| ತ ಪರಿವರ್ತನಶೀಲ. ಬಕ್ಕೆ 
ಶಾಶ್ವತ ಮೌಲ್ಯಗಳು 


ಸಂಪುಟ ಲ. 


¥ | ಸರಾಹಭ್ಯದಂದ ಮಾನವನ ಪೂರ್ಣ ಸಾರ್ಥಕತೆ - 


ಸ್ವಾಮಿ ರಂಗನಾಥಾನಂದ 





ee ಆಶ್ರಮ 
ಯಾದವಗಿರಿ, ಮೈಸೂರು: 570 020 


CC-0. Jangamwadi Math Collection. Digitized by eGangotri 


WG 56೦೦ 
3304 
eng'an@h ananda, 
) Sudamt 
aviv arthan ashee la 
ಆ ಸಜ ತ ಖೊ 
maulyagalu 


CC-0. Jangamwadi Math Collection. Digitized by eGangotri \ 


SHRI JAGADGURU VISHWARADHYA JNANAMANDIR’ 


(LIBRARY) 5600 


6 
3301: 4  JANGAMAWADIATH, VARANASI 
೧ ss 


Please return this volume on or before the date last stamped 
Overdue volume will be charged 1/- per day. 


4 


1 
Kk ಲ 
| 
ಆ 


2 ರಪ VANE 7 ಫ್‌ ಈ 
ಶ್ರೀ ರಾಮಕೃಷ್ಣ ಆಶ್ರಮ 
ಯಾದವಗಿರಿ, ಮೈಸೂರು 570 020 


CC-0. Jangamwadi Math Collection. Digitized by eGangotri 


ಜಾನಾ ಬೆಡ kA" 


WS 56೦ 
33014 ಛೆ 
Ranglanah ಇ nanda, 
We SHAM | ತ \ 
rv avthanasheela J 
Samaj akke pe 
maulyagalk4 


[| 


CC-0. Jangamwadi Math Collection. Digitized by eGangotri 


ಪರಿವರ್ತನಶೀಲ ಸಮಾಜಕ್ಕೆ 
ಶಾಶ್ವತ ಮೌಲ್ಯಗಳು 


ಸಂಪುಟ ೪ 


ಪ್ರಜಾಪ್ರಭುತ್ವದಿಂದ ಮಾನವನ ಪೂರ್ಣ ಸಾರ್ಥಕತೆ: 


ಸ್ವಾಮಿ ರಂಗನಾಥಾನಂದ 





ಶ್ರೀ ರಾಮಕೃಷ್ಣ ಆಶ್ರಮ 
ಯಾದವಗಿರಿ, ಮೈಸೂರು 570020 


CC-0. Jangamwadi Math Collection. Digitized by eGangotri 





Parivarthanasheela Samajakke Shashvatha Moulyagalu. Vol. IV— 
Prajaprabhuthvadinda Manavana Poorna Sarthakathe (Kannada translation 
of Eternal Values for a Changing Society-Democracy for Total Human 
Fulfilment by Swami Ranganathananda.) Published by Sri Ramakrishna 
Ashrama, Yadavagiri, Mysore 570 020. March 2001 Price : Rs. 100/-. pp 
679 + xx. 


೬201.೬8 


- SBI 0940600 0/4೩ ಇ 
NANA SIMHASAN JNANAMANLH; 
LIBRARY 
“Jangamawadi Math 973s; 
ಕ Ace. No, ...... 560೧೧... 


CT ಆಜಂ 


ಬೆಲೆ:ರೂ. 100/- 


ಪ್ರಕಾಶಕರು 
ಅಧ್ಯಕ್ಷರು 


ಶ್ರೀ ರಾಮಕೃಷ್ಣ ಆಶ್ರಮ, ಮೈಸೂರು 

ಅಕ್ಬರ ಜೋಡಣೆ ಸ 

ಆನಂದ, ೨೮೮೫, ಬಸವೇಶ್ವರ ರಸ್ತೆ, ೧೫ನೆಯ ತಿರುವು, ಮೈಸೂರು. ದೂರವಾಣಿ - ೩೩೨೧೭೬ 
ಮುದ್ರಕರು ; 

ವಿನಾಯಕ ಆಫ್‌ಸೆಟ್‌ ಪ್ರಿಂಟರ್ಸ್‌, ಬೆಂಗಳೂರು ಹೂರವಾಣಿ - ೬೬೮೨೮೦೨ 


CC-0. Jangamwadi Math Collection. Digitized by eGangotri 


ಕನ್ನಡ ಅನುವಾದಕ್ಕೆ ಮುನ್ನುಡಿ 


'ಅತ್ಯುನ್ನತ ಸತ್ಯಗಳು ಎಲ್ಲಿ ಅನುಷ್ಠಾನ ಸಾಧ್ಯವಾಗುವುದೊ ಆ ಸಮಾಜವೇ ಪರಮಶ್ರೇಷ್ಠ 
; ವಾದುದು' ಎಂದು ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ. ಸಮಾಜವೆಂದರೆ ಕೇವಲ ವ್ಯಕ್ತಿಗಳ ' 
ಸಮೂಹವಲ್ಲ. ಒಂದು ನಿರ್ದಿಷ್ಟ ಸಾಂಸ್ಕೃತಿಕ ಹಿನ್ನೆ ್ಲಿಲೆಯಲ್ಲಿ ವ್ಯಕ್ತಿಗಳು ಒಂದುಗೂಡಿದಾಗ ಅದು 
ಸಮಾಜವೆನಿಸುತ್ತದೆ. ಸಮಾಜಕ್ಕೆ ಈ ಸಂಸ್ಕೃತಿಯನ್ನು ನೀಡುವವನು ವ್ಯಕ್ತಿಯೇ. ವ್ಯಕ್ತಿ ತನ್ನ 
ಅಂತರಂಗದ ಸಾಮರ್ಥ್ಯವನ್ನು, ಪ್ರತಿಭೆಯನ್ನು ನೈತಿಕ ಮತ್ತು ಆಧ್ಯಾತಿ ತ್ಮಿಕ ಪರಿಪೂರ್ಣತೆಯನ್ನು 
ಹೊರಗೆ ವ್ಯಕ್ತಪಡಿಸುವುದರ ಮೂಲಕ ಅವನು ಸಮಾಜಕ್ಕೆ ಸಂಸ್ಕ ತಿಯನ್ನು ನೀಡುತ್ತಾನೆ. ಮತ್ತೆ 
ಅದೇ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಬೆಳೆದು ಅವನು ಸುಸಂಸ್ಕೃತನಾಗುತ್ತಾನೆ. ಹೀಗೆ ಅವನು 
ಸಮಾಜವನ್ನು ಸೃಷ್ಟಿಸುವವನು ಹಾಗೂ ಸಮಾಜದ ಸೃಷ್ಟಿ ಎರಡೂ ಆಗಿದ್ದಾನೆ. 

ಆದ್ದರಿಂದ ನಾವು ಎಂತಹ ಸಮಾಜವನ್ನು ನಿರ್ಮಿಸುತ್ತೇವೆ ಎಂಬುದು ಪ್ರತಿಯೊಬ್ಬ ವ್ಯಕ್ತಿಯನ್ನೂ 
ಅವಲಂಬಿಸಿದೆ. ನಾವು ಕೆಟ್ಟ ಸಮಾಜವನ್ನು ನಿರ್ಮಿಸಿದರೆ ಅದರ ಕೆಟ್ಟತನಕ್ಕೆ ನಾವೂ ನಮ್ಮ ಮುಂದಿನ 
ಪೀಳಿಗೆಯವರೂ ಬಲಿಪಶುಗಳಾಗುತ್ತೇವೆ. ಇದನ್ನು ನಿವಾರಿಸುವುದಕ್ಕೆ ಪ್ರತಿಯೊಬ್ಬ "ವ್ಯಕ್ತಿಯೂ 
ಉನ್ನತವೂ ಶಾಶ್ವತವೂ ಆದ ಮೌಲ್ಯ] [ಗಳನ್ನು ಮೈಗೂಡಿಸಿಕೊಂಡು, ತಾನು ಉತ್ತಮನಾಗುವುದರ 
ಮೂಲಕ ಸಮಾಜವನ್ನು ಉತ್ತಮಪಡಿಸಲ್ಲು, ಪ್ರಯತ್ನಿಸಬೇಕು.” ಅಗ; ಸ್ವಾಮಿ ವಿವೇಕಾನಂದರು 
ಹೇಳುವಂತೆ ಅತ್ಯುನ್ನತ "ನೈತಿಕ ಮತ್ತು ನ್ಯಾ ಸತ್ಯ ಗಳು: 'ಸಮಾಜವಲ್ಲಿ; ಅನುಷ್ಠಾನ ಸಾಧ್ಯ 
ವಾಗುತ್ತವೆ. 

ಇಂತಹ ಶಾಶ್ವತ" ಮೌಲ್ಯಗಳಾವುವು, ವಿನು” "ನೆಮ ಒದಾಗಿಸಿಕೊಳ್ಳುವುದರ ಆವಶ್ಯಕತೆ 
ಮತ್ತು ಸಾಧ್ಯತೆ - ಇವುಗಳನ್ನು ಕುರಿತ ವಿಚಾರಪೂರ್ಣ ಭಾವನೆಗಳನ್ನೊಳಗೊಂಡಿರುವ ನಾಲ್ಕು 
ಸಂಪುಟಗಳ ಬೃಹತ್‌ ಗ್ರಂಥವೇ 6೩೩! Values for ೩ Changing Society. ಅಧ್ಯಯನ, 
ಚಿಂತನೆ ಮತ್ತು ಅನುಭವಗಳ ಫಲರೂಪವಾದ ಈ ಗ್ರಂಥವು ಸ್ವಾಮಿ ರಂಗನಾಥಾನಂದಜಿಯವರ 
ವಿವಿಧ ಉಪನ್ಮಾಸಗಳ ಸಂಗ್ರಹವಾಗಿದೆ. ಈ ಗ್ರಂಥವು ಬಹು ವಿಸ್ತಾರವಾದ ಜ್ಞಾನಪ್ರಕಾರಗಳನ್ನು 
ನಮ್ಮ ಮುಂದೆ ತೆರೆದಿಡುತ್ತದೆ. 

ಇದು ಮೊದಲು ಒಂದು ಸಂಪುಟದಲ್ಲಿ ಪ್ರಕಟವಾಗಿದ್ದು ಅದರ ಕನ್ನಡಾನುವಾದವನ್ನು 
"ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ ಮೌಲ್ಯಗಳು" ಎಂಬ ಹೆಸರಿನಲ್ಲಿ ಬೆಂಗಳೂರು ವಿಶ್ವ 
ವಿದ್ಯಾಲಯವು ಪ್ರಕಟಿಸಿತ್ತು. ಮುಂದೆ ಈ ಗ್ರಂಥ ವಿಸ್ತಾರವಾಗುತ್ತ ಹೋಗಿ' ಈಗ ಇದು ಆಂಗ್ಲ 
ಭಾಷೆಯಲ್ಲಿ ನಾಲ್ಕು ಸಂಪುಟಗಳಲ್ಲಿ ಪ್ರಕಟವಾಗಿದೆ. 

ಮೈಸೂರಿನ ರಾಮಕೃಷ್ಣ ಆಶ್ರಮವು ಇದರ ಸಂಪೂರ್ಣ ಕನ್ನಡ ಅನುವಾದವನ್ನು ಇದೀಗ 
ಪ್ರಕಟಿಸುತ್ತಿದೆ. ಇದರಲ್ಲಿ ಬರುವ ವಿವಿಧ ವಿಷಯಗಳಿಗೆ ಸಂಬಂಧಿಸಿದ ಗ್ರಂಥಭಾಗಗಳನ್ನು ಕನ್ನಡದ 
ನುರಿತ ಸಾಹಿತಿಗಳೂ ವಿದ್ವಾಂಸರೂ ಅನುವಾದಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಮ್ಮ ಕೃತಜ್ಞತೆ 
ಗಳನ್ನು ಅರ್ಪಿಸುತ್ತೇವೆ. ಇದರ ಪ್ರಧಾನ ಸಂಪಾದಕರಾಗಿ ಈ ಕೃತಿಯು ಉತ್ತಮ ಗುಣಮಟ್ಟದಲ್ಲಿ 
ಪ್ರಕಟವಾಗುವುದಕ್ಕೆ ಶ್ರಮಿಸಿದ ಡಾ. ಪ್ರಭುಶಂಕರ ಮತ್ತು ಶ್ರೀ ಕೆ.ಸಿ. ಹ ಸಂಗ ನಾವು 
ಆಭಾರಿಗಳಾಗಿದ್ದೇಷೆ. 
ಶ್ರೀ ರಾಮಕೃಷ್ಣ ಆಶ್ರಮ, ಮೈಸೂರು ಅಧ್ಯಕ್ಷರು 


CC-0. Jangamwadi Math Collection. Digitized by eGangotri 


BY THE SAME AUTHOR 


1. . Eternal Values for a Changing Society : 

‘Nol. 1. Philosophy and Spirituality 
Vol. 1. Great Spiritual Teachers 
Vol. 711. Education for Human Excellence | 
Vol. IV. Democracy for Total Human Fulfilment 


The Message of the Upanisads 
A Pilgrim looks at the World 7011 & Vol. I 
Swami Vivekananda and Human Excellence 
Vivekananda: His Humanism 

, Science and Religion 

» The Essence of Indian Culture 

An Introduction to the Study of the Gita 
«The Spiritual Life of the Indian People 

. Vedanta and the Future of Mankind 

« The Charm and Power of the Upanisads 

« Bhagavan Buddha and Our Heritage 

« The Christ We Adore 
« Practical Vedanta and the Science of Values 

. The Indian Vision of God as Mother 

» Essence of Indian Culture * 

17. The Approach to Truth in Vedanta 

18. Divine Grace ; 
19. Democratic Administration in the Light of Practical Vedanta 


ಕನ್ನಡಾನುವಾದಗಳು 
ಉಪನಿಷತ್ತುಗಳ ಸಂದೇಶ 
ಅನುಷ್ಠಾನ ವೇದಾಂತದ ಬೆಳಕಿನಲ್ಲಿ ನುಜತಾಸ್ಯಕ: ಕ ಆಡಳಿತ 
ವಿಜ್ಞಾನ ಮತ್ತು ಆಧ್ಯಾತ್ಮ 
ಆದರ್ಶ ಗೃಹಸ್ಥ 


ರಣ ದಂ 2ಂ೧ಟಾಹಿಉುಟ 


ಶಿಷಾಹಿ ಶಾದಿ, 
೦. ಟಾ RK 


CC-0. Jangamwadi Math Collection. Digitized by eGangotri 


ಮೊದಲ ಮತ್ತು ಎರಡನೆಯ ಆವೃತ್ತಿಗಳಿಗೆ ಬರೆದ ಮುನ್ನುಡಿ* 


ಅದ್ವೈತ ಆಶ್ರಮವು ಹಿಂದೆ ಸ್ವಾಮಿ ರಂಗನಾಥಾನಂದರ ಕೆಲವು ಉಪನ್ಯಾಸಗಳನ್ನು ಪ್ರಕಟಿಸಿತು. 
ಪ್ರಸಕ್ತ ಸಂಪುಟದಲ್ಲಿ ಆ ಉಪನ್ಮಾಸಗಳಿಲ್ಲ ಇವೆ. ಸಂಪುಟದ ಹೆಸರೇ ಸೂಚಿಸುವಂತೆ, ಅವುಗಳಲ್ಲಿ 


ಸುಗಮವಾಗಿ ಪ್ರವಹಿಸುವ ಕೇಂದ್ರ ಭಾವನೆಯನ್ನು ಓದುಗರು ಗ್ರಹಿಸಲಾಗುವ ರೀತಿಯಲ್ಲಿ ಅವನ್ನು 
ಒಂದು ಕ್ರಮದಲ್ಲಿ ಜೋಡಿಸಿದೆ. 


ಆಧುನಿಕ ಚಿಂತನೆಗೆ ಸ್ವಾಮಿ ವಿವೇಕಾನಂದರ ಮುಖ್ಯವಾದ ಕೊಡುಗೆಗಳಲ್ಲಿ ಒಂದು ಎಂದರೆ, 
ಸಮಾಜವು ಐತಿಹಾಸಿಕ ಆವಶ್ಯಕತೆಗಳಿಗೆ ತಕ್ಕಂತೆ ಅನಂತ ರೀತಿಗಳಲ್ಲಿ ಪರಿವರ್ತನೆಯಾಗಬಹುದು; 
ಆದರೆ ಮಾನವನ ಎಲ್ಲಾ ಪ್ರಯತ್ನದ ಹಿಂದೆ ಮೂಲಭೂತವಾಗಿರುವ 'ಶಾಶ್ವತ ಮೌಲ್ಯಗಳನ್ನು 
ಬಿಟ್ಟುಬಿಡಬೇಕು ಅಥವಾ ಬದಲಾಯಿಸಬೇಕು ಎನ್ನುವುದರಲ್ಲಿ ಯಾವ ಔಚಿತ್ಯವೂ ಇಲ್ಲ 
ಎನ್ನುವುದನ್ನು ಎತ್ತಿ ತೋರಿಸಿರುವುದು. ಇವುಗಳು ಮಾತ್ರವೇ ಪ್ರಗತಿಗೆ ಚಾಲನ ಶಕ್ತಿಯನ್ನು 
ಒದಗಿಸಬಲ್ಲವು ಎಂದು ಅವರು ಒತ್ತಿ ಹೇಳಿದರು. ಅವರ ಕಲ್ಪನೆಯಲ್ಲಿ ಆಧ್ಯಾತ್ಮಿಕತೆಯು.ಒಂದು 
ಪ್ರೇರಕಶಕ್ತಿ. ಅದು ಸಾಮಾಜಿಕ ಮತ್ತು ಇತರ ನೆಲೆಗಳಲ್ಲಿ ಬಗೆಬಗೆಯ ಕಾರ್ಯಚಟುವಟಿಕೆಗಳ 
ಮೂಲಕ ಮಾನವನ ಏಕೈಕ ಗುರಿಯತ್ತ -ಅಂದರೆ ಭಗವಂತನ ಸಾಕ್ಷಾತ್ಕಾಕದಿತ್ತ.- ಬರಿದೇ ಸಮನಾಗಿ 
ಮುಂದುವರಿಯುವಲ್ಲಿ ವಿಫಲವಾಗದ ಮೂಲಾಧಾರ ಎಂದು ತಂತಾನೆ ಪ್ರಕಟವಾಗುತ್ತದೆ. 

ಆಧುನಿಕ ಯುಗವು ಎದುರಿಸುತ್ತಿರುವ ಅನೇಕಾನೇಕ ಸಾಮಾಜಿಕ, ಆರ್ಥಿಕ ಮತ್ತು ಆಧ್ಯಾತ್ಮಿಕ 
ಸಮಸ್ಯೆಗಳಿಗೆ ಈ ಕೃತಿ ಪರಿಹಾರವನ್ನು ಒದಗಿಸುತ್ತದೆ. ಇದು ಸಕಾಲಿಕವಾದ ಪ್ರಕಟಣೆಯಂದು 
ಓದುಗರು ಹೇಳುತ್ತಾರೆಂಬ ನಂಬಿಕೆ ನಮಗಿದೆ. 

ಸೂಕ್ತ ಸ್ಥಳಗಳಲ್ಲಿ ಆಕರ ಗ್ರಂಥಗಳನ್ನು ಸ್ಮರಿಸಲಾಗಿದೆ. ಈ ಮಾಚಿತಿಗಳನ್ನು ಬಳಸಿಕೊಳ್ಳಲು 
ಅನುಮತಿ ನೀಡಿರುವ ಎಲ್ಲರಿಗೂ ನಮ್ಮ ಕೃತಜ್ಞತೆಗಳು ಸಲ್ಲುತ್ತವೆ. : 


ನವೆಂಬರ್‌ 1958 ಪ್ರಕಾಶಕರು 


8 4 
ಎಂಭ ಫೋ ತರರ್‌ 


ಈ 


* ಕಲ್ಕತ್ತೆಯ. ಅದ್ಬೈತಾಶ್ರಮ ಪ್ರತ Eternal Values ಇ a ಲಭ “ಕಂಡ ಕೃತಿಗೆ ಬರೆದ 
ಮುನ್ನುಡಿಯ ಕನ್ನಡ ಅನುವಾದ 


CC-0. Jangamwadi Math ಬ by ೫11 





ಸಮಗ್ರ ಸಂಪುಟದ ವಿಸ್ತೃತ ಮೂರನೆಯ ಆವೃತ್ತಿಗೆ ಬರೆದ ಮುನ್ನುಡಿ* 


ಸ್ವಾಮಿ ರಂಗನಾಥಾನಂದ ಅವರ ternal Values ರ್ಣ a Changing Society ಎಂಬ 
ಮೌಲಿಕ ಗ್ರಂಥವನ್ನು ಪೌರ್ವಾತ್ಯ ಮತ್ತು ಪಾಶ್ಚಾತ್ಯ ಓದುಗರ ಮುಂದಿಡಲು ನಮಗೆ 
ಸಂತೋಷವಾಗುತ್ತಿದೆ. ಕಳೆದ ಮೂವತ್ತಾರು ವರ್ಷಗಳಲ್ಲಿ ದೇಶವಿದೇಶಗಳಲ್ಲಿ ರಂಗನಾಥಾನಂದರು 
ನೀಡಿದ.ಉಪನ್ಯಾಸಗಳು ಮತ್ತು ಬರಹಗಳನ್ನು ಈ ಕೃತಿ ಒಳಗೊಂಡಿದೆ. 

ಪಶ್ಚಿಮ ಬಂಗಾಳದ ಹೌರಾ ಜಿಲ್ಲೆಯ ಬೇಲೂರು ಮಠದಲ್ಲಿ ಕೇಂದ್ರ ಕಚೇರಿಯಿರುವ ರಾಮಕೃಷ್ಣ 
ಮಠದ ಹಿರಿಯ ಸಾಧುಗಳಾದ ಸ್ವಾಮಿ ರಂಗನಾಥಾನಂದರು ಈ ಮಠದ ಟ್ರಸ್ಟಿನ ಹಾಗೂ ಅದಕ್ಕೆ 
ಸೇರಿದ ಸಂಸ್ಥೆಯಾದ ರಾಮಕೃಷ್ಣ ಮಿಷನ್ನಿನ ಆಡಳಿತ ಮಂಡಳಿಯ ಸದಸ್ಯರು. ಇವರು ಕೇರಳ 
ರಾಜ್ಯದ ತ್ರಿಕ್ಕೂರಿನ ಬಳಿಯ ಸಿಲ್ವಾನ್‌ ಎಂಬ ಹಳ್ಳಿಯ ಮಧ್ಯಮವರ್ಗದ ಹಿಂದೂ ಕುಟುಂಬ 
ವೊಂದರಲ್ಲಿ .1908 ರ ಡಿಸೆಂಬರ್‌ 15ರಂದು ಜನಿಸಿದರು. ಪೂರ್ವಾಶ್ರಮದಲ್ಲಿ ಅವರ ಹೆಸರು 
ಶಂಕರನ್‌. ಪಕ್ಕದ ಒಲ್ಲೂರ್‌ ಗ್ರಾಮದಲ್ಲಿ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಮುಗಿಸಿದರು. ಆಗ 
ಮಾಡಿದ ರಾಮಕೃಷ್ಣ-ವಿವೇಕಾನಂದ ಸಾಹಿತ್ಯದ ಅಧ್ಯಯನದಿಂದ ಅವರಲ್ಲಿ ತ್ಕಾಗ ಸೇವೆಗಳ 
ಆದರ್ಶಭಾವನೆ ಮೂಡಿತು. 

ಪರಿಣಾಮವಾಗಿ ತರುಣ ಶಂಕರನ್‌ ಅವರು ಗಿರಿಧಾಮವಾದ ಊಟಿಯಲ್ಲಿ ಶ್ರೀ ರಾಮಕೃಷ್ಣರ 
ನೇರ ಶಿಷ್ಯರೂ ರಾಮಕೃಷ್ಣ ಮಠ ಮತ್ತು ಮಿಷನ್ನಿನ ಎರಡನೆಯ ಅಧ್ಯಕ್ಷರೂ ಆದ ಸ್ವಾಮಿ 
ಶಿವಾನಂದರ ಆಶೀರ್ವಾದ ಪಡೆದು 1926ರ ಜುಲೈ ತಿಂಗಳಲ್ಲಿ ರಾಮಕೃಷ್ಣ ಆಶ್ರಮದ ಮೈಸೂರು 
ಶಾಖೆಗೆ ಸೇರಿದರು. ಆಗ ಅವರಿಗೆ ಹದಿನೇಳೂವರೆ ವರ್ಷದ ಎಳೆವಯಸ್ಸು. ಮುಂದಿನ ಹನ್ನೆರಡು 
ವರ್ಷಗಳನ್ನು - ಮೊದಲ ಒಂಬತ್ತು ವರ್ಷಗಳನ್ನು ಮೈಸೂರಿನಲ್ಲೂ, ಅನಂತರ ಮೂರು 
ವರ್ಷಗಳನ್ನು ಬೆಂಗಳೂರಿನಲ್ಲೂ ರಾಮಕೃಷ್ಣ ಮಠಗಳ ಶಾಖೆಗಳಲ್ಲಿ ಕಳೆದರು. ಈ ಅವಧಿಯಲ್ಲಿ 
ಫ್ರಾನ್ಸ್‌ನ ಗ್ರೆಟ್ಸ್‌ನಲ್ಲಿರುವ ರಾಮಕೃಷ್ಣ ವೇದಾಂತ ಕೇಂದ್ರದ ಸಂಸ್ಥಾಪಕರಾದ ಸ್ವಾಮಿ 
ಸಿದ್ಧೇಶ್ವರಾನಂದರ ಪ್ರೀತಿಪೂರ್ವಕ ಮಾರ್ಗದರ್ಶನ ಹಾಗೂ ಮೇಲ್ವಿಚಾರಣೆ ಇವರಿಗೆ ಲಭ್ಯ 
ವಾಯಿತು. 

1929ರಲ್ಲಿ ಅವರು ಬೇಲೂರು ಮಠದಲ್ಲಿ ಸ್ವಾಮಿ ಶಿವಾನಂದರಿಂದ ಬ್ರಹ್ಮಚರ್ಯ ದೀಕ್ಷೆ 
ಮತ್ತು ಯತಿಚೈತನ್ಯ ಎಂಬ ಹೊಸ ಹೆಸರಿನಲ್ಲಿ ಪೂರ್ಣಪ್ರಮಾಣದ ಶಿಷ್ಯವೃತ್ತಿ ಪಡೆದರು. ನಾಲ್ಕು 
ವರ್ಷಗಳ ತರುವಾಯ, ಅಂದರೆ ಜನವರಿ 1933 ರಲ್ಲಿ ೬ ಸ್ವಾಮಿ ಶಿವಾನಂದರಿಂದ ಸಂನ್ಯಾಸ ದೀಕ್ಷೆ 
ಯನ್ನೂ, ರಂಗನಾಥಾನಂದರೆಂಬ ಯತಿನಾಮವನ್ನೂ ಪಡೆದರು. ಧ್ಯಾನ, ಅಧ್ಯಯನ ಮತ್ತು ಮಠದ 
ಸೇವೆಗಳಿಂದ ಕೂಡಿದ ಮೈಸೂರಿನ ನೈಷ್ಠಿಕ ಜೀವನವು ಅವರ ಅನಂತರದ ಎಲ್ಲ ಪವಿತ್ರ ಬದುಕು 
ಮತ್ತು ಕಾರ್ಯಗಳಿಗೆ ಭದ್ರವಾದ ಬುನಾದಿಯಾಯಿತು. 


ಮೈಸೂರು ವಾಸದ ಕೊನೆಯ ವರ್ಷದಲ್ಲಿ ರಂಗನಾಥಾನಂದರು ಆಶ್ರಮದ ಶಾಲಾಕಾಲೇಜು 
ವಿದ್ಯಾರ್ಥಿಗಳ ಹಾಸ್ಟೆಲಿನ ವಾರ್ಡನ್‌ ಆಗಿದ್ದರು. ಬೆಂಗಳೂರಿನಲ್ಲಿದ್ದಾಗ ಅವರು ನಗರದ ನೂರಾರು 


* ಭಾರತೀಯ ವಿದ್ಯಾಭವನ ಪ್ರಕಟಿಸಿರುವ ಈ ಕೃತಿಗೆ ಬರೆದ ಮುನ್ನುಡಿಯ ಕನ್ನಡ ಅನುವಾದ 





CC-0. Jangamwadi Math ೮೦॥೦॥೦ಗೆ. Digitized by 6೮58/6011 


vii 


ವಿದ್ಯಾರ್ಥಿಗಳು ಮತ್ತು ಉಪಾಧ್ಯಾಯರೊಡನೆ ನಿಕಟ ಸಂಪರ್ಕ ಹೊಂದಿದ್ದರು. ಬೆಂಗಳೂರಿನ 
ಸೆಂಟ್ರಲ್‌ ಜೈಲಿನ ಸತ್ಯಾಗ್ರಹ ಕೈದಿಗಳೂ ಸೇರಿದಂತೆ ಎಲ್ಲಾ ಕೈದಿಗಳಿಗೆ ನೈತಿಕ ಮತ್ತು ಧಾರ್ಮಿಕ 
ತರಗತಿಗಳನ್ನು ನಡೆಸಿದರು. ಅನಂತರ ಮೂರು ವರ್ಷಗಳ ಕಾಲ ರಂಗೂನ್‌ನ ರಾಮಕೃಷ್ಣ ಮಿಷನ್‌ 
ಸೊಸೈಟಿಯಲ್ಲಿ ಕಾರ್ಯದರ್ಶಿ ಹಾಗೂ ಗ್ರಂಥಪಾಲರಾಗಿ ಕೆಲಸಮಾಡಿದರು. ಈ ಅವಧಿಯಲ್ಲಿ 
ಅವರು ಬರ್ಮಾದಲ್ಲಿ ವ್ಯಾಪಕವಾದ ಉಪನ್ಶಾಸ-ಪ್ರವಾಸ ಕೈಗೊಂಡರು. ಆಮೇಲೆ ಆರು ವರ್ಷಗಳ 
ಕಾಲ ಅಂದಿನ ಭಾರತದ ಪ್ರಾಂತ್ಕವಾದ ಸಿಂದ್‌ನ ರಾಜಧಾನಿ, ಈಗ ಪಶ್ಚಿಮ ಪಾಕಿಸ್ತಾನದ ಮುಖ್ಯ 
ಬಂದರುನಗರವಾದ ಕರಾಚಿಯಲ್ಲಿ ರಾಮಕೃಷ್ಣ ಮಠ ಮತ್ತು ಮಿಷನ್ನಿನ ಅಧ್ಯಕ್ಷರಾಗಿದ್ದರು. 
ರಂಗೂನ್‌ ಮತ್ತು ಕರಾಚಿಗಳಲ್ಲಿ ಅವರು ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರೊಡನೆ 
ಮಿತ್ರನಾಗಿಯೂ ಮಾರ್ಗದರ್ಶಿಯಾಗಿಯೂ ಉತ್ತಮ ಬಾಂಧವ್ಯವನ್ನು ಮುಂದುವರಿಸಿದ್ದು ಮಾತ್ರ 
ವಲ್ಲದೆ, ವಿವಿಧ ಸ್ತರಗಳ ಸಾರ್ವಜನಿಕರ ಮೇಲೆ ಉತ್ತಮ ಪ್ರಭಾವ ಬೀರಿದರು. ರಂಗೂನ್‌ 
ಮತ್ತು ಕರಾಚಿಯ ಶಾಖೆಗಳಲ್ಲಿ ಉಪನಿಷತ್ತು, ಗೀತೆಗಳನ್ನು ಕುರಿತು ಪ್ರತಿ ವಾರ ನಡೆಸುತ್ತಿದ್ದ 
ವ್ಯಾಸಂಗ ತರಗತಿಗಳು ಹಾಗೂ ಇತರ ಆಧ್ಯಾತ್ಮಿಕ, ತಾತ್ತ್ವಿಕ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ವಿಷಯ 
ಗಳನ್ನು ಕುರಿತು ವಿಶೇಷ ಸಂದರ್ಭಗಳಲ್ಲಿ ನೀಡುತ್ತಿದ್ದ ಉಪನ್ಮಾಸಗಳು, ಪ್ರವಚನಗಳು ವಿವಿಧ 
ಧರ್ಮ ಮತ್ತು ದೇಶಗಳಿಗೆ ಸೇರಿದ ಅಪಾರ ಜನಸ್ತೋಮವನ್ನು ಆಕರ್ಷಿಸುತ್ತಿದ್ದವು. 
ಸ್ವಾಮೀಜಿಯವರು ಕರಾಚಿಯಲ್ಲಿದ್ದಾಗ, ನಾನಾ ರೀತಿಯ ಜನೋಪಯೋಗಿ ಕಾರ್ಯಚಟುವಟಿಕೆ 
ಗಳಲ್ಲಿ ತೊಡಗಿದ್ದುದು ಮಾತ್ರವಲ್ಲದೆ, ಸಾರ್ವಜನಿಕರಿಂದ ಅಪಾರ ನಿಧಿ ಸಂಗ್ರಹಣಮಾಡಿ, 1943ರ 
ಬಂಗಾಳ ಕಾಮದಲ್ಲಿ ನೊಂದವರ ಕಷ್ಟವನ್ನು ಪರಿಹರಿಸುವ ಸಲುವಾಗಿ ವಿಶೇಷ ಹಡಗಿನಲ್ಲಿ 1250 
ಟನ್ನುಗಳಷ್ಟು ಅಕ್ಕಿಯನ್ನು ಕಲ್ಕತ್ತೆಗೆ ರವಾನಿಸಿದರು. ಸ್ವಾಮಿ ರಂಗನಾಥಾನಂದರು 1949 ರಿಂದ 
1962 ರವರೆಗೆ ನವದೆಹಲಿಯ ರಾಮಕೃಷ್ಣ ಮಿಷನ್ನಿನ ಕಾರ್ಯದರ್ಶಿಯಾಗಿದ್ದರು. ಇಲ್ಲಿ ಅವರು 
ವಿಶಾಲವಾದ ಸಾರ್ವಜನಿಕ ಗ್ರಂಥಾಲಯ ಮತ್ತು ಸಭಾಂಗಣ, ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳ 
“ಭಾರಿ ಪಠ್ಮಪುಸ್ತಕ ಭಂಡಾರ, ಮತ್ತು ಶ್ರೀರಾಮಕೃಷ್ಣರ ಭವ್ಯ ದೇವಾಲಯಗಳನ್ನು ಕಟ್ಟಿಸಿದರು. 
ಮಾನವ ಕಲ್ಯಾಣ ಕ್ಷೇತ್ರದಲ್ಲಿ, ಅವರು ಆಸ್ಪತ್ರೆ, ಕುಷ್ಠರೋಗ ನಿವಾರಣಾ ಕೇಂದ್ರಗಳಲ್ಲಿ ದುಡಿಯುವ 
ನಿಷ್ಠಾವಂತ ಕಾರ್ಯಕರ್ತರ ತಂಡಗಳನ್ನು ಸಂಘಟಿಸಿದರು. 
ಭಾನುವಾರ ಬೆಳಗ್ಗೆ ದೆಹಲಿ ವಿಶ್ವವಿದ್ಯಾನಿಲಯದಲ್ಲಿ ಮತ್ತು ಭಾನುವಾರ ಸಂಜೆ ರಾಮಕೃಷ್ಣ 
ಮಿಷನ್ನಿನ ಕಟ್ಟಡದಲ್ಲಿ ಅವರು ನೀಡುತ್ತಿದ್ದ ಪ್ರವಚನಗಳಿಗೆ ಜನರು ಕಿಕ್ಕಿರಿದು ಸೇರುತ್ತಿದ್ದರು. 
ಪ್ರವಚನ ಕೇಳಲು ಮಿಷನ್ನಿಗೆ ಬರುತ್ತಿದ್ದ ಜನರ ಸಂಖ್ಯೆ ಕೆಲವುವೇಳೆ ಎರಡು ಸಾವಿರಕ್ಕೂ 
ಮೀರುತ್ತಿತ್ತು. ಇವು ಭಾರತದ ರಾಜಧಾನಿನಗರದ ಸಾಂಸ್ಕೃತಿಕ ಹಾಗೂ ಬೌದ್ಧಿಕ ಬದುಕಿನ 
ಮಹೋನ್ನತ ಅಂಶಗಳಾದವು. ದೆಹಲಿಯಲ್ಲಿದ್ದ ಈ ವರ್ಷಗಳಲ್ಲಿ ಮತ್ತು ಅನಂತರ ಕಲ್ಕತ್ತದಲ್ಲಿದ್ದ 
ಅವಧಿಯಲ್ಲಿ, ಸ್ವಾಮೀಜಿಯವರು ಭಾರತದ ನಾನಾ ವಿಶ್ವವಿದ್ಯಾನಿಲಯಗಳು, ಶಾಲಾಕಾಲೇಜುಗಳು, 
ಸಾಂಸ್ಕೃತಿಕ ಕೇಂದ್ರಗಳು, ಆಡಳಿತ ಶಿಕ್ಷಣ ಅಕಾಡಮಿಗಳು, ಮತ್ತಿತರ ಸಂಘಸಂಸ್ಥೆಗಳ ಪ 
ಮತ್ತೆ ಮತ್ತೆ ಕೈಗೊಂಡು ಉಪನ್ಯಾಸಗಳನ್ನು ನೀಡಿದರು. ಭಾರತ ಸರ್ಕಾರದ ಶಿಕ್ಷಣ ಸಚಿವಾಲಯದ 
ಪ್ರಾರ್ಥನೆಯ ಮೇರೆಗೆ, ಅವರು ವ್ಯಾಪಕವಾದ ಉಪನ್ಯಾಸ ಪ್ರವಾಸಗಳನ್ನು ಕೈಗೊಂಡರು. ಇದರ 
ಅಂಗವಾಗಿ ಅವರು 1958 ರಲ್ಲಿ ಜಪಾನಿನ ವಿಶ್ವವಿದ್ಯಾನಿಲಯಗಳು, ಹಾಗೂ ಆಗ್ನೇಯ 
ಏಷ್ಯಾದೇಶಗಳ ಪ್ರವಾಸ ಮಾಡಿದರು. ಅನಂತರ ಹಲವಾರು ಸಲ 1961ರ ಏಪ್ರಿಲ್‌ ಹಾಗೂ 
ಆಗಸ್ಟ್‌ಗಳ ನಡುವೆ ಜೆಕೊಸ್ಸೊವಾಕಿಯ, ಪೋಲೆಂಡ್‌, ರಷ್ಕಾ ಮತ್ತು ಸ್ಪೇನ್‌ ದೇಶಗಳೂ ಸೇರಿದಂತೆ 
*. ಹದಿನೇಳು ಐರೋಪ್ಯ ದೇಶಗಳ ಉಪನ್ಮಾಸ ಪ್ರವಾಸ ಮಾಡಿದರು: 


CC-0. Jangamwadi Math Collection. Digitized by 6೮58/6011 





viii 


ಆಕಾಶವಾಣಿಯ ಆಹ್ವಾನದ ಮೇರೆಗೆ ಸ್ವಾಮೀಜಿಯವರು ಅನೇಕ ಭಾಷಣಗಳನ್ನು ನೀಡಿದ್ದಾರೆ. 
1966ನೆ ಫೆಬ್ರವರಿಯಲ್ಲಿ ಅವರು ಕಲ್ಕತ್ತ ವಿಶ್ವವಿದ್ಯಾನಿಲಯದ (ಭಾರತದ ಶೈಕ್ಷಣಿಕ ದೃಷ್ಟಿ' ಎಂಬ 
ವಿಷಯದ ಮೇಲೆ) ಘಟಿಕೋತ್ಸವ ಭಾಷಣವನ್ನೂ, 1967ರ ಜೂನ್‌ ತಿಂಗಳಲ್ಲಿ ಮುಂಬಯಿಯ 
ಟಾಟಾ ಇನ್‌ಸ್ಟಿಟ್ಕೂಟ್‌ ಆಫ್‌ ಸೋಷಿಯಲ್‌ ಸೈನ್ಸಸ್‌ ಸಂಸ್ಥೆಯಲ್ಲಿ (ಸಮಾಜಕಾರ್ಯದ 
ಭಾರತೀಯ ದರ್ಶನ" ಎಂಬ ವಿಷಯದ ಮೇಲೆ) ಘಟಿಕೋತ್ಸವ ಭಾಷಣವನ್ನೂ ನೀಡಿದ್ದಾರೆ. 

ಕಲ್ಕತ್ತೆಯ ಅದ್ವೈತ ಆಶ್ರಮವು 1958 ರಲ್ಲಿ ಸ್ವಾಮೀಜಿಯವರ ಭಾಷಣಗಳು ಹಾಗೂ 
ಲೇಖನಗಳ ಸಂಗ್ರಹವನ್ನು ೫168೩! Values for a Changing Society ಎಂಬ ಹೆಸರಿನಲ್ಲಿ 
ಪ್ರಕಟಿಸಿತು. ಇದರ ಎರಡನೆಯ ಆವೃತ್ತಿಯು ಎರಡು ವರ್ಷಗಳ ನಂತರ ಹೊರಬಂದಿತು. ಹಿಂದಿನ 
ಆವೃತ್ತಿಗಳಲ್ಲಿ ಸೇರಿರದ ಅವರ ಕೆಲವು ಪ್ರಮುಖ ಭಾಷಣಗಳು ಮತ್ತು ಬರಹಗಳನ್ನು, ಮತ್ತು 
1958 ರ ನಂತರದ ಅವರ ಬಹುತೇಕ ಭಾಷಣಗಳು ಹಾಗೂ ಲೇಖನಗಳನ್ನು ಒಳಗೊಂಡ ಈ 
ವಿಸ್ತೃತ ಆವೃತ್ತಿಯನ್ನು ಅದ್ವೈತ ಆಶ್ರಮದ ಅನುಮತಿಯ ಮೇರೆಗೆ ಹೊರತರಲು ನಮಗೆ 
ಸಂತೋಷವಾಗುತ್ತಿದೆ. 


“ಧಿ 


ಸ್ವಾಮೀಜಿಯವರ ಭಾಷಣಗಳು ಮತ್ತು ಲೇಖನಗಳನ್ನುಳ್ಳ ್ವtemal Values for a Changing 
500601 ಎಂಬ ಶೀರ್ಷಿಕೆಯುಳ್ಳ ಈ ಸಂಪುಟವನ್ನು, ಅದರ ವಸ್ತು ಮತ್ತು ಪ್ರತಿಪಾದನೆಯ 
ದೃಷ್ಟಿಯಲ್ಲಿ, ಅವರದೇ ಇನ್ನೊಂದು ಕೃತಿಯಾದ The Message of the Upanisads ಎಂಬ 
ಕೃತಿಯ ಜೊತೆಸಂಪುಟವೆನ್ನಬಹುದು. The Message of the Upanisads ಎಂಬ ಕೃತಿಯನ್ನು 
ನಾವೇ ಪ್ರಕಟಿಸಿದ್ದೆವು. ಅದರ ಪರಿಷ್ಕತ ಎರಡನೆಯ ಆವೃತ್ತಿಯನ್ನು ಈ ಕೃತಿಯೊಂದಿಗೆ ಈಗ 
ಪ್ರಕಟಿಸುತ್ತಿದ್ದೇವೆ. 


ಮೇ 1971 ಪ್ರಕಾಶಕರು 


CC-0. Jangamwadi Math Collection. Digitized by eGangotri 


ವಿಸ್ತೃತ ನಾಲ್ಕು ಸಂಪುಟಗಳ ನಾಲ್ಕನೆಯ ಆವೃತ್ತಿಗೆ ಬರೆದ ಮುನ್ನುಡಿ* 


ರಾಮಕೃಷ್ಣ ಮಠದ ಹಿರಿಯ ಸಾಧುಗಳಾದ ಸ್ವಾಮಿ ರಂಗನಾಥಾನಂದರು ( ಜನನ 1908) 
ಭಾರತೀಯ ಪರಂಪರೆಯ ಆದರ್ಶ ಗುರುವಿನ ಪ್ರತೀಕ. ಆದಿ ಶಂಕರಾಚಾರ್ಯರು (788-820) 
ತಮ್ಮ ವಿವೇಕ ಚೂಡಾಮಣಿಯಲ್ಲಿ ಆದರ್ಶ ಗುರುವನ್ನು ಹೀಗೆ ವ್ಯಾಖ್ಯಾನಿಸುತ್ತಾರೆ: ಶ್ರೋತ್ರಿಯೋ, 
ಅವೃಜಿನೋ, ಅಕಾಮಹತಃ, ಬ್ರಹ್ಮವಿತ್ತಮಃ, ಶಾಂತಃ, ನಿರಿಂಧನ ಇವಾನಲಃ - ವೇದವಿದನು, 
ಪಾಪರಹಿತನು, (ಇತರರ ಸೇವೆ ಮಾಡಬೇಕೆಂಬುದನ್ನು ಬಿಟ್ಟು) ಬೇರೆ ಯಾವುದೇ ಆಸೆ ಇಲ್ಲದವನು, 
ಭಗವದ್ಭಕ್ತನು, ಸುಟ್ಟ ನಂತರದ ಬೆಂಕಿಯಂತೆ ಶಾಂತನು. 

ಸ್ವಾಮೀಜಿಯವರಲ್ಲಿ ಆಳವಾದ ವಿದ್ವತ್ತು ಮತ್ತು ಸಹಜವಾದ ನಮ್ರತೆಗಳು ಮೇಳವಿಸಿವೆ. 
ಇದು ಬುದ್ದಿ ಶ್ರೀಮಂತಿಕೆಯ ಕುರುಹು. 

ಸ್ವಾಮೀಜಿಯವರು ತಮ್ಮ ಸಹಜ ವಾಗ್ಮಿತೆಯಿಂದ ಭಾರತದ ಸನಾತನ ಸಂಸ್ಕೃತಿಯ 
ನಿರೂಪಣೆಯನ್ನು, ಭಾರತೀಯ ಶಾಸ್ತ್ರಗ್ರಂಥಗಳ ಆಳವಾದ ಪಾಂಡಿತ್ಕದಿಂದ, ಮಾನವ ವಿಷಯಗಳಲ್ಲಿ 
ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಪಾತ್ರಕ್ಕೆ ಸಲ್ಲಬೇಕಾದ ಸ್ಥಾನವನ್ನು ನೀಡಿ, ಜಗತ್ತಿನಾದ್ಕಂತ ಜನರನ್ನು 
ಮಂತ್ರಮುಗ್ಧರನ್ನಾಗಿಸುತ್ತಾರೆ. ಅವರು ವರ್ತಮಾನವನ್ನು ಬೆಳಗಲು ಭೂತಕಾಲದತ್ತ ತೋರಿಸುತ್ತಾರೆ. 
ವೇದಗಳ, ಉಪನಿಷತ್ತುಗಳ ಆದ್ಯಾತ್ಮಿಕ ಧ್ಯೇಯೋದ್ದೇಶಗಳನ್ನು ಅವರು ಎತ್ತಿಹಿಡಿಯುತ್ತಾರೆ. 
ಆದರೆ ಆಧುನಿಕ ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಪ್ರಾಪಂಚಿಕ ಉಪಯೋಗಗಳನ್ನು ಅವರು 
ಜರಿಯುವುದಿಲ್ಲ. 'ಧರ್ಮವಿಲ್ಲದ ವಿಜ್ಞಾನ ಕುರುಡು, ವಿಜ್ಞಾನವಿಲ್ಲದ ಧರ್ಮ ಕುಂಟು' ಎಂದು 
ಒತ್ತಿಹೇಳಿದ ಖ್ಯಾತ ವಿಜ್ಞಾನಿ ಆಲ್ಬರ್ಟ್‌ ಐನ್‌ಸ್ಟೈನರಂತೆ, ಸ್ವಾಮೀಜಿ ಆಧ್ಯಾತ್ಮಿಕತೆ ಮತ್ತು 
ವಿಜ್ಞಾನಗಳ ಸಮನ್ವಯವನ್ನು ಎತ್ತಿಹಿಡಿಯುತ್ತಾರೆ. 

ಸ್ವಾಮೀಜಿಯವರ ಭಾರತೀಯ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಮೌಲ್ಯಗಳ ಪ್ರತಿಪಾದನೆಯು 
ಪ್ರಾಚೀನ ಮತ್ತು ಆಧುನಿಕ ಕೃತಿಗಳ ಆಳವಾದ ಅಧ್ಯಯನದಿಂದಲೂ, ಸಂನ್ಕಾಸಿಯಾಗಿ ತಾವು 
ಸಂಪಾದಿಸಿದ ವಾಸ್ತವಿಕ ಅನುಭವದಿಂದಲೂ ಬಂದಿದೆ. ಅವರು ಹದಿನೇಳೂವರೆ ವರ್ಷದವ- 
ರಾಗಿದ್ದಾಗ ರಾಮಕೃಷ್ಣ ಆಶ್ರಮಕ್ಕೆ ಸೇರಿದ್ದು, ಒಂಬತ್ತನೆಯ ಅಥವಾ ಹತ್ತನೆಯ ವಯಸ್ಸಿನಲ್ಲಿ 
ಸ್ವಪ್ನದಲ್ಲಿ ಬಿದ್ದ ದೈವೀಕರೆಗೆ ಓಗೊಟ್ಟು. 

ಸ್ವಾಮೀಜಿಯವರ ಆಧ್ಯಾತ್ಮಿಕ ಕೊಡುಗೆಗಳನ್ನು ವಿಶ್ವದಾದ್ಯಂತ ಜನರು- ಬಡವರು ಬಲ್ಲಿದರು, 
ಪಂಡಿತರು ಪಾಮರರು, ಹಳ್ಳಿಗಾಡಿನವರು ನಗರವಾಸಿಗಳು ಎಲ್ಲರೂ -ಕಟ್ಟಾಸೆಯಿಂದ ಬಹಳವಾಗಿ 
ಅಪೇಕ್ಬಿಸುತ್ತಾರೆ. 

ಸ್ವಾಮಿ ವಿವೇಕಾನಂದರ 'ಧರ್ಮವೆಂಬುದು ಖಾಲಿ ಹೊಟ್ಟೆಯವರಿಗಲ್ಲ' ಎಂಬ ಸೂಕ್ತಿಗೆ ತಕ್ಕಂತೆ, 
ಸ್ವಾಮಿ ರಂಗನಾಥಾನಂದರು ಲೋಕೋತ್ತರ ದೃಷ್ಟಿ ಹಾಗೂ ದಕ್ಷತೆಗಳಿಂದ ರಾಮಕೃಷ್ಣ ಮಠ 


* ಭಾರತೀಯ ಪ್ರಕಟಿಸಿರುವ ಈ ಕೃತಿಯ ಮುನ್ನುಡಿಯ ಕನ್ನಡ ಅನುವಾದ 
ದ್ಯಾ ಚು his ಜತ Digitized by eGangotri 


೫ 


ಮತ್ತು ಇತರ ಸ್ವಯಂಸೇವಾ ಸಂಘಗಳು ಏರ್ಪಡಿಸುವ ಬರಗಾಲ ಮತ್ತು ನೆರೆಪರಿಹಾರ ಸೇವೆಗಳಲ್ಲಿ 
ಯಾವಾಗಲೂ ಮುಂಚೂಣಿಯಲ್ಲಿರುತ್ತಾರೆ. 

'ಜನಸೇವೆಯೇ ಜನಾರ್ದನ ಸೇವೆ' ಎಂಬುದನ್ನು ಎತ್ತಿಹಿಡಿಯುವ ದೇವದೂತರಾದ 
ಸ್ವಾಮೀಜಿಯವರು, ವೈದ್ಯಕೀಯ ನೆರವನ್ನು - ಅದರಲ್ಲೂ ಮುಖ್ಯವಾಗಿ ಕುಷ್ಕರೋಗಿಗಳಿಗೆ ಮತ್ತು 
ಹಳ್ಳಿಗಾಡಿನವರಿಗೆ ನೀಡುವಲ್ಲಿ ಪ್ರಶಂಸನೀಯ ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೆ. 

ಈಗ ನಾಲ್ಕು ಸಂಪುಟಗಳಲ್ಲಿ ಹೊರಬರುತ್ತಿರುವ temal Values fora Changing Society 
ಎಂಬುದು ಏಕಸಂಪುಟದ ಮೂಲಕೃತಿಯ ಪರಿಷ್ಕೃತ ಹಾಗೂ ವಿಸ್ತೃತ ನಾಲ್ಕನೆಯ ಆವೃತ್ತಿ. ಈ 
ಸಂಪುಟಗಳಲ್ಲಿ ಸ್ವಾಮೀಜಿಯವರ ಭಾಷಣಗಳು ಮತ್ತು ಲೇಖನಗಳು ಇವೆ. ಸಂಸ್ಕೃತಿ, ಧರ್ಮ, 
ವಿಜ್ಞಾನ, ತತ್ತ್ವಶಾಸ್ತ್ರ, ಶಿಕ್ಷಣ, ಆಡಳಿತ, ನಿರ್ವಹಣೆ ಮತ್ತು ಜೀವನಚರಿತ್ರೆ ಎಲ್ಲವೂ ಈ ಕೃತಿಯ 
ವ್ಯಾಪ್ತಿಯಲ್ಲಿವೆ. 

ಸ್ವಾಮಿ ರಂಗನಾಥಾನಂದರ ಮೂಲಕ ಪಾಶ್ಚಾತ್ಮ ಮತ್ತು ಪೌರ್ವಾತ್ಮ ದೇಶಗಳ ವೇದಾಂತ 
ಪ್ರೇಮಿಗಳು, ಅದರಲ್ಲೂ ಮುಖ್ಯವಾಗಿ ಯೂರೋಪ್‌, ಅಮೆರಿಕ ಮತ್ತು ಆಸ್ಟ್ರೇಲಿಯಾದವರು 
ಧಾರಾಳವಾಗಿ ಧನಸಹಾಯ ಮಾಡಿದ್ದರಿಂದ ಈ ಕೃತಿಗೆ ಇಷ್ಟು ಕಡಿಮೆ ಬೆಲೆ ಇಡುವಂತಾಗಿದೆ. 
ಅವರಿಗೆಲ್ಲ ನಾವು ಯಣಿಗಳು. 


ಮಾರ್ಚ್‌ 1, 1986 | ಪ್ರ ಕಾಶಕರು 


CC-0. Jangamwadi Math Collection. Digitized by eGangotri 


ಪರಿವಿಡಿ 

೧. ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ 

೨. ವಿಜ್ಞಾನ, ಪ್ರಜಾಪ್ರಭುತ್ವ ಮತ್ತು ಧರ್ಮ 

೩. ಸಂಸ್ಕೃತಿ, ವಿಜ್ಞಾನ ಮತ್ತು ಧರ್ಮ 

೪. ರಾಜಕಾರಣದಲ್ಲಿ ಧರ್ಮದ ಪಾತ್ರ 

೫. ಔದ್ಯೋಗಿಕ ಯುಗದಲ್ಲಿ ಆಧ್ಯಾತ್ಮಿಕ ಜೀವನ 

೬. ಕಾಯಿದೆ, ಸಮಾಜ ಮತ್ತು ಪ್ರಜೆ 

. ಷಿ. ಸುಖೀರಾಜ್ಯದಲ್ಲಿ ಆಡಳಿತಗಾರ 

೮. ನಮ್ಮ ಆಡಳಿತಗಾರರ ತರಬೇತಿ 

೯. ಸ್ವಾಮಿ ವಿವೇಕಾನಂದರು ಮತ್ತು ನಮ್ಮ ಪೊಲೀಸ್‌ ದಳ 
೧೦. ಪ್ರಜಾಪ್ರಭುತ್ವಾತ್ಮಕ ಆಡಳಿತ ತತ್ತ್ವ 

೧೧. ಕನ್ಯಾಕುಮಾರಿಯ ಸಂದೇಶ 

೧೨. ರಾಮಕೃಷ್ಣ ಮಿಶನ್‌ : ಅದರ ಆದರ್ಶಗಳು, ಕೆಲಸಗಳು 
೧೩. ನಮ್ಮ ಗುರಿ ಮತ್ತು ನಮ್ಮ ನಿಲುವು 

೧೪. ರಾಷ್ಟ್ರೀಯ ಆತಂಕ ತುರ್ತುಪರಿಸ್ಥಿತಿ ಮತ್ತು ಆಧ್ಯಾತ್ಮಿಕ ಮಗಳ ಆದ್ಯತೆ 
೧೫. ಗಣರಾಜ್ಯ ಮತ್ತು ಜವಾಬ್ದಾರಿಯುತ ನಾಗರಿಕತೆ 

೧೬. ಭಾರತ, ಜಪಾನ್‌ ಮತ್ತು ವಿಶ್ವಶಾಂತಿ 

೧೭. ವ ಗಾಂಧಿಯವರ ಕೊಡುಗೆ 


೮. ಜವಹರಲಾಲ ನೆಹ್ರೂ ಮತ್ತು ಭಾರತ ಪುನರುಜ್ಜೀವನ 


"0೦-0೦. ರ್‌ು Math Collection. Digitized by 608೧001 


೮೬ 


೯೩ 


೧೯. ಭಾರತದಲ್ಲಿ ಕುಷ್ಠರೋಗ ನಿಯಂತ್ರಣಕ್ಕೊಂದು ಮಾರ್ಗ 
೨೦. ಭಾರತವು ಕಷ್ಟದ ದಾರಿಯಲ್ಲಿ ಕಲಿಯಬೇಕು 
೨೧. ಆಧುನಿಕ ಭಾರತ ಮತ್ತು ಮಾರ್ಗದರ್ಶಕ ಚೇತನ 
೨೨. ಅಹಿಂಸಾತ್ಮಕ ಸಾಮಾಜಿಕ ವ್ಯವಸ್ಥೆ : ಸಮಸ್ಯೆಗಳು ಮತ್ತು ಸಂಭಾವನೆಗಳು 
೨೩. ಸ್ವಾತಂತ್ರ್ಯದ ಸವಾಲು 
೨೪. ಆಧುನಿಕ ವ್ಯಾಪಾರಿ ಸಂಸ್ಥೆಯೊಂದರ ನೀತಿಸಂಹಿತೆ 
೨೫. ಸಾರ್ವಜನಿಕ ಆಡಳಿತಗಾರರ ಸಾಮಾಜಿಕ ಜವಾಬ್ದಾರಿಗಳು 
೨೬. ಭಾರತದಲ್ಲಿ ಮಾನವ ಎಕಾಸ ಮತ್ತು ನಮ್ಮ ಶ್ರಮಿಕವರ್ಗದವರ ಸಮಸ್ಯೆಗಳು 
೨೭ ಸಂಘಟತ ಗ್ರಾಮೀಣ ಅಭಿವೃದ್ಧಿಯ ತತ್ತ್ವ ಹಾಗೂ ತಂತ್ರಗಳು 
೨೮. ಭಾರತದ ಮಾನವೀಯ ದೃಷ್ಟಿ 
೨೯. ಮಾನವ ಶಕ್ತಿ ಮೂಲಗಳ ವಿಜ್ಞಾನ 
೩೦. ನಮ್ಮ ಸಾಂಸ್ಕೃತಿಕ ಪರಂಪರೆ ಮತ್ತು ಅದರ ಆಧುನಿಕ ತಿರುವು 
೩೧. ಯುವಜನ ಹಾಗೂ ಮಾನವನ ಭವಿಷ್ಯ 
೩೨. ಭಾರತದ ಅಭಿವೃದ್ಧಿಯ ಮುನ್ನಡೆ, ಗುರಿ 
೩೩. ಮಾನವಶ್ರೇಷ್ಠತೆಯ ತತ್ತ್ವ 
೩೪. ಆಡಳಿತದಲ್ಲಿ ಮಾನವೀಯ ಮೌಲ್ಯಗಳು 
೩೫. ನಮ್ಮ ಪ್ರಜಾಸತ್ತೆಯಲ್ಲಿ ಸ್ಥಳೀಯ ಸರಕಾರೀ ಸಂಸ್ಥೆಗಳ ಪಾತ್ರ 
೩೬. ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ರಕ್ಷಣಾ ವ್ಯವಸ್ಥೆಯ ಪಾತ್ರ 
೩೭. ಮರೆತು ಹೋದ ಭಾರತ 


CC-0. Jangamwadi Math Collection. Digitized by eGangotri 


೨೬೦ 


೨೩೦ 


೨೩೩ 


ಎಷ 


೨೯೭೬ 


೩೧೪ 


೩೩೬ 


೩೬೯ 


೩೮೯ 


೪೧೬ 


೪೨೩ 


೪೫೩ 


೪೮ 


೫೨೭ 


೫೪೯ 


೫೭೯ 


೬೨೦ . 


೬೬೧ 


೬೬೪ 


೧. ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ - 


೧. ಪ್ರಸ್ತಾವನೆ ೨. ಈ ವಿಷಯದ ಪ್ರಾಮುಖ್ಯತೆ ೩. ಆಧ್ಯಾತ್ಮಿಕ ಬೆಳವಣಿಗೆಯಾಗಿ ನಾಗರಿಕತ್ವ : 
ಗೀತೆಯ ಭಾವನೆ ೪. ಪ್ರಜಾಸತ್ತೆ ಮತ್ತು ನಾಗರಿಕತ್ವ : ಅವುಗಳ ಗ್ರೀಕ್‌ರೋಮನ್‌ ಬೇರು 
ಇ, ಪುರಾತನ ಗ್ರೀಸ್‌ನಲ್ಲಿ ಪ್ರಜಾಸತ್ತೆಯ ಅವಸಾನ ೬. ಆಧುನಿಕ ಪಾಶ್ಚಾತ್ಮ ದೇಶಗಳಲ್ಲಿ 
ವಿಕಾಸ ೭. ಓರ್ವ ನಾಗರಿಕ : ಸಾರ್ವಭೌಮ ಮತ್ತು ಅಧೀನ ಪ್ರಜೆ ಎರಡೂ 
೮. ಸಾರ್ವಭೌಮ ಮತ್ತು ಸಾರ್ವಭೌಮತ್ವ ೯. ಪ್ರಜಾಸತ್ತೆಯೊಡನೆ ಆಧುನಿಕ ಭಾರತದ ಪ್ರಯೋಗ 
೧೦. ನಾಗರಿಕ : ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿ ೧೧. ಭಾರತೀಯ ಸಂಪ್ರದಾಯದಲ್ಲಿ ಗೃಹಸ್ಥ 
೧೨. ಗೃಹಸ್ಥನು ನಾಗರಿಕನಾಗಿ ಅಭಿವೃದ್ಧಿಯಾಗಬೇಕು ೧೩. ಗೃಹಸ್ಥ ಪರಿಕಲ್ಪನೆಯ ಪರಿಮಿತಿ 
೧೪. ಪ್ರಾಪ್ತ ವಯಸ್ಕ ನಾಗರಿಕತ್ವ ಮತ್ತು ಪ್ರಬುದ್ಧ ನಾಗರಿಕತ್ವ ೧೫. ಅಪ್ರಬುದ್ಧ ನಾಗರಿಕನ 
ಮಾರ್ಗ ೧೬. ಪ್ರಬುದ್ಧ ನಾಗರಿಕನ ಮಾರ್ಗ ೧೭. ಸಮೂಹ ನಿಷ್ಠೆ ವಿರುದ್ಧ ರಾಷ್ಟ್ರ ನಿಷ್ಠೆ 
೧೮. ಮಾನವ ಸರಿಸಮಾನತೆಯ ಗುರಿಯುಳ್ಳ ನಾಗರಿಕತ್ವ ೧೯. ಪ್ರಬುದ್ಧ ನಾಗರಿಕ ಮತ್ತು ದುಡ್ಡಿಗಾಗಿ 
ದುಡಿಯುವವ ೨೦. ದುಡ್ಡಿಗಾಗಿ ದುಡಿಯುವವರ ಮನೋಗತ ೨೧. ನಮ್ಮ ಪ್ರಚಲಿತ ರಾಜಕೀಯ : 
ಅಮೆರಿಕಾ ಕಾಲ್ದೆಂಡಿನಾಟದ ವಿರುದ್ಧ ಮೋಹನ್‌ ಬಗಾನ್‌ ಕಾಲ್ವೆಂಡಿನಾಟ ೨೨. ವೇದಾಂತದ 
ಬೆಳಕಿನಲ್ಲಿ ಪ್ರಬುದ್ಧ ನಾಗರಿಕತ್ವ ೨೩. ಅಶಿಸ್ತು ಮತ್ತು ಶಾಸನೋಲ್ಲಂಘನೆಯ ರೋಗಲಕ್ಷಣ 
೨೪. ಪ್ರಬುದ್ಧ ನಾಗರಿಕತ್ವ ಮತ್ತು ಪಾಳೆಯಗಾರಿಕೆ "ಅಳಿಯನ' ಮನೋಭಾವ ೨೫. ಪ್ರಬುದ್ಧತೆ 
ಮತ್ತು ಮಾನವೀಯ ಸತ್ರ್ರೇರಣೆ ೨೬. ನಮ್ಮ ಪ್ರಜಾಸತ್ತೆಗೆ ಆಧ್ಯಾತ್ಮಿಕತೆಯ ಅರುಣೋದಯ 
೨೭. ಶಾಸನ, ನ್ಯಾಯ ಮತ್ತು ಮಾನವ ತತ್ವಶಾಸ್ತ್ರ ೨೮. ಪ್ರಬುದ್ಧ ನಾಗರಿಕತೆ ಮತ್ತು ಸಾಮಾಜಿಕ 
ಪರಿಸರ ೨೯. ಪ್ರಬುದ್ಧ ನಾಗರಿಕತ್ವ ಮತ್ತು ಶೈಕ್ಷಣಿಕ ತರಬೇತಿ ೩೦. ಗೀತೆಯ ಬೆಳಕಿನಲ್ಲಿ 
ಪ್ರಬುದ್ಧ ನಾಗರಿಕತ್ವ. ೩೧. ಪ್ರಬುದ್ಧ ನಾಗರಿಕತ್ವ : ಪ್ರಜಾಸತ್ತೆಯ ಅಂತರಾತ್ಮ ; ಜೀವಜೀವಾಳ 
೩೨. ರಾಷ್ಟ್ರೀಯತೆ ಅಂತಾರಾಷ್ಟ್ರೀಯತೆಯಾಗಿ ಬೆಳೆಯಬೇಕು ೩೩. ಉಪಸಂಹಾರ 


೨. ವಿಜ್ಞಾನ, ಪ್ರಜಾಪ್ರಭುತ್ವ ಮತ್ತು ಧರ್ಮ 
೧. ಪ್ರಸ್ತಾವನೆ ೨. ವಿಜ್ಞಾನ ಮತ್ತು ಪ್ರಜಾಪ್ರಭುತ್ವ ಶಕ್ತಿಗಳು ೩. ಭಾರತಕ್ಕೆ ಹೊಸ ಸವಾಲು 
೪. ಜ್ಞಾನ ಮತ್ತು ಶಕ್ತಿಯಾಗಿ ವಿಜ್ಞಾನ ೫. ವಿಜ್ಞಾನ : ಅದರ ಉಪಯೋಗ, ದುರುಪಯೋಗ 
"೬. ಪ್ರಜಾಪ್ರಭುತ್ವ ಮಾನವನ ಘನತೆಯನ್ನು ಹೆಚ್ಚಿಸುತ್ತದೆ ೭. ಭಾರತದಲ್ಲಿ ಪ್ರಜಾಪಭತ್ಯ 
೮. ಭಾರತದ ಚೇತನ ವಿಜ್ಞಾನಕ್ಕೆ ವಿರೋಧಿಯಲ್ಲ ೯. ಜ್ಞಾನ ಮತ್ತು ಮ ೧೦. 
ಹಾದಿ ೧೧. ಪಾಶ್ಚಿಮಾತ್ಯ ಬುದ್ಧಿಯಲ್ಲಿ ಒಡಕು ೧೨. ವೇದಾಂತ ಸಂಸ ಸದ ರ್‌ 
ಯಿಂದ ಸ್ಥಿರತೆ ೧೪. ಸಾರ್ವಲೌಕಿಕ ಕಲ್ಯಾಣವನ್ನು ವೇದಾಂತ ಮ ಹ ಸ 
ಪ್ರತ್ಯಕ್ಷ ಪ್ರಯೋಜಕ ವೇದಾಂತ ೧೬. ಭಾರತದ ಅವಕಾಶ ಮತ್ತು ey ಸತ ಶ್ರ 
ಮತ್ತು ಸಮಾನತೆ : ಒಂದು ಆಧ್ಯಾತ್ಮಿಕ ಪ್ರೇರಣೆ ೧೮. ಮಾನವನ ದೈವಿಕ ಲಕ್ಷಣ : ಪ್ರಜಾಸತ್ತಿ 
ಆಧಾರ ೧೯. ಭಾರತಕ್ಕೆ ಸ್ವಾಮಿ ವಿವೇಕಾನಂದರ ಮಾರ್ಗದರ್ಶನ ೨೦. 


೩. 'ಸಂಸ್ಕೃತಿ, ವಿಜ್ಞಾನ ಮತ್ತು ಧರ್ಮ 
ಅ ಮ _ ಧರ್ಮ ಮತ್ತು 
೧. ಪ್ರಸ್ತಾವನೆ ೦ ಟಿ00 ಇಕಹಾಸದಲ್ಲಿ ಸಾನತುವನು ರನ್ನ್‌ ಹಿನರ್ಮ ಶಿ 


೫1 


ಸಂಸ್ಕತಿಯನ್ನು ಕುರಿತು ವೈಜ್ಞಾನಿಕ ದೃಷ್ಟಿ ೪. ಮಾನವ ಆನುವಂಶಿಕತೆ : ಜೈವಿಕ ಮತ್ತು ಸಾಂಸ್ಕೃತಿಕ 
೫. ಅಂತರ-ಸಾಂಸ್ಕೃತಿಕ ಸಂಪರ್ಕಗಳ ಸಮಸ್ಯೆ ೬. ಜೈವಿಕ ವಿಕಾಸಕ್ಕಿಂತ ಸಾಂಸ್ಕೃತಿಕ ವಿಕಾಸದ 
ಶ್ರೇಷ್ಠತೆ ೭. ಸಾಂಸ್ಕೃತಿಕ ವಿಕಾಸದ ಅಪಾರ ಸಾಧ್ಯತೆಗಳು ೮. ಸಂಸ್ಕೃತಿಯೊಂದಿಗಿನ ಧರ್ಮದ 
ಸಂಬಂಧ: ಒಂದು ಹೊಸ ಗ್ರಹಿಕೆ ೯. ವಿಕಾಸದ ಮಾನದಂಡ: ಗುಣ ಮತ್ತು ಪ್ರಮಾಣ ೧೦. ಭೌತಿಕ 
ವಿಜ್ಞಾನಗಳು ಮತ್ತು ಧಾರ್ಮಿಕ ವಿಜ್ಞಾನ ೧೧. ವಿಜ್ಞಾನ ಮತ್ತು ಧರ್ಮದ ಬೆಳಕಿನಲ್ಲಿ ಸಂಸ್ಕೃತಿ 
೧೨. ಭಾರತ ಮತ್ತು ಇರಾನ್‌ ನಡುವಿನ ಸಾಂಸ್ಕೃತಿಕ ಬಾಂಧವ್ಯ ೧೩. ಅಸಹನೆ ಮತ್ತು ಚಿತ್ರಹಿಂಸೆ 
: ಇವುಗಳ ಉಗಮ ೧೪. ಉಪಸಂಹಾರ 


೪. ರಾಜಕಾರಣದಲ್ಲಿ ಧರ್ಮದ ಪಾತ್ರ 


೧. ಪ್ರಸ್ತಾವನೆ : ಸಾಮಾಜಾತೀತ ಮೌಲ್ಯವಾಗಿ ಧರ್ಮ ೨. ಸಾಮಾಜಿಕ ಶಕ್ತಿಯಾಗಿ ಧರ್ಮ 
೩. ಧರ್ಮ : ಅದರ ಸಾರ್ವಲೌಕಿಕ ಹಾಗೂ ಕ್ಷೇತ್ರೀಯ ಲಕ್ಷಣಗಳು ೪. ಧರ್ಮದ ಬಗ್ಗೆ ಇತ್ತೀಚಿನ 
ಟೀಕೆ ೫ ಧರ್ಮವನ್ನು ಅರಸದ ಎರಡು ಬಗೆಯ ಜನ ೬. ಆಧುನಿಕ ಜಗತ್ತಿನಲ್ಲಿ ಧರ್ಮದ 
ಕಾರ್ಯ ೭. ಧರ್ಮ ಮತ್ತು ರಾಜಕಾರಣ ೮. ರಾಷ್ಟ್ರೀಯ ಆಡಳಿತ ಮತ್ತು ಜಾಗತಿಕ ಆಡಳಿತ 
೯. ಅಧಿಕಾರ ರಾಜಕಾರಣ ಮತ್ತು ಸೇವಾ ರಾಜಕಾರಣ ೧೦. ಪ್ರಜಾಪ್ರಭುತ್ವ : ಯಥಾರ್ಥ ಮತ್ತು 
ಔಪಚಾರಿಕ ೧೧. ರಾಜ್ಮಕಾರಣದಲ್ಲಿ ಧರ್ಮದ ಪಾತ್ರ ೧೨. ಮಾನವನಲ್ಲಿ ತಾರ್ಕಿಕತೆ ಮತ್ತು 
ಅಸಂಬದ್ಧತೆ ೧೩. ಬುದ್ಧಿ ಅಥವಾ ಜಾಗೃತ ವಿವೇಚನೆಯ ಪಾತ್ರ ೧೪. ಅಧಿಕಾರವು ಭ್ರಷ್ಟವಾಗುವುದು 
ಯಾವಾಗ ? ೧೫ ಎಲ್ಲ "ಮದ'ವನ್ನೂ "ದಮ'ವಾಗಿ ಪರಿವರ್ತಿಸುವುದು ೧೬. ನಿಜವಾದ 
ರಾಜಕಾರಣ ಮತ್ತು ಮಿಥ್ಕಾ ರಾಜಕಾರಣ ೧೭. ನೈಸರ್ಗಿಕ ಸಂಪನ್ಮೂಲಗಳೊಂದಿಗೆ ಮಾನವ 
ಸಂಪನ್ಮೂಲಗಳ ಬೆಳವಣಿಗೆಯ ಅಗತ್ಯ ೧೮. ರಾಜ್ಯಾಂಗ, ದೇಶ ಮತ್ತು ಸರ್ಕಾರ ೧೯. ಎಲ್ಲ 


ರಾಜಕೀಯ ಶಕ್ತಿಗಳ ಉಗಮಸ್ಥಾನವಾಗಿ ಸಮಾಜವಹಿಸುವ ಪಾತ್ರ ೨೦. ಉಪಸಂಹಾರ 


೫. ಔದ್ಯೋಗಿಕ ಯುನದಲ್ಲಿ ಆಭ್ಯಾತ್ಮಿಕ ಜೀವನ 


೧. ಪ್ರಸ್ತಾವನೆ ೨.`ಆಧುನಿಕ ವೈಜ್ಞಾನಿಕ ಕ್ರಾಂತಿ ೩. ಪಶ್ಚಿಮದಲ್ಲಿ ಧರ್ಮದ ಮೇಲೆ ಉಂಟಾದ 
ಇದರ ಪ್ರಭಾವ ೪. ಆಶಾಭಾವನೆಯಿಂದ ನಿರಾಶಾಭಾವನೆಯತ್ತ ೫. ಭಾರತೀಯ ವಿಚಾರಧಾರೆಯ 
ಬೆಳಕಿನಲ್ಲಿ ಆಧುನಿಕ ಬಿಕ್ಕಟ್ಟು ೬. ವಿಜ್ಞಾನ ಮತ್ತು ಧರ್ಮಗಳು ಪರಸ್ಪರ ಪೂರಕ ೭. ಆಧುನಿಕ 
ಅನುಭವದಲ್ಲಿ ಉಪನಿಷತ್ತುಗಳ ಪ್ರತಿಧ್ವನಿ ೮. ವೇದಾಂತದ ಬೆಳಕಿನಲ್ಲಿ ಇತಿಹಾಸದ ಅರ್ಥ 
೯. ಸ್ವಾತಂತ್ರ್ಯಾನ್ವೇಷಣೆಯ ಸ್ವರೂಪ ೧೦, ಉಪಸಂಹಾರ - 


೬. ಕಾಯಿದೆ, ಸಮಾಜ ಮತ್ತು ಪ್ರಜೆ , - 


ಪರಿಕಲ್ಪನೆ ಕ್‌ - 
ವಕೀಲ ೮. ಪೌರತ್ವ ನೈತಿಕ ಮತ್ತು ಕೇವಲ ರಾಜಕೀಯವಾದ ತಾತ್ಪರ್ಯ ೯. ಪ್ರಜಾಪ್ರಭುತ್ವದ 
ಆಧ್ಯಾತ್ಮಿಕ ತಳಹದಿ "೧೦. ಉಪಸಂಹಾರ 


೭. ಸುಖೀರಾಜ್ಯದಲ್ಲಿ ಆಡಳಿತಗಾರ 
೧. ಪ್ರಸ್ತಾವನೆ ೨. ನಮ್ಮ ದೇಶದ ದೀರ್ಫ್ಥ ಇತಿಹಾಸದಲ್ಲಿ ನಮ್ಮ ಹೊಸ ಪ್ರಜಾಸತ್ತಾತ್ಮಕ 


ಆಡಳಿತದ ಮಹತ್ವ. ೩. ನಮ್ಮ ಹೊಸ ರಾಷ್ಟ್ರದಲ್ಲಿ ರಾಜಕಾರಣ ಮತ್ತು ಆಡಳಿತಕ್ಕೆ ಉಂಟಾಗಿರುವ 
ಸವಾಲು. ಇ. ವಿವ್ಮಮ್ಮಡಿ ಸಾಮರ್ಥ್ಯವನ್ನು ನೀಡಬೇಕು ೫. ಬುದ್ಧಿಯಲ್ಲಿ ಕೇಂದ್ರೀಕೃತವಾದ 
ವ್ಯಕ್ತಿತ್ವ ೬. “ಯೋಗಃ ಕರ್ಮಸು ಕೌಶಲಂ' ೭. ಉಪಸಂಹಾರ 
3 ‘£CC0-YAngamwadi Math Collection. Digitized by eGangotri 
ಕ್‌ 


xiii 
೮. ನಮ್ಮ ಆಡಳಿತಗಾರರ ತರಬೇತಿ 


೧. ಪ್ರಸ್ತಾವನೆ ೨. ವಿವೇಕಾನಂದರು ಮತ್ತು ನಮ್ಮ ತರುಣ ಜನಾಂಗ ೩. ಮಾನುಷ (ಮನುಷ್ಯ) 
ಎಂಬ ಪದದ ಧ್ವನಿತಾರ್ಥ ೪. ಸಾರ್ಥಕ ಜೀವನ ೫. ಸದ್ವಿದ್ಕೆ ೬. ಕರ್ಮ ಸಂತುಷ್ಟಿ ೭. ಕಾಯಕ 
ದಲ್ಲೇ ಕೈಲಾಸವನ್ನು ಕಾಣುವ ಮಾರ್ಗ ೮. ದಾಸ್ಕದಿಂದ ಸ್ವಾತಂತ್ರ್ಯದ ಕಡೆಗೆ ೯. ಸ್ವಾತಂತ್ರ್ಯದ 
ಪಂಥಾಹ್ವಾನ ೧೦. ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿ ೧೧. ಪ್ರಜಾಪ್ರಭುತ್ವದಲ್ಲಿ ಪೌರತ್ವ ೧೨. ಶಾಂತ 
ಮೌನ ಕರ್ಮದಿಂದ ರಾಷ್ಟ್ರ ನಿರ್ಮಾಣ ೧೩. ಪೌರತ್ವದ ಅರ್ಥ ೧೪. ಇಬ್ಬಗೆಯ ಸಂಘಟನೆ 
೧೫. ಮಾನಸಿಕ ಅಪಕ್ವತೆಯ ಸಮಸ್ಯೆ ೧೬. ಅನ್ಕರಾಷ್ಟ್ರಗಳ ಮೇಲ್ಪಂಕ್ತಿಯಿಂದ ಬೆಳಕು 
೧೭. ಧನಾನುರಾಗ-ಗುಣಾನುರಾಗ ೧೮. ಭಾರತದಲ್ಲಿ ಮಾನವನ ಪುನನಿರ್ಮಾಣ ೧೯. ಮಾನವ 
ನಿರ್ಮಾಪಕ ಧರ್ಮ, ಮಾನವ ನಿರ್ಮಾಪಕ ವಿದ್ಯೆ ೨೦. ದಕ್ಷತೆಯ ಸ್ವರೂಪ ೨೧. ದೂರದೃಷ್ಟಿಯ 
ಸಹಾನುಭೂತಿ ಶಕ್ತಿ ೨೨. ಮಾನವ ಹಾಗೂ ಯಂತ್ರ ೨೩. ಆಡಳಿತ ಶಿಕ್ಷಣ ಮತ್ತು ರಾಷ್ಟ್ರೀಯ 
ದೃಷ್ಟಿ ೨೪. ಕಾಳಿದಾಸನ ರಾಮರಾಜ್ಯ ಕಲ್ಪನೆ ೨೫ ಭಾರತದ ಕಲ್ಯಾಣ ರಾಜ್ಯ ಕಲ್ಪನೆ ೨೬. 
ಮಾನವ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ ೨೭. ವಿವೇಕಾನಂದರ ಸಾಹಿತ್ಯ--ಒಂದು 
ಶಕ್ತಿನಿಧಿ ೨೮. ವಿವೇಕಾನಂದರ ಜನ್ಮ ಶತಮಾನೋತ್ಸವ ೨೯. ಉಪಸಂಹಾರ 


೯. ಸ್ವಾಮಿ ವಿವೇಕಾನಂದರು ಮತ್ತು ನಮ್ಮ ಪೊಲೀಸ್‌ ದಳ 


೧. ಪ್ರಸ್ತಾವನೆ ೨. ಸ್ವಾತಂತ್ರ : ಮುಂದೇನು? ೩. ಸ್ವತಂತ್ರ ಭಾರತದಲ್ಲಿ ಪೊಲೀಸರ ಪಾತ್ರ ೪. 
ಸ್ವಾಮಿ ವಿವೇಕಾನಂದರ ದರ್ಶನಜನಿಜ ಕ್ಲತ್ರಿಯರಾಗಿ ನಮ್ಮ ಪೊಲೀಸರು ೫. ಉಪಸಂಹಾರ 


೧೦. ಪ್ರಜಾಪ್ರಭುತ್ವಾತ್ಮಕ ಆಡಳಿತ ತತ್ತ್ವ 


೧. ಪ್ರಸ್ತಾವನೆ ೨. ಮಾನವಕೋಟಿ : ಏಕಮಾತ್ರ ಪರಸ್ಪರ ಚಿಂತನಶೀಲ ಜಾತಿ ೩. ರಾಜಕೀಯ 
ಹಾಗೂ ಆಡಳಿತ ೪. ದೇಶದಲ್ಲಿ ಆಡಳಿತಗಾರನ ಸ್ಥಾನ ೫. ಅಥೆನ್ಸ್‌ ಮತ್ತು ಸ್ವಾತಂತ್ರ್ಯ 
ಹರ್ಷಪರವಶತೆ ೬. ನಮ್ಮ ಹರ್ಷಪರವಶತೆಯ ಕ್ಷಣಭಂಗುರತೆಗೆ ಕಾರಣವೇನು ? ೭. ನಮ್ಮ 
ನೂತನ ಪ್ರಜಾಸತ್ತಾತ್ಮಕ ದೇಶ ; ಅದರ ಚಾರಿತ್ರಿಕ ವೈಶಿಷ್ಟ್ಯ ೮. ಪ್ರಜಾಪ್ರಭುತ್ವದ ಯಶಸ್ಸಿಗೆ 
ಮೂರು ಪಾಠಗಳು ೯. ಪ್ರಜಾಪ್ರಭುತ್ವ ಪೌರತ್ವದ ನೈತಿಕಾಂಶ ೧೦. ಪೌರುಷ ಶಕ್ತಿ 
೧೧. ಸಂಘಟನೆಯ ಶಕ್ತಿ ೧೨. ಜನ ಹಾಗೂ ಧನ ೧೩. ಆಶಾತ್ರಯದ ಪೀಡೆ ೧೪. ಸೇವಾ ತತ್ತ್ವ 
೧೫. ದೂರದೃಷ್ಟಿಯ ಸಹಾನುಭೂತಿಯ ಅವಶ್ಯಕತೆ ೧೬. ಸುವ್ಯವಸ್ಥಿತ ಕ್ರಾಂತಿ ೧೭. ಇತಿಹಾಸದ 
ಯಜ್ಞಪಶುವಿನ ಸ್ಥಾನದಿಂದ ಇತಿಹಾಸ ನಿರ್ಮಾಪಕನ ಸ್ಥಾನಕ್ಕೆ ಆರೋಹಣ ೧೮. ಆಧ್ಯಾತ್ಮಿಕ 
ಸಮೃದ್ಧಿ ರೂಪದ ಮಾನವ ವಿಕಾಸ ೧೯. ತ್ಯಾಗ ಮತ್ತು ಸೇವೆ ೨೦. ಕಾಳಿದಾಸನ ರಾಮರಾಜ್ಯದ 
ಕಲ್ಪನೆ ೨೧. ಭೌತಿಕ ವಿಜ್ಞಾನ ಹಾಗೂ ಅಧ್ಯಾತ್ಮ ವಿಜ್ಞಾನ ೨೨. ಪೌರಸ್ಥಿತಿಗೆ ಗೃಹಸ್ಥನ ಉತ್ಕರ್ಷ 
೨೩. ಸ್ವಜನ ಪಕ್ಷಪಾತದ ಸ್ವರೂಪ ೨೪. ಆನುವಂಶಿಕತೆ ಹಾಗೂ ಆಧ್ಯಾತ್ಮಿಕತೆ ೨೫. ಸತ್ತೃಪೂರ್ಣ 
ಸೌಜನ್ಮ ೨೬. ಸೇವೆಯ ಮನೋಭಾವ ಮತ್ತು ವಿಧಾನ ೨೭. ಪ್ರಬುದ್ಧ ಹಾಗೂ ಅಪ್ರಬುದ್ಧ 
ದಾನ ಬುದ್ಧಿ ೨೮. ಗೀತೆಯ ಆಡಳಿತ ತತ್ತ್ವ ೨೯. "ಯೋಗ ; ಕರ್ಮಸು ಕಾಶಲಮ್‌' 
೩೦. "ತಸ್ಮಾತ್‌ ಯೋಗೀ ಭವಾರ್ಜುನ' ೩೧. ಉಪಸಂಹಾರ: .ಉಜ್ಜಲ ಸಂಕಲ್ಪದ ಸ್ಪರ್ಧಾಶಪಥ 


೧೧. ಕನ್ಯಾಕುಮಾರಿಯ ಸಂದೇಶ 
೧. ಪ್ರಸ್ತಾವನೆ ೨. ಹಿಮಾಲಯದ ಸನಾತನ-ಸಂದೇಶ ೩. ಕನ್ಮಾಕುಮಾರಿಯ ನೂತನ ಸಂದೇಶ 
೪. ಭಾರತದ ದುರಂತ ದೃಶ್ಯ ೫ ನಮ್ಮ ವಿದ್ಯಾವಂತರಿಗೆ ವಿವೇಕಾನಂದರ ಕರೆ ೬. ಭವಿಷ್ಯಕ್ಕೆ 
ವರ್ತಮಾನದ ಅಭಿವಚನ ೭. ಆಧ್ಯಾತ್ಮಿಕ ಪ್ರವಾಹದ್ವಯದ ಸಂಗಮ ೮. ಪ್ರಪಂಚಾಸಕ್ತಿ ಹಾಗೂ 
ಪ್ರಪಂಚ'ಜೀವನ ೯. ದೇಶಾಭಿವೃದ್ಧಿಯ ಎರಡು ಮಾನದಂಡಗಳು ೧೦. ಉಪಸಂಹಾರ 


CC-0. Jangamwadi Math Collection. Digitized by 6೮58/6011 


xiv 


೧೨. 


ರಾಮಕೃಷ್ಣ ಮಿಶನ್‌ : ಅದರ ಆದರ್ಶಗಳು, ಕೆಲಸಗಳು 

೧. ಪ್ರಸ್ತಾವನೆ ೨. ಭಾರತ ಮತ್ತು ಪಾಶ್ಚಾತ್ಮದ ಸಂಗಮ ೩. ಭಾರತ ಅದರ ಐತಿಹಾಸಿಕ ಹಿನ್ನೆಲೆ 
೪. ಬ್ರಿಟಿಷ್‌ ವಿಜಯದ ಆಘಾತ ೫. ನವ್ಯ ಪುನರುಜ್ಜೀವನಟಅದರ ನೇತಾರರು ೬. ನವ್ಯ 
ಪುನರುಜ್ಜೀವನ ಮತ್ತು ಶ್ರೀರಾಮಕೃಷ್ಣರು ೭. ಕನ್ಯಾಕುಮಾರಿಯಲ್ಲಿ ಸ್ವಾಮಿ ವಿವೇಕಾನಂದರು 
೮. ಅಮೆರಿಕದಲ್ಲಿ ಸ್ವಾಮಿ ವಿವೇಕಾನಂದರು ೯. ಮತ್ತೆ ಭಾರತದಲ್ಲಿಣಕೊಲೊಂಬೋದಿಂದ 
ಆಲ್ಮೋರದವರೆಗೆ' ೧೦. ರಾಮಕೃಷ್ಣ ಮಿಶನ್‌ ಮತ್ತು ಮಠದ ಸ್ಥಾಪನೆ ೧೧. ಆಂದೋಳನದ 
ಹಿನ್ನೆಲೆಯ ಕಲ್ಪನೆಗಳು, ಆದರ್ಶಗಳು ೧೨. ಮಿಶನ್‌ ಅಸೋಸಿಯೇತನ್ನಿನ ಪ್ರಣಾಳಿಕೆ ೧೩. ಸದಸ್ಯರ 
ಪ್ರತಿಜ್ಞಾಪತ್ರ ೧೪. ಬೇಲೂರು ಮಠಣಆಂದೋಳನದ ಕೇಂದ್ರ ೧೫. ಶಾಖಾ ಕೇಂದ್ರಗಳು : 
ಅವುಗಳ ಕಾರ್ಯಗಳು ೧೯. ವೈದ್ಯಕೀಯ ಸೇವೆ ೧೩. ಶೈಕ್ಷಣಿಕ ಕಾರ್ಯ ೧೮. ಗ್ರಾಮೀಣ, 
ಕಾರ್ಮಿಕ, ನಿಮ್ನವರ್ಗದವರಲ್ಲಿ ಕೆಲಸ ೧೯. ಪರಿಹಾರ ಕಾರ್ಯ ೨೦. ವಿದೇಶ ಕಾರ್ಯ 
೨೧. ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ೨೨, ಮಹಿಳೆಯರಿಗಾಗಿ ಕಾರ್ಯ ೨೩. ಶಾರದಾ ಸಂನ್ಕಾಸಿನೀ 


, ಪರಂಪರೆ ೨೪. ಮಠ ಮತ್ತು ಮಿಷನ್‌ ೨೫. ಆಂದೋಳನದ ವಿಶ್ವವ್ಯಾಪಕ ಮನೋವೃತ್ತಿ ೨೬. ಮಠ 


೧೪, 


೧೬. 


ಮತ್ತು ಮಿಶನ್ನಿಗೆ ಪ್ರವೇಶಜರಾಮಕೃಷ್ಣ ಮಠ ಪರಂಪರೆಯ ಸಂನ್ಯಾಸಿಯಾಗಿ ೨೭. ರಾಮಕೃಷ್ಣ 
ಮಿಶನ್ನಿಗೆ ಗೃಹಸ್ಥ ಸದಸ್ಯನಾಗಿ ೨೮. ಪರಿಸಮಾಪ್ತಿ 


ನಮ್ಮ ಗುರಿ ಮತ್ತು ನಮ್ಮ ನಿಲುವು 

೧. ಪ್ರಸ್ತಾವನೆ ೨. ಭಾರತದ ಐತಿಹಾಸಿಕ ಅನಾಕ್ರಮಣದ ಉಲ್ಲೇಖ ೩. ಭಾರತದ ಆಧುನಿಕ 
ಪುನರುಜ್ಜೀವನ, ೩. ಬಲದೊಂದಿಗೆ ಮಾರ್ಗವನ್ನು ಸೇರಿಸುವ ಅಗತ್ಯ ೪. “ಯತೋ ಧರ್ಮಸ್ತತೋ 
ಜಯಃ” ೫. ಪರಿಸಮಾಪ್ತಿ 


ರಾಷ್ಟ್ರೀಯ ಆತಂಕ ತುರ್ತುಪರಿಸ್ಥಿತಿ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳ ಆದ್ಯತೆ 

೧. ಪ್ರಸ್ತಾವನೆ ೨. ಸ್ವಾತಂತ್ರ್ಯದ ರಾಷ್ಟ್ರೀಯ ಸಂದರ್ಭ ೩. ಸ್ವಾತಂತ್ರ್ಯಾನಂತರದ ಔದಾಸೀನ್ಯ 
೪. ನಮ್ಮ ಗಣರಾಜ್ಯ ಪ್ರಯೋಗದ ಪ್ರಾಮುಖ್ಯ ೫. ನಮ್ಮ ದೇಶವು ತನ್ನ ವೈಚಾರಿಕ ನೆಲೆಗಟ್ಟಿನ 
ಮೇಲೆ ಶಿಕ್ಷಣವನ್ನು ಹೊಂದಬೇಕು ೬. ನಿರಂಕುಶ ರಾಜ್ಯ ಮತ್ತು ಸ್ವತಂತ್ರ ರಾಜ್ಯ ೭. ಸದ್ಯದ 
ಆತಂಕ ಪರಿಸ್ಥಿತಿಯಲ್ಲಿ ನಮ್ಮ ಶಿಕ್ಷಣ ೮. ಆಧ್ಯಾತ್ಮಿಕ ಮಾರ್ಪಾಟಿನ ಅಗತ್ಯ ೯. ಕ್ಷುದ್ರ ಮನಸ್ಸಿನ 
ಬವಣೆ ೧೦. ಗಣರಾಜ್ಯದ ಸಾಮಗ್ರಿ ಕಠೋರವಾದುದು ೧೧. ಪರಿಸಮಾಪ್ತಿ 


ಗಣರಾಜ್ಯ ಮತ್ತು ಜವಾಬ್ದಾರಿಯುತ ನಾಗರಿಕತೆ 


೧. ಪ್ರಸ್ತಾವನೆ ೨. ಹೊಸ ಎಚ್ಚರ ೩. ಆತ್ಮಾವಲಂಬನೆಯ ಮನೋಭಾವ, ಸಂವಿಧಾನ ೪. ನಮ್ಮ 
ಸ್ವಾತಂತ್ರ್ಯೋತ್ತರ ಔದಾಸೀನ್ಯ ೫. ನಮ್ಮ ಗಣರಾಜ್ಯದ ಜವಾಬ್ದಾರಿ ೬. ಪ್ರಜೆಗಳ ವಿಷಯದಲ್ಲಿ 


ರಾಜಕೀಯ ಶಿಕ್ಷಣದ ಅಗತ್ಯ ೯. ಗಣರಾಜ್ಯದ ಸಹನೆ ಮತ್ತು ನಮ್ಮ ಪ್ರಜೆಗಳು ೧೦. ಗಣರಾಜ್ಯದ 
ಸಹನೆ ಮತ್ತು ನಮ್ಮ ಶಾಸಕರು ೧೧. ಗಣರಾಜ್ಯ ಸಹನೆ ಮತ್ತು ರಾಜಕೀಯ ಪಕ್ಷಗಳು ೧೨. ನಮ್ಮ 
ರಾಷ್ಟ್ರೀಯ ಪರಂಪರೆಯಲ್ಲಿ ಸಹನೆ ೧೩. ಪರಿಸಮಾಪ್ತಿ 


ಭಾರತ, ಜಪಾನ್‌ ಮತ್ತು ವಿಶ್ವಶಾಂತಿ - 
೧. ಪ್ರಸ್ತಾವನೆ ೨. ಆಧುನಿಕ ವಿಜ್ಞಾನ, ಆಧುನಿಕ ಮಾನವ ೩. ಭಾರತದಲ್ಲಿ ಶಾಂತಿಯ ವಿಶಿಷ್ಟ 


, ಪರಂಪರೆ ೪. ಭಾರತದಲ್ಲಿ ವಿಜ್ಞಾನ ಧರ್ಮಗಳ ಸಮನ್ವಯ ೫. ಪಾಶ್ಚಾತ್ಯಆಯುದ್ಧಕ್ಕೆ ಮೊದಲು, 


ಅನಂತರ ೬. ಜಪಾನ್‌ : ಯುದ್ಧಪೂರ್ವ ಮತ್ತು ಯುದ್ಧೋತ್ತರ ೭. ಉಪಸಂಹಾರ: ಯುದ್ಧೋತ್ತರ 
ಜಪಾನಿನ ಭವ್ಮ ಪಾತ್ರ | 


CC-0. Jangamwadi Math Collection. Digitized by 6೮58/6011 


೧೩. 


೧೮. 


೧೯. 


೨೦. 


XV 


ಮಹಾತ್ಮಾ ಗಾಂಧಿಯವರ ಕೊಡುಗೆ 


೧. ಪ್ರಸ್ತಾವನೆ ೨. ಶೋಕದ ನಂತರ ಗಂಭೀರ ಚಿಂತನೆ ಬರಬೇಕು ೩. ದುರಂತ-ನಿರಾಶೆಯ 
ಪರಿಶೀಲನೆ ೪. ದುರಂತಬಆಶಾದಾಯಕ ಪರಿಶೀಲನೆ ೫. ದುರಂತಟಜೀಸಸ್‌ ಮತ್ತು ಗಾಂಧಿ 
೬. ಗಾಂಧೀಜಿ : ಅವರ ಚಾರಿತ್ರ್ಯ ಮತ್ತು ವ್ಯಕ್ತಿತ್ವ ೭. ದಿಟವಾದ ಜನನಾಯಕ 

೮. ಅವರ ಪ್ರೇಮ, ಸೇವೆಗಳ ಸಂದೇಶಗಳ ಔಚಿತ್ಯ ೯. ಪರಿಸಮಾಪ್ತಿ 


ಜವಹರಲಾಲ ನೆಹ್ರೂ ಮತ್ತು ಭಾರತ ಪುನರುಜ್ಜೀವನ 


೧. ಪ್ರಸ್ತಾವನೆ ೨. ಹತ್ತೊಂಬತ್ತನೆಯ ಶತಮಾನದ ಆದಿಭಾಗದಲ್ಲಿ ಭಾರತ ೩. ಭಾರತದಲ್ಲಿ 
ಆಧುನಿಕ ಪುನರುಜ್ಜೀವನ ೪. ರಾಮಕೃಷ್ಣ-ವಿವೇಕಾನಂದ ಮತ್ತು ಆಧ್ಯಾತ್ಮಿಕ ಆಂದೋಳನ 
೫. ಗಾಂಧೀಜಿ ಮತ್ತು ರಾಜಕೀಯ ಆಂದೋಳನ ೬. ಜವಹರಲಾಲ ನೆಹ್ರು ಸ್ವತಂತ್ರ ಭಾರತದ 
ನಾಯಕನಾಗಿ ೭. ಪರಿಸಮಾಪ್ತಿ 


ಭಾರತದಲ್ಲಿ ಕುಷ್ಠರೋಗ ನಿಯಂತ್ರಣಕ್ಕೊಂದು ಮಾರ್ಗ 

೧. ಪ್ರಸ್ತಾವನೆ ೨. ದೆಹಲಿಯಲ್ಲಿ ಕುಷ್ಠರೋಗ ತಡೆ ಕಾರ್ಯದೊಂದಿಗೆ ನನ್ನ ಒಡನಾಟ ೩. ಪರಸ್ಪರ 
ಮಾನವ ಆಸಕ್ತಿ--ಹೊಸಪಾಠ ೪. ಕುಷ್ಠರೋಗದ ಬಗ್ಗೆ ಜನರ ಮನೋವೃತ್ತಿಯನ್ನು ಮಾರ್ಪಡಿಸು 
ವುದು : ಒಂದು ವೈಜ್ಞಾನಿಕ ವಿಧಾನ ೫. ಅಜ್ಞಾನ, ಪೂರ್ವಗ್ರಹ, ಭೀತಿಗಳನ್ನು ಎದುರಿಸುವುದು 
೬. ಕಾರ್ಯಕ್ಕೆ ಪ್ರಚೋದನೆ ೭. ಮಾನವನ ಇರವು ಅವರ ಕ್ರಿಯೆಯಲ್ಲಿ ಹರಿಯುವುದು 
೮. ನಮ್ಮೆದುರು ಇರುವ ಸವಾಲು ೯. ಸ್ವಯಂಸೇವಕ ಸಂಸ್ಥೆಗಳ ಪಾತ್ರ ೧೦. ಪರಿಸಮಾಪ್ತಿ 


ಭಾರತವು ಕಷ್ಟದ ದಾರಿಯಲ್ಲಿ ಕಲಿಯಬೇಕು 


೧. ಪ್ರಸ್ತಾವನೆ ೨. ನವಭಾರತ : ಮೂರು ಮಹಾ ಸಾಧನೆಗಳು ೩. ಅಗತ್ಯವಾದುದು: ನಾಲ್ಕನೆಯ 
ಸಾಧನೆ ೪. ನಮ್ಮ ಸಾಮಾಜಿಕ ಒತ್ತಡಗಳ ವೈಶಿಷ್ಟ್ಯ ೫. ವಿವೇಕಾನಂದ ಮತ್ತು ನಮ್ಮ ಸಾಮಾಜಿಕ 
ಒತ್ತಡಗಳು ೬. ಪರಿಸಮಾಪ್ತಿ : ಮಾನವನ ಆಧ್ಯಾತ್ಮಿಕ ವಿಕಾಸ 


೨೧. ಆಧುನಿಕ ಭಾರತ ಮತ್ತು ಮಾರ್ಗದರ್ಶಕ ಚೇತನ 


೧. ಪ್ರಸ್ತಾವನೆ ೨. ಅಂಡಮಾನ್‌ : ಅದರ ವೈಶಿಷ್ಟ್ಯ ೩. ವ್ಯಾಪಕವಾದ ಮನಸ್ಸು ಮತ್ತು ಆಧುನಿಕ 
ಭಾರತದ ಮನೋವೃತ್ತಿ ೪. ಹಣಕ್ಕಿಂತ ಮನುಷ್ಯ ಮಿಗಿಲು ಎಂದು ವಿವೇಕಾನಂದರು ೫. ಅಂಡಮಾನ್‌ 
ಮತ್ತು ಮಾರ್ಗದರ್ಶಕ ಚೇತನ ೬. ಆಧುನಿಕ ಪಾಶ್ಚಾತ್ಮ ಮತ್ತು ಮಾರ್ಗದರ್ಶಕ ಚೇತನ 
೭. ಪ್ರಾಚೀನ ಭಾರತ ಮತ್ತು “ಚರೈವೇತಿ, ಚರೈವೇತಿ' ೮. ಪರಿಸಮಾಪ್ತಿ 


೨೨. ಅಹಿಂಸಾತ್ಮಕ ಸಾಮಾಜಿಕ ವ್ಯವಸ್ಥೆ : ಸಮಸ್ಯೆಗಳು ಮತ್ತು ಸಂಭಾವನೆಗಳು 


೧. ಪ್ರವೇಶ ೨. ಸಮಾಜದಲ್ಲಿ ಸತ ಮತ್ತು ಅಹಿಂಸೆ ೩. ಸ್ವಾತಂತ್ರ್ಯೋತ್ತರ ಸಾಮಾಜಿಕ ಆರ್ಥಿಕ 
ಪ್ರವೃತ್ತಿಗಳು. ೪. ಈಚಿನ ಭರವಸೆಯ ಪ್ರವೃತ್ತಿಗಳು ೫ ನ್ಯಾಸಧಾರಿತ್ವದ ಪರಿಕಲ್ಪನೆಯನ್ನು 
ಕುರಿತು ಗಾಂಧೀಜಿ ೬. ಸಾಮಾಜಿಕ ಜವಾಬ್ದಾರಿಗಳು : ಹಬ್ಬುಗೆ ಮತ್ತು ವ್ಯಾಪ್ತಿ ೭. ವಿಕಾಸ: 
ಜೈವಿಕ ಮತ್ತು ಮನೋಸಾಮಾಜಿಕ ೮. ಮನೋಸಾಮಾಜಿಕ ವಿಕಾಸ ಮತ್ತು ನೈತಿಕ ಹಾಗೂ ಆಧ್ಯಾತ್ಮಿಕ 
ಮೌಲ್ಯಗಳು ೯. ಅಗತ್ಯವಾಗಿರುವುದು ; "ಮಾನವೀಯ ಸಾಧ್ಯತೆಗಳ ವಿಜ್ಞಾನ' ೧೦. ಆಧ್ಯಾತ್ಮಿಕ 
ಬೆಳೆವಣಿಗೆಯಾಗಿ ಮನೋಸಾಮಾಜಿಕ ವಿಕಾಸ ೧೧. ಸೇವೆಯ ಸಿದ್ಧಾಂತ ೧೨. ನಮ್ಮ ಅಗಾಧವಾದ 
ಆಧ್ಯಾತ್ಮಿಕ ಸಂಪತ್ತು ೧೩. ವ್ಯಕ್ತಿತ್ವವಾಗಿ ವೈಯಕ್ತಿಕತೆಯ ವಿಕಸನ ೧೪. ಶಾಸನ ರಚನೆ ಮತ್ತು 
ಶಿಕ್ಷಣ ೧೫. ಜಡವಾಗಿರುವ ಧರ್ಮಶ್ರದ್ಧೆ ಮತ್ತು ಗತಿಶೀಲವಾಗಿರುವ ಆಧ್ಯಾತ್ಮಿಕತೆ ೧೬. “ತೇನ 
ತ್ಯಕ್ಷೇನ ಭುಂಜೀಥಾಃ” ೧೭. ಕೊನೆಯ ಮಾತು 
CC-0. Jangamwadi Math Collection. Digitized by 658/6011 


RV 


೨೩, 


ಸ್ವಾತಂತ್ರ್ಯದ ಸವಾಲು 
೧. ಪೀಠಿಕೆ ೨. ಸ್ವಾತಂತ್ರ್ಯದ ಸವಾಲು ೩. ರಾಷ್ಟ್ರ ಪ್ರಜಾತತ್ತ್ವ ಮತ್ತು ಹೊಣೆಗಾರಿಕೆ ೪. ದುಡಿಮೆ 
_ ಅಗತ್ಯ ೫. ಹೊಸ ಮಂತ್ರ ೬. ಆಡಳಿತದಲ್ಲಿ ಉದ್ದೇಶ ೭. ಕಲ್ಪನಾತ್ಮಕ ಸಹಾನುಭೂತಿ 
೮. ಸಾರ್ವಜನಿಕ ಚೈತನ್ಯ ೯. "ಯೋಗಿಯಾಗು' ೧೦. ಆಡಳಿತದಲ್ಲಿ ದಕ್ಷತೆ ೧೧. ನೈಪುಣ್ಯತೆಯ 
ಮೂರು ಅಂಶಗಳು ೧೨. ಪೂರ್ವಾಲೋಚನೆ ೧೩. ರಾಷ್ಟ್ರ ಸೇವೆಯ ಸಾಧನ ೧೪. ಸಮರ್ಪಕ 
ದೃಷ್ಟಿಕೋನ ೧೫. ಮನುಷ್ಯ ಅಥವಾ ಜಾಣ ನರಿಯಾಗಲು ಅವಕಾಶ ೧೬. ನಿಮ್ಮನ್ನು ನಿಮ್ಮಿಂದಲೇ 
ಉದ್ಧರಿಸಿಕೊಳ್ಳಿ ೧೭. ಮುಕ್ತಾಯ 


೨೪. ಆಧುನಿಕ ವ್ಯಾಪಾರಿ ಸಂಸ್ಥೆಯೊಂದರ ನೀತಿಸಂಹಿತೆ 


೧. ಪೀಠಿಕೆ ೨. ಆಧುನಿಕ ಉದ್ಯಮಗಳು : ಒಂದು ಕಿರು ಚರಿತ್ರೆ ೩. ಕಾರ್ಮಿಕ ಸಂಘ ಚಳುವಳಿ : 


/" : ಓಂದು ಕಿರು ಇತಿಹಾಸ ೪. ಕೈಗಾರಿಕೆಯಲ್ಲಿ ಲಾಭೋದ್ದೇಶ : ಅದರ ಕೆಡುಕುಗಳು ೫. ಕೈಗಾರಿಕೆಯಲ್ಲಿ 


ಸೇವಾಮನೋಭಾವವನ್ನು ಲಾಭೋದ್ದೇಶಕ್ಕಿಂತ ಪ್ರಧಾನವನ್ನಾಗಿ ಮಾಡುವ ಆವಶ್ಯಕತೆ 
೬. ಭಗವದ್ಗೀತೆಯ ಕರ್ಮಸಿದ್ಧಾಂತ ೭. ಬಂಡವಾಳಶಾಹಿ ಮತ್ತು ವೃತ್ತಿ ಸಂಘ ನೀತಿಗಳ ಬಗ್ಗೆ 
ಯುದ್ಧಾನಂತರ ಪುನರ್ಮೌಲ್ಮ್ಕಮಾಪನ ೮. ಸಮಾಜವಾದಿ ದೃಷ್ಟಿ ೯. ಸಮಾಜವಾದ ಮತ್ತು 
ಭಾರತದ ಸಂವಿಧಾನ ೧೦. ಸ್ವಾತಂತ್ರ್ಯ ಮತ್ತು ಸಮಾನತೆ ೧೧. ಮನೋಸಾಮಾಜಿಕ ವಿಕಾಸ ಮತ್ತು 
ನೀತಿ ಸೂತ್ರಗಳು ೧೨. ಧರ್ಮದ ಬಗೆಗೆ ಭಾರತೀಯ ಸಂದೇಶ ೧೩. ಪುರುಷಾರ್ಥಗಳು ೧೪. ಧರ್ಮ 
ಮತ್ತು ಮನೋಸಾಮಾಜಿಕ ವಿಕಾಸ ೧೫. ಭಾರತೀಯ ಸಂಸ್ಕೃತಿಯ ಬೆಳಕಿನಲ್ಲಿ ನಮ್ಮ ಆರ್ಥಿಕ 
ಅಭಿವೃದ್ಧಿ ೧೬. ಕೈಗಾರಿಕೋದ್ಯಮಗಳ ಸಾಮಾಜಿಕ ಉದ್ದೇಶಗಳು ೧೭. ಕಾರ್ಮಿಕ-ಆಡಳಿತ 
ವರ್ಗದ ಸಹಭಾಗಿತ್ವದ ಪಾತ್ರ ೧೮. ಗೃಹಸ್ಥನು ಪ್ರಜೆಯಾಗಿ ಆಧ್ಯಾತ್ಮಿಕವಾಗಿ ಬೆಳೆಯುವುದು 
೧೯. ನಮ್ಮ ಕಾರ್ಮಿಕರ ಸಾಂಸ್ಕೃತಿಕ ಮಟ್ಟವನ್ನು ಏರಿಸುವುದು ೨೦. ಸಗಟು ಉತ್ಪಾದನೆ ಮತ್ತು 
ಜನಸಾಮಾನ್ಯರು ಮಾಡುವ ಉತ್ಪಾದನೆ ೨೧. ಉಪಸಂಹಾರ ೨೨. ಆಡಳಿತಾತ್ಮಕ ಪುನರ್ವೃಸ್ಥೆಯನ್ನು 
ಕುರಿತು ಒಂದು ಟಿಪ್ಪಣಿ 


೨೫. ಸಾರ್ವಜನಿಕ ಆಡಳಿತಗಾರರ ಸಾಮಾಜಿಕ ಜವಾಬ್ದಾರಿಗಳು 


೧ ಪೀಠಿಕೆ ೨. ಸ್ವಾತಂತ್ರ್ಯ : ಮುಂದೇನು ? ೩. ಸಕ್ರಿಯತೆಯತ್ತ ಚಲನೆ ೪. ಇರುವಿಕೆಯಾಗಿ 

ಪೌರತ್ವ ಹಾಗೂ ಕ್ರಿಯೆಯಾಗಿ ಉದ್ಯೋಗ ೫. ಪ್ರೇರಣೆಯ ಸಮಸ್ಯೆ ೬. ಅಧಿಕಾರಿವರ್ಗ : ಜಡ 

ಮತ್ತು ಕ್ರಿಯಾಶೀಲ ೭. ಮಾನವನ ಕಾರ್ಯಸಾಮರ್ಥ್ಯವೆಂದರೇನು ?, ೮. ಕೇವಲ ತಾಂತ್ರಿಕ 

ಮಾಹಿತಿ : ಅದರ ಸೀಮಿತತೆಗಳು ೯. ಶ್ರದ್ಧೆಯ ಅಗತ್ಯ ೧೦. ಉಪನಿಷತ್ತಿನ ಅಗತ್ಯ ೧೧. ಗೀತೆಯ 

ಬುದ್ಧಿ-ಯೋಗದ ಬೆಳಕಿನಲ್ಲಿ ಪ್ರೇರಣೆ ೧೨. ಧನೋದ್ದೇಶ ಮಾತ್ರದ ಕೆಡಕುಗಳು ೧೩. ಸೃಜನಶೀಲತೆ 

ಮತ್ತು ಕೇವಲ ಬುದ್ಧಿಶಕ್ತಿ ೧೪. ವಿಕಾಸದಲ್ಲಿ ಕಲ್ಪನಾಶಕ್ತಿಯ ಮಹತ್ವ ೧೫. ವೈಯಕ್ತಿಕತೆಯು 

ವ್ಯಕ್ತಿತ್ವವಾಗಿ ಬೆಳೆಯುವುದು ೧೬. ಆಧ್ಯಾತ್ಮಿಕ ಬೆಳವಣಿಗೆಯಾಗಿ ಮನೋಸಾಮಾಜಿಕ ವಿಕಾಸ 

೧೭. ಭಾರತದಲ್ಲಿ ಮಾನವತೆಯ ಕುಂಠಿತ ಬೆಳವಣಿಗೆ ೧೮. ಯೋಗ : ಮಾನವ ಶ್ರೇಷ್ಠತೆಯ 

ದರ್ಶನ ೧೯. ತಸ್ಮಾತ್‌ ಯೋಗೀ ಭವಾರ್ಜುನ ! ೨೦. ಯೋಗಬಲದ ಸರ್ವೊತ್ಪಷ್ಟತೆ 
೨೧. "ಜನಪ್ರೀತಿಯ ಶಕ್ತಿಯನ್ನು ತತ್ತ್ವಚಿಂತನೆಯ ಶಾಂತಿಯೊಂದಿಗೆ' ಕೂಡಿಸುವುದು 
೨೨. ಅಲ್ಲಮತಿಗಳ ಸಮಸ್ಯೆ ೨೩. ಮೂರು 'ಪಿ'ಗಳ ದಬ್ಬಾಳಿಕೆ ೨೪. ಕಾಳಿದಾಸನ ಸುಖೀರಾಜ್ಯ' 
ಕಲ್ಪನೆ ೨೫. ಆಡಳಿತ ದರ್ಶನದ ವಿವಿಧ ಬಗೆಗಳು ೨೬. ಪೂರ್ಣ ಪ್ರಜಾಸತ್ತಾತ್ಮಕ ಆಡಳಿತದಲ್ಲಿ 
"ರಾಜರ್ಷಿ' ಎಂಬ ಗೀತೋಕ್ತಿಯ ಮಹತ್ವ ೨೭. ಆಧುನಿಕ ಭಾರತಕ್ಕೆ ಗೀತಾಸಂದೇಶದ ಸವಾಲು 
೨೮. ವಿವೇಕಾನಂದರ ಕೃತಿಗಳು : ಶಕ್ತಿ ಸಾಹಿತ್ಯ ೨೯. ಉಪಸಂಹಾರ 


CC-0. Jangamwadi Math Collection. Digitized by 6೮58/6011 


೫೪1 


೨೬. ಭಾರತದಲ್ಲಿ ಮಾನವ ವಿಕಾಸ ಮತ್ತು ನಮ್ಮ ಶ್ರಮಿಕವರ್ಗದವರ ಸಮಸ್ಯೆಗಳು 


೧. ಪ್ರವೇಶ ೨. ಮಾನವ ವಿಕಾಸ: ಭಾರತದಲ್ಲಿ ದೀರ್ಥಕಾಲ ಅವಜ್ಞೆಗೆ ಗುರಿಯಾಗಿರುವ ವಿಷಯ 
೩. ಭಾರತದ ಶ್ರಮಿಕ ವರ್ಗ : ಅದರ ಅಪೂರ್ವ ಆಸ್ತಿ ೪. ಅವರ ಧರ್ಮವನ್ನು ಆಘಾತಗೊಳಿಸಿದ 
ಜನಸಾಮಾನ್ಯರನ್ನು ಮೇಲಕ್ಕೆ ಎತ್ತುವುದು ೫. ಲೌಕಿಕ ಶಿಕ್ಷಣದ ಮೂಲಕ ಮಾನವ ವಿಕಾಸ 
೬. ರಾಜಕೀಯ ಶಿಕ್ಷಣದ ಮೂಲಕ ಮಾನವ ವಿಕಾಸ ೭. ಸ್ವಾತಂತ್ರ್ಯದ ಮುನ್ನಡೆ ೮. ಪುರುಷ 
ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ ೯. ಮಾನವ ವಿಕಾಸ : ಆರ್ಥಿಕ ಅಂಶಗಳಲ್ಲದ್ದರ 
ಪ್ರಾಮುಖ್ಯ ೧೦. ಭಕ್ತಿ ಮತ್ತು ಭಜನೆ : ಅವು ಸಮಾಜಕ್ಕೆ ನೀಡಿರುವ ಅಪೂರ್ವ ಕಾಣಿಕೆ 
೧೧. ಉತ್ತೇಜಕಗಳಿಗಾಗಿ ಹುಡುಕಾಟ : ಆರೋಗ್ಯಕರ ಮತ್ತು ಹಾನಿಕಾರಕ ಉತ್ತೇಜಕಗಳು 
೧೨. ರಾಷ್ಟ್ರೀಯ ಪುನರ್ಶಿಕ್ಷಣದ ಅಗತ್ಯ ೧೩. ಮಾನವ ಘನತೆ ಮತ್ತು ಸಮಾನತೆಗಳು ಎರಡು 
ಕೇಂದ್ರ ಬಿಂದುಗಳು ೧೪. ಅನುಷ್ಠಾನ ವೇದಾಂತ ೧೫. ಮಾನವ ವಿಕಾಸ ಮತ್ತು ಆತ್ಮ ವಿಕಾಸ 
೧೬. ಮುಕ್ತಾಯ 


೨೭. ಸಂಘಟಿತ ಗ್ರಾಮೀಣ ಅಭಿವೃದ್ಧಿಯ ತತ್ತ್ವ ಹಾಗೂ ತಂತ್ರಗಳು 

೧. ಮೊದಲ ಮಾತು ೨. ಪ್ರಚಲಿತ ನಿರಾಶಾಭಾವನೆಗಳ ಸ್ವರೂಪ ೩. ಗ್ರಾಮಶ್ರೀ ಕಾರ್ಯಯೋಜನೆ 
೪. ಸರಸ್ವತಿ ಲಕ್ಷ್ಮಿಯರ ನಿಜವಾದ ಅರ್ಥ ೫. ಸರಸ್ವತಿ ಲಕ್ಷ್ಮಿಯರಿಗೆ ಗ್ರಾಮೀಣ ಜನತೆಯ 
ಪ್ರತಿಕ್ರಿಯೆ ೬. ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ಸರಸ್ವತಿ ಮತ್ತು ಲಕ್ಷ್ಮಿ ೭. ಐಶ್ವರ್ಯ ಯೋಗಕ್ಷೇಮ 
ಗಳು ಒದಗಿ ಬರುವುದು ಜ್ಞಾನದಿಂದಲೇ ೮. ಗ್ರಾಮೀಣ ಜನತೆಗೆ ವಿದ್ಯಾರಂಭ ಮಾಡಿಸಿದ್ದು 
೯. ಗ್ರಾಮೀಣ ಅಭಿವೃದ್ಧಿಯೆಡೆಗೆ ನಿರ್ದೇಶಿಸಲ್ಪಟ್ಟ ಉದ್ಯಮ ಹಾಗೂ ವ್ಯವಹಾರ ೧೦. “ಊರ್ಧ್ವ 
ಮೂಲಂ ಅಧಃಶಾಖಮ್‌” ೧೧. “ಆಗು ಮತ್ತು ಮಾಡು” ಎಂಬ ವಿವೇಕಾನಂದರ ಪ್ರೀತಿಯ 
ಪ್ರೇರೇಪಣೆ ೧೨. “ಪ್ರತಿ ಜೀವನೂ ಶಿವ" ೧೩. ಸಮುದ್ರ ಮಥನವೆಂಬ ಪುರಾಣಕಥೆಯ ಸಂದೇಶ 
೧೪. ಮಹಾ ಕ್ರಾಂತಿಯೊಂದರ ಪ್ರಸವವೇದನೆಯಲ್ಲಿದ್ದಂತಿರುವ ಭಾರತದ ಚಿತ್ರ ೧೫. ಇಂದಿನ 
ಅವಶ್ಯಕತೆ : ಗಟ್ಟಿಮುಟ್ಟಾದ ಹಾಗೂ ಶೌರ್ಯತುಂಬಿದ ಜೀವನದರ್ಶನ ೧೬. ತ್ಯಾಗ ಮತ್ತು 
ಸೇವೆ ೧೭. ರಾಷ್ಟ್ರಪ್ರೇಮದ ಬಗ್ಗೆ ವಿವೇಕಾನಂದರು ೧೮. ಉನ್ನತ ವಿದ್ಯಾಭ್ಯಾಸವೆ, ಕೇವಲ 
ದುಬಾರಿ ವಿದ್ಯಾಭ್ಯಾಸವೆ? ೧೯. ನಮ್ಮ ವಿದ್ಯಾರ್ಥಿ ಪ್ರಕ್ಷುಬ್ಧತೆಯ ಅಂತರಂಗ ರಚನೆ ೨೦. ಮಾನವ 
ಮೊದಲು, ಹಣ ಅನಂತರ ೨೧. ಸಮಾಜದ ವಿವಿಧ ರೀತಿಯ ಜನರು : ಭರ್ತೃಹರಿಯ ವರ್ಣನೆ 
೨೨. ಉಪಸಂಹಾರ 


೨೮. ಭಾರತದ ಮಾನವೀಯ ದೃಷ್ಟಿ 
೧. ಪೀಠಿಕೆ ೨. ವೈವಿಧ್ಯತೆಯಲ್ಲಿ ಐಕ್ಕತೆ ಮತ್ತು ಏಕರೂಪತೆ ೩. ಭಾರತದ ಆಧ್ಯಾತ್ಮಿಕ ಐಕ್ಕತೆಯ 
ದರ್ಶನ ದೃಷ್ಟಿ ಹಾಗೂ ಅದರ ಸತ್ಫಲ ೪. ಆಧುನಿಕ ಭಾರತೀಯ ರಾಜಕೀಯ ರಾಜ್ಯದ ಉತ್ಪೃಷ್ಠತೆ 
೫. ಮುಕ್ತಾಯ 


೨೯. ಮಾನವ ಶಕ್ತಿ ಮೂಲಗಳ ವಿಜ್ಞಾನ 


೧. ಪೀಠಿಕೆ ೨. ಶಕ್ತಿಯ ಬಿಕ್ಕಟ್ಟು : ಬಹಿರಂಗ-ಅಂತರಂಗ ೩. ಚಲನೆ-ನಿರ್ದೇಶನ ೪. ಅಧ್ಯಾತ್ಮ 
, ವಿದ್ಯೆ : ಮಾನವನ ಸ್ವರೂಪ ವಿಜ್ಞಾನ ೫. ಅಧ್ಯಾತ್ಮ ವಿದ್ಯೆ : ಭಾರತೀಯ ಪರಂಪರೆಯಲ್ಲಿ ಅದರ 
ಹಿರಿಮೆ ೬, ಮಾನವ ಸಾಧ್ಯತೆಗಳ ವಿಜ್ಞಾನ ೭. ತತ್‌ ತ್ವಮ್‌ ಅಸಿ : ಅದರ ಅಗಾಧ ಮಹತ್ವ 
೮. ಮನುಷ್ಯ ಮತ್ತು ಪ್ರಕೃತಿಗಳ ಹಿಂದೆ ಇರುವ ಚಿತ್‌ಶಕ್ತಿ ೯. ದೇಹಶಕ್ತಿ ಮತ್ತು ಮಾನಸಿಕಶಕ್ತಿಯ 
ಮಿತಿಗಳು ೧೦. ಮಾನವ ಶಕ್ತಿ : ಸ್ಥೂಲಸೂಕ್ಷ್ಮ ಬಗೆಗಳು ೧೧. ಮಾನವನ ಆತ್ಮ : ಅನಂತ 
ಶಕ್ತಿಯ ಕೇಂದ್ರ ೧೨. ಇರಲು ಕಲಿಯುವುದು-ಮಾಡಲು ಕಲಿಯುವುದು ೧೩. ಬಾಹ್ಯ ಭದ್ರತೆ- : 
ಆಂತರಿಕ ಅಭದ್ರತೆ ೧೪. ಪ್ರಚಲಿತ ಮಾನವ ವಿರೂಪಗಳಿಗೆ ತತ್‌ ತ್ವಮ್‌ ಅಸಿಯ ಸವಾಲು 


CC-0. Jangamwadi Math Collection. Digitized by 6೮58/6011 


| 


xviii 


೧೫. ಮಾನವನ ಸರ್ವತೋಮುಖ ವಿಕಾಸದ ವಿಜ್ಞಾನ ೧೬. ಮಾನವ ಶಕ್ತಿಮೂಲಗಳನ್ನು ಕುರಿತು 
ಶಂಕರಾಚಾರ್ಯರು ೧೭. "ಮಾನವ ಸಾಧ್ಯತೆಗಳ ವಿಜ್ಞಾನ'ವನ್ನು ಕುರಿತು ಉಪನಿಷತ್ತುಗಳು 
೧೮. ಉತ್ತಿಷ್ಠತ ! ಜಾಗ್ರತ ! ೧೯. ನಿಷ್ಕ್ರಿಯ ಧಾರ್ಮಿಕತೆ--ಚಲನಶೀಲ ಆಧ್ಯಾತ್ಮಿಕತೆ 
೨೦. ಆನಂದವನ್ನು ಕುರಿತು ವೇದಾಂತದ ಲೆಕ್ಕಾಚಾರ ೨೧. ಗೀತೆಯ ರಾಜರ್ಷಿ ಕಲ್ಪನೆಯ ವ್ಯಾಪಕ 
ಸಾಂಗತ್ಯ ೨೨. ವಿಕಾಸದಲ್ಲಿ ಸ್ಥಿರತೆಯ ಮಹತ್ವ ೨೩. ಸ್ಥಿರತೆಯ ಪಾಲನೆ ಮತ್ತು ಯೋಗ 
೨೪. ಮದವನ್ನು ದಮವಾಗಿ ಪರಿವರ್ತಿಸುವುದು ೨೫. ರಾಜಕೀಯ ಆಡಳಿತದ ಮಹತ್ವಪೂರ್ಣ ಪಾತ್ರ 
೨೬. ಮಾನವ ಶಕ್ತಿ ಸಂಪನ್ಮೂಲಗಳ ವಿಜ್ಞಾನ :`ಅದರ ಸಾರ್ವತ್ರಿಕ ಅನ್ವಯ ೨೭. ಉಪಸಂಹಾರ 


೩೦, ನಮ್ಮ ಸಾಂಸ್ಕೃತಿಕ ಪರಂಪರೆ ಮತ್ತು ಅದರ ಆಧುನಿಕ ತಿರುವು 

೧. ಪೀಠಿಕೆ ೨. ಭಾರತ : ಪ್ರಪಂಚದ ಇತರರಿಗೊಂದು ಮೋಹಕ ದೇಶ ೩. ಆಲ್ಬೆರೂನಿ 
ನಿರೂಪಿಸಿದ ಭಾರತ ೪. ಭಾರತದ ಅವನತಿ, ಸ್ವಾಮಿ ವಿವೇಕಾನಂದರು ಕಂಡಂತೆ ೫. ವಿಜ್ಞಾನಕ್ಕೆ 
ಭಾರತದ ಕೊಡುಗೆ ೬. ಮಧ್ಯಯುಗದ ಸ್ಪೆಯಿನ್‌ ಅರಬ್‌ ವಿಜ್ಞಾನಿ ಕಂಡಂತೆ ಭಾರತ ೭. ಭಾರತ, 
ಪ್ರಾರಂಭದಲ್ಲಿ ಆಳಿದ ಬ್ರಿಟಿಷರು ಕಂಡಂತೆ ೮. ಕೌಟಿಲ್ಕನ ಅರ್ಥಶಾಸ್ತ್ರದ ಮಹತ್‌ ಆವಿಷ್ಕಾರ 
೯. ದ್ವಿಜನಾದ ಮಾನವ ೧೦. ಭಾರತೀಯ ಸಂಸ್ಕೃತಿಯಲ್ಲಿ ತಪಸ್ಸಿನ ವಿಷಯ ೧೧. ತಪಸ್ಸಿನ 
ನಿಜವಾದ ಅರ್ಥ ೧೨. ಸಣ್ಣ ಜನರಿಂದ ಕೂಡಿದ ಭವ್ಯ ದೇಶದ ದುರಂತ ೧೩. ಭಾರತೀಯ 
ಸಂಸ್ಕೃತಿ : ಅದರ ಶ್ರೀಮಂತಿಕೆ, ವೈವಿಧ್ಯತೆ ಮತ್ತು ಸತ್ಕಾನ್ವೇಷಣೆಯ ತಿರುವು ೧೪. ಭಾರತ: ಚೀನೀ 
ಯಾತ್ರಿಕ ಹ್ಕುವೆನ್‌ತ್ಸಾಂಗ್‌ ಕಂಡಂತೆ ೧೫. 'ವಿದ್ಯಾರ್ಥಿ' ಎಂಬ ಪದದ ಪ್ರಾಮುಖ್ಯತೆ 
೧೬. ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವ ಭಾರತದ ದೃಷ್ಟಿ ೧೭. ನಮ್ಮ ವಿದ್ಯಾಭ್ಯಾಸ ಮಾನವನ 
ಸಮಗ್ರ ಬೆಳವಣಿಗೆಯ ಕಡೆ ತಿರುಗಬೇಕಾಗಿದೆ ೧೮. ಭಾರತದಿಂದ ಆಧುನಿಕ ಪ್ರಪಂಚದ ನಿರೀಕ್ಷೆ 
೧೯. ಭಾರತದ ಏಕತಾದೃಷ್ಟಿ ಮತ್ತು ಅದರ ಸವಿಯಾದ ಫಲಗಳು ೨೦. ಸ್ವಾಮಿ ವಿವೇಕಾನಂದ : 
"ಆಧುನಿಕ ಭಾರತದ ಮಹಾನ್‌ ಜಾಗೃತಿಕಾರ ೨೧. ಭಾರತದ ಸಕ್ರಿಯ ಆಧ್ಯಾತ್ಮಿಕ ಸಹಿಷ್ಣುತೆಯ 
ವಿಶಿಷ್ಟ ದಾಖಲೆ ೨೨. ಅಧ್ಯಯನ ಮತ್ತು ಸಂಶೋಧನೆಯಲ್ಲಿ ವೈಜ್ಞಾನಿಕ ಮನೋಭಾವ 
೨೩. ಆಧುನಿಕ ಕಾಲದಲ್ಲಿ ಭಾರತಕ್ಕಾಗಿ ಪಾಶ್ಚಿಮಾತ್ಮರ ತಪಾಸಣೆ ೨೪. ಭಾರತದ ಬಗ್ಗೆ ಅಮೆರಿಕಾದ 
ಇತಿಹಾಸಜ್ಞ ವಿಲ್‌ ಡ್ಯುರಾಂಟ್‌ ೨೫. ಮೂಡುತ್ತಿರುವ ಭಾರತೀಯ ಇತಿಹಾಸದ ಆಧುನಿಕ 
ಅಧ್ಯಾಯದ ಪ್ರಾಮುಖ್ಯತೆಯ ಬಗ್ಗೆ ಸ್ವಾಮಿ ವಿವೇಕಾನಂದರು ೨೬. ಸಮಾರೋಪ 


೩೧. ಯುವಜನ ಹಾಗೂ ಮಾನವನ ಭವಿಷ್ಯ 
೧. ಪ್ರಸ್ತಾವಿಕ ೨. ಜಗತ್ತನ್ನು ಅಲ್ಲಾಡಿಸಿದ ಇಬ್ಬರು ಯುವಕರು ೩. ಮಾನವ ಮತ್ತು ಅವನ 
ಭವ್ಯ ಭವಿಷ್ಯ ೪. ಈ ಕ್ರಿಯಾತ್ಮಕ ಆದರ್ಶವಾದದಿಂದ ಸ್ಫೂರ್ತಿಗೊಂಡ ಯುವಜನ ಜಗತ್ತಿಗೆ 
ಬೇಕಾಗಿದೆ ೫ ಮಾನವ ಶಕ್ತಿಗಳ ಸಂಸ್ಕರಣೆಯ ಕಲೆ ೬. ಯುವ ಶಕ್ತಿಯನ್ನು ಶಿಸ್ತುಗೊಳಿಸುವುದು 


೭. ಭಾರತ : ಸದಾ ವಯಸ್ಸಾಗುತ್ತಿದೆ ಆದರೆ ಎಂದೂ ಮುದಿ ಅಲ್ಲ ೮. ಯುವ ಶಕ್ತಿಯನ್ನು 
ಪ್ರವಹಿಸುವ ವೇದಾಂತ ವಿಧಾನ ೯. ಭಾರತದ ಶಾಶ್ವತ ಸವಾಲು ೧೦. ಭಯಗ್ರಸ್ಥ ಜಗತ್ತು 
ನಿರ್ಭಯತೆಗಾಗಿ ಹಾತೊರೆಯುತ್ತಿದೆ ೧೧. ಜಗತ್ತನ್ನು ಭಯದಿಂದ ಬಿಡಿಸುವುದು ಹೇಗೆ? ಜಗತ್ತನ್ನು 
ಭಯದಿಂದ ಹೇಗೆ ಬಿಡಿಸೋಣ? ೧೨. ಸಂಪೂರ್ಣ ಮಾನವಾಭಿವೃದ್ಧಿಯ ದರ್ಶನ ೧೩. ಭಾರತದ 
ಅಪರಾಧ ರಾಜಧಾನಿ ೧೪. ಪೂರ್ಣಮಾನವಾಭಿವೃದ್ಧಿಯ ಮೂಲಕ ಮಾನವ ಭವಿಷ್ಯವನ್ನು 
ನಿಶ್ಚಯಗೊಳಿಸಿ ೧೫. ಶೀಲಶಕ್ತಿ ಇಲ್ಲದೆ ಮಾನವ ಭವಿಷ್ಯ ಕರಾಳ ೧೬. ಚಿತ್ತ ಶಕ್ತಿಯನ್ನು 
ನಯಗೊಳಿಸಿ, ಮಹತ್ತನ್ನು ಸಾಧಿಸಿ ೧೭. ಮಾನವನ ಭವಿಷ್ಯವನ್ನು ರೂಪಿಸುವ ಗೀತಾ ಸಂದೇಶದ 
ತಿ ಗ ೧೮. ವಿವೇಕಾನಂದ : ಯುವಶಕ್ತಿಯ ಸಂಸ್ಕರಣಕ್ಕೆ ಅತ್ಯುತ್ತಮ ಮಾರ್ಗದರ್ಶಿ 
೯. 


CC-0. Jangamwadi Math Collection. Digitized by eGangotri 


“xix 
೩೨. ಭಾರತದ ಅಭಿವೃದ್ಧಿಯ ಮುನ್ನಡೆ, ಗುರಿ 


೧. ಪೀಠಿಕೆ ೨. ನಮ್ಮ ಯೋಜನೆಯಲ್ಲಿ ಪರಿಣಾಮಕಾರಿ ಹೊಸ ಗ್ರಾಮೀಣ ದಿಗ್ದರ್ಶನದ ಅಗತ್ಯ 
೩. ಗ್ರಾಮೀಣ ಅಭಿವೃದ್ಧಿಯ ಉಪೇಕ್ಸೆಯಿಂದ ನಗರ ಪ್ರದೇಶಗಳ ಮೇಲೆ ಆದ ಅನಪೇಕ್ಷಣೀಯ 
ಪ್ರಭಾವ ೪. ಸಮಗ್ರ ಮಾನವ ವಿಕಾಸ : ಎಲ್ಲ ಯೋಜನೆಯ ಗುರಿ ೫ ನಮ್ಮ ಸುಶಿಕ್ಷಿತ 
ಸಮುದಾಯಕ್ಕೆ ಅಗತ್ಯವಾಗಿ ಬೇಕು, ಪುನಶ್ಶಿಕ್ಷಣ ೬. ಪೌರತ್ವ--ಒಂದು ಅನನ್ಮ ಪ್ರಚೋದನೆಯಾಗಿ 
೭. ವಿವೇಕಾನಂದರ ಸಾಹಿತ್ಯ : ಈ ಪುನಶ್ಶಿಕ್ಷಣದ ಚಿರಂತನ ಆಕರ ೮. ಪ್ರಬುದ್ಧ ಸ್ವಾರ್ಥಹಿತಾಸಕ್ತಿ 
ಎಂಬ ಜೀವನ ತತ್ತ್ವ ೯. ನಾಕ ನರಕಗಳನ್ನು ಸೃಷ್ಟಿಸುವವರು ನಾವೇ ೧೦. ಸಮಾಜದ ಕನ್ನಡಿಯಲ್ಲಿ 
ನಿಮ್ಮ ಸ್ವರೂಪ ಕಂಡುಕೊಳ್ಳಿ ೧೧. ಉಪಸಂಹಾರ 


೩೩. ಮಾನವಶ್ರೇಷ್ಮತೆಯ ತತ್ತ್ವ 


೧. ಮೊದಲ ಮಾತು ೨. ಭಾರತ ಇತಿಹಾಸದ ನಿರಂತರತೆಯ ಚೋದ್ಕ ೩. ಈ ವಿಷಯದ ಮೇಲೆ 
ನನಗಿರುವ ಒಲವು ೪. ಜ್ಞಾನದ ಗ್ರಹಿಕೆ ಮತ್ತು ಮನನವಾಗಿ ವಿದ್ಯಾಭ್ಯಾಸ ೫. "ಅಮೃತ' ಹಾಗೂ 
“ಮೃತ' ಜನಗಳ ಬಗ್ಗೆ ವಿವೇಕಾನಂದರು ಹೇಳಿದ್ದು ೬. ವಿದ್ಯಾಭ್ಯಾಸವನ್ನು ಮಾನವಶ್ರೇಷ್ಠತೆಯೆಡೆಗೆ 
ನೇರ್ಪಡಿಸಬೇಕಾಗಿದೆ ೭. ಸ್ವತಂತ್ರ ಭಾರತದಲ್ಲಿ ಮನುಷ್ಯನ ಸ್ಥಾನಮಾನ : ಪ್ರಾಥಮಿಕ ಹಾಗೂ 
ಆನುಷಂಗಿಕ ೮. ವೈಯಕ್ತಿಕ ವ್ಯಕ್ತಿತ್ವದಿಂದ ವಿಶಿಷ್ಟ ವ್ಯಕ್ತಿತ್ವಕ್ಕೆ ಆಧ್ಯಾತ್ಮಿಕ ಬೆಳವಣಿಗೆ ೯. ಮಾನವ 
ವಿಕಾಸದ ವಿಜ್ಞಾನ ೧೦. ಮಹಾತ್ಮ ಮತ್ತು ಅಲ್ಪಾತ್ಮ ೧೧. ಮಾನವ : ಮಾನಸಿಕವಾಗಿ ಪಕ್ವ 
ಹಾಗೂ ಅಪಕ್ವ. ೧೨. ಬುದ್ಧಿಯೋಗವೆಂಬ ಗೀತೆಯ ಸಂದೇಶ ೧೩. ಮಾನವ ಮತ್ತು ಅವನ 
ಕೆಲಸ ೧೪. ಜೀವನದಲ್ಲಿ ಶೀಲ ಮತ್ತು ನಡತೆ ೧೫. ಹಣಕ್ಕೆ ಅತಿರೇಕದ ಮೌಲ್ಯ ಮತ್ತು ಮಾನವನಿಗೆ 
ಅವನತ ಮೌಲ್ಯ ಕಟ್ಟುವುದರ ಕೇಡು ೧೬. ಶ್ರೀ ರಾಮಕೃಷ್ಣರು ಹೇಳಿದ ಕುಡುಕರ ಕಥೆ ೧೭. ಕವಿ 
ಭರ್ತೃಹರಿಯ ಸಾಮಾಜಿಕ ದರ್ಪಣದಲ್ಲಿ ನಿಮ್ಮನ್ನು ನೀವು ನೋಡಿಕೊಳ್ಳಿ ೧೮. ಉಪಸಂಹಾರ 


೩೪. ಆಡಳಿತದಲ್ಲಿ ಮಾನವೀಯ ಮೌಲ್ಯಗಳು 


೧. ಪೀಠಿಕೆ ೨. ಮಾನವೀಯ ಮೌಲ್ಯಗಳು : ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯೋತ್ತರ 
ಭಾರತದಲ್ಲಿ ೩. ಹಕ್ಕು ಮತ್ತು ಕರ್ತವ್ಯ ೪. ಗೀತಾಸಂದೇಶ : ಅದರ ವೈಶಿಷ್ಟ್ಯ ೬. ಅಂತಹ 
ಶಿಕ್ಷಣದ ಉತ್ತೇಜಕ ಮೂಲ--ವಿವೇಕಾನಂದ ಸಾಹಿತ್ಯ ೫. ಶಿಕ್ಷಣವೇ ಎಲ್ಲ ಪ್ರಗತಿಯ ಮೂಲ 
೭. ವಿವೇಕಾನಂದ: ಅವರ ಕ್ರಾಂತಿಕಾರಿ ಮಾನವೀಯತೆ ಆ. ಗಾತ್ರದ ವಿಕಾಸದೊಂದಿಗೆ ಗುಣಮಟ್ಟದ 
ವೃದ್ಧಿ ೯. ಮಾನವ ಮೌಲ್ಯಗಳು ಮತ್ತು ಪುರುಷಾರ್ಥ ಕಲ್ಪನೆ ೧೦. ಸರಸ್ಪತಿ ಮತ್ತು ಲಕ್ಷ್ಮಿ : 
ಇವರ ನಿಜವಾದ ವೈಶಿಷ್ಟ್ಯ ೧೧. ಆಡಳಿತ ತತ್ತ್ವ ಮತ್ತು ತಂತ್ರ ೧೨. ಭಾರತಕ್ಕೆ ಸಂಬಂಧಿಸಿದಂತೆ 
ತುಲನೆಯ ಅರ್ಥವೇನು ೧೩. ಭಾರತದ ವಿಕಾಸ; ಅದರ ಐತಿಹಾಸಿಕ ಮಹತ್ವ ೧೪. ಉಪಸಂಹಾರ 


೩೫. ನಮ್ಮ ಪ್ರಜಾಸತ್ತೆಯಲ್ಲಿ ಸ್ಥಳೀಯ ಸರಕಾರೀ ಸಂಸ್ಥೆಗಳ ಪಾತ್ರ 


೧. ಪೀಠಿಕೆ ೨. ನಮ್ಮ ಮನೋಧರ್ಮಗಳಲ್ಲಿ ಸಮಗ್ರ ಬದಲಾವಣೆ ಅಗತ್ಯ ೩. ಇತಿಹಾಸದ 
ಪ್ರಾಣಿಯಿಂದ ಇತಿಹಾಸ ನಿರ್ಮಾಪಕನಾಗುವ ಕ್ರಾಂತಿಕಾರಕ ಪರಿವರ್ತನೆ ೪. ನಮ್ಮ ಶೈಶವ 
ಪ್ರಜಾಸತ್ತೆಯ ಬಲ ೫. ನಮ್ಮ ಸ್ಥಳೀಯ-ಸರಕಾರೀ ಸಂಸ್ಥೆಗಳು : ಸಮಸ್ಯೆಗಳು ಮತ್ತು ಭವಿಷ್ಯ 
೬. ವಿವೇಕಾನಂದ ಮತ್ತು ಸುಶಿಕ್ಷಿತರ ಮರು ಶಿಕ್ಷಣ ೭. ಸ್ಥಳೀಯ ಸರಕಾರೀ ಸಂಸ್ಥೆಗಳು ಮತ್ತು 
ಸಾಮಾನ್ಯ ಮನುಷ್ಯ ೮. ಸ್ವಾತಂತ್ರ್ಯದ ಸವಾಲು ಮತ್ತು ನಿಮ್ಮ ಪ್ರತಿಕ್ರಿಯೆ ೯. ಗೃಹಸ್ಥನು 
ಆಧ್ಯಾತ್ಮಿಕವಾಗಿ ಬೆಳೆದು ಪೌರನಾಗುವುದು ೧೦. ಧರ್ಮ : ಕುಲಸಂಬಂಧಿ-ವೈಜ್ಞಾನಿಕ 
೧೧. ಪೌರನಾಗಿ ಗೃಪಸ್ಥನ'ಮಹಿಮೆ ೧೨. ಅಸ್ತಿತ್ವವು ಕಾರ್ಯಗಳೊಳಕ್ಕೆ ಹರಿದು ಶ್ರೀಮಂತಗೊಳಿಸು 
ವುದು ೧೩. ವ್ಯಕ್ತಿರಹಿತ ನಿಷ್ಠೆಯ ಅಗತ್ಯ ೧೪. ಕಲ್ಪನಾ ಸಹಾನುಭೂತಿಯ ಅಗತ್ಯ ೧೫. ವಿವೇಕಾನಂದ 
ಮತ್ತು ಮಾನವೀಯ ಭಾವಾವೇಶ ೧೬. ಚುನಾಯಿತ ಸದಸ್ಕರ ಪಾತ್ರ ೧೭. ಧರ್ಮ ಮತ್ತು 
ಒಂದು ಅಪಶ್ರಾಧಮುಕ್ತದೇಶ ಎಳ್ಳ ಮತವೇ ಖೇರೆ ತತ್ತೇ ಬೇರ ಉಪಸಂಹಾರ 


XX 
೩೬. ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ರಕ್ಷಣಾ ವ್ಯವಸ್ಥೆಯ ಪಾತ್ರ 


೩೭. ಮರೆತು ಹೋದ ಭಾರತ 
೧. ಪೀಠಿಕೆ ೨. "ಜೀವಂತ' ಜನತೆ ಮತ್ತು "ಮೃತ' ಜನತೆ ೩. ನಮ್ಮ ವನವಾಸಿಗಳೊಂದಿಗೆ ನನ್ನ 
ಒಡನಾಟ ೪. ಮೇಲ್ವರ್ಗ ಮತ್ತು ದಬ್ಬಾಳಿಕೆ ೫. ಸರಿಯಾದ ಮನೋಭಾವ ೬. ಬೇಕಾಗಿದ್ದಾರೆ 
ಜನಸೇವಕರು: ಆದರೆ ಹೇಗೆ? ೭. ಕಲ್ಪನಾ ಸಹಾನುಭೂತಿ ೮. ಹಿಂದುಳಿದ ಪ್ರದೇಶಗಳತ್ತ ನಮ್ಮ 
ಬಹುಕಾಲದ ನಿರ್ಲಕ್ಷ್ಯ ೯. ವನವಾಸಿಗಳು: ಭಾರತ ಮತ್ತು ಪಶ್ಚಿಮದಲ್ಲಿ ೧೦. ಉಪಸಂಹಾರ : 
ನವಭಾರತ ಎದ್ದೇಳಲಿ ! 


CC-0. Jangamwadi Math Collection. Digitized by eGangotri . 


೧ 
ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತ್ವ* 


೧. ಪ್ರಸ್ತಾವನೆ 

ಈ ವಿವೇಕಾನಂದ ಸಭಾಭವನದಲ್ಲಿ ನಾನು ಕಳೆದ ಮೂವತ್ತು ವರ್ಷಗಳಲ್ಲಿ ಅನೇಕ ಸಲ 
ಮಾತನಾಡಿದ್ದೇನೆ. ಆದರೆ ಇಂದಿನದು ಒಂದು ಉತ್ಕೃಷ್ಟ ಸಂದರ್ಭ. ಯಾಕೆಂದರೆ, ಈ ರಾಮಕೃಷ್ಣ 
ಮಿಷನ್ನಿನ ಕಾರ್ಯದರ್ಶಿಗಳಾದ ಶ್ರೀ ಸ್ವಾಮಿ ಬುಧಾನಂದರು, ಭಾರತದಲ್ಲಿರುವ ನಮಗೆಲ್ಲರಿಗೂ, 
ರಾಜಕೀಯವಾಗಿ, ಸಾಮಾಜಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಬಹು ಪ್ರಮುಖ ಆಸಕ್ತಿಯುಳ್ಳ 
ವಿಷಯವಾಗಿರುವ “ಪ್ರಬುದ್ಧ ನಾಗರಿಕತ್ವ'ದ ಬಗ್ಗೆ ಈ ಸಂದರ್ಭವನ್ನು ಉಪಯೋಗಿಸಿಕೊಳ್ಳ 
ಬೇಕೆಂದು ಅಪೇಕ್ಷಿಸುತ್ತಾರೆ. ಈ ಹಿಂದೆ ಈ ವಿಷಯವನ್ನು ಕುರಿತು ಮತ್ತೆ ಮತ್ತೆ ಮಾತನಾಡಿದ್ದೇನೆ. 
ಆದರೆ ಇತರ ವಿಷಯಗಳನ್ನು--ಉಪನಿಷತ್ತು ಮತ್ತು ಗೀತೆಯನ್ನು ಕುರಿತು ವಿಚಾರ ವಿಮರ್ಶೆ 
ಮಾಡುವಾಗ ಮಾತನಾಡಿದ್ದೇನೆ. ಇಪ್ಪತ್ತು ವರ್ಷಗಳ ಹಿಂದೆ, "ನಾಗರಿಕತ್ವದ ನೀತಿ ಸಂಹಿತೆ' ಎಂಬ, 
ಇದಕ್ಕೆ ಅತಿ ನಿಕಟವಾದ ವಿಷಯವನ್ನು ಕುರಿತು ಷಿಲಾಂಗ್‌ ಶಹರದ ಗ್ಯಾರಿಸನ್‌ ರಂಗಮಂದಿರದಲ್ಲಿ 
ಕಿಕ್ಕಿರಿದ ಸಭೆಯಲ್ಲಿ ಮಾತನಾಡಿದ್ದೆ. ಶ್ರೀ ಸ್ವಾಮಿ ಬುಧಾನಂದರು, “ಪ್ರಬುದ್ಧ ನಾಗರಿಕತ್ವ' ಎಂಬ 
ಈ ವಿಷಯವು ಇಡೀ ವಿಚಾರ ಸಂಕಿರಣದಲ್ಲೆಲ್ಲ ಏಕಮಾತ್ರ ವಿಷಯವಾಗಬೇಕೆಂಬುದಾಗಿ ಅಪೇಕ್ಷೆ 
ಪಟ್ಟಿದ್ದಾರೆ. ಅಂದರೆ ಮುಂದಿನ ವಾರಗಳಲ್ಲಿ, ತಿಂಗಳುಗಳ ತನಕ ಮಾತನಾಡಲಿರುವ ಅನೇಕ 
ವಿದ್ವಾಂಸರು ಮತ್ತು ಸಮರ್ಥರು ಈ ವಿಷಯದ ವಿಭಿನ್ನ ಮುಖಗಳನ್ನು ಕುರಿತು ಪ್ರಸ್ತಾಪಿಸುವರು. 
ತನ್ಮೂಲಕ ಈ ಬಹುಮುಖ್ಯ ವಿಷಯದ ಸಂಪದ್ಭರಿತ ವ್ಯಾಖ್ಕಾನ ನಿಮಗೆ ಲಭ್ಯವಾಗುವುದು. 
ತರುವಾಯ ಆ ಭಾಷಣಗಳನ್ನೆಲ್ಲ ಒಟ್ಟುಗೂಡಿಸಿ "ಪ್ರಬುದ್ಧ ನಾಗರಿಕತ್ವ' ಎಂಬ ಶೀರ್ಷಿಕೆಯ 
ಅಡಿಯಲ್ಲಿ ಒಂದು ಪುಸ್ತಕವನ್ನು ಪ್ರಕಟಿಸುವ ಯೋಜನೆ ಅವರದು. ನಮ್ಮ ದೇಶದಲ್ಲಿ ಆ ಪುಸ್ತಕ 
ವ್ಯಾಪಕವಾದ ಪ್ರಸಾರಕ್ಕೆ ಅರ್ಹವಾಗುವುದು. 

ಆದ್ದರಿಂದ ಈ ವಿಚಾರ ಸಂಕಿರಣದ ಉಪನ್ಯಾಸ ಮಾಲೆಯನ್ನು ಇಲ್ಲಿ ಇಂದು ಉದ್ಭಾಟಿಸಲು 
ನನಗೆ ಬಹು ಸಂತೋಷವಾಗಿದೆ. ನಾನು ಏಪ್ರಿಲ್‌ ೨೧ರಂದು ದೆಹಲಿಗೆ ಬಂದದ್ದು ಪ್ರಮುಖವಾಗಿ, 
ಕಮಾನೀ ಸಭಾ ಭವನದಲ್ಲಿ ಸಂಗೀತ ಕಲಾ ವಿಹಾರದ ಆಶ್ರಯದಲ್ಲಿ ಮೂರು ವಾರ್ಷಿಕ 
ಭಾಷಣಗಳನ್ನು ಮಾಡಲಿಕ್ಕಾಗಿ. ಇಂದು ಇಲ್ಲಿ ನಿಮ್ಮೊಂದಿಗಿದ್ದೇನೆ. ನಾಳೆ ಬೆಳಗ್ಗೆ ಹೊತ್ತಿಗೆ ಮುಂಚೆ 
ಮುಸೌರಿಗೆ ಹೋಗಿ ಅಲ್ಲಿ ರಾಷ್ಟ್ರೀಯ ಆಡಳಿತ ಅಕಾದಮಿಯಲ್ಲಿ ನನ್ನ ವಾರ್ಷಿಕ ಭಾಷಣ 


* ದಿನಾಂಕ ೨೭-೪-೧೯೮೦ ರಂದು, ನವದೆಹಲಿಯ ಶ್ರೀರಾಮಕೃಷ್ಣ ಮಿಷನ್‌ ವಿವೇಕಾನಂದ ಸಭಾಂಗಣ 
ದಲ್ಲಿ ಏರ್ಪಡಿಸಿದ್ದ “Enlightened Citizenship’ (ಪ್ರಬುದ್ಧ ನಾಗರಿಕತ್ವ) ಎಂಬ ವಿಷಯದ ಮೇಲೆ 
ಏರ್ಪಡಿಸಿದ್ದ ವಿಚಾರಸಂಕಿರಣದ ಉದ್ಭಾಟನಾ ಭಾಷಣ. 

CC-0. Jangamwadi Math Collection. Digitized by eGangotri 


೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಮಾಡಲಿದ್ದೇನೆ. ಅದಾದ ತರುವಾಯ ರಾಷ್ಟ್ರೀಯ ಸೈನಿಕ ಅಕಾಡೆಮಿಯಲ್ಲೊಂದು ಭಾಷಣ. ಅಲ್ಲಿಂದ 
ಹೈದರಾಬಾದಿಗೆ ಹಿಂದಿರುಗುವ ಮಾರ್ಗದಲ್ಲಿ ಕೇವಲ ಒಂದು ದಿನದ ಮಟ್ಟಿಗೆ ದೆಹಲಿಯಲ್ಲಿದ್ದು 
ಹೋಗುವವನಿದ್ದೇನೆ. ಆಗ ನವದೆಹಲಿಯ, ಭಾರತೀಯ ಸಾರ್ವಜನಿಕ ಆಡಳಿತ ಸಂಘವು 
ಪ್ರಕಟಿಸಿರುವ, ನನ್ನ ಲೇಖನಗಳನ್ನು ಮತ್ತು ರಾಜಕೀಯ ಹಾಗೂ ಆಡಳಿತಕ್ಕೆ ಸಂಬಂಧಿಸಿದ ಎಲ್ಲ 
ಬರಹ ಭಾಷಣಗಳನ್ನೊಳಗೊಂಡ “Politics and Administration for Total Human De- 
velopment” (ಸಮಗ್ರ ಮಾನವ ಅಭಿವೃದ್ಧಿಗಾಗಿ ರಾಜಕಾರಣ ಮತ್ತು ಆಡಳಿತ) ಎಂಬ ಪುಸ್ತಕದ 
ಬಿಡುಗಡೆ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಜೂನ್‌ ೩೦ರಂದು ಹತ್ತು ವಾರಗಳ ನನ್ನ ವಾರ್ಷಿಕ 
ವಿದೇಶ ಪ್ರವಾಸಕ್ಕೆ ಹೊರಡುತ್ತೇನೆ. ಆಗ ಬರ್ಲಿನ್‌, ಹಾಲೆಂಡ್‌, ಬೆಲ್ಲಿಯಂ, ಸಂಯುಕ್ತ 
ಸಂಸ್ಥಾನಗಳು, ಆಸ್ಟ್ರೇಲಿಯಾ, ಸಿಂಗಾಪೂರ್‌ ಮತ್ತು ಶ್ರೀಲಂಕಾಗಳಲ್ಲಿ ಸಂಚರಿಸಲಿದ್ದೇನೆ. 


೨. ಈ ವಿಷಯದ ಪ್ರಾಮುಖ್ಯತೆ 

ನವಭಾರತಕ್ಕೆ ಬಹು ಪ್ರಾಮುಖ್ಯವೆಂದು ನಾನು ಭಾವಿಸಿರುವ, ನೀವೆಲ್ಲರೂ ಹಾಗೆಯೇ 
ಬಗೆಯಬೇಕೆಂದು ಭಾವಿಸುವ "ಪ್ರಬುದ್ಧ ನಾಗರಿಕತ್ವ' ಎಂಬ ವಿಷಯದ ಬಗ್ಗೆ ಈ ಉದ್ಭಾಟನಾ 
ಸಮಾರಂಭವನ್ನು ದೇಶದ ರಾಜಧಾನಿಯಾದ ಈ ಶಹರದಲ್ಲಿ ಏರ್ಪಡಿಸಲಾಗಿದೆ. ಕೇವಲ ೩೦ 
ವರ್ಷಗಳ ಹಿಂದೆಯಷ್ಟೇ ಸ್ವಾತಂತ್ರ್ಯ ಪಡೆದ ನಮ್ಮಂಥ ಜನರು ಈ ವಿಷಯದ ಬಗ್ಗೆ ಅತ್ಯಲ್ಪ 
ಗಮನ ಕೊಡುವುದು ನನಗೆ ವಿಷಾದವನ್ನುಂಟುಮಾಡಿದೆ. ಕಳೆದ ಕೆಲವು ಶತಮಾನಗಳಲ್ಲಿ ನಾವು 
ಈ ವಿಷಯದ ಬಗ್ಗೆ ಆಲೋಚನೆ ಮಾಡದಿರುವುದು ಸಹಜವೇ ಆಗಿತ್ತು. ಯಾಕೆಂದರೆ ಆಗ ನಾವು 
ನಿರಂತರವಾಗಿ ವಿದೇಶದ ರಾಜಕೀಯ ಆಳ್ವಿಕೆಗೆ ಒಳಪಟ್ಟಿದ್ದೆವು. ಜೊತೆಗೆ ನಾವು ಬಹು 
ಧರ್ಮಿಷ್ಠರಾಗಿದ್ದೆವು. ಆದರೆ ಆ ಧರ್ಮದ ಬಹುಭಾಗ ನಿಶ್ಚಲ ದೈವಭಕ್ತಿಯ ರೂಪ ಮುಖಮುದ್ರೆ 
ಧರಿಸಿತ್ತು. ಅದು ಸಾರಸ್ವರೂಪದಲ್ಲಿ ದೈವಭಕ್ತಿ ಸುತ್ತುವರಿದಿದ್ದ ಪ್ರಾಪಂಚಿಕತೆಯಾಗಿತ್ತು. ಆ 
ಧರ್ಮಕ್ಕೆ ಸಂಬಂಧಿಸಿದ ಅನೇಕ ಆಚಾರಗಳು, ವಿಧಿ ನಿಷೇಧಗಳು, ದೇಹಾವಸಾನವಾದ ಮೇಲೆ 
ಎಲ್ಲಿಯೋ ಇರುವ ಅನೇಕ ಸ್ಪರ್ಗಗಳಲ್ಲಿ ಒಂದು ಸ್ಥಾನವನ್ನು ಪಡೆಯಲಿಕ್ಕಾಗಿಯೇ ರೂಪಿಸಲ್ಪಟ್ಟಿ 
ದ್ದವು. ಆ ದೈವಭಕ್ತಿಯೆಂಬುದು ಮಾನವನನ್ನು ದೇವರೊಡನೆ ಅಥವಾ ನಮ್ಮ ದೇವಾಲಯಗಳಲ್ಲಿ 
ಪ್ರತಿಷ್ಠಾಪಿಸಿದ ದೇವವಿಗ್ರಹಗಳೊಡನೆ ಸಂಬಂಧ ಬೆಳೆಸಲಿಕ್ಕಾಗಿಯೇ ಇತ್ತು. ಆದರೂ ನಮ್ಮಲ್ಲಿ 
ಕೇವಲ ಅತ್ಯಲ್ಪ ಆಧ್ಯಾತ್ಮಿಕ ಸಾಧಕರು, ಅನ್ವೇಷಕರು, ಸಾಧುಗಳು ಮತ್ತು ನಿಜವಾದ ಧರ್ಮದ 
ಉನ್ನತ ಮತ್ತು ಪರಮ ಸೋಪಾನಗಳತ್ತ ತಿರುಗಿದರು. 

ಈ ಎಲ್ಲದರ ಮಧ್ಯೆ ಮಾನವನೊಡನೆ ಹೇಗೆ ಸಂಬಂಧ ಇರಬೇಕೆಂಬುದರ ಬಗ್ಗೆ, ನಮ್ಮ 
ನೆರೆಹೊರೆಯವರೊಡನೆ ಹೇಗೆ ಸಹಕರಿಸಿ ಅನ್ಕೋನ್ಯವಾಗಿ ಬಾಳಬೇಕೆಂಬುದರ ಬಗ್ಗೆ, ಸಮಾಜದಲ್ಲಿ 
ಪರಸ್ಪರ ಹಿತಕ್ಕಾಗಿ ಇತರ ವ್ಯಕ್ತಿಗಳೊಡನೆ ಹೇಗೆ ನಡೆದುಕೊಳ್ಳಬೇಕೆಂಬ ಬಗ್ಗೆ ಯೋಚಿಸಲು ನಾವು 
ಸೋತುಹೋದೆವು. ದೈವಾಭಿಮುಖ ಅರಿವನ್ನು ಗಾಢವಾಗಿ ಬಯಸುತ್ತಿರುವಾಗ, ಆ ದೈವಾಭಿಮುಖ 
ಅರಿವು ಮತ್ತು ದೈವಾಭಿಮುಖ ಪ್ರವೃತ್ತಿಯ ಭದ್ರ ಬುನಾದಿಯೂ ಆದ ಮಾನವಾಭಿಮುಖ ಅರಿವಿನ 
ಅನೇಕ ರೂಪಗಳನ್ನು ಅರ್ಥ ಮಾಡಿಕೊಳ್ಳಲು ಹಾಗೂಗಳಿಸಿ ಬೆಳೆಸಿಕೊಳ್ಳುವುದನ್ನು ನಾವು ನಿರ್ಲಕ್ಷಿಸಿ 
ದೆವು. ಇದೇ ನಮ್ಮ ರಾಜಕೀಯ ದಾಸ್ಯದ, ಆರ್ಥಿಕ ದೌರ್ಬಲ್ಯದ, ಹಾಗೂ ಸರ್ವಸಾಮಾನ್ಯ 

, ಸಾಮಾಜಿಕ ಯಥಾಸ್ಥಿತಿಯ ಬಹುಮುಖ್ಯ ಕಾರಣವಾಗಿದೆ. ಈ ಆಧುನಿಕ ಯುಗದಲ್ಲಿ ಬಲು ಅಲಕ್ಸೈಗೆ 
ಈಡಾಗಿರುವ ಈ ವಿಷಯವನ್ನು, ನಮ್ಮ ನೂತನ ಪ್ರಜಾಸತ್ತಾತ್ಮಕ ರಾಜ್ಯ ಮತ್ತು ಸಮಾಜವನ್ನು 
ಮಾತ್ರವೇ ಅಲ್ಲದೆ, ನಮ್ಮ ಅಮೂಲ್ಯ ಆರ್ಷೇಯ ಧಾರ್ಮಿಕ ಪರಂಪರೆಯನ್ನು ಶುದ್ಧೀಕರಿಸಲು, 


CC-0. Jangamwadi Math Collection. Digitized by eGangotri 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೧ 


ಬಲಪಡಿಸಲಿಕ್ಕಾಗಿಯೂ ನಾವು ಈ ವಿಷಯವನ್ನು ಬಹುದೊಡ್ಡ ಪ್ರಮಾಣದಲ್ಲಿ ಕೈಗೆತ್ತಿಕೊಳ್ಳ 
ಬೇಕಾಗಿದೆ. ಮಾನವನೊಡನೆ ಮಾನವನಿಗಿರುವ ಸಂಬಂಧವನ್ನು ಕೇವಲ ಸಣ್ಣಸಣ್ಣ ಗುಂಪುಗಳ 
ಸಂದರ್ಭದಲ್ಲಿ ಮಾತ್ರವೇ ಅಲ್ಲದೆ, ನಮ್ಮ ೬೫ ಕೋಟಿ ಅಗಾಧ ಪ್ರಜಾಸಂಖ್ಯೆಯನ್ನು ಸೇರಿಸಿ 
ಒಂದು ರಾಷ್ಟ್ರವನ್ನಾಗಿ ರೂಪಿಸಿ, ಸ್ವತಂತ್ರ ಪ್ರಜಾಸತ್ತಾತ್ಮಕ ರಾಜ್ಯವಾಗಿ ಬಾಳುವಂತೆ ಮಾಡಿದ 
ಸಂದರ್ಭದಲ್ಲೂ ಈ ವಿಷಯವನ್ನು ಗಾಢವಾಗಿ ಕೈಗೆತ್ತಿಕೊಳ್ಳಬೇಕಾಗಿದೆ. 
೩. ಆಧ್ಯಾತ್ಮಿಕ ಬೆಳವಣಿಗೆಯಾಗಿ ನಾಗರಿಕತ್ವ : ಗೀತೆಯ ಭಾವನೆ 

ಈ ರಾಜಕೀಯ ಪರಿಸ್ಥಿತಿಯಲ್ಲಿ ನಮ್ಮ ಸ್ಥಾನಮಾನವೇನು ? ನಮ್ಮ ಜವಾಬ್ದಾರಿಗಳೇನು ? 
ಮಾನವ-ಮಾನವರೊಡನೆ ಇರಬೇಕಾದ ಈ ಸಂಬಂಧವು, ನಮ್ಮಲ್ಲಿ ಕೆಲವರಿಗೆ ಇದು : ಐಹಿಕ 
ಧರ್ಮ ಮತ್ತು ಆಧ್ಯಾತ್ಮಿಕತೆಗೆ ಅನ್ಕವಾದದ್ದು ಎಂಬ ಅರ್ಥದಲ್ಲಿ ಕೇವಲ ಐಹಿಕ, ಜ್ಯಾತ್ಕಾತೀತ 
ಎಂಬ ಭಾವನೆ ಇರಬಹುದು. ಆದರೆ ಅದು ಕೇವಲ ಐಹಿಕವೂ ಅಲ್ಲ, ಕೇವಲ ಆಧ್ಯಾತ್ಮಿಕವೂ 
ಅಲ್ಲ ಎಂಬುದನ್ನು ಹೇಳಲು ಬಂದಿದ್ದೇನೆ. ನಮ್ಮ ವೇದಾಂತದ ತತ್ತ್ವಶಾಸ್ತ್ರದ ಬೆಳಕಿನಲ್ಲಿ "ಅಧ್ಯಾತ್ಮ' 
ಎಂಬ ಮಾತನ್ನು ಸರಿಯಾಗಿ ಅರ್ಥಮಾಡಿಕೊಂಡರೆ, ಪ್ರಬುದ್ಧ ನಾಗರಿಕತ್ವ ಎಂಬುದು 
ಸಮಗ್ರ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಮಾನವನ ಪುರುಷಾರ್ಥಸಿದ್ದಿಯ ಪ್ರಥಮ ಹಂತವೇ 
ಜಾತೃತೀತತೆ(ಐಹಿಕತೆ)ಯ ಹಂತ, ಆಧ್ಯಾತ್ಮಿಕ ಬೆಳವಣಿಗೆಯ ಅತ್ಮಗತ್ಯ ಮತ್ತು ಬಿಡಲಾಗದ ಹಂತ 
ಎಂದು ನಮಗೆ ಮನವರಿಕೆಯಾಗುವುದು. ಇಂದು ನಾವು ಕಲಿಯಬೇಕಾದ ಬಹುಮುಖ್ಯವಾದ ಪಾಠವೇ 
ಇದು. ಭಗವದ್ಗೀತೆಯನ್ನು ನಾವು ಲಕ್ಷ್ಮೆಯಲ್ಲಿಟ್ಟು ಅಭ್ಯಾಸ ಮಾಡಿದರೆ ಈ ಸತ್ಯವು ನಮಗೆ 
ಗೋಚರವಾಗುವುದು. ಧರ್ಮ ಎಂದರೆ ಆಧ್ಯಾತ್ಮಿಕ ಬೆಳವಣಿಗೆ ಎಂದು ನಾವು ಅರ್ಥಮಾಡಿ 
ಕೊಂಡಾಗ--ಯಾವುವೊ ಕೆಲವು ಆಚಾರಗಳಿಗೆ ಇಲ್ಲವೆ ಮರಣೋತ್ತರ ಸ್ವರ್ಗಕ್ಕೆ ಒಂದು ಭೇಟಿಯನ್ನು 
ಪಡೆದುಕೊಳ್ಳುವುದಕ್ಕಾಗಿ ಮಾಡುವ (ವಿಧಿನಿಷೇಧಗಳಿಗೆ) ಬದ್ಧವಾಗಿರುವುದು ಧರ್ಮವಲ್ಲ ಎಂದು 
ಅರ್ಥಮಾಡಿಕೊಂಡಾಗ, ನಾಗರಿಕತ್ವ ಎಂಬುದು ಮಾನವ ಬೆಳವಣಿಗೆಯ ಒಂದು ಅತಿಮುಖ್ಯ 
ಅಂಗ ಎಂಬ ಸತ್ಯವನ್ನು ನಾವು ಗ್ರಹಿಸುತ್ತೇವೆ. ; 

ನಮ್ಮ ತತ್ತ್ವಶಾಸ್ತ್ರದಲ್ಲಿ ಐಹಿಕ ಮತ್ತು ಪಾರಮಾರ್ಥಿಕ ಎಂಬ ಎರಡರ ನಡುವೆ ಒಂದು 
ಗೂಡಿಸಲಾಗದ ಕಂದಕವೇನೂ ಇಲ್ಲ. ಜೀವನವನ್ನು ಅದರ ಸಮಗ್ರತೆಯಲ್ಲಿ ದರ್ಶಿಸಲಾಗಿದೆ ; 
ಅದರ ಪರಿಪೂರ್ಣತೆಯಲ್ಲಿ ನಾವು ಎಲ್ಲವನ್ನೂ ಐಹಿಕತೆಯಿಂದಲೇ ಪ್ರಾರಂಭಿಸುತ್ತವೆ. ನಮ್ಮ 
ಮುಂದಿನ ಪಯಣವನ್ನು ಮುಂದುವರಿಸುತ್ತ, ಪರಮಾರ್ಥದ ಒಳಗೆ ಪ್ರವೇಶಿಸುತ್ತೇವೆ ಹಾಗೂ 
ಐಹಿಕತೆ ಎಂಬುದು ಪಾರಮಾರ್ಥದ ಪ್ರಾರಂಭಿಕ ಹಂತ ಎಂಬುದನ್ನು ಕಂಡುಕೊಳ್ಳುತ್ತೇವೆ. 
ಪ್ರತಿಯೊಬ್ಬರೂ ತಮ್ಮ ಮಾನವ ಜೀವನದ ವಹಿಯನ್ನು ಪುಟವಾದ ನಂತರ ಪುಟವನ್ನು, ಅಧ್ಯಾಯದ 
: ನಂತರ ಅಧ್ಯಾಯವನ್ನು ಬರೆಯಲೇಬೇಕೆಂಬ ಆಜ್ಞೆಯಿದೆ. ನಾವು ಜೀವನದ ಪಾಠಗಳನ್ನು ಚೆನ್ನಾಗಿಯೊ 
ಕೆಟ್ಟುದಾಗಿಯೊ ಕಲಿಯುತ್ತೇವೆ. ಕೊನೆಗೆ ಈ ದೇಹದಿಂದ ತೊಲಗುತ್ತೇವೆ. ಮಾನವ ಜೀವನದ ಆ 
ವಹಿಯ ಪ್ರಥಮ ಅಧ್ಯಾಯ ಮಾನವನೊಡನೆ ಮಾನವನ ಸಂಬಂಧವನ್ನು ಕುರಿತು ಪ್ರಸ್ತಾವಿಸುತ್ತದೆ. 
ನಾಗರಿಕತ್ವ--ಸಕ್ರಿಯ ನಾಗರಿಕತ್ವದ ವಿಷಯವನ್ನು ಗೀತೆ ಹಾಗೆ ಪ್ರತಿಪಾದಿಸುತ್ತದೆ. ಹಾಗೂ 
ಸಾಮಾಜಿಕ ಸನ್ಮಾರ್ಗಗಳು, ಕರ್ಮಕೌಶಲ ಮತ್ತು ಸದ್ಗುಣ ಸಾಮರ್ಥ್ಯದ ಬೆಳವಣಿಗೆಯೇ "ಯೋಗ' 
ಎಂದು ಪ್ರಸಿದ್ಧವಾದ ಸರ್ವಾಂಗೀಣ ಆಧ್ಯಾತ್ಮಿಕತೆ ಎಂಬ ವಿಷಯವನ್ನು (ಗೀತೆ) ಪ್ರತಿಪಾದಿಸುತ್ತದೆ. 

ಸ್ವಾಮಿ ವಿವೇಕಾನಂದರು, ನಮ್ಮ ಆಧುನಿಕ ಯುಗದಲ್ಲಿ, ರಾಷ್ಟ್ರ ನಿರ್ಮಾಣದ ದೃಷ್ಟಿಯಲ್ಲಿ 
ಮಾನವ ನಿರ್ಮಾಣಕ್ಕಾಗಿ ಶಿಕ್ಷಣ ಎಂದು ಹೇಳಿದ ವಿಷಯವನ್ನು ಕುರಿತು ಅಭ್ಯಾಸ ಮಾಡುವುದು 
ಬಹು ಲಾಭದಾಯಕ. 


CC-0. Jangamwadi Math Collection. Digitized by 6೮58/6011 


ಲ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಈ ಕ್ಷೇತ್ರದಲ್ಲಿ ನಾವು ಬಹು ಕಷ್ಟಪಟ್ಟು ದುಡಿಯಬೇಕಾಗಿದೆ. ಯಾಕೆಂದರೆ ನಾವು ಇದನ್ನು 
ಬಹು ಶತಮಾನಗಳವರೆಗೆ ಅಲಕ್ಷಿಸಿದ್ದೇವೆ. ನಾವು ದೇವರೊಡನೆ ಹೇಗೆ ಸಂಬಂಧ ಮಾಡಬೇಕೆಂಬು 
ದನ್ನು ಕೃಷಿ ಮಾಡಿದ್ದೇವೆ. ಅದನ್ನು ನಾವು ಧರ್ಮ ಎಂದು ಕರೆದೆವು. ಆದರೆ ನಾವು ಮಾನವನೊಡನೆ, 
ಸಾಮಾಜಿಕ ರಾಜಕೀಯ ಕ್ಷೇತ್ರದಲ್ಲಿ ಅದರ ಎಲ್ಲ ಲಕ್ಷಣಗಳನ್ನೊಳಗೊಂಡ ಸಂಬಂಧವನ್ನು 
ಬೆಳೆಸಿಕೊಳ್ಳಲು ಅಲಕ್ಷಿಸಿದೆವು ಮತ್ತು ಸೋತುಹೋದೆವು. ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ 
ಶಿಕ್ಷಣವನ್ನು ಒಳಗೊಂಡ "ಐಹಿಕ' ಎಂದು ನಾವು ಅಪಾರ್ಥ ಮಾಡಿಕೊಂಡು ಕರೆದ ಅದು ಐಹಿಕ 
ಕ್ಷೇತ್ರ ಯಾಕೆಂದರೆ ಸ್ವಾಮಿ ವಿವೇಕಾನಂದರು, ಮಾನವನಲ್ಲಿಯೇ ದೇವರನ್ನು ಕಾಣುವ ಮತ್ತು ಸೇವೆ 
ಮಾಡುವ ಒಂದೇ ಏಕೈಕ ತತ್ವಶಾಸ್ತ್ರದ ಸಮಗ್ರ ದೃಷ್ಟಿಯನ್ನು, ಗೀತೆ ಮತ್ತು ಉಪನಿಷತ್ತುಗಳ 
ಮಾನವ-ಮಾನವ ಸಂಬಂಧ ಮತ್ತು ಮಾನವ-ದೇವನ ಸಂಬಂಧದ ಎರಡೂ ತತ್ತ್ವಶಾಸ್ತ್ರದ 
ದರ್ಶನವನ್ನು ತೋರಿ ಹರ್ಷಿಸಿದ್ದಾರೆ. ಹೀಗೆ ಪ್ರಬುದ್ಧ ನಾಗರಿಕತ್ವ ತನ್ನ ಐಹಿಕ, ರಾಜಕೀಯ, 
ಆರ್ಥಿಕ ಮತ್ತು ಸಾಮಾಜಿಕ ಅನ್ವೇಷಣೆಗಳನ್ನು ಮತ್ತು ಸಿದ್ಧಿಗಳನ್ನು ಒಳಗೊಂಡು ಸಮಗ್ರ ಆಧ್ಯಾತ್ಮಿಕ 
ಬೆಳವಣಿಗೆ, ಅಭಿವೃದ್ಧಿ ಮತ್ತು ಸಿದ್ಧಿ ಮಾನವನ ಶಿಕ್ಷಣದ ಅವಿಭಾಜ್ಯ ಅಂಗವೇ ಆಗುತ್ತದೆ. 
ಆದ್ದರಿಂದ, ಭಗವದ್ಗೀತೆಯೆಂಬ ಈ ಮಹಾಗ್ರಂಥ ಧಾರ್ಮಿಕ ಸಮಾಧಾನಕ್ಕಾಗಿ ಮಾತ್ರವಲ್ಲದೆ - 
ಆ ಉದ್ದೇಶಕ್ಕಾಗಿ ಇನ್ನೂ ಎಷ್ಟೊ ಗ್ರಂಥಗಳಿವೆ--ಶಂಕರಾಚಾರ್ಯರು ಗೀತೆಯ ಭಾಷ್ಯಕ್ಕೆ ಬರೆದ 
ಪೀಠಿಕೆಯ ಪ್ರಾರಂಭವಾಕ್ಕದಲ್ಲಿಯೆ ಸ್ಪಷ್ಟವಾಗಿ ಹೇಳಿದಂತೆ, ಗೀತೆ ಕರ್ಮನಿರತ ಮಾನವನಲ್ಲಿ 
ಕೇಂದ್ರೀಕೃತವಾದ, ಕರ್ಮದ ಮೂಲಕ ಮಾನವನ ಸಾಮಾಜಿಕ ಅಭ್ಯುದಯ, ನಿಶ್ರೇಯಸ, ಆಧ್ಯಾತ್ಮಿಕ 
ಮುಕ್ತಿದಾಯಕ ಜೀವನ ತತ್ತ್ವಶಾಸ್ತ್ರವೇ ಆಗಿದೆ. 

೪. ಪ್ರಜಾಸತ್ತೆ ಮತ್ತು ನಾಗರಿಕತ್ವ : ಅವುಗಳ ಗ್ರೀಕ್‌-ರೋಮನ್‌ ಬೇರು 

ಇಂದಿನ ವಿಷಯ--ನಾಗರಿಕತ್ವ ; ಅದು ಅದರ ವ್ಯಾವಹಾರಿಕ ರೂಪದಲ್ಲಿ ಪಾಶ್ಚಾತ್ಕ ಅನುಭವದ 
ಮೂಲಕ ಬಂದದ್ದು. ಆಧುನಿಕ ಪ್ರಜಾಸತ್ತೆ ಮತ್ತು ನಾಗರಿಕತ್ವದ ಪರಿಕಲ್ಪನೆಯ ಬೇರುಗಳನ್ನು 
ಕಾಣಲು ನಾವು ಆರ್ಷೇಯ ಪುರಾತನ ಗ್ರೀಕರತ್ತ ಹಿಂದಿರುಗಬೇಕು. ಪುರಾತನ ಗ್ರೀಕರು, `ಕೃಷಿ 
ಭೂಮಿಯಿಂದ ಸುತ್ತುವರಿಯಲ್ಪಟ್ಟ ಪುಟ್ಟ ಪಟ್ಟಣ ರಾಜ್ಯಗಳಲ್ಲಿ ವಾಸಿಸುತ್ತಿದ್ದರು. ಏಥೆನ್ಸ್‌, ಅದರ 
ಅತ್ಯುತ್ತಮ ದಿನಮಾನದಲ್ಲೂ ಆಧುನಿಕ ಕಾಲದ ದೊಡ್ಡ ನಗರಪಾಲಿಕೆಗಿಂತ ದೊಡ್ಡದಿರಲಿಲ್ಲ. 
ಇಂಥ ಸನ್ನಿವೇಶದಲ್ಲಿ ಗ್ರೀಕರು ನಾಗರಿಕತ್ವದ ಪರಿಕಲ್ಪನೆ ಯನ್ನು ಬೆಳೆಸಿಕೊಂಡರು. ಒಂದು ಶಹರ/ 
ಪಟ್ಟಣದಲ್ಲಿ ವಾಸಿಸುವ ಸ್ವತಂತ್ರ ಜನರು, ಆ ಪಟ್ಟಣದ ಜನರು ತಮ್ಮ ರಾಜಕೀಯ ಜೀವನವನ್ನು ` 
ಆರ್ಥಿಕ ಮತ್ತು ಸಾಮಾಜಿಕ, ಧರ್ಮವನ್ನೂ ಸಹಿತ ನಿಯಂತ್ರಿಸುವ ಮತ್ತು ನಿಯಮಾನುಸಾರ 

ನಡೆಯುವಂತೆ ಮಾಡುವ ವ್ಯವಸ್ಥೆ ಮಾಡಿಕೊಂಡಿದ್ದರು. ಅದು ಶಹರ ರಾಜ್ಯ. ಅಲ್ಲಿದ್ದ ಪ್ರತಿಯೊಬ್ಬ 
ಪ್ರಾಪ್ತ ವಯಸ್ಸಿನ ಸ್ವತಂತ್ರ ವ್ಯಕ್ತಿಯೂ ನಾಗರಿಕ. ಆ ಶಹರಗಳ ಜನಸಂಖ್ಯೆ ಬಹು ಸ್ವಲ್ಪ ಇದ್ದುದ 
ರಿಂದ ಅವರು ಶಾಸನ ಸಭೆಗೆ ತಮ್ಮ ಪ್ರತಿನಿಧಿಗಳನ್ನು ಚುನಾಯಿಸಬೇಕಾಗಿರಲಿಲ್ಲ. ಪ್ರಾಪ್ತ ವಯಸ್ಸಿನ 
ಎಲ್ಲರೂ ಶಾಸನ ಸಭೆಯ ಸದಸ್ಯರಾಗಿರುತ್ತಿದ್ದರು. ಅವರೆಲ್ಲರೂ "ಅಗೋರಾ' ಎಂಬ ಒಂದು 


ತ್ತಿದ್ದರು. ಹೀಗೆ ಏಥೆನ್ಸ್‌ನಲ್ಲಿ ಪ್ರಜಾಸತ್ತೆ ಶಹರದ ಸ್ವತಂತ್ರ ಜನರಿಂದ, ನಾಗರಿಕರ ಸರ್ಕಾರದಿಂದ 
ಬೆಳೆದುಬಂತು. 


CC-0. Jangamwadi Math Collection. Digitized by eGangotri 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೫ 


ಏಥೆನ್ಸ್‌ ಅನಂತರದ ಈ ಪ್ರಜಾಸತ್ತೆಯಿಂದಲೇ ಹಾನಿಗೀಡಾಯಿತು. ಏಕೆಂದರೆ ನಾಗರಿಕರ 
ನಿರಂತರ ವಾಗ್ವಾದ, ಹಾರಾಟ, ಚಿಕ್ಕ ಚಿಕ್ಕ ಗುಂಪುಗಳ ನಡುವೆ ಅಂತಃಕಲಹ, ಅದರಲ್ಲೂ ವಿಶೇಷವಾಗಿ 
ಬಡವರು ಶ್ರೀಮಂತರೆಂಬ ಎರಡು ಗುಂಪುಗಳ ನಡುವೆ- “ಇಲ್ಲವೆ ರೋಮನರಿಗೆ ಸಂಬಂಧಿಸಿದಂತೆ 
ಅಭಿಜಾತ (ಕುಲೀನ) (0೩೧10181) ವರ್ಗ ಮತ್ತು ಸಾಧಾರಣ (8160180) ವರ್ಗಗಳ ನಡುವೆ 
ಬಡಿದಾಟಗಳಾಗತೊಡಗಿದವು. ಈ ವಿಶಿಷ್ಟವಾದ ರಾಜಕೀಯ ಘರ್ಷಣಾಕ್ಟೇತ್ರದಲ್ಲಿ, ಗ್ರೀಕ್‌ ಮತ್ತು 
ರೋಮನರ ಅನುಭವ ಒಂದೇ ರೀತಿಯಾಗಿತ್ತು. ಇಬ್ಬರಿಗೂ ರಾಜಕೀಯ ತಿಳುವಳಿಕೆ ಮತ್ತು 
ಅನುಭವ ಇತ್ತು. ರೋಮನರು ತಮ್ಮ ಪಟ್ಟಣ ರಾಜ್ಯಗಳಲ್ಲಿ ರಾಜಕೀಯವಾಗಿ ಉತ್ಕರ್ಷ 
ಹೊಂದಿದರೆ, ಗ್ರೀಕರು ಸಂಸ್ಕೃತಿ ಮತ್ತು ಬೌದ್ಧಿಕವಾಗಿ ಉತ್ತಮವಾಗಿ ಬೆಳಗಿದರು. 

ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನೂರಾರು ಜನರು ವಾಸಿಸಿದಾಗ ಅದೊಂದು ರಾಜ್ಯಶಾಸನ 
ವ್ಯವಸ್ಥೆಯಾಗುವುದು. “ಪೊಲಿಸ್‌” (7015) ಎಂದರೆ ಒಂದು ಶಹರ / ಪಟ್ಟಣ. "ಮೆಟ್ರೊಪೊಲಿಸ್‌' 
(Metropolis) ಎಂದರೆ ಆ ರಾಜ್ಯಶಾಸನ ವ್ಯವಸ್ಥೆಯ ಮುಖ್ಯಪಟ್ಟಣ. ಒಂದು ಪ್ರದೇಶದಲ್ಲಿ 
ಬಹುಜನರು ಸೇರಿಕೊಂಡಾಗ, ಒಬ್ಬರೊಡನೆ ಒಬ್ಬರು ಹೇಗೆ ವ್ಯವಹರಿಸಬೇಕು, ಅವರ ಜೀವನ 
ಮತ್ತು ಕಸಬನ್ನು ಹೇಗೆ ನಿಯಂತ್ರಿಸಬೇಕು, ಅವರ ಸಾಮೂಹಿಕ ಜೀವನವನ್ನು ಹೇಗೆ ನಿರ್ವಹಿಸಬೇಕು, 
ತನ್ಮೂಲಕ ಆ ರಾಜ್ಯ ವ್ಯವಸ್ಥೆಯಲ್ಲಿರುವ ಪ್ರತಿಯೊಬ್ಬನಿಗೂ ಅತ್ಯಧಿಕ ಜೀವನದ ಸಾಫಲ್ಯವನ್ನು 
ಪಡೆದುಕೊಳ್ಳಬೇಕೆಂಬ ಸಮಸ್ಯೆಯನ್ನು ಅವರು ಎದುರಿಸಬೇಕಾಗುತ್ತದೆ. ಆದ್ದರಿಂದ . ಶಾಸನ 
(ಕಾನೂನು) ಅಗತ್ಯವಾಗುತ್ತದೆ ; ಶಾಸನ ರಚಿಸಲು ಆ ನಾಗರಿಕರು ಕೂಡುತ್ತಿದ್ದರು ಹಾಗೂ ಅವರು 
ರಚಿಸಿದ ಶಾಸನಕ್ಕೆ ಅವರು ವಿಧೇಯರಾಗಿರಬೇಕಾಗಿತ್ತು. ತೆರಿಗೆಗಳನ್ನು ವಿಧಿಸಬೇಕಾಗಿತ್ತು. ನಾಗರಿಕ 
ರೆಲ್ಲರೂ ತೆರಿಗೆಯ ಮೊತ್ತವನ್ನು ನಿಗದಿಪಡಿಸುತ್ತಿದ್ದರು. ಹಾಗೂ ಆ ತೆರಿಗೆಯನ್ನು ಅವರು ತೆರಬೇಕಾ 
ಗಿತ್ತು. ಕಾರ್ಯಾಂಗ ಅಥವಾ ಸರ್ಕಾರ ಕೂಡಿಸಿದ ತೆರಿಗೆಯನ್ನು ಹೇಗೆ ಖರ್ಚು ಮಾಡಿದರು, 
ಶಾಸನಗಳ್ನು ಹೇಗೆ ಜಾರಿಗೊಳಿಸಿದರು ಎಂಬುದರ ಬಗ್ಗೆ ನಾಗರಿಕರಿಗೆ ಲೆಕ್ಕ ಒಪ್ಪಿಸಬೇಕಾಗಿತ್ತು. 
ನಾಗರಿಕರಿಗೆ ಶಾಸನವನ್ನು ಬದಲಿಸಲು, ತೆರಿಗೆ ದರಗಳನ್ನು ಬದಲಿಸಲು, ಸರ್ಕಾರವನ್ನು ಬದಲಿಸಲೂ 
ಅಧಿಕಾರವಿದೆ. ಆದರೆ ಯಾವನಾದರೂ ಬಲಾಢ್ಯನಾದವನು ಸರ್ವಾಧಿಕಾರಿಯಾಗಿ ತನ್ನ ಮನ ಬಂದಂತೆ 
ಆಳುವ ಕಾಲಾವಧಿಯಲ್ಲಿ ನಾಗರಿಕರಿಗೆ ಶಾಸನ, ತೆರಿಗೆ ದರ ಮತ್ತು ಸರ್ಕಾರವನ್ನು ಬದಲಾಯಿಸುವುದು 
ಆಗುತ್ತಿರಲಿಲ್ಲ. ಅಂಥ ಸಂದರ್ಭವನ್ನು "ನಿರಂಕುಶ ಆಳ್ವಿಕೆ' (1yranny) ಎಂದು ಕರೆಯುವ ಮೂಲಕ 
ಗ್ರೀಕರು ಒಂದು ಶಬ್ದ ಸೃಷ್ಟಿಸಿದರು. ನಿರಂಕುಶ (ಗ)/ಇ1)) ಎಂಬ ಮಾತಿಗೆ ಮೊದಲು ಕ್ರೌರ್ಯ, 
ನೀಚ, ಪೀಡನೆ ಎಂಬ ಅರ್ಥ ಇರಲಿಲ್ಲ. ತರುವಾಯ ಆ ಅರ್ಥ ಬಂತು. ದಾಸರು ಹಾಗೂ ಸ್ತ್ರೀಯರ 
ಹೊರತಾಗಿ ಪ್ರತಿಯೊಬ್ಬ ನಾಗರಿಕನೂ ಶಾಸನರಚನೆಯಲ್ಲಿ ಭಾಗವಹಿಸುತ್ತಿದ್ದ. ಇತ್ತೀಚೆಯ ಆಧುನಿಕ 
ಯುಗದವರೆಗೆ ರೋಮ್‌,ಗ್ರೀಸ್‌ ಮತ್ತು ಅಖಂಡ ಯೂರೋಪ್‌, ಸ್ತ್ರೀಯರಿಗೆ ಸ್ವತಂತ್ರ 
ನಾಗರಿಕತ್ವದ ಸೌಲಭ್ಯಗಳನ್ನೆಲ್ಲ ನಿರಾಕರಿಸಿತ್ತು. 

ಗ್ರೀಸಿನಲ್ಲಿ ಬೆಳೆದುಬಂದ ಪ್ರಜಾಸತ್ತೆ ಇದು. ಸಮಕಾಲೀನ ಮಾಪಕದ ಪ್ರಕಾರ, ಆ ಪದ್ಧತಿ 
ಬಲಾಢ್ಯ, ಪೌರುಷಪೂರ್ಣ, ಸೃಜನಾತ್ಮಕವಾಗಿತ್ತು. ಆ ವ್ಯವಸ್ಥೆ ಮಹಾನ್‌ ರಾಜಕೀಯ ಚಿಂತಕರಿಗೆ, 
ಕಲೆಗಾರರಿಗೆ, ರಾಜನೀತಿ ನಿಪುಣ ನಾಯಕರಿಗೆ, ಇತಿಹಾಸಕಾರರಿಗೆ, ಮತ್ತು ವಾಗ್ಮಿಗಳಿಗೆ ಜನ್ಮ 
ನೀಡಿತು. ಪೆರಿಕ್ಲಿಸ್‌ನಂಥ ಮಹಾಮುತ್ಸದ್ದಿ, ಡೆಮಾಸ್ತನೀಸನಂಥ ವಾಗ್ಮಿಗಳು ಬಹಿರಂಗ ಸ್ಥಳದಲ್ಲಿ 
ಸೇರಿದ್ದ ಜನ ಸಮೂಹವನ್ನು ತಲೆದೂಗಿಸುತ್ತಿದ್ದರು. 

ಇದೆಲ್ಲವೂ ನಾಗರಿಕರಿಗೆ ಪರಿಣಾಮಕಾರಿಯಾದ ಮಾನವ ಸಂಪರ್ಕ ಸಾಧನ ಮತ್ತು ರಾಜಕೀಯ 
ಶಿಕ್ಷಣಕ್ಕೆ ಸಂದರ್ಭವನ್ನು ಒದಗಿಸಿತ್ತು. ಅಂಥ ಅನ್ಕೋನ್ಶ್ಕ ಸಂಪರ್ಕದಿಂದ ಗುಣಧರ್ಮ 


CC-0. Jangamwadi Math Collection. Digitized by 658/6011 


೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ರೂಪುಗೊಳ್ಳುತ್ತದೆ. ವೈಯಕ್ತಿಕ ಸ್ವಾತಂತ್ರ್ಯದ ಬಲವಾದ ಭಾವನೆ ಮತ್ತು ಆತ್ಮಗೌರವ ಅರಳುತ್ತದೆ ; 
ಹಾಗೂ ಒಬ್ಬರಿಗೊಬ್ಬರು ಆಗಬೇಕೆಂಬ ಭಾವನೆ ಮತ್ತು ಇಡೀ ಸಮಗ್ರ ರಾಜ್ಯವ್ಯವಸ್ಥೆಯ 
ಸುಖಕ್ಷೇಮ ಮತ್ತು ಸ್ವಾತಂತ್ರ್ಯ ವೃದ್ಧಿಯಾಗುತ್ತದೆ. ಪುರಾತನ ಭಾರತದಲ್ಲಿ ನಮ್ಮ ಗ್ರಾಮ 
ಪಂಚಾಯ್ತಿಗಳಲ್ಲಿ ಅಂಥ ಒಂದು ಶಿಕ್ಷಣವಿತ್ತು. ಆದರೆ ಅದು ಒಂದು ರಾಜಕೀಯ ವ್ಯವಸ್ಥೆಯ 
ಆಯಾಮವಾಗಿ ಎಂದೂ ಬೆಳೆಯಲಿಲ್ಲ. ಇಲ್ಲವೆ ಬುದ್ಧನ ಕಾಲದ ಲಿಚ್ಛವಿಗಳಂಥ ಪುಟ್ಟ ಗಣರಾಜ್ಯ 
ಗಳೂ ಆ ವಿಸ್ತಾರವಾದ ಅಭಿವೃದ್ಧಿಯನ್ನು ಸಾಧಿಸಲಿಲ್ಲ. ಪುರಾತನ ಚೀನೀಯರಿಗೂ ಅಂಥ ಅನುಭವ 
ವಿತ್ತು. ಆದರೆ ನಮಗಿಂತ ಸ್ವಲ್ಪ ಉತ್ತಮ ಪ್ರಮಾಣದಲ್ಲಿ ಗ್ರೀಕ್‌ ಮತ್ತು ರೋಮನರು ರಾಜಕೀಯ 
ವೈವಿಧ್ಯಮಯ ಪ್ರಾಕಾರಗಳ ತತ್ತ್ವ ಮತ್ತು ಆಚರಣೆಯನ್ನು ಅಭಿವೃದ್ಧಿ ಪಡಿಸುವುದರಲ್ಲಿ ಉತ್ಕೃಷ್ಠ 
ರಾಗಿದ್ದರು. 
ಅಥೀನಿಯನ್‌ ಪ್ರಜಾಸತ್ತೆಯ ಉಚ್ಛ್ರಾಯ ಕಾಲ ಎಂದರೆ ಪೆರಿಕ್ಲಿಸ್‌ನ ಪ್ರಬುದ್ಧ ಆಳ್ವಿಕೆಯ 
ಕಾಲ--ಕ್ರಿ. ಪೂ. ೪೮೦ ರಿಂದ ಕ್ರಿ. ಪೂ. ೪೩೦ರ ವರೆಗೆ. ಆ ಕಾಲದಲ್ಲಿಯೆ ಪ್ರಜಾಸತ್ತಾತ್ಮಕ ಏಥೆನ್ಸ್‌ 
ಭೂ ಮತ್ತು ಸಾಗರದಲ್ಲಿ ಜಯಶಾಲಿಯಾಯಿತು. ಏಥೆನ್ಸ್‌ ಶಹರವನ್ನು ಹಿಂದಿನ ಹತ್ತು ವರ್ಷಗಳಲ್ಲಿ 
ಧ್ವಂಸ ಮಾಡಿದ್ದ ಬಲಾಢ್ಕ ಪರ್ಷಿಯನ್‌ ಸಾಮ್ರಾಜ್ಯದ ಮೇಲೆ ಏಥೆನ್ಸ್‌ ವಿಜಯ ಸಾಧಿಸಿತು. 
ಗ್ರೀಕರ ಮಹಾಯುಗವೆಂದು ಕರೆಯಲಾದ ಆ ಐವತ್ತು ವರ್ಷಗಳಲ್ಲಿ ಗ್ರೀಕ್‌ ಸಂಸ್ಕೃತಿ ಅರಳಿತು. 
ಪರ್ಷಿಯನ್ನರಿಂದ ಬಿಡುಗಡೆ ಪಡೆದ ಆ ನವಸ್ವಾತಂತ್ರ್ಯದ ಉತ್ತೇಜನ ಹೊಂದಿ ವಿವಿಧ ಕ್ಷೇತ್ರಗಳಲ್ಲಿ 
ಶ್ರೀಮಂತ ಕಾಣಿಕೆಯ ಮಹಾಪೂರವೆ ಹರಿಯಿತು. ಆ ಐವತ್ತು ಸೃಜನಾತ್ಮಕ ವರ್ಷಗಳಲ್ಲಿ ಆ 
ಪುಟ್ಟ ಏಥೆನ್ಸ್‌ ಮಾಡಿದ ಸಾಧನೆಗಳು, ಬರ್ಟ್ರಂಡ್‌ ರಸಲ್‌ ಮತ್ತು ಇತರ ಇತಿಹಾಸಕಾರರು 
ಹೇಳುವಂತೆ, ಪಾಶ್ಚಾತ್ಯ ಸಂಸ್ಕೃತಿ ಮತ್ತು ಬಾಳಿನ ಸಮಸ್ತ ಬೆಳವಣಿಗೆಗಳನ್ನೇ ರೂಪಿಸಿದವು. 
೫. ಪುರಾತನ ಗ್ರೀಸ್‌ನಲ್ಲಿ ಪ್ರಜಾಸತ್ತೆಯ ಅವಸಾನ 

ಆದರೆ, ಆ ತರುವಾಯದ ನೂರು ವರ್ಷಗಳಲ್ಲಿ ರಕ್ತಪೂರಿತ ಅಂತರರಾಜ್ಯ ಯುದ್ಧಗಳಾದವು. 
ಕ್ರಮೇಣ ಏಥೆನ್ಸ್‌ ರಾಜ್ಯ ನಶಿಸಿಹೋಯಿತು. ಅದೇ ಕಾಲಾವಧಿಯಲ್ಲಿ ಸಾಕ್ರಟೀಸನ ಮರಣದ 
ದುರಂತವೂ ನಡೆದುಹೋಯಿತು. ಕೇವಲ ರಾಜಕೀಯ ಮನೋಭಾವದ ಏಥೆನ್ಸ್‌ನವರು ಸಾಕ್ರಟೀಸನ 
ಉದಾತ್ತ ಗುಣವನ್ನಾಗಲಿ, ಅವನ ಉನ್ನತ ಆಧ್ಯಾತ್ಮಿಕ ಮತ್ತು ತತ್ತ್ವಜ್ಞಾನ ಬೋಧನೆಗಳನ್ನಾಗಲಿ 
ಗ್ರಹಿಸದೆ ಹೋದರು ; ಹಾಗೂ ಅವುಗಳನ್ನು ಮೆಚ್ಚಲಾರದೆ ಹೋದರು. ಸಾಕ್ರಟೀಸನ ಆಧ್ಯಾತ್ಮಿಕ 
ಆಳವನ್ನು, ಅವನ ಬೋಧನೆಗಳ ಅಜರಾಮರ ಆಧ್ಯಾತ್ಮಿಕತೆಯನ್ನು, ಮಾನವನ ಸಾಮಾಜಿಕ ಮತ್ತು 
ರಾಜಕೀಯ ಆಯಾಮಗಳಿಗಿಂತ ಮೇಲಾದ ಮಾನವ ವ್ಯಕ್ತಿತ್ವದ ಆಧ್ಯಾತ್ಮಿಕ ಆಯಾಮವನ್ನು ಏಥೆನ್ಸ್‌ 
ಜನ ಗ್ರಹಿಸದೆ ಹೋದದ್ದಲ್ಲದೆ, ಏಥೆನ್ಸ್‌ ಪ್ರಜಾಸತ್ತೆ ಅವನ ಮೇಲೆ, ಏಥೆನ್ಸ್‌ ಯುವಜನಾಂಗದ 
ಮನಸ್ಸು ಕೆಡಿಸುತ್ತಾನೆಂಬ ಆರೋಪವನ್ನು ಹೊರಿಸಿ ಅವನಿಗೆ ಸೆರೆಮನೆಯಲ್ಲಿ ಮರಣದಂಡನೆ 
ವಿಧಿಸಿತು. ತನ್ನನ್ನು ರಕ್ಷಣೆ ಮಾಡಿಕೊಂಡ ಆ ವಾದಸರಣಿ, ಪ್ಲಾಟೋನ “ಸಂವಾದಗಳು' ಎಂಬ 
(The Apology) ಗ್ರಂಥ ಜಗತ್ತಿನ ಸಾಹಿತ್ಯದಲ್ಲಿ ಪ್ರಖ್ಯಾತವಾಗಿದೆ. 

ಈ ದುರಂತ ಪ್ರಸಂಗ, ತರುವಾಯ ಎಷ್ಟೋ ಕಾಲದ ನಂತರ, ಫ್ಯಾಲಸ್ಟೀನ್‌ನಲ್ಲಿ ನಡೆದ, 
ಏಸುಕ್ರಿಸ್ತನ ಶಿಲುಬೆಗೆ ಏರಿಸಿದ ದುರಂತವೂ, ಮಾನವನ ಕೇವಲ ರಾಜಕೀಯ ದೃಷ್ಟಿಯ ಮಿತಿ 
ಮತ್ತು ದೌರ್ಬಲ್ಯವನ್ನು ಎತ್ತಿ ತೋರಿಸುತ್ತದೆ. ಹಾಗೆಯೆ ನಿಜವಾದ ಧರ್ಮಕ್ಸೇತ್ರವಾದ ಮಾನವ 
ವ್ಯಕ್ತಿತ್ವದ ರಾಜಕೀಯ ಆಳ ಮತ್ತು ಅಳತೆಯನ್ನು ಉತ್ತರಿಸಿದ ಭಾರತೀಯ ಅಂತರ್ದೃಷ್ಟಿಯ 
ಸರ್ವಶ್ರೇಷ್ಠತೆಯನ್ನು ತೋರಿಸುತ್ತದೆ. ಸಾಕ್ರಟೀಸ್‌ ಮತ್ತು ಪ್ಲಾಟೋರಿಗೆ ತಮ್ಮ ರಾಜನೀತಿ ಮತ್ತು 


CC-0. Jangamwadi Math Collection. Digitized by 658/6011 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೭ 
ರಾಜಕೀಯ ರಾಜ್ಯಗಳ ಪ್ರಭಾವಗಳ ಮೂಲಕ ಭಾರತೀಯರ, ಈ ಅಂತರ್ದೃಷ್ಟಿ ಇತ್ತು. ಅವರ 
ದೇವರುಗಳು ಮಾನವ ದೌರ್ಬಲ್ಯಗಳುಳ್ಳ ಮಾನವ ದೇವರುಗಳಾಗಿದ್ದರು. ಭಾರತದಲ್ಲಿ 
ಉಪನಿಷತ್ತುಗಳಲ್ಲಿ ಆತ್ಮ ಎಂದೂ, ಎಲ್ಲ ರಲ್ಲೂ ಇರುವ ದಿವ್ಕಾತ್ಮ ಎಂದೂ ಪಡೆದುಕೊಂಡಿದ್ದ 
ಅಂತರ್ದೃಷ್ಟಿ ಅವರಿಗೆ (ಗ್ರೀಕರಿಗೆ) ಇರಲಿಲ್ಲ. ಆದರೆ ಸಾಕ್ರಟೀಸನಿಗೆ ಈ ಅಂತರ್ದೃಷ್ಟಿ ಇತ್ತು. 
ಸಾಕ್ರಟೀಸನ ಮರಣಕ್ಕೆ ಮುನ್ನ ಕ್ರಿಟೋ ಕೇಳಿದ ಪ್ರಶ್ನೆಗಳಿಗೆ ಸಾಕ್ರಟೀಸ್‌ ಕೊಟ್ಟ ಉತ್ತರಗಳನ್ನು 
ಪ್ಲಾಟೋ ದಾಖಲಿಸಿದ್ದಾನೆ. ಅವನ ಮರಣದ ಮುಂಚೆ ಕ್ರಿಟೊ: "ನಿಮ್ಮನ್ನು ನಾವು ಹೇಗೆ ಸಮಾಧಿ 
ಮಾಡಬೇಕು ?' ಎಂದು ಕೇಳುತ್ತಾನೆ. ಅದಕ್ಕೆ ಉತ್ತರವಾಗಿ ಸಾಕ್ರಟೀಸ್‌ ನಸುನಗುತ್ತಾ : "ಈ ಪ್ರಶ್ನೆ 
ಕೇಳುವುದಕ್ಕೆ ಮುಂಚೆ ನೀನು ನನ್ನನ್ನು- ನಿಜವಾದ ನನ್ನನ್ನು ಹಿಡಿಯಬೇಕು. ಕ್ರೀಟೋ ಖುಷಿ 
ಯಾಗಿರು. ನೀನು ಈ ದೇಹದ ಬಗ್ಗೆ ಕೇಳುತ್ತಿ. ಇತರ ದೇಹಕ್ಕೆ ಏನು ಮಾಡುತ್ತೀರೊ ಅದನ್ನೇ ಈ 
ದೇಹಕ್ಕೆ ಮಾಡು' ಎಂದು ಹೇಳುತ್ತಾನೆ. ಇಂಥ ಆಖ್ಯಾಯಿಕೆ ನಮ್ಮ ಉಪನಿಷತ್ತುಗಳ ಒಂದು 
ಅಧ್ಯಾಯವಾಗಿ ಬಹುಚೆನ್ನಾಗಿ ಹೊಂದಿಕೊಳ್ಳುತ್ತದೆ. ಆದರೆ ಏಥೆನ್ಸಿನವರು ಇದು ಯುವಕರ 

ನವನ್ನು ಕೆಡಿಸುತ್ತದೆ ಎಂದು ಬಗೆದರು. ಆದ್ದರಿಂದ ಅಂಥ ಮಹಾ ಮನುಷ್ಯನ ಮರಣಕ್ಕೆ 
ಕಾರಣವಾದರು. ಆದರೆ ಭಾರತೀಯ ಸಂದರ್ಭದಲ್ಲಿ ಉಪನಿಷತ್ತು ಮತ್ತು ಬುದ್ಧನ ಬೋಧನೆಗಳಿಂದ 
ಪ್ರಾಪ್ತವಾದ ಮಾನವನ ಬಗ್ಗೆ ಇರುವ ಆಳವಾದ ಅಂತರ್ದೃಷ್ಟಿಯಲ್ಲಿ, ಸಾಕ್ರಟೀಸ್‌ ಮತ್ತು 
ತರುವಾಯ ಜೀಸಸ್‌ ಕ್ರೈಸ್ಟ್‌ ಜನರ ಭಕ್ತಿಪೂರಿತ ಆರಾಧನೆಗೆ ಪಾತ್ರರಾಗುತ್ತಿದ್ದರು. 

ಈ ದುರಂತ ಪ್ರಸಂಗದ ಫಲವಾಗಿ ಪ್ಲಾಟೋ, ಪ್ರಜಾಸತ್ತೆಗೆ ವಿರೋಧಿಯಾದ ; ಅದನ್ನು 
ಜನಜಂಗುಳಿ ಸತ್ತೆ (700000) ಎಂದು ವರ್ಣಿಸಿದ ; ಅಂದರೆ ಆಳ್ವಿಕೆಯು ಯೋಚನಾ ಶಕ್ತಿ 
ಯಿಲ್ಲದ, ತಮ್ಮ ಮಹಾ ಆಚಾರ್ಯ ಪುರುಷನ ಮಹಿಮೆಯನ್ನು ತಿಳಿಯುವ ಶಕ್ತಿ ಸಾಲದ ಜನ 
ಜಂಗುಳಿಯ ಆಳ್ವಿಕೆಯಾಯಿತು. ಹೀಗೆ ಏಥೆನ್ಸ್‌ನಲ್ಲಿ ಪ್ರಜಾಸತ್ತೆ ಭೀಕರ ಸೋಲನ್ನು ಅನುಭವಿಸಿತು. 
ಈ ಅವನತಿ ಅದರಲ್ಲೂ ಏಥೆನ್ಸ್‌ ಮತ್ತು ಸ್ಪಾರ್ಟಾ ರಾಜ್ಯಗಳ ನಡುವೆ, ಮೂವತ್ತು ವರ್ಷಗಳ 
ಕಾಲ ನಡೆದ ಭೀಕರ ಕದನದ ಕಾಲದವರೆಗೆ, ಮ್ಯಾಸಿಡೋನಿನ ಫಿಲಿಪ್‌, ಅವನ ತರುವಾಯ ಬಂದ 
ಅವನ ಮಗ ಅಲೆಗ್ಗಾಂಡರ್‌ ಎಲ್ಲ ಪಟ್ಟಣ ರಾಜ್ಯಗಳನ್ನೂ ಮ್ಯಾಸಿಡೋನಿಯನ್‌ ಸಾಮ್ರಾಜ್ಯ 
ನುಂಗುವವರೆಗೂ (ಈ ಅವನತಿ) ಮುಂದುವರಿಯಿತು. ಇದಕ್ಕಿಂತಲೂ ಮುಂದೆ ಗ್ರೀಸ್‌ ದೇಶವನ್ನು 
ರೋಮನ್‌ ಸಾಮ್ರಾಜ್ಯದಲ್ಲಿ ಹೀರಿಕೊಳ್ಳಲಾಯಿತು. ಇದರ ನಂತರ ಗ್ರೀಕ್‌ ಮತ್ತು ರೋಮನರ 
ವಿಗ್ರಹಾರಾಧನಾ ಧರ್ಮ ಮತ್ತು ಸಂಸ್ಕೃತಿಯನ್ನು ಕ್ರಿಶ್ಚಿಯನ್ನರು ಗೆದ್ದು ಆಕ್ರಮಿಸಿಕೊಳ್ಳುವುದಾಯಿತು. 
ಆ ಪುರಾತನ ಗ್ರೀಕ್‌ ಪಟ್ಟಣ ರಾಜ್ಯ, ಅದರ ಪ್ರಜಾಸತ್ತೆ, ಅದರ ತೀಕ್ಷ್ಯವಾದ ಬೌದ್ಧಿಕ ಮತ್ತು 
ಸಾಂಸ್ಕೃತಿಕ ಜೀವನ ಹೀಗೆ ಇತಿಹಾಸದಿಂದ ಸಂಪೂರ್ಣ ಕಣ್ಮರೆಯಾಗಿ ಹೋಯಿತು. ಮಧ್ಯ 
ಯುಗದಲ್ಲಿ ಇಟಲಿಯ ವೆನಿಸ್‌ ಗಣರಾಜ್ಯದಲ್ಲಿ ಪಟ್ಟಣರಾಜ್ಯಗಳು ಅಲ್ಪಕಾಲ ಜೀವಿಸಿದ್ದುದರ 
ಹೊರತು, ಮತ್ತೆ ತಲೆಯೆತ್ತಲಿಲ್ಲ. ಅದಾದ ನಂತರ ಆ ಮಾದರಿಯ ಗ್ರೀಸ್‌ ಏನೇನೂ ಇರಲಿಲ್ಲ. 
ಬರ್ಟ್ರಂಡ್‌ ರಸಲ್‌ ತಮ್ಮ : "ಪಾಶ್ಚಾತ್ಮ ತತ್ತ್ವಶಾಸ್ತ್ರದ ಇತಿಹಾಸ' (History of Wester 
Philosophy)ದಲ್ಲಿ ಹೀಗೆ ಹೇಳುತ್ತಾರೆ : 


ಪ್ರಾಚೀನ ಕಾಲದಲ್ಲಿ ಗ್ರೀಕ್‌ ಭಾಷೆಯನ್ನಾಡುತ್ತಿದ್ದವರ ಇತಿಹಾಸವನ್ನು ಮೂರು ಯುಗಗಳ 
ನ್ನಾಗಿ ವಿಂಗಡಿಸಬಹುದು. ಸ್ವತಂತ್ರ ಪಟ್ಟಣ ರಾಜ್ಯಗಳೆಯುಗ; ಅದನ್ನು ಮ್ಯಾಸಿಡೋನಿಯನ್‌ 
ಆಳ್ವಿಕೆಯಿಂದ ಫಿಲಿಪ್‌ ಮತ್ತು ಅಲೆಗ್ಸಾಂಡರ್‌ ಕೊನೆಗಾಣಿಸಿದರು. ಆ ಮ್ಯಾಸಿಡೋನಿಯನ್‌ 
ಆಳ್ವಿಕೆಯ ಕೊನೆಯಲ್ಲಿ ಅಳಿದು ಉಳಿದಿದ್ದು ದನ್ನು, ಕ್ಲಿಯೋಪಾತ್ರಳ ಮರಣಾನಂತರ ಈಜಿಪ್ಟ್‌ 
ದೇಶವನ್ನು ಗೆದ್ದು ಆಕ್ರಮಿಸಿಕೊಂಡಾಗ ಸಂಪೂರ್ಣ ನಿರ್ನಾಮವಾಯಿತು. ಕೊಟ್ಟಕೊನೆಗೆ ಆ 


CC-0. Jangamwadi Math Collection. Digitized by 658/6011 


೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ರೋಮನ್‌ ಸಾಮ್ರಾಜ್ಯವೂ ಅಳಿಯಿತು. ಈ ಮೂರು ಯುಗಗಳಲ್ಲಿ, ಮೊದಲನೆಯ 
ಯುಗವನ್ನು ಸ್ವಾತಂತ್ರ್ಯ ಮತ್ತು ಅವ್ಧವಸ್ಥೆಯ ಕಾಲವೆಂದು ಬಣ್ಣಿಸಲಾಗಿದೆ ಎರಡನೆಯದು 
ಪರದಾಸ್ಯ ಮತ್ತು ಅವ್ಯವಸ್ಥೆ; ಮೂರನೆಯದು ಪರಬಾಸ್ಥ ಮತ್ತು ಸುವ್ಯವಸ್ಥೆ” (ಪುಟ ೨೪೧) 
ಏಥೆನ್ಸ್‌ನ ಪ್ರಜಾಸತ್ತೆ, ಸರ್ಕಾರಗಳ ಚರಿತ್ರೆಯಲ್ಲಿ ನಡೆದ ಓಂದು ಎದ್ದು ಕಾಣುವ ಪ್ರಯೋಗ 
ಎಂಬುದಾಗಿ ತಮ್ಮ "ನಾಗರಿಕತೆಯ ಇತಿಹಾಸ' (Story of Civilization) ಎಂಬ ಗ್ರಂಥಮಾಲಿಕೆ 
ಯಲ್ಲಿ ವಿಲ್‌ಡ್ಕುರಾಂಟ್‌ ತಮ್ಮದೊಂದು ಸಂಪುಟದಲ್ಲಿ ಹೀಗೆ ಹೇಳುತ್ತಾರೆ (The Life of Greece, 
pp. 255-256). 
ಪ್ರಥಮತಃ ಅದು ಪ್ರಜೆಗಳ ಅತಿ ಕಡಿಮೆ ಅಲ್ಪಸಂಖ್ಯಾ ತರು ಮಾತ್ರ ಓದುಬಲ್ಲವರಾಗಿದ್ದ 
ರೆಂಬ ಮಿತಿ. ಭೌತಿಕವಾಗಿ ಅತಿ ಮೊಲಟ್ಟಿನಲ್ಲಿದ್ದ ಅಟ್ಟಿಕ ಪಟ್ಟಣಿಗರು ಎಥೆನ್ಸ್‌ ಅನ್ನು 
ತಲುಪುವುದರಲ್ಲಿದ್ದ ಕಷ್ಟದ ಮಿತಿ ಇನ್ನೊಂದು. ಮತದಾನದ ಹಕ್ಕ ಏಥೆನ್ಸ್‌ ಶಹರದ ಸ್ವ ತಂತ್ರ 
ತಂದೆ ತಾಯಿಗಳಿಗೆ ಹುಟ್ಟಿದ ಇಪ್ಪತ್ತೊಂದು ವರ್ಷ ತುಂಬಿದ ಗಂಡುಮಕ್ಕಳಿಗೆ ಮಾತ್ರ 
ಸೀಮಿತವಾಗಿತ್ತು. ಹಾಗೂ ಅವರು ಮತ್ತು ಅವರ ಕುಟುಂಬಸ್ಥರು ಮಾತ್ರ ನಾಗರಿಕ ಹಕ್ಕುಗಳನ್ನು 
ಅನುಭವಿಸಬಹುದಾಗಿತ್ತು. ಮತ್ತೆ ರಾಜ್ಯದ ಆರ್ಥಿಕ ಮತ್ತು ಸ್ಥೆನಿಕ ಹೊರೆಯನ್ನು ನೇರವಾಗಿ 
ಭರಿಸುವ ಹೊಣೆ ಅವರದಾಗಿತ್ತು. ಒಟ್ಟು ೩ ೧೫ ೦೦೦ ಅಟಿಕ್‌ ಪ್ರಜಾಸಂಖ್ಯೆಯಲ್ಲಿ, ಬಹು 
ಜತನದಿಂದ ಕಾಯ್ದು ಕೊಂಡು ನಾಗರಿಕ ಹಕ್ಕುಗಳನ್ನು ಪಡೆದಿದ್ದ ಕೇವಲ ೪೩, ೦೦೦ ಏಥೆನ್ಸ್‌ 
ಪಟ್ಟಣದ ನಾಗರಿಕರು ಮಾತ್ರ ಪೆರಿಕ್ಷಿಸ್‌ನ ಕಾಲದ ರಾಜಕೀಯ ಶಕ್ತಿ ಸೆಣಸಾಟದಲ್ಲಿ, ರೀತಿ 
ನಿಯಮಾನುಸಾರ ಸರಿಸಮಾನರಾಗಿದ್ದರು. ಪ್ರತಿಯೊಬ್ಬ ನಾಗರಿಕನೂ ಶಾಸನದ ಕಣ್ಣಲ್ಲಿ ಶಾಸನ 
ಸಭೆಯಲ್ಲಿ ಸರಿಸಮಾನ ಹಕ್ಕುಗಳನ್ನು ಅನುಭವಿಸುವನು. ಏಥೆ್ಸಿನವನು ಎಂದರೆ ಒಬ್ಬ ನಾಗಿರಕ 
ನಾಗಿ ಮತ ಚಲಾಯಿಸುವವನು ಮಾತ್ರವಲ್ಲದೆ ಸರದಿ ಪ್ರಕಾರ ಪಾಳಿಯ ಪ್ರಕಾರ 
ದಂಡಾಧಿಪತಿಯಾಗಿಯೊ ನ್ಯಾಯಾಧೀಶನಾಗಿಯೊ ಕಾರ್ಯ ನಿರ್ವಹಿಸಬೇಕು. ಯಾವ ' 
ಕಾಲದಲ್ಲಿಯೇ ಆದರೂ ರಾಜ್ಯಕ್ಕೆ ಸೌವೆಸಲ್ಲಿಸಲು ಅವನು ಸ್ವತಂತ್ರನೂ ಸದಾಸಿದ್ದನೂ ಮತ್ತು 
ಶಕ್ತನಾಗಿರಬೇಕು. ಇತರರ ಅಡಯಾಳಾದವನ್ತು ಇಲ್ಲವೆ ಹೊಟ್ಟೆಪಾಡಿಗಾಗಿ ದುಡಿಯ 
ಬೇಕಾದವನು, ಇಂಥ ಸೇವೆ ಮಾಡಲು ಸಮಯವಾಗಲ್ಲಿ ಶಕ್ತಿಯಾಗಲಿ ಇರುತ್ತಿ ರಲಿಲ್ಲ. 
ಆದ್ದರಿಂದ ಕಾಯಕ ಕಷ್ಟ ಮಾಡುವ ದುಡಿಮೆಗಾರನು ಎಥೆನ್ಟ್‌ ಜನರ ದೃಷ್ಟಿಯಲ್ಲಿ 
ನಾಗಿರಕನಾಗಿರಲು ಅರ್ಹನಾಗಿರಲಿಲ್ಲ. ಆದರೂ ಕೃಷಿಕರ ಮಾಲಕರನ್ನು ನಾಗರಿಕರೆಂದು 
ಇದರಲ್ಲಿ ಮಾನವನ ನಡತೆಯ ವೈರುದ್ದ ವಿದ್ದರೂ ಒಪ್ಪಿಕೊಂಡಿದ್ದರು. ಅಟ್ಟಿಕಾ ಪಟ್ಟಣದ 
೧೧೫,೦೦೦ ದಾಸರು ಎಲ್ಲ ಹೆಂಗಸರು ಹಾಗೂ ಎಲ್ಲ ಕಾರ್ಮಿಕರು, ಜೊತೆಗೆ ವಿದೇಶೀ 
ವಾಸಸ್ಥರಾಗಿದ್ದ ೨೫೫೦೦ ಜನರು, ತತ್ಫಲವಾಗಿ ವರ್ತಕ ವರ್ಗದ ಬಹುಭಾಗದ ಜನರು 
ಶಾಸನಸಭೆತಿಂಗಳಿಗೆನಾಲ್ಕು ಸಲ ಸೇರುತ್ತದೆ ಮುಖ್ಯವಾದ ಸಂದರ್ಭಗಳಲ್ಲಿ ಅಗೋರಾ 
ನಗರದ ಡಯೋನಿಸಸ್‌ ರಂಗಮಂದಿರದಲ್ಲಿ ಅಥವಾ ಪಿರಾಕಸ್‌ನಲ್ಲಿ, ವಿರಿಯೊಪೆಗಸ್‌ ಬೆಟ್ಟದ 
ಇಳಿಜಾರು ಪ್ರದೇಶದ ಪ್ಹಿಕ್ಸ್‌ ಎಂಬ ಅರ್ಧವೃತ್ತಾಕಾರದ ಸ್ಥಳದಲ್ಲಿ ಸಾಧಾರಣವಾಗಿ ಸೇರುತ್ತದೆ 
ಈ ಎಲ್ಲ ಸಂದರ್ಭಗಳಲ್ಲೂ ಸದಸ್ಯರು ಬಟ್ಟಬಯಲಿನಲ್ಲಿ ಬೆಂಚುಗಳ ಮೇಲೆ ಕೂತುಕೊಳ್ಳು 
ವರು. ಅಧಿವೇಶನ ಬೆಳಕು ಹರಿಯುವಾಗ ಪ್ರಾರಂಭವಾಗುತ್ತದೆ... ತರಬೇತಿ ಪಡೆದ ವಾಗ್ಮಿ ಗಳು 
ಮಾತ್ರ, ಮಾತನಾಡುವ ಹಕ್ಕನ್ನು ಉಪಯೋಗ ಮಾಡಿಕೊಳ್ಳುತ್ತಾರೆ. ಯಾಕೆಂದರೆ ಈ ಶಾಸನಸಭೆ 


CC-0. Jangamwadi Math Collection. Digitized by eGangotri 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೯ 


ಬಹು ಕಠಿಣ ಸಭಿಕರಿಂದ ಕೂಡಿರುತ್ತದೆ. ಉಚ್ಚಾರಣೆ ತಪ್ಪಿದರೆ ನಗುತ್ತಾರೆ ವಿಷಯಾಂತರ 
ಆದಾಗ ಪ್ರತಿಭಟಿಸುತ್ತಾರೆ. ತಮ್ಮ ಅಸಮ್ಮ ತಿಯನ್ನು ತೀಟಿ ಹೊಡಿದು ಚಪ್ಪಾಳೆ ತಟ್ಟಿ, ಕೂಗಾಡಿ 
ವ್ಯಕ್ತಪಡಿಸುತ್ತಾರೆ. ಈ ಅಸಮ್ಮ ತಿ ಪ್ರಬಲವಾದಾಗ, ಭಾಷಣಕಾರ ವೇದಿಕೆ ಯಿಂದ 
ಇಳಿದುಹೋಗುವಪ್ಟು ಗದ್ದಲ ಎಬ್ಬಿಸಿ ಒತ್ತಾಯದಿಂದ ಇಳಿಸುತ್ತಾರೆ. ಯಾರಿಗಾದರೂ 
ನೇರವಾಗಿ ಅದರಲ್ಲೂ ಮತಕ್ಕೆ ಹಾಕಲಿರುವ ವಿಷಯ ವೈಯಕ್ತಿಕವಾಗಿ ಪರಿಣಾಮ ಮಾಡುವಂತಿ 
ದ್ದರೆ ಗುಪ್ತ ಮತದಾನ ನಡೆಯುತ್ತದೆ ಇಲ್ಲದಿದ್ದರೆ ಸಾಧಾರಣವಾಗಿ ಕೈಯೆತ್ತಿ ಮತ 
ಚಲಾಯಿಸುತ್ತಾರೆ 
ಏಥೆನ್ಸ್‌ನ ಪ್ರಜಾಸತ್ತೆಯ ಕಾರ್ಯವಿಧಾನವನ್ನು ವಿಲ್‌ಡೂರೆಂಟ್‌ ಮತ್ತೆ ಹೀಗೆ ಪ್ರಸ್ತಾಪಿಸುತ್ತಾರೆ 
(ಅದೇ, ಪುಟ, ೨೬೬-೨೬೭) 

ಏಥೇನಿಯನ್ನರ ಪ್ರಜಾಸತ್ತೆ ಇಂಥಾದ್ದು. ಚರಿತ್ರೆಯಲ್ಲಿಯ ಅತ್ನಂತೆ ಸಂಕುಚಿತವಾದುದು 
ಮತ್ತು ಅತ್ಯಂತ ಪರಿಪೂರ್ಣವಾದದ್ದು. ಅದರ ಸೌಲಭ್ಯಗಳಲ್ಲಿ ಭಾಗಿಯಾಗುವವರ ಸಂಖ್ಯೆ 
ಅತ್ಯಂತ ಅಲ್ಪ ; ಅತ್ಯಂತ ಪರಿಪೂರ್ಣ ಏಕೆಂದರೆ ಎಲ್ಲ ನಾಗರಿಕರೂ ಶಾಸನ ರಚನೆಯಲ್ಲಿ 
ಸಾರ್ವಜನಿಕ ಆಡಳಿತದಲ್ಲಿ ಪ್ರತ್ಥಕ್ಷವಾಗಿ ಮತ್ತು ಸರಿಸಮಾನವಾಗಿ ಪಾಲ್ಗೊಳ್ಳುತ್ತಾರೆ. ಆ 
ವ್ಯವಸ್ಥೆಯ ದೋಷಗಳು ಅದರ ಇತಿಹಾಸದ ಪುಟಗಳನ್ನು ತೆರೆದಂತೆಲ್ಲ ಸ್ಪಷ್ಟವಾಗಿ ಕಾಣ 
ಬರುತ್ತವೆ ವಾಸ್ತವವಾಗಿ ಅರಿಸ್ಟೋಫಾನೆಸ್‌ನಲ್ಲಿ ನಡೆದ ಗದ್ದಲದಲ್ಲಿಯೆ ಅವುಗಳಿವೆ 
ಜವಾಬ್ದಾರಿಯಿಲ್ಲದ ಸಭೆ ಒಂದು ದಿನ ಯಾವುದೇ ಅಂಕೆಯಿಲ್ಲದ ಹಿಂದಿನ ನಡವಳಿಕೆಯ 
ಉದಾಹರಣೆಯಿಲ್ಲದೆ ತಾತ್ಕಾಲಿಕ ಭಾವೋದ್ದೇಗಕ್ಕೆ ಒಳಗಾಗಿ ಒಂದು ವಿಧವಾಗಿ ಮತ 
ಚಲಾಯಿಸುತ್ತದೆ ಮರುದಿನವೇ, ಅದೇ ಭಾವೋದ್ವೇಗದಿಂದ ವಿಷಾದ ಪಟ್ಟು, ಅದೇ ಸಭೆ 
ತನ್ನನ್ನು ಶಿಕ್ಷಿಸಿಕೊಳ್ಳದೆ ತನ್ನನ್ನು ತಪ್ಪುದಾರಿಗೆಳೆದವರನ್ನು ಶಿಕ್ಷಿಸುತ್ತದೆ. ಆ ಶಾಸನ ಸಭೆಗಿದ್ದ 
ಮಿತಿ, ಎಕ್ಷೇಷಿಯಾ ಸಭೆ (೫1೪16810)7 ಹಾಜರಾದವರಿಗೆ ಮಾತ್ರ ಸೀಮಿತವಾಗಿತ್ತು. 
ವಾಚಾಳಿಗಳಾದ ಬಾಯಿಬಡಕರಿಗೆ ಉತ್ತೇಜನ ಹಾಗೂ ಸಮರ್ಥರಾದವರನ್ನು ಬಹಿಷ್ಠರಿಸುತ್ತಿದ್ದ 
ಅಪಾರ ನಷ್ಟ ; ಅಧಿಕಾರ ಸ್ಥಾನಗಳನ್ನು ಚೀಟಿ ಎತ್ತುವ ಮೂಲಕವೋ, ಸರದಿ ಪ್ರಕಾರ 
ತುಂಬುವುದರಿಂದ ಸರ್ಕಾರದಲ್ಲಿ ಉಂಟಾಗುತ್ತಿದ್ದ ಅವ್ಳವಸ್ಟೆ ; ಗುಂಪುಗಾರಿಕೆಯ ನಿರಂತರ 
ಅವ್ಯವಸ್ಥೆಯಿಂದ ರಾಜ್ಕಾಡಳಿತೆಯ ಮಾರ್ಗದರ್ಶನದಲ್ಲಿ ಉಂಟಾಗುತ್ತಿದ್ದ ಅಲ್ಲೋಲ 
ಕಲ್ಲೋಲ- ಇವು ಪ್ರಮುಖ ದೋಷಗಳು. ಈ ದೋಷಗಳಿಗಾಗಿ ಎಥೆನ್ಟ್‌ ನಗರವು ಸ್ಪಾರ್ಟ, 
ಫಿಲಿಪ್‌, ಅಲೆಗ್ಲಾಂಡರ್‌ ಮತ್ತು ರೋಮ್‌ಗೆ ದಂಡ ತೆರಬೇಕಾಯಿತು. 


ಆದರೆ ಪ್ರತಿಯೊಂದು ಸರ್ಕಾರವೂ ಅಪರಿಪೂರ್ಣ, ಪೀಠಲಾಟವೆ ಹಾಗೂ ಮಾರಕವೆ ; 
ಬಹುಶಃ ಈ ಅಲ್ಲೋಲಕಲ್ಲೋಲದ ಪ್ರಜಾಸತ್ತೆಯೆ ಏಥೆನ್ಸ್‌ ಅನ್ನು, ಇತಿಹಾಸದ ಉನ್ನತ 
ಶಿಖರಗಳಲ್ಲಿ ಒಂದಕ್ಕೆ ಎತ್ತರಿಸುವುದು. ಅದಕ್ಕಿಂತ ಹಿಂದೆ ಆ ತರುವಾಯ ನಾಗರಿಕತ್ವದ 
ವೃತ್ತದ ಒಳಗಡೆ ರಾಜಕೀಯ ಜೀವನವು ಅಷ್ಟೊಂದು ತೀವ್ರತರ ಹಾಗೂ ಕ್ರಿಯಾಶೀಲವಾಗಿಲ್ಲ, 
ಈ ಭ್ರಷ್ಟ ಮತ್ತು ಅಸಮರ್ಥ ಪ್ರಜಾಸತ್ತೆಯೆ ಕನಿಷ್ಠ ಒಂದು ಶಿಕ್ಷಣ ಮಂದಿರವಾಗಿದೆ. ಸಭೆ 
ಯಲ್ಲಿರುವ ಮತದಾರರು ಎಥೆನ್ಸ್‌ನ ಅತಿ ಚತುರ ವ್ಯಕ್ತಿಯೆ ಮಾತು ಕೇಳುತ್ತಾರೆ ನ್ಯಾಯಾಲಯ 
ದಲ್ಲಿ ನ್ಯಾಯಧೀಶರೊಡನೆ ಕುಳಿತು ನಿರ್ಣಯಿಸುವ ಸಭ್ಯರು (1೬7೧) ಸಾಕ್ಷ್ಯಾ ಧಾರಗಳನ್ನು 
ಕೂಡಿಡುವಾಗ ಅವನ್ನು ಸರಿ ತಪ್ಪು ಎಂದು ವಿಂಗಡಿಸುವಾಗ ಅವರ ಬುದ್ದಿ ತೀಕ್ಷ್ಣವಾಗುತ್ತದೆ. 
ಅಧಿಕಾರ ಸ್ಥಾನದಲ್ಲಿ ರುವವನು ಕಾರ್ಯನಿರ್ವಹಣೆಯ ಜವಾಬ್ದಾರಿಕೆಯಿಂದ ತಯಾರಾಗು 


CC-0. Jangamwadi Math Collection. Digitized by 658/6011 


ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ತ್ತಾನೆ; ಹಾಗೂ ಅರ್ಥಗ್ರಹಿಕೆ ಮತ್ತು ತೀರ್ಮಾನದ ಪ್ರಬುದ್ಧತೆಯ ಆಳವನ್ನು ಅನುಭವಿಸು 
ತ್ತಾನೆ 
೬. ಆಧುನಿಕ ಪಾಶ್ಚಾತ್ಯ ದೇಶಗಳಲ್ಲಿ ಪ್ರಜಾಸತ್ತೆಯ ವಿಕಾಸ 
ಆದರೆ, ಗ್ರೀಕರು ಮಾಡಿದ ಸಕಲ ಚಿಂತನೆ ಮತ್ತು ಸಿದ್ಧಿ, ಅವರು ವೃದ್ಧಿ ಪಡಿಸಿದ ಏನೆಲ್ಲ ಜ್ಞಾನ 
ಮತ್ತು ಸುಜ್ಞಾನ, ಜೊತೆಗೆ ರೋಮನರ ಅನುಭವದೊಡನೆ ಮುಂದುವರಿದದ್ದೆಲ್ಲ ಆಧುನಿಕ ಪಾಶ್ಚಾತ್ಯ 
ನಾಗರಿಕತೆಯಲ್ಲಿ ಸಂದುಹೋಯಿತು. ಆ ಪಾಶ್ಚಾತ್ಯ ನಾಗರಿಕತೆಯಲ್ಲಿ ಕ್ರಮೇಣ ಸಾಮಾಜಿಕ- 
ರಾಜಕೀಯ ವಿಕಾಸದ ಮೂಲಕ ಗ್ರೀಕರ ಆ ಮಹೋನ್ನತ ಸಂಸ್ಕೃತಿಯು ಅದರ ರಾಜಕೀಯ 
ಪ್ರಜಾಸತ್ತೆಯ ಸಹಿತ ಪುನಃ ಮೈದೋರಿತು. ವಿಲ್‌ ಡೂರ್ಕಾಂಟ್‌ ಮತ್ತೆ ಹೇಳುತ್ತಾರೆ : (ಅದೇ, 
ಉಪೋದ್ಧಾತ ಪು. 11) 
ಗ್ರೀಕರಿಂದ ಬಂದ ನಮ್ಮ ಸಂಸ್ಟ ತಿಯಲ್ಲಿ ಯಂತ್ರ ಸಲಕರಣೆ ಹೊರತು ಐಹಿಕತೆ (ಇಹ 
. ಜೀವನಕ್ಕೆ ಸಂಬಂಧಪಟ್ಟದ್ದು) ಏನೇನೂ ಇಲ್ಲ. 
ಆದರೆ ಐರೋಪ್ಯ ರಾಜ್ಯಗಳು ಬಹು ದೂರದ ವಿಸ್ತಾರ ಪ್ರದೇಶದಲ್ಲಿ ಚದುರಿದ್ದ ಲಕ್ಷೋಪಲಕ್ಷ 
ನಾಗರಿಕರಿಂದ ಕೂಡಿದ ಬಹುದೊಡ್ಡ ರಾಷ್ಟ್ರ-ರಾಜ್ಯಗಳಾಗಿದ್ದವು. ಸಹಜವಾಗಿ ರಾಜಕೀಯದಲ್ಲಿ, 
ಶಾಸನ ರಚನೆಯಲ್ಲಿ ಎಲ್ಲ ನಾಗರಿಕರೂ ಪ್ರತ್ಯಕ್ಷವಾಗಿ ಭಾಗವಹಿಸಲು ಆಗಲಾರದು. ಆದ್ದರಿಂದ 
ಪಾಶ್ಚಾತ್ಯ ರಾಷ್ಟ್ರಗಳು ಒಂದು ಹೊಸ ಬಗೆಯ ಪ್ರಜಾಸತ್ತಾತ್ಮಕ ಪದ್ಧತಿ--ಅಂದರೆ ಪ್ರಾತಿನಿಧಿಕ 
ಸರ್ಕಾರವನ್ನು--ಪ್ರತಿಯೊಂದು ಪ್ರದೇಶದ ಪ್ರಜೆಗಳು, ತಮ್ಮನ್ನು ಪ್ರತಿನಿಧಿಸಲು ಒಬ್ಬರು ಅಥವಾ 
ಇಬ್ಬರು ಪ್ರತಿನಿಧಿಗಳನ್ನು ಆರಿಸಿ ಕಳಿಸುವ ಪದ್ಧತಿಯನ್ನು ಬೆಳೆಸಿಕೊಂಡರು. 
ಇದರಲ್ಲಿ ಗ್ರೀಕ್‌ ಪ್ರಜಾಸತ್ತೆಯು ಒಂದು ಹೊಸ ಆಯಾಮವನ್ನು ವೃದ್ಧಿಪಡಿಸಿತು. ಆದರೆ 
ಸ್ವತಂತ್ರ ನಾಗರಿಕನ ಪರಿಕಲ್ಪನೆ ಪ್ರಜಾಸತ್ತೆಯ ಮೂಲಭೂತ ಬುನಾದಿಯಾಗಿ ಉಳಿದುಕೊಂಡು 
ಬಂತು. ನಾಗರಿಕತ್ವದ ಸಾರ್ವಭೌಮತ್ವ ಮತ್ತು ಶಾಸನ ರಚನೆ, ತೆರಿಗೆ ವಿಧಿಸುವ ಅಧಿಕಾರ ಮತ್ತು 
ಸರ್ಕಾರದ ಮೇಲೆ ಹತೋಟಿಯನ್ನು ಪಡೆಯುವುದಕ್ಕಾಗಿ ಯೂರೋಪ್‌, 'ಅನೇಕ ರಾಜಕೀಯ 
ಹೋರಾಟಗಳು, ಯಾದವೀ ಯುದ್ಧಗಳು ಮತ್ತೆ ಕ್ರಾಂತಿಗಳ ಮೂಲಕ ಹಾದು ಬರಬೇಕಾಯಿತು. 
'ಪ್ರಾತಿನಿಧ್ಯವಿಲ್ಲದೆ ಶಾಸನವಿಲ್ಲ ; ತೆರಿಗೆ ವಿಧಿಸುವುದು ಸಲ್ಲ' ಎಂಬ ಕೂಗು ೧೩ನೆ ಶತಮಾನದಲ್ಲಿ 
ಇಂಗ್ಲೆಂಡಿನಲ್ಲಿ ಯಶಸ್ವಿಯಾಗಿ ಮೇಲೆದ್ದು ಸುವಿಖ್ಯಾತ "ಮ್ಯಾಗ್ನ ಕಾರ್ಟ' (Magna ೧೩ಗ೩-ಮಹಾ 
ಸ್ವಾತಂತ್ರ್ಯ ಪತ್ರ)ಕ್ಕೆ ದಾರಿ ಮಾಡಿತು. ಇದೇ ಕೂಗು ಮುಂದಿನ ಶತಮಾನಗಳಲ್ಲಿ ಯುರೋಪಿನ 
ಎಲ್ಲ ರಾಷ್ಟ್ರಗಳಲ್ಲೂ, ಅಮೆರಿಕೆಯಲ್ಲೂ ಸಹಿತ ಪ್ರತಿಧ್ವನಿಸಿತು. 
ಹೀಗೆ ಆಧುನಿಕ ಪ್ರಜಾಸತ್ತೆಯು ಏಥೆನ್ಸ್‌ ಪ್ರಜಾಸತ್ತೆಯಿಂದ ವೃದ್ಧಿಯಾಯಿತು. ಒಂದು ಬಹು 
ವಿಸ್ತಾರವಾದ ರಾಜಕೀಯ ರಾಜ್ಯದಲ್ಲಿ ನಾಗರಿಕರು ಬಹು ಜನರಾದಾಗ ಜನ ತಮ್ಮ ಜವಾಬ್ದಾರಿ 
ಯನ್ನು ವಿಶ್ವಾಸಾರ್ಹರಾದ ಒಬ್ಬರಿಗೊ ಇಬ್ಬರಿಗೊ ಅನುಕೂಲಕ್ಕೆ ತಕ್ಕಂತೆ ಪ್ರದಾನ ಮಾಡುತ್ತಾರೆ. 
ಇದು ಚುನಾವಣಾ ತಂತ್ರವನ್ನು, ಅದರೊಡನೆಯ ಭಿನ್ನಭಿನ್ನ ರಾಜಕೀಯ ಆದರ್ಶಗಳನ್ನು, 
ಹಿತಾಸಕ್ತಿಯನ್ನು ಪ್ರತಿನಿಧಿಸುವ ರಾಜಕೀಯ ಪಕ್ಷಗಳು ತಲೆಯೆತ್ತಿದವು. ನಾಗರಿಕರ ಒಂದು ಜನ 
ಸಮೂಹ ಜವಾಬ್ದಾರಿಯನ್ನು ಒಬ್ಬಾತನಿಗೆ ವಹಿಸಿಕೊಟ್ಟಾಗ, ಅವನು ಅವರ ಪ್ರತಿನಿಧಿಯಾಗುತ್ತಾನೆ. 
ಪ್ರಖ್ಯಾತ ಬ್ರಿಟಿಷ್‌ ರಾಜಕೀಯ ವಾಗ್ಮಿ ಎಡ್‌ಮಂಡ್‌ ಬರ್ಕ್‌ನು ಪ್ರತಿನಿಧಿ (Representative) 
ಮತ್ತು ಪ್ರತ್ಯಭಿಯೋಜಿತರ (0616816) ವ್ಯತ್ಯಾಸವನ್ನು ಪ್ರತಿಪಾದಿಸಿದ. ಪ್ರತ್ಯಭಿಯೋಜಿತನು 


(66108110) ಯಾರು ತನ್ನನ್ನು ಲಿ ಕಳಿಸತ್ತಾರ್ಗಯ್ನಟ್ಟ ಪ್ರದೇಶವನ್ನು ಮಾಶ್ರ ಪ್ರತಿನಿಧಿಸುತ್ತಾನೆ. 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೧೧ 


ಪ್ರತಿನಿಧಿ ತನ್ನನ್ನು ಆರಿಸಿ ಕಳಿಸಿದ ಪ್ರದೇಶವನ್ನು ಮಾತ್ರವಲ್ಲದೆ ಇಡೀ ರಾಷ್ಟ್ರದ / ಜನಾಂಗದ 
ಪ್ರತಿನಿಧಿಯ ವಾಣಿಯಾಗುವನು. ಪ್ರಜಾಸತ್ತೆಯಲ್ಲಿ ಸಂಸತ್‌ ಅಥವಾ ಶಾಸನಸಭೆಯ ಸದಸ್ಯನ 
ಅಂತಸ್ತು ಅಂಥಾದ್ದು. ಅದು ಬಹು ಸುಂದರ ಭಾವನೆ. 
೭. ಓರ್ವ ನಾಗರಿಕ : ಸಾರ್ವಭೌಮ ಮತ್ತು ಅಧೀನ ಪ್ರಜೆ ಎರಡೂ 

ನಾಗರಿಕನ ಸ್ವಾತಂತ್ರ್ಯದ ಭದ್ರ ಬುನಾದಿಯ ಮೇಲೆ ಆಧುನಿಕ ಪ್ರಜಾಸತ್ತೆ ಬೆಳೆದದ್ದು ಹೀಗೆ. 
ಆ ಸ್ವಾತಂತ್ರ್ಯವನ್ನು ಶಾಸನ ಪ್ರಕ್ರಿಯೆಯ ಮೂಲಕವಲ್ಲದೆ ಯಾರೂ ಅಪಹರಿಸುವಂತಿಲ್ಲ. ಆ 
ಶಾಸನ ಪ್ರಕ್ರಿಯಾರಚನೆಯಲ್ಲಿ ನಾಗರಿಕನ ವಾಣಿಯಿದೆ. ಆಧುನಿಕ ಪ್ರಜಾಸತ್ತಾತ್ಮಕ ರಾಜಕೀಯ 
ರಾಜ್ಯದಲ್ಲಿ ಪ್ರತಿಯೊಬ್ಬ ಪ್ರಾಪ್ತ ವಯಸ್ಕನೂ ಸ್ವತಂತ್ರ ನಾಗರಿಕ. ಇತರರೊಡನೆ ಅವನು ಸಂಸತ್ತಿಗೆ 
ಒಬ್ಬ ಪ್ರತಿನಿಧಿಯನ್ನು ಆರಿಸುತ್ತಾನೆ. ಸಂಸತ್ತು ಶಾಸನ ರಚಿಸುತ್ತದೆ. ಆ ಶಾಸನಕ್ಕೆ ಇವನು ತಲೆಬಾಗಿ 
ವಿಧೇಯನಾಗುತ್ತಾನೆ. ಹಾಗೂ ಆ ಶಾಸನವನ್ನು ಬದಲಾಯಿಸುವ ಹಕ್ಕೂ ಅವನಿಗಿದೆ. ಆ 
ಸರ್ಕಾರವನ್ನು ಆರಿಸುವುದರಲ್ಲಿ ಅದನ್ನು ಸೋಲಿಸುವ ಹಕ್ಕೂ ಹಕ್ಕಿದೆ. 


೮. ಸಾರ್ವಭಾಮ ಮತ್ತು ಸಾರ್ವಭೌಮತ್ವ 


ಈ ಲೋಪದೋಷಗಳೇನಿದ್ದರೂ, ಪ್ರಜೆಗಳ ರಾಜಕೀಯ ವ್ಯವಹಾರಕ್ಕೆ ಪ್ರಜಾಸತ್ತೆಯೆ 
ಅತ್ಯುತ್ತಮ ವ್ಯವಸ್ಥೆಯೆಂದು ತೋರುತ್ತದೆ. ಪರಂತು, ಅದು ಸದಾ ಅದರ ಉನ್ನತ ದಿಶೆಯತ್ತ 
ಕ್ರಮೇಣ ವಿಕಾಸ ಹೊಂದುವ ಪ್ರಯತ್ನ ನಡೆಯುತ್ತಿದ್ದರೆ ಮಾತ್ರ. ಇಂಗ್ಲೆಂಡ್‌ ಮತ್ತು ಇತರ 
ರಾಜ್ಯಗಳಲ್ಲಿ ಸಾರ್ವಭೌಮರು ರಾಜ ಅಥವಾ ರಾಣಿಯರ ರೂಪದಲ್ಲಿ ಇದ್ದರೂ, ನಾಗರಿಕರಲ್ಲಿಯೆ 
ಸಾರ್ವಭೌಮತ್ವ ಇರುವ ಪ್ರಜಾಸತ್ತೆಯ ಉದಾಹರಣೆಗಳಿವೆ. ಆ ರಾಜ ರಾಣಿಯರನ್ನು ಸೀಮಿತ 
ಅರಸೊತ್ತಿಗೆಗಳೆಂದು ಕರೆಯಲಾಗುತ್ತದೆ. ಸಾರ್ವಭೌಮತ್ವವು ಒಂದು ವಿಶೇಷ ಕೇಂದ್ರದಲ್ಲಿ ಎಲ್ಲಿ 
ನೆಲೆಸಿಲ್ಲವೊ ಅಂಥ ರಾಜ್ಯಗಳನ್ನು ಗಣರಾಜ್ಯವೆಂದು ಕರೆಯುತ್ತಾರೆ. ಈ ಎರಡೂ ಸಂದರ್ಭಗಳಲ್ಲೂ 
ಸಾರ್ವಭೌಮತ್ವ ನಾಗರಿಕರಲ್ಲಿಯೆ ನೆಲೆಸಿರುತ್ತದೆ. ಸಾರ್ವಭೌಮ ರಾಜನೊ ರಾಣಿಯೊ 
ಸಾರ್ವಧಿಕಾರಿಯೊ ಅನಿರ್ಬಂಧ ನಿರಂಕುಶ ಅಧಿಕಾರವನ್ನು ಹೊಂದಿದಾಗ ಹಾಗೆ--ನಾಗರಿಕರಲ್ಲಿ 
ಸಾರ್ವಭೌಮತ್ವ-ಇರುವುದಿಲ್ಲ. ಅಂಥ ನಿರಂಕುಶ ಅಧಿಕಾರ ಒಬ್ಬ ವ್ಯಕ್ತಿಯಲ್ಲಿ ಕೇಂದ್ರೀಕೃತ 
ವಾದಾಗ ಪ್ರಜೆಗಳು ಅನೇಕ ಸಲ ದಂಗೆ ಎದ್ದಿದ್ದಾರೆ. ಯುದ್ಧ ಹೂಡಿ ಸಾಮ್ರಾಟರನ್ನು, ಸರ್ವಾಧಿಕಾರಿ 
ಗಳನ್ನು ದೊರೆಗಳನ್ನು ಸಿಂಹಾಸನದಿಂದ ಕೆಳಗೆ ತಳ್ಳಿದ್ದಾರೆ. ಹಾಗೂ ಪ್ರಜೆಗಳ ಪರಮಾಧಿಕಾರ- 
ಸಾರ್ವಭೌಮತ್ವವನ್ನು ಘೋಷಿಸಿದ್ದಾರೆ. ಅಮೆರಿಕಾ ೧೭೭೬ರಲ್ಲಿ ಇಂಗ್ಲೆಂಡಿನ ದಾಸ್ಯದಿಂದ 
ಬಿಡುಗಡೆಯ ಘೋಷಣೆ ಮಾಡಿ, ಬಹುದೂರದ ಆ ವಸಾಹತುಶಾಹಿ ಶಕ್ತಿಯೊಡನೆ (ಇಂಗ್ಲೆಂಡಿ 
ನೊಡನೆ) ಘನ ಘೋರ ಯುದ್ಧಮಾಡಿ, ಗಣರಾಜ್ಯವೆಂದು ಘೋಷಿಸಿತು. ಆಗ ಅದು ಆ 
ಸಾರ್ವಭೌಮ (ಇಂಗ್ಲೆಂಡಿನ ದೊರೆ)ನನ್ನು ರದ್ದು ಪಡಿಸಿತು, ಆದರೆ ಸಾರ್ವಭೌಮತ್ವವನ್ನಲ್ಲ. ಬಹು 
ದೂರದಲ್ಲಿದ್ದ ದೊರೆಯಲ್ಲಿ ಕೇಂದ್ರೀಕೃತವಾಗಿದ್ದ ಸಾರ್ವಭೌಮತ್ವವನ್ನು ಕಿತ್ತುಕೊಂಡು 
(ಅಮೆರಿಕೆಯ) ಸಂಯುಕ್ತ ಸಂಸ್ಥಾನಗಳಲ್ಲಿದ್ದ ಲಕ್ಷೋಪಲಕ್ಷ ಪ್ರಜೆಗಳಲ್ಲಿ ಅದನ್ನು ಹರಡಿ ಹಂಚಿತು. 

ಅದು ಪ್ರಜಾಸತ್ತೆಯಲ್ಲಿ ನಾಗರಿಕತ್ವ ಅದು ಸಾರ್ವಭೌಮ ಮತ್ತು ಸ್ವತಂತ್ರ. ಇದು 
ಇಂಗ್ಲೆಂಡ್‌ ಮತ್ತು ಅಮೆರಿಕಾ ದೇಶಗಳಲ್ಲದೆ ಇಂಥ ಬೆಳವಣಿಗೆ ಫ್ರಾನ್ಸ್‌ ಮತ್ತು ಇತರ ಐರೋಪ್ಯ 
ದೇಶಗಳಲ್ಲಿ, ಮಧ್ಯ ಮತ್ತು ದಕ್ಷಿಣ ಅಮೆರಿಕೆಯಲ್ಲಿ, ಏಷಿಯಾ ಮತ್ತು ಆಫ್ರಿಕನ್‌ ದೇಶಗಳಲ್ಲಿ, 
ಇತ್ತೀಚೆಗೆ ಸ್ಪೇಯಿನ್‌ ಮತ್ತು ಪೋರ್ಚುಗಲ್‌ನಂಥ ಯುರೋಪಿನ ಸರ್ವಾಧಿಕಾರೀ ರಾಜ್ಯಗಳಲ್ಲೂ 
ಆದದ್ದನ್ನು ಕಾಣುತ್ತೇವೆ. 


೦0. Jangamwadi Math Collection. Digitized by eGangotri 


೧೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


೯. ಪ್ರಜಾಸತ್ತೆಯೊಡನೆ ಆಧುನಿಕ ಭಾರತದ ಪ್ರಯೋಗ 

ಪಾಶ್ಚಾತ್ಮರ ಈ ರಾಜಕೀಯ ಅನುಭವ ನಮಗೆ ಕಳೆದ ೧೫೦ ವರ್ಷಗಳಿಂದ ಬಂದಿದೆ ; ನಾವು 
ಅಭ್ಯಾಸ ಮಾಡಿದ ಪಾಶ್ನಾತ್ಮ ಇತಿಹಾಸ, ಪಾಶ್ಚಾತ್ಯ ಸಾಹಿತ್ಯ, ಪಾಶ್ಚಾತ್ಯ ಸಂಘ ಸಂಸ್ಥೆಗಳಿಂದ 
ಪ್ರಾಪ್ತವಾಗಿದೆ. ಸ್ವಾಮಿ ವಿವೇಕಾನಂದರಂಥ ಆಧ್ಯಾತ್ಮಿಕ ನಾಯಕರನ್ನೊಳಗೊಂಡು ಎಲ್ಲ ಮಹಾ 
ನಾಯಕರೂ ಪಾಶ್ಚಾತ್ಮರ ಈ ಅನುಭವವನ್ನು ನಮ್ಮ ದೇಶಕ್ಕೆ ೧೯೪೭ರಲ್ಲಿ ಬಂದ ಆಧುನಿಕ 
ಸ್ವಾತಂತ್ರ್ಯದ ಮೂಲಕ ನಮ್ಮ ದೇಶದಲ್ಲಿ ಒಂದು ನವ ಅಧ್ಯಾ ಪ್ರಾರಂಭಿಸುವುದರಿಂದ 
ಸ್ವಾಗತಿಸಿದ್ದಾರೆ. ನಾವೊಂದು ಸಂವಿಧಾನವನ್ನು ಈ ವಿಶಾಲದೇಶಕ್ಕಾಗಿ ರಚಿಸಿ ಭಾರತವನ್ನು 
ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವೆಂದು ಘೋಷಿಸಿದ್ದೇವೆ. ಜನವರಿ ೨೬, ೧೯೫೦ ರಂದು 
ನಮ್ಮ ಪ್ರಥಮ ಗಣರಾಜ್ಯೋತ್ಸವದ ದಿನ, ಅಂದಿನವರೆಗೆ ಬ್ರಿಟಿಷ್‌ ಸಾಮ್ರಾಜ್ಯದ ಅಧೀನದಲ್ಲಿದ್ದ 
ಬೃಹತ್‌ ಪ್ರಜಾಕೋಟಿ ಪರಾಧೀನ ಪ್ರಜೆಗಳಾಗಿದ್ದುದನ್ನು ಅಂತ್ಯಗೊಳಿಸಿ, ಭಾರತೀಯ ಪ್ರಜಾ 
ಸತ್ತಾತ್ಮಕ ಗಣರಾಜ್ಯದ ನಾಗರಿಕರಾದೆವೆಂದು ಹೆಸರಿಸಿದೆವು. ಈ ಮೂಲಕ ಬಹು ದೂರದಲ್ಲಿ 
ಇಂಗ್ಲೆಂಡಿನ ದೊರೆಯ ವ್ಯಕ್ತಿಯಲ್ಲಿ ಕೇಂದ್ರೀಕೃತವಾದ ಸಾರ್ವಭೌಮತ್ವದ ಬೆಲೆಯನ್ನು ನಾಶ 
ಮಾಡಿದೆವು. ಆದರೆ ಸಾರ್ವಭೌಮತ್ವವನ್ನೇ ಅಲ್ಲ. ಆ ಸಾರ್ವಭೌಮತ್ವವನ್ನು ನಮ್ಮ ಸಂವಿಧಾನ 
ಭಾರತದ ಕೋಟ್ಯಾನುಕೋಟಿ ಪ್ರಜೆಗಳಲ್ಲಿ ಹರಡಿತು. 

೧೯೫೦ ರಿಂದ ಭಾರತದಲ್ಲಿ ಮಾನವನ ಪ್ರಾಥಮಿಕ ಸ್ಥಾನಮಾನ ಇದು--ಸಾರ್ವಭೌಮ 
ಪ್ರಜಾಸತ್ತಾತ್ಮಕ ಗಣರಾಜ್ಯದಲ್ಲಿ ಸಾರ್ವಭೌಮ ಸ್ವತಂತ್ರ ನಾಗರಿಕ. ಅಂದಿನಿಂದ 'ನಾವು ಭಾರತದಲ್ಲಿ 
ಪ್ರಾಚೀನ ಮತ್ತು ಆರ್ವಾಚೀನ ಪಾಶ್ಚಾತ್ಮ ರಾಜಕೀಯ ಅನುಭವವನ್ನು ಬಹು ದೊಡ್ಡ ಪ್ರಮಾಣದಲ್ಲಿ 
ಪುನಃ ಜೀವಿಸುತ್ತಿದ್ದೇವೆ. ಈ ಹೊಸ ಅನುಭವದ ನೂತನ ಪಾಠಗಳನ್ನು ಕಲಿಯುತ್ತಿದ್ದೇವೆ. ನಮ್ಮ 
ರಾಷ್ಟ್ರವ್ಯಾಪೀ ಪ್ರಜಾಸತ್ತೆಯಲ್ಲಿ- -ಅಪಾರ ಮಾನವ ವೈವಿಧ್ಯತೆಗಳು, ಸಂಕೀರ್ಣ ಸಾಮಾಜಿಕ 
ವ್ಯವಸ್ಥೆಗಳು, ಒಂದು ದೊಡ್ಡ ಖಂಡದ ಅಳತೆಯ ದೇಶದ, ಯುಗಯುಗಾಂತರದ ಪುರಾತನ 
ಸಾಂಸ್ಕೃತಿಕ ಪರಂಪರೆಗಳ ಸಂದರ್ಭದಲ್ಲಿ, ಅದನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸು 
ತ್ವಿದ್ದೇವೆ. ಸಾಧಾರಣ ಗ್ರೀಕ್‌ ಪಟ್ಟಣ ರಾಜ್ಯಗಳ ನಾಯಕರಿಗೆ ಇದು ದಿಗ್ಬ್ರಾಂತಿಯನ್ನುಂಟು 
ಮಾಡುತ್ತಿತ್ತು. ಸ್ವಾತಂತ್ರ್ಯಾನಂತರ ನಡೆದ ಅನೇಕ ರಾಷ್ಟ್ರೀಯ ಮತ್ತು ರಾಜ್ಯದ ಚುನಾವಣೆಗಳು 
ನಮ್ಮ ಜನರಿಗೆ ನಮ್ಮ ಯುಗಯುಗಾಂತರ ಇತಿಹಾಸದಲ್ಲಿಯೆ ಎಂದೂ ಸಿಗದಿದ್ದ ಪ್ರಜಾಸತ್ತೆಯ 
ರಾಜಕೀಯ ಶಿಕ್ಷಣವನ್ನು ಕೊಟ್ಟಿದೆ. ನಮ್ಮ ಸಂವಿಧಾನ ಭಾರತದ ಸಮಸ್ತ ಪ್ರಜೆಗಳನ್ನು ಸರ್ವಸ್ವತಂತ್ರ 


ಇದು ಪರಾಧೀನತೆಯಿಂದ ಸ್ವಾತಂತ್ರ್ಯಕ್ಕೆ ಬಹುದೊಡ್ಡ ಬದಲಾವಣೆ--ಪ್ರಜೆಯಿಂದ 
ನಾಗರಿಕತ್ವಕ್ಕೆ. ಆದರೆ ನಾವು ಅದರ ಅಂತರಾರ್ಥವನ್ನಾಗಲಿ, ಒಳತಿರುಳನ್ನಾಗಲಿ ಅರ್ಥ ಮಾಡಿ 
ಕೊಂಡಿಲ್ಲದಿರುವುದು ನಮ್ಮ ದುರ್ದೈವ. ಈ ನಾಗರಿಕತ್ವದ ಪರಿಕಲ್ಪನೆ ಮತ್ತು ಮೌಲ್ಕದ ಸೌಂದರ್ಯ 
ವನ್ನು ಮತ್ತು ಶಕ್ತಿಯನ್ನು ನಾವು ಜೀರ್ಣಿಸಿಕೊಳ್ಳಲು ಸತತ ಚೈತನೃಪೂರ್ಣ ಕ್ರಮಗಳನ್ನು ಕೈಕೊಳ್ಳಲು 
ಸೋತು ಹೋದೆವು. ೧೯೫೦ನೆ ಜನವರಿ ೨೬ರಂದು ಪ್ರಥಮ ಧ್ವಜಾರೋಹಣ ಸಮಾರಂಭದ 


ಥು ಈ ಸ್ಥಾನಮಾನ ಲ್ಯ ನನ್ನ ಧೃ್ಟಿದ್ಲಿ ನನ್ನವು ಸ್ತನಕ್ಕೆ ಅರ್ಹ 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೧೩ 


ನನ್ನಾಗಿ ಮಾಡಲು ಹಾಗೂ ನನ್ನ ಈ ನವ ಪ್ರಜಾಸತ್ತಾತ್ಮಕ ರಾಜ್ಯವನ್ನು ಬಲಪಡಿಸಲು ನನ್ನಲ್ಲಿ 
ಯಾವ ಬದಲಾವಣೆಯನ್ನು ಉಂಟುಮಾಡಿತು ? ಸ್ವಾತಂತ್ರ್ಯದ ಆ ಆನಂದೋನ್ಮಾದದ ಒಂದಿಷ್ಟು 
ಬುರುಗು ಉಕ್ಕಿ, ನಿಧಾನವಾಗಿ ಆವಿಯಾಯಿತು. ಸ್ವತಂತ್ರ ನಾಗರಿಕನಾಗಿರುವುದರ ಅರಿವು, ನಮ್ಮ 
ಇತಿಹಾಸದ ಆಧುನಿಕ ಯುಗದಲ್ಲಿ ಅದರ ಆಂತರ್ಯವೇನು ಎಂಬುದು ನಮ್ಮ ದೇಶದ ಪ್ರಜೆಗಳಲ್ಲಿ 
ಕೆಲವರಿಗೆ ಮಾತ್ರ ಅರುಣೋದಯವಾಗಿದೆ. ಅದೇ ನಮ್ಮ ರಾಷ್ಟ್ರದ ದುರ್ದೈವ. ಕಳೆದ ಈ ಮೂವತ್ತು 
ವರ್ಷಗಳಲ್ಲಿ ಶಾಲಾ ಕಾಲೇಜು ಶಿಕ್ಷಣ ಪಡೆದ ಬುದ್ಧಿ ಜೀವಿಗಳು ನಾಗರಿಕತ್ವದ ಅರ್ಥವನ್ನು 
ಗ್ರಹಿಸಿ, ಜೀರ್ಣಿಸಿಕೊಂಡಿದ್ದಿದ್ದರೆ ಇಷ್ಟು ಹೊತ್ತಿಗೆ ನಾವು ಎಂಥ ಮಾನವ ಚೈತನ್ಯ ಸಂಪನ್ಮೂಲ 
ಗಳನ್ನು, ಎಂಥ ಸರ್ವಾಂಗೀಣ ರಾಷ್ಟ್ರೀಯ ಪ್ರಗತಿಯನ್ನು ಸ್ಥಾಪಿಸುತ್ತಿದ್ದೆವು ! ಕನಿಷ್ಠ ನಮ್ಮ 
ಭಾರತೀಯ ಸಂದರ್ಭದಲ್ಲಿಯಾದರೂ--ಪ್ರಬುದ್ಧ ನಾಗರಿಕತ್ವ ಎಂಬ ಹೊಸ ಮಾತನ್ನು ರಾಜಕೀಯ 
ವಾಗಿ ಪ್ರಾಪ್ತವಯಸ್ಕರ ನಾಗರಿಕತ್ವದಿಂದ ಪ್ರಬುದ್ಧ ನಾಗರಿಕತ್ವ ವಿಭಿನ್ನವೆಂದು ತೋರಿಸಲು 
ಆಚರಣೆಯಲ್ಲಿ ತರಬೇಕು. ನಮ್ಮ ಭಾರತೀಯ ಮಾರುಕಟ್ಟೆಯಲ್ಲಿ ಹಾಲನ್ನು-ಶುದ್ಧ ಹಾಲು 
ಬೇಕೆಂದು ಕೇಳುವಂತೆ ಈ ಮಾತು. ಪಾಶ್ಚಾತ್ಮ ಲೋಕದಲ್ಲಿ ಹಾಗೆ ಕೇಳುವುದಿಲ್ಲ. ಯಾಕೆಂದರೆ ಅಲ್ಲಿ 
ಎಲ್ಲ ಹಾಲೂ ಶುದ್ಧವಾಗಿಯೆ ಇರುತ್ತದೆ. ಅಲ್ಲಿಗೆ ಹೋದ ನಮ್ಮ ಜನ ಶುದ್ಧ ಹಾಲು ಬೇಕೆಂದು 
ಕೇಳಿದರೆ ಅವರಿಗೆ ತಬ್ಬಿಬ್ಬಾಗುವುದು ! 

ಭಾರತದಲ್ಲಿರುವ ನಮಗೆಲ್ಲ ಈ ವಿಷಯ ಬಹು ಮುಖ್ಯವಾದುದು. ಕಳೆದ ಈ ಮೂವತ್ತು 
ವರ್ಷಗಳಲ್ಲೆಲ್ಲ ನಾವು ರಾಶಿರಾಶಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ, ವರ್ಷದಿಂದ ವರ್ಷಕ್ಕೆ ಅವು 
ನಿವಾರಣೆ ಆಗದಂತೆ ಆಗುತ್ತ ಬಂದಿದ್ದರೆ, ಅದಕ್ಕೆ ಕಾರಣ ನಮ್ಮ ಜನ, ಅದರಲ್ಲೂ ಓದು ಕಲಿತ 
ವರ್ಗ, ಸಾರ್ವಭೌಮತ್ವದ ಅರ್ಥವನ್ನು, ಮರ್ಮವನ್ನು ಹಾಗೂ ಪ್ರಜಾಸತ್ತಾತ್ಮಕ ನಾಗರಿಕತ್ವದಲ್ಲಿ 
ಅಡಗಿದ ಸ್ವಾತಂತ್ರ್ಯವನ್ನು ಗ್ರಹಿಸದೆ ಇದ್ದದ್ದೆ. ಗ್ರೀಕರ, ರೋಮನರ ಮತ್ತು ಪಾಶ್ಚಾತ್ಮ ಜನರ 
ಅನುಭವವನ್ನು ಅಭ್ಯಾಸ ಮಾಡುತ್ತ, ಈ ನಾಗರಿಕತ್ವದ ಮನೋಭಾವವನ್ನು ಅವರು ವೃದ್ಧಿ 
ಪಡಿಸಿಕೊಂಡಿದ್ದರು ; ನಾವು ಬೆಳೆಸಿಕೊಳ್ಳಲಿಲ್ಲ ಎಂದು ಅರಿಯುತ್ತೇವೆ. ನಾಗರಿಕತ್ವದಲ್ಲಿ, ಮಾನವನು 
ಮನೋಭಾವದಲ್ಲಿ ಸುತ್ತ ಮುತ್ತಣ ಮಾನವ ಪರಿಸ್ಥಿತಿಗೆ ತಕ್ಕ ಕೆಲವು ಬದಲಾವಣೆಗಳನ್ನು ಒಳ 
ಗೊಂಡಿರುವುದು, ಅದರಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ, ರಾಷ್ಟ್ರೀಯ ಜವಾಬ್ದಾರಿ, ಒಂದು 
ಅಳತೆಯ ಆತ್ಮ-ಶಿಸ್ತು ಮತ್ತು ಶಾಸನಕ್ಕೆ ತಲೆಬಾಗುವಿಕೆ ಒಳಗೊಂಡಿರುವುದು ಆ ದೇಶದ 
ಪ್ರತಿಯೊಬ್ಬರಿಗೂ ಗೊತ್ತಿದೆ. 


೧೦. ನಾಗರಿಕ : ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿ 


ಈ ಮನೋಭಾವದ ಬದಲಾವಣೆ ದೊಡ್ಡ ಪ್ರಮಾಣದಲ್ಲಿ ನಮ್ಮಲ್ಲಿ ಬಂದಿಲ್ಲ. ನಮಗೆ 
ರಾಜಕೀಯ ಸ್ವಾತಂತ್ರ್ಯವಿದೆ. ಆದರೆ ಅದಷ್ಟೇ ನಾಗರಿಕತ್ವಕ್ಕೆ ಸಾಲದು. ಸ್ವಾತಂತ್ರ್ಯದ ಜೊತೆಗೆ 
ಎರಡನೆಯ ಇನ್ನೊಂದು ಗುಣವೂ ಅಗತ್ಯ. ಅಂದರೆ ನಾಗರಿಕನಾಗಲು ಜವಾಬ್ದಾರಿಕೆಯೂ ಬೇಕು. 
ಈ ಎರಡನೆಯ ಗುಣವೂ ಇಲ್ಲದಿದ್ದರೆ ಸ್ವಾತಂತ್ರ್ಯವು ತನ್ನ ಶತ್ರು ತಾನೇ ಆಗುತ್ತದೆ. ಪಾಶ್ಚಾತ್ಮರಲ್ಲಿ 
ಸ್ವಾತಂತ್ರ್ಯವಿದೆ. ಅದು ಅವರಿಗೆ ವೈಯಕ್ತಿಕತೆಯ ಮನೋಭಾವವನ್ನು, ವ್ಯಕ್ತಿಯ ಬೆಲೆ ಮತ್ತು 
ಗೌರವವನ್ನು ಕೊಟ್ಟಿದೆ; ಅವರಿಗೆ ಸಾಮಾಜಿಕ ಜವಾಬ್ದಾರಿಕೆಯ ಮನೋ ಭಾವವೂ ಇದೆ. ಇವೆರಡೂ 
ಕೂಡಿದಾಗ--ಇವೆರಡೂ ಕೂಡಿದಾಗ ಮಾತ್ರ ನಿಮಗೆ ನಿಜವಾದ ನಾಗರಿಕತ್ವ-ಪ್ರಬುದ್ಧ ನಾಗರಿಕತ್ವ 
ಪ್ರಾಪ್ತವಾಗುತ್ತದೆ. ನಮಗೆ ಸ್ವಾತಂತ್ರ್ಯ ಬಂದು ಅದು ನಮ್ಮನ್ನು ನಾಗರಿಕರನ್ನಾಗಿ ಮಾಡಿತು. ಆದರೆ 
ಕೇವಲ ಹೆಸರಿಗೆ ಮಾತ್ರ. ಆದರೆ ಆ ಸ್ವಾತಂತ್ರ್ಯವು ಬಲಯುತವಾಗಿಲ್ಲ, ನಮ್ಮ ಪ್ರಜಾಸತ್ತೆಯನ್ನು 


CC-0. Jangamwadi Math Collection. Digitized by 6೮58/6011 





೧೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ ಗಳು 
ದುರ್ಬಲಗೊಳಿಸಿದೆ. ಯಾಕೆಂದರೆ ಆ ಜವಾಬ್ದಾರಿಕೆಯ ಮನೋಭಾವದಿಂದ ಭದ್ರವಾಗಲಿಲ್ಲ ; 
ಶ್ರೀಮಂತವಾಗಲಿಲ್ಲ. ಆದ್ದರಿಂದಲೆ ಭಾರತದ ನಾಗರಿಕರಲ್ಲಿ ಅಷ್ಟೊಂದು ದುರ್ನಡತೆ, ಅಶಿಸ್ತು, 
- ಶಾಸನೋಲ್ಲಂಘನೆ ಇದೆ. ತತ್ಪರಿಣಾಮವಾಗಿ ನಮ್ಮ ಜನಸಂಖ್ಯೆ ಅಗಾಧವಾಗಿದ್ದರೂ, ನಮ್ಮ 
ಬೌದ್ಧಿಕಮಟ್ಟ ಉನ್ನತವಾಗಿದ್ದರೂ, ಶಿಕ್ಷಣ ವ್ಯಾಪಕವಾಗಿ ಹಬ್ಬಿದ್ದರೂ ನಮ್ಮ ರಾಷ್ಟ್ರ 
ದುರ್ಬಲವಾಗುತ್ತಿದೆ; ರಾಜಕೀಯ ತರೀರ ಶಕ್ತಿಗುಂದಿದೆ. ನಮ್ಮ ಸ್ವಾತಂತ್ರ್ಯ ಮನೋಭಾವದೊಳಗೆ 
ನಾಗರಿಕತ್ವದ ಈ ಎರಡನೆಯ ಗುಣಧಾತುವನ್ನು--ಅಂದರೆ ಪ್ರಥಮ ಹಂತದಿಂದಲೆ ವ್ಯಾಪಕ ಶಿಕ್ಷಣ 
ಪ್ರಸಾರ ಪ್ರಕ್ರಿಯೆಯಿಂದ ಜವಾಬ್ದಾರಿಕೆಯನ್ನು ಒತ್ತೊತ್ತಿ ತುಂಬ ಬೇಕು. 
ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರ ನಮ್ಮ ಹೆಗಲಿನ ಮೇಲೆ ನಿಂತಿದೆ. ಇದು ಕೇವಲ ನಮ್ಮ 
ಮಹಾಪ್ರಧಾನಿ ಅಥವಾ ಇತರ ನಾಯಕರ ಇಲ್ಲವೇ ಅಧಿಕಾರಿಗಳ ಹೆಗಲಿನ ಮೇಲೆ ನಿಂತಿಲ್ಲ. ಎಲ್ಲ 
ರಾಜಕೀಯ ಜವಾಬ್ದಾರಿಕೆಯನ್ನೂ ಒಬ್ಬರಾಜನ ಅಥವಾ ಮಹಾರಾಜನ ಹೆಗಲಿಗೆ ಹೊರಿಸುವ 
ಭಾವನೆಯಲ್ಲಿಯೇ ನಾವು ಬೆಳೆದು ಬಂದಿದ್ದೇವೆ. ನಾವು ಕೇವಲ ಅಧೀನ ಪ್ರಜೆಗಳಾಗಿದ್ದೆವು ಅಷ್ಟೆ. 
'ಪ್ರಜಾ' ಎಂದರೆ ಹುಟ್ಟಿಸಿದ ಮಕ್ಕಳು ಎಂದರ್ಥ. ಮಕ್ಕಳಾಗಿ ನಾವು ಜವಾಬ್ದಾರಿ ವಹಿಸಿಯೆ ಇಲ್ಲ 
ಯಾಕೆಂದರೆ ನಮ್ಮ ಮೇಲೆ ಯಾವಾಗಲೂ ನಮ್ಮ ಸಂರಕ್ಷರಿದ್ದರು. ಈ "ಪ್ರಜಾ' ಪ್ರಜ್ಞೆಯೇ ಅದರ 
ಬಾಲಿಶ ಪರಾವಲಂಬನಾ ಬುದ್ಧಿಯಿಂದ ವಿದ್ಯಾವಂತರಲ್ಲೂ ಸಹಿತ, ನಾವು ಇಂದು ನಾಗರಿಕ 
ರಾಗಿದ್ದರೂ ಕೂಡ ನಮ್ಮ ಮೇಲೆ ಯಾವ ರಾಜ ಮಹಾರಾಜರೂ ಇಲ್ಲದಿದ್ದರೂ ಕೂಡ, ಇನ್ನೂ 
, ಮುಂದುವರಿದಿದೆ. ಜವಾಬ್ದಾರಿಕೆಯ ಮಾನವ ಬೆಳವಣಿಗೆಯ, ಮಾನವನ ಚಿತ್‌ಪುರುಷ 
ಪ್ರಬುದ್ಧತೆಯ ಲಕ್ಷಣ. ನಮ್ಮ ನಾಗರಿಕತ್ವ ಮನೋಭಾವ ಮೂಕವಾಗಿದೆ ; ಅದಕ್ಕೆ ತನ್ನತನವನ್ನು 
ಚಲಾಯಿಸುವ ಶಕ್ತಿಯಿಲ್ಲ ಯಾಕೆಂದರೆ ಅದಕ್ಕೆ ಆ ಪ್ರಬುದ್ಧತೆ, ಆ ಬೆಳವಣಿಗೆ ಉಂಟಾಗಿಲ್ಲ. 


೧೧. ಭಾರತೀಯ ಸಂಪ್ರದಾಯದಲ್ಲಿ ಗೃಹಸ್ಥ 


ಈ ಬೆಳವಣಿಗೆಯಲ್ಲಿ ಏನು ಅಡಕವಾಗಿದೆ ಎಂಬುದನ್ನು ಒಂದಿಷ್ಟು ನೋಡೋಣ. ಅದು 
ಬಹು ದೊಡ್ಡ ವಿಚಾರ. ಇದು ವಿಚಾರ ಸಂಕಿರಣ ಸಭೆಯಾದದ್ದರಿಂದ ಇತರ ಭಾಷಣಕಾರರು ಆ 
ವಿಚಾರದ ವಿವಿಧ ಮುಖಗಳನ್ನು ಕುರಿತು ಪ್ರಸ್ತಾವಿಸುವರು. ಈ ವಿಷಯದ ಬಹುಮುಖ್ಯವಾದ 
ಈ ನ ಕೇಂದ್ರವೆಂದು ನಾನು ಭಾವಿಸಿರುವ ಒಂದೆರಡು ಮುಖಗಳಿಗೆ ಮಾತ್ರ ನಾನು ಸೀಮಿತ 
ಮಾಡುತ್ತೇನೆ. 


ಮೊದಲನೆಯದು ಸಮಾಜದಲ್ಲಿ ವ್ಯಕ್ತಿಯ ಸ್ಥಾನ ; ಎರಡನೆಯದು ಜನ ಸಮೂಹಗಳ ನಡುವೆ 
ಒಂದಕ್ಕೊಂದಕ್ಕೆ ಇರಬೇಕಾದ ಸಂಬಂಧ. ವ್ಯಕ್ತಿಯ ಮಟ್ಟಿಗೆ ಸಂಬಂಧಿಸಿದಂತೆ, ಒಬ್ಬ ವ್ಯಕ್ತಿಯ 
ಸಾಮಾಜಿಕ ಜವಾಬ್ದಾರಿಯ ಹೊಣೆಗಾರಿಕೆ ವೃದ್ಧಿಯಾದಾಗ, ಹಾಗೂ ಆ ವ್ಯಕ್ತಿ ತಾನು ಕೇವಲ 
ಒಬ್ಬ ವ್ಯಕ್ತಿ ಮಾತ್ರವಲ್ಲ, ಲೈಬ್ನಿಟ್ಜ್‌ನ ತತ್ವಶಾಸ್ತ್ರದ ಮಾತಿನಲ್ಲಿ ಕಿಟಕಿ ಇಲ್ಲದ ಕೀಟಾಣು ವಿಶೇಷ 
(Windowless 710786)ವೆಂದು ಮಾತ್ರ ತಿಳಿಯದೆ ವೃದ್ಧಿಯಾದಾಗ ಆ ಅತ್ಯುನ್ನತ ಬೆಳವಣಿಗೆ 


CC-0. Jangamwadi Math Collection. Digitized by 658/6011 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೧೫ 


ಪ್ರತಿಯೊಬ್ಬರಲ್ಲೂ ಉಂಟಾಗಬೇಕಾದ ಬೆಳವಣಿಗೆ ಅದು. ಅದನ್ನು ನಾನು ಮಾನವನ 
ಆದ್ಯಾತ್ಮಿಕ ಬೆಳವಣಿಗೆಯ ಎರಡನೆಯ ಹಂತ ಎಂದು ಕರೆಯುತ್ತೇನೆ-- ಮೊದಲನೆಯ ಹಂತ 
ವ್ಯಕ್ತಿತ್ವದ ಬೆಳವಣಿಗೆಯೇ ಆಗಿದೆ. ಸೃಷ್ಟಿಯ ಸಕಲ ಜೀವರಾಶಿಗಳಲ್ಲಿ ಮಾನವನೊಬ್ಬನಿಂದಲೇ 
ಸಾಗುವ ಮೌಲ್ಯವೇ ವ್ಯಕ್ತಿತ್ವ. ಯಾಕೆಂದರೆ, ಯಾವ ಪ್ರಾಣಿಯೂ ಅನುಭವಿಸಲಾರದ ಆತ್ಮ 
ಜಾಗೃತಿಯಲ್ಲಿ ಅದು ಕೇಂದ್ರೀಕೃತವಾಗಿದೆ. ಇತರ ಜೀವರಾಶಿಗಳಿಗೆ ಆತ್ಮ ಅಲ್ಲದ್ದರ ಅರಿವು ಮಾತ್ರ 
ಇರುತ್ತದೆ. ಮಾನವ ಪ್ರಾಣಿಯಲ್ಲೂ ಈ ಆತ್ಮ ಜಾಗೃತಿಯು ಮಗು ಎರಡು ಅಥವಾ ಮೂರು ವರ್ಷ 
ವಯಸ್ಸಿನಲ್ಲಿದ್ದಾಗ ಉಂಟಾಗುತ್ತದೆ. ನವಜಾತ ಶಿಶುವಿಗೆ ಅಹಂ ಆಗಲಿ ಆತ್ಮ ಜಾಗೃತಿಯಾಗಲಿ 
ಇರುವುದಿಲ್ಲ. ಈ ಆತ್ಮ-ಜಾಗೃತಿ ಕೇಂದ್ರಿಕೃತವಾಗಿ ಮೈದೋರಿದಾಗ, ಮಗು ತನ್ನಲ್ಲಿಯೆ ಒಂದು 
ನವಚೈತನ್ಯ, ಪ್ರಬಲವಾದ ಉಗಮಮೂಲವನ್ನೆ ವೃದ್ಧಿಪಡಿಸಿಕೊಳ್ಳುತ್ತದೆ. ಹಾಗೂ ಒಂದು ವ್ಯಕ್ತಿಸತ್ತೆ 
ಮತ್ತು ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುತ್ತದೆ. ಅದರ ಪ್ರಥಮ ಶಿಕ್ಷಣ ಎಂದರೆ ಈ ವ್ಯಕ್ತಿತ್ವವನ್ನು 
ಬಲಪಡಿಸಿಕೊಳ್ಳುವುದು ಹಾಗೂ ಅದರೊಡನೆ ಬರುವ ಸ್ವಾತಂತ್ರ್ಯದ ಅನುಭವ. ಆದರೆ ಅದಕ್ಕೆ 
ಇನ್ನೂ ಜವಾಬ್ದಾರಿಕೆಯ ಅರಿವು ಉಂಟಾಗಿಲ್ಲ. ಆ ಶಿಕ್ಷಣವನ್ನು ಮುಂದಿನ ಹಂತಕ್ಕೆ ಕೊಂಡು 
ಹೋದಾಗ, ವೈಯಕ್ತಿಕ ಸ್ವಾತಂತ್ರದಿಂದ ಪುರುಷತ್ವದ ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿ ಬೆಳೆಯುತ್ತದೆ. 

ಸಹಸ್ರಾರು ವರ್ಷಗಳಿಂದ ಅನೇಕ ಸಂದರ್ಭ ಸನ್ನಿವೇಶಗಳಲ್ಲಿ ನಾವು ಬಳಸುತ್ತಿರುವ ಒಂದು 
ಸಂಸ್ಕೃತ ಶಬ್ದದ ಅರ್ಥವನ್ನು ನಾವು ಗ್ರಹಿಸಬೇಕಾಗಿದೆ. ಆದರೆ ಅದರ ವಿಶಿಷ್ಟವಾದ ಒಂದು 
ಅರ್ಥವನ್ನು ಈ ಸನ್ನಿವೇಶದಲ್ಲಿ ಕಾಣುತ್ತೇವೆ. ಆ ಶಬ್ದ "ಗೃಹಸ್ಥ'ಎಂಬುದು. ಓರ್ವ ಬಾಲಕ 
ಅಥವಾ ಬಾಲಕಿ ಶಿಕ್ಷಣಕ್ಕಾಗಿ ಓರ್ವ.ಗುರುಗಳ ಬಳಿ ಬ್ರಹ್ಮಚಾರಿ ಅಥವಾ ಬ್ರಹ್ಮಚಾರಿಣಿಯಾಗಿ 
೧೨ ವರ್ಷ ಜೀವಿಸುತ್ತಾರೆ. ಆ ಶಿಕ್ಷಣ ಮುಗಿದ ಮೇಲೆ ಅವನು ಅಥವಾ ಅವಳು ಮನೆಗೆ ಹಿಂದಿರುಗಿ 
ಬಂದು ಮದುವೆಯಾಗಿ ಗೃಹಸ್ಥರಾಗುತ್ತಾರೆ. ಅಂಥ ಗೃಹಸ್ಥ ಸಮಾಜದ ಮತ್ತು ಜನಾಂಗದ ಒಂದು 
ಅಂಗವಾಗುತ್ತಾನೆ ಎಂಬುದು ನಮ್ಮ ಭಾವನೆಯಾಗಿತ್ತು. ಆದರೆ ಗೃಹಸ್ಥನ ಆ ಪರಿಕಲ್ಪನೆಗೆ ಕೆಲವು 
ಪರಿಮಿತಿಗಳಿವೆ. ಈ ಆಧುನಿಕ ಸನ್ನಿವೇಶದಲ್ಲಿ ಆ “ಗೃಹಸ್ಥ'ರಿಂದ ನಾಗರಿಕನನ್ನು ಪಡೆಯಲು ಆ 
ಶಬ್ದಕ್ಕೆ ಒಂದು ನವ-ನಿರ್ವಚನದ ಅಗತ್ಯವಿದೆ. 

"ಗೃಹಸ್ಥ'ನ ಪರಿಕಲ್ಪನೆ ಒಂದು ನಿರ್ದಿಷ್ಟವಾದ ಹುಟ್ಟಿಗೆ ಸಂಬಂಧಿಸಿದ ಪರಿಕಲ್ಪನೆ. ಗಂಡ, 
. ಹೆಂಡತಿ, ಮಕ್ಕಳು ಮತ್ತು ಇತರ ಕೆಲವರು, ಹುಟ್ಟಿನಿಂದ ಸಂಬಂಧವುಳ್ಳ ಕೆಲವರು ಕೂಡಿ ಬಾಳುವ, 
ಕೂಡಿ ದುಡಿಯುವ, ಬಾಳನ್ನು ಒಟ್ಟಿಗೆ ಜೀವಿಸಿ ಸಂತೋಷಪಡುವ, ಪರಸ್ಪರ ಅನ್ಕೋನ್ಯ ಭಾವನೆ 
ಯಿಂದ ಒಬ್ಬರನ್ನೊಬ್ಬರು'ಅವಲಂಬಿಸಿ ಬಾಳುವ, ಸಹಾಯ ಮಾಡಿ ಒಬ್ಬರನ್ನೊಬ್ಬರು ಪೋಷಿಸುವ 
ಜಗತ್ತು ಅದು. ಗೃಹಸ್ಥನು ಗೃಹದ ಸುತ್ತ ಕೇಂದ್ರೀಕೃತನಾಗಿದ್ದಾನೆ. ಯಾರೊ ಒಬ್ಬಾತ ಇಲ್ಲವೆ ಒಬ್ಬಾಕೆ 
ಯಲ್ಲಿ "ಗೃಹ' ಕೆಂದ್ರೀಕೃತವಾಗಿರುತ್ತದೆ. ಆ ಗೃಹದೊಳಗೆ "ಗೃಹಿಣಿ' ಇದ್ದಾಳೆ. ಆಕೆ ಆ ಗೃಹವನ್ನು 
ಬೆಳಗಿಸಿ ಅಲ್ಲಿ ತನ್ನ ಹಿರಿತನವನ್ನು ಸ್ಥಾಪಿಸುತ್ತಾಳೆ. ಆಕೆಯ ಗಂಡ ಹೊರಗಿನ ಕೆಲಸ ಕಾರ್ಯಗಳನ್ನು 
ನೋಡಿ ಕೊಳ್ಳುತ್ತಾನೆ. ನಮ್ಮ ಸಂಸ್ಕೃತಿಯಲ್ಲಿ ಗೃಹಸ್ಥ, ಗೃಹಿಣಿ, ಗೃಹಕ್ಕೆ ಒಂದು ದೊಡ್ಡ ಸ್ಥಾನವಿದೆ. 
ನಮ್ಮ ಸಂಸ್ಕೃತಿಯಲ್ಲಿ ಗೃಹಿಣಿಗೆ ಬಹು ಮರ್ಯಾದೆ, ಮತ್ತು ಪ್ರೀತಿಯ ಉತ್ಕಟತೆಯಿದೆ. 
ಮಹಾಭಾರತದಲ್ಲಿ ಭೀಷ್ಮ ಗೃಹಿಣಿಯನ್ನು ಹೊಗಳುವುದನ್ನು ಕಾಣುತ್ತೇವೆ. ನಮ್ಮ ಇತರ ಗ್ರಂಥ 
ಗಳಲ್ಲೂ ಅದರಂಥ ಮಾತುಗಳು ಬರುತ್ತವೆ. (ಮಹಾಭಾರತ, 12.142.4, ಭಂಡಾರ್‌ಕರ್‌ 
ಓರಿಯೆಂಟಲ್‌ ರಿಸರ್ಚ್‌ ಇನ್‌ಸ್ಟಿಟ್ಯೂಟ್‌ ಪ್ರಕಟಣೆ) 

ನ ಗೃಹಂ ಗೃಹಮಿತ್ಕಾಹುಃ 

ಗೃಹಿಣೀ ಗೃಹಮುಚ್ಕತೇ ; 


ಸಿ 


0 
UL 


CC-0. Jangamwadi Math Collection. Digitized by eGangotri 


೯ 


೧೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಗೃಹಂ ಚ ಗೃಹಿಣೀ ಹೀನಂ 
ಅರಣ್ಯಸದೃಶಂ ಮತಂ-- 
ಗೃಹ ಎಂದರೆ ಕಟ್ಟಡ ಎಂದಲ್ಲ : ಗೃಹಿಣಿಯಿಂದಲೆ ಗೃಹ ಎನಿಸುತ್ತದೆ. ಗೃಹಿಣಿ ಇಲ್ಲದ 

ಮನೆ ಅರಣ್ಯಕ್ಕೆ ಸದ್ಯಶವಾದುದು 4 

ಅನ್ಯೋನ್ಯ ಪ್ರೀತಿ, ಗೌರವ ಮತ್ತು ಸೇವಾಬುದ್ಧಿ, ಮಾನವ-ಮಾನವರ ಸಂಬಂಧದಲ್ಲಿ ಮೃದು 
ವಾದ ಭಾವನೆಗಳಿಂದ ತುಂಬಿತುಳುಕುತ್ತ, ಪರಿಶುದ್ಧತೆ, ಮತ್ತು ಪಾವಿತ್ರ್ಯದ ಭದ್ರ ಬುನಾದಿಯಿಂದ 
ಹಾಗೂ ನೈತಿಕ ಸದ್ಗುಣಗಳನ್ನು ಆಚರಿಸುತ್ತ, ಭಾರತೀಯ ಗೃಹ, ಗೃಹಿಣಿ, ಗೃಹಸ್ಥ ಈ ಕಲ್ಪನೆಗಳು 
ಬಹು ಶತಶತಮಾನಗಳ ಉದ್ದಕ್ಕೂ ಮಾನವನ ವೈಭವ-ಪೂರ್ಣ ಆದರ್ಶವನ್ನು ಪ್ರತಿಬಿಂಬಿಸಿವೆ. 
ಭಾರತದ ಮಹಾಕಾವ್ಯಗಳಾದ ರಾಮಾಯಣ, ಮಹಾಭಾರತ, ಧರ್ಮಶಾಸ್ತ್ರಗಳು, ಪುರಾಣಗಳು 
ಮತ್ತು ಇತರ ಗ್ರಂಥಗಳಲ್ಲಿ, ಬೌದ್ಧ, ಜೈನ ಮತ್ತು ಸಿಖ್‌ ಸಾಹಿತ್ಯದಲ್ಲಿ ಸಹ ಗೃಹಸ್ಥನ ಈ 
ಭಾವನೆಯನ್ನು ಆದರ್ಶವನ್ನು ಮತ್ತೆ ಮತ್ತೆ ಎತ್ತಿ ಹಿಡಿಯಲಾಗಿದೆ. ಭಾರತೀಯರು ಗೃಹ ಮತ್ತು 
ಕುಟುಂಬ ಆರೋಗ್ಯಕರವಾದ ಸಮಾಜದ ಬುನಾದಿ ಎಂಬುದಾಗಿ ವೈಭವ ಪೂರ್ಣವಾದ ಅಧ್ಯಾಯ 
ವನ್ನು ಬರೆದಿದ್ದಾರೆ ಎನ್ನಬಹುದು. 
೧೨. ಗೃಹಸ್ಥನು ನಾಗರಿಕನಾಗಿ ಅಭಿವೃದ್ಧಿಯಾಗಬೇಕು 

ಇದು ಗೃಹಸ್ಥನ ಪರಿಕಲ್ಪನೆ, ಗೃಹಸ್ಥನ ಆದರ್ಶ ನಮ್ಮ ದೇಶದ ಆಧುನಿಕ ಇತಿಹಾಸದ ಈ 
ಕಾಲದಲ್ಲಿ ಔದ್ಯೋಗೀಕರಣ ಮತ್ತು ಪ್ರಾಪಂಚಿಕತೆಯ ಸಮಕಾಲೀನ ಶಕ್ತಿಗಳ ವಿರುದ್ಧವಾಗಿ ಈ 
ಗೃಹಸ್ಥ ವ್ಯವಸ್ಥೆಯನ್ನು ನಾವು ಉಳಿಸಿಕೊಂಡು, ಪೋಷಣೆಯನ್ನು ಮುಂದುವರಿಸಿಕೊಂಡು ಅದನ್ನು 
ರಕ್ಷಿಸಿಕೊಂಡು ಹೋಗಲು ಪ್ರಯತ್ನಿಸಬೆಕು. ಇದರಲ್ಲಿ ನಾವು ಯಶಸ್ವಿಯಾಗಬೇಕಾದರೆ ನಾವು 
ಎರಡು ಕೆಲಸ ಮಾಡಬೇಕು. ಒಂದನೆಯದಾಗಿ ಸಹಸ್ರಾರು ವರ್ಷಗಳ ಕಾಲ ಪರೀಕ್ಷೆಗೊಳಗಾಗಿ 
ಆಚರಣೆಯಲ್ಲಿ ಉಳಿದಿರುವ ನಮ್ಮ ನಿತ್ಯ ಆಧ್ಯಾತ್ಮಿಕ ಮೌಲ್ಯಗಳ ನಾಗರಿಕತೆಯನ್ನು ಭದ್ರವಾಗಿ 
ಹಿಡಿದುಕೊಳ್ಳಬೇಕು. ಎರಡನೆಯದಾಗಿ ಈ ಗೃಹಸ್ಥ ಪರಿಕಲ್ಪನೆ ಮತ್ತು ಆದರ್ಶದ ಸಾಮರ್ಥ್ಯವನ್ನು 
ಮತ್ತು ವಿಸ್ತಾರವನ್ನು ಇನ್ನೂ ವಿಸ್ತರಿಸಬೇಕು. ತನ್ಮೂಲಕ ಕ್ರಾಂತಿಕಾರಿಯಾಗಿ ಬದಲಾದ ಸಮಕಾಲೀನ 
ಸಾಮಾಜಿಕ ರಾಜಕೀಯ ಸ್ಥಿತಿಗಳಿಗೆ, ಹಾಗೂ ಸವಾಲುಗಳಿಗೆ ಸ್ಪಂದಿಸುವಂತೆ ಅದನ್ನು ಮಾಡ 
ಬೇಕಾಗಿದೆ. 

ಯಾವ ದಿಕ್ಕಿನಲ್ಲಿ ಇದನ್ನು ಮಾಡಬೇಕು ? ಗೃಹಸ್ಥನು ಕುಟುಂಬ ಎಂಬ ಜನ್ಮಸಂಬಂಧ ಪರಿಮಿತಿ 
ಗಳ ಆಚೆ, ನಾಗರಿಕ ಎಂಬ ವಿಶಾಲವಾದ ಸಾಮಾಜಿಕ ಅರಿವಿನತ್ತ ತನ್ನ ಸದ್ಗುಣ ಮತ್ತು ಸುಭಗತೆ 
ಯನ್ನು ವಿಸ್ತರಿಸಬೇಕು. ಗೃಹಸ್ಥನು ತನ್ನ ಕುಟುಂಬದ ಒಳಗಡೆಯ ಜಗತ್ತಿನಲ್ಲಿ ಸಕ್ರಿಯ ಆಸಕ್ತಿ ಮತ್ತು 
ಸಮಸ್ಯೆಗಳನ್ನು ಎದುರಿಸುತ್ತಿದ್ದ, ಹಾಗೂ ಅದರ ಹೊರಗಿನ ಸಮಾಜ ಮತ್ತು ರಾಷ್ಟ್ರದ ವಿಶಾಲ 
ಜಗತ್ತಿನ ಬಗ್ಗೆ ನಿಷ್ಕ್ರಿಯ ಆಸಕ್ತಿ ಅವನದಾಗಿತ್ತು. ಹೊರಗಿನ ವಿಶಾಲ ಜಗತ್ತು ಅವನ 
ಜೀವನೋಪಾಯದ ಗಳಿಕೆಯ ಕ್ಷೇತ್ರವೆಂಬುದಾಗಿ ಹಾಗೂ ಅವನ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ 
ಭಾವನೆಗಳ ಪೋಷಣೆಗಾಗಿ, ಮನುಷ್ಯ ಮನುಷ್ಯರ ನಡುವೆ ಉದಾರ ಭಾವನೆಗಳ ವೃದ್ಧಿಗಳಿಗಾಗಿ 


ವಿಶಾಲ ಜಗತ್ತಿನತ್ತ ಒಂದು ನವ ದೃಷ್ಟಿಯನ್ನು ಬೆಳೆಸಿಕೊಳ್ಳಬೇಕಾಗದೆ. ಅಂದರೆ ಅವನ ಗೃಪಜಗತಿನ 
ಕ್ರಯಾತ್ಮಕ ಆಸಕ್ತಿಯನ್ನು ವಿಶಾಲ ಜಗತ್ತಿನಲ್ಲಿ ವಿಸ್ತರಸಬೇಕಾಗಿದೆ. ಈ ಕ್ರಿಯಾತ್ಮಕ ಆಸಕ್ತಿಯನ್ನು 
ಕೌಟುಂಬಿಕ ಜನ ಸಂಬಂಧ ಪರಿಮಿತಿಯಿಂದ ಉತ್ತರಿಸಿದಾಗ ವ್ಯಕ್ತಿ ಒಂದು ಆಧ್ಯಾತ್ಮಿಕ ಸಿದ್ಧಿಯನ್ನು 


CC-0. Jangamwadi Math Collection. Digitized by eGangotri 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೧೭ 


ಪಡೆಯುತ್ತಾನೆ. ಅದೇ ನಮ್ಮ ವೇದಾಂತದ ತತ್ತ್ವಶಾಸ್ತ್ರದ ಬೆಳಕಿನಲ್ಲಿ ನೋಡಿದಾಗ ಆಧುನಿಕ 
ನಾಗರಿಕತ್ವ ಮತ್ತು ಆದರ್ಶ ಇದುವರೆಗೆ ನಾವು ತಿಳಿದಿರುವಂತೆ ಗೃಹಸ್ಥ ಎಂದರೆ ನಾಗರಿಕ ಎಂಬು 
ದಾಗಿದ್ದರೆ, ಆ ಗೃಹಸ್ಥ ತನ್ನ ಕೌಟುಂಬಿಕ ಜನ್ಮ ಸಂಬಂಧದ ಪರಿಮಿತಿಯಿಂದಾಚೆ ಬೆಳೆದಾಗ ಅವನನ್ನು 
"ಪ್ರಬುದ್ಧ ನಾಗರಿಕ' ಎಂಬ ಹೊಸ ಶಬ್ದದಿಂದ ಅವನನ್ನು ಗುರುತಿಸಬೇಕು. ಅದೂ ಆಧ್ಯಾತ್ಮಿಕ 
ಬೆಳವಣಿಗೆಯೇ. ಕೇವಲ ದೈಹಿಕ, ಇಲ್ಲವೆ ಬೌದ್ಧಿಕ ಬೆಳವಣಿಗೆ ಮಾತ್ರವಲ್ಲ. ಇದುವರೆಗೆ ಜನ್ಮ 
ಸಂಬಂಧದ ಕುಟುಂಬಕ್ಕೆ ಸೀಮಿತವಾಗಿದ್ದ ಪ್ರೇಮ, ಸೇವಾ ಬುದ್ಧಿ ಮತ್ತು ಪರಹಿತ ಚಿಂತನೆ, ತನ್ನ 
ಪರಿಮಿತತೆ ಯನ್ನು ಮುರಿದಿಕ್ಕಿ ರಾಷ್ಟ್ರವು ಕೋಟ್ಕಂತರ ಜನರನ್ನು ಆವರಿಸಿ ಒಳಗೊಳ್ಳುತ್ತದೆ. ಹೀಗೆ 
ಗೃಹಸ್ಥ ಪ್ರಬುದ್ಧ ನಾಗರಿಕನಾಗಿ ವೃದ್ಧಿಯಾಗುತ್ತಾನೆ. ಕೌಟುಂಬಿಕ ಜವಾಬ್ದಾರಿ ರಾಷ್ಟ್ರೀಯ ಮತ್ತು 
ಸಾಮಾಜಿಕ ಜವಾಬ್ದಾರಿಯಾಗಿ ವಿಸ್ತಾರಗೊಳ್ಳುತ್ತದೆ. ಆದರೆ ಕೌಟುಂಬಿಕ ಜವಾಬ್ದಾರಿಯೇನೂ 
ಕಳೆದುಕೊಳ್ಳುವುದಿಲ್ಲ. ಅಂದರೆ ಸ್ಥಾನಪಲ್ಲಟವಾಗುವುದಿಲ್ಲ ಇಲ್ಲವೆ ಚ್ಯುತಿಯಾಗುವುದಿಲ್ಲ, ಆದರೆ 
ಅಭಿವೃದ್ಧಿ ಗೃಹಸ್ಥನ ಸುಂದರವಾದ ಆದರ್ಶ ಶ್ರೀಮಂತವೂ, ಘನತರವೂ ಮತ್ತು ಇನ್ನೂ ಹೆಚ್ಚು 
ಸುಂದರವೂ ಆಗಿ ಕೊನೆಗಾಣುವುದು. 

ನಮ್ಮ ಸ್ವತಂತ್ರ ಪ್ರಜಾಸತ್ತಾತ್ಮಕ ರಾಷ್ಟ್ರದ ನಾಗರಿಕತ್ವವನ್ನು ಬೆಳೆಸಿಕೊಳ್ಳುವುದೆಂದರೆ ಇಂದು 
ನಮ್ಮ ಗೃಹಸ್ಥರು ಒಂದು ರಾಷ್ಟ್ರೀಯ ಜವಾಬ್ದಾರಿಕೆಯನ್ನು ವೃದ್ಧಿ ಪಡಿಸಿಕೊಳ್ಳುವುದು ಹಾಗೂ 
ತನ್ಮೂಲಕ ಒಂದು ನೂತನ ಚಿತ್‌ ಪುರುಷನ ಪ್ರಬುದ್ಧತೆಯನ್ನು ಸಂಪಾದಿಸಿಕೊಳ್ಳುವುದೇ ಆಗಿದೆ. 
ನಾಗರಿಕತ್ವದ ಇಂಗಿತ--ನಮ್ಮ ಹತ್ತಿರದ ಹಾಗೂ ದೂರದ ನಾಗರಿಕ ಸಮಸ್ಯೆಗಳಿಗೆ ಮತ್ತು 
ಆಕಾಂಕ್ಷೆಗಳಿಗೆ ಸ್ಪಂದಿಸುವ ಶಕ್ತಿ. ದೆಹಲಿಯಲ್ಲಿರುವ'ನಾಗರಿಕ ಬಹುಧೂರದ ಮಿಜೋರಾಮ್‌, 
ನಾಗಲ್ಯಾಂಡ್‌ ಮತ್ತು ಇತರ ರಾಜ್ಯಗಳಲ್ಲಿರುವ ಮಾನವನ ಆಕಾಂಕ್ಷೆಗಳಿಗೆ ಸ್ಪಂದಿಸುವುದು ಮತ್ತು 
ಅಲ್ಲಿಯವರು ಇಲ್ಲಿಯವರಿಗೆ ಪ್ರತಿಸ್ಪಂದಿಸುವುದು. ತನ್ನ ಜನ್ಮ ಸಂಬಂಧೀ ಪುಟ್ಟ ಕೌಟುಂಬಿಕ 
ಪರಿಮಿತಿಗಳನ್ನು ಮೀರಿ ರಾಷ್ಟ್ರ-ವ್ಯಾಪ್ತಿಯಾಗಿ ಸ್ಪಂದಿಸುವ ಶಕ್ತಿಯೇ ನಾಗರಿಕನು ಆಧ್ಯಾತ್ಮಿಕವಾಗಿ 
ವಿಸ್ತಾರವಾಗುವುದು ; ಭಾರತದಲ್ಲಿ ನಾವು ಈ ಗೃಹಸ್ಥ ಆದರ್ಶ ಮತ್ತು ಆಚರಣೆಯ ವಿಚಾರವಾಗಿ 
ನಮ್ಮ ರಾಷ್ಟ್ರಜೀವನ, ಇತಿಹಾಸದಲ್ಲಿ ವೈಭವೋಪೇತ ಅಧ್ಯಾಯವನ್ನು ಬರೆದಿದ್ದಾಗ್ಲೂ, ಸಮಕಾಲೀನ 
ಬೆಳವಣಿಗೆಗಳು, ಮಾನವ ಸಮಸ್ಯೆಗಳು ನಮ್ಮ ಪ್ರತಿಯೊಬ್ಬ ಗೃಹಸ್ಥನೂ ನಾಗರಿಕನಾಗಿ ವಿಕಾಸ 
ಹೊಂದುವ ಮೂಲಕ ಇದಕ್ಕಿಂತ ವೈಭವೋಪೇತ ಅಧ್ಯಾಯವನ್ನು ಬರೆಯಬೇಕೆಂದು ನಮ್ಮನ್ನು 
ಒತ್ತಾಯಿಸುತ್ತಿವೆ. ದುರ್ದೈವದಿಂದ, ಈ ಬದಲಾವಣೆ, ಈ ಬೆಳವಣಿಗೆ, ಈ ವಿಕಾಸ, ಅಗತ್ಯ 
ಪ್ರಮಾಣದಲ್ಲಿ ಆಗಿಲ್ಲ. ನಮ್ಮ ಬಹುಜನರು ಉತ್ತಮ ಗೃಹಸ್ಥರೇನೊ ಸರಿ ; ಆದರೆ ಕೆಟ್ಟ 
ನಾಗರಿಕರು, ಉದಾಸೀನ ನಾಗರಿಕರು. 


೧೩. ಗೃಹಸ್ಥ ಪರಿಕಲ್ಪನೆಯ ಪರಿಮಿತಿ 


: ಇಂದು ನಮ್ಮ ರಾಷ್ಟ್ರವನ್ನು ಕಾಡುತ್ತಿರುವ ಮುಖ್ಯ ತೊಂದರೆ ಅದು. ಯಾವ ಅರ್ಥದಲ್ಲಿ. 
ನಾವು ಕೆಟ್ಟ ನಾಗರಿಕರು ? ಉದಾಸೀನ ನಾಗರಿಕರು ? ಒಳ್ಳೆಯ ಗೃಹಸ್ಥನಾಗಿದ್ದರೂ ಕೆಟ್ಟ 
ನಾಗರಿಕರಾಗಿರುವುದರ ಒಂದು ಕೇಡೆಂದರೆ ವ್ಯಾಪಕವಾದ ಸಾಮಾಜಿಕ ಅನ್ಕಾಯ. ಅದರ ಒಂದು 
ಕೇಡೆಂದರೆ ಸ್ವಜನ ಪಕ್ಷಪಾತ ಅರ್ಥಾತ್‌ ಇತರರ ಹೆಚ್ಚಿನ ಮತ್ತು ನ್ಯಾಯವಾದ ಮತ್ತು ಅರ್ಹತೆ 
ಯುಳ್ಳ ಹಕ್ಕುಗಳನ್ನು ಕಡೆಗಣಿಸಿ, ತನ್ನ ಜನ್ಮ-ಸಂಬಂಧಿಕರಿಗೆ, ತಮ್ಮ ಜಾತಿ ಗುಂಪುಗಳನೊಳ ` 
ಗೊಂಡವರಿಗೆ ವಿಶೇಷ ಗಮನವನ್ನು ಕೊಟ್ಟು, ಸ್ವಜನ ಪಕ್ಷಪಾತ ಮಾಡಿದರೆ ತನ್ನ ಕುಟುಂಬದವರ 
ಗುಂಪುಗಳ ಹಿತರಕ್ಷಣೆ ಮಾತ್ರ ಮಾಡಿದರೆ ಇತರ ಗುಂಪುಗಳನ್ನು ಅಲಕ್ಷಿಸಿದರೆ, ಅದರಿಂದ 


CC-0. Jangamwadi Math Collection. Digitized by 6೮58/6011 


೧೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಸಮಾಜದಲ್ಲಿ ಅನ್ಕಾಯ ಕೂಡಿ ಬೀಳಲು ಸಹಾಯವಾಗುತ್ತದೆ ಮಾತ್ರ. ನಾಗರಿಕತ್ವದ ಅರಿವು ಈ 
ಪ್ರವೃತ್ತಿಗಿಂತ ಆಚೆಗೆ ಕೊಂಡೊಯ್ಯುತ್ತದೆ. ಜನ್ಮ ಸಂಬಂಧ ಮತ್ತು ಜಾತಿಸಮೂಹ ಸಂಬಂಧಕ್ಕೆ 
ಬದ್ಧವಾದ ಕೇವಲ ಗೃಹಸ್ಥ ಅರಿವು, ನಾಗರಿಕತ್ವ-ಅರಿವೆಂಬ ಊರ್ಧ್ವಮುಖೀ ಸ್ವರ್ಶದಿಂದ 
ಶುದ್ಧಿಯಾಗದಿದ್ದರೆ, ಸ್ವಜನ ಪಕ್ಷಪಾತವೆಂಬ ಈ ಕೇಡು ಕಾಡುತ್ತದೆ. ಈ ಕೇಡನ್ನು ಅವರೇ 
ಗ್ರಹಿಸುವುದಿಲ್ಲ. ಇದು ಸ್ವಾಭಾವಿಕ ಎಂದು ಅವರು ಸಮಾಧಾನಪಟ್ಟುಕೊಳ್ಳುತ್ತಾರೆ ! ಆದರೆ 
ಅವರಲ್ಲಿಯೇ ಅದಕ್ಕಿಂತ ಉನ್ನತವಾದ ಒಂದು ಸ್ವಭಾವವಿದೆ ಎಂಬುದನ್ನು ಮರೆಯುತ್ತಾರೆ. ತಮ್ಮ 
ಜನ್ಮ ಸಂಬಂಧ ಯಥಾಸ್ಥಿತಿಯ ಮನೋಭಾವದಿಂದಲೇ ಬದ್ಧರಾಗಿ ಹೋಗುತ್ತಾರೆ. 

ಆದರೆ ನಾಗರಿಕನಾಗಿ ಆಧ್ಯಾತ್ಮಿಕವಾಗಿ ಬೆಳೆದ ಗೃಹಸ್ಥ ತದ್ವಿರುದ್ಧವಾಗಿ ಈ ಕೇಡಿನಿಂದ ಎಂದೂ 

ನರಳುವುದಿಲ್ಲ. ಒಂದು ವೇಳೆ ಈ ಕೇಡು ಕಾಡಿದರೂ ಅದೇ ಪ್ರಮಾಣದ ಹಾನಿಯಿಂದ ನರಳುವುದಿಲ್ಲ. 
ಅಂದರೆ, ನಾಗರಿಕನೆಂದರೆ, ಒಬ್ಬ ವ್ಯಕ್ತಿ ತನ್ನ ಚೇತನದ ವೈಶಾಲ್ಯವನ್ನು ಸಾಧಿಸಿದ್ದಾನೆ/ಳೆ, ತನ್ನ 
ದಯಾಬುದ್ಧಿ ಮತ್ತು ಪರಹಿತ ಚಿಂತನೆಯನ್ನು ವಿಸ್ತರಿಸಿಕೊಂಡಿದ್ದಾನೆ/ಳೆ, ತನ್ನ ಜನ್ಮ ಸಂಬಂಧಿ 
ಕ್ಷೇತ್ರದ ಮಿತಿಯ ಆಚೆಗೆ ಬೆಳೆದಿದ್ದಾನೆ/ಳೆ ಎಂದರ್ಥ. ಈ ಬೆಳವಣಿಗೆಯನ್ನು ಇಪ್ಪತ್ತನೆ ಶತಮಾನದ 
ಜೀವಶಾಸ್ತ್ರ ಮಾನವನ ಸಾಂಸ್ಕೃತಿಕ ವಾರಸುದಾರಿಕೆ ಎಂದು ವರ್ಣಿಸುತ್ತದೆ. ಅದು ಮೃದುವಾಗಿದೆ, 
ನಮನಶೀಲವಾಗಿದೆ. ಸ್ಥಿರವಾದ ಮತ್ತು ಕಠಿಣವಾದ ಜನ್ಮ ಸಂಬಂಧ ವಾರಸುದಾರಿಕೆಯನ್ನು ಮೀರಿದ್ದು 
ಈ ಸಾಂಸ್ಕೃತಿಕ ವಾರಸುದಾರಿಕೆ. ಜನ್ಮ ಸಂಬಂಧ ಮೂಲವಾದದ್ದೇ ಎಲ್ಲ ಜನಾಂಗೀಯ ಮತ್ತು 
ಜಾತೀಯ ಯಥಾಸ್ಥಿತಿತ್ವ ಮತ್ತು ಒಣ ಗರ್ವ ಮತ್ತು ಮಾನವನಲ್ಲಿರುವ ಅಹಂಕಾರದ ಬುನಾದಿ. 
ಈ ಸಾಂಸ್ಕೃತಿಕ ಬೆಳವಣಿಗೆ ಮಾನವ ಅಭಿವೃದ್ಧಿಯ ಎಂಥ ಸುಂದರವಾದ ಪರಿಕಲ್ಪನೆ ! ಯಾವ 
ಪಶು ಪ್ರಾಣಿಯೂ ಈ ಬೆಳವಣಿಗೆಯನ್ನು ಸಿದ್ಧಿಸಲಾರದು. ಪಶು ಪ್ರಾಣಿಗಳಿಗೆ ಕೇವಲ ಜನ್ಮ 
ಸಂಬಂಧ ವಾರಸುದಾರಿಕೆ ಇದೆ. ಆದರೆ ಮನುಷ್ಯನಿಗೆ ಮಾತ್ರ ಈ ಜನ್ಮ ಸಂಬಂಧ ವಾರಸುದಾರಿಕೆಗಿಂತ 
ಹೆಚ್ಚು ಮತ್ತು ಉತ್ತಮವಾದ ಸಾಂಸ್ಕೃತಿಕ ವಾರಸುದಾರಿಗ ಇದೆ. ಆದ್ದರಿಂದ ಈ.ಬೆಳವಣಿಗೆಯನ್ನು 
ಮಾನವ ಮಾತ್ರ ಸಾಧಿಸಬಲ್ಲ. ಅದರಲ್ಲೂ ಮಾನವ ಪ್ರಜ್ಞಾಪೂರ್ವಕವಾಗಿ ಆಯ್ಕೆ ಮಾಡಿಕೊಳ್ಳುವು 
ದರ ಮೂಲಕ, ಶಿಕ್ಷಣದಿಂದ ಇದನ್ನು ಸಾಧಿಸಬಲ್ಲ. ಮಾನವನೊಬ್ಬನಿಗೆ ಮಾತ್ರ ಅವನ ಆಂಗಿಕ 
ಶಕ್ತಿಯನ್ನು, ಅವನ ಮಸ್ತಿಷ್ಯ-ವ್ಯವಸ್ಥೆಯ ಪದರಿನಲ್ಲಿ ಎಲ್ಲಿಯೊ ಸುತ್ತಿಟ್ಟು ಪ್ರಕೃತಿ ದಯಪಾಲಿಸಿದೆ. 
ತನ್ಮೂಲಕ ತನ್ನ ಅರಿವನ್ನು, ದಯೆಯನ್ನು, ತನ್ನ ಆಂಗಿಕ ವ್ಯವಸ್ಥೆಯ ಸೆರೆಯಾಚೆಗೆ, ಅಷ್ಟೇಕೆ ತನ್ನ 
ಸ್ವ-ಜಾತಿ ಜೀವಿಗಳ ಆಚೆಗೂ ವಿಸ್ತರಿಸುವ ಶಕ್ತಿ ಮಾನವನಿಗಿದೆ. 

ಈ ಬಗೆಯ ನಾಗರಿಕರು ಭಾರತದಲ್ಲಿ ಎಷ್ಟು ಸ್ವಲ್ಪ ಇದ್ದಾರೆ! ಕೇವಲ ರಾಜಕೀಯ ನಾಗರಿಕರಲ್ಲ, 
ಆದರೆ ಪ್ರಬುದ್ಧ ನಾಗರಿಕರು! ಸಾಧಾರಣ ಇಲ್ಲವೆ ರಾಜಕೀಯ ನಾಗರಿಕರು ಬೇಕಾದಷ್ಟು ಇದ್ದಾರೆ. 
ವಾಸ್ತವವಾಗಿ ನಮ್ಮ ಸಮೃದ್ಧ ಪ್ರಜೋತ್ಪತ್ತಿಯನ್ನು ನೋಡಿದರೆ ಅಂಥ ರಾಜಕೀಯ ನಾಗರಿಕರ 
ಸಂಖ್ಯೆ ಯಥೇಚ್ಛವಾಗಿದೆ. ನಮ್ಮ ಗಾತ್ರ ಬಾಹುಳ್ಯದ ಶ್ರೀಮಂತಿಕೆಯ ಸೂಚ್ಯಂಕ ಅದು. ಗುಣಾತ್ಮಕ 
ಶ್ರೀಮಂತಿಕೆಯ ನಮ್ಮ ಅನ್ವೇಷಣೆಯಲ್ಲಿ ಪ್ರಜೋತ್ಪತ್ತಿಯನ್ನು ನಮ್ಮ ರಭಸವಾದ 'ಸಂತಾನ 
ನಿಯಂತ್ರಣೋಪಾಯಗಳಿಂದ ಸೀಮಿತಗೊಳಿಸಲು ಪ್ರಯತ್ನಿಸುತ್ತಿದ್ದೇವೆ. ಅಂಥ ಸಾಧಾರಣ ಕೇವಲ 
ಗೃಹಸ್ಥರು ಬೇಕಾದುದಕ್ಕಿಂತ ಹೆಚ್ಚಾಗಿಯೇ ಇದ್ದಾರೆ. ಅಂಥವರು ಅಗಾಧವಾದ ರಾಷ್ಟ್ರೀಯ 
ಜವಾಬ್ದಾರಿಗಳನ್ನು, ಅಧಿಕಾರಿ ಸ್ಥಾನಗಳನ್ನು ಭದ್ರವಾಗಿ ಹಿಡಿದುಕೊಂಡಿದ್ದಾರೆ. ಆದರೆ ಅವರಲ್ಲಿ 
ಬಹು ಅತ್ಯಲ್ಪ ಮಂದಿ ಪ್ರಬುದ್ಧ ನಾಗರಿಕರಿದ್ದಾರೆ. 

ಇದೇ ನಮ್ಮ ಸ್ವಾತಂತ್ರ್ಯೋತ್ತರ ರಾಷ್ಟ್ರೀಯ ದುರಂತ. ಅದರ ಪರಿಣಾಮ, ನಮ್ಮ ಜೀವನದ 
ಸರ್ವ ಇಲಾಖೆಗಳಲ್ಲೂ ಎದ್ದು ಕಾಣುವಂತೆ ಬೆಳೆಯುತ್ತಿರುವ ಅನ್ಕಾಯ, ಸಮಾಜದಲ್ಲಿ ಭ್ರಷ್ಟಾಚಾರ, 


CC-0. Jangamwadi Math Collection. Digitized by eGangotri 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೧೯ 


ತತ್ಫಲವಾಗಿ ಭಯಂಕರವಾದ ನಿರಾಸೆ, ಕ್ರೋಧ, ಹಿಂಸೆ ಮತ್ತು ಅಸ್ತವ್ಯಸ್ತ ಅಡೆ ತಡೆಗಳು. ಇವುಗಳನ್ನು 
ನಿವಾರಿಸಲು ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಈ ಆಧ್ಯಾತ್ಮಿಕ ಬೆಳವಣಿಗೆ ಬರಬೇಕು. 
ಕೇವಲ ಇಪ್ಪತ್ತೊಂದು ವರ್ಷ ವಯಸ್ಸಾಯಿತೆಂಬುದೇ ನಾಗರಿಕನಾಗಲು ಸಾಲದು. ಇಪ್ಪತ್ತೊಂದು 
ವರ್ಷ ಅಥವಾ ಹದಿನೆಂಟು ವರ್ಷಕ್ಕೆ ಇಳಿಸಿದರೆ, ಹದಿನೆಂಟು ವರ್ಷ ತುಂಬಿದೆ ಎಂಬುದರ ಹಿಂದೆ 
ವ್ಯಕ್ತಿ ದೈಹಿಕವಾಗಿ ಬೆಳೆದು ಪ್ರಾಪ್ತ ವಯಸ್ಕನಾದನೆಂಬುದರೊಡನೆ, ಅವನು ಮಾನಸಿಕವಾಗಿ ಚೈತನ್ಯದ 
ಪ್ರಬುದ್ಧತೆಯನ್ನೂ ಪಡೆದಿದ್ದಾನೆ ಎಂಬ ನಂಬಿಕೆ ಇದೆ. ಇದರಲ್ಲಿ ಸಾಮಾಜಿಕ ಜವಾಬ್ದಾರಿಯ 
ಅರಿವು ಅವನಿಗಿದೆ ಎಂಬ ಭಾವವೂ ಒಳಗೊಂಡಿದೆ. ಆದರೆ ಆ ನಂಬುಗೆ ನಮ್ಮ ದೇಶದ ಬಹು 
ಜನಗಳ ಬಗ್ಗೆ ಹುಸಿಯಾಗಿದೆ. ಭಾರತದಲ್ಲಿ ಹುಟ್ಟಿದ ಪ್ರತಿಯೊಂದು ಮಗು ಸಾಲಾಗಿ ಒಂದರ ಹಿಂದೆ 
ಒಂದು ಕಾದು ನಿಂತಿರುವಂತಿದೆ ; ಇಪ್ಪತ್ತೊಂದು ವರ್ಷ ತುಂಬಿದ ಕೂಡಲೆ ಬೌದ್ದಿಕ ಪ್ರಬುದ್ಧತೆ 
ಇರಲಿ ಇಲ್ಲದಿರಲಿ ನಾಗರಿಕತ್ವದ ಸ್ಥಾನ ಪಡೆದುಕೊಂಡು ಬಿಡುತ್ತದೆ. ಎದ್ದು ಕಾಣುವ ದೈಹಿಕ 
ಬೆಳವಣಿಗೆಯೇನೊ ಆಗಿದೆ. ಮತ್ತೆ "ಸ್ವಲ್ಪ ಜನರಲ್ಲಿ ಅಷ್ಟೇನೂ ಎದ್ದು ಕಾಣದ ಬೌದ್ದಿಕ 
ಬೆಳವಣಿಗೆಯೂ ಶಿಕ್ಷಣದ ಮೂಲಕ ಆಗಿರುತ್ತದೆ. ಆದರೆ ಕಣ್ಣಿಗೆ ಎದ್ದು ಕಾಣದ ಆಧ್ಯಾತ್ಮಿಕ 
ಬೆಳವಣಿಗೆ, ಗೃಹಸ್ಥನು ನಾಗರಿಕನಾಗಲು ಅಗತ್ಯವಾದ ಬೆಳವಣಿಗೆ ಹಿಂದಕ್ಕೆ ಬಿದ್ದಿದೆ. ಆ ಬೆಳವಣಿಗೆ 
ಅಗತ್ಯವೆಂದೂ ಕೂಡ ಪರಿಗಣಿಸಲಾಗಿಲ್ಲ. ರಾಜಕೀಯ ಸ್ವಾತಂತ್ರ್ಯದ ಅಮಿತೋತ್ಸಾಹದಲ್ಲಿ ನಮ್ಮ 
ಸಂವಿಧಾನದಲ್ಲಿ ಘೋಷಿಸಲಾದ ಉನ್ನತ ಉದ್ದೇಶಗಳಿಗೆ ಮತ್ತು ಗುರಿಗಳಿಗೆ ತಕ್ಕ ಪ್ರಗತಿಯನ್ನು 
ಯಾವ ಕ್ಷೇತ್ರದಲ್ಲೂ, ಸಾಧಿಸಿಲ್ಲದಿರುವುದು ಇದೇ ಕಾರಣದಿಂದ. ನಮ್ಮ ಕಳೆದ ಮೂವತ್ತು 
ವರ್ಷಗಳ ದಾಖಲೆಗಳಲ್ಲಿ ನಿಧಾನವಾದರೂ ನಿರಂತರ ಮುನ್ನಡೆಯನ್ನು ಸಾಧಿಸಿಯೇ ಇಲ್ಲ. ಆದರೆ 
ಐದಡಿ ಮುಂದಿಟ್ಟು, ನಾಲ್ಕಡಿ ಹಿಂದೆ ಸರಿಯುವ--ಅಥವಾ ಐದಡಿ ಮುಂದಿಟ್ಟರೆ ಆರಡಿ ಹಿಂದಕ್ಕೆ 
ಸರಿಯುವ ಅಡ್ಡಾದಿಡ್ಡಿ ಅಲುಗಾಟದ ಚಲನೆ ಮಾತ್ರ. 


೧೪. ಪ್ರಾಪ್ತ ವಯಸ್ಕ ನಾಗರಿಕತ್ವ ಮತ್ತು ಪ್ರಬುದ್ಧ ನಾಗರಿಕತ್ವ 
ಅಧಿಕಾರ ಹಿಡಿದುಕೊಂಡ ಹಾಗೂ ಜವಾಬ್ದಾರಿ ಹೊತ್ತುಕೊಂಡ ಜನರನ್ನೊಳಗೊಂಡು ನಮ್ಮ 
ಎಲ್ಲ ಜನರೂ ಪ್ರಬುದ್ಧ ನಾಗರಿಕರಾದರೆ, ಸ್ವಜನ ಪಕ್ಷಪಾತದಂಥ ದುರ್ಗಣದಿಂದ ಮುಕ್ತರಾದರೂ, 
ನಮ್ಮ ರಾಷ್ಟ್ರದ ಸಮಸ್ಯೆಗಳು ಕೂಡಲೆ ಬಗೆ ಹರಿಯುತ್ತವೆ ಎಂದೇನೂ ಇಲ್ಲ. ನಮ್ಮ ಬೃಹತ್‌ 
ದೇಶದ ಸಂಚಿತ ಸಮಸೆ ಗಳು, ಹಾಗೂ ಶತ-ಶತಮಾನಗಳವರೆಗೆ ಕುಂಠಿತವಾದ. ಮಾನವ 
ಬೆಳವಣಿಗೆಯ ಸಮಸ್ಯೆಗಳನ್ನು ಬಿಡಿಸಿ ಪರಿಹರಿಸಲು ಸಮಯ ಬೇಕಾಗುತ್ತದೆ. ಜನ ಕಷ್ಟಪಟ್ಟು 
ದುಡಿಯಬೇಕು ; ಸಮರ್ಪಕವಾಗಿ ದುಡಿಯಬೇಕು. ನಮ್ಮ ರಾಷ್ಟ್ರೀಯ ಗುರಿಗಳನ್ನು, ಅಭಿವೃದ್ಧಿ 
ಯನ್ನು ಪಡೆಯಲು ಕೆಲವು ದಶಕಗಳವರೆಗೆ ಒಂದುಗೂಡಿ ದುಡಿಯುವ ಕಠಿಣ ಮಾರ್ಗವನ್ನು 
ಒಪ್ಪಿಕೊಳ್ಳ ಬೇಕು ; ಅದನ್ನು ಅನುಸರಿಸಬೇಕು. ಆದರೆ ಇದಕ್ಕೆಲ್ಲ ಪ್ರಬುದ್ಧ ನಾಗರಿಕತ್ವ, ಜನರಲ್ಲಿ 
ಅರಿವು ದೇಶದ ಆಡಳಿತದಲ್ಲಿಯೂ ರಾಜಕೀಯದಲ್ಲಿಯೂ ಇವೆಲ್ಲ ಅಗತ್ಯ. ಹಾಗೂ ಜನ ತಮ್ಮ 
ಮಟ್ಟಿಗೆ ಬೃಹತ್‌ ಪ್ರಮಾಣದಲ್ಲಿ ಅನ್ಯಾಯವಾಗಿಲ್ಲ, ಸ್ವಜನಪಕ್ನಪಾತವಾಗಿಲ್ಲ ಎಂದು ಸಮಾಧಾನ 
ಪಟ್ಟರೆ, ರಾಷ್ಟ್ರೀಯ ಬೆಳವಣಿಗೆಗಾಗಿ ಪಡಬೇಕಾದ ಶ್ರಮವನ್ನು, ಒತ್ತಡವನ್ನು ಭರಿಸು ವುದು 
ಕಷ್ಟವೇನೂ ಆಗಲಾರದು. ರಾಷ್ಟ್ರದ ಅಭಿವೃದ್ಧಿಯ ಹಂತದಲ್ಲಿ ಉಂಟಾಗಬಹುದಾದ ಸರಕು 
ಸರಂಜಾಮುಗಳು ಮತ್ತು ಸೇವಾತತ್ಪರತೆಯ 'ಕೊರತೆ ಜನರಲ್ಲಿ ನಿರಾಶಾಭಾವನೆಯನ್ನಾಗಲಿ, 
ಕ್ರೋಧವನ್ನಾಗಲಿ, ಹಿಂಸೆಯನ್ನಾಗಲಿ, ಅಸ್ಪವ್ಯಸ್ತತೆಯನ್ನಾಗಲಿ ಉಂಟುಮಾಡದು. ಮುಚ್ಚಮರೆ 
ಯಿಲ್ಲದ ಬಹುವ್ಕಾಪೀ ಅನ್ಯಾಯ ಮಾನವ 'ಅವೇಶಗಳನ್ನು ಭುಗಿಲೆಬ್ಬಿಸುತ್ತದೆ. ಶಿಕ್ಷಣದಲ್ಲಿ, 


CC-0. Jangamwadi Math Collection. Digitized by eGangotri 


೨೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ವಿಜ್ಞಾನ ಸಂಶೋಧನೆಯಲ್ಲಿ, ಆಡಳಿತದಲ್ಲಿ ನಿಯಮಗಳನ್ನು, ನಿಯಂತ್ರಣ ಸೂತ್ರಗಳನ್ನು ಅನುಸರಿಸು 
ವಾಗ, ಕಾನೂನನ್ನು ಜಾರಿಗೊಳಿಸುವಾಗ ನಡೆಯುವ ಅಸಂಖ್ಯಾತ ಅನ್ಕಾಯಗಳನ್ನು ನಮ್ಮ 
ಸುತ್ತಮುತ್ತ ಸದಾ ಕಾಣುತ್ತಿದ್ದೇವೆ. ಈ ಎಲ್ಲ ಕ್ಷೇತ್ರಗಳಲ್ಲೂ ಒಳ್ಳೆಯ ಗೃಹಸ್ಥನಾಗಲು ಹಾಗೆಯೇ 
ಕೆಟ್ಟ ನಾಗರಿಕನಾಗಲು ಬೇಕಾದ ಎಲ್ಲ ಭೂತ ಚೇಷ್ಟೆಯ ಮನೋಭಾವಗಳನ್ನೂ ನಾವು ಕಾಣು 
ತ್ತಿದ್ದೇವೆ. , 

ಸ ಗೃಹಸ್ಥ ಆದರೆ ಕೆಟ್ಟ ನಾಗರಿಕನು ಜನರೊಡನೆ ನಡೆದುಕೊಳ್ಳುವ ರೀತಿಗೂ, ಸ್ವಲ್ಪ 
ಮಟ್ಟಿಗೆ ಆಧ್ಯಾತ್ಮಿಕ ಬೆಳವಣಿಗೆಯಾದ ಗೃಹಸ್ಥನು ನಡೆದುಕೊಳ್ಳುವ ರೀತಿಗೂ ಬಹಳ ವ್ಯತ್ಕಾಸವಿದೆ. 
ನಾನು ಈ ಮೊದಲು ಹೇಳಿದಂತೆ ಗೃಹಸ್ಥನನ್ನು ನಾಗರಿಕನೆಂದು ಪರಿಗಣಿಸಬೇಕಾದರೆ, ಅವನು ತನ್ನ 
ಜನ್ಮ ಸಂಬಂಧವಾದ ಕೌಟುಂಬಿಕ ಪರಿಮಿತಿಯನ್ನು ಮೀರಿದ ಬೆಳೆವಣಿಗೆಯನ್ನು ವರ್ಣಿಸಲು ಹೊಸ 
ಹೆಸರು ಬೇಕಾಗುತ್ತದೆ. ಆ ಹೊಸ ಹೆಸರು "ಪ್ರಬುದ್ಧ ನಾಗರಿಕ'. ಈ ಪ್ರಬುದ್ಧ ನಾಗರಿಕ ಎಲ್ಲ 
ಜನರನ್ನು ತನ್ನವರೆಂದೇ ಬಗೆಯುತ್ತಾನೆ. ನಾನು ಅವರಿಗೆ ಸೇರಿದಂತೆ ಅವರು ನನಗೆ ಸೇರಿದವರು ; 
ಅವರಿಟ್ಟ ವಿಶ್ವಾಸ ನನ್ನ ಕೈಯಲ್ಲಿ ಸುಕ್ಸೇಮವಾಗಿದೆ. ನನ್ನ ಸ್ಥಾನದ ಸದವಕಾಶವನ್ನು ನಾನು ನನ್ನ 
ವಿಶಿಷ್ಟ ಜನ್ಮ ಸಂಬಂಧಿಕರ ಅಥವಾ ಅಂಥ ಗುಂಪುಗಳಿಗಾಗಿ ದುರುಪಯೋಗ ಪಡಿಸುವುದಿಲ್ಲ 
ಎಂದು ಬಗೆಯುತ್ತಾನೆ. ಈ ಸ್ಥಾನವನ್ನು ನಾನು ಗೃಹಸ್ಥನಾಗಿ ನಿರ್ವಹಿಸುತ್ತಿಲ್ಲ ; ಇಲ್ಲವೆ ನೌಕರಿ- 
ಬೇಟೆಗಾರನಾಗಿ, ನೌಕರಿ ನಿರ್ವಾಹಕನಾಗಿ ಹಿಡಿದುಕೊಂಡಿಲ್ಲ. ಆದರೆ ರಾಷ್ಟ್ರೀಯ ಜವಾಬ್ದಾರಿಯನ್ನು 
ಈಡೇರಿಸಲು ರಾಷ್ಟ್ರವು ಕೊಟ್ಟ ಕರೆಯನ್ನು ನಿರ್ವಹಿಸುತ್ತೇನೆ--ಎಂಬ ನಾಗರಿಕ ; ನಾನೊಬ್ಬ ಬರೀ 
ಕಾರ್ಯನಿರ್ವಾಹಕ ಅಧಿಕಾರಿಯಲ್ಲ, ಈ ಕರ್ತವ್ಯಪಾಲನೆಗಾಗಿ ರಾಷ್ಟ್ರ ಕೊಟ್ಟ ಕರೆ. ಆ ಕರ್ತವ್ಯವನ್ನು 

' ಮಾಡುವುದು ನನ್ನ ಘನತೆ, ನನ್ನ ಗೌರವ, ನನ್ನ ಸೌಭಾಗ್ಯ ಮತ್ತು ಸಂತೋಷ ಎಂದು ಭಾವಿಸುತ್ತಾನೆ. 
ಇದರಲ್ಲಿ ಪ್ರಬುದ್ಧ ನಾಗರಿಕತ್ವ್ತದ ಮನೋಭಾವ ಸದಾ ಜಾಗೃತವಾದ ಅರಿವಿನ ಮಟ್ಟ ಇದೆ. 
ಅಂಥ ಪ್ರಬುದ್ಧ ನಾಗರಿಕತ್ವದಿಂದ ನ್ಯಾಯಸಮ್ಮತ ಪ್ರಗತಿಪೂರ್ಣ ಸಾಮಾಜಿಕ ಸುವ್ಯವಸ್ಥೆ 
ಸ್ಥಾಪನೆಯಾಗುತ್ತದೆ. ಕೇವಲ ಪ್ರಾಪ್ತವಯಸ್ಕ ನಾಗರಿಕತ್ವ ಮಾತ್ರ ಇದ್ದರೆ, ಈ ಪ್ರಬುದ್ಧ ನಾಗರಿಕತ್ವ 
ಇಲ್ಲದಿದ್ದರೆ, ನ್ಯಾಯಸಮ್ಮತ ಸಾಮಾಜಿಕ ಸುವ್ಯವಸ್ಥೆ ಎಂದಿಗೂ ಬರಲಾರದು ; ರಾಷ್ಟ್ರೀಯ 
ಗುರಿಗಳತ್ತ ಶಾಂತಿಯುತ, ನಿರಂತರ, ಮುನ್ನಡೆ ಎಂದಿಗೂ ಸಾಧ್ಯವಾಗದು ; ಈ ಮುಂಚೆ ಪ್ರಾಸ್ತಾಪಿಸಿ 
ದಂತೆ, ಅಡ್ಡಾದಿಡ್ಡಿ ಅಲ್ಲಾಡುವ ಚಲನೆ ಮಾತ್ರ, ರಾಷ್ಟ್ರೀಯ ಗುರಿಗಳ ಕೇವಲ ಬರೀ ಅಬ್ಬರದ 
ಮಾತುಗಳು ಮಾತ್ರ. 
ಪ್ರಬುದ್ಧ ನಾಗರಿಕತ್ವದ ಪ್ರಥಮ ಲಕ್ಷ್ಮಣ, ಆಯಾಮ ಇದು. ಇದು ವ್ಯಕ್ತಿಯ ಊರ್ಧ್ವಮುಖ 
ಬೆಳವಣಿಗೆಯನ್ನೂ, ಜೊತೆಗೆ ವಿಸ್ತೃತ ಸಮಾಜದ ಕ್ಲಿತಿಜದೆಡೆ ಹರಿಯುವ ಮನೋಭಾವವನ್ನೂ 
ಪ್ರತಿನಿಧಿಸುತ್ತದೆ. ಇದು ಜನ್ಮ ಸಂಬಂಧವಾದ ಸೀಮಿತ ಸ್ವಾರ್ಥದಿಂದ ಬಿಡುಗಡೆ ಹೊಂದಿ 
ವಿಶಾಲವಾದ ಪುರುಷಾಕಾರದೊಳಗೆ ಬೆಳೆಯುವುದನ್ನು ಪ್ರತಿನಿಧಿಸುತ್ತದೆ. ಇದು ಮಾನವನಲ್ಲಿ, 
ಓರ್ವನ ಸತ್ತೆಯಲ್ಲಿ, ಅವನ ಮನೋಭಾವದಲ್ಲಿ, ಅವನ ಕಾರ್ಯದಲ್ಲಿ, ಅವನ ಮಾನವ-ಮಾನವ 
ಸಂಬಂಧದಲ್ಲಿ ಎಂಥ ಆಶ್ಚರ್ಯಕರವಾದ ಬದಲಾವಣೆಯನ್ನು ಉಂಟು ಮಾಡುತ್ತದೆ ! ಇದು 
ಗೀತೆಯ ಯೋಗ ಉಪದೇಶಗಳ ಕೇಂದ್ರ ವಿಷಯವಾಗಿದೆ. ಆದ್ದರಿಂದಲೇ ಈ ಬದಲಾವಣೆಯನ್ನು 
'ಆಧ್ಯಾತ್ಮಿಕ ಬೆಳವಣಿಗೆ ಎಂದು ಕರೆಯಲಾಗಿದೆ. ಇದು ಮಾನವನ ಆಧ್ಯಾತ್ಮಿಕ ಅನುಭವದ ಪ್ರಾರಂಭ, 
ದೂರದಾರಿಯ ಮೊದಲ ಹೆಜ್ಜೆಗಳ್ಳು ಇಪ್ಪತ್ತೊಂದನೆ ಶತಮಾನದ ಜೀವಶಾಸ್ತ್ರದ ಪರಿಭಾಷೆಯಲ್ಲಿ 
ಬುದ್ಧಿ ಪೂರ್ವಕವಾಗಿ ಬೆನ್ನು ಹತ್ತಿರುವ ಮನೋ-ಸಾಮಾಜಿಕ ವಿಕಾಸ (75010-500181 
evolution). ? 


CC-0. Jangamwadi Math Collection. Digitized by eGangotri 


4 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೨೧ 


ಪ್ರತಿಯೊಬ್ಬ ಗೃಹಸ್ಥನೂ ಧನಾರ್ಜನೆಗಾಗಿ, ಕುಟುಂಬ ಪೋಷಣೆಗಾಗಿ ಜೀವನವನ್ನು 
ಭೋಗಿಸಲಿಕ್ಕಾಗಿ ಕಷ್ಟಪಟ್ಟು ದುಡಿಯುತ್ತಾನೆ. ಆದರೆ ಅವನು ಹಾಗೆಯೇ ತನ್ನ ವೈಯಕ್ತಿಕ ಹಿತವನ್ನು 
ಹಟಮಾಡದೆ ರಾಷ್ಟ್ರ ಹಿತಕ್ಕಾಗಿ ಅಷ್ಟೇ ಕಷ್ಟ ಪಟ್ಟು ದುಡಿಯಲಾರನೆ ? ಇದುವರೆಗೆ ನಮ್ಮ ರಾಷ್ಟ್ರದ 
ಉತ್ತರ ಬಹುಮಟ್ಟಿಗೆ “ಇಲ್ಲ'ಎಂಬುದೇ ಆಗಿದೆ. ಈ ಶೋಚನೀಯವಾದ ಬೆಳವಣಿಗೆಯ 
ದಾಖಲೆಯೆ ಸ್ವಾತಂತ್ರ್ಯದ ಅಲ್ಪಕಾಲಾವಧಿಯ ಬುರುಗಿನಂಥ ಅಮಿತೋತ್ಸಾಹವನ್ನು ನಿರಂತರವಾದ 
ರಾಷ್ಟ್ರೀಯ ಉತ್ಸಾಹ ಮತ್ತು ಶ್ರಮದಾಯಕ ಹೋರಾಟವನ್ನಾಗಿಯೂ, ಎದ್ದು ಕಾಣುವ ಅಭಿವೃದ್ಧಿ 
ಕಾರ್ಯಗಳು ಸಿದ್ಧಿಯಾಗಿ ಮಾರ್ಪಡಿಸುವುದರಲ್ಲಿ ರಾಷ್ಟ್ರವು ಸೋತು ಹೋಗುವಂತೆ ಆದದ್ದು. 
ಸ್ವತಂತ್ರ ಭಾರತದಲ್ಲಿ ಒಂದು ಏಕ ಪ್ರಕಾರವಾದ ಅನುಭವ ಕಂಡು ಬರುತ್ತದೆ. ಯಾವುದೇ ಉದ್ಯಮ ' 
ಖಾಸಗಿ ಕ್ಷೇತ್ರದ್ದಾಗಿದ್ದರೆ ಅದು ಬಹು ಕ್ರಿಯಾಶೀಲವೂ ಉತ್ಸಾಹ ಪೂರಿತವೂ ಆಗಿರುತ್ತದೆ. ಆದರೆ 
ಅದು ಸಾರ್ವಜನಿಕ ಕ್ಲೇತ್ರದ್ದಾಗಿದ್ದರೆ ಸರ್ವಸಾಮಾನ್ಕರ ಹಿತಕ್ಕೆ ಸಂಬಂಧಿಸಿದ್ದಾದರೆ ಅದರಲ್ಲಿ 
ಆಸಕ್ತಿಯೂ ಉತ್ಸಾಹವೂ ಕುಂದಿ ಕೊನೆಗೆ ಮಾಸಿ ಹೋಗುತ್ತದೆ. ಭಾರತದಲ್ಲಿ ಸಾರ್ವಜನಿಕ ಉದ್ದಿಮೆ 
ಗಳು ಯಾರ ಉದ್ದಿಮೆಗಳೂ ಅಲ್ಲ ; ಸಾರ್ವಜನಿಕ ಕಟ್ಟಡಗಳು ಯಾರ ಕಟ್ಟಡಗಳೂ ಅಲ್ಲ ; 
ಸಾರ್ವಜನಿಕ ನಲ್ಲಿ (ಕೊಳಾಯಿ) ಯಾರ ನಲ್ಲಿಯೂ ಅಲ್ಲ. ಇವುಗಳನ್ನೆಲ್ಲ ನಾವು ಉದ್ದೇಶಪೂರ್ವಕ 
ವಾಗಿ ಅಲಕ್ಷಿಸುತ್ತೇವೆ ಎಂದಲ್ಲ. ಇದರ ಅರ್ಥ ಇಷ್ಟೇ : ನಾವು ನಾಗರಿಕತ್ವದ-ಅರಿವಿನ ಎತ್ತರಕ್ಕೆ 
ಏರಿಲ್ಲ ; ಹಾಗೂ ಆ ಎತ್ತರದಿಂದ ಸಹಜವಾಗಿ ಹರಿದುಬರುವ ಸಾಮಾಜಿಕ ಜವಾಬ್ದಾರಿಕೆಯ 
ಅರಿವೂ ಇಲ್ಲ. ಶತಶತಮಾನಗಳಿಂದಲೂ ಗೀತಾಧ್ಯಯನ ಮಾಡುತ್ತಿದ್ದರೂ ನಮ್ಮ ಜನ ಅದನ್ನು 
ಗ್ರಹಿಸಿಲ್ಲ ಎಂಬುದು ಈ ಕೊರತೆಯಿಂದ ಗ್ರಹಿಸಬಹುದು. ನಮ್ಮ ಸಾರ್ವಜನಿಕ ಕಟ್ಟಡಗಳ, ನಮ್ಮ 
ವಿದ್ಯುತ್‌ಜನಕ ಸ್ಥಾವರಗಳ, ನಮ್ಮ ಸಾರ್ವಜನಿಕ ಸಂಚಾರ ವಾಹನಗಳ ಹಾಗೂ ಮತ್ತಿತರ ರಾಷ್ಟ್ರೀಯ 
ಆಸ್ತಿಪಾಸ್ತಿಗಳ ನಿರ್ವಹಣೆ ಬಹು ದರಿದ್ರ. ಸಾರ್ವಜನಿಕ ನಲ್ಲಿಯನ್ನು ತಿರುಗಿಸಿ ನೀರು ಹಿಡಿದು 
ಕೊಂಡು ನಿಲ್ಲಿಸದೆ ಹೋಗುತ್ತಾರೆ, ನೀರು ಅಪವ್ಯಯವಾಗಿ ಹರಿದು ಹೋಗುತ್ತದೆ. ಅದಕ್ಕೆ ನಾನೇಕೆ 
ಗಮನ ಕೊಡಬೇಕು ? ಆದರೆ ನನ್ನ ಮನೆಯಲ್ಲಿರುವ ನಲ್ಲಿಯನ್ನು ನಿಲ್ಲಿಸುತ್ತೇನೆ. ಯಾಕೆಂದರೆ 
ನನ್ನ ನಲ್ಲಿ ನೀರಿನ ಮೀಟರ್‌ ಓಡುವುದು ನನಗೆ ಬೇಡ. ನಮ್ಮ ವಿದ್ಯುತ್‌ ಜನಕ ಸ್ಥಾವರಗಳು 
ತಮ್ಮ ಉತ್ಪಾದನಾ ಶಕ್ತಿಯ ಕೇವಲ ಒಂದು ಅಲ್ಪ್ಬಭಾಗವನ್ನು ಮಾತ್ರ ಉತ್ಪಾದಿಸುತ್ತವೆ ಅವು 
ಅನೇಕ ಸಲ ಕೆಟ್ಟು ಹೋಗುತ್ತವೆ. ಅವುಗಳ ಬೆಲೆ ಎಷ್ಟೇ ಹೆಚ್ಚಾಗಿದ್ದರೂ ಸಹಿತ ಅವುಗಳ 
ನಿರ್ವಹಣೆಯ ಮಟ್ಟ ಬಹು ಕೀಳು. ಇದೆಲ್ಲ ಯಾಕೆಂದರೆ ನಾವು ಎಂಜಿನಿಯರುಗಳಾಗಿ, ಕಾರ್ಮಿಕ 
ರಾಗಿ, ಉಪಾಧ್ಯಾಯರಾಗಿ ಹಾಗೂ ಇನ್ನಿತರ ಕಾರ್ಯನಿರ್ವಾಹಕರಾಗಿ ಇನ್ನೂ ಗೃಹಸ್ಥರಾಗಿದ್ದೇವೆಯೇ 
ಹೊರತು ನಾಗರಿಕರಾಗಿಲ್ಲ. 

ನಾವು ಕಲಿಯಬೇಕಾದ ಮೊದಲನೆಯ ಪಾಠ ಇದು : ನಾವು ಪ್ರಥಮತಃ ನಾಗರಿಕರು. ಆ ಸ್ಥಾನ 
ದಿಂದಲೆ ನಮ್ಮ ಇನ್ನಿತರ ಎಲ್ಲವೂ ಹರಿದು ಬರುತ್ತವೆ. ನಾವು ಕೇವಲ ವೈಯಕ್ತಿಕತೆಗೆ ಕೇಂದ್ರಿಕೃತ 
ವಾದ್ದರಿಂದಲೆ ನಾವು ನಮ್ಮ ರಾಜಕೀಯ ಸ್ವಾತಂತ್ರವನ್ನು ಕಳೆದುಕೊಂಡೆವು. ಬಹು ಶತಮಾನಗಳ 
ವರೆಗೆ ದಾಸರಾಗಿದ್ದೆವು. ಆ ಸಂಕುಚಿತ ಮತ್ತು ಹಾನಿಕಾರಕ ದೃಷ್ಟಿಯನ್ನು ನಮ್ಮ ರಾಜಕೀಯ 
ಸ್ವಾತಂತ್ರ್ಯ ಸಂಗ್ರಾಮದ ಕಾಲಕ್ಕೆ ದಾಟಿದೆವು; ರಾಷ್ಟ್ರ ಸ್ವತಂತ್ರವಾಯಿತು. ಆ ಸ್ವಾತಂತ್ರ್ಯವನ್ನು ನಾವು 
ಕಾಪಾಡಿಕೊಳ್ಳುವುದಾದರೆ ಹಾಗೂ ಅದು ನಮ್ಮ ಲಕ್ಷೋಪಲಕ್ಷ ಜನರಿಗೆ ಅರ್ಥಪೂರ್ಣವಾಗ 
ಬೇಕಾದರೆ, ಸ್ವತಂತ್ರ ರಾಷ್ಟ್ರದ ಪ್ರಬುದ್ಧ ಮತ್ತು ಮುಕ್ತ ಪ್ರಬುದ್ಧ ನಾಗರಿಕರ ಮನೋಭಾವವನ್ನು 
ಪಡೆದುಕೊಳ್ಳಬೇಕು. ಪ್ರಥಮ ಸ್ಥಾನದಲ್ಲಿ ಭಾರತವನ್ನು ಪ್ರತಿಷ್ಠಾಪಿಸುವುದನ್ನು ಹಾಗೂ ನಾವು 
ಅದರ ಒಂದು ಅವಿಭಾಜ್ಯ ಅಂಗ ಎಂಬುದನ್ನು ಕಲಿಯೋಣ. ನಾನು ಅದರಿಂದ ಪ್ರತ್ಯೇಕಗೊಂಡು 


CC-0. Jangamwadi Math Collection. Digitized by 6೮58/6011 


೨೨ - ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಏಕಾಕಿಯಾದರೆ ಅದು ಹಾನಿಗೀಡಾಗುತ್ತದೆ ; ನನಗೂ ಹಾನಿಯಾಗುತ್ತದೆ. ಎಲ್ಲರಿಗೂ ಗೊತ್ತಿರುವ 
ಮಾತನ್ನು ಬಳಸುವುದಾದರೆ--ಭಾರತ ಬದುಕಿದರೆ ಯಾರು ಸಾಯುತ್ತಾರೆ? ಭಾರತ ಸತ್ತರೆ ಯಾರು 
ಬದುಕುತ್ತಾರೆ ? ಅದರಲ್ಲಿ ನಿಜವಾದ ನಾಗರಿಕತ್ವ, ಪ್ರಬುದ್ಧ ನಾಗರಿಕತ್ವದ ಆವೇಶ ವನ್ನು ನೀವು 
ಕಾಣ ಬಹುದು. ಈ ನನ್ನ ದೇಶ ಬದುಕಬೇಕು ; ಪ್ರಗತಿ ಹೊಂದಬೇಕು. ಅದು ಆರೋಗ್ಯ ಪೂರಿತವಾಗಿ 
ಸದೃಢವಾಗಿರಬೇಕು. ಅದರ ಅಗಾಧ ಮಾನವ ಸಮೂಹವನ್ನು ಮಾನವತೆಯ ಉನ್ನತ ಮಟ್ಟಕ್ಕೆ 
ಎತ್ತರಿಸಬೇಕು. ನಮ್ಮ ಜನ ಮಾಡುವ ಸಕಲ ಕಾರ್ಯ ಚಟುವಟಿಕೆಗಳ ಹಿಂದೆ ನಿರಂತರವಾಗಿ ಈ 
ನಾಗರಿಕತ್ವದ ಅರಿವು ಜಾಗೃತವಾಗಿರಬೇಕು. ನಾಗರಿಕನಾದವನು ನಮ್ಮ ಬೀದಿಗಳು, ಸಾರ್ವಜನಿಕ 
ರಸ್ತೆಗಳು, ಉದ್ಯಾನಗಳು ಸ್ವಚ್ಛವಾಗಿರಬೇಕೆಂಬ, ಅವುಗಳನ್ನು ಹಾಳು ಮಾಡಬಾರದು ಎಂಬ ಜಾಗೃತ 
ದೃಷ್ಟಿಯಿಂದ ಸದಾ ಇರಬೇಕು. 


೧೫. ಅಪ್ರಬುದ್ಧ ನಾಗರಿಕನ ಮಾರ್ಗ 

೧೯೫೦ರ ದಶಕದಲ್ಲಿ ನಾನು ನಮ್ಮರಾಷ್ಟ್ರದ ರಾಜಧಾನಿಯಲ್ಲಿ ಇದ್ದಾಗ ನಮ್ಮ ಯುವಕರಲ್ಲಿ, 
ಅದರಲ್ಲೂ ಕಲಿತ ವರ್ಗದರಲ್ಲಿ ಸಾರ್ವಜನಿಕ ಸ್ವಚ್ಛತೆಯ ಬಗ್ಗೆ ಇದ್ದ ಕಡು ಅಲಕ್ಷ್ಯವನ್ನು 
ನೋಡುತ್ತಿದ್ದೆ. ಅಂಥ ಸಂಗತಿಯನ್ನು ಕಂಡಾಗ ನನಗೆ ಅತೀವ ತಳಮಳವಾಗುತ್ತಿತ್ತು. ನಾನು 
ಹಳ್ಳಿಯಲ್ಲಿ ಹುಟ್ಟಿದೆ. ಆದಾಗ್ಗೂ ಈ ನಾಗರಿಕತ್ವದ ಅರಿವು ನನಗೆ ಆ ಹಳ್ಳಿಯ ಶಿಕ್ಷಣದಿಂದಲೆ 
ಉಂಟಾಗಿತ್ತು. ಆ ಶಿಕ್ಷಣದಿಂದ, ನಾನು ನನ್ನ ಹಳ್ಳಿಯ ಮತ್ತು ಇಡೀ ರಾಷ್ಟ್ರದ ಒಳಿತಿಗಾಗಿ ಲಕ್ಷ್ಯ 
ಕೊಡಬೇಕೆಂದು ಕಲಿತೆ. ಕೇವಲ ಬಾಲಕನಾಗಿದ್ದಾಗಲೂ ಕೂಡ ಒಂದು ಕೆರೆಯನ್ನೋ ಸಾರ್ವಜನಿಕ 
ಕಟ್ಟಡವನ್ನೋ ಹಾಳೆ ಮಾಡುವುದನ್ನೂ ಯೋಚಿಸುತ್ತಿರಲಿಲ್ಲ. ಈ ಅರಿವು, ನಾನು ವಿವೇಕಾನಂದರ 
ಸಾಹಿತ್ಯವನ್ನು ಓದಿದಾಗ ಒಂದು ಜ್ವಾಲೆಯಾಗಿ ಪ್ರಜ್ವಲಿಸಿತು. ಹಳ್ಳಿಯಲ್ಲಿದ್ದಾಗಲೇ ಆ ಜ್ವಾಲೆ 
ವಿವೇಕಾನಂದರ ಸಾಹಿತ್ಯದ ಕೆಲವು ಸಂಪುಟಗಳನ್ನೇ ಆಪೋಶನ ಮಾಡಿತು. 

ದೆಹಲಿಯ ವಿಶಾಲವಾದ ದರಿಯಾಗಂಜ್‌ ಬೀದಿಯಲ್ಲಿ ಕಾರಿನಲ್ಲಿ ಹೋಗುತ್ತಿರುವಾಗ, 
ಮತ್ತೊಂದು ಕಾರಿನಲ್ಲಿ ಹೋಗುತ್ತಿದ್ದ ವಿದ್ಯಾವಂತ ಯುವಕ ಹೆಣ್ಣು ಗಂಡುಗಳು ನಗು ನಗುತ್ತಾ 
ಬೀದಿಯ ಇಕ್ಕೆಲಗಳಲ್ಲಿ ಬಾಳೆ ಹಣ್ಣಿನ ಸಿಪ್ಪೆಯನ್ನು ಎಸೆಯುತ್ತಿದ್ದುದನ್ನು ಒಮ್ಮೆ ನೋಡಿದೆ. 
ಅವರ ತಪ್ಪನ್ನು ಅವರಿಗೆ ಮನದಟ್ಟು ಮಾಡಲು ನಾನು ಅವರ ಕಾರು ಬೆನ್ನು ಹತ್ತಿದೆ. ಆದರೆ 
ರಸ್ತೆಯಲ್ಲಿ ಸಂಚಾರ ದಟ್ಟಣೆಯಿಂದಾಗಿ ಅವರನ್ನು ಹಿಡಿಯಲಾಗಲಿಲ್ಲ ! 

ನಮ್ಮ ದೇಶದಲ್ಲಿ ಅಲ್ಲದೆ, ಜಗತ್ತಿನ ಇತರ ಯಾವುದೇ ಸ್ವತಂತ್ರ ನಾಗರಿಕ ದೇಶದಲ್ಲಿ 
ವಿದ್ಯಾವಂತರಾದ ಯುವಕರು ಇಂಥ ಕೆಲಸ ಮಾಡುವುದನ್ನು ಊಹಿಸಬಲ್ಲಿರಾ? ಆದರೆ ಅಂಥಾದ್ದನ್ನು 
ನಮ್ಮ ಮನೆಯಲ್ಲಿ ಮಾಡುವುದಿಲ್ಲ ; ಯಾಕೆಂದರೆ ಅದು ನಮ್ಮ ಮನೆ. ಆದರೆ ನೆರೆಮನೆಯ 
ಅಂಗಳದಲ್ಲಿ ನಮ್ಮ ಮನೆ ಕಸ ಚೆಲ್ಲಲು ನಮಗೆ ಸಂಕೋಚವಿಲ್ಲ. ಇಂಥ ಎಲ್ಲ ಕೃತ್ಯಗಳ ಹಿಂದಿರುವ 
ಮನೋಭಾವ ಏನೆಂದರೆ ; ಒಳ್ಳೆಯದು ನನಗೆ ; ಕೆಟ್ಟದ್ದು ನಿನಗೆ. ಅಥವಾ ನಾನು ಮೊದಲು ; 
ನೀನು ಕೊನೆಯಲ್ಲಿ ; ಅಥವಾ ನಿನಗೆ ಎಂದಿಗೂ ಇಲ್ಲ. ನಾಗರಿಕನ ದೃಷ್ಟಿ ಅದಕ್ಕೆ ಕೇವಲ ತದ್ವಿರುದ್ಧ. 
ನಾವು ಸ್ವತಂತ್ರ ಪ್ರಜಾಸತ್ತಾತ್ಮಕ ಭಾರತದ ಯೋಗ್ಯ ನಾಗರಿಕರು ಎನ್ನಿಸಿಕೊಳ್ಳುವುದಕ್ಕೆ ಅರ್ಹ 
ರಾಗುವುದನ್ನೆ ಮುಂಚೆ, ನಮ್ಮ ಜನರಲ್ಲಿ ಈ ಮನೋಭಾವದ ಬಹುದೊಡ್ಡ ಬದಲಾವಣೆ ಬರ 
ಬೇಕಾಗಿದೆ. ಶತಶತಮಾನಗಳು ನಾವು ಸ್ಪಾರ್ಥಿಗಳಾಗಿದ್ದೆವು ; ನಾವು ಸಾಮಾನ್ಯವಾಗಿ ಪ್ರಾರ್ಥನೆ 
ಮಾಡಿದೆವು : ಓ ಭಗವಂತ ನನಗೆ ಇದನ್ನು ಮಾಡು, ನನಗೆ ಅದನ್ನು ಮಾಡು. ಪ್ರತಿಯೊಬ್ಬರೂ 
ಮೊಟ್ಟಮೊದಲು ಸ್ವರ್ಗಕ್ಕೆ ತಲುಪಬೇಕೆಂಬ ಅವಸರದಲ್ಲಿದ್ದೆವು-ಇತರರ ಗತಿ ಏನೆಂಬುದರ ಬಗ್ಗೆ 


CC-0. Jangamwadi Math Collection. Digitized by 658/6011 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೨೩ 


ಕಿಂಚಿತ್ತೂ ಗಮನವೇ ಇರಲಿಲ್ಲ. ನಮ್ಮ ದೇವಾಲಯಗಳಲ್ಲಿ ಮೊದಲು ದೇವರ ದರ್ಶನ ಪಡೆಯಲು 
ಸ್ವಾರ್ಥಕ್ಕಾಗಿ ಹೋರಾಡುತ್ತೇವೆ. ಇಲ್ಲವೆ ಇತರರನ್ನು ತಿವಿದು ಬದಿಗೊತ್ತಿ “ದೇವರನ್ನು 
ನೋಡುತ್ತೇವೆ.' ಮನುಷ್ಯ ಎಷ್ಟೆಷ್ಟು ಧರ್ಮಪರಾಯಣನಾಗಿರುತ್ತಾನೊ ಅಷ್ಟಷ್ಟು ಹೆಚ್ಚು ಹೆಚ್ಚಾಗಿ 
ಇತರರನ್ನು ಬದಿಗೊತ್ತಿ ತಳ್ಳಿ, ನಿಂತವರ ಸಾಲು ಬಿಟ್ಟು ನುಗ್ಗುತ್ತಾನೆ ; ಯಾಕೆಂದರೆ ಅವನು/ಳು 
ದೇವರಿಗೆ ಆದಷ್ಟು ಬಹು ಹತ್ತಿರವಾಗಿರಬೇಕೆಂದು ಬಯಸುತ್ತಾನೆ/ಳೆ. ನಮ್ಮ ಒಂದು ಪುರಾತನ 
ಗ್ರಂಥದಲ್ಲಿ--ಅದರ ಹೆಸರು ಮರೆತು ಹೋಗಿದೆ--ಒಬ್ಬ ಧರ್ಮಪಾರಾಯಣನಾದ ಗೃಹಸ್ಥನ 
ಪ್ರಾರ್ಥನೆಯನ್ನು ಓದಿದೆ. “ಓ ಭಗವಂತ ನನಗೊಬ್ಬ ಪುತ್ರನನ್ನು ಅನುಗ್ರಹಿಸು; ನೆರೆಮನೆಯವರಿಗೆ 
ಪುತ್ರಿಯನ್ನು ಅನುಗ್ರಹಿಸು !' ಇದು ಧರ್ಮವೆಂದು ತಪ್ಪಾಗಿ ಕರೆದ, ನಾವು ಬಹು ಕಾಲದಿಂದ 
ಬೆಳೆಸಿಕೊಂಡು ಬಂದಿರುವ ಒಂದು ಉತ್ತಮ ಮಾದರಿಯ ಭಕ್ತಿಲೇಪಿತ ಪ್ರಾಪಂಚಿಕತೆ ! ಈ ನಮ್ಮ 
ಮನೋಭಾವದಲ್ಲಿ ಹೆಚ್ಚೇನೂ ಬದಲಾವಣೆಯಿಲ್ಲದೆ, ಆಧುನಿಕ ರಾಜಕೀಯ ಶಕ್ತಿ ವಾಹಿನಿಗಳಿಂದ, 
ಸ್ವತಂತ್ರ ಪ್ರಜಾಸತ್ತಾತ್ಮಕ ದೇಶದ ನಾಗರಿಕರ ಸ್ಥಾನಮಾನಕ್ಕೆ ದೂಡಲ್ಪಟ್ಟಿದ್ದೇವೆ. ಆ ನಾಗರಿಕತ್ವಕ್ಕೆ 
ಅನುಗುಣವಾದ ಉಜ್ವಲ ಶೋಭೆಯಾಗಲಿ, ಶೂರ ಸದ್ಗುಣಗಳಾಗಲಿ ಜೊತೆಗೂಡದೆ ಅಂಥ ನಾಗರಿಕ 
ನಾವು ಹಿಂದಿಯಲ್ಲಿ ಹೇಳುವಂತೆ "ನಾಮ್‌ ಕೆ ವಾಸ್ತೇ ನಾಗರಿಕ' ಮಾತ್ರ. 

ಈ ಸಂದರ್ಭದಲ್ಲಿ ನನ್ನ ದೆಹಲಿ ಜೀವನದ ಅನೇಕ ಸಂಗತಿಗಳಲ್ಲಿ ಕಣ್ಣಿಗೆ ರಾಚುವ ಒಂದನ್ನು 
ಹೇಳಬಯಸುತ್ತೇನೆ. ಆಗ ಬಹು ಪ್ರಶಾಂತವಾಗಿರುತ್ತಿದ್ದ ಗೋಲ್‌ ಮಾರ್ಕೆಟ್‌ ಬಳಿ ಬೆಳಗಿನ 
ವಾಯುವಿಹಾರಕ್ಕಾಗಿ ಹೋಗುತ್ತಿದ್ದೆ. ನಾಲ್ಕು ರಸ್ತೆಗಳು ಕೂಡುವ ಒಂದು ಕಡೆ ಅನೇಕ ಒಡೆದ 
ಮಣ್ಣು ಮಡಕೆಗಳನ್ನು ಮತ್ತು ಸುತ್ತಮುತ್ತ ಯಾವುದೊ ಬಣ್ಣ ಬಣ್ಣದ ದ್ರವ ಬಿದ್ದುದನ್ನು ನೋಡಿದೆ. 
ಅದೆಲ್ಲ ಏನೆಂದು ಆಶ್ಚರ್ಯವಾಗಿ ಹತ್ತಿರದ ವ್ಯಕ್ತಿಯೊಬ್ಬನನ್ನು ಕೇಳಿದೆ. ಅತ ಹೇಳಿದ ಕತೆ ಹೀಗಿದೆ : 
ನೆರೆಮನೆಯಲ್ಲಿ ಯಾರೊ ಒಬ್ಬರಿಗೆ ದೆವ್ವ ಹಿಡಿದಿತ್ತಂತೆ. ಮಂತ್ರವಾದಿಯೊಬ್ಬನನ್ನು ಕರೆತಂದರು. 
ದೆವ್ವ ಬಿಡಿಸುವ "ವಿಧಿ' ಮಾಡಿದ ಮೇಲೆ ಆ ದೆವ್ವನನ್ನು ಮಣ್ಣು ಮಡಿಕೆಯಲ್ಲಿ ಹಿಡಿದನಂತೆ. 
ದೆವ್ವ ತುಂಬಿದ ಆ ಮಡಕೆಯನ್ನು ಎಲ್ಲಿ ಎಸೆಯಬೇಕೆಂಬ ಪ್ರಶ್ನೆ ಉದ್ಭವಿಸಿತು ! ಮನೆಯ ಹತ್ತಿರ 
ಎಸೆದರೆ ದೆವ್ವ ಮತ್ತೆ ಮನೆಯೊಳಗೆ ಬಂದೀತು, ಎಂದು ಆ ಮನೆಯಾತ ಯೋಚಿಸಿದ. ಅವರೆಲ್ಲ 
ನಿಜವಾಗಿ ವಿದ್ಯಾವಂತರಾಗಿದ್ದ ಜಾಣ ಜನ--ಜೊತೆಗೆ ಕೇಂದ್ರ ಸರ್ಕಾರದ ಸೆಕ್ರೆಟೇರಿಯಟ್‌ (ಕಾರ್ಯ- 
ಸೌಧ)ನಲ್ಲಿ ನೌಕರಿ ಮಾಡುತ್ತಿದ್ದವರು ! ಅವರು ಜಾಣ್ಮೆಯಿಂದ ಒಂದು ನಿರ್ಧಾರ ಮಾಡಿದರು : 
ನಾಲ್ಕು ರಸ್ತೆ ಕೂಡುವಲ್ಲಿ ಆ ಮಡಕೆಯನ್ನು ಒಡೆಯೋಣ. ಯಾಕೆಂದರೆ ಅಲ್ಲಿ ಅನೇಕ ಜನ 
ಪ್ರಯಾಣ ಮಾಡುತ್ತಾರೆ. ಅವರಲ್ಲಿ ಯಾರಿಗಾದರೂ ಒಬ್ಬರನ್ನು ಆ ದೆವ್ವ ಹಿಡಿದುಕೊಳ್ಳಲಿ; ನಾವು 
ನಮ್ಮ ಮನೆಯಲ್ಲಿ ಸುರಕ್ಷಿತವಾಗಿದ್ದು ಬಿಡೋಣ ! 

ನಾವು ಬಳುವಳಿಯಾಗಿ ಪಡೆದ ಮನೋಭಾವದ ಒಂದು ಮಾದರಿ ಇದು. ಇದರೊಡನೆಯೆ 
ಇಂಥ ಸಣ್ಣ ಮತ್ತು ಕೆಟ್ಟ ಮಾದರಿಗಳನ್ನು, ಮತ್ತೆ ಅಲ್ಲಲ್ಲಿ ಒಂದೊಂದು ದೊಡ್ಡ ಉತ್ತಮ 
ಮನೋಭಾವಗಳನ್ನು ಬಳುವಳಿಯಾಗಿ ಪಡೆದುಕೊಂಡಿದ್ದೇವೆ. ಆದರೆ ಈ ಒಳ್ಳೆಯ ಮನೋಭಾವ 
ಗಳು ವ್ಯಕ್ತವಾಗಲು ಅವಕಾಶ ಸಿಗಲಿಲ್ಲ. ಇದೆಲ್ಲದರಲ್ಲಿ ನಾಗರಿಕ ಎಲ್ಲಿದ್ದಾನೆ.? ಒಬ್ಬ ನಾಗರಿಕ 
ನಾಗಿದ್ದಿದ್ದರೆ ಅವನು ಧೈರ್ಯವಾಗಿ, "ಆ ದೆವ್ವನನ್ನು ನಾನೇ ಮೈಮೇಲೆ ಬರಮಾಡಿಕೊಳ್ಳುತ್ತೇನೆ' 
ಎಂದು ಹೇಳುತ್ತಿದ್ದ. ಆ ಧೈರ್ಯ, ಗೃಹಸ್ಥನು ನಾಗರಿಕನಾಗಿ ವೃದ್ಧಿ ಹೊಂದಿದಾಗ ಬರುತ್ತದೆ. ಆ 
ಬೆಳವಣಿಗೆಯಲ್ಲಿ ಅಂಥ ಎಲ್ಲ ದೆವ್ವಗಳನ್ನು ಹಾಗೂ ಆ ದೆವ್ವದ ಹೆದರಿಕೆಯನ್ನು, ಎಲ್ಲ ಬಗೆಯ 
ಸಾಮಾಜಿಕ ವಿಷಗಳನ್ನು ಜೀರ್ಣಿಸಿಕೊಳ್ಳುವ ಒಂದು ನೂತನ ಚೈತನ್ಯ ಪ್ರಕಟವಾಗುತ್ತದೆ. ಅದರಲ್ಲಿ 
ಮಾನವನಲ್ಲಿ ಸದಾ ಇದ್ದೇ ಇರುವ ಶಿವಸ್ವರೂಪದ ಚೈತನ್ಯ ಪ್ರತ್ಯಕ್ಷವಾಗುವುದರ ಪ್ರಾರಂಭವನ್ನು 


CC-0. Jangamwadi Math Collection. Digitized by 6೦8/6011 





೨೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ನಾವು ಕಾಣುತ್ತೇವೆ. ಮಾನವನಲ್ಲಿ ತನಗಿರುವ ಪ್ರೇಮದಿಂದಾಗಿ, ಶಿವನು ನಮ್ಮ ಪುರಾಣದ ಸಮುದ್ರ 
ಮಥನದಿಂದ ಹುಟ್ಟಿದ "ಹಾಲಾಹಲ' ವಿಷವನ್ನು ಕುಡಿದ ಕಲ್ಪಿತ ಕಥೆ ಈ ಸತ್ಯವನ್ನು ವ್ಯಕ್ತಪಡಿಸುತ್ತದೆ. 
ಆ ನವ ಚೈತನ್ಯವು ಮಾನವನ ಪ್ರೇಮ ಚೈತನ್ಯವನ್ನು ಒಳಗೊಂಡಿದೆ. ಅದೇ ನಿರ್ಭೀತಿಯನ್ನುಂಟು 
ಮಾಡುತ್ತದೆ. ಒಬ್ಬಳೇ ಇದ್ದಾಗ ಹುಲಿ ಬಂದಾಗ ಓಟ ಕೀಳುವ ತಾಯಿ ತನ್ನ ಮಗು ಜೊತೆಗಿದ್ದಾಗ 
ಹುಲಿಗೂ ಮಗುವಿಗೂ ಮಧ್ಯೆ ನಿಲ್ಲುತ್ತಾಳೆ--ಮಗುವಿಗೆ ಹುಲಿಯಿಂದ ಆಗಬಹುದಾದ ಅಪಾಯ 
ವನ್ನು ತಪ್ಪಿಸಲಿಕ್ಕಾಗಿ. "ಪ್ರೀತಿಗೆ ಭೀತಿಯಿಲ್ಲ' ಎಂಬುದು ಸ್ವಾಮಿ ವಿವೇಕಾನಂದರ ಪ್ರಖ್ಯಾತ 
ಘೋಷಣೆ. 


೧೬. ಪ್ರಬುದ್ಧ ನಾಗರಿಕನ ಮಾರ್ಗ « 

ಈ ಶೂರ ಮನೋಭಾವವೇ ಪಾಶ್ಚಾತ್ಯರಿಗೆ ಪ್ರಾಪ್ತವಾದದ್ದು ; ಅವರನ್ನು ದೊಡ್ಡವರನ್ನಾಗಿ 
ಮಾಡಿದ್ದು. ಇಂಗ್ಲೆಂಡು ತನ್ನ ಅತ್ಯುತ್ತಮ ಪ್ರಜೆಗಳನ್ನು ಸಮುದ್ರದಲ್ಲಿ, ಅರಣ್ಯದಲ್ಲಿ, ಪರ್ವತಗಳಲ್ಲಿ 
ಪ್ರಾಣತ್ಯಾಗ ಮಾಡಲು ಕಳಿಸಿತು ; ಬಹುದೂರದ ದ್ವೀಪಗಳಿಗೂ ಕಳಿಸಿತು. ತಮ್ಮ ದೇಶದ 
ಪ್ರೇಮಕ್ಕಾಗಿ ಅವರು ನಿರ್ಭಯವಾಗಿ ಮತ್ತು ನಗುನಗುತ್ತ ಹೋದರು. ಕೇವಲ ಸಾಹಸ ಕಾರ್ಯಗಳ 
ಪ್ರೀತಿಗಾಗಿ ಹೋದರು. ಇದು ಆ ದೇಶವನ್ನು ಮಹಾದೇಶವನ್ನಾಗಿ ಮಾಡಿತು. "ನಾನು ಆರಾಮ 
ದಿಂದಿರುತ್ತೇನೆ, ನನ್ನನ್ನು ನಾನು ರಕ್ಷಿಸಿಕೊಳ್ಳುತ್ತೇನೆ, ಆದಾಗ್ಲೂ ನನ್ನ ದೇಶ ದೊಡ್ಡದಾಗಲಿ'ಎಂದರೆ 
ಇದು ಎಂದಿಗೂ ಆಗದು. ಆದರೆ ನಾವು ಅದನ್ನೇ ಮಾಡುತ್ತಿದ್ದೇವೆ. ನಾವು ಗುಡ್ಡಗಾಡು, ಅರಣ್ಯ 
ಪ್ರದೇಶ ಅಥವಾ ಹಳ್ಳಿಗಾಡುಗಳಲ್ಲಿ ಮಾಡಬೇಕಾದ ಕಷ್ಟದಾಯಕ ಕೆಲಸಗಳಿಂದ ತಪ್ಪಿಸಿಕೊಳ್ಳಲು 
ಪ್ರಯತ್ನಿಸುತ್ತೇವೆ. ನಮ್ಮ ಧೈರ್ಯಸ್ಥೈರ್ಯಗಳಿಗೆ ಸವಾಲೊಡ್ಡುವ ಎಲ್ಲ ಸ್ಥಾನಗಳನ್ನೂ 
ಸನ್ನಿವೇಶಗಳನ್ನೂ ಸುತ್ತಿ ಬಳಸಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಆದರೆ ತನಗೂ ತನ್ನ 
ಕುಟುಂಬಕ್ಕೂ ಅತ್ಯಂತ ಹೆಚ್ಚಿನ ಅನುಕೂಲತೆಗಳನ್ನು ಪಡೆಯಲು ಹವಣಿಸುತ್ತೇವೆ. ಇವೆಲ್ಲದರಲ್ಲಿ 
ಒಳ್ಳೆಯ ಗೃಹಸ್ಥನನ್ನು ನೋಡುತ್ತೇವೆ, ಸಂದೇಹವೇ ಇಲ್ಲ. ಆದರೆ ಪ್ರಬುದ್ಧ ನಾಗರಿಕನ ಪ್ರಶಾಂತ 
ಶೌರ್ಯವನ್ನು ಮತ್ತು ದೇಶಪ್ರೇಮ ಪೂರಿತ ಮನೋಭಾವವನ್ನಾಗಲಿ ಕಾಣೆವು. 

ತನ್ನೊಬ್ಬನ ವೈಯಕ್ತಿಕ ಸ್ವಹಿತವನ್ನು ಕಾಪಾಡಿಕೊಳ್ಳುವಾಗಲೂ ರಾಷ್ಟ್ರಹಿತದ ಕಾಳಜಿ ವಹಿಸಲು 
ಸಾಧ್ಯವಾಗುವಂತೆ ಮಾಡುವುದು ಒಂದಿಷ್ಟು ಕಿಂಚಿತ್‌ ಆಧ್ಯಾತ್ಮಿಕ ಬೆಳವಣಿಗೆಯಿಂದಲೆ. ಆ ವೈಯಕ್ತಿಕ 
ಸ್ವಹಿತವೆಂಬುದು ಕೂಡ ಕೇವಲ ಧನಾರ್ಜನೆ, ಇನ್ನೂ ಹೆಚ್ಚು ಧನಾರ್ಜನೆಯೆ ಮಾತ್ರವಲ್ಲ ; ಸ್ವಹಿತ 
ಎಂಬ ಮಾತನ್ನು ಇಂದು ನಮ್ಮ ಜನ ಬಹುಮಟ್ಟಿಗೆ ಧನಾರ್ಜನೆ ಎಂದೇ ತಿಳಿದಿದ್ದಾರೆ. ಆದರೆ ಅಷ್ಟೇ - 
ಅಲ್ಲ. ಅದರಲ್ಲಿ ಮರ್ಯಾದೆ, ಗೌರವ, ಕ್ರಿಯಾಶೀಲ ಬಾಳು ಮತ್ತು ಶೂರ ಸಾಹಸ ಎಂಬುದೂ 
ಸೇರಿವೆ. ಅವು ಬರುವುದು ಪ್ರಬುದ್ಧ ನಾಗರಿಕತ್ವದಲ್ಲಿ ಸಂವೃತ್ತವಾಗಿರುವ ಆಧ್ಯಾತ್ಮಿಕ ಬೆಳವಣಿಗೆ 
ಯಿಂದ ಮಾತ್ರ. 

ಈ ಬೆಳವಣಿಗೆ ಓರ್ವ ವ್ಯಕ್ತಿಯಲ್ಲಿ ಉಂಟಾದಾಗ ಸಾರ್ವಜನಿಕ ಹಿತಾಸಕ್ತಿ ಮನೋಭಾವ 
ಮತ್ತು ಮಾನವ ಹಿತಚಿಂತನೆ ತನಗೆ ತಾನೇ ಪ್ರಕಟವಾಗುತ್ತವೆ. ಅದಕ್ಕಾಗಿ ಅವರು ಒದ್ದಾಡಬೇಕಾಗಿಲ್ಲ. 
ರಸ್ತೆಯಲ್ಲಿ ಯಾರೋ ಕಷ್ಟಕ್ಕೆ ಒಳಗಾಗುತ್ತಾರೆ. ಅದನ್ನು ನೋಡಿದೊಡನೆಯೇ ಆ ಪರಹಿತಾಕಾಂಕ್ಷೆ 
ಹುಟ್ಟುತ್ತದೆ: ಹೋಗಿ ಕಷ್ಟಕ್ಕೀಡಾದ ಆ ವ್ಯಕ್ತಿಯನ್ನು ಕೇಳುತ್ತೇನೆ. ನಿನ್ನ ಕಷ್ಟವೇನು? ಯಾವ ರೀತಿ 
ನಾನು ನಿನಗೆ ನೆರವಾಗಬಲ್ಲೆ ? ಒಂದು ವೇಳೆ ಅಂಥ ಎಲ್ಲ ಸಂದರ್ಭಗಳಲ್ಲಿ ನಾನು, ಅದರ ಗೊಡವೆ 
ನನಗೇಕೆ? ಅದರಲ್ಲಿ ಸಿಕ್ಕಿ ಹಾಕಿಕೊಳ್ಳಲಾರೆ ಎಂದು ನಾನು ದೂರ ಸರಿದರೆ, ಆಗ ಅಲ್ಲಿ ನಾಗರಿಕತ್ವದ 
ಅರಿವಿನ ಪೂರ್ಣ ಅಭಾವವಿದೆ. ಹೌದು ನನ್ನ ಸಹಜೀವಿಯ ಸೇವೆಯಲ್ಲಿ ನಿರತನಾಗಿ ಅದರಿಂದ ` 


CC-0. Jangamwadi Math Collection. Digitized by-‘eGangotri 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೨೫ 


ಬಂದು ಒದಗಬಹುದಾದ ಎಲ್ಲ ಪರಿಣಾಮಗಳನ್ನು ಎದುರಿಸಲು ಸಿದ್ಧವಾಗಿದ್ದೇನೆ. ಹೀಗೆ 
ನಾಗರಿಕನಲ್ಲಿ ಮಾನವೀಯ ಪ್ರೇರಣೆ, ಆವೇಗ ಕಾರ್ಯ ಮಾಡುತ್ತದೆ. 

ನಾವು ಒಂದು ಜನಾಂಗವಾಗಿ, ಈ ಮಾನವೀಯ ಪ್ರೇರಣೆಯ ವಿಸ್ತಾರವಾದ ಪ್ರಸರಣೆಯ ಅಭಾವ 
ವಿದೆ. ಬಹು ದೀರ್ಫಕಾಲದ (ಮಧ್ಯಯುಗೀಯ) ಪಾಳೆಗಾರಿಕೆ ಮತ್ತು ರಾಜಕೀಯ ದಾಸ್ಕದ ಒತ್ತಡ 
ದಿಂದ ಆ ಪ್ರೇರಣೆ ಸವೆದು ಕುಂಠಿತವಾಗಿ ಹೋಗಿರುವಂತೆ ಕಾಣುತ್ತದೆ. ಆದ್ದರಿಂದಲೆ ದುರ್ಬಲ 
ವರ್ಗದವರನ್ನು ಹೀನಾಯವಾಗಿ ಕಾಣುವುದು, ಕೆಲವು ಸಲ ಕೊಲ್ಲುವುದೂ ನಡೆಯುತ್ತಿದೆ. ನಮ್ಮ 
ಜನರಲ್ಲಿ ಕೇವಲ ಅತ್ಯಲ್ಪ ಶೇಕಡಾಂಶ ಜನರು ಆರೋಗ್ಯಕರವಾದ ಮನೋಭಾವವನ್ನು ವ್ಯಕ್ತ 
ಪಡಿಸುತ್ತಾರೆ. ಉಳಿದವರಿಗೆ ಈ ಭಾವನೆ ಸುತರಾಂ ಮೂಡುವುದಿಲ್ಲ. ನಮ್ಮನ್ನು ನಾವು 
ರಕ್ಷಿಸಿಕೊಳ್ಳುವುದರಿಂದ, ಇತರರ ಸಮಸ್ಯೆ ಮತ್ತು ತೊಂದರೆಗಳಲ್ಲಿ ತೊಡಕಿಕೊಳ್ಳುವುದನ್ನು 
ತಪ್ಪಿಸಿಕೊಳ್ಳುವುದರಿಂದ ಸರಿಯಾದ್ದನ್ನೇ ಮಾಡಿದೆವೆಂದು ನಾವು ತಿಳಿದುಕೊಂಡೆವು. ಆದರೆ ಈಗ 
ಹಿಂದಿರುಗಿ ನೋಡಿ ಯೋಚಿಸಿದಾಗ ಹಾಗೆ ಮಾಡಿಯೇ ನಾವು ಸ್ವಾತಂತ್ರ್ಯ ಕಳೆದುಕೊಂಡೆವೆಂದು 
ಅರಿಯುತ್ತಿದ್ದೇವೆ. ವಿದೇಶೀ ದಂಡಯಾತ್ರಿಕರು ಬಂದಾಗ--ಹಾಗೆ ಅನೇಕ ಸಲ ದಂಡೆತ್ತಿ 
ಬಂಧಿದ್ದಾರೆ--ಪ್ರತಿಯೊಂದು ಗುಂಪು, ಪ್ರತಿಯೊಂದು ರಾಜ್ಯ, ತನ್ನನ್ನು ಮಾತ್ರ ತಾನು ರಕ್ಷಿಸಿಕೊಳ್ಳಲು 
ಯೋಚಿಸಿದವು. ದಾಳಿಗೆ ಈಡಾದ ದುರ್ದೈವದಿಂದ ಆ ಇತರ ಜನರನ್ನು, ಇತರ ರಾಜ್ಯವನ್ನು 
ರಕ್ಷಿಸಲು ನಾವು ಮುಂದಾಗಲಿಲ್ಲ. "ನಾನು-ನನ್ನದು. ರಾಕ್ಷಸ ಹಿಂದಿರುವವನನ್ನು ಹಿಡಿಯಲಿ' ಎಂಬ 
ಈ ಮನೋಭಾವ ಭಯಂಕರ ಹಾನಿಕಾರಕ ಪರಿಣಾಮಗಳನ್ನುಂಟುಮಾಡಿತು. ಪರಕೀಯ ದಾಳಿ 
ಯೆಂಬ ರಾಕ್ಷಸ ಬಂತು. ಎಲ್ಲ ಗುಂಪುಗಳನ್ನು, ರಾಜ್ಯಗಳನ್ನು, ಮೇಲಿದ್ದ ಶ್ರೀಮಂತರನ್ನು, ಬಲಾಢ್ಕ 
ರನ್ನು, ಮೇಲ್ಜಾತಿಯವರನ್ನು ನುಂಗಿದಂತೆ ಕೆಳಗಿದ್ದ ಬಡವರನ್ನು, ದುರ್ಬಲರನ್ನು, ತುಳಿತಕ್ಕೆ 
ಒಳಗಾದವ ರನ್ನು ಸಹಿತ ನುಂಗಿ ಹಾಕಿತು. 

ಶತಮಾನಗಳ ನಂತರ ಪಡೆದ ಈ ಸ್ವಾತಂತ್ರ್ಯ ನಮಗೆ ಹೊಸ ಅನುಭವ. ಈ ನೂತನ ಸನ್ನಿವೇಶ, 
ನಮ್ಮ ಸ್ವಾತಂತ್ರ್ಯವನ್ನು ರಕ್ಷಿಸುವ ಮತ್ತು ವೃದ್ಧಿಪಡಿಸುವ ಒಂದು ನೂತನ ಮನೋಭಾವವನ್ನು 
ಅಪೇಕ್ಷಿಸುತ್ತದೆ. ಪ್ರದೀಪ್ತ ಸ್ಪರ್ಶ, ಪ್ರಬುದ್ಧ ನಾಗರಿಕತ್ವ ಇದು. ಇದರಿಂದ ರಾಷ್ಟ್ರದ ಪ್ರತಿ 
ಯೊಬ್ಬನೂ ಆತ್ಮಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಉನ್ನತವಾಗಿ, ಬಲಾಡಢ್ಕವಾಗಿ ಹಾಗೂ ಗುಣಾತ್ಮಕ 
ವಾಗಿ, ಹಿಂದೆ ಯಾವಾಗಲೂ ಇದ್ದುದಕ್ಕಿಂತ ಶ್ರೀಮಂತವಾಗಿ ಬೆಳೆದಂತಾಗುವುದು. 

ಒಬ್ಬರು ತಮ್ಮಲ್ಲಿಯೆ ಇಂಥ ಬೆಳವಣಿಗೆಯನ್ನು ಸಿದ್ಧಿಸಿಕೊಂಡು ಮನೆಯಲ್ಲಿ ಈ ಮನೋಭಾವ 
ವನ್ನು ತಮ್ಮ ಮಕ್ಕಳಿಗೂ ಕಲಿಸುತ್ತಾರೆ. ಮನೆಯು, ರಾಷ್ಟ್ರದ ನೈತಿಕ ಮತ್ತು ಧಾರ್ಮಿಕ ಮೌಲ್ಯಗಳ 
ಶಿಶುವಿಹಾರವಲ್ಲದೆ ಮತ್ತೇನು ? ಮಾನವ-ನಿರ್ಮಾಣ ಮತ್ತು ರಾಷ್ಟ್ರ ನಿರ್ಮಾಣದ ಶಿಶುವಿಹಾರ 
ವಲ್ಲದೆ ಮತ್ತೇನು ? ಮನೆಯೆಂದರೆ ಈಗ ಅನೇಕಾನೇಕ ಹೆತ್ತವರು ಮಾಡುವಂತೆ ತಮ್ಮ ಮಕ್ಕಳ 
ವೈಯಕ್ತಿಕ ಆಶೆ ಆಕಾಂಕ್ಷೆಗಳನ್ನು ಉದ್ದೀಪನೆ ಮಾಡುವ ಎಡೆಯೆಂದಲ್ಲ. ತಮ್ಮ ಮಕ್ಕಳಲ್ಲಿ ವೈಯಕ್ತಿಕ 
ಆಶೆ ಆಕಾಂಕ್ಷೆಗಳನ್ನು ಉದ್ದೀಪನೆ ಮಾಡುವುದರಲ್ಲಿ ಹಾನಿಯೇನೂ ಇಲ್ಲ. ಹಾಗೂ ಅವರಲ್ಲಿ 
ಅಡಗಿರುವ ಸಂಭಾವ್ಯ ಸಾಧ್ಯತೆಗಳನ್ನು ಪ್ರಚೋದಿಸಲಿ. ಆದರೆ ಮಾನವ ಉತ್ಕೃಷ್ಟತೆಯ ಆದರ್ಶದ 
ಕನಸನ್ನೂ ಕಾಣಲು ಅವರು ಮಾರ್ಗದರ್ಶಕರಾಗಬೇಕು. ಆ ಕನಸನ್ನು ನನಸನ್ನಾಗಿ ವೃದ್ಧಿ ಮಾಡಿ 
ಕೊಳ್ಳಲು ಹೆಣಗಾಡುವುದಕ್ಕೆ ದಾರಿ ತೋರಿಸಬೇಕು. ಹಾಗೂ ಆ ಆದರ್ಶಕ್ಕೆ ತಮ್ಮ ವೈಯಕ್ತಿಕ ಆಸೆ 
ಆಕಾಂಕ್ಷೆ ಅಧೀನವಾಗಿರುವಂತೆ ನೋಡಿಕೊಳ್ಳಬೇಕು. ಇಲ್ಲದೆ ಹೋದರೆ, ಹಾರ್ವರ್ಡ್‌ ವಿಶ್ವವಿದ್ಮಾ 
ನಿಲಯದ ಮನೋವಿಜ್ಞಾನಿ ವಿಲಿಯಂ ಮ್ಯಾಕ್‌ಡೌಗಾಲ್‌ ತಮ್ಮ “Characters and the Conduct 
1717618'- (ಭಾರತದಲ್ಲಿ ಸದ್ಗುಣ ಮತ್ತು ಸದ್ವರ್ತನೆ) ಎಂಬ ಪುಸ್ತಕದಲ್ಲಿ ಹೇಳಿದಂತೆ, ಸದ್ಗುಣದ 


CC-0. Jangamwadi Math Collection. Digitized by 6೦8/6011 


೨೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಆದರ್ಶವಿಲ್ಲದ ಆಶೆ ಆಕಾಂಕ್ಲೆ, ಯುವಕರನ್ನು ಉಚಿತಾನುಚಿತ, ಯೋಗ್ಕಾಯೋಗ್ಯ ವಿವೇಕ 
ಶೂನ್ಶರನ್ನಾಗಿ ಮಾಡುತ್ತದೆ. ಯಾಕೆಂದರೆ ವಿವೇಕ ಅತ್ಯಾಸೆಯ ದಾರಿಗೆ ಅಡ್ಡ ಬರುತ್ತದೆ. ಅನಿರ್ಬಂಧ 
ಆಸೆ ದುಷ್ಟರನ್ನಾಗಿ ಮಾಡುತ್ತದೆ. ಕುಟುಂಬವು ಮಕ್ಕಳ ಚೈತನ್ಮದ ಮಟ್ಟವನ್ನು ಎತ್ತರಿಸಲು ತರಬೇತಿ 
ಕೊಡಬೇಕು. ಅವರು ಇಡೀ ರಾಷ್ಟ್ರವನ್ನೇ ಪ್ರೀತಿಸುವಂತಾಗಬೇಕು. ಈ ಊರ್ಧ್ವಮುಖೀ ಅಭಿವೃದ್ಧಿ 
ಇಲ್ಲವೆ ಈ ಆಧ್ಯಾತ್ಮಿಕ ಗಾಢತೆ, ಪ್ರಬುದ್ಧ ನಾಗರಿಕತ್ವದ ಎರಡು ಗುಣವಿಶೇಷಗಳಲ್ಲಿ ಮಾನವ 
ಬೆಳವಣಿಗೆಯ ಒಂದು ಆಯಾಮ. 
೧೭. ಸಮೂಹ ನಿಷ್ಠೆ ವಿರುದ್ಧ ರಾಷ್ಟ್ರ ನಿಷ್ಠೆ 
(ಪ್ರಬುದ್ಧ ನಾಗರಿಕತ್ವದ) ಎರಡನೆಯ ಅಗತ್ಯ ಗುಣ, ದಿಗಂತಮುಖೀ ವಿಸ್ತರಣೆ--ಗಾಢತ್ವದ 
ಉಪಫಲವಾಗಿ ಉಂಟಾದದ್ದು. ಇದುವರೆಗೆ ನಮ್ಮ ರಾಷ್ಟ್ರ ವಿಭಜನಾತ್ಮಕ ಮನೋಭಾವದಲ್ಲಿ 
ಅಲ್ಪ ಸಾಮಾಜಿಕ-ರಾಜಕೀಯ ಸಮೂಹಗಳ, ಜಾತಿಮತಪಂಥಗಳ ನಿಷ್ಠೆಯಲ್ಲಿ ತಲ್ಲೀನವಾಗಿತ್ತು. 
ಈ ಸರ್ವಾಪವರ್ಜಿೀ ಗುಂಪುಗಳು ನಮ್ಮ ಮಧ್ಯೆ ಇದ್ದವು ; ಈಗಲೂ ಇವೆ. ಯಾವುದಾದರೂ 
ಒಂದು ಸಮೂಹಕ್ಕೆ, ಒಂದು ಪಕ್ಷಕ್ಕೆ, ಒಂದು ಪಂಗಡಕ್ಕೆ, ಸಂಪ್ರದಾಯಕ್ಕೆ ಸೇರುವುದೇನೊ ಅಷ್ಟೇನೂ 
ಹಾನಿಕಾರಕವಲ್ಲ. ಆದರೆ ನಮ್ಮ ನಮ್ಮ ಗುಂಪಿಗೇ, ಪಂಗಡಕ್ಕೇ ಅತ್ಯಾಸಕ್ತಿಯಿಂದ ಆ ಸಂಬಂಧವನ್ನು 
ರಕ್ಷಿಸಿಕೊಳ್ಳಲು ಯತ್ನಿಸಿ ಹಾಗೂ ಇತರ ಸಮೂಹ ಅಥವಾ ಪಂಗಡವನ್ನು ನಿರ್ಲಕ್ಷಿಸಿದಾಗ ಅಥವಾ 
ಅದರೊಡನೆ ಸೆಣಸಿದಾಗ ತೊಂದರೆ ಉಂಟಾಗುತ್ತದೆ. ಆಗ ನಾವು ಒಟ್ಟು ಒಂದು ಜನಾಂಗವಾಗಿಯೆ 
ದುರ್ಬಲರಾಗುತ್ತೇವೆ. ನಮ್ಮ ರಾಷ್ಟ್ರದ ಒಗ್ಗಟ್ಟೂ ದುರ್ಬಲವಾಗುತ್ತದೆ. ಇಂದು ಈ ಎಲ್ಲರ 
ಸಮೂಹಗಳ ನಿಷ್ಠೆಯ ತಳಪಾಯವಾಗಿ ಭಾರತದ ಪ್ರಜಾಸತ್ತಾತ್ಮಕ ರಾಷ್ಟ್ರಕ್ಕೆ ನಾವು ಸಾಮಾನ್ಯ 
ರಾಷ್ಟ್ರೀಯ ನಿಷ್ಠೆಯುಳ್ಳವರಾಗಿದ್ದೇವೆ ಎಂಬುದನ್ನು ಅರಿಯಬೇಕು. ಈ ನಿಷ್ಠೆಯೊಂದೇ ಇತರ 
ಎಲ್ಲ ಗುಂಪುಗಳನ್ನು ಹಾಗೂ ಅವುಗಳ ಪರಸ್ಪರ ಆರೋಗ್ಯಕರವಾದ ಅಂತರ್‌ ಸಂಬಂಧಗಳನ್ನೂ 
ರಕ್ಷಿಸಬಲ್ಲದು. ಈ ಏಕಮೇವ ಸಾಮಾನ್ಯ ರುಷ್ಟ್ರೀಯ ರಾಜ್ಯದ ರಾಜಕೀಯ ನಿಷ್ಠೆ, ಮಾಲೆಯಲ್ಲಿರುವ 
ಹೂಗಳ ಮೂಲಕ ಹಾದು ಹೋಗುವ ಸೂತ್ರ (ದಾರದಂತೆ ಇತರ ಎಲ್ಲ ಸಮೂಹ ನಿಷ್ಠೆಗಳಲ್ಲೂ 
ಓತಪ್ರೋತವಾಗಿ ಹರಿಯಬೇಕು. ರಾಷ್ಟ್ರೀಯ ನಿಷ್ಠೆ ಇನ್ನೆಲ್ಲ ನಿಷ್ಠೆಗಳಿಗಿಂತ ಅಧಿಕ ಮತ್ತು ಮೀರಿ 
ನಿಲ್ಲಬೇಕು. ಒಂದು ಸಮೂಹದ ಸದಸ್ಯತ್ವ ಇಡೀ ರಾಷ್ಟ್ರದ ನಾಗರಿಕತ್ವಕ್ಕೆ, ತನ್ನ ವೈಯಕ್ತಿಕ ಒಳಿತಿಗಾಗಿ 
ಆ ಗುಂಪಿನ ಕ್ಷೇಮಕ್ಕಾಗಿ, ರಾಷ್ಟ್ರದ ಕ್ಷೇಮಕ್ಕಾಗಿ ವಿಸ್ತಾರವಾಗಬೇಕು. ಮತ ಪಂಗಡಗಳು ಹೆಚ್ಚಾಗಲಿ ; 
ಆದರೆ ಮತೀಯ ಭ್ರಾಂತಿ ನಿಲ್ಲಲಿ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು. 
ನಮ್ಮ ಅನೇಕ ಸಮೂಹಗಳಲ್ಲಿ ಈ ರಾಷ್ಟ್ರೀಯ ನಿಷ್ಠೆ ಇನ್ನೂ ನಮ್ಮಲ್ಲಿ ಬಲಗೊಂಡಿಲ್ಲ. 
ಈಗಲೂ ಸಹ ಸಮೂಹ ನಿಷ್ಠೆ, ಸಮೂಹ ಮೋಹಗಳು, ಸಮೂಹ ಹಿತಾಸಕ್ತಿ ಮತ್ತು ಗುಂಪು 
ಘರ್ಷಣೆ, ವೈಷಮ್ಯ ಎಷ್ಟು ಭೀಕರವಾಗಿದೆ ಎಂದರೆ ನಮ್ಮ ಸಮಾನ್ಯ ರಾಷ್ಟ್ರೀಯ ನಿಷ್ಠೆ ದುರ್ಬಲ 
ವಾಗಿದೆ. ನಮ್ಮ ಬಾಲದೆಸೆಯ ಪ್ರಜಾಸತ್ತಾತ್ಮಕ ರಾಜ್ಯವನ್ನು ಕಾಡುತ್ತಿರುವ ಕಷ್ಟಗಳಿಗೆಲ್ಲ ಇದೇ 
ಮೂಲ, ಈ ಆತ್ಯಂತಿಕ--ಸರ್ವಾಪವರ್ಜಿ ಪ್ರಾಂತೀಯ, ಭಾಷಿಕ, ಜಾತೀಯ ಮತ್ತು ಇತರ ಸಮೂಹ 
ನಿಷ್ಠೆಗಳು ಮತ್ತು ಜಗ್ಗಾಟಗಳು ರಾಷ್ಟ್ರವನ್ನು ಸದಾ ದುರ್ಬಲಗೊಳಿಸುತ್ತಿವೆ. 
೧೯೫೦ರಲ್ಲಿ ನಾವು ಸ್ವತಂತ್ರರಾದಾಗ (ಸಂವಿಧಾನವನ್ನು ಅಂಗೀಕರಿಸಿ ಗಣರಾಜ್ಯವಾದಾಗ) 
ಭಾರತ ಎಂಬ ರಾಷ್ಟ್ರಕ್ಕೆ ನಮ್ಮ ಸರ್ವನಿಷ್ಠೆಯನ್ನು ಸ್ವತಂತ್ರವಾಗಿ ರಚಿಸಿದೆವು. ಅದರ ಮೂಲಕ 
ನಮ್ಮ ವೈಯಕ್ತಿಕ ಹಾಗೂ ಸಾಮೂಹಿಕ ಹಿತವನ್ನು ಸಾಧಿಸಲು ಏರ್ಪಾಟು ಮಾಡಿದೆವು. ಅಂದಿನಿಂದ 
ಭಾರತದ ನಾಗರಿಕತ್ವವು ನಮ್ಮ ಪ್ರಾಥಮಿಕ ಪುರುಷಾಕಾರವಾಯಿತು. ಉಳಿದೆಲ್ಲ ಸಮೂಹ ನಿಷ್ಠೆಗಳೂ 


CC-0. Jangamwadi Math Collection. Digitized by eGangotri 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೨೭ 


ಗೌಣವಾದವು. ಆದರೆ ನಮ್ಮ ಜನರಲ್ಲಿ ಅನೇಕರು ಈಗಲೂ ತಮ್ಮ ತಮ್ಮ ಗುಂಪುಗಳ ನಿಷ್ಠೆಯು 
ಪ್ರಾಥಮಿಕ ; ರಾಷ್ಟ್ರೀಯ ನಿಷ್ಮೆ ಗೌಣ--ಎಂದೂ ಅಷ್ಟೇಕೆ, ಬಿಟ್ಟೇ ಬಿಡಬಹುದಾದದ್ದು ಎಂದೇ 
ಬಗೆದಿದ್ದಾರೆ. ಈ ಮನೋಭಾವ ಮತ್ತೆ ನಮ್ಮ ರಾಜಕೀಯ ರಾಷ್ಟ್ರವನ್ನು ದುರ್ಬಲಗೊಳಿಸಲು 
ಕಾರಣವಾಗುತ್ತದೆ. ಮನುಷ್ಯನನ್ನು ಮನುಷ್ಯನೊಡನೆ ಒಂದುಗೂಡಿಸುವ ರಾಜಕೀಯ ಸಂಬಂಧವನ್ನು, 
ಗುಂಪು ಗುಂಪಿನ ನಡುವೆ, ಪ್ರಾಂತಪ್ರಾಂತಗಳ ನಡುವೆ ಇರುವ ಸಂಬಂಧವನ್ನು ದುರ್ಬಲಗೊಳಿಸು 
ತ್ತದೆ. ಸಂಸ್ಥೆಗಳ ಮೂಲಕ, ಸಂಸ್ಥೆಗಳಿಗೆ ಹೊರತಾಗಿ ರಾಷ್ಟ್ರೀಯ ನಿಷ್ಠೆಯನ್ನು ಮತ್ತು ರಾಷ್ಟ್ರೀಯ 
ನಾಗರಿಕತ್ವವನ್ನು ಜನರಿಗೆ ಎಡೆಬಿಡದೆ ಕಲಿಸುವುದೊಂದೇ ನಮಗಿರುವ ಶ್ರೀ ರಕ್ಷೆ. 

ಈ ಕ್ಷೇತ್ರದಲ್ಲಿ ಆಧುನಿಕ ಜಪಾನಿನ ನಿದರ್ಶನ ನಮ್ಮ ಕಣ್ಣು ತೆರೆಸುವಂಥಾದ್ದು. ೧೮೫೩ರಲ್ಲಿ 
ಕಮಡೋರ್‌ ಮ್ಯ್ಕಾಥ್ಕೂ ಸಿ. ಪೆರ್ರೀ ಅವರ ನಾಯಕತ್ವದಲ್ಲಿ, ಅಮೆರಿಕೆಯ ನೌಕಾದಳ ಟೊ.ಕಿಯೋ 
ಕೊಲ್ಲಿಯಲ್ಲಿ ನಿಂತು ಜಪಾನೀ ಬಂದರುಗಳನ್ನು ತಮ್ಮ ವ್ಯಾಪಾರದ ಅನುಕೂಲತೆಗಾಗಿ ತೆರೆಯ 
ಬೇಕೆಂದು ತಮ್ಮ ತೋಪುಗಳನ್ನು ಜಪಾನಿಗೆ ಗುರಿಯಿಟ್ಟು ಒತ್ತಾಯ ಮಾಡಿದಾಗ ಒಂದು ಪ್ರಪಂಡ 
` ವಾದ ದೇಶಪ್ರೇಮ ಜಾಗೃತಿ ಇಡೀ ಜಪಾನ್‌ ದೇಶವನ್ನು ಗಡಗಡ ನಡುಗಿಸಿತು. ಮರುವರ್ಷ 
ಜಫಾನ್‌ ಅಮೆರಿಕಾ ಸಂಯುಕ್ತ ಸಂಸ್ಥಾನಗಳೊಡನೆ, ತಮ್ಮ ಬಂದರುಗಳನ್ನು ಅವರ ವ್ಯಾಪಾರಕ್ಕಾಗಿ 
ತೆರೆದು ದಾರಿಕೊಡಲು ಒಪ್ಪಂದ ಮಾಡಿಕೊಂಡಿತು ಇದರ ಹಿಂದೆಯೆ ಸೈನಿಕ ಬಲಾತ್ಕಾರದಿಂದ 
ಅನೇಕ ಐರೋಪ್ಕ ರಾಜ್ಕಗಳೊಡನೆಯೂ ಒಪ್ಪಂದಗಳಾದವು. .ಈ ಘಟನಾವಳಿಗಳು ಜಪಾನಿನ 
ಸಾಮಾಜಿಕ ಮತ್ತು ರಾಜಕೀಯ ಆಂದೋಲನಗಳನ್ನು ಹೆಚ್ಚಿಸಿ, ಜಪಾನೀಯ ಪಾಳೆಯಗಾರಿಕೆಯ 
ವ್ಯವಸ್ಥೆಯ ಬುನಾದಿಯನ್ನೇ ಹಾಳುಮಾಡಿತು. ತತ್ಪರಿಣಾಮವಾಗಿ ಎರಡು ಶತಮಾನಗಳಷ್ಟು 
ಪುರಾತನವಾದ ಟೊಕುಗಾವ ಷೊಗುನಾಟೆ ಪಾಳೆಯ ಪದ್ಧತಿ ಬಿದ್ದು ಹೋಗುವ ತನಕ ಜಪಾನಿನಲ್ಲಿ 
ಒಂದು ದಶಕದ ಕಾಲ ಕ್ಷೋಭೆಯುಂಟಾಯಿತು. ೧೮೬೮ರಲ್ಲಿ, ಎಷ್ಟೋ ಶತಮಾನಗಳ ಹಿಂದೆ 
ವಿವಿಧ ಪ್ರಾಂತಗಳಲ್ಲಿ ರಾಜಕೀಯ ಅಧಿಕಾರ ಕೈಯಲ್ಲಿ ಹಿಡಿದುಕೊಂಡ ಜಪಾನ್‌ ಚಕ್ರವರ್ಶಿಯನ್ನು 
ಅನಾಮಧೇಯವಾಗಿ ವ್ಯಕ್ತಿತ್ವವಿಲ್ಲದಂತೆ ಮಾಡಿದ್ದ ಪ್ರಾಂತೀಯ ಯುದ್ಧಮಲ್ಲರು, ರಾಷ್ಟ್ರೀಯ 
ಗಂಡಾಂತರ ಪರಿಸ್ಥಿತಿಯನ್ನು ಅರಿತು ಜಪಾನ್‌ ಚಕ್ರವರ್ತಿಯನ್ನು ಬಲಪಡಿಸಲು, ಜಪಾನೀ 
ರಾಷ್ಟ್ರವನ್ನು ಒಂದುಗೂಡಿಸಲು, ಹಾಗೂ ಬದಲಾದ ಅಂತರಾಷ್ಟ್ರೀಯ ಪರಿಸ್ಥಿತಿಯ ಸವಾಲುಗಳನ್ನು 
ಎದುರಿಸಲು, ತಮ್ಮ ದೇಶದ ಸ್ವತಂತ್ರ್ಯ ಮತ್ತು ರಾಷ್ಟ್ರೀಯ ಬಳುವಳಿಯನ್ನು ರಕ್ಷಿಸಲು ತಮ್ಮ 
ಎಲ್ಲ ಅಧಿಕಾರಗಳನ್ನೂ ಜಪಾನಿನ ಚಕ್ರವರ್ತಿಗೆ ಪುನಃ ಪ್ರಾಪ್ತಿ ಮಾಡಿದರು. "ಮೆಯಿಜಿ ಪುನಃ 
ಪ್ರಾಪ್ತಿ' ಎಂದು ಹೆಸರಾದ ಈ ಘಟನೆ ಒಂದು ದೊಡ್ಡ ಅಣೆಕಟ್ಟು ಒಡೆದಂತೆ ಆಯಿತು. ಶತಮಾನಗಳ 
ವರೆಗೆ ಸಂಚಿತವಾಗಿದ್ದ ಸ್ವದೇಶಾಭಿಮಾನದ ಚೈತನ್ಮಶಕ್ತಿಗಳು ನುಗ್ಗಿ ಹರಿದವು. ಆ ಪುನಃ ಪ್ರಾಪ್ತಿಯು 
ಈ ರಾಷ್ಟ್ರೀಯ ಶಕ್ತಿ ಪ್ರವಾಹವನ್ನು ಏಕಾಏಕಿ ಬಿಡುಗಡೆ ಮಾಡಿತು. ಮುಂದಿನ ಒಂದು ದಶಕದ 
ಕಾಲ ಒಂದು ಪ್ರಚಂಡ ರಾಷ್ಟ್ರೀಯ ಪ್ರಚೋದನೆಯನ್ನೇ ಉಕ್ಕಿಸಿತು. ಅದರಿಂದ ಜಪಾನಿನ ಒಳಗೂ 
ಹೊರಗೂ ಪ್ರಚಂಡ ಪರಿಣಾಮ ಉಂಟಾಯಿತು. 

ಆಧುನಿಕ ಜಪಾನೀ ಜನರ ಈ ವರ್ತನೆ, ಅಷ್ಟೇ ಸ್ಫೂರ್ತಿದಾಯಕವಾದ “ಕಾಮಿಗಳು'ಎಂದು 
ಕರೆಯುವ ಜಪಾನೀ ದೇವರುಗಳ ವರ್ತನೆಯಲ್ಲೂ ಹಾಗೂ ಅವರ ಷಿಂಟೊ ಧರ್ಮದಲ್ಲೂ ಕಂಡು 
ಬರುತ್ತದೆ. ಪುರಾತನ ಯುಗದಲ್ಲಿ ಎಲ್ಲ "ಕಾಮಿಗಳು, ಒಟ್ಟಾಗಿ ಸಭೆಗೂಡಿ, ತಮ್ಮ ಸಮಸ್ತ ವಿಶೇಷ 
ಶಕ್ತಿಗಳನ್ನು, ಸೌಲಭ್ಯಗಳನ್ನು ಒಬ್ಬ ಕಾಮಿಗೆ--ಅಮಾತೆರ್‌ಸೌ ಒಮಿಕಾಮಿಗೆ--ಬಿಟ್ಟುಕೊಟ್ಟರು 
ಎಂಬುದಾಗಿ ಆದೇಶದ ಧಾರ್ಮಿಕ ಇತಿಹಾಸದಲ್ಲಿ ಪ್ರಸ್ತಾಪಿಸಲಾಗಿದೆ. 

ಭಾರತದಲ್ಲಿ ಅಂಥ ರಾಷ್ಟ್ರೀಯ ಜಾಗೃತಿ, ಸ್ವದೇಶಾಭಿಮಾನ ಮತ್ತು ರಾಜಕೀಯ ಸುಜ್ಞಾನದ 


CC-0. Jangamwadi Math Collection. Digitized by 658/6011 


೨೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಕೇವಲ ಒಂದೇ ಒಂದು ಕಿಂಚಿತ್‌ ಅಂಶ ಇದ್ದಿದ್ದರೆ ಹದಿನೈದನೆಯ ಶತಮಾನದಿಂದಲೂ ಆ 
ತರುವಾಯವೂ ಪಾಶ್ಚಾತ್ಮ ಬಲಾಢ್ಯರು ಇಲ್ಲಿಗೆ ಬಂದಾಗ, ತಮ್ಮ ಕಾರ್ಯಾಚರಣೆಯಲ್ಲಿ 
ತೊಡಗಿದಾಗ ನಮ್ಮ ಪ್ರತಿಕ್ರಿಯೆ ಆಗ ಆಗಿದ್ದುದಕ್ಕಿಂತಲೂ ಬೇರೆ ತೆರನಾಗಿಯೆ ಇರುತ್ತಿತ್ತು. ಹಾಗೂ 
ನಮ್ಮ ಆಧುನಿಕ ಇತಿಹಾಸವೂ ಬೇರೆಯೆ ಆಗಿರುತ್ತಿತ್ತು. ಚಾರಿತ್ರಿಕವಾಗಿ ರೂಪಿತವಾದ ನಮ್ಮ 
ಅನೈಕಮತ್ಯ, ರಾಜಕೀಯ ಸ್ವಭಾವಗಳನ್ನು, ದೌರ್ಬಲ್ಯಗಳನ್ನು ನಾವು ನಿಧಾನವಾಗಿಯಾದರೂ 
ಎಡೆಬಿಡದೆ, ಸಾಮಾನ್ಯ ರಾಷ್ಟ್ರೀಯ ನಿಷ್ಠೆ ಮತ್ತು ನಾಗರಿಕತ್ವದ ಶಿಕ್ಷಣದ ಮೂಲಕ ದಾಟಲೇಬೇಕು. 


೧೮. ಮಾನವ ಸರಿಸಮಾನತೆಯ ಗುರಿಯುಳ್ಳ ನಾಗರಿಕತ್ವ 


ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ತಮಗೆ ತಾವೇ ಕಲಿತುಕೊಳ್ಳಬೇಕಾದ ಒಂದು ಶಿಕ್ಷಣವಿದೆ. 
ಅದು ನಮ್ಮ ಸಮಾಜವನ್ನು ಪೀಡಿಸುತ್ತಿರುವ ಅನೇಕ ಕೇಡುಗಳನ್ನು ನಿವಾರಿಸುತ್ತದೆ. ಆ ಶಿಕ್ಷಣ 
ನಮ್ಮ ಪ್ರಾಥಮಿಕ ವ್ಯಕ್ತಿತ್ವವನ್ನು ಮತ್ತು ಪುರುಷಾಕಾರವನ್ನು ಕಂಡುಕೊಂಡು ಅದರಿಂದ 
ಬದುಕುವುದಕ್ಕೆ ಸಹಾಯ ಮಾಡುತ್ತದೆ. ನಮ್ಮ ದೇಶದಲ್ಲಿ ನಾವು ಪ್ರಥಮತಃ ಏನಾಗಿದ್ದೇವೆ? ಈ 
ಪ್ರಶ್ನೆಯನ್ನು ಕೇಳಿದಾಗ, ನಮ್ಮ ಜನರಿಂದ ಸ್ವಾರಸ್ಯಕರವಾದ ಉತ್ತರಗಳು ಬರುತ್ತವೆ. ಪ್ರಥಮತಃ 
ನೀನಾರು ? ನೀನು ಏನು ? ಎಂಬ ಪ್ರಶ್ನೆಗೆ ಸಿಗುವ ಉತ್ತರ : ನಾನು ಸರ್ಕಾರಿ ನೌಕರ, ಪ್ರಥಮ 
ಅಥವಾ ದ್ವಿತೀಯ ದರ್ಜೆ ಗುಮಾಸ್ತ. ಒಬ್ಬ ಔದ್ಯೋಗಿಕ ಕಾರ್ಯನಿರ್ವಾಹಕ, ಒಬ್ಬ ಎಂ.ಎಲ್‌.ಎ. 
ಎಂ.ಪಿ., ಮಂತ್ರಿ, ಇಂಜಿನಿಯರ್‌, ನ್ಯಾಯವಾದಿ, ವೈದ್ಯ ಕಾರ್ಲಾನೆಯ ಕಾರ್ಮಿಕ, ಕೃಷಿಕ, 
ಮನೆಯೊಡತಿ ಇತ್ಯಾದಿ. ಇವೆಲ್ಲವೂ ಪ್ರಾಮಾಣಿಕ ಉತ್ತರಗಳೇ ; ಅದರ ಅಂತಃ ಚೈತನ್ಯ ಮಟ್ಟದಿಂದ 
ಬರುವ ನಿಜವಾದ ಉತ್ತರಗಳೆ. ಆದರೆ ಈ ಅಂತಃಚೈತನ್ಯ ಮಟ್ಟ ಮತ್ತು ಈ ಉತ್ತರಗಳು ನಾವು 
ಮಾಡುವ ಕಸುಬನ್ನು ತಿಳಿಸುತ್ತವೆಯೇ ಹೊರತು, ನಮ್ಮ ಪ್ರಮುಖ ಸತ್ತೆಯನ್ನಾಗಿ ಭಾವಿಸಲಾಗುವು 
ದಿಲ್ಲ ಎಂಬ ಅಂಶವನ್ನು ಗಣನೆಗೆ ತೆಗೆದುಕೊಳ್ಳುವುದೇ ಇಲ್ಲ. ನಾವು ಮಾಡುವ ಎಲ್ಲ ಕಸಬುಗಳ 
ಹಿಂದೆ ನಿರಂತರವಾಗಿ ಪವಡಿಸಿದ ಆ ಪ್ರಮುಖ ಪುರುಷಾಕಾರ ಎಂದರೆ ಸ್ವತಂತ್ರ ಭಾರತದ ನಾಗರಿಕತ್ವ 
ಅಲ್ಲದೆ ಮತ್ತೇನೂ ಆಗಿರಲಾರದು. 

ನಾವು ಪ್ರಥಮತಃ ಭಾರತದ ನಾಗರಿಕರು. ಗೌಣವಾಗಿ ಇವು ಮತ್ತು ಇಂಥ ಕಾರ್ಯನಿರ್ವಾಹಕರು. 
ಈ ದೇಶದ ನಾಗರಿಕರಾಗಿ ನಾವು ಬಿಡಿಬಿಡಿಯಾಗಿ ಮಾಡುವ ಕಸಬುಗಳು ಅವು. ನಾವು ಮಾಡುವ 
ವಿವಿಧ ಕಾರ್ಯಗಳ ಹಿಂದೆ, ನಾಗರಿಕತ್ವದ ಏಕತ್ವದ ಅರಿವು ಇದ್ದರೆ ಆಗುವ ಪರಿಣಾಮಗಳನ್ನು 
ನಾವೀಗ ಗಮನಿಸಬೇಕು. ಈ ಕಸಬುಗಳು ಮಲಿನ, ಕೀಳು ವೃತ್ತಿಯಿಂದ ನಮ್ಮ ಸಾಧಾರಣ ಕೆಲಸ 
ದಿಂದ ಹಿಡಿದು ಬಲಾಢ್ಯ ಮತ್ತು ಉನ್ನತ ಹುದ್ದೆಯವರೆಗೆ ವಿಶಾಲವಾದ ಅಖಂಡ ವರ್ಣವೈವಿಧ್ಯದಿಂದ 
ಕೂಡಿದೆ. ಈಗ ಈ ಕೆಲಸ ಕಾರ್ಯಗಳೊಡನೆ ನಾವು ಪ್ರಮುಖವಾಗಿ ಏಕೀಭವಿಸಿಕೊಂಡರೆ, ಆಗ 

ದೊಡ್ಡವರು ದೊಡ್ಡವರಾಗಿಯೆ, ಬಲಾಢ್ಯರು ಬಲಾಡ್ಯರಾಗಿಯೆ, ಕೀಳುವೃತ್ತಿಯವರು ಕೀಳುವೃತ್ತಿಯವ 
ರಾಗಿಯೆ, ಕೆಳಗಿದ್ದವರು ಕೆಳಗಿನವರಾಗಿಯೆ, ಹಾಗೆ ಬದಲಾಗದ ನಿರ್ದಿಷ್ಟ ಸ್ಥಾನದಲ್ಲಿಯೆ, ಮಧ್ಯದಲ್ಲಿ 
ಒಬ್ಬರಿಗೊಬ್ಬರಿಗೆ ನಿಗದಿತ ಸ್ಥಾನದಲ್ಲಿಯೆ ಮುಂದುವರಿಯಬೇಕಾಗುತ್ತದೆ. ಆಗ ಮೇಲಿನವರೂ 
ಬಲಾಢ್ಯರೂ ಕಳಗಿನ ನೀಚವೃತ್ತಿಯವರನ್ನು, ಅವರಿಬ್ಬರ ನಡುವಿನ ಎಲ್ಲರನ್ನೂ ನಿಕೃಷ್ಟದೃಷ್ಟಿಯಿಂದ 
ನೋಡುತ್ತಾರೆ. ಮತ್ತೆ ಕೀಳುವೃತ್ತಿಯವರು ಮೇಲಿನವರನ್ನು, ಬಲಾಢ್ಮರನ್ನು ಯಾಚನಾದೃಷ್ಟಿಯಿಂದ 
ನೋಡುತ್ತಾರೆ. ಆದರೆ ಇದನ್ನು ನಾವು ಯುಗಯುಗಾಂತರಗಳಿಂದ ಮಾಡುತ್ತ ಬಂದಿದ್ದೇವೆ. ಇದನ್ನು 
ಮುಂದುವರಿಸಿಕೊಂಡು ಹೋಗಲೆಂದು ನಾವು ಮೂವತ್ತು ವರ್ಷಗಳ ಹಿಂದೆ ಪ್ರಜಾಸತ್ತಾತ್ಮಕ 
ರಾಜ್ಯವನ್ನು ಸ್ಥಾಪಿಸಿದ್ದೇವೆಯೆ? ಇದೇ ಎಲ್ಲ ಜಾತಿ ಮತ ಮತ್ತು ವರ್ಗ ಹಾಗೂ ಇತರ ಸ್ಥಾನಮಾನ 


CC-0. Jangamwadi Math Collection. Digitized by eGangotri 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೨೯ 


ಪ್ರಜ್ಞೆಯ ಮಾನವ ಸಂಬಂಧದ ತಾಯಿಬೇರು. ಇದು ರಾಜಕೀಯ ಸ್ವಾತಂತ್ರ್ಯ ಬಂದಮೇಲೆ ಕೊಚ್ಚಿ 
ಹೋಗುವ ಬದಲು ಇನ್ನೂ ಪೋಷಿಸಲ್ಪಟ್ಟು ಬಲಗೊಳ್ಳುತ್ತದೆ. 

ಪ್ರಜಾಸತ್ತಾತ್ಮಕ ನಾಗರಿಕತ್ವದ ಆಧುನಿಕ ಪರಿಕಲ್ಪನೆಯ ಸೌಂದರ್ಯ ಮತ್ತು ಅಂತರಾರ್ಥ 
ವೇದಾಂತದಲ್ಲಿ ಅಡಕವಾಗಿರುವುದು ಇಲ್ಲಿ ವ್ಯಕ್ತವಾಗುತ್ತದೆ. ನಮ್ಮ ವೇದಾಂತದ ಆಧ್ಯಾತ್ಮಿಕ 
ಸಂದೇಶಗಳಲ್ಲಿರುವಂತೆಯೆ, ದೊಡ್ಡವರಲ್ಲೂ ಬಲಾಡ್ಕರಲ್ಲೂ, ನೀಚವೃತ್ತಿಯವರಲ್ಲೂ, 
ದೀನರಲ್ಲೂ ಅದೇ ಅನಂತ ಆತ್ಮವೇ ಇದೆ. ಎಲ್ಲರಿಗೂ ಮುಕ್ತಿ, ಆತ್ಮಗೌರವ, ಹಾಗೂ ಸರಿಸಮಾನತೆ 
ಯನ್ನು ಭರವಸೆ ಕೊಡುತ್ತದೆ. ಹಾಗೆಯೆ ನಮ್ಮ ರಾಜಕೀಯ ಸಂದೇಶದಲ್ಲೂ ಸಹಿತ ದೊಡ್ಡ 
ಮತ್ತು ಬಲಾಢ್ಕ ಕಾರ್ಯನಿರ್ವಾಹಕರಲ್ಲೂ, ನೀಚವೃತ್ತಿಯನ್ನು ಅವಲಂಬಿಸಿದವರಲ್ಲೂ, ಕೆಳ 
ದರ್ಜೆಯ ಕೆಲಸಗಾರರಲ್ಲೂ, ಈ ಮೇಲು ಕೀಳೆಂಬ ಸ್ಥಾನಗಳೆಲ್ಲ ತಾತ್ಕಾಲಿಕ ಮತ್ತು ಕಳಚಿ ಬೀಳು 
ವಂಥವುಗಳು--ಇವರೆಲ್ಲರಲ್ಲೂ ಶಾಶ್ವತವೂ ಅಪರಹರಣ ಆಗದಿರುವಂಥದೂ ಆದ ಸಮಾನವಾದ 
ಪ್ರಜಾಸತ್ತಾತ್ಮಕ ನಾಗರಿಕತ್ವದ ಒಂದು ವೃಕ್ತಿತ್ವವಿದೆ ಎಂಬುದನ್ನು ನಾವು ಅರ್ಥಮಾಡಿಕೊಂಡು 
ಗ್ರಹಿಸಬೇಕು. ನಮ್ಮ ಜನರ ದೃಷ್ಟಿ ಈ ನಾಗರಿಕತ್ವದ ಪ್ರಾಥಮಿಕ ಬಿಂದುವಿನತ್ತ ಕೇಂದ್ರೀಕೃತವಾದಾಗ, 
ಜನ ಮಾಡುವ ವೃತ್ತಿ ಕೆಲಸ ಕಾರ್ಯಗಳು ಗೌಣವೆನಿಸಿದಾಗ, ಈ ಪ್ರಾಥಮಿಕ ಕೇಂದ್ರ ಬಿಂದುವಿನಿಂದ 
ಮುಂದುವರಿದಾಗ, ಕಾರ್ಯಕರ್ತರಲ್ಲಿ ಉನ್ನತ ಸ್ಥಾನದಲ್ಲಿರುವವರೂ, ಬಲಾಢ್ಕರೂ ಕೆಳಗಿನ ಕೀಳು 
ವೃತ್ತಿ ಮಾಡುವವರನ್ನು ನಿಕೃಷ್ಟವಾಗಿ ನೋಡುವುದಿಲ್ಲ, ಕೆಳಗಿರುವ ಕೀಳುವೃತ್ತಿ ನಿರತರು ಮೇಲಿನವರ 
ಮುಂದೆ ನಡುಗುತ್ತ ನಿಲ್ಲುವುದಿಲ್ಲ ಹಾಗೂ ಅವರ ಮುಂದೆ ಹೊಟ್ಟೆಯ ಮೇಲೆ ತೆವಳಿಕೊಂಡು 
ಹೋಗುವುದಿಲ್ಲ. ಯಾವುದೇ ಸಮಾಜದಲ್ಲಿ, ಮಾರ್ಕ್ಸ್‌ ಸಿದ್ಧಾಂತದ ಸಮಾಜದಲ್ಲಿಯೂ ಸಹಿತ, 
ಮಾಡುವ ಕೆಲಸದಲ್ಲಿ ವಿಭಿನ್ನ ಹಂತಗಳು ಇದ್ದೇ ಇರುತ್ತವೆ. ಆದರೆ ಎಲ್ಲರಿಗೂ ಸಮಾನವಾದ 
ನಾಗರಿಕತ್ವದ ಅರಿವು, ಎಲ್ಲರ ಸ್ವಾತಂತ್ರ್ಯವನ್ನು, ಆತ್ಮಗೌರವವನ್ನು ಎಲ್ಲ ಜನರಲ್ಲೂ ಸರಿ 
ಸಮಾನತೆಯನ್ನು ರಕ್ಷಿಸುತ್ತದೆ. ಮಾಡುವ ಕೆಲಸಗಳಲ್ಲಿ ವೈವಿಧ್ಯತೆ ಮತ್ತು ಅಸಮಾನತೆ ಇದ್ದರೂ 
ಸಹಿತ ಇದು (ಸರ್ವರಿಗೂ ಸಮಾನವಾದ ನಾಗರಿಕತ್ವದ ಪರಿಕಲ್ಪನೆ) ಮಾನವನ ಏಕತೆ ಮತ್ತು 
ಸರಿಸಮಾನತೆಯು ಕೇಂದ್ರ ಬಿಂದುವಾಗುವುದು. 

ನಮ್ಮ ರಾಷ್ಟ್ರ ಜೀವನದ ಪ್ರವಾಹವನ್ನು ಈ ದಿಕ್ಕಿಗೆ ತಿರುಗಿಸಿದಾಗ, ನಮ್ಮ ರಾಜಕೀಯ, 
ಪ್ರಜಾಸತ್ತೆಯು ಸಾಮಾಜಿಕ ಪ್ರಜಾಸತ್ತೆಯಾಗಿ ಮಾರ್ಪಡುತ್ತದೆ. ಮಾನವ ಸರಿಸಮಾನತೆ ಮತ್ತು 
ಆತ್ಮಗೌರವದ ಈ ಭಾವನೆ, ಸಿದ್ಧಿಯಾದ ಸಾಮಾಜಿಕ ಸಂಗತಿಯಾದದ್ದನ್ನು ಸ್ಕ್ಯಾಂಡಿನೇವಿಯಾದಂಥ 
ಕೆಲವು ದೇಶಗಳಲ್ಲಿ ನೋಡಲು ಬಹು ಸ್ಫೂರ್ತಿದಾಯಕ. ಅದರ ಆಧ್ಯಾತ್ಮಿಕ ಅಂತರಾರ್ಥವನ್ನು 
ಅವರು ಅರಿತಿಲ್ಲದೆ ಇರಬಹುದು. ೧೯೬೧ರಲ್ಲಿ ನಾನು ಕೈಕೊಂಡಿದ್ದ ಭಾಷಣ ಪ್ರವಾಸದ ಕಾಲಕ್ಕೆ 
ಇದು ಮನಸ್ಸಿನ ಮೇಲೆ ಪರಿಣಾಮ ಮಾಡಿತು. ಆಸ್ಲೋನಲ್ಲಿರುವ ನಾರ್ವೀಜಿಯನ್‌' ಬಾನುಲಿ 
ಪ್ರಸಾರ ವಾಣಿಜ್ಯ ಮಂಡಲಿಗೆ, ನನ್ನ ಮಾರ್ಗದರ್ಶಿಯನ್ನಾಗಿ ಕಳಿಸಿದ್ದ ಒಬ್ಬ ಮಹಿಳಾ ಅಧಿಕಾರಿ 
ನನ್ನನ್ನು ಆ ವಾಣಿಜ್ಯ ಮಂಡಲಿಯ ಉಪಾಹಾರ ಗೃಹಕ್ಕೆ ಕರೆದೊಯ್ದಳು. ಅದು ಜನರಿಂದ ತುಂಬಿತ್ತು. 
ಅಲ್ಲಿ ಕುಳಿತಿದ್ದ ಗುಂಪನ್ನು ನನಗೆ ತೋರಿಸಿ ಆ ಮಹಿಳೆ, ಬಾನುಲಿ ಕೇಂದ್ರದ ನಿರ್ದೇಶಕರಿಂದ 
ಹಿಡಿದು ಜವಾನನವರೆಗೆ ಎಲ್ಲ ಸಿಬ್ಬಂದಿವರ್ಗದವರೂ ಅಲ್ಲಿ ಕುಳಿತು ಉಪಾಹಾರ ತೆಗೆದುಕೊಳ್ಳು 
ತ್ತಿದ್ದಾರೆಂದು ನ್ಯಾಯವಾದ ಹೆಮ್ಮೆಯಿಂದ ಹೇಳಿದಳು. ಅವರ ದೇಶದಲ್ಲಿ ಮನುಷ್ಯ ಮನುಷ್ಯರ 
ನಡುವೆ ಯಾವ ಭಿನ್ನತೆ, ಭೇದ ಭಾವನೆಯೂ ಇಲ್ಲವೆಂದು ಮತ್ತೆ ಹೇಳಿದಳು. ಸ್ಟೀಡನ್ನಿನ ರಾಜ 
ಯಾವುದೇ ಖಾಸಗೀ ನಾಗರಿಕನಂತೆ ಅಂಗಡಗೆ ಹೋಗುತ್ತಾರೆ. ನಿಶ್ಚಯವಾಗಿ ಭಾರತದಲ್ಲಿ'ಯೂ 
ಒಂದು ಪರಿಪೂರ್ಣ ಸಾಮಾಜಿಕ ಪ್ರಜಾಸತ್ತೆಯನ್ನು ಸ್ಥಾಪಿಸಲು ಕಾರ್ಯವೆಸಗಿದರೆ ಅದನ್ನು ಸಿದ್ಧಿಸುವು 


CC-0. Jangamwadi Math Collection. Digitized by 6೦8/6011 


೩೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ದೇನೂ ಅಂಥ ಕಾಲ್ಪನಿಕ (ಸುಖೀ) ರಾಜ್ಯವಲ್ಲ. ಆದರೆ ಅದನ್ನು ಯಶಸ್ವಿಯಾಗಿ ಸಿದ್ಧಿಸುವುದಕ್ಕೆ 
ಹಾಗೂ ಅಂಥ ಪ್ರಜಾಸತ್ತೆಯ ಪ್ರಜೆಗಳು ತಮ್ಮ ಬಾಹ್ಮ ಸಾಮಾಜಿಕ ಸ್ವರ್ಗಸುಖದಿಂದ ಅಂತರಂಗದ 
ಆಧ್ಯಾತ್ಮಿಕತೆ ಬರಿದಾಗದಂತೆ ತಡೆ ಹಿಡಿಯುವುದು ಅತ್ಯಗತ್ಯ. ಅಂದರೆ ಸಾಮಾಜಿಕ ಆರ್ಥಿಕ 
ಬೆಳವಣಿಗೆಯೊಡನೆ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಒಂದುಗೂಡಿಸುವ ಅಗತ್ಯವಿದೆ. 
ನಾವು ಪ್ರಬುದ್ಧ ನಾಗರಿಕತ್ವದ ವಿಚಾರವಾಗಿ ಮಾತನಾಡುವಾಗ ಭರ್ತೃಹರಿಯು ತನ್ನ 
"ನೀತಿಶತಕ'ದಲ್ಲಿ ಪ್ರತಿಪಾದಿಸಿರುವ ನಾಲ್ಕು ಬಗೆಯ ಮಾನವರ ಬಗ್ಗೆ ಅಭ್ಯಾಸ ಮಾಡುವುದು 
ಬಹು ಲಾಭದಾಯಕ. ಭರ್ತೃಹರಿ ನಮ್ಮ ರಾಷ್ಟ್ರದ ಮಧ್ಯಪ್ರದೇಶದ ರಾಜ್ಯದ ಮಾಳವ ಪ್ರದೇಶದಿಂದ 
ಬಂದವನು. ಕ್ರಿಸ್ತಶಕ ಆರನೆ ಶತಮಾನದಲ್ಲಿದ್ದವನು. ಅವನು ಅರಸ ಕವಿ, ಅನುಭಾವಿ ಆಗಿದ್ದವನು. 
ಅವನು ಹೇಳುತ್ತಾನೆ (ವೃತ್ತ ೪೪) : 
ಏ ತೇ ಸತ್ಪುರುಷಾಃ ಪರಾರ್ಥ ಘಟಕಾಃ 
ಸ್ವಾರ್ಥಾನ್‌ ಪರಿತ್ಯಜ್ಯ ಯೇ 
ಸಾಮಾನ್ಶಾಸ್ತು ಪರಾರ್ಥಂ ಉದ್ಯಮಭೃತಃ 
ಸ್ವಾರ್ಥಾವಿರೋಧೇನ ಯೇ; 
ತೆಟಮೀ ಮಾನವ-ರಾಕ್ಚಸಾಃ ಪರಹಿತಂ 
ಸ್ವಾರ್ಥಾಯ ನಿಘ್ನುಂತಿ ಯೇ 
ಯೇ ತು ಫ್ಲುಂತಿ ನಿರರ್ಥಕಂ ಪರಹಿತಂ 
ತೇ ಕೇ ನ ಜಾನೀಮಹೇ। ` 
ಸತ್ಪುರುಷ ಒಳ್ಳೆಯ ಮನುಷ್ಯ ಎಂದು ಕರೆಯುವ ಒಂದು ಬಗೆಯ ಮನುಷ್ಯನಿದ್ದಾನೆ 
ಅವನು ತಮ್ಮ ಸ್ವಾರ್ಥವನ್ನು ಬಿಟ್ಟು ಪರರ ಹಿತಕ್ಕಾಗಿ ಕೆಲಸಮಾಡುತ್ತಾರೆ ಅದರ ತರುವಾಯ 
ಸಾಮಾನ್ಯರಾದ- ಬಹು ಸಂಖ್ಯಾತರಾದ ಸರ್ವಸಾಮಾನ್ಯ ಜನರಿದ್ದಾರೆ ಅವರೂ ಪರರ ಹಿತಕ್ಕಾಗಿ 
ಕೆಲಸ ಮಾಡುತ್ತಾರೆ. ಆದರೆ ಅವರು ಸ್ವಹಿತವನ್ನು ಬಿಡದೆ ಮಾಡುತ್ತಾರೆ. ಇನ್ನು ಇತರರು 
(ಮೂರನೆ ವರ್ಗದವರು) ಮಾನವ ರಾಕ್ಷಸರು. ಅವರು ತಮ್ಮ ಸ್ವಹಿತ ಸಾಧನೆಗಾಗಿ ಪರಹಿತ 
ವನ್ನು ನಾಶ ಮಾಡುವ ರಾಕ್ಷಸರು. ಆದರೆ ನಾಲ್ಕನೆಯ ಬಗೆಯ ಜನ, ಅಯ್ಯೋ ಅವರನ್ನು 
ಏನೆಂದು ಕರೆಯಬೇೌಕೊ ನನಗೆ ತಿಳಿಯದು (ತಮ್ಮ ಯಾವ ಹಿತಸಾಧನೆಯಾಗದಿದ್ದರೂ, 
ಇತರರ ಹಿತವನ್ನು ನಾಶ ಮಾಡುತ್ತಾರೆ 
ಇದರಿಂದ ಮೊದಲನೆ ಮತ್ತು ಎರಡನೆಯ ವರ್ಗದ ಜನ ಸಮೂಹ ಸಮಾಜದಲ್ಲಿ ಅರೋಗ್ಯಕರ 
ವಾದ ಜನರಾಗಿರುತ್ತಾರೆ. ಮೂರು ಮತ್ತು ನಾಲ್ಕನೆ ವರ್ಗದ ಜನ ಯಾವ ಸಮಾಜದಲ್ಲೂ ಒಂದು 
ಸಮಸ್ಯೆಯಾಗಿದ್ದಾರೆ. ಮೊದಲನೆಯ ಗುಂಪು ಯಾವ ಸಮಾಜದಲ್ಲಾದರೂ ಇದ್ದೇ ಇರುತ್ತಾರೆ. 
ಆದರೆ ಅವರ ಸಂಖ್ಯೆ ಬಹು ಅಲ್ಲ. ಪ್ರತಿಯೊಂದು ಸಮಾಜದಲ್ಲೂ ಈ ಎರಡನೆಯ ವರ್ಗದ 
ಜನರೆ ಬಹುಸಂಖ್ಯಾತರು. ಪ್ರಬುದ್ಧ ನಾಗರಿಕತ್ವದ ಗುಂಪಿಗೆ ಅವರು ಸೇರಿದವರು. ಅವರ ಜೀವನದ 
ಸಿದ್ಧಾಂತ ಹತ್ತೊಂಬತ್ತನೆ ಶತಮಾನದ ಬ್ರಿಟಿಷ್‌ ರಾಜಕೀಯ ತತ್ತ್ವವೇತ್ತರು ವರ್ಣಿಸಿದ ಪ್ರದೀಪ್ತ 
ಸ್ವಾರ್ಥ (Enligntened self-interest). ಅವರು ಸಂನ್ಕಾಸಿ (ವಿರಾಗಿ)ಗಳಲ್ಲ ಎಂಬುದರಲ್ಲಿ 
ಮುಚ್ಚುಮರೆಯಿಲ್ಲ, ಅವರಿಗೆ ತಮ್ಮ ಮತ್ತು ತಮ್ಮ ಕುಟುಂಬದ ಹಿತ ಸಾಧನೆಯ ಇಚ್ಛೆ ಇದ್ದೇ ಇದೆ. 
ಆದರೆ ಅವರ ಈ ಸ್ವಾರ್ಥದಲ್ಲಿ ಇಡೀ ಸಮಾಜದ ಹಿತಚಿಂತನೆಯ ಆಸಕ್ತಿಯೂ ಸೇರಿಕೊಂಡಿದೆ. 
ಇದು ತಮ್ಮ ಸ್ವ-ಹಿತದಲ್ಲಿ ಸೇರಿಕೊಂಡಿರುವ ಬಹುಮುಖ್ಯವಾದ ಪ್ರಬುದ್ಧತೆ. ಆದರೆ ಈ ಗುಂಪು 
ಬಹುಜಾಗರೂಕತೆಯಿಂದ ಇರಬೇಕಾದ ಅಗತ್ಯವಿದೆ. ಇಲ್ಲದೆ ಹೋದರೆ ಈ ಪ್ರಬುದ್ಧತೆ, ತುಕ್ಕು 


CC-0. Jangamwadi Math Collection. Digitized by eGangotri 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೩೧ 


ಹಿಡಿದು ಸೆವೆದು ಹೋಗಿ ಸ್ವಾರ್ಥವೇ ಪರಮಾಧಿಕಾರ ಹೂಡುವ ಅಪಾಯವಿದೆ. ಒಮ್ಮೆ ಈ ಸವೆತ 
ಪ್ರಾರಂಭವಾದರೆ, ಅದು ಕ್ರಮೇಣ ಕೆಳಗೆ ಜಾರುತ್ತ ಜಾರುತ್ತ ಈ ಮೂರನೆ ಗುಂಪಿನೊಳಗೆ ಸೇರಿ 
ಹೋಗುತ್ತದೆ. ಅವರಲ್ಲಿ ಎಲ್ಲ ಬಗೆಯ ಸಾಮಾಜಿಕ ಭ್ರಷ್ಟಾಚಾರ--ಲಂಚ, ಭ್ರಷ್ಟತೆ, ತೆರಿಗೆಗಳ್ಳತನ, 
ಅಕ್ರಮ ಸಾಗಾಣಿಕೆ, ಆಹಾರ ಮತ್ತು ಔಷಧಿ ಕಲಬೆರಕೆ, ಇತ್ಯಾದಿ ಎಲ್ಲ ಭ್ರಷ್ಟಾಚಾರಗಳೂ ಇರುತ್ತವೆ. 
ಇವರಲ್ಲಿ ಕೆಲವರು ಮತ್ತೆ ಪತನರಾಗಿ ನಾಲ್ಕನೆ ಗುಂಪಿನವರೊಡನೆ ಸೇರಿಕೊಳ್ಳುತ್ತಾರೆ. ಅವರು 
ಶುದ್ಧ ಸಮಾಜ ಕಂಟಕರಾಗುತ್ತಾರೆ. ಎರಡನೆ ಗುಂಪಿನವರು ಮೂರು ಮತ್ತು ನಾಲ್ಕನೆ ಗುಂಪಿನಲ್ಲಿ 
ಜಾರಿಕೊಳ್ಳದಂತೆ ನೋಡಿಕೊಳ್ಳುವುದಕ್ಕಿರುವ ಪರಿಹಾರಕೋಪಾಯ ಎಂದರೆ ಕಟ್ಟೆಚ್ಚರ. ಸದಾ ಅವರು 
ಸತ್ಪುರುಷರ ಮಾರ್ಗದರ್ಶನ ಮತ್ತು ಆದರ್ಶಕ್ಕಾಗಿ ನಿರೀಕ್ಷಿಸುವುದು. ಜೀಸಸ್‌ ಕ್ರೈಸ್ಟ್‌ ತಮ್ಮ 
ನೂತನ ಒಡಂಬಡಿಕೆಯಲ್ಲಿ ಹೇಳಿದ "ಪೃಥ್ವಿಯ ಪರಿಪಾಕ' (ನೆಲದ ಸಾರ ರುಚಿ) ಎನಿಸಿದ ಮೊದಲನೆ 
ಗುಂಪಿನ ಅತ್ಯಲ್ಪ ಸಂಖ್ಯಾತರಿಂದ ಸ್ಫೂರ್ತಿ ಪಡೆಯುತ್ತ ಇರಬೇಕು. 

ಎಲ್ಲ ಸಮಾಜದಲ್ಲೂ ಈ ನಾಲ್ಕೂ ಬಗೆಯ ಜನರಿದ್ದಾರೆ. ಆದರೆ ಸಮಾಜ-ಸಮಾಜದಲ್ಲಿ, 
ಹಾಗೂ ಒಂದೇ ಸಮಾಜದ ಇತಿಹಾಸದ ಬೇರೆ ಬೇರೆ ಯುಗದಲ್ಲಿ ವ್ಯತ್ಯಾಸವುಂಟಾಗುವುದು ಈ . 
ನಾಲ್ಕೂ ಗುಂಪಿನ ಜನರ ಪ್ರಮಾಣದಲ್ಲಿ ಉಂಟಾಗುವ ವೃತ್ಕಾಸದಿಂದ. ಈಗಲೂ ಭಾರತದಲ್ಲಿ 
ಮೊದಲನೆ ಗುಂಪಿನ ಅತ್ಮಲ್ಪ ಸಂಖ್ಯಾತರು ಮೇಲೆ ಇದ್ದಾರೆ--ಮೂರನೆ ಮತ್ತು ನಾಲ್ಕನೆ ವರ್ಗಕ್ಕೆ 
ಸೇರಿದ ಮಾನವ ರಾಕ್ಷಸರು ಮತ್ತು ಸಮಾಜ ಕಂಟಕರು. ಆದರೆ ನಮ್ಮಲ್ಲಿ ಎರಡನೆ ಗುಂಪಿನ 
ಸಾಮಾನ್ಯಜನರ ಸಂಖ್ಯೆಯೂ ಗಣನೀಯವಾಗಿಲ್ಲ. ಬಹಳ ಕಡಿಮೆ ಇದ್ದಾರೆ. ಇದರಲ್ಲಿ ಮುಖ್ಯ 
ವಾದದ್ದು ಏನೆಂದರೆ ಈ ಎರಡನೆಯ ಗುಂಪಿನ ಆರೋಗ್ಯವಂತ ಜನ, ಆಧ್ಯಾತ್ಮಿಕ ಬೆಳವಣಿಗೆಯ 
ಅಭಾವದಿಂದಾಗಿ ಮೊದಲನೆ ಗುಂಪಿನವರ ಬದಲು ಮೂರನೆ ಮತ್ತು ನಾಲ್ಕನೆ ಗುಂಪಿನ ಜನರನ್ನೇ 
ಆದರ್ಶವನ್ನಾಗಿಟ್ಟುಕೊಂಡು ತಮ್ಮ ಸಂಖ್ಯಾಬಲದಲ್ಲಿ ಸತತವಾಗಿ ಕಡಮೆ ಆಗುತ್ತ ಆಗುತ್ತ, ಮೂರು 
ಮತ್ತು ನಾಲ್ಕನೆ ವರ್ಗದ ಮಾನವ ರಾಕ್ಷಸರ ಮತ್ತು ಲೋಕ ಕಂಟಕರ ಸಂಖ್ಯಾಭಿವೃದ್ಧಿಯಾಗುತ್ತಿದೆ ! 

ಯುಗ ಯುಗಾಂತರಗಳಿಂದ ನಮ್ಮ ದೇಶದಲ್ಲಿ ಆಧ್ಯಾತ್ಮಿಕ ಹಂತದಲ್ಲಿ ಮಾನವ ಸರಿಸಮಾನತೆ 
ಯನ್ನು ಬೋಧಿಸುತ್ತಲೂ, ಆಚರಿಸುತ್ತಲೂ ಬರಲಾಗಿದೆ. ಆ ಒಂದೇ ದಿವ್ಮ ಆತ್ಮವೇ ಸಕಲ 
ಚರಾಚರ ಸತ್ತೆಯಲ್ಲಿ, ಜೀವಿಗಳಲ್ಲಿ ಅವಿಭಾಜ್ಯವಾಗಿ, ಪರಿಪೂರ್ಣವಾಗಿ, ಅಪಹರಿಸಲಾಗದ ರೀತಿ 
ಯಲ್ಲಿ ಇದ್ದೇ ಇದೆ. ಅದರಿಂದಲೇ ಸಮತ್ವ ಮತ್ತು ಸಮದರ್ಶತ್ವ ಹರಿದು ಬಂದಿದೆ ಎಂಬ ವೇದಾಂತ 
ಉಪದೇಶದ ಅರ್ಥವೇ ಈ ಆಧ್ಯಾತ್ಮಿಕ ಹಂತದ ಸರಿಸಮಾನತೆ ಎಂಬುದು. ಕೇವಲ ಕೆಲವೇ ಕೆಲವು 
ಸಂತರು,`ಭಕ್ತರು ಈ ಸತ್ಯವನ್ನು ಸಾಕ್ಷಾತ್ಮರಿಸಿಕೊಂಡಿದ್ದರು. ಅವರು ಅದರಂತೆ ಬಾಳಿದರು. “ಭಕ್ತೇರ್‌ 
ಜಾತ್‌ ನಯಿ'-- ದೈವಭಕ್ತರಲ್ಲಿ ಜಾತಿ ಭೇಧವಿಲ್ಲ (ದೈವ ಎಲ್ಲರಲ್ಲೂ ನೆಲೆಸಿರುವುದರಿಂದ). 
ಎಂಬುದು ಶ್ರೀ ರಾಮಕೃಷ್ಣ ಪರಮಹಂಸರ ಪ್ರಸಿದ್ದ ಉಪದೇಶ. ಈ ಉನ್ನತ ಸತ್ಯವನ್ನು ವಿಸ್ತಾರವಾದ 
ಸಾಮಾಜಿಕ ಮತ್ತು ಆರ್ಥಿಕ ಕ್ಷೇತ್ರಗಳಿಗೆ ಪರಿವರ್ತಿಸಲಿಲ್ಲ; ಲಕ್ಷೋಪಲಕ್ಷ ಜನರ ಮೇಲೆ ಪರಿಣಾಮ 
ಬೀರುವಂಥ ಮಾನವ ಜಾಗೃತಿಯನ್ನಾಗಿ ಮಾರ್ಪಾಟುಮಾಡಲಿಲ್ಲ. ಆದರೆ ಆ ಸುಸಂದರ್ಭ ಈ 
ಆಧುನಿಕ ಯುಗದಲ್ಲಿ, ರಾಜಕೀಯ , ಆರ್ಥಿಕ ಮತ್ತು ಸಾಮಾಜಿಕ ಪ್ರಜಾಸತ್ತೆಯ ಸಂದೇಶದ 
ಮೂಲಕ ಈಗ ನಮಗೆ ಪ್ರಾಪ್ತವಾಗಿದೆ. ಆಧ್ಯಾತ್ಮಿಕ ಹಂತದಲ್ಲಿದ್ದ ಆ ಸಮದರ್ಶಿತ್ವವು ಇಂದು 
ಪ್ರಜಾಸತ್ತೆಯ ನಾಗರಿಕತ್ವದ ಆಧುನಿಕ ಪರಿಕಲ್ಪನೆಯ ಮೂಲಕ, ರಾಜಕೀಯ ಮತ್ತು ಸಾಮಾಜಿಕ 
ಹಂತದಲ್ಲೂ ಬರಲಿದೆ. ಪ್ರಜಾಸತ್ತಾತ್ಮಕ ನಾಗರಿಕತ್ವವು ಕೇವಲ ಮಾನವ ಸ್ವಾತಂತ್ರ್ಯ ಮತ್ತು ಆತ್ಮ 
ಗೌರವಕ್ಕೇ ಕೇಂದ್ರೀಕೃತವಾಗದೆ ಮಾನವ ಸರಿಸಮಾನತೆಗೂ ಆಗಬೇಕು. ಸ್ವಾಮಿ ವಿವೇಕಾನಂದರು, 
ಮಾನವ ಸ್ವಾತಂತ್ರ್ಯ, ಆತ್ಮಗೌರವ ಮತ್ತು ಸರಿಸಮಾನತೆಯ ಈ ವೇದಾಂತದ ದರ್ಶನವು 


CC-0. Jangamwadi Math Collection. Digitized by 6೦8/6011 


೩೨ .. ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ವ್ಯಾವಹಾರಿಕವಾಗಿ ಕಾರ್ಯಗತ ಮಾಡುವುದರಲ್ಲಿಯೇ ಮೇಲೆದ್ದು ಮೂಡಿ ಬರುತ್ತಿರುವ ನಮ್ಮ 
ಇತಿಹಾಸದ ಆಧುನಿಕ ಇತಿಹಾಸದ ಮಹತ್ವ, ಅಂತರಾರ್ಥ ಅಡಗಿದೆ ಎಂಬುದಾಗಿ ಹೇಳುತ್ತಾರೆ. 
ಆದಕಾರಣ ನಮ್ಮ ನವಭಾರತದಲ್ಲಿ ಒಂದು ಸರ್ವಾಂಗ ಸುಂದರ ಸುಖೀರಾಜ್ಯ ಸ್ಥಾಪನೆಯ 
ದುಡಿಮೆಗೆ'ರಾಜಕೀಯ ಪ್ರಯತ್ನಗಳು ಮತ್ತು ಆಧ್ಯಾತ್ಮಿಕ ಪ್ರಯತ್ನಗಳು ಒಂದುಗೂಡಿ, ಒಂದು 
ಮತ್ತೊಂದನ್ನು ಬಲಗೊಳಿಸುತ್ತದೆ. ಆಧ್ಯಾತ್ಮಿಕ ಪ್ರಯತ್ನವು, ಸರ್ವರೊಳಗಿರುವ ಏಕ ಆತ್ಮವು 
ಮಾನವ ಏಕತ್ವವನ್ನು ಒತ್ತಿ ಹೇಳುತ್ತದೆ. ಹಾಗೂ ರಾಜಕೀಯ ಪ್ರಯತ್ನವು ನಮ್ಮ ಪ್ರಜಾಸತ್ತೆಯಲ್ಲಿ : 
ಒಂದು ಸರ್ವ ಸಮಾನ ನಾಗರಿಕತ್ವದ ಏಕತೆಯನ್ನು ಒತ್ತಿ ಹೇಳುತ್ತದೆ. 
ಇಂತು ನಾವು ಈ ಹೊಸಬೆಳಕಿನಲ್ಲಿ ನಾಗರಿಕತ್ವದ ಪರಿಕಲ್ಪನೆಯ ಸೌಂದರ್ಯವನ್ನು 
ನೋಡುತ್ತೇವೆ. ಹಾಗೂ ಸಮಾಜದಲ್ಲಿ ಮಾನವನು ಮಾಡುವ ವಿವಿಧ ಅಂತಸ್ತಿನ ಕರ್ತವ್ಯ ಕರ್ಮ 
ದಿಂದ ಉಂಟಾಗುವ ಎಲ್ಲ ಗೌಣ ಹಂತಗಳ ಹಿಂದೆಯೂ ಈ ಸಮಾನ ನಾಗರಿಕತ್ವದ ಪ್ರಾಥಮಿಕ 
ಸ್ಥಾನದ ಪ್ರಾಮುಖ್ಯತೆಯನ್ನು ಗ್ರಹಿಸುತ್ತೇವೆ. ನಮ್ಮ ಜನ ಯಾವಾಗ ಪ್ರಥಮತಃ ತಾವೆಲ್ಲ 
ನಾಗರಿಕರು, ಆದರೆ ಸಮಾಜದಲ್ಲಿ ಅದೋ, ಇದೋ ಯಾವುದೊ ಕರ್ತವ್ಯ ಕರ್ಮ ಮಾಡಬೇಕೆಂದು 
ನಿಯೋಜಿಸಲಾಗಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುತ್ತಾರೊ ಆಗ ಮಾನವ ಏಕತ್ವ ಮತ್ತು 
ಸರಿಸಮಾನತೆ ಎಂಬುದು ಭದ್ರವಾಗಿ ಸ್ಥಾಪಿತವಾಗುತ್ತದೆ. ಆಗ ವರ್ಗ ಮತ್ತು ಜಾತಿ ಭೇದಗಳು 
ಅಬಾಧಕವಾಗುತ್ತವೆ. ಕರ್ತವ್ಯಕರ್ಮದ ವ್ಯತ್ಯಾಸಗಳು ನಾಗರಿಕತ್ವದ ಅರಿವಿನಲ್ಲಿ ಯಾವ ವೃತ್ಕಾಸ 
ಗಳನ್ನೂ :ಉಂಟುಮಾಡವು. ಕರ್ತವ್ಯಕರ್ಮ ಹಂತಗಳು ಮೇಲಕ್ಕೆ ಕೆಳಕ್ಕೆ ಸರಿದಾಡುತ್ತ ಹೋಗ 
ಬಹುದು. ಆದರೆ ಆ ಹಂತಗಳು ಮೇಲೆ ಕೆಳಗೆ ಸರಿದಾಡುವುದರ ಹಿಂದೆ ನಾಗರಿಕತ್ವವೂ ಮೇಲೆ 
ಕೆಳಗೆ ಚಲಿಸುವುದಿಲ್ಲ. 
ಒಬ್ಬ ಕಾರ್ಮಿಕ ಮಂತ್ರಿಯಾದಾಗ ಅವನಿಗೆ ಒಂದಿಷ್ಟು ಹೆಚ್ಚಿನ ಕರ್ತವ್ಯ ಕರ್ಮ ಸ್ಥಾನ ಪ್ರಾಪ್ತಿ 
ಯಾಗುತ್ತೆದೆಯೆ ಹೊರತು ಅವನ ನಾಗರಿಕತ್ವ ಸ್ಥಾನಮಾನವೇನೂ ಹೆಚ್ಚಾಗದು. ಹಾಗೂ ಆ 
ಮಂತ್ರಿಯ ಮಂತ್ರಿ ಪದವಿ ಹೋದಮೇಲೆ ಅವನ ನಾಗರಿಕತ್ವ ಸ್ಥಾನಮಾನವೇನೂ ಕುಂಠಿತ 
ವಾಗುವುದಿಲ್ಲ. ನಮ್ಮ ದೇಶದ ಇಂದಿನ ಅರುವತ್ತೈದುಕೋಟಿ ಜನರಲ್ಲಿ ಕೇವಲ ಕೆಲವು ಅಂಶ 
ಜನರು, ಅವರ ಪ್ರಾಥಮಿಕ ಸ್ಥಾನಮಾನ ಈ ಸ್ವತಂತ್ರ ದೇಶದ ನಾಗರಿಕ ಎಂಬ ಈ ಸತ್ಯವನ್ನು 
ಗ್ರಹಿಸಿದ್ದಕೆ ಈ ರಾಷ್ಟ್ರಕ್ಕೆ ಎಂಥ ಬಲ ಬರುತ್ತದೆ ಎಂಬುದನ್ನು ಊಹಿಸಿಕೊಳ್ಳಿ. ಆಗ ನಮ್ಮ ದೇಶದ 
ಮಾನವೆ "ದಿಗಂತದಲ್ಲಿ ಎಂಥ ಆತ್ಮಗೌರವ, ಎಂಥ ಆರೋಗ್ಯಪೂರ್ಣ ಮಾನವ ಸಂಬಂಧ 
ಪ್ರಜ್ವಶಿಸುತ್ತದೆ ! 
ಆ.ಮನೋಭಾವದ ಮೊದಲನೆಯ ಸತ್ಸಲ ಎಂದರೆ, ಒಬ್ಬಾತನ ಕರ್ತವ್ಯ ಕರ್ಮದ ಸ್ಥಾನಮಾನ 
ಏನೇ ಇರಲಿ, ಆ ವ್ಯಕ್ತಿಯ ಬಗ್ಗೆ ಉಂಟಾಗುವ ಗೌರವ, ಮರ್ಯಾದೆ. ಈ ಮಹಾ ಪ್ರಜಾಸತ್ತಾತ್ಮಕ 
ರಾಷ್ಟ್ರದ ಸಹ-ನಾಗರಿಕರು ನಾವು ಎಂಬ ಭಾವನೆಯನ್ನು ಅದು ಉದ್ದೀಪನೆ ಮಾಡುತ್ತದೆ. ನಾನು 
ಸ್ವತಂತ್ರ ; ನೀನು ಸ್ವತಂತ್ರ ; ನಾವೆಲ್ಲರೂ ಸ್ವತಂತ್ರ ರಾಷ್ಟ್ರದಲ್ಲಿ ಸ್ವತಂತ್ರ ಸ್ತ್ರೀ ಪುರುಷರು. ಈ 
ಒಂದೇ ಒಂದು ಮನೋಭಾವವು, ಇದೇ ರಾಷ್ಟ್ರದೊಡನೆ ಒಂದಾಗಿ ಹೋಗಲು ಅತ್ಯಗತ್ಯವಾಗಿ 
ಬೇಕಾದ ಶಕ್ತಿಯನ್ನು ಕೊಡುತ್ತದೆ. ಆಗ ರಾಷ್ಟ್ರೀಯ ಸಮಗ್ರತೆ ಎಂಬುದು ತಕ್ಷಣದ ಅನುಭವ 
ವಾಗುವುದು. ಅದು ಕೇವಲ ಚರ್ಚಾ ವಿಷಯವಾಗುವುದಿಲ್ಲ. ಇಲ್ಲವೆ ರಾಜಕೀಯ ವ್ಯಕ್ತಿಗಳ ಮತ್ತು 
ಆಡಳಿತಗಾರರ ಬರೀ ಘೋಷಣೆಯಾಗುವುದಿಲ್ಲ. ಆದರೆ, ಸದ್ಯ ನಮ್ಮಲ್ಲಿ ಬಹು ಜನರಲ್ಲಿ ಆ 
ಆರೋಗ್ಯಪೂರ್ಣ ಅರಿವು ಇಲ್ಲದಿರುವುದು ದುರದೃಷ್ಟಕರ. ಈಗ ಅವರಿಗಿರುವುದೆಲ್ಲ ಕರ್ತವ್ಯ. , 
ಕರ್ಮದ ಸ್ಥಾನಮಾನದ ಅರಿವು. ನಾನೊಬ್ಬ ಅಧಿಕಾರಿ ; ನಾನೊಬ್ಬ ಜವಾನ ; ನಾನು ಕೇವಲ 


CC-0. Jangamwadi Math Collection. Digitized by eGangotri 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೩೩ 


ಒಬ್ಬ ಶಿಕ್ಷಕ. ನಾನು ಕೇವಲ ಇದು, ಇಲ್ಲವೆ ಅದು. ಈ ಕರ್ತವ್ಯ ಕರ್ಮದ ಹಿಂದೆ ನಮ್ಮ ವ್ಯಕ್ತಿ ಸತ್ತೆ 
ನಮಗೆ ಗೊತ್ತಿಲ್ಲ. ಇದರಿಂದಲೆ ನಮ್ಮ ಪ್ರಜಾಸತ್ತಾತ್ಮಕ ಭಾರತದಲ್ಲಿ ಹಿಂದಿನ ಪಾಳೆಯಗಾರಿಕೆಯ 
ಭಾರತಕ್ಕೆ ಹೋಲಿಸಿದರೆ ಈ ಸ್ಥಾನಮಾನದ ಪ್ರಜ್ಞೆಯೆ ಹೆಚ್ಚಾಗಿದೆ ; ಕಡಮೆ ಆಗಿಲ್ಲ. ಇದೆಂಥ 
ವಿಪರ್ಯಾಸ ! ಇದೆಂಥ ದುರಂತ! “ನೀವು ಯಾರು?' ಎಂದು ಕೇಳಿದಾಗ, ಆತ--ನಾನು ಇಂಥವಳ 
ಗಂಡ, ಅಥವಾ ಇಂಥವನ ಹೆಂಡತಿ ಎಂದು ಹೇಳಿದಂತೆ ಇದೆ ! ಆದರೆ ಅವರಿಗೆ ಅದು ಹೌದು, 
ಗಂಡನೊ/ಹೆಂಡತಿಯೊ ಆಗಿರುವುದು ಹೌದು. ನೀನು ಮಾಡುವ ಅನೇಕ ಕರ್ತವ್ಯಕರ್ಮಗಳಲ್ಲಿ ಅದೂ 
ಒಂದು. ನಿನಗಿರುವ ಸಂಬಂಧಗಳಲ್ಲಿ ಇದು ಕೇವಲ ಒಂದು. ಅದೇ ಕಾಲಕ್ಕೆ ನೀನು ಯಾರೊ ಒಬ್ಬನ 
ತಂದೆ, ತಾಯಿ ಅಥವಾ ಮಗ, ಸೋದರ, ಸೋದರಿ, ಇನ್ನೇನೊ ಆಗಿದ್ದೀಯೆ ಮಾನವ ಸಂಬಂಧದ 
ಸಾವಿರ ನೇಯ್ಗೆಯಲ್ಲಿ ನೀನು ಒಂದಾಗಿ ನೇಯ್ದು ಹೋಗಿದ್ದೀಯೆ. ಅದರೊಳಗೆ ನೀನು ಉಳಿ೭-ನನ್ನೆಲ್ಲ 
ಬಿಟ್ಟು ಕೇವಲ ಒಂದರೊಡನೆ ನೀನು ಗುರುತಿಸಿಕೊಳ್ಳುತ್ತೀಯೆ. ಇದೆಷ್ಟು ಹುಚ್ಚುತನವಾಗಿ 
ಕಾಣುತ್ತದೆ ! 

ಕರ್ತವ್ಯ ಕರ್ಮದ ಹಂತದಲ್ಲಿಯ ಬದುಕಿನ ಮನುಷ್ಯ ಆ ಕರ್ತವ್ಯ ಕರ್ಮ ಮುಗಿದೊಡನೆ 
ಕಾಲವಶನಾಗಿ ಹೋಗುತ್ತಾನೆ ! ಈ ತಪ್ಪು ಮನೋಭಾವದಿಂದಾಗಿಯೇ ನಮ್ಮ ಬಹುಜನರು 

ಕಾಲವಶರಾಗಿ ಹೋಗುತ್ತಾರೆ. ಆದರೆ ಯಾರು ತಾವೊಬ್ಬ ವ್ಯಕ್ತಿ ಸತ್ತೆಯೆಂಬ ಅರಿವಿನಿಂದ ಕಾರ್ಯ 

ವೆಸಗುತ್ತಾರೆಯೊ ಅವರು ಆ ಕರ್ತವ್ಯ ಕರ್ಮ ಹೋದಮೇಲೂ ಈ ಕಾಲ ಪರವಶತೆಯನ್ನೆಂದೂ 
ಅನುಭವಿಸರು. ನಮ್ಮ ಆಧ್ಯಾತ್ಮಿಕ ಶಿಕ್ಷಣವು ಅವರಿಗೆ ಬೋಧಿಸುವಂತೆ ಅವರು 
ಅಮರ ಆತ್ಮ, ದೈ ರ ಕಿಡಿ, ದೇವರ ಮಕ್ಕಳು ಎಂದುಕೊಂಡಂತೆಯೆ ಅವರು ಭಾರತದ ನಾಗರಿಕರು 
ಎಂಬ ಅಪಪರಿಸಲಾಗದ ಪ್ರಾಥಮಿಕ ಸ್ಥಾ ನ ಪಡೆದವರೆಂದೇ ಪ್ರಜ್ಞೆಯುಳ್ಳವರಾಗಿರುತ್ತಾರೆ. ಅವರು ' 
ತಮ್ಮ ಕರ್ತವ್ಯ ಕರ್ಮವನ್ನು ನೆರವೇರಿಸುತ್ತಿ ರುವಾಗ ಈ ಅರಿವಿನಿಂದ ಸಮರ್ಪಕವಾಗಿ ಪರಿಣತಿಯಿಂದ 
ಮಾಡುತ್ತಾರೆ. ಹಾಗೂ ಅದೇ ಅರಿವು ಆ ಕರ್ತವ್ಯ ಕರ್ಮ ನಿಂತ ಮೇಲೂ ಅವರಿಗೆ ಆಧಾರವಾಗಿ 
ಪೋಷಿಸುತ್ತದೆ. 
೧೯. ಪ್ರಬುದ್ಧ ನಾಗರಿಕ ಮತ್ತು ದುಡ್ಡಿಗಾಗಿ ದುಡಿಯುವವ 

ಈ ಪ್ರಬುದ್ಧ ಅರಿವು ನಮಗೆ ಸಾಕಷ್ಟು ಪ್ರಮಾಣದಲ್ಲಿ ಪ್ರಾಪ್ತವಾಗಿಲ್ಲ. ಜಾತಿಮತ ನಿಷ್ಮೆಯಲ್ಲಿ 
ಮುಳುಗಿ ಹೋಗಿ, ಈಗ ರಾಜಕೀಯ ಗುಂಪುಗಳ ನಿಷ್ಠೆಗಳಲ್ಲಿ ಮುಳುಗಿ, ಆ ಎಲ್ಲ ನಿಷ್ಠೆಗಳಿಗೂ 
ಪುಷ್ಟಿಯನ್ನು, ಅರ್ಥವನ್ನು ಕೊಡುವ ನಿಷ್ಠೆ--ಅರ್ಥಾತ್‌ ರಾಷ್ಟ್ರ ನಿಷ್ಠೆಯನ್ನು ನಾವು ದುರ್ಬಲಗೊಳಿಸಿ 
ದ್ದೇವೆ. ನಮ್ಮ ಅರವತ್ತೈದು ಕೋಟಿ ಪ್ರಜೆಗಳಲ್ಲಿ ಸರಿಸುಮಾರು ಮೂವತ್ತೈದು ಕೋಟಿ ಪ್ರಾಪ್ತ 
ವಯಸ್ಕ ರಾದ, ಮತ ನೀಡುವ ಅರ್ಹತೆವುಳ್ಳ, ನಾಗರಿಕರಿದ್ದಾರೆ. ಆದರೆ ಈ ಬೃಹತ್‌ ಗಾತ್ರದ 
ಜನಸಂಖ್ಯೆ ನಮ್ಮ ಶಕ್ತಿಯಾಗಿಲ್ಲ; ದೌರ್ಬಲ್ಯವೆನಿಸಿದೆ. ಆದರೆ ಈ ನಾಗರಿಕತ್ವದ ಅರಿವು ರಾಷ್ಟ್ರವನ್ನು 
ಯಾವಾಗ ವ್ಯಾಪಿಸುವುದೊ ಆಗ ದೌರ್ಬಲ್ಯ ಸಬಲವಾಗಿ ಮಾರ್ಪಡುತ್ತದೆ. ಏಕೆಂದರೆ ಒಂದು 
ಗುಣಾತ್ಮಕ ಬದಲಾವಣೆಯುಂಟಾಗುತ್ತದೆ. ಇಪ್ಪತ್ತು ಸಾವಿರ ಏಥೆನ್ಸ್‌ಗಳನ್ನು ಒಟ್ಟುಗೂಡಿಸಿದರೆ 
ಆಗುವಷ್ಟು ದೊಡ್ಡ ಭಾರತಕ್ಕೆ ಹೋಲಿಸಿದರೆ ಆ ಪುಟ್ಟ ಪಟ್ಟಣ-ರಾಜ್ಯವಾದ ಆ ಏಥೆನ್ಸ್‌ ಯಾಪಟೆ ? 
ಆದರೆ ನಾವು ಆ ಪುಟ್ಟ ಏಥೆನ್ಸ್‌ಗಿಂತ ಇಪ್ಪತ್ತು ಸಾವಿರ ಪಟ್ಟು ಗುಣಾತ್ಮಕವಾಗಿ ಉತ್ತಮರೆಂದು 
ಹೇಳಬಲ್ಲೆವೆ? ಆದಾಗ್ಲೂ ತನ್ನ ವಿಶೇಷ ಪರಿಣತಿ ಪಡೆದ ಕ್ಷೇತ್ರಗಳಲ್ಲಿ ಏಥೆನ್ಸ್‌ ರಾಜ್ಯವನ್ನು ಮಹಾ 
ಸ್ಥಾನಕ್ಕೇರಿಸಿದ ಅದರ ಗುಣಗಳನ್ನು ನಾವು ಅರಗಿಸಿಕೊಂಡರೆ ನಾವೂ ಗುಣಾತ್ಮಕ ಶ್ರೀಮಂತಿಕೆಯನ್ನು 
ಸಾಧಿಸಬಹುದು. ಆದರೆ ತನ್ನ ಅಲ್ಪ ಪ್ರಜಾಸಂಖ್ಯೆಯಿದ್ದ ಏಥೆನ್ಸ್‌ ಪ್ರಜಾಸತ್ತೆ ಗೂ, ಅಪಾರ 


CC-0. Jangamwadi Math Collection. Digitized by eGangotri 


ಇ 


೩೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಜನಸಂಖ್ಯೆಯ ಬಹು ವಿಶಾಲವಾದ ಭಾರತದ ಪ್ರಜಾಸತ್ತೆಗೂ ವ್ಯತ್ಕಾಸವಿದೆ. ಇಂಥ ಬೃಹತ್‌ 
ಪ್ರಜಾಸತ್ತೆಯನ್ನು ನಿರ್ವಹಿಸುವುದು ಸಹಜವಾಗಿ ಕಷ್ಟದಾಯಕವೆ. ಆದರೆ ಈ ಕ್ಲಿಷ್ಟ ಯಂತ್ರವನ್ನು 
ಅದಕ್ಕೆ ತನ್ನ ಮಾನಸಿಕ ಶಕ್ತಿ ಸಂಪನ್ಮೂಲವನ್ನೂ, ಮನೋಭಾವವನ್ನೂ ವೃದ್ಧಿಪಡಿಸಿಕೊಂಡು, 
ಯಶಸ್ವಿಯಾಗಿ ನಿರ್ವಹಣೆ ಮಾಡಬಹುದು. 
ಐದು ಲಕ್ಷ ಟನ್‌ ಭಾರದ "ತೈಲ ಜಹಜುಗಳನ್ನು ಈ ಆಧುನಿಕ ಕಾಲದಲ್ಲಿ 'ನಿರ್ವಹಣೆ 
ಮಾಡುವಂತೆ ಇದೆ ಈ ಸಮಸ್ಯೆ. ಈ ಜಹಜುಗಳು ಹತ್ತೊಂಬತ್ತನೆ ಶತಮಾನದಲ್ಲಿದ್ದ ಇದರಂಥವು 
ಗಳಿಂದ ನೂರಾರು ಪಟ್ಟು ದೊಡ್ಡವಿದೆ. ಆದರೆ. ಅವಕ್ಕೆ ತಕ್ಕ ಪ್ರಮಾಣದ ಬಹು ಶಕ್ತಿಯುತವಾದ 
ಎಂಜಿನ್ನುಗಳನ್ನು ಅಳವಡಿಸಲಾಗಿದೆ. ಅದರಿಂದ ಅವು ಬಹು ಅಲ್ಲಾಡದೆ ಸರಾಗವಾಗಿ, ಆದರೂ 
ವೇಗವಾಗಿ ಚಲಿಸಲು ಸಾಧ್ಯವಾಗಿದೆ. ಹಾಗೆಯೆ ಬೃಹತ್‌ ರಾಷ್ಟ್ರೀಯ ರಾಜಕೀಯ ಯಂತ್ರವು ಎಷ್ಟು 
ಶಕ್ತಿಶಾಲಿಯೂ, ಹೆಚ್ಚು ಹೆಚ್ಚು ಸಂಕೀರ್ಣವಾಗಿರುತ್ತದೆಯೊ ಆ ಯಂತ್ರಸ್ಥಾವರದ ಹಿಂದೆ ಅಷ್ಟೇ 
ಹೆಚ್ಚು ಹೆಚ್ಚು ಸುಸಜ್ಜಿತ ಮತ್ತು ಶಿಸ್ತಿನ ಮನಸ್ಸೂ ಇರಬೇಕಾಗುತ್ತದೆ. ಒಂದು ಸಣ್ಣ ಕುಟುಂಬ 
ಅಥವಾ ಕುಟುಂಬದ ವ್ಯಾಪಾರವನ್ನು ತೂಗಿಸಿಕೊಂಡು ಹೋಗುವಾಗ ಸಾಮಾನ್ಯ ಗೃಹಸ್ಥನ ಮನಸ್ಸು 
ಮತ್ತು ಮನೋಭಾವದ ಶಕ್ತಿ ಸಂಕೀರ್ಣ ಸಾಕಾದೀತು. ಆದರೆ ಒಂದು ರಾಷ್ಟ್ರವನ್ನು ನಿಯಂತ್ರಿಸಲು, 
ನಡೆಸಿಕೊಂಡು ಹೋಗಲು ಇಚ್ಛಿತ ಗುರಿಯತ್ತ ಮಾರ್ಗದರ್ಶನ ಮಾಡಲು ಪ್ರಬುದ್ಧ ನಾಗರಿಕತ್ವದ 
ಬೃಹತ್‌ ಚೈತನ್ಯ ಸಂಕೀರ್ಣವೇ ಅಗತ್ಯವಾಗುತ್ತದೆ. ಆದ್ದರಿಂದ, ಈ ಅರಿವಿನಿಂದ ಮಾತ್ರ 
ಚೈತನ್ಮದಿಂದಲೂ, ಶಕ್ತಿಯುತವಾಗಿಯೂ ಜೀವನದ ಪ್ರತಿಯೊಂದು ವಿಭಾಗದಲ್ಲೂ ಕೆಲಸ 
ಕಾರ್ಯಗಳಿಗೆ ಚೈತನ್ಯ ತುಂಬಬಹುದು. ಕೇವಲ ಉದ್ಯೋಗಾನ್ವೇಷಣೆ ಮಾಡುವ ಅಥವಾ ಆಗಲೆ 
ಉದ್ಯೋಗದಲ್ಲಿರುವ ಬರೀ ಒಬ್ಬ ಗೃಹಸ್ಥನ ಚೈತನ್ಮಶಕ್ತಿ ಸಂಕೀರ್ಣ ರಾಷ್ಟ್ರದ ನಿರ್ವಹಣೆಗೆ ಸಾಲದು. 
ಉದ್ಯೋಗವನ್ನು ಹುಡುಕಿಕೊಂಡು ಹೋದಾಗ ನಾವು ಕೇವಲ ಉದ್ಯೋಗ ಅನ್ವೇಷಕರು ಮತ್ತು 
ಬಾಳಿನ ಸುಖವನ್ನು ಅನುಭವಿಸಲು ಮಾತ್ರ ಬಯಸುತ್ತೇವೆ. ಆದರೆ ಆಗಲೂ ನಾವು ಕೇವಲ 
'ಉದ್ಯೋಗ-ಅನ್ವೇಷಕರಲ್ಲ. ಉದ್ಯೋಗಾನ್ವೇಷಣೆಯಲ್ಲಿರುವ ನಾಗರಿಕರು ಆ ಉದ್ಯೋಗದ 
ಮೂಲಕ ಆ ವಿಶಿಷ್ಟ ಕ್ಷೇತ್ರದಲ್ಲಿ ನಮ್ಮ ವೈಯಕ್ತಿಕ ಮತ್ತು ಕೌಟುಂಬಿಕ ಹಿತವನ್ನು ಸಾಧಿಸುವುದರ 
ಜೊತೆಗೆ ರಾಷ್ಟ್ರಸೇವಾ ನಿರತರೂ ಆಗಿದ್ದೇವೆ. ನಾಗರಿಕರು ಎಂಬ ಈ ಪ್ರಜ್ಞಾ-ಹಂತವೆಂಬ ಈ 
ಬದಲಾವಣೆಯಲ್ಲಿ ಸ್ಥಾನಮಾನದ ಎಂಥ ಬದಲಾವಣೆ ಉಂಟಾಗುತ್ತದೆ ! ಆ ಆರೋಗ್ಯಕರವಾದ 
ಬದಲಾವಣೆ ಆಗದಿದ್ದರೆ ನಮ್ಮ ಅಂತಸ್ತು ಎಂಬುದು ಸ್ಪಷ್ಟ ಮಾತಿನಲ್ಲಿ ಹೇಳುವುದಾದರೆ ಕೇವಲ 
ಕೂಲಿಗಾಗಿ ದುಡಿಯುವ ಕರ್ಮಚಾರಿ ಮಾತ್ರ. ಆಕ್ಸ್‌ ಕೃಫರ್ಡ್‌ ಇಂಗ್ಲಿಷ್‌ ನಿಘಂಟಿನಲ್ಲಿ mercenary 
ಎಂಬ ಶಬ್ದಕ್ಕೆ ಕೇವಲ ದುಡ್ಡಿಗಾಗಿ ದುಡಿಯುವವನು ಅಥವಾ ಇತರ ಪ್ರತಿಫಲಕ್ಕಾಗಿ'ದುಡಿಯುವವನು 
ಎಂಬ ಅರ್ಥ ಕೊಟ್ಟಿದೆ. 
ಶತಶತಮಾನಗಳ ನಮ್ಮ ಪರಕೀಯ ದಾಸ್ಯದ ಇತಿಹಾಸ ಈ ಕಠೋರ ಸತ್ಯವನ್ನು ತೆರೆದು 
ತೋರಿಸುತ್ತದೆ. ಆಗ ನಾವು ನಾಗರಿಕರಾಗಿರಲಿಲ್ಲ. ಈ ಮುಂಚೆ ನಾನು ಹೇಳಿದಂತೆ ಕೇವಲ ಅಧೀನ 
ಪ್ರಜೆಗಳಾಗಿದ್ದೆವು. ನಮ್ಮ ಹಿಂದಿನ ಕಾಲದ ವಿವಿಧ ರಾಜಕೀಯ ರಾಜ್ಯಗಳನ್ನು ಸಾಹಸಿಗಳಾದ 
ದೇಶೀಯ ಇಲ್ಲವೆ ವಿದೇಶೀ ವ್ಯಕ್ತಿಗಳು ಆಗ ಇದ್ದ ರಾಜಕೀಯ ಅಲ್ಲೋಲಕಲ್ಲೋಲ ಪರಿಸ್ಥಿತಿಯಲ್ಲಿ 
ನಿರ್ಮಿಸಿದರು. ಅವರ ಚೈತನ್ಯ, ಧೈರ್ಯ, ಶೌರ್ಯ ಮತ್ತು ತಮ್ಮಿಚ್ಛೆಯಿಂದ ಅವು ನಿಂತಿದ್ದವು. 
ಈ ಗುಣಗಳಿದ್ದ ಯಾವನಾದರೂ ಒಬ್ಬ ತನ್ನ ಸುತ್ತಮುತ್ತಲಿನ ಯುವಪುಂಡರನ್ನು ಗುಂಪುಕಟ್ಟಿ ಒಂದು 
ಪ್ರದೇಶದಲ್ಲಿ ರಾಜಕೀಯ ರಾಜ್ಯವನ್ನಾಗಿ ಕಟ್ಟಿಕೊಳ್ಳುತ್ತಿದ್ದ, ಮತ್ತೆ ನೆರೆಹೊರೆಯ ರಾಜ್ಯಗಳನ್ನು 
ಗೆದ್ದು ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ಳುತ್ತಿದ್ದ, ಕೊನೆಗೆ ಒಂದು ದೊಡ್ಡ ರಾಜ್ಯವನ್ನೊ ಸಾಮ್ರಾಜ್ಯವನ್ನೊ 


CC-0. Jangamwadi Math Collection. Digitized by 65870011 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೩೫ 


ಸ್ಥಾಪಿಸುತ್ತಿದ್ದ. ಅವು ಒಮ್ಮೊಮ್ಮೆ ಭಾರತದ ಬಹು ಭಾಗವನ್ನೂ ಕೆಲವು ಸಲ ಭಾರತದ ಹೊರಗಿನ 
ಪ್ರದೇಶವನ್ನೂ ಆಕ್ರಮಿಸಿರುತ್ತಿತ್ತು. ಈ ಎಲ್ಲ ಬೆಳವಣಿಗೆಯಲ್ಲಿ ಭಾರತದ ಜನರ ಪಾತ್ರವೇನಿತ್ತು ? 
ಕೆಲವು ಸ್ವದೇಶಾಭಿಮಾನಪೂರಿತ ಸಾಮ್ರಾಜ್ಯ ನಿರ್ಮಾಣ ಯೋಜನೆಗಳ ಹೊರತುಪಡಿಸಿ, ಜನರು 
ಕೇವಲ ಮೌನ, ಕಾತರಪೂರಿತ ಪ್ರೇಕ್ಟಕರಾಗಿದ್ದರು. ಆಳುವವನು ಒಳ್ಳೆಯವನಾಗಿದ್ದರೆ ಸುಖವಾಗಿ, 
ಇಲ್ಲದಿದ್ದರೆ ಅಸುಖಿಗಳಾಗಿರುತ್ತಿದ್ದರು. ಆದ್ದರಿಂದ ಸಾಧಾರಣ ಮುಗ್ಧ ಜನರು ಗೃಹಸ್ಥರಾಗಿದ್ದು 
ತಮ್ಮ ತಮ್ಮ ಭೂಮಿ ಉಳುತ್ತಾ, ತಮ್ಮ ಕಲೆ ಕಸುಬುಗಳನ್ನು ಮಾಡುತ್ತಾ, ಪುಸ್ತಕಗಳನ್ನು 
ಬರೆಯುತ್ತಾ, ದೇವರ ಪೂಜೆ ಮಾಡುತ್ತಾ ಹೋಗುತ್ತಿದ್ದರು. ಒಂದು ಸುದೈವ ಎಂದರೆ ಆಗಿನ 
ಯುದ್ಧದ ಮಾನವೀಯ ಪಾತ್ರದಿಂದಾಗಿ ಬಹುಪಾಲು ಜನರು ತಮ್ಮ ಜೀವನದಲ್ಲಿ ವೃತಿ ಯಲ್ಲಿ 
ಯಾವ ಉಪದ್ರವವಿಲ್ಲದೆ ಇರುತ್ತಿದ್ದರು. ಈ ರಾಜಕೀಯ ತುಮುಲಗಳು ನೇರವಾಗಿ ಆವರನ್ನು 
ಬಾಧಿಸಲಿಲ್ಲ. | 

ಈ ದೀರ್ಥಕಾಲದ ಅಸಹಾಯಕ ಜೀವಿಗಳಾಗಿದ್ದ ಪ್ರಜೆಗಳ ಅನುಭವದ ಮೂಲಕ ನಾವೊಂದು 
ನಿಶ್ಚಿಂತೆಯ ರಾಜಕೀಯ ಸಿದ್ದಾಂತವನ್ನು ಬೆಳೆಸಿಕೊಂಡೆವು : ರಾಮ ರಾಜ್ಯವಾಳಿದರೂ ಒಂದೆ. 
ರಾವೆಣ ರಾಜ್ಯವಾಳಿದರೂ ನಮಗೆ ಒಂದೆ. ಪ್ರಜಾಸಂಖ್ಯೆಯ ಬಹುಸಂಖ್ಯಾತರು ಈ ನಿಲುಮೆಯನ್ನು 
ತಾಳಿದರೆ, ಬುದ್ಧಿವಂತರೂ, ಬಲವಂತರೂ, ಅಧಿಕಾರ ಲಾಲಸೆಯುಳ್ಳವರೂ, ಆ ಪರಿಸ್ಥಿತಿಗೆ ಭಿನ್ನ 
ರೀತಿಯಿಂದ ಸ್ಪಂದಿಸಿದ ಅಲ್ಪಸಂಖ್ಯಾತರೂ ಇದ್ದರು. ಆಳುವವರಿಗೆ ತಮ್ಮ ರಾಜ್ಯಗಳ ಆಡಳಿತ 
ನಡೆಸುವವರು, ಅವರನ್ನು ರಕ್ಷಣೆ ಮಾಡುವವರು ಬೇಕಾಗಿತ್ತು. ಅವರು ಈ ಕೆಲಸಕ್ಕೆ ಇಚ್ಛೆಯಿದ್ದವ 
ರನ್ನು ತರಿದರು. ಅವರಿಗೆ ಉಚಿತ ವೇತನ, ಕೆಲವು ಸಲ ವಿಶೇಷ ಸೌಲಭ್ಯಗಳನ್ನೂ ವಾಗ್ದಾನ 
ಮಾಡಿದರು. ಆಗ ಆ ಅಲ್ಪಸಂಖ್ಯಾತರಿಂದ ಶೀಘ್ರ ಪ್ರತ್ಯುತ್ತರ ಬಂತು. ಅವರು ಹೇಳಿದರು ; 
“ಪ್ರಭೋ ಹಸಾದ !. ನಾನು ನನ್ನ ದೇಹವನ್ನು, ನನ್ನ ಬುದ್ಧಿ ಚಾತುರ್ಯವನ್ನು ನಿನ್ನ ರಾಜ್ಯಕ್ಕಾಗಿ 
ಕೊಡಲು ಸಿದ್ದನಿದ್ದೇನೆ.' ಅವರಲ್ಲಿ ಕೆಲವರು ಶರಣಾಗತರಾಗಿ ತಮ್ಮ ಆತ್ಮಗಳನ್ನೂ ಸಹಿತ ಅವರಿಗೆ 
ಸಮರ್ಪಿಸಿದರು. ಇಂತು ಈ ಜನರಲ್ಲಿ ಬಹುಮಂದಿ ಯೋಧರು, ಅಧಿಕಾರಿಗಳು, ಮಂತ್ರಿಗಳು, 
ಕರಣಿಕರು, ಜವಾನರು ಮತ್ತು ಆಸ್ಥಾನದ ವಂದಿಮಾಗಧರೂ ಆದರು. ಆದರೆ ಅವರೆಲ್ಲ ಸಾರದಲ್ಲಿ 
ಚಾಕರಿ ಅನ್ವೇಷಕರಾಗಿದ್ದರು ಮತ್ತು ಚಾಕರಿ ಮಾಡುತ್ತಿದ್ದವರು ಮಾತ್ರ. ಅವರಿಗೆ ಸಂಬಂಧಪಟ್ಟ 
ರಾಜ್ಯದ ಇತರ ಹಿತಾಸಕ್ತಿ ಏನೇನೂ ಇರಲಿಲ್ಲ. ಅವರು ಸೇವೆಗೆ ಹೋದದ್ದು ಮತ್ತು ಸೇವೆ 
ಮಾಡಿದ್ದು--ನಿಷ್ಕರಾಗಿ, ಮತ್ತು ಸಮರ್ಪಕವಾಗಿ ಕೆಲಸ ಮಾಡಿದ್ದು ಈ ಮನೋಭಾವದಿಂದ. 
ಆದರೆ ಹೀಗೆ ಮಾಡಿದ್ದು ಅವರಿಗೆ ಒಳ್ಳೆಯ ಸಂಬಳ ದೊರೆಯಿಂದ ದೊರೆಯುವತನಕ. ಒಂದುವೇಳೆ 
ಆ ಸಂಬಳ ಕಳೆದುಕೊಳ್ಳುವ ಸಂದರ್ಭವೇನಾದರೂ ಬಂದರೆ, ಅವರು ಸದ್ದುಗದ್ದಲವಿಲ್ಲದೆ ಆ 
ದೊರೆಯನ್ನು ಬಿಟ್ಟುಕೊಟ್ಟು ಇನ್ನೊಬ್ಬ ದೊರೆಗೆ ತಮ್ಮ ಸೇವೆಯನ್ನು ನೀಡಿದರು. ಆ ರಾಜ್ಯದಲ್ಲಿ 
ಆಗಲಿ, ಅಥವಾ ದೊರೆಯಲ್ಲಿ ಆಗಲಿ ಅವರಿಗೆ ಉತ್ತಮ ಗೃಹಸ್ಥನಾಗಿ ಜೀವನೋಪಾಯಕ್ಕೆ 
ಹೊಟ್ಟೆಬಟ್ಟಗೆ ಗಳಿಸುವುದರ ಹೊರತು ಇನ್ನಾವ ಆಸಕ್ತಿಯೂ ಇರಲಿಲ್ಲ. ಇದನ್ನೆ ಇಂಗ್ಲೀಷಿನಲ್ಲಿ 
mercenary ದುಡ್ಡಿಗಾಗಿ ದುಡಿಯುವವನು ಎಂಬುದಾಗಿ ಕರೆಯುತ್ತಾರೆ. 

ಆದಾಗ್ಗೂ ಇಂಥ ಅಷ್ಟೇನೂ ಶೋಭಾಯಮಾನವಲ್ಲದ ರಾಜಕೀಯ ಪರಿಸರದಲ್ಲಿಯೂ ಅವರು 
ಬದುಕಿದ್ದು ದುಡಿದರೂ, ಅವರಲ್ಲಿ ಕೆಲವರು ಮಂತ್ರಿಗಳಾಗಿ, ಅಧಿಕಾರಿಗಳಾಗಿ, ದಂಡನಾಯಕ 
ರಾಗಿ, ಇಲ್ಲವೆ ರಾಜನೀತಿ ನಿಪುಣರಾಗಿ ದೇಶಾಭಿಮಾನದ ಪ್ರೇರಣೆಯ ಉತ್ಸುಕತೆಯಿಂದ ಬಹು 
ಮಹತ್ವದ ಎತ್ತರಕ್ಕೆ ಏರಿದರು. 


CC-0. Jangamwadi Math Collection. Digitized by eGangotri 


೩೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


೨೦. ದುಡ್ಡಿಗಾಗಿ ದುಡಿಯುವವರ ಮನೋಗತ 


ದುಡ್ಡಿಗಾಗಿ ದುಡಿಯುವವರ ಮನೋಭಾವಕ್ಕೂ ಪ್ರಜಾಸತ್ತೆಯ ನಾಗರಿಕನ ಮನೋಭಾವಕ್ಕೂ 
ಅಜಗಜಾಂತರ ವ್ಯತ್ಯೂಸವಿದೆ. ೧೯೫೦ರಲ್ಲಿ ನಾವು ಸ್ವತಂತ್ರ ಪ್ರಜಾಸತ್ತೆಯ ಗಣರಾಜ್ಯವನ್ನು 
ಘೋಷಿಸಿದಾಗ, ಆ ಎಲ್ಲ ಹಿಂದಿನ ಶೋಭಾಯಮಾನವಲ್ಲದ ರಾಜಕೀಯ ಪರಿಸರ, ಬಾಹ 
ಪರಿಸ್ಥಿತಿಯಾಗಿದ್ದುದು ಸಂಪೂರ್ಣ ಮಾಯವಾಯಿತು. ಆ ಹಿಂದೆ ಅಸಹಾಯಕರಾಗಿ ನಿಂತು 
ನೋಡುತ್ತ ಬಂದಿದ್ದ ನಮ್ಮ ಜನರ ಎಲ್ಲ ಬಹುಸಂಖ್ಯಾತರು, ಹಾಗೂ ಆಳುವವರ ಕರೆಗೆ ಓಗೊಟ್ಟು 
ಚಾಕರಿ ಅನ್ವೇಷಕರಾಗಿದ್ದ ಅಲ್ಪಸಂಖ್ಯಾತರು ಇಬ್ಬರನ್ನೂ ಸ್ವಾತಂತ್ರ್ಯದಿಂದ ತುಂಬಿ ತುಳುಕುತ್ತಿದ್ದ 
ಮತ್ತು ಈ ದೇಶದ ಸಕಲ ಜನರಿಗೂ ಮಹತ್ವದ ಬಹುತೂಕದ ವರಪ್ರದಾನಮಾಡುವಂಥ ಒಂದು 
ಸಂಪೂರ್ಣ ನವರಾಜಕೀಯ ಪರಿಸರದೊಳಕ್ಕೆ ಕರೆತರಲಾಯಿತು. ಹಾಗೂ, ಆ ಸ್ವಾತಂತ್ರ್ಯ ಮತ್ತು 
ವರದಾನಗಳು ಮೂವತ್ತು ವರ್ಷಗಳಾದರೂ ಇನ್ನೂ ವಾಸ್ತವವಾಗದೆ ಇದ್ದರೆ, ಸದ್ಯ ನಮ್ಮ 
ರಾಷ್ಟ್ರದಲ್ಲಿ ಅಪಾರ ನಿರಾಸೆ, ಹಿಂಸೆ, ನೋವು, ನರಳಿಕೆ, ಅನಾಥ ಸ್ಥಿತಿ ಇದ್ದರೆ, ನಾವು ಹಿಂದೆಯಿದ್ದ 
ಆ ಶೋಚನೀಯ ಕರಾಳ ದುಡ್ಡಿಗಾಗಿ ದುಡಿಯುವ ಮನೋಭಾವ ತೊಲಗಿಲ್ಲವೆಂದೂ ಹಾಗೂ 
ನೂತನ ಕ್ರಾಂತಿಕಾರಕ ಸನ್ನಿವೇಶಕ್ಕೆ ಉಚಿತವಾದ ನಾಗರಿಕತ್ವದ ಉಜ್ವಲವಾದ ಅರಿವನ್ನು ನಾವು 
ಕರಗತಮಾಡಿಕೊಂಡಿಲ್ಲವೆಂದೇ ನಿರ್ಧರಿಸಬೇಕಾಗುತ್ತದೆ. 
ನಮ್ಮ ಸ್ವಾತಂತ್ರ್ಯೋತ್ತರ ರಾಷ್ಟ್ರೀಯ ಜೀವನದಲ್ಲಿ ಆ ದುಡ್ಡಿಗಾಗಿ ದುಡಿಯುವ ಮನೋಭಾವ 
ನೂರಾರು ರೀತಿಯಿಂದ ನೂರಾರು ಸನ್ನಿವೇಶಗಳಲ್ಲಿ ಬೇಡವೆಂದರೂ ಒಳನುಗ್ಗುತ್ತಿದೆ. ಅದರಿಂದ 
ಉಂಟಾಗುವ ಅಪಾಯದ. ಅರಿವು ಹಾಗೂ ರಾಷ್ಟ್ರೀಯ ಸಮರ್ಪಣೆಯ ಮನೋಭಾವ ನಮ್ಮಲ್ಲಿ 
ಸಂಪೂರ್ಣ ಇಲ್ಲದಂತಾಗಿದೆ. ನಮ್ಮ ಬಹುಜನರಿಗೆ ಒಂದು ಕಡೆಗೆ ಭಾರತದಲ್ಲಿರುವುದಕ್ಕೂ 
ಇನ್ನೊಂದು ಕಡೆ ಭಾರತದ ವ್ಯಕ್ತಿಯಾಗಿ, ಭಾರತಕ್ಕಾಗಿ ಇರುವುದರ ವೃತ್ಕಾಸ ಗೊತ್ತೇ ಇಲ್ಲ. ಇವು 
ಗಳಲ್ಲಿ ಮೊದಲನೆಯದು ಭಾರತದಲ್ಲಿರುವುದು) ವ್ಯಕ್ತಿಯನ್ನು ಕೇವಲ ಚಾಕರಿ ಅನ್ವೇಷಕನನ್ನಾಗಿ, 
ಚಾಕರಿ ಮಾಡುವವನನ್ನಾಗಿ ಮಾಡಿ ಅಲ್ಲಿಗೆ ನಿಲ್ಲಿಸುತ್ತದೆ. ಎರಡನೆಯದು (ಭಾರತದವನಾಗಿ, 
ಭಾರತಕ್ಕಾಗಿ ಇರುವುದು) ಒಬ್ಬ ನಾಗರಿಕನನ್ನಾಗಿ ಮಾಡುತ್ತದೆ. ಅಂಥವನು ನಾಗರಿಕನಾಗಿ 
- ನೌಕರಿಯನ್ನು ಹುಡುಕಿ, ಸಾಮಾಜಿಕ ಜವಾಬ್ದಾರಿಯಿಂದ ಆ ನೌಕರಿಯಲ್ಲಿ ಕೆಲಸ ಮಾಡುವ 
ನಾಗರಿಕ. 
ದುಡ್ಡಿಗಾಗಿ ದುಡಿಯುವವನಿಗಿಂತಲೂ ಕೀಳು ಮಟ್ಟದ ಮನೋಭಾವವನ್ನು ಪ್ರದರ್ಶಿಸುವ 
ಒಂದು ಕ್ಷೇತ್ರವಿದೆ. ದುಡ್ಡಿಗಾಗಿ ದುಡಿಯುವವನು ತನಗೆ ಕೊಡುವ ಕೂಲಿ ಅಥವಾ ಸಂಬಳಕ್ಕಾಗಿ 
ಪ್ರಮಾಣಿಕವಾಗಿ, ಕನಿಷ್ಠಪಕ್ಷ ಆ ದಿನದ ಉತ್ತಮ ಕೆಲಸ ಮಾಡುತ್ತಾನೆ. ಆದರೆ ಇಂದು ಆಡಳಿತೆ 
ಯಲ್ಲಿ, ಉದ್ದಿಮೆಯಲ್ಲಿ, ವಾಣಿಜ್ಯ ಸಂಸ್ಥೆಗಳಲ್ಲಿ ಮತ್ತೆ ಎಲ್ಲೆಲ್ಲಿಯೂ ತಮ್ಮ ದರಿದ್ರ ಒದ್ದಾಡು 
ತ್ತಿರುವ ರಾಷ್ಟ್ರ ಕೊಡುವ ಕೂಲಿ ಅಥವಾ ಸಂಬಳಕ್ಕೆ ತಕ್ಕ ದಿನದ ಪ್ರಾಮಾಣಿಕ ಕೆಲಸ ಮಾಡದವರಿಂದ 
ನಮ್ಮ ದೇಶ ತುಂಬಿ ಹೋಗಿದೆ. ಆದರೆ ಅವರಿಗೆ ಕೊಡುವ ಈ ಕೂಲಿ ಅಥವಾ ಸಂಬಳ ರಾಷ್ಟ್ರದಿಂದ 
ತಮಗೆ ಸಲ್ಲಬೇಕಾದ ಬಾಕಿ ಹಣವೆಂದು ಭಾವಿಸುತ್ತಾರೆ. ಮತ್ತೆ ಅವರು ಮನಸ್ಸಿಲ್ಲದ ಮನಸ್ಸಿನಿಂದ 
ಮಾಡುವ ಸ್ವಲ್ಪ ಕೆಲಸಕ್ಕೆ ಹೆಚ್ಚುವರಿ ಕಾಲ ಮಜೂರಿ ಬೇಕೆಂದು ಸಾಮೂಹಿಕವಾಗಿ ಗದ್ದಲ 
ಮಾಡುತ್ತಾರೆ ಮತ್ತು ಹೋರಾಡುತ್ತಾರೆ. ಈ ಒಂದು ಕ್ಷೇತ್ರದ ಮಟ್ಟಿಗಾದರೂ ಭಾರತ ತನ್ನ ಅಪೂರ್ವ 
ಮೌಲಿಕತೆಯನ್ನು ಮತ್ತು ಕ್ರಿಯಾತತ್ಪರತೆಯನ್ನು ತೋರಿಸಿದೆ. ಯಾಕೆಂದರೆ ಅಂಥ ಮನೋಭಾವ 
ಮತ್ತು ನಡತೆ ನಾಗರಿಕ ಜಗತ್ತಿನಲ್ಲಿ ಇನ್ನೆಲ್ಲಿಯೂ ಕಾಣದು ! ಆದರೆ ಈ ನಡತೆಗಾಗಿ ರಾಷ್ಟ್ರ ಬಹು 
ದೊಡ್ಡ ಬೆಲೆ ತೆರಬೇಕಾಗಿದೆ ! 


CC-0. Jangamwadi Math Collection. Digitized by eGangotri 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೩೭ 


೨೧. ನಮ್ಮ ಪ್ರಚಲಿತ ರಾಜಕೀಯ : ಅಮೆರಿಕಾ ಕಾಲ್ಪೆಂಡಿನಾಟದ ವಿರುದ್ಧ 
ಮೋಹನ್‌ ಬಗಾನ್‌ ಕಾಲ್ಪೆಂಡಿನಾಟ 

ಎಲ್ಲೆಲ್ಲಿಯೂ ಅಸಡ್ಡೆ ಮನೋಭಾವ, ಮೊಂಡುತನವೆ ಇದೆ. ಅದರ ಜೊತೆಗೆ ಬಹು ಬೇಡಿಕೆಗಳ 
ಒತ್ತಾಯ ಸೇರಿಕೊಂಡಿದೆ. ಪ್ರತಿಯೊಂದು ಬೇಡಿಕೆ ಈಡೇರಿದ ಮೇಲೆ ಬೇಡಿಕೆಗಳ ಧಾರಾಕಾರ 
ಮಂಜುಮಳೆ ಮುಂದುವರಿಯುತ್ತದೆ. ಆದರೆ ಉತ್ಪಾದನೆಯಲ್ಲಿ ಯಾವ ಗಣನೀಯ ಸುಧಾರಣೆಯೂ 
ಕಂಡು ಬರುವುದಿಲ್ಲ. ಇಂಥ ಸನ್ನಿವೇಶದಲ್ಲಿ, ಅತ್ಯಂತ ದುರ್ದೈವ ಸಂಗತಿ ಎಂದರೆ ರಾಷ್ಟ್ರೀಯ 
ರಾಜಕಾರಣದ ಶೋಚನೀಯ ಪಾತ್ರ. ಡಜನ್‌ಗಟ್ಟಲೆ ಹರಿಜನರ ಇತರ ದುರ್ಬಲರ ಸಾಮೂಹಿಕ 
ನಿರ್ದಯ ಹತ್ಕೆಯಂತಹ ಅಧಿಕವಾಗುತ್ತಿರುವ ಅಮಾನುಷ ಘಟನೆಗಳಾದರೂ ಕೂಡ ರಾಜಕೀಯ 
ಪಕ್ಷಗಳ ವೈಷಮ್ಮದ ಕೈ ಕೊಡಲಿಗಳನ್ನು ಹೂಳುವ ಪ್ರೇರಣೆ ಆಗದಿರುವುದು ಹಾಗೂ ಕನಿಷ್ಠಮಟ್ಟದ 
ರಾಷ್ಟ್ರೀಯ ಪ್ರಜ್ಞೆ ಬಾರದಿರುವುದು ಅತ್ಯಂತ ದುರದೃಷ್ಟಕರ. ಕೆಲವು ದುರದೃಷ್ಟಕರ ಮತೀಯ/ 
ಜಾತೀಯ ಇಲ್ಲವೆ ಸಾಮಾಜಿಕ-ರಾಜಕೀಯ ಸನ್ನಿವೇಶಗಳಲ್ಲೂ ಪಕ್ಷಗಳ ಅನುಕೂಲತೆಗಾಗಿ 
ರಾಜಕೀಯ ದುರ್ಲಾಭ ಪಡೆಯುವುದನ್ನು ಬಿಟ್ಟು ಒಂದು ಮಾನವೀಯ ಮತ್ತು ಪ್ರಜಾಸತ್ತಾತ್ಮಕ 
ದೃಷ್ಟಿಕೋನದಿಂದ ಎದುರಿಸಬೇಕೆಂಬ ಉನ್ನತ ಮಟ್ಟದಿಂದ ವರ್ತಿಸಬೇಕು. ದುಡ್ಡಿಗಾಗಿ ದುಡಿಯುವ 
ಪಾತ್ರವನ್ನು ಕೈಬಿಟ್ಟು, ಸ್ವತಂತ್ರ ಪ್ರಜಾಸತ್ತಾತ್ಮಕ ರಾಷ್ಟ್ರದ ಹೆಮ್ಮೆ ಪಡುವ ನಾಗರಿಕರ ನಡತೆಯನ್ನು 
ಕಲಿಸುವುದರ ಬದಲು, ಅಂಥ ಎಲ್ಲ ಕ್ಷೇತ್ರಗಳಲ್ಲೂ ರಾಜಕೀಯ ಹಸ್ತಕ್ಷೇಪ ಮಾಡುವುದರಿಂದ 
ಈ ದುಡ್ಡಿಗಾಗಿ ದುಡಿಯುವ ಮನೋಭಾವವನ್ನು ಸಮರ್ಥಿಸಲು ಹಾಗೂ ಬಲಪಡಿಸಲು 
ನೆರವಾಗುತ್ತಿದೆ. ವಿವಿಧ ಗುಂಪುಗಳ ಪಾತ್ರಗಳು ಅಲ್ಪಕಾಲ ಬಾಳುವ ಪಕ್ಷಗಳ ಲಾಭಕ್ಕಾಗಿ ರಾಷ್ಟ್ರದ 
ದೀರ್ಥಕಾಲದ ಮತ್ತು ತಾತ್ಕಾಲಿಕ ಲಾಭಗಳನ್ನು ಬಲಿಕೊಡುತ್ತಿವೆ. 

ಪ್ರಜಾಸತ್ತೆಯಲ್ಲೂ ಬೇಡಿಕೆಗಳ ಹಕ್ಕುಪತ್ರಗಳಿಗೂ ಒಂದು ಸ್ಥಾನವಿದೆ. ಆದರೆ ದುಡ್ಡಿಗಾಗಿ 
ದುಡಿಯುವವರ ಬೇಡಿಕೆಗಳ ಹಕ್ಕುಪತ್ರಕ್ಕೂ, ನಾಗರಿಕರ ಬೇಡಿಕೆಗಳ ಹಕ್ಕುಪತ್ರಕ್ಕೂ ಅಪಾರ 
ವ್ಯತ್ಯಾಸವಿದೆ. ಎಲ್ಲ ಜನರೂ ನಾಗರಿಕತ್ವದ ಅರಿವನ್ನು ವೃದ್ಧಿಪಡಿಸಿಕೊಂಡರೂ ಕೂಡ ಸಾಮಾಜಿಕ 
ಸಮಸ್ಯೆಗಳು ಕಣ್ಮರೆಯಾಗುವುದಿಲ್ಲ, -ರಾಷ್ಟ್ರೀಯ ಸಮಸ್ಯೆಗಳು ಕರಗಿ ಹೋಗುವುದಿಲ್ಲ. ಆದರೆ 
ಸಮಸ್ಯೆಗಳ ಪ್ರತಿಪಾದನೆ ಮತ್ತು ಪರಿಹಾರದಲ್ಲಿ ಒಂದು ಕ್ರಾಂತಿಕಾರಕವಾದ ಬದಲಾವಣೆಯಿರುತ್ತದೆ. 
ಸದ್ಯ ಇವು ಮತ್ತು ಇಂಥ ಸಮಸ್ಯೆಗಳು ರಾಜಕೀಯ ಹಸ್ತಕ್ಷೇಪದಿಂದ ಹೆಚ್ಚು ಹೆಚ್ಚು ತೊಡಕಾಗುತ್ತವೆ 
ಮಾತ್ರ. ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಅಲ್ಲದಿದ್ದರೂ ರಾಜಕೀಯ ಕಾರ್ಯಪದ್ಧತಿಯಲ್ಲಿಯೆ 
ಏನೋ ಒಂದು ದೋಷವಿದೆ. ಈ ಮುಖ್ಯ ಸಮಸ್ಯೆಯನ್ನು ನಿವಾರಿಸುವುದು ರಾಜಕೀಯ ಪಕ್ಷಗಳಿಗೆ 
ಮತ್ತು ಪ್ರಬುದ್ಧ ನಾಗರಿಕರಿಗೆ ಸೇರಿದ್ದು. ಯಾಕೆಂದರೆ ರಾಜಕೀಯ ಒಳ್ಳೆಯದೊ ಕೆಟ್ಟದ್ದೊ, 
ಶುದ್ಧವಾದದ್ದೊ ಭ್ರಷ್ಟವಾದದ್ದೊ, ಅಂತೂ ನಮ್ಮ ಜೀವನದ ಇತರ ಎಲ್ಲ ಕ್ಷೇತ್ರಗಳ ಮೇಲೂ 
ಒಳ್ಳೆಯದಕ್ಕೂ ಕೇಡಿಗೂ ಪ್ರಭಾವ ಬೀರಿಯೇ ಬೀರುತ್ತದೆ. ನಮ್ಮ ರಾಜಕೀಯ ಜೀವನದಲ್ಲಿ 
ಇನ್ನೂ ದೇಶಾಭಿಮಾನ, ದೇಶ ಪ್ರೇಮವುಳ್ಳ ಮಹಾನ್‌ ವ್ಯಕ್ತಿಗಳಿದ್ದಾರೆ. ಅವರು ಯಾವುದೇ 
ಸಮಾಜದಲ್ಲಿ ಗೌರವಾನ್ವಿತರಾಗಿದ್ದಾರೆ. ಅಂಥವರು ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಚದುರಿ 
ಹೋಗಿದ್ದಾರೆ. ಆದರೆ ಪಕ್ಷಗಳ ಕಾರ್ಯಪದ್ಧತಿಯಲ್ಲಿ ಪರಿಪೂರ್ಣ ಬದಲಾವಣೆ ಆಗಬೇಕಾದ 
ಅಗತ್ಯವಿದೆ. ಅವರೆಲ್ಲರೂ ಜೊತೆಗೂಡಿ, ಕನಿಷ್ಠಪಕ್ಷ ರಾಷ್ಟ್ರೀಯ ಮತ್ತು ಮಾನವ ಸಮಸ್ಯೆಗಳ 
` ಬಗ್ಗೆ ಒಂದು ಸರ್ವಸಮ್ಮತ ತೀರ್ಮಾನ ಕೈಕೊಳ್ಳಬೇಕು. ಅದು ಖಡಾಖಂಡಿತವಾಗಿ ಪಕ್ಷ 
ಪ್ರಯೋಜನಕ್ಕಾಗಿ ದುರ್ಲಾಭ ಪಡೆಯುವುದರ ಹೊರಗಿರಬೇಕು. 


CC-0. Jangamwadi Math Collection. Digitized by 6೮8/6011 


೩೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಅಮೆರಿಕೆಯ ದೂರದರ್ಶನದಲ್ಲಿ ಅಮೆರಿಕನ್ನರು ಕಾಲ್ಚೆಂಡಾಟ ಆಡುವುದನ್ನು ನೋಡಿ, ಆಟದಲ್ಲಿ 
ಇಬ್ಬರು ಆಟಗಾರರು ಚೆಂಡನ್ನು ಒದೆಯುವುದಕ್ಕಿಂತ ಹೆಚ್ಚಾಗಿ ಒಬ್ಬರನ್ನೊಬ್ಬರು ಒದೆದು, ಬಿದ್ದು, 
ಉರುಳಾಡುವುದನ್ನು ನೋಡಿ ದಂಗಾಗಿ ಹೋಗಿದ್ದೇನೆ. ಇಲ್ಲಿ ಇಂಡಿಯಾದಲ್ಲಿ ಅಂಥಾದ್ದೇ ಘಟನೆ 
ನಮ್ಮ ರಾಜಕೀಯ ಪಕ್ಸಗಳಿಂದ ಸಂಬಂಧಿಸುತ್ತವೆ. ಆ ಪಕ್ಷಗಳು ರಾಷ್ಟ್ರದ ಸಮಸ್ಯೆಗಳತ್ತ 
ಹೋರಾಡದೆ ಇತರ ಪಕ್ಷಗಳೊಡನೆ ಸೆಣಸಾಡುತ್ತವೆ. ಸುಭಗತೆಯಿಂದ ಕೂಡಿದ ನಮ್ಮ ಮೋಹನ್‌ 
ಬಗಾನ್‌ ಫುಟ್‌ಬಾಲ್‌ ಪಂದ್ಯ ನಮ್ಮ ರಾಜಕೀಯ ಪಕ್ಷಗಳಿಗೆ ಉತ್ತಮ ಮಾದರಿಯಾಗಬೇಕು. 
ಅದರಿಂದ ನಮ್ಮ ರಾಜಕಾರಣದ ಸಾಂಸ್ಕೃತಿಕ ಮಟ್ಟ ಎತ್ತರವಾಗುತ್ತದೆ. ತನ್ಮೂಲಕ ಅದೇ ಕಾಲಕ್ಕೆ 
ನಮ್ಮ ರಾಷ್ಟ್ರ ಜೀವನದ ಇನ್ನುಳಿದ ಕ್ಷೇತ್ರಗಳ ಮೇಲೂ ತನ್ನ ಶುಚಿಯಾದ ಆರೋಗ್ಯಪೂರ್ಣ 
ಪರಿಣಾಮ ಉಂಟಾಗುವುದು. ಗೀತೆಯ ಹದಿನಾಲ್ಕನೆಯ ಅಧ್ಯಾಯದಲ್ಲಿ ಪ್ರತಿಪಾದಿತವಾದ ಮಾನವ 
ಸಂಪನ್ಮೂಲ ಶಕ್ತಿಯನ್ನು ನಮ್ಮ ತತ್ತ್ವಜ್ಞಾನದ ಬೆಳಕಿನಲ್ಲಿ ನೋಡಿದ್ದಾಗ ಇಂದು ನಮ್ಮ ರಾಜಕೀಯ 
ಜೀವನ, ತಮಸ್ಸಿನ ಅಂಕೆಯಲ್ಲಿರುವ (ತಮಸ್ಸಿನಿಂದ ನಿಯಂತ್ರಿಸಲ್ಪಟ್ಟ) ರಾಜಸಿಕ ಶಕ್ತಿಯನ್ನು 
ಪ್ರದರ್ಶಿಸುತ್ತದೆ. ಅದು ನಮ್ಮ ರಾಜಕೀಯದ ಸಾಂಸ್ಕೃತಿಕ ಮಟ್ಟವನ್ನು ಅವನತಿಗೆ ಇಳಿಸುತ್ತದೆ. 
ಅದನ್ನು ರಾಜಸಿಕ ಚೈತನ್ಯದಿಂದ ಸಾತ್ವಿಕ ಚೈತನ್ಯಕ್ಕೆ ತಿರುಗಿಸಿ ಪರಿವರ್ತಿಸಬೇಕು. ಇದರಿಂದ ಪರಸ್ಪರ 
ದೋಷಾರೋಪಣೆಯ ಮತ್ತು ಹೆಚ್ಚಾಗುತ್ತಿರುವ ಹಿಂಸಾಮಯ ಶೋಚನೀಯ ನೀಚ, ಅಧಿಕಾರ 
ದಾಹದ ರಾಜಕಾರಣವು, ಮಾನವ ಸೇವೆ ಮತ್ತು ರಾಷ್ಟ್ರಾಭಿವೃದ್ಧಿಯ ಉಜ್ವಲ ರಾಜಕಾರಣವಾಗಿ 
ಪರಿವರ್ತನೆಯಾಗುವುದು. ಇಂತು ನಮ್ಮ ರಾಜಕಾರಣದ ಸಾಂಸ್ಕೃತಿಕ ಹಾಗೂ ನಯವಾದ ಮಟ್ಟವನ್ನು 
ಎತ್ತರಿಸಿದಾಗ, ನಮ್ಮ ಪ್ರಜಾಸತ್ತೆಗೆ ಶಕ್ತಿಯನ್ನೂ, ಸುಭದ್ರತೆಯನ್ನು ಮತ್ತು ಕ್ರಿಯಾತ್ಮಕತೆಯನ್ನು 
ತಂದು ಕೊಡುತ್ತೇವೆ. ಹಾಗೂ ಪ್ರಜಾಸತ್ತೆಯನ್ನು ಕಾಕಪೋಕರ ದೊಂಬಿದಾಸರ ಸತ್ತೀಯ ಮತಿ 
ಹೀನತೆಯಿಂದಲೂ ಹಿಂಸೆಯಿಂದಲೂ ಅವ್ಕವಸ್ಥೆಯಿಂದಲೂ ಕಂಟಕಕ್ಕೆ ಈಡಾಗದಂತೆ ರಕ್ಷಿಸ 
ಬಹುದು. 


. ೨೨. ವೇದಾಂತದ ಬೆಳಕಿನಲ್ಲಿ ಪ್ರಬುದ್ಧ ನಾಗರಿಕತ್ವ , 


ನಮ್ಮ ರಾಷ್ಟ್ರಜೀವನದ ಮೇಲೆ ಆರೋಗ್ಯಕರ ಪರಿಣಾಮ ಮಾಡಬಲ್ಲಂಥ ಬಂದು 
ಉದಾಹರಣೆಯನ್ನು ಗಮನಿಸೋಣ. ಅದು ಶಿಕ್ಷಣ. ದೂರಗಾಮೀ ದೃಷ್ಟಿಯಿಂದ ನಮ್ಮ ರಾಷ್ಟ್ರದ 
ಆರೋಗ್ಯ ಮತ್ತು ಸೌಖ್ಯಕ್ಕೆ ಇದು ಮುಖ್ಯವಾದ ಕ್ಷೇತ್ರ. ಇತರ ಕ್ಷೇತ್ರಗಳಂತೆಯೆ ಈ ಕ್ಷೇತ್ರವೂ 
ದುಡ್ಡಿಗಾಗಿ ದುಡಿಯುವ ಮನೋಭಾವದಿಂದ ಬಹು ಕೆಟ್ಟು ಹೋಗಿದೆ. ಶೈಕ್ಷಣಿಕ ಲೋಕದಲ್ಲಿ 
ನಾಗರಿಕತ್ವದ ಮನೋಭಾವವನ್ನು, ಅದರಲ್ಲಿ ಒಳಗೊಂಡಿರುವ ಸಾಮಾಜಿಕ ಜವಾಬ್ದಾರಿಕೆಯ 
ಪ್ರವೃತ್ತಿಯನ್ನು ಮನವರಿಕೆ ಮಾಡಿಕೊಡುವ ಕೆಲಸಕ್ಕೆ ನಮ್ಮ ಎಲ್ಲ ರಾಜಕೀಯ ಪಕ್ಷಗಳು ಅತ್ಯುನ್ನತ 
ಆದ್ಯತೆಯನ್ನು ಕೊಡಬೇಕು. ಈಗ ಆಗುತ್ತಿರುವ ಅನಾರೋಗ್ಯಕರವಾದ, ಅಹಿತಕರವಾದ ಹಾಗೂ 
ಹಾನಿಕಾರಕ ಪ್ರಭಾವಗಳ ಸ್ಥಾನದಲ್ಲಿ ಸಕಾರಾತ್ಮಕ, ಹಿತಕರವಾದ ಪ್ರಭಾವಗಳನ್ನು ನಮ್ಮ ರಾಜಕೀಯ 
ಪಕ್ಷಗಳು ಶಿಕ್ಷಣದ ಮೇಲೆ ಬೀರಿದ್ದಾದರೆ, ನಮ್ಮ ಶಿಕ್ಷಣದ ಮೇಲೆ ಕ್ರಾಂತಿಕಾರೀ ಪರಿಣಾಮ 
ವುಂಟಾದೀತು. ಯಾರು ಈಗ ಉಸಿರುಗಟ್ಟಿ ಅಸಹಾಯಕರಾಗಿದ್ದಾರೆಯೊ ಆ ದೇಶ ಪ್ರೇಮಿಗಳೂ 
ಅರ್ಪಿತ ಮನೋಭಾವದವರೂ ಆದ ಇನ್ನೂ ಉಳಿದಿರುವ ಅಲ್ಪಸಂಖ್ಯಾತ ಶಿಕ್ಷಕರನ್ನು ಮತ್ತು 
ವಿದ್ಯಾರ್ಥಿಗಳನ್ನು ನಿರಂತರವಾಗಿರುವ ಸಕಾರಾತ್ಮಕವಾದ ಉತ್ತಮ ಸ್ಥಿತಿಗೆತ್ತುವ ಪ್ರವೃತ್ತಿಗಳನ್ನು ಇದು 
ಬಲಪಡಿಸುತ್ತದೆ. ನಮ್ಮಲ್ಲಿರುವ ಎಲ್ಲರಲ್ಲೂ ಅಲ್ಲದಿದ್ದರೂ ಒಂದಿಷ್ಟು ಗಣನೀಯವಾದ ಪ್ರಮಾಣ 
ದಲ್ಲಿ ನಮ್ಮ ಶಿಕ್ಷಕರಲ್ಲಿ- ಪ್ರಾಥಮಿಕದಿಂದ ವಿಶ್ವವಿದ್ಯಾನಿಲಯದ ಹಂತದವರೆಗೆ ದುಡ್ಡಿಗಾಗಿ 


CC-0. Jangamwadi Math Collection. Digitized by eGangotri 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೩೯ 


ದುಡಿಯುವ ದೃಷ್ಟಿ ಹೋಗಿ, ನಾಗರಿಕತ್ವದ ಅರಿವಾಗಿ ಒಂದು ಕ್ರಾಂತಿಕಾರೀ ಬದಲಾವಣೆ ಆಗುತ್ತದೆ. ' 
ಅದೇ ಅರಿವನ್ನು ನಮ್ಮ ಲಕ್ಷೋಪಲಕ್ಷ ವಿದ್ಯಾರ್ಥಿಗಳಲ್ಲಿ ತುಂಬಿದಂತಾಗುತ್ತದೆ. ಹಾಗೆಯೆ ಅವರಿಗೆ 
ಜ್ಞಾನದಾಹವನ್ನು, ಸದ್ಗುಣ ಸಂಪನ್ನತೆಯನ್ನು ತುಂಬಿದಂತಾಗುತ್ತದೆ.ಆದರೆ ಈಗ ಈ ಎರಡೂ-- 
ಜ್ಞಾನದಾಹ ಮತ್ತು ಸದ್ಗುಣ ಸಂಪನ್ನತೆ--ಸ್ವಾತಂತ್ರ್ಯೋತ್ತರ ಈ ಮೂವತ್ತು ವರ್ಷಗಳಲ್ಲಿ 
ಬಲಿಯಾಗಿ ಹೋಗಿವೆ. ಅಂಥ ವಿದ್ಯಾರ್ಥಿಗಳು ಜ್ಞಾನ ಸಂಪನ್ನತೆಯನ್ನೂ ಪ್ರಜಾಸತ್ತೆಯ ಸದ್ಗುಣ 
ಮತ್ತು ಶೋಭೆಯನ್ನೂ ತುಂಬಿಕೊಂಡು ನಮ್ಮ ಶೈಕ್ಷಣಿಕ ಸಂಸ್ಥೆಗಳಿಂದ ತಂಡೋಪತಂಡವಾಗಿ 
ಹೊರಬಂದು ನಮ್ಮ ರಾಜಕಾರಣದಲ್ಲಿ, ಆಡಳಿತೆಯಲ್ಲಿ ಉದ್ದಿಮೆಯಲ್ಲಿ, ರಕ್ಷಣಾ ಸೇವೆಯಲ್ಲಿ 
ಮತ್ತಿತರ ವೃತ್ತಿಗಳಲ್ಲಿ ಆಗ ನಿಧಾನವಾಗಿ ತುಂಬಿಕೊಳ್ಳುವರು. ಆಗ, ಈಗಿರುವ ನಮ್ಮೆದುರಿಗಿರುವ 
ಶೋಚನೀಯ ಚಿತ್ರಕ್ಕೂ ಹಾಗೆ ಆದರೆ ಇರುವ ಉಜ್ವಲವಾದ, ಭರವಸೆಗೆ ಸ್ಫೂರ್ತಿ ನೀಡುವ 
ರಾಷ್ಟ್ರೀಯ ದೃಶ್ಯಕ್ಕೂ ಎಷ್ಟು ವೃತ್ಕಾಸ ! 

ಅಂಥ ಮಾನವ ನಿರ್ಮಾಣ ಮತ್ತು ರಾಷ್ಟ್ರ ನಿರ್ಮಾಣ ಶಿಕ್ಷಣವನ್ನು ರೂಪಿಸಿಕೊಂಡು, ಕಳೆದ 
ಶತಮಾನದ ಅಂತ್ಯದಲ್ಲಿ ಸ್ವಾಮಿ ವಿವೇಕಾನಂದರು : ಶಿಕ್ಷಣ ಎಂಬ ಆ ಗಾರುಡಿ ನುಡಿಯಿಂದ 
ಬಿಡಿಸಲಾಗದ ಆಧುನಿಕ ಭಾರತದ ಯಾವ ಸಮಸ್ಯೆಯೂ ಇಲ್ಲ, ಎಂದಿದ್ದಾರೆ. 

ಅಂಥ ಶಿಕ್ಷಣವು ನುರಿತ ಮನಸ್ಸಿನ--ಸುದ್ದಿ ತುರುಕಿದ ತಲೆಗಳನ್ನಲ್ಲ--ಶಿಸ್ತಿನ, ದೇಶ 
ಪ್ರೇಮಿಗಳ, ಅರ್ಪಿತ ಮನೋಭಾವದ ಮತ್ತು ಸಮರ್ಥರಾದ ತಂಡಗಳನ್ನು ವಿವಿಧ ಸಾರ್ವಜನಿಕ 
ಮತ್ತು ಖಾಸಗೀ ಸೇವಾಕ್ಸೇತ್ರಗಳಲ್ಲಿ ಕೆಲಸ ಮಾಡಲು ಒದಗಿಸುತ್ತದೆ. ಅಂಥವರು ಒಂದು ಉದ್ಯೋಗ 
ವನ್ನು ಹುಡುಕಿಕೊಂಡು ಹೋದಾಗ, ಮತ್ತು ಅದು ದೊರೆತಾಗ ಬಹಿರಂಗದಲ್ಲಿ ಈ ರಾಷ್ಟ್ರಕ್ಕೆ 
ಸೇವೆ ಸಲ್ಲಿಸುವುದು ಒಂದು ಸುಯೋಗ ಮತ್ತು ಸೌಲಭ್ಯವೆಂದೂ, ಅಂತರಂಗದಲ್ಲಿ ಉನ್ನತಮಟ್ಟದ 
ಸದ್ಗುಣ ಸಂಪಾದನೆ ಮತ್ತು ಮಾನವನ ಪರಾಕಾಷ್ಠತೆಗೂ ಸೇವೆ ಮಾಡುವರು. 

ನಮ್ಮ ದೇಶ ಈ ಕ್ರಾಂತಿಕಾರಕ ಮಾನವ ಬದಲಾವಣೆಗಾಗಿ ಮೌನವಾಗಿ ಹಾತೊರೆಯುತ್ತಿದೆ. 
ಪ್ರತಿಯೊಂದು ರೀತಿಯಲ್ಲೂ ನಮ್ಮ ದೇಶವನ್ನು ದೊಡ್ಡದನ್ನಾಗಿ ಮಾಡಲು ಬೇಕಾದ ಜಾಣ್ಮೆ, 
ಕೌಶಲ ಮತ್ತು ಸಂಪನ್ಮೂಲ ಇವೆ. ಇವೆಲ್ಲವುಗಳನ್ನು ರಾಷ್ಟ್ರವ್ಯಾಪೀ ಮಾನವಾಭಿವೃದ್ಧಿಯನ್ನುಂಟು 
ಮಾಡತಕ್ಕಂಥ ಶುದ್ಧ ಜ್ವಾಲೆಯನ್ನಾಗಿ ಹೊತ್ತಿಸಲು ಅಗ್ರಾಹ್ಕವಾದ ಯಾವುದೊ ಒಂದು 
ಅಗತ್ಯವಾಗಿದೆ. "ಕೆಳಗೆ ಉರಿ ಹೊತ್ತಿಸಿರಿ. ಅದು ಭಾರತೀಯ ರಾಷ್ಟ್ರದೊಳಕ್ಕೆ ಮೇಲೆದ್ದು ಉರಿಯಲಿ' 
ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು. ಈ ಪವಾಡವನ್ನು ಉಂಟುಮಾಡುವ ಆ ಯಾವುದೋ 
ಒಂದನ್ನು ಪ್ರಚೋದಿಸಿ, ದೇಶದಲ್ಲಿ ಪ್ರಬುದ್ಧ ನಾಗರಿಕತ್ವದ ಅರಿವನ್ನು ವಿಸ್ತಾರವಾಗಿ ಪಸರಿಸಲಾಗು 
ವುದು, ಈ ಪಸರಿಸುವಿಕೆಯ ಹೃದಯ ಮತ್ತು ರಕ್ತ ಸಂಚಲನೆಯ ನರನಾಡಿ ವ್ಯವಸ್ಥೆಯೇ ರಾಷ್ಟ್ರದ 
`` ಶಿಕ್ಷಣ. ಇದನ್ನು ಮತ್ತೆ ಇನ್ನು ಬೇರೆ ಯಾವುದೂ ಸಿದ್ದಿಸಲಾರದು. ಯಾವ ರಾಜಕೀಯ ವ್ಯವಸ್ಥೆಯೂ, 
ಇಲ್ಲವೆ ಆಡಳಿತಾತ್ಮಕ ಚಮತ್ಕಾರವೂ, ಅಥವಾ ಕಳೆದ ಮೂವತ್ತೂ ವರ್ಷಗಳಿಂದ ನಮ್ಮ 
ಶಿಕ್ಷಣದೊಳಗೆ ತಂದು ತುರುಕಿದ ಆತ್ಮಹನನಕಾರೀ ರಚನಾ ಬದಲಾವಣೆಯೂ ಈ ಪವಾಡವನ್ನು 
ಸಿದ್ಧಿಸಲಾರದು. ಅವುಗಳನ್ನು ಇನ್ನೂ ಅವಲಂಬಿಸಿಕೊಂಡು ಹೋಗುವುದರಿಂದ ರಾಷ್ಟ್ರದ ಸಂಕಟವನ್ನು 
ಇನ್ನೂ ಗಾಢವಾಗಿಸಿ ದೀರ್ಥಕಾಲ ಮುಂದುವರಿಸುತ್ತದೆ. ಹಾಗೂ ಅದರ ಆಂತರಿಕ ಸಂಘರ್ಷಣೆ ` 
ಗಳನ್ನು, ತುಮುಲವನ್ನು ಹರಿತಗೊಳಿಸುತ್ತದೆ. ಅನೇಕ ಬಾಲ್ಕ ರೋಗ ರುಜಿನಗಳಿಂದ ಹುಟ್ಟಿದ 
ದುರ್ಬಲ ಮಗುವಿನಂತೆ ನಮ್ಮ ರೋಗಿಷ್ಠ ಪ್ರಜಾಸತ್ತೆಯನ್ನು ಸದಾಕಾಲ ರೋಗಪೀಡಿತವನ್ನಾಗಿಯೇ 
ಉಳಿಸುತ್ತದೆ. ಈ ನಮ್ಮ ಶಿಶುಪ್ರಾಯದ ಪ್ರಜಾಸತ್ತೆಯು ಆರೋಗ್ಯವನ್ನು ಸುಧಾರಿಸಿಕೊಂಡು 
ಸದೃಢ ಬಾಲ್ಕದಿಂದ ಆರೋಗ್ಯವಂತ ಪ್ರಾಪ್ತವಯಸ್ಕನಾಗಿ ಬೆಳೆಯಬೇಕಾದರೆ ಅದಕ್ಕೆ ತನ್ನವರೇ 


CC-0, Jangamwadi Math Collection. Digitized by eGangotri 
ಶ್ರಿ 


“ತ್ಕ 


೪೦ - ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಆದ ಜನರ ಮತ್ತು ಇತರ ಮಾನವ ಸಮುದಾಯದ ಯುಗಯುಗಾಂತರ ಪುರಾತನವಾದರೂ 
ಚಿರನೂತನ ಉಜ್ವಲ ದೃಷ್ಟಿದರ್ಶನವನ್ನೂ ಅನುಭವವನ್ನೂ ಕೊಡಿ. ನಮ್ಮ ರಾಷ್ಟ್ರವನ್ನು ಕಾಡು 
ತ್ತಿರುವ ರೋಗಗಳನ್ನು ಗುಣಪಡಿಸಲು ನಿವಾರಣೋಪಾಯಗಳನ್ನು, ರೋಗ ಬಾರದಂತೆ 
ನಿರೋಧೋಪಾಯಗಳನ್ನು ಚೈತನ್ಮಪೂರ್ಣಕ್ರಮಗಳನ್ನು ತಕ್ಷಣವೇ ಕೈಕೊಳ್ಳಲೇಬೇಕು. ನಮ್ಮಲ್ಲಿ 
ರೋಗಗಳಿದ್ದರೆ ಅವುಗಳನ್ನು ಗುಣಪಡಿಸುವ ನಿವಾರಣೋಪಾಯಗಳು ನಮ್ಮಲ್ಲಿವೆ ಎಂಬುದನ್ನೂ 
ನಾವು ಅರಿಯಬೇಕು. ಮಾನವ ಬೆಳವಣಿಗೆ ಮತ್ತು ಅಭಿವೃದ್ಧಿ ಮತ್ತು ಸಿದ್ಧಿಯ ಬಗ್ಗೆ ನಮ್ಮ 
ವೇದಾಂತವು ನೀಡಿದ ತತ್ತ್ವಶಾಸ್ತ್ರವು ಜಗತ್ತಿನ ಯಾವ ದೇಶದಲ್ಲಿಯೇ ಆದರೂ ವೈಚಾರಿಕ ವಿಚಿಕಿತ್ಸಿಕ 
ಪರಿಶೋಧನೆಯನ್ನು ತಡೆದುಕೊಳ್ಳಬಲ್ಲದು. ನಮ್ಮ ದೇಶದ ನಿಶಿತಮತಿಗಳು ಹಾಗೆ ಅದನ್ನು 
ವೈಚಾರಿಕ ಪರಾಮರ್ಶೆಗೆ ಗುರಿಪಡಿಸಬೇಕೆಂದು ಈ ತತ್ತ್ವಶಾಸ್ತ್ರ ಆಮಂತ್ರಿಸುತ್ತದೆ. ಹಾಗೆ ಅದನ್ನು 
ವಿಮರ್ಶೆಗೆ ಒಳಪಡಿಸುವುದರಿಂದ ಯಾವ ಫಲ ಕೊಡಬಹುದೆಂಬುದನ್ನು ಸ್ವಾಮಿ ವಿವೇಕಾನಂದರೂ 
ಸೂಚಿಸಿದ್ದಾರೆ. ಹಾಗೂ ಪ್ರಬುದ್ಧ ನಾಗರಿಕತ್ವದ ಬೇರು ಮತ್ತು ಫಲಗಳನ್ನು ಅವರು ತಮ್ಮೊದೊಂದು 
ಭಾರತೀಯ ಭಾಷಣ "ವೇದಾಂತದ ಧ್ಯೇಯ'ದಲ್ಲಿ ಸೂಚಿಸಿದ್ದಾರೆ. (ಕೃತಿಶ್ರೇಣಿ, ಸಂಪುಟ ೩, ಪು. ೭೭) 
ನಿಜವಾದ ಆತ್ಮ ನ ವಿಷಯವನ್ನು ನೀವು ಕೇಳಿ ಇತರರಿಗೆ ಬೋಧಿಸಿ. ನಿದ್ರಿಸುವವರನ್ನು 
ಎಬ್ಬಿಸಿ. ಅವರು ಹೇಗೆ ಜಾಗೃತರಾಗುತ್ತಾರೆ ಎಂಬುದನ್ನು ನೋಡಿ. ಆಗ ಶಕ್ತಿ ಬರುವುದು 
ಮಹಿಮೆ ಬರುವುದು, ಶ್ರೇಯಸ್ಸು ಬರುವುದು, ಪಾವಿತ್ರ್ಯ ಬರುವುದು. ಈಗ ನಿದ್ರಿಸುತ್ತಿರುವ 
ಜೀವ ಜಾಗೃತವಾಗಿ ಕಾರ್ಯೋನ್ಮು ಖನಾಗುವಾಗ ಅವನಲ್ಲಿ ಎಲ್ಲಾ ಕಲ್ಕಾಣ ಗುಣಗಳೂ 
ಬರುವುವು. 


ಪ್ರಬುದ್ಧ ನಾಗರಿಕತ್ವದ ಈ ವಿಷಯವನ್ನು ವೇದಾಂತದ ಬೆಳಕಿನಲ್ಲಿ ಅದರಲ್ಲೂ ಗೀತೆಯಲ್ಲಿ 
ಪ್ರತಿಪಾದಿಸಿರುವ ಬೆಳಕಿನಲ್ಲಿ ನೋಡುವುದು ಬೋಧಪ್ರದವಾಗಿರುತ್ತದೆ. ಈ ಪದಸಮುಚ್ಚಯ 
- ದಲ್ಲಿರುವ ಪ್ರಬುದ್ಧ ಎಂಬುದು ಮುಖ್ಯವಾದ ವಿಭಾಗ. ನಮ್ಮ ಯಾವುದೇ ಮನೋಭಾವವನ್ನು 
ಹಾಗೂ ಕಾರ್ಯವನ್ನು ವಿಶ್ಲೇಷಿಸಿದಾಗ ಇದರ ಅಂತರಾರ್ಥಮರ್ಮವನ್ನು ನಾವು ಕಂಡುಕೊಳ್ಳ 
ಬಲ್ಲೆವು. ದೇಹ ಕೆಲಸ ಮಾಡುತ್ತದೆ. ಆದರೆ ಅದರ ಹಿಂದೆ ಮನವಿದೆ. ಆ ಕೆಲಸದ ಬಗ್ಗೆ ಅದರ 
ದೃಷ್ಟಿಯೇನೆಂಬುದೂ ಇದೆ. ಅದನ್ನು ಪರಿಶೋಧನೆ ಮಾಡುವುದೇ ನೀತಿಶಾಸ್ತ್ರ ಮತ್ತು ಸದಾಚಾರ 
ಶಾಸ್ತ್ರ ವಿಜ್ಞಾನವನ್ನು ಕೊಡುತ್ತದೆ. ಒಂದು ಯಂತ್ರ ಸಂಶೋಧನೆಯಲ್ಲಿ ಅಂಥ ಯಾವ ಅರ್ಥವೂ 
ಇಲ್ಲ. ಪ್ರಬುದ್ಧತೆ-ಅಥವಾ ಅಪ್ರಬುದ್ಧತೆಯ ಮಾಪಕ ಸೂತ್ರಗಳನ್ನು ಹುಡುಕಿ ಕಂಡುಹಿಡಿಯುವು 
ದರಲ್ಲಿ ಆ ಮನೋಭಾವವಿದೆ; ಆ ಕೃತ್ಯದಲ್ಲಿಯೆ ಅಲ್ಲ. ನಮ್ಮ ಪುರಾತನ ಕವಿ ಮತ್ತು ನಾಟಕಕಾರ 
ಭಾಸನು ತನ್ನ “ಅವಿಮಾರಕ'ದಲ್ಲಿ ಹೇಳಿರುವಂತೆ ; 
ಪ್ರಾಜ್ಞಸ್ಯ ಮೂರ್ಯಸ್ಯ ಚ ಕಾರ್ಯಯೋಗೇ 
ಸಮತ್ವಂ ಅಭ್ಯೇತಿ ತನುರ್ನ ಬುದ್ಧಿ” 
ಪ್ರಾಜ್ಞನು ಇಲ್ಲವೆ ಮೂರ್ಬನು ಯಾವ ಕೆಲಸ ಮಾಡಿದರೂ (ಇಬ್ಬರ) ದೇಹವ ಒಂದೇ 
ರೀತಿಯಾಗಿ ವರ್ತಿಸುತ್ತದೆ : ಆದರೆ ಬುದ್ಧಿಯ ವಿಚಾರ ಹಾಗಲ್ಲ. 
ರೋಗಗ್ರಸ್ತ ಮಗುವನ್ನು ತಾಯಿಯೂ ಶುಶ್ರೂಷೆ ಮಾಡುತ್ತಾಳೆ, ದಾದಿಯೂ ಮಾಡುತ್ತಾಳೆ. 
ಅವರಿಬ್ಬರ ಕರ್ಮಗಳೂ ಒಂದೇ. ಆದರೆ ಆ ಕರ್ಮದ ಹಿಂದಿರುವ ಮನಸ್ಸು ಮಾತ್ರ ಭಿನ್ನ. ತಾಯಿ 
ಪ್ರೇಮದಿಂದ ಪ್ರಚೋದಿತಳಾಗಿದ್ದಾಳೆ, ದಾದಿ ಅವಳಿಗೆ ಕೊಟ್ಟ ಸಂಬಳದಿಂದ ಪ್ರಚೋದಿತಳಾಗಿದ್ದಾಳೆ. 
ನಮ್ಮ ರಾಷ್ಟ್ರಜೀವನದ ವಿವಿಧ ಕ್ಷೇತ್ರಗಳಲ್ಲಿ ರಾಷ್ಟ್ರಕ್ಕಾಗಿ, ಜನರಿಗಾಗಿ ಕೆಲಸ ಮಾಡುವವರ 


CC-0. Jangamwadi Math Collection. Digitized by 658/0011 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೪೧ 


ಮನಸ್ಸನ್ನು ಇಣುಕಿ ನೆಟ್ಟ ನೋಟದಿಂದ ನೋಡಿದರೆ ಕೇವಲ ಕೆಲವರಲ್ಲಿ ಮಾತ್ರ ರಾಷ್ಟ್ರಪ್ರೇಮ 
ಬುದ್ಧಿ ಕಂಡುಬರುತ್ತದೆ ; ಬಹು ಜನರಿಗೆ ಧನಾರ್ಜನೆಯೆ ಪ್ರಚೋದನೆ. ಆದಾಗ್ಗೂ ಈ ಬಹುಜನಕ್ಕೆ 
ರಾಷ್ಟ್ರಕ್ಕಾಗಿ ಜನರಿಗಾಗಿ ಕೆಲಸ ಮಾಡಬೇಕಾಗಿದೆ. ರಾಷ್ಟ್ರವು ಅವರನ್ನು ವಿವಿಧ ಜವಾಬ್ದಾರಿಯುತ 
ಮತ್ತು ಅಧಿಕಾರದ ಸ್ಥಾನದಲ್ಲಿ ವಿಶ್ವಾಸವಿಟ್ಟು ಕೂಡಿಸಿದೆ. ಆ ವಿಚಾರದಲ್ಲಿ ಅವರಿಗೆ ಕೇವಲ ಶಿಲಾ 
ಕಾಠಿಣ್ಯದೃಷ್ಟಿ (ಅಸಡ್ಡೆ). ನಾಗರಿಕತ್ವದ ಆ ಅರಿವಿನ ಎತ್ತರಕ್ಕೆ ಅವರು ಏರಲಾರರು. ಅವರು ಕೇವಲ 
ಅವರ ಸ್ವಂತ ಸ್ವಾರ್ಥಹಿತವನ್ನು ಮಾತ್ರ ಲಕ್ಷಿಸುತ್ತಾರೆ--ತಮ್ಮನ್ನು--ತಮ್ಮ ಆತ್ಮವನ್ನು--ಅದರ 
ಸಾಮಾನ್ಯ ಪರಿಮಿತ ಪರಿಸ್ಥಿತಿಯಲ್ಲಿಯೆ ಕಾಣುತ್ತ. 

ವೇದಾಂತದ ಪ್ರಕಾರ ಇದು ಅಪ್ರಬುದ್ಧತೆಯ ಲಕ್ಷಣ. ಆದರೆ ಅದೇ ತನ್ನತನ ಪ್ರಬುದ್ಧ 
ನಾಗರಿಕನಲ್ಲಿ ಆ ಜನ್ಮಸಂಬಂಧ ಪರಿಮಿತಿಯಿಂದ ಪ್ರತ್ಯೇಕಿಸಿ, ಪ್ರೇಮ ಮತ್ತು ಪರಹಿತ ಚಿ:ತನೆಗೆ 
ವಿಸ್ತರಿಸಿ, ಅದರೊಳಗೆ ಇತರ ಲಕ್ಷೋಪಲಕ್ಷ ಜನರನ್ನು ತೆಗೆದುಕೊಳ್ಳುತ್ತದೆ. ಅದು ಪ್ರಬುದ್ಧತೆಯ 
ಸತ್ಫಲ. ಸಾಧಾರಣ ನಾಗರಿಕ ಸುಮ್ಮನೆ ಅಧಿಕಾರದ ಕುರ್ಚಿಯನ್ನು ಆಕ್ರಮಿಸುತ್ತಾನೆ. ಆದರೆ ಪ್ರಬುದ್ಧ 
ನಾಗರಿಕ ಕುರ್ಚಿಯನ್ನು ಆಕ್ರಮಿಸುವುದೇ ಅಲ್ಲದೆ ಅದನ್ನು ಅಲಂಕರಿಸುತ್ತಾನೆ. ಇಲ್ಲಿ ಸಣ್ಣ ಮನುಷ್ಯರ 
ಮತ್ತು ದೊಡ್ಡ ಮನುಷ್ಯರಲ್ಲಿರುವ ವೃತ್ಕಾಸವನ್ನು ನಾವು ಗುರುತಿಸಬಹುದು. ಸಣ್ಣ ಜನ ಎಂದರೆ 
ಸಣ್ಣ ಕೆಲಸ ಮಾಡುವವನೆಂದಲ್ಲ. ಆದರೆ ಎಲ್ಲ ಕೆಲಸವನ್ನೂ ಸಣ್ಣ ಮನಸ್ಸಿನಿಂದ ಮಾಡುವಾತ. 
ಹಾಗೆಯೆ ದೊಡ್ಡ ಮನುಷ್ಯ ಎಂದರೆ ದೊಡ್ಡ ಕೆಲಸ ಮಾಡುವವನು ಎಂದಲ್ಲ. ಆದರೆ ಎಲ್ಲ 
ಕೆಲಸವನ್ನೂ ದೊಡ್ಡ ಮನಸ್ಸು ಮತ್ತು ಹೃದಯದಿಂದ ಮಾಡುವಾತ. ಗೀತೆಯ ಪ್ರಕಾರ 
ಕೆಲಸದಲ್ಲಿಯೇ ದೊಡ್ಡದು, ಸಣ್ಣದು ಎಂಬ ವ್ಯತ್ಯಾಸವಿಲ್ಲ. ಆ ವ್ಯತ್ಯಾಸ, ಬುದ್ದಿಗೆ ಅಥವಾ ಕೆಲಸದ 
ಹಿಂದಿರುವ ಕಾರಣಕ್ಕೆ ಅನ್ವಯಿಸುತ್ತದೆ. ಕೆಲವರು ದೊಡ್ಡ ಅಧಿಕಾರದ, ಮತ್ತು ಶಕ್ತಿಯ ಕುರ್ಚಿಯಲ್ಲಿ 
ಕುಳಿತುಕೊಳ್ಳುವುದರಿಂದ ಮಾತ್ರ ದೊಡ್ಡಸ್ತಿಕೆ ಪಡೆಯುತ್ತಾರೆ. ಮತ್ತೆ ಕೆಲವರು ಯಾವ ಕುರ್ಚಿಯಲ್ಲಿ 
ಕುಳಿತರೂ ತಮ್ಮ ದೊಡ್ಡತನವನ್ನು ಕುಳಿತ ಸ್ಥಾನಕ್ಕೆ ಕೊಡುತ್ತಾರೆ. 

ಸಹಜವಾದ ಈ ದೊಡ್ಡತನ ಪ್ರಬುದ್ಧ ನಾಗರಿಕನಿಗೆ ತಾನಾಗಿಯೇ ಬರುವುದು ಇತರರ ಬಗ್ಗೆ 
ಸ್ವಾಭಿಮಾನ ಘನತೆ, ಆತ್ಮಗೌರವ ಮತ್ತು ಮರ್ಯಾದೆಯ ಈ ನಿಸರ್ಗದತ್ತ ಮಹತ್ವವು ಸಾಧಾರಣ 
ನಾಗರಿಕನಿಗೆ ಹೋಲಿಸಿದಾಗ ಅವನು ಕೇವಲ ಚಾಕರಿ ಹಿಡಿದ ಕರ್ಮಚಾರಿ ಆಗುತ್ತಾನೆ. ಅಂಥ 
ಪ್ರಬುದ್ಧ ಮತ್ತು ಜಾಗೃತ ನಾಗರಿಕರು ಇದ್ದಾಗ ತನಗೆ ತಾನೆ ಜಾಗೃತರಾದ ಸಂಸದೀಯ ಪಟುಗಳು, 
ಇತರ ಶಾಸಕರು, ಜಾಗ್ರತ ಮಂತ್ರಿಗಳು, ಜಾಗೃತ ಆಡಳಿತಗಾರರು, ಜಾಗೃತ ಶಿಕ್ಷಕರು, ಜಾಗೃತ 
ಕಾರ್ಮಿಕ ವರ್ಗದವರು ಸಿಕ್ಕೇ ಸಿಕ್ಕುತ್ತಾರೆ. ಅಂಥ ಜಾಗೃತಿ ಆ ಪ್ರಬುದ್ಧತೆಯಿಂದಲೆ ಮಾತ್ರ ಬಂದೀತು. 
ಆ ಜಾಗೃತಿಯು ನಮ್ಮ ರಾಷ್ಟ್ರೀಯ ಜೀವನದಲ್ಲಿರುವ ವಿವಿಧ ಜನರ ಆಕಾಂಕ್ಷೆ ಮತ್ತು ಹಾರೈಕೆಗಳ 
ನಾಡಿಮಿಡಿತವನ್ನು ಗ್ರಹಿಸುತ್ತದೆ. ಹಾಗೂ ಅವಕ್ಕೆ ಒಡನೆಯೆ ಪರಿಣಾಮಕಾರಿಯಾಗಿ ಸ್ಪಂದಿಸುತ್ತದೆ. 
ಆ ಆಕಾಂಕ್ಷೆ ಮತ್ತು ಹಾರೈಕೆ ಪ್ರಾಥಮಿಕ ಶಾಲಾ ಕೊಠಡಿಯಿಂದಲೇ ಬರಲಿ, ವಿಶ್ವವಿದ್ಯಾನಿಲಯದ 
ಸಂಶೋಧನಾ ಪ್ರಯೋಗಶಾಲೆಯಿಂದಲೇ ಬರಲಿ, ಒಂದು ಔದ್ಯೋಗಿಕ ಕಾರ್ಯನಿರ್ವಾಹಕನಿಂದಲೇ 
ಬರಲಿ ಇಲ್ಲವೆ ಸರ್ಕಾರೀ ಕಾರ್ಯಸೌಧವೇ ಆಗಿರಲಿ, ಅದಕ್ಕೆ ಒಡನೆಯೆ, ಪರಿಣಾಮಕಾರಿಯಾಗಿ 
ಸ್ಪಂದಿಸಲಾಗುವುದು. ॥ 

ಈ ಆರೋಗ್ಯಕರವಾದ ಜಾಗೃತಿಯನ್ನು ಸ್ತ್ರೀ ಪುರುಷರಲ್ಲಿ ಚಿಕ್ಕಂದಿನಿಂದಲೆ ನಾವು ಗಮನಿಸಿ 
ಕಂಡುಕೊಳ್ಳಬಹುದು. ಅಂದಾಜು ಹದಿಮೂರನೆ ವಯಸ್ಸಿನ ಹೊತ್ತಿಗೆ ದೇಹ ಬಲಿತು ಪ್ರಬುದ್ಧ 
ವಾಗುತ್ತದೆ. ಹದಿಮೂರನೆ ವಯಸ್ಸಿಗೆ ದೇಹ ಬೆಳೆಯುತ್ತದೆ. ಆದರೆ ಮನಸ್ಸು ಬೆಳೆದು ಪ್ರಬುದ್ಧ 
ವಾಗಲು ದೀರ್ಫು ಕಾಲ ಬೇಕಾಗುತ್ತದೆ. ರಾಜಕೀಯ ಪ್ರಬುದ್ಧತೆಗಾಗಿ ರಾಜಕೀಯ ಜಗತ್ತು ಆ 


CC-0. Jangamwadi Math Collection. Digitized by 658/6011 


೪೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಕಾಲಾವಧಿಯನ್ನು ೧೮ ಅಥವಾ ೨೧ ಎಂದು ನಿಗದಿಪಡಿಸಿದೆ. ಆದರೆ, ರಾಜಕೀಯ ಪ್ರಬುದ್ಧತೆಗಾಗಿ 
ಮನಸ್ಸಿಗೆ ಬಂದಂತೆ ನಿಗದಿಪಡಿಸಿದ ಆ ವಯೋಮಿತಿಯೆ ಮುಖ್ಯ ಮಾಪಕವಾಗಲಾರದು ಎಂಬುದನ್ನು 
ನಾವು ಈ ಹಿಂದೆ ಗಮನಿಸಿದ್ದೇವೆ. ಆದರೆ ಆ ವಯೋಮಿತಿ ಬೆಳವಣಿಗೆ ಸಾಮಾಜಿಕ ಜವಾಬ್ದಾರಿಯಾಗಿ 
ವ್ಯಕ್ತವಾಗುವ ಚಿತ್ತ ಪ್ರಬುದ್ಧತೆಯಿಂದ ಕೂಡಿರಬೇಕು. ಇದು ಚಿತ್ತ ಪ್ರಬುದ್ಧತೆ ಮತ್ತು ಸಾಮಾಜಿಕ 
ಜಾಗೃತಿಯ ಸಂಮಿಶ್ರಣ. ಇದು ಮಾತ್ರ, ಇನ್ನೂ ಇಪ್ಪತ್ತು ತುಂಬುವುದಕ್ಕಿಂತ ಮೊದಲೆ ಯಾವ 
ಹುಡುಗ ಹುಡುಗಿಯಾದರೂ : "ನಾನು ಭಾರತೀಯ ನಾಗರಿಕ ; ನಮ್ಮ ಜನರ ಕ್ಷೇಮ ನನ್ನ 
ಮೇಲಿದೆ. ಅದಕ್ಕಾಗಿ ನಾನು ಇತರರೊಡನೆ ದುಡಿಯುತ್ತೇನೆ. ಜನ ಯಾವ ಜಾತಿ, ಮತ, ಪಂಥ, 
ಪಂಗಡಕ್ಕೆ ಸೇರಿರಲಿ ಅವರನ್ನು ನಾನು ಪ್ರೀತಿಸುತ್ತೇನೆ; ಅವರೆಲ್ಲರೂ ನನ್ನವರು ; ನಾನು ಅವರವನು' 
ಎಂದು ಭಾವಿಸಿ ಅಂದುಕೊಳ್ಳುವಂತೆ ಮಾಡುತ್ತದೆ. ಪ್ರಬುದ್ಧ ನಾಗರಿಕನ ಈ ಮನೋಭಾವದಿಂದ; 
ನಮ್ಮ ಹುಡುಗ ಹುಡುಗಿಯರು ನಮ್ಮ ರಾಷ್ಟ್ರ ಜೀವನದ ಪ್ರಸ್ತುತ ಭೋರ್ಗರೆಯುವ ಪ್ರವಾಹದಲ್ಲಿ 
ತಮ್ಮ ಜೀವನ ನಾವೆಯನ್ನು ಹಾಯಿಸಿದಾಗ ಅವರು ತಮ್ಮದೇ ಆದ ನೌಕೆ ನುಚ್ಚು ನೂರಾಗದಂತೆ 
ರಕ್ಷಿಸಿಕೊಳ್ಳಲು ಶಕ್ತರಾಗುವುದಲ್ಲದೆ, ಇತರರ ಯಶಸ್ವಿಗಾಗಿ, ನೌಕಾಯಾತ್ರೆಯನ್ನು 
ಮಾಡಲಾರದವರನ್ನೂ ರಕ್ಷಿಸುವರು. 
ನಮ್ಮ ಸ್ವಾತಂತ್ರ್ಯ ಬಂದ ಬೆನ್ನ ಹಿಂದೆಯೆ ಮಾನವ ಬೆಳವಣಿಗೆಯ ಈ ಉಜ್ವಲ ಜೀವನ 
ಸಿದ್ಧಾಂತದ ಸತ್ಸಲವನ್ನು ಏಕೆ ಸದುಪಯೋಗಪಡಿಸಿಕೊಳ್ಳಲಿಲ್ಲವೊ ಮತ್ತು ಆ ಸ್ವಾತಂತ್ರ್ಯದ 
ಪುಷ್ಠಿಯನ್ನು ನಮ್ಮ ಮಕ್ಕಳಿಗೆ ಏಕೆ ಬೋಧಿಸಲಿಲ್ಲವೊ ಅದೇ ಪರಮಾಶ್ಚರ್ಯ. ಅದರ ಬದಲು 
ನಾವು ಶಿಕ್ಷಣದ ಹೆಸರಿನಲ್ಲಿ, ಹೊಸದಾಗಿ ಪಡೆದ ಸ್ವಾತಂತ್ರ್ಯವನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಳಸುವ, 
ದೇಶವನ್ನು ಹಿಂಡುವ ಸ್ವಾರ್ಥಸಾಧಕರಾದ ಸ್ತ್ರೀ ಪುರುಷರಿಂದ ಈ ದೇಶವನ್ನು ತುಂಬಲು ಪ್ರಾರಂಭಿಸಿ 
ದೆವು. ಅದೇ ರಾಷ್ಟ್ರೀಯ ಅವನತಿಯ, ಭಗ್ಗತೆಯ ಹೆದ್ದಾರಿಯಾಯ್ತು. ಆ ಭಗ್ನತೆಯ ಮನೋಭಾವವೆ 
ನಮ್ಮ ರಾಷ್ಟ್ರ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತಾನೇ ತಾನಾಗಿ ವಿಜೃಂಭಿಸುತ್ತಿದೆ. 
ಆಶಾಭಗ್ನ ಮನೋಭಾವನೆ, ಸ್ವಾರ್ಥ ಸಾಧನೆ ಮತ್ತು ಮಾನವ ಹಿತಚಿಂತನೆಯ ಅಭಾವದ 
ಕೊಟ್ಟಕೊನೆಯ ಪರಿಣಾಮ ಎಂಬ ಮನೋವೈಜ್ಞಾನಿಕ ಸತ್ಯಸೂತ್ರವನ್ನು ನಾವು ಸಾಬೀತು ಮಾಡು 
ತ್ತಿದ್ದೇವೆ. ಸ್ವಾತಂತ್ರ್ಯೋತ್ತರ ಭಾರತಕ್ಕೆ ಬರ್ನಾರ್ಡ್‌ಷಾ ಅವರ ಮಾತು ಸರಿಯಾಗಿ ಅನ್ವಯಿಸುತ್ತದೆ : 
ಜೀವನದಲ್ಲಿರುವ ಸಂತೋಷ ಇದು : ನೀವು ಮಹತ್ವದ್ದೆಂದು ಪರಿಗಣಿಸುವ ಒಂದು 
ಕೆಲಸಕ್ಕಾಗಿ ನಿಮ್ಮ ಉಪಯೋಗವಾಗುವುದರಲ್ಲಿ ; ಜಗತ್ತು ನಿಮ್ಮ ನ್ನು ಸುಖಗಳನ್ನಾಗಿ ಮಾಡ 
ಲಿಲ್ಲ ಎಂದು ಸದಾ ದೂಷಣೆ ಮಾಡದೆ ಅಸ್ಪಸ್ಥತೆ ಮತ್ತು ಅಳಲುಗಳ ಒಂದು ಮಣ್ಣು 


ಮುದ್ದೆಯಾಗಿರದೆ. ನಿಸರ್ಗದ ಒಂದು ಚೈತನ್ಯ ಶಕ್ತಿಯಾಗುವುದರಲ್ಲಿ (ಜೀವನದ 
ಸಂತೋಷಿ. 


ಈ ಸ್ವಾರ್ಥ-ಕೇಂದ್ರೀಕರಣ ಮತ್ತು ಜಾಗೃತಿಯ ಅಭಾವವೆ, ರಾಷ್ಟ್ರವು ನಾಳೆ ಅಥವಾ ನಾಡಿದ್ದು 
ಏನಾಗುತ್ತದೆಯೊ ಎಂಬ ಒಂದು ನಿರಾಶಾಭಾವನೆಯು ಮೂಡುವ ತನಕ ವರ್ಷಾನುಗಟ್ಟಲೆ ಗುಡ್ಡೆ 
ಹಾಕಿದ ಸಮಸ್ಯೆಗಳಿಗೆ ಕಾರಣವಾಗಿದೆ. ಸುದೈವದಿಂದ ಹೀಗೆ ಪ್ರಶ್ನೆ ಮಾಡುವುದೆ--(ಮುಂದೆ ಏನಾಗು 
ತ್ತದೆಯೊ ಎಂದು) ಮತ್ತು ಕಾತರಪಡುವುದೆ ಈ ದೇಶದ ಆರೋಗ್ಯ ಸುಧಾರಿಸುತ್ತದೆ ಎಂಬುದರ 
ಲಕ್ಷ್ಮಣ. ಪ್ರಬುದ್ಧ ನಾಗರಿಕತ್ವದ ಭಾವನೆಯನ್ನು ವ್ಯಾಪಕವಾಗಿ ಪಸರಿಸಿದಾಗ ಅನೇಕ ಅಪೇಕ್ಷಣೀಯ 
ಆರೋಗ್ಯಕರವಾದ ಬದಲಾವಣೆಗಳಾಗುವುದನ್ನು ಕಾಣುತ್ತೇವೆ. ಪೋಲೀಸರು ಶಿಸ್ತು ಕಾಪಾಡಲು 
ಬರಬೇಕಾಗಿಲ್ಲದ ಆತ್ಮಸಂಯಮ ಹೆಚ್ಚಾಗುತ್ತದೆ. ಹಾಗೂ ನಮ್ಮ ಪೊಲೀಸರೂ ಕೂಡ ತಾವು 
ಪ್ರಥಮತಃ ನಾಗರಿಕರು ಎಂಬುದನ್ನು ಅರಿಯುತ್ತಾರೆ. ಅವರು ಇತರ ಪ್ರಜೆಗಳನ್ನು ಶಿಸ್ತುಗೊಳ 


ಇವಿ. PP fy 
CC-0. Jangamwadi Math Collection. Digitized by eGanffotri 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೪೩ 


ಪಡಿಸುವ ಕಾರ್ಯದಲ್ಲೂ ಉತ್ತಮತರವಾಗುವುದರತ್ತ ಕ್ರಾಂತಿಕಾರಕ ಬದಲಾವಣೆಯಾಗುವುದು. 
ಆತ್ಮಶಿಸ್ತು ಶಾಸನಪಾಲನೆಯ ಮನೋಭಾವವನ್ನು ಬೆಳೆಯುವಂತೆ ಮಾಡುತ್ತದೆ. ಸಮಾಜದ 
ಒಳಿತಿಗಾಗಿ ಶಾಸನಗಳನ್ನು ರೂಪಿಸಲಾಗಿದೆ. ನಾಗರಿಕರೇ ತಮ್ಮ ಪ್ರತಿನಿಧಿಗಳ ಮೂಲಕ 
ಶಾಸನಸಭೆಗಳಲ್ಲಿ ಶಾಸನಗಳನ್ನು ತಾವು ಅವುಗಳಿಗೆ ವಿಧೇಯರಾಗಿರಲಿಕ್ಕಾಗಿಯೇ ರಚಿಸುತ್ತಾರೆ. 
ಅವು ಅನ್ಕಾಯದ ಶಾಸನಗಳೆಂದು ಕಂಡುಬಂದಾಗ ಅವುಗಳನ್ನು ಸುಧಾರಿಸಲೋಸುಗ ಮುರಿಯಲೂ 
ಬಹುದು. ಆದರೆ ಹಾಗೆ ಪ್ರಚ್ಛನ್ನವಾಗಿ ಮತ್ತು ಧೈರ್ಯವಾಗಿ ಉಲ್ಲಂಘಿಸಿ ಅದರ ಪರಿಣಾಮಗಳನ್ನು 
ಎದುರಿಸುತ್ತಾರೆ. 


೨೩. ಅಶಿಸ್ತು ಮತ್ತು ಶಾಸನೋಲ್ಲಂಘನೆಯ ರೋಗಲಕ್ಷಣ 
ಕದ್ದುಮುಚ್ಚಿ, ವೈಯಕ್ತಿಕ ಇಲ್ಲವೆ ಸಾಮೂಹಿಕ ದುರ್ಲಾಭಕ್ಕಾಗಿ ಶಾಸನವನ್ನು ಉಲ್ಲಂಘಿಸುವುದು 
ಸಾಮಾಜಿಕ ಸುವ್ಯವಸ್ಥೆ ಮತ್ತು ನ್ಯಾಯ ಪರಿಪಾಲನೆಯನ್ನು ಧ್ವಂಸ ಮಾಡುತ್ತ; ದೆ. ಒಂದು ಕಾನೂನು 
ಅನನುಕೂಲವಾ ಗಿದೆ 4 ಎಂಬ ಕಾರಣಕ್ಕಾಗಿಯೆ ಅದನ್ನು ಮುರಿಯುವ ಪ್ರವೃತ್ತಿ ನಮ್ಮ ಸಾಮಾಜಿಕ 
Rae ದಾರಿ ಮಾಡುತ್ತದೆ. ಸ್ಥಾ ರ್ಥ ಆಶಾಭಂಗವನ್ನುಂಟುಮಾಡುತ್ತದೆ. ತಾಗ ಅಶಿಸ್ತನ್ನು 
ಹುಟ್ಟಿಸುತ್ತದೆ. ಅದು ಶಾಸನಭಂಗದ ರೋಗಲಕ್ಷಣಕ್ಕೆ ತಿರುಗುತ್ತದೆ. ಈ ಕ್ಷೇತ್ರದಲ್ಲಿ ನಮ್ಮ 
ದಾಖಲೆ ಅಗಾಧವಾಗಿದೆ ಮತ್ತು ಶೋಚನೀಯವಾಗಿದೆ. ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳ 
ಬಹುದು ರೈಲಿನಲ್ಲಿ ಸರಪಳಿ ಎಳೆಯುವುದು. ಇದನ್ನು ಮಾಡುವವರು ಬಹುತೇಕ ಶಾಲೆ, ಕಾಲೇಜು 
ಮತ್ತು ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳು. ಹಾಗೂ ಸರ್ಕಾರಿ ಕಾರ್ಯಸೌಧದ ಉದ್ಯೋಗಿ 
ಗಳಲ್ಲಿ ಒಂದು ಭಾಗದ ಜನ. ಅವರೆಲ್ಲರೂ ನಾಗರಿಕತ್ವದ ಅರಿವು ಮತ್ತು ಪ್ರಜಾಸತ್ತೆಯ ಆತ್ಮ 
ಶಿಸ್ತಿನ ಮುಂಚೂಣಿಯಲ್ಲಿ ಇರಬೇಕಾದಂಥವರು. ಟ್ರೇನ್‌ ವೇಗವಾಗಿ ಚಲಿಸುತ್ತಿದೆ; ವಿದ್ಯಾರ್ಥಿಗಳ 
ಅಥವಾ ನೌಕರರ ಶಾಲೆ, ಕಾಲೇಜು, ಹಳ್ಳಿ, ಪಟ್ಟಣಗಳನ್ನು ತಲುಪಲಿದೆ : ಗುಂಪಿನಲ್ಲಿದ್ದವ 
ನೊಬ್ಬನು--ಅವನು ಮುಟ್ಟಬೇಕಾದ ಗುರಿಯೂ ಬಹು ದೂರವಾಗಿಲ್ಲದಿದ್ದರೂ ಸರಪಳಿಯನ್ನು 
ಜಗ್ಗುತ್ತಾನೆ. ಗಾಡಿ ನಿಧಾನವಾಗುತ್ತದೆ ; ನಿಂತೇ ಹೋಗುತ್ತದೆ. ಸರಪಳಿ ಜಗ್ಗಿದವನೋ ; ಜಗ್ಗಿ 
ದವಳೋ ಗಾಡಿಯಿಂದಿಳಿದು ತಾವು ಯಾವುದೋ “ಶೂರ' ಕೆಲಸವನ್ನು ಮಾಡಿದವರಂತೆ ಸಲೀಸು 
ನಡೆದು ಹೋಗುತ್ತಾರೆ ! ಇಂಥ ಸಾವಿರಾರು "ಸಾಹಸ ಕೃತ್ಯಗಳನ್ನು' ಪ್ರತಿ ತಿಂಗಳೂ ನಮ್ಮ ದೇಶದ 
ಒಂದಲ್ಲ ಒಂದು ಕಡೆ ದೇಶದಾದ್ಯಂತ ವಿದ್ಯಾವಂತರೆಂದು ಕರೆಸಿಕೊಳ್ಳುವ ನಮ್ಮ ಯುವಕರೂ 
ವಯಸ್ಸಾದವರೂ ಮಾಡುತ್ತಲೇ ಇದ್ದಾರೆ. ಅಂಥ ಕೃತ್ಯಗಳಿಂದ ತಮ್ಮ ಸಹಸ್ರಾರು ಸಹ 
- ಪ್ರಯಾಣಿಕರಿಗೆ ಅನನುಕೂಲತೆ, ವೇದನೆ ಮತ್ತು ನಷ್ಟವನ್ನುಂಟುಮಾಡುತ್ತಿದ್ದೇವೆ ಎಂಬ ಯೋಚನೆ 
ಅವರಲ್ಲಿ ಏಕೆ ಮೂಡುವುದಿಲ್ಲ ? ಸರಿ, ಅವರನ್ನು ಆ ದಾರಿಯಲ್ಲಿ ತಿದ್ದಿ ತರಬೇತಿ ಮಾಡಿಲ್ಲ. 
ಅವರವರ ಸ್ವಂತ ಹಿತ ಮತ್ತು ಅನುಕೂಲತೆಗಳಲ್ಲೇ ಕೇಂದ್ರೀಕರಿಸಲು ತರಬೇತಿ ಕೊಡಲಾಗಿದೆ. 
ಮಾನವನ ಮೆದುಳಿನ ಉತ್ತಮ ಮಸ್ತಿಷ್ಕ ಭಾಗದಿಂದ ಆ ಪರಹಿತ ಚಿಂತನೆ ಎಂಬ ವಿವೇಕಪೂರ್ಣ 
ಆಲೋಚನೆ ಉದ್ಭವಿಸುತ್ತದೆ. ಮೆದುಳಿನ ಆ ಭಾಗ ಇನ್ನೂ ಕೆಲಸ ಮಾಡಲು ಶುರುವಾಗಿಲ್ಲ. ಪೂರ್ವ 
ವಿಚಾರವಿಲ್ಲದೆ ಕೇವಲ ಹಸಿಬಿಸಿ ತುಡಿತಗಳು ಮಾತ್ರ ಕೆಲಸ ಮಾಡುತ್ತಿವೆ. ಅವು ಯಾವಾಗಲೂ 
ಸ್ವಾರ್ಥಹಿತದ ಪರವಾಗಿಯೆ ಕೆಲಸ ಮಾಡುತ್ತವೆ. ಹ ಆ ತುಡಿತಗಳು ಶಾಸನಗಳನ್ನು ತಮ್ಮ 
ಸ್ವಂತದ ದಿಕ್ಕಿನತ್ತ ಸದಾ ಬಗ್ಗಿಸುತ್ತವೆ. 
ತಮ್ಮ ದಾರಿಗೆ ಅಡ್ಡಬರುವ ಯಾವುದಾದರೂ ಕಾಂಪೌಂಡ್‌ ಗೋಡೆ ಇದ್ದರೆ, ಅಥವಾ 
ಯಾವುದಾದರೂ ಸಾರ್ವಜನಿಕ ಸಂಸ್ಥೆಯ ಸುತ್ತಲಿನ ಬೇಲಿ ಇದ್ದರೆ, ತಮ್ಮ ಅನುಕೂಲಕ್ಕೋಸ್ಕರ 


CC-0. Jangamwadi Math Collection. Digitized by eGangotri 


೪೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಆ ಗೋಡೆ ಅಥವಾ ಬೇಲಿಯನ್ನು ಕೆಡಹಿ ಇಲ್ಲವೆ ಕೊರೆದು ಕಂಡಿ ಮಾಡುತ್ತಾರೆ. ಕೇವಲ ವಿದ್ಯಾರ್ಥಿ 
ಗಳೇ ಅಲ್ಲದೆ ಸಾವಿರಾರು ಸರ್ಕಾರಿ ಕಾರ್ಯಸೌಧದಲ್ಲಿ, ರೈಲ್ವೆಯಲ್ಲಿ ಮತ್ತು ಇತರ ನೌಕರಿಯಲ್ಲಿರು 
ವವರು ಇಂಥ ಕೃತ್ಯಗಳಲ್ಲಿ ತೊಡಗಿದರೆ ಪ್ರಜಾಸತ್ತೆಯು ಮತ್ತು ನಾಗರಿಕತ್ವವು ಕೇವಲ ನಟನೆಯಾಗಿ 
" ಹೋಗುತ್ತವೆ. ಇಂಥ ಕೀಳು ಮತ್ತು ಅಗ್ಗದ ಮನೋಭಾವಗಳಿಂದ ಯಾವ ರಾಷ್ಟ್ರವೂ ತನ್ನ 
ಸಮಸ್ಯೆಗಳನ್ನು ಪರಿಹರಿಸಲಾರದು, ದೊಡ್ಡದಾಗದು. ಪ್ರಬುದ್ಧತೆ ಮತ್ತು ಜಾಗೃತಿಯ ಅಭಾವ 
ಅಂಥ ಪ್ರತಿಯೊಂದು ಕೃತ್ಯದಲ್ಲಿಯೂ ನಡತೆಯಲ್ಲಿಯೂ ತನಗೆ ತಾನೇ ಬಹಿರಂಗಗೊಳ್ಳುತ್ತದೆ. 
ಇಂಥವರಲ್ಲಿ ಇನ್ನೂ ಪಶು ಪ್ರಾಣಿಗಳ ವಿಚಾರಹೀನ ಪ್ರವೃತ್ತಿಯೇ ಹೆಚ್ಚಾಗಿದೆಯಲ್ಲದೆ ವಿಚಾರಶೀಲ 
ಮಾನವ ಪ್ರವೃತ್ತಿಯಿಲ್ಲ. 
ಬೆಳೆದ ಅಥವಾ ಎಳೆಯ ಎಂಥ ಮಾನವ ಹಸುಳೆಯ ಶೌಚಾಲಯ ನಡತೆ (ಮರೆಯಲ್ಲಿ ಮಾಡುವ 
ನಡತೆ) ಪ್ರಾಣಿಗಳ ನಡತೆಗಿಂತ ಬಹು ಬೇರೆಯಾಗಿರುತ್ತದೆ. ಆದರೆ ನಮ್ಮ ದೇಶದ ಅನೇಕ ಬೆಳೆದ 
ಮನುಷ್ಯರಲ್ಲೂ ಈ ಶೌಚಾಲಯ ಶಿಸ್ತು, ಸ್ವಾತಂತ್ರ್ಯ ಬಂದು ಮೂವತ್ತು ವರ್ಷಗಳಾದರೂ ಇನ್ನೂ 
ಪ್ರಾಥಮಿಕ ಹಂತವನ್ನೂ ಮುಟ್ಟಿಲ್ಲ. ಆದ್ದರಿಂದ ಅವರು ರೈಲ್ವೇ ದಾರಿಗಳನ್ನು ರಸ್ತೆ ಬದಿಗಳನ್ನು 
ಸುಂದರವಾದ ಕಾಲುವೆ ದಂಡೆಗಳನ್ನು ಹೊಲಸು ಮಾಡುತ್ತಾರೆ. ಮತ್ತೆ ಹಾಗೆ ಬಹಿರಂಗವಾಗಿ ಮಾಡು 
ತ್ತಾರೆ. ಸಾರ್ವಜನಿಕ ಶೌಚಾಲಯಗಳನ್ನೇನಾದರೂ ಒದಗಿಸಿದರೆ ಅವುಗಳನ್ನು ಉಪಯೋಗಿಸುವು 
ದಿಲ್ಲ ; ಇಲ್ಲವೆ ಹಾಳು ಮಾಡುತ್ತಾರೆ. ತಮ್ಮ ಆಹಾರವನ್ನು ಉಣ್ಣುವಾಗ ಬೇರೆಯವರು ಅದನ್ನು 
ನೋಡದಿರಲೆಂದು ಬಹು ಕಾಳಜಿಯಿಂದ ಮರೆ ಮಾಡಿಕೊಳ್ಳುವ ಈ ಜನರೆ ಮಲವಿಸರ್ಜನೆ ಮಾಡು 
ವಾಗ ಎಲ್ಲ ತೆರೆದುಕೊಂಡು ಕೂರಲು ಹಿಂಜರಿಯುವುದಿಲ್ಲ. ತಮ್ಮ ವೈಯಕ್ತಿಕ ಅನುಕೂಲತೆಯೆ 
ಅವರಿಗೆ ಲೆಕ್ಕ. ಅವರಲ್ಲಿ ಇನ್ನೂ ನಾಗರಿಕತ್ವ ಹುಟ್ಟಿಯೇ ಇಲ್ಲ. ಅಪ್ರಬುದ್ಧರಾದವರು ತುಂಬಿ 
ತುಳುಕುತ್ತಿದ್ದಾರೆ. ಅವರಿಗೆ ಪ್ರಬುದ್ಧತೆ ತಲೆದೋರಿದಾಗ ಹೊರಗಡೆ ಊಟ ಮಾಡುವುದೆ ಮರೆಯಾಗಿ 
ಮಲವಿಸರ್ಜನೆ ಮಾಡುವುದೆ ಹೊರಗೆ ಮಲವಿಸರ್ಜನೆ ಮಾಡಿ, ಒಳಗೆ ಊಟ ಮಾಡುವುದಕ್ಕಿಂತ 
ಉತ್ತಮ ಎಂದು ಅರಿವಾದೀತು. 


೨೪. ಪ್ರಬುದ್ಧ ನಾಗರಿಕತ್ವ ಮತ್ತು ಪಾಳೆಯಗಾರಿಕೆ "ಅಳಿಯನ? ಮನೋಭಾವ 
ವೈಯಕ್ತಿಕ ಅನುಕೂಲತೆಗಳನ್ನು ಸಾರ್ವಜನಿಕ ಹಿತಕ್ಕಾಗಿ ಕಡೆಗಣಿಸುವುದೇ ಎಲ್ಲ ಸಾಮಾಜಿಕ 
ಶಿಸ್ತಿನ ಶಿಷ್ಟ ನಡತೆಯ ಸಾರಸರ್ವಸ್ಥ. ಹಾಗೆ ಮಾಡದವನು, ಅದಕ್ಕೆ ತದ್ವಿರುದ್ಧವಾಗಿ ನಡೆದು 
ಕೊಳ್ಳುವವನು ಮಗುವಾಗಿರಬೇಕು ಇಲ್ಲವೆ ಕ್ರಿಮಿನಲ್‌ (ಕಂಟಕ)ಆಗಿರಬೇಕು. ಆದರೆ ಮಗು ಯಾವ 
ದುರುದ್ದೇಶವಿಲ್ಲದೆ ಮುಗ್ಧತೆಯಿಂದ ಹಾಗೆ ವರ್ತಿಸುತ್ತದೆ. ಕ್ರಿಮಿನಲ್‌ (ಕಂಟಕಿ) ಉದ್ದೇಶಪಟ್ಟು 
ಹಾಗೆ ಮಾಡುತ್ತಾನೆ. ಅವನು ಸಾಮಾಜಿಕ ಶಿಸ್ತಿನ ಶಿಷ್ಟ ನಡತೆಗೆ ಹೊರಗಿದ್ದಾನೆ. ಅದು ಅವನನ್ನು 
ಶಾಸನ ದ್ರೋಹಿಯನ್ನಾಗಿ ಮಾಡುತ್ತದೆ. ಅವನನ್ನು ದಾರಿಗೆ ತರಲು ಶಾಸನ ಕ್ರಮಕೈಗೊಳ್ಳುತ್ತದೆ. 
ಆದರೆ ಮಗುವನ್ನು ದಾರಿಗೆ ತರಲು ಶಾಸನ ಪ್ರಯೋಗ ಸಲ್ಲ ; ಶಿಕ್ಷಣದ ಮೂಲಕ ಆಗಬೇಕು. 
ಇತರ ಯಾವುದೇ ಸಮಾಜದಲ್ಲಿರುವಂತೆ ನಮ್ಮ ಸಮಾಜದಲ್ಲೂ ಕ್ರಿಮಿನಲ್ಸ್‌ (ಕಂಟಕರು) ಕೇವಲ 
ಅಲ್ಪಸಂಖ್ಯಾತರು. ಆದರೆ ನಮ್ಮ ವಿಶೇಷ ಸಮಸ್ಯೆ ಒಂದು ವಿಶಿಷ್ಟ ಉತ್ಕೃಷ್ಟ ಮಾದರಿಯ ಮಕ್ಕಳನ್ನು 
ಕುರಿತದ್ದು--ದೈಹಿಕವಾಗಿ ಪ್ರಾಪ್ತವಯಸ್ಕರಾದ ಎಳೆ ಮಕ್ಕಳು. ಸಾಮಾಜಿಕ ಅರಿವು ಬೆಳವಣಿಗೆ 
ಆಗದೆ ತಮ್ಮ ತಮ್ಮ ಸ್ವಂತ ಅನುಕೂಲತೆಗಳ ಬಗ್ಗೆ ಗಮನಕೊಡುವಂಥ ಮೇಲೆ ಹೇಳಿದಂಥ 
ಸ್ತ್ರೀಪುರುಷರು ಅವರು. ಮತ್ತು ದುರ್ದೈವಕ್ಕೆ ಈ ಬಗೆಯ ಜನರಲ್ಲಿ ಬಹು ಜನರು ಬುದ್ಧಿವಂತರು. 
ಸ್ವಾಮಿ ವಿವೇಕಾನಂದರು ಮದ್ರಾಸಿನಲ್ಲಿ ಮಾಡಿದ ಒಂದು ಭಾಷಣದಲ್ಲಿ ಅಂಥವರನ್ನು ಕುರಿತು 


CC-0. Jangamwadi Math Collection. Digitized by eGangotri 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೪೫ 


ಒಂದು ಮನಸ್ಸಿಗೆ ನಾಟುವ ಶಬ್ದವನ್ನು ಸೃಷ್ಟಿ ಮಾಡಿದ್ದಾರೆ : "ಮೀಸೆ ಬೆಳೆದ ಹಸುಳೆಗಳು'. ಅವರ 
ಕಾಲದಲ್ಲಿ ಅಂಥವರ ಸಂಖ್ಯೆ ಬಹಳ ಕಡಮೆಯಿತ್ತು. ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಕಾಲಕ್ಕೆ ` 
ಇನ್ನೂ ಕಡಮೆ ಸಂಖ್ಯೆಯಿತ್ತು. ಆದರೆ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಅಂಥವರು ಬಹಳ 
ಆಗಿದ್ದಾರೆ. ಇಂಥವರೇ ಸಾವಧಾನವಾಗಿ ಅಪರಾಧ ಎಸಗುವ ಕಡೆಗೆ ವಾಲುತ್ತಾರೆ. ಉದ್ದೇಶಪೂರ್ವಕ 
ವಾಗಿ ಲಂಚ, ಕಳ್ಳಸಾಗಾಣಿಕೆ, ತೆರಿಗೆ ಕಳ್ಳತನ, ಹಿಂಸೆಮಾಡಿ ದರೋಡೆ, ಮೋಸ, ಕೊಲೆ ಮುಂತಾದ 
ಸಮಾಜ ವಿದ್ರೋಹಿ ನಡತೆಗೆ ಇಳಿಯುವ ಅರ್ಥದಲ್ಲಿ ಅವರೆಲ್ಲ ಕ್ರಿಮಿನಲ್ಸ್‌ ; ಅವರು ಕ್ರಿಮಿನಲ್ಸ್‌ 
ವರ್ಗವನ್ನು ಉಕ್ಕೇರಿಸುತ್ತಾರೆ. 

ಅವರ ಮನೋಭಾವ: ಎಲ್ಲವೂ ನನಗೆ ಬೇಕೇ ಬೇಕು. ಬೇರೆಯವರಿಗೆ ಏನಾಗುತ್ತದೆ ಎಂಬುದು 
ನನಗೆ ಲಕ್ಷ್ಮವಿಲ್ಲ. ಇದು ಬಾಲಿಶ ಮನೋಭಾವ. ಮಕ್ಕಳಿಗೂ ಒಳ್ಳೆಯದಲ್ಲ. ಬೆಳೆದ ದೊಡ್ಡವರಿ 
ಗಂತೂ ನಿಶ್ಚಯವಾಗಿ ಹಾನಿಕಾರಕ. ಅನೇಕ ಸಲ ನನ್ನನ್ನು ನಾನೇ ಪ್ರಶ್ನಿಸಿಕೊಳ್ಳುತ್ತೇನೆ. ಇಂಥ 
ಜನರೆಲ್ಲರ ಮನೋವ್ಯಾಪಾರ ಎಂಥಾದ್ದು. ? ರಾಜಕೀಯ ಅರ್ಥದಲ್ಲಿ ಅವರು ನಾಗರಿಕರಾದರೂ, 
ಅವರು ಚಿತ್ತ ಪ್ರಬುದ್ಧತೆಯಲ್ಲಿರಲೇ ಬೇಕಾದ ಮಾನವೀಯ ಪರಹಿತ ಚಿಂತನೆ ಮತ್ತು ಸಾಮಾಜಿಕ 
ಜವಾಬ್ದಾರಿಯನ್ನು ವ್ಯಕ್ತಪಡಿಸದ ಕಾರಣ ಅವರು ನಿಶ್ಚಯವಾಗಿ ಪ್ರಬುದ್ಧ ನಾಗರಿಕರಲ್ಲ. ಅವರು 
ಭಾರತೀಯ ಸಾಮಾಜಿಕ ಸನ್ನಿವೇಶದಲ್ಲಿ ಹೇಳುವಂತೆ ಪಾಳೆಯಗಾರಿಕೆಯ ಅಳಿಯ ಮನೋಭಾವ 
ವನ್ನೇ ತೋರಿಸುತ್ತಾರೆ. ಆ ಮನೋಭಾವ ಎಂದರೆ ತಮ್ಮ ಅನುಕೂಲಕರವಾದ ಸ್ಥಾನದಿಂದ ಅದು 
ಬೇಕು ಇದು ಬೇಕು, ಆದರೆ ಯಾವುದಕ್ಕೂ ಜವಾಬ್ದಾರಿಯಿಲ್ಲ ಎಂಬ ಮನೋಭಾವ. ಸದ್ಯ ಈ 
“ಅಳಿಯತನ'ದ ಮನೋವ್ಯಾಪಾರ ಮರ್ಯಾದಸ್ವರ ನಡತೆಯಲ್ಲ. ಅಳಿಯಂದಿರಿಗೂ ಕೆಟ್ಟದ್ದೇ. 
ಆ ಕೆಟ್ಟತನವನ್ನು ವರದಕ್ಷಿಣೆಯ ಪಿಡುಗಿನಿಂದ ಅನೇಕ ಮುಗ್ಧ ವಧುಗಳನ್ನು ಬೆಂಕಿ ಹಚ್ಚಿ ಕೊಲ್ಲುವುದ 
ರಲ್ಲಿ, ಸಾವಿರಾರು ಕುಟುಂಬಗಳಿಗೆ ಸಹಿಸಲಸಾಧ್ಯವಾದ ನೋವು, ನರಳಿಕೆ ಮತ್ತು ಹತಾಶೆಯಲ್ಲಿ 
ನಾವು ಕಾಣುತ್ತಿದ್ದೇವೆ. 

ಕೊನೆಯಿಲ್ಲದೆ ಸತತ ಒತ್ತಾಯದಿಂದ ಕಾಡಿ ಪಡೆಯುವ ನಮ್ಮ ಜನರ ಅಳಿಯ ಬುದ್ಧಿಯನ್ನು 
ಪ್ರಬುದ್ಧ ನಾಗರಿಕತ್ವದ ಮನೋಭಾವಕ್ಕೆ ತಿರುಗಿಸಿ ಬದಲಾವಣೆಯನ್ನಂಟು ಮಾಡಿದಾಗ, ನಮ್ಮಲ್ಲಿ 
ಬಹುದೊಡ್ಡ ಸಾಮಾಜಿಕ ಕ್ರಾಂತಿಯೆ ಉಂಟಾದೀತು. ಅದರಿಂದ ಸಾಮಾಜಿಕ ಜೀವನ ಕ್ಷೇತ್ರದಲ್ಲಿ 
ಆರೋಗ್ಯಕರವಾದ ಪ್ರತಿಫಲ ಉಂಟಾದೀತು. ಆಗ ನಮ್ಮ ಸಮಾಜದಲ್ಲಿ ದುಡ್ಡಿಗಾಗಿ ದುಡಿಯುವವ 
ರಾಗಲಿ, ಮೀಸೆ ಬೆಳೆದ ಹಸುಳೆಗಳಾಗಲಿ ಇರುವುದಿಲ್ಲ. ಆಗ, ನಾನು ಈ ಮೊದಲು ಹೇಳಿದಂತೆ 
ಆಧ್ಯಾತ್ಮಿಕ ಬೆಳವಣಿಗೆಯಾಗಿ "ಗೃಹಸ್ಥ'ರಿಂದ “ನಾಗರಿಕ'ರಾದ ವಿವಿಧ ಮಟ್ಟದ ಪ್ರಬುದ್ಧ ನಾಗರಿಕರೇ 
ಇರುತ್ತಾರೆ. ಆಗ ನಮ್ಮ ಜನರಲ್ಲಿ ಬೌದ್ಧಿಕ ಮತ್ತು ಜ್ಞಾನಾಭಿವೃದ್ಧಿಯ ಜೊತೆಗೆ, ಹೃದಯ ಮತ್ತು 
ಅನುಕಂಪದ ವೃದ್ಧಿಯೂ ಆಗುವುದು. ಪ್ರೀತಿ ಮತ್ತು ಅನುಕಂಪದ ಈ ಆಧ್ಯಾತ್ಮಿಕ ಬೆಳವಣಿಗೆಯಿಂದ 
ನಮ್ಮ ದೇಶದ "ಅತ್ತೆತನ' ಮತ್ತು "ಅಳಿಯತನ' ಬುದ್ಧಿಯು (Mother-in-law and Son-in- 
Jw) ಪ್ರೇಮದ ತಾಯಿ (Mother-in-love) ಮತ್ತು ಪ್ರೇಮದ ಮಗ (Son-in-love) ಆಗಿ 
ಮಾರ್ಪಡುತ್ತದೆ. 


೨೫. ಪ್ರಬುದ್ಧತೆ ಮತ್ತು ಮಾನವೀಯ ಸತ್ಪೇರಣೆ 


ನಮ್ಮ ದೇಶದ ಗುಡ್ಡದಂತೆ ಬೆಳೆಯುತ್ತಿರುವ ಸಮಸ್ಯೆಗಳು, ನಮ್ಮ ಜನರ ಮನಸ್ಸಿನಲ್ಲಿ 
ಮಾನವೀಯ ಸದ್ಗುಣ ಪ್ರೇರಣೆಯ ಅಲೆಯನ್ನು ಎಬ್ಬಿಸಿ ಬಿಡುಗಡೆ ಮಾಡಬೇಕೆನಿಸಿದ ಅಗತ್ಯವಿದೆ. 
ಇಂಥ ಒಂದು ಪ್ರಬಲವಾದ ಸತ್ಪೇರಣೆಯ ಬೆಂಬಲ ಒಂದರಿಂದಲೆ ವಿವಿಧ ರಾಜಕೀಯ ಪಕ್ಷಗಳ 


CC-0. Jangamwadi Math Collection. Digitized by 658/6011 


೪೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


೨೦-ಅಂಶಗಳ ಇಲ್ಲವೆ ೪೦-ಅಂಶಗಳ ಇಲ್ಲವೆ ಅದರಂಥ ರಾಜಕೀಯ ಕಾರ್ಯಕ್ರಮಗಳ ಪ್ರತ್ಯಕ್ಷ 
ಫಲಗಳನ್ನು ಪಡೆಯಬಹುದು. ಅದಿಲ್ಲದಿದ್ದರೆ ಈ ೨೦-೪೦ ಅಂಶಗಳ ಕಾರ್ಯಕ್ರಮಗಳೆಲ್ಲ 
ರಾಷ್ಟ್ರದ ಕಿವಿಗಡುಚಿಕ್ಕುವ ಕಿವುಡುತನವನ್ನು ಹೆಚ್ಚಿಸುವ ಬರೀ ಪೊಳ್ಳು-ಘೋಷಣೆಗಳಾಗಿ ಮಾತ್ರ 
ಉಳಿಯುತ್ತವೆ ! 
ಪ್ರಬುದ್ಧ ಅರಿವಿನ ಈ ವ್ಯಾಪಕ ಪ್ರಸಾರವೆ ಈ ಮಾನವೀಯ ಸತ್ಪೇರಣೆಯ ಅಲೆಯನ್ನು 
ಎಬ್ಬಿಸುತ್ತದೆ. ಓರ್ವ ಉದ್ಯಮಿ ಇಲ್ಲವೆ ವರ್ತಕ, ಪ್ರಬುದ್ಧ ನಾಗರಿಕನಾಗಿದ್ದರೆ ಅವನು ತನ್ನ 
ಉದ್ದಿಮೆಯನ್ನು, ವ್ಯಾಪಾರವನ್ನು ಒಂದು ಗಾಂಭೀರ್ಯದಿಂದ ಹೆಮ್ಮೆಯಿಂದ ನೋಡಿಕೊಳ್ಳುತ್ತಾನೆ, 
ಆಂಗ್ಲ ಕವಿಯು ಹಳ್ಳಿಯ ಕಮ್ಮಾರನ ಬಗ್ಗೆ ಹೇಳಿದಂತೆ: "ಜಗತ್ತನ್ನು ಮುಖವೆತ್ತಿ ಎದುರಿಸುತ್ತಾನೆ.' 
ಹಾಗೂ ತನ್ನ ಉದ್ದಿಮೆ ಅಥವಾ ವ್ಯಾಪಾರವು ಜನರ ಸೇವೆಗಾಗಿ ಎಂದು ಭಾವಿಸುತ್ತಾನೆ. ನಮ್ಮ 
ಸಂಸ್ಕೃತಿಯು ಹೇಳುವಂತೆ--ಶ್ರೀ ವಿನೋಭಾ ಭಾವೆ ಈಗ ನಮಗೆ ನೆನಪು ಮಾಡುವಂತೆ ಅಂಥವರು 
"ಮಹಾಜನರು' ಎಂಬ ಗುಣನಾಮಕ್ಕೆ ಪಾತ್ರರಾಗುತ್ತಾರೆ. ಈ ಮಾತು ನಮ್ಮ ಶಿಕ್ಷಕರಿಗೂ, 
ಆಡಳಿತಗಾರರಿಗೂ, ವೃತ್ತಿ ಸೇವಾ ನಿರತರಿಗೂ, ಇನ್ನಿತರರಿಗೂ ಅನ್ವಯಿಸುತ್ತದೆ. 
ಪ್ರಬುದ್ಧತೆ ಎಂಬುದು ಬಹು ದೊಡ್ಡ ಮಾತು. ಆ ಮಾತಿನ ಅರ್ಥ- ವ್ಯಾಪ್ತಿ, ವಸ್ತುಗಳನ್ನು 
ತನ್ನನ್ನೇ ತಾನು ಒಂದು ಹೊಸ ಬೆಳಕಿನಿಂದ ಅವಲೋಕನ ಮಾಡುವುದು. ಬುದ್ಧನಿಗೆ ಜ್ಞಾನೋದಯ 
ವಾಯಿತು. ಬೋಧಿ ಜ್ಞಾನ ಪ್ರಾಪ್ತವಾಯಿತು ಎಂದು ಹೇಳುತ್ತೇವೆ. ಆರನೆಯ ಶತಮಾನದಲ್ಲಿ ಆ 
ಒಬ್ಬ ವ್ಯಕ್ತಿಯಲ್ಲಿ ಬೆಳಗಿದ ಆ ಜ್ಯೋತಿ ಇಡೀ ಏಷ್ಕಾಖಂಡವನ್ನೇ ಬೆಳಗಿಸಿತು. ಆ ಬೋಧಿಸತ್ವದ 
ಹೃದಯವೆ ಕರುಣೆ. ರಾಜಕೀಯ ನಾಗರಿಕತ್ವದ ಪಾಲಿಗೆ ಬೋಧಿಸತ್ವ ಅದೇ ಬಗೆಯಾದದ್ದು-- 
ಆದರೆ ಅದರ ವಿಸ್ತಾರ ಮತ್ತು ಶಕ್ತಿಯಲ್ಲಿ ಹೋಲಿಕೆಯಲ್ಲಿ ಸೀಮಿತವಾದದ್ದು. ಎಲ್ಲ ಪ್ರಬುದ್ಧತೆಯೂ 
ಒಂದು ಪ್ರಬೋಧದ ಜಾಗೃತಿಯೆ ; ಓರ್ವನ ಜನ್ಮದಿಂದ ಸೀಮಿತವಾದ ಆತ್ಮ (ಜೀವಾತ್ಮ)ದ 
ಹಿಂದಿರುವ ಮಾನವನ ಆ ವಿಶಾಲವಾದ ಆತ್ಮದತ್ತ ಎಚ್ಚರಗೊಳಿಸುವುದೆ. ಆದ್ದರಿಂದ ಉತ್ತಿಷ್ಠತ, 
ಜಾಗೃತ--ಏಳಿ ! ಎದ್ದೇಳಿ ! ಎಂಬುದು ಸರ್ವಮಾನವರಿಗೂ ಉಪನಿಷತ್ತುಗಳು, ಬುದ್ಧನು ಕೊಡುವ 
ಕಹಳೆಯ ಕರೆ. ಆದ್ದರಿಂದಲೆ ಸ್ವಾಮಿ ವಿವೇಕಾನಂದರು ಪ್ರಬುದ್ಧ ಭಾರತವನ್ನು ಆವಾಹನೆ ಮಾಡಿ 
ಪ್ರತಿಷ್ಠಾಪಿಸಿದರು. ಹಾಗೂ ತಾತ್ಕಾಲಿಕವಾಗಿ ನಿದ್ರಿಸುತ್ತಿದ್ದ ಈ ಪ್ರಾಚೀನ ಭೂಮಿಯನ್ನು ಹಾಗೂ 
ಪ್ರಜೆಯನ್ನು ಸಾರ್ವಾಂಗೀಣ ಜಾಗೃತಿಯ ಪಥದಲ್ಲಿ ನಿಲ್ಲಿಸಿದರು. ಹಾಗೂ ಹಿಮಾಲಯದಲ್ಲಿರುವ 
ಅದ್ವೈತ ಆಶ್ರಮದಿಂದ “ಪ್ರಬುದ್ಧ ಭಾರತ'ಎಂಬ ಮಾಸಿಕ ಪತ್ರಿಕೆಯನ್ನು ಪ್ರಾರಂಭಿಸಿದರು. 
೧೮೯೭ರಲ್ಲಿ ಪಾಶ್ಚಾತ್ಯ ದೇಶಗಳಿಂದ ಹಿಂದಿರುಗಿ ಬಂದು ರಾಮೇಶ್ವರದ ಬಳಿ ರಾಮನಾಡಿನಲ್ಲಿ 
ಮಾತೃಭೂಮಿಯ ನೆಲದಮೇಲೆ ತಮ್ಮ ಪ್ರಥಮ ಭಾಷಣವನ್ನು ಪ್ರಾರಂಭಿಸುತ್ತಾ--ತಮ್ಮ ದೇಶ 
ಸ್ವಾತಂತ್ರ್ಯ ಪಡೆಯುವುದಕ್ಕೆ ಸರಿಯಾಗಿ ಐವತ್ತು ವರ್ಷಗಳ ಹಿಂದೆ ಹೀಗೆ ಹೇಳಿದರು : (ಕೃತಿಶ್ರೇಣಿ, 
ಸಂಪುಟ ೩, ಪು. ೩೬). 
ಸುದೀರ್ಫ ರಾತ್ರಿಯು ಕಡೆಗೆ ಇಂದು ಕೊನೆಗಾಣಿಸುವಂತೆ ತೋರುತ್ತಿದೆ. ಬಹುಕಾಲದ 
ಕಷ್ಟಸಂಕಟಗಳು ಕೊನೆಗೆ ಇಂದು ಸಮಾಪ್ತಿ ಗೊಳ್ಳುವಂತಿದೆ. ಇದುವರೆಗೆ ಶವದಂತೆ ಇದ್ದ 
ಶರೀರವು ಇಂದು ಸಚೇತವಾಗುತ್ತಿದೆ ನಮ್ಮೀ ಮಾತ್ಯಭೂಮಿಯು ತನ್ನ ದೀರ್ಫ ನಿದ್ರೆಯನ್ನು 
ತ್ಯಜಿಸಿ ಜಾಗೃತವಾಗುತ್ತಿ ರುವಳು... ಅವಳನ್ನು ಇನ್ನು ಯಾರೂ ತಡೆಯಲಾರರು. ಆಕೆ ಇನ್ನು 
ಎಂದೆಂದೂ ನಿದ್ದೆ ಹೋಗುವುದಿಲ್ಲ. ಯಾವ ಬಾಹ್ನಶಕ್ತಿಯೂ ಇನ್ನು ಅವಳನ್ನು ಹಿಮ್ಮೆ ಟ್ವಿಸ 
ಲಾರದು. ಏಕೆಂದರೆ ಆ ಮಹಾಕಾಳಿಯು ಪ್ರತಿಷ್ಠಾಪನೆಗೊಳ್ಳುತ್ತಿದ್ದಾಳೆ 


CC-0. Jangamwadi Math Collection. Digitized by eGangotri 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೪೭ 


ಆಮೇಲೆ "ಕೆಲವು ದಿನಗಳ ನಂತರ ಮದ್ರಾಸಿನಲ್ಲಿ ಮಾಡಿದ : "ಭಾರತದ ಭವಿಷ್ಯ' ಎಂಬ 
ಭಾಷಣದಲ್ಲಿ, ಎಚ್ಚೆತ್ತ ಭಾರತದ ದಿಕ್ಕು ಮಾನವ ಪ್ರೇಮ, ಕರುಣೆ, ಮತ್ತು ಸೇವೆಯ ದಿಕ್ಕಿನತ್ತ 
ಇದೆ ಎಂದು ರಾಷ್ಟ್ರಕ್ಕೆ ತೋರಿಸಿಕೊಟ್ಟರು (ಅದೇ, ಪುಟ ೧೭೨-೧೭೩) : 


ಬರುವ ಐವತ್ತು ವರ್ಷಗಳವರೆಗೆ ಈ ಮಾತೃಭೂಮಿಯೇ ನಮ್ಮ ಆರಾಧನೆಯ 
ಇಷ್ಟದ್ಧೆವವಾಗಬೇಕು. ಇನ್ನುಳಿದ ವ್ವರ್ಥ ದೇವತೆಗಳೆಲ್ಲ ಕೆಲವು ಕಾಲ ನಮ್ಮಿಂದ ಮರೆಯಾಗಲಿ: 
ಜಾಗೃತನಾಗಿರುವ ದೇವರು ಇದೊಂದೇ, ಇದೇ ನಮ್ಮ ಜನಾಂಗ. ಎಲ್ಲೆಲ್ಲೂ ಅವನ ಕಾಲುಗಳ್ಕೆ 
ಎಲ್ಲೆಲ್ಲೂ ಅವನ ಕೈಗಳೇ ಎಲ್ಲೆಲ್ಲೂ ಅವನ ಕಿವಿಗಳೇ ಅವನೇ ಸರ್ವವ್ಠಾಪಿಯಾಗಿರುವನು. 
ಇತರ ದೇವತೆಗಳೆಲ್ಲ ನಿದ್ರಿಸುತ್ತಿರುವರು. ನಮ್ಮ ಸುತ್ತಲೂ ಇರುವ ವಿರಾಟ್‌ ಮಹೇಶ್ವರನ 
ಆರಾಧನೆಯನ್ನು ತೊರೆದು ಕೆಲಸಕ್ಕೆ ಬಾರದ ಇತರ ದೇವರನ್ನು ಏಕೆ ಅರಸಿಕೊಂಡು 
ಹೋಗುವುದು? ನಾವು ಇದನ್ನು ಆರಾಧಿಸಿದರೆ ಇತರ ದೇವತೆಗಳನ್ನು ಆರಾಧಿಸಿದಂತೆ ಅರ್ಧ 
ಮೈಲನ್ಮು ಕೂಡ ತೆವಳಿಕೊಂಡು ಹೋಗಲಾರೆವ್ರೆ ಆದರೂ ಹನುಮನಂತೆ ಸಾಗರವನ್ನೇ 
ನೆಗೆಯಲು ಇಚ್ಛಿಸುವೆವು! ಇದು ಸಾಧ್ಯವಿಲ್ಲ. ಪ್ರತಿಯೊಬ್ಬನೂ ಯೋಗಿಯಾಗುವನೆ! 
ಪ್ರತಿಯೊಬ್ಬನೂ ಧ್ಯಾನಮಗ್ಗನಾಗುವನೆ! ಇದು ಸಾಧ್ಯವಿಲ್ಲ. ಹಗಲೆಲ್ಲ ಪ್ರಾಪಂಚಿಕತೆಯಲ್ಲಿ, 
ಕರ್ಮದಲ್ಲಿ, ನಿರತರಾಗಿ ರಾತ್ರಿ ಕಣ್ಣು ಮುಚ್ಚಿ ಕೊಂಡು ಪ್ರಾಣಾಯಾಮ ಮಾಡುವುದು! ಇದು 
ಅಷ್ಟು ಸುಲಭವೆ? ಮೂಗಿನ ಮೂಲಕ ನೀವು ಮೂರು ವೇಳೆ ಪ್ರಾಣಾಯಾಮ ಮಾಡಿಬಿಟ್ಟರೆ 
ಖಷಿಗಳು ಆಕಾಶದಿಂದ ನಿಮ್ಮ ಹತ್ತಿರ ಕೆಳಗೆ ಇಳಿಯುವರೆ? ಇದು ತಮಾಷೆಯೇ? ಇದರಲ್ಲಿ 
ಅರ್ಥವಿಲ್ಲ. ಮೊದಲು ಬೇಕಾಗಿರುವುದು ಚಿತ್ತಶುದ್ದಿ. ಅದು ಹೇಗೆ ಸುದ್ದಿ ಸುವುದು ? 
ಪ್ರಥಮದಲ್ಲಿ ಮಾಡಬೇಕಾದ ಪೂಜೆಯೇ ನಮ್ಮ ಸುತ್ತಲೂ ಇರುವ ವಿರಾಟನ ಪೂಜೆ "Wor- 
ship’ (ಪೂಜಿ ಎನ್ನುವದೇ ಸಂಸ್ಕೃತ ಶಬ್ದಕ್ಕೆ ಸರಿಯಾದ ಪರ್ಯಾಯ ಪದ. ಇಂಗ್ಲೀಷಿನಲ್ಲಿ 
ಮತ್ತಾವ ಪದವೂ ಇದನ್ನು ಹೋಲುವುದಿಲ್ಲ. ಮನುಷ್ಯರು ಪ್ರಾಣಿಗಳು ಇವರೆಲ್ಲ ನಮ್ಮ 
ದೇವರ. ನಾವು ಮೊದಲು ಪೂಜಿಸಬೇಕಾದ ದೇವರೆ ನಮ್ಮ ದೇಶಬಾಂಧವರು. ಅವರನ್ನು 
ಪೂಜಿಸಬೇಕು. ನಮ್ಮ ನಮ್ಮ ಲ್ಲಿ ಜಗಳ ಕಾಯುವುದು, ಪರಸ್ಪರ ಅಸೂಯೆಪಡುವುದು 
ನಿಲ್ಲಬೇಕು. ಇದೊಂದು ಭಯಂಕರ ಕರ್ಮ. ಇದಕ್ಕಾಗಿ ನಾವೆಲ್ಲ ಇಂದು ವೃಥೆಪಡುತ್ತಿರುವೆವ. 
ಆದರೂ ನಾವು ಜಾಗೃತರಾಗಿಲ್ಲ. 
ಸ್ವಾಮಿ ವಿವೇಕಾನಂದರು ಮೇಲಿನ ಮಾತುಗಳಲ್ಲಿ, ಸಂಸ್ಕೃತ ಶಬ್ದಕ್ಕೆ ಸರಿಯಾದ ಇಂಗ್ಲೀಷ್‌ 
ಶಬ್ದ ೧110 (ಪೂಜೆ) ಎಂದು ಹೇಳಿದಾಗ ಇನ್ನಾವ ಇಂಗ್ಲಿಷ್‌ ಶಬ್ದವೂ ಆಗುವುದಿಲ್ಲ. ಸರ್ವೀಸ್‌ 
(ಸೇವೆ) ಎಂಬ ಶಬ್ದವೂ ಆಗದು. ನಮ್ಮ ಮಹಾಗ್ರಂಥ ಶ್ರೀಮದ್‌ ಭಾಗವತದಲ್ಲಿ ಬರುವ 
ಶ್ಲೋಕದಲ್ಲಿ ಬಳಸಿದ ಶಬ್ದವನ್ನೇ ಅವರು ಪ್ರತಿಧ್ವನಿಸುತ್ತಿದ್ದರು. ದೇವರ ಅವತಾರ ಕಪಿಲನು 
ತನ್ನ ತಾಯಿ ವೇದಹೂತಿಗೆ ಆಧ್ಯಾತ್ಮಿಕ ಜೀವನವನ್ನು ಕುರಿತು ವಿವರಿಸುತ್ತಾ (೩.೨೯.೨೭) : 
ಅಥ ಮಾಂ ಸರ್ವೇಷು ಭೂತೇಷು 


ಭೂತಾತ್ಮಾನಂ ಕೃತಾಲಯಂ | 
ಅರ್ಹಯೇತ್‌ ದಾನ ಮಾನಾಭ್ಯಾಮ್‌ 


ಮೈತ್ರ್ಯಾ ಅಭಿನ್ನೇನ ಚಕ್ಷುಷಾ ॥ 
ಆದ್ದರಿಂದ ನನ್ನನ್ನು ಸರ್ವಭೂತಗಳಲ್ಲೂ ಅರ್ಹಯೇತ್‌ ಅಥವಾ ಅರ್ಚಯೇತ್‌ ಅಂದರೆ 
ಪೂಜಿ ಮಾಡು. ಸರ್ವಭೂತಗಳಿಗೂ ಮಾನ (ಗೌರವ) ಮತ್ತು ದಾನದ (ಅವುಗಳ ಸಮಸ್ತ" 


CC-0. Jangamwadi Math Collection. Digitized by eGangotri 





೪೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಅಗತ್ಯಗಳನ್ನು ಕೊಡುವುದರ) ಮೂಲಕ ಹಾಗೂ ಮೈತ್ರಭಾವದಿಂದಲೂ ಅಭಿನ್ನ ಭಾವದಿಂದಲೂ 
ಪೂಜಿಸು. ಯಾಕೆಂದರೆ ನಾನು ಸರ್ವಭೂತಗಳ ಏಕಮೇವ ಆತ್ಮ ; ಅವರೆಲ್ಲರನ್ನೂ ನನ್ನ 
ಆಲಯಗಳನ್ನಾಗಿ ಮಾಡಿಕೊಂಡಿದ್ದೇನೆ 

ನಾವು ನಮ್ಮ ಪರ್ವತೋಪಮ ರಾಷ್ಟ್ರೀಯ ಸಮಸ್ಯೆಗಳನ್ನು ಕುರಿತು ಪ್ರಸ್ತಾಪಿಸುತ್ತಿದ್ದೇವೆ. 
ಅವು ದಿನದಿನಕ್ಕೂ ವರ್ಷವರ್ಷವೂ ಗುಣಿಸುತ್ತಾ ಹೋಗುತ್ತಿವೆ. ನಮ್ಮ ಬೃಹತ್‌ ಭೂಮಿಯಿಂದ 
ಬಹುದೂರ, ಸಮುದ್ರದಲ್ಲಿ ಅರುಣಾಚಲಪ್ರದೇಶ, ನಾಗಾಲ್ಯಾಂಡ್‌, ಮಣಿಪುರ, ಮೀಜೋರಂ, 
ಮೇಘಾಲಯ, ತ್ರಿಪುರಾ, ಅಂಡಮಾನ್‌ ಮತ್ತು ನಿಕೊಬಾರ್‌ ದ್ವೀಪಗಳು ಮತ್ತು ಲಕ್ಷದ್ವೀಪ 
ಗಳಲ್ಲಿರುವ ಜನರಿಗೂ ನಮಗೂ, ಸ್ವತಂತ್ರ ಭಾರತದ ನಾಗರಿಕತ್ವದ ಸ್ವಾತಂತ್ರ್ಯವೆಂಬ ನಮಗೂ 
ಅವರಿಗೂ ಸಮಾನವಾದ ಒಂದು ಸಂಗತಿ ಮತ್ತು ಈ ಶ್ರೀಮಂತ ಉತ್ತರಾಧಿಕಾರ ಪ್ರಾಪ್ತ ಸಂಪತ್ತಿನಲ್ಲಿ 
ಭಾಗಿಯಾಗಿರುವುದರ ಹೊರತು ಯಾವ ಸಾಮಾನ್ಯ ಸಂಗತಿಯಿದೆ? ಈ ಹಿಂದೆ ಅವರಿಗೂ ನಮಗೂ 
ಇದ್ದ ಒಂದು ಸಮಾನ ಸಂಗತಿ ಪರರಾಳ್ಸಿಕೆಯ ಅಧೀನಕ್ಕೆ ಸೇರಿದ್ದುದು. ಈ ಸ್ವಾತಂತ್ರ್ಯದ 
ಪರಿಣಾಮವನ್ನು ಆ ಜನ ನಮ್ಮ ಇತರ ಜನರೊಡನೆ ಅನುಭವಿಸುವಂತೆ ಹೇಗೆ ಮಾಡಬಲ್ಲೆವು ? 
ಹೃದಯದ ಮಿಡಿತವೆ ನಮ್ಮ ದೇಹದ ಇತರ ವಿವಿಧ ಭಾಗಗಳಲ್ಲೂ ಮಿಡಿಸುತ್ತದೆ. ಅವುಗಳನ್ನು 
ಪೋಷಿಸುತ್ತದೆ ಮತ್ತು ಚೈತನ್ಯ ನೀಡುತ್ತದೆ. ನಮ್ಮದು ಪ್ರಜಾಸತ್ತಾತ್ಮಕ ಗಣರಾಜ್ಯ. ಪರಮಾಧಿಕಾರ 
(ಸಾರ್ವಭೌಮತ್ವದ ಕೇಂದ್ರವಾಗಿ ಇಲ್ಲಿ ರಾಜರೂ ಇಲ್ಲ ; ಚಕ್ರವರ್ತಿಗಳೂ ಇಲ್ಲ. ಆ ಪರಮಾಧಿಕಾರ 
ನಮ್ಮ ರಾಷ್ಟ್ರದ ಲಕ್ಷೋಪಲಕ್ಷ ಜನರಲ್ಲಿ ಪಸರಿಸಿದೆ. ರಾಷ್ಟ್ರೀಯ ಹೃದಯ ಮಿಡಿತ ನಮ್ಮ ನಾಗರಿಕರ 
ಹೃದಯ ಸ್ಪಂದನದಿಂದಲೆ ಬರಬೇಕು. ಇದೇ ರಾಷ್ಟ್ರದ ಮೇಲೆ ಅಲೆಗಳ ಮಹಾಪೂರದಂತೆ ಉಕ್ಕಿ 
ಹರಿಯಬೇಕು. ಅದರ ಬೆನ್ನ ಹಿಂದೆ ನಮ್ಮ ರಾಜಕೀಯ ದೇಹಕ್ಕೆ ಬೇಕಾದ ಎಲ್ಲ ಅಗತ್ಯವಾದ 


ಪೌಷ್ಠಿಕಾಂಶಗಳನ್ನೂ ತರಬೇಕು. 
೨೬. ನಮ್ಮ ಪ್ರಜಾಸತ್ತೆಗೆ ಆಧ್ಯಾತ್ಮಿಕತೆಯ ಅರುಣೋದಯ 


ಇಂದು ಭಾರತದ ಯಾವುದೊಂದು ಭಾಗವೂ ಇನ್ನೊಂದು ಭಾಗದ ಮೇಲೆ ಆಳ್ವಿಕೆ ನಡೆಸುತ್ತಿಲ್ಲ. 
ಹಳೆಯ ರಾಜ್ಯಗಳು ಅಥವಾ ಸಾಮ್ರಾಜ್ಯ ಒಂದು ಕಡೆ ಕೇಂದ್ರೀಕೃತವಾಗಿದ್ದು ಇತರ ಕೆಲವು ಅಥವಾ 
ಎಲ್ಲ ರಾಜ್ಯಗಳ ಮೇಲೂ ಅಧಿಪತ್ಯ ನಡೆಸುತ್ತಿದ್ದವು. ಅದೆಲ್ಲವೂ ಈಗ ಸಂಪೂರ್ಣ ಬದಲಾಗಿ 
ಹೋಗಿದೆ. ನಮ್ಮ ಈ ನೂತನ ರಾಜಕೀಯ ಅನುಭವದ ಕ್ರಾಂತಿಕಾರಿ ಸ್ವರೂಪವನ್ನು ಹಾಗೂ 
ಅದರ ಪ್ರಚಂಡವಾದ ಮಾನವ ಸಂಭಾವ್ಯ ಸಾಧ್ಯತೆಗಳನ್ನು ಅರಿತುಕೊಳ್ಳಬೇಕು. ಭಾರತ ಒಕ್ಕೂಟದ 
ಒಂದೊಂದು ರಾಜ್ಯ, ಪ್ರತಿಯೊಂದು ಘಟಕ ಸರಿಸಮಾನ. ಆ ಎಲ್ಲ ಭಾಗಗಳೂ ಒಟ್ಟಾಗಿ ಸೇರಿ 
ವಿರಾಟ್‌-ಸ್ವರೂಪ ತಾಳಿದೆ. ಇಡೀ ರಾಷ್ಟ್ರದ ಬೃಹತ್‌ ಸಮಗ್ರ ಪ್ರಮಾಣ ರಾಷ್ಟ್ರದ ಒಳಗಿರುವ 
ಮನುಷ್ಯ ಮನುಷ್ಯರಲ್ಲಿ ರಾಜಕೀಯ ಸರಿಸಮಾನತೆ ಇದೆ ಎಂಬ ಪ್ರಜಾಸತ್ತಾತ್ಮಕತೆಯ ನಾಗರಿಕತ್ವದ 
ಆಧುನಿಕ ಪರಿಕಲ್ಪನೆಯ ಮಹತ್ತರ ಅರ್ಥಗರ್ಭಿತ ಮೌಲ್ಯಗಳಲ್ಲಿ ಒಂದು. ಚುನಾವಣೆಯ ಕಾಲದಲ್ಲಿ 
ಮತದಾನ ಮಾಡುವಾಗ ತನ್ನ ಕೈಯಲ್ಲಿ ಹಿಡಿದುಕೊಂಡಿರುವ ಮತಚೀಟಿಯು ಏನನ್ನು ಪ್ರತಿಬಿಂಬಿಸು 
ತ್ತದೆ ? ವೇದಾಂತದ ದೃಷ್ಟಿಕೋನದಿಂದ ಅದು-ಮತಚೀಟಿ ಮಾನವನ ಒಳಗಿರುವ ಅನಂತ 
ಆತ್ಮದ ಬಹಿರಂಗ ಕುರುಹು. ಅದು ಪ್ರತಿಯೊಬ್ಬ ನಾಗರಿಕನ ಸಮಗ್ರ ಮತ್ತು ಅಪಹರಿಸಲಾಗದ 
ನಾಗರಿಕನ ಮೌಲ್ಯದ ಸಂಕೇತ. ಹಾಗೂ ರಾಷ್ಟ್ರದಲ್ಲಿರುವ ಇನ್ನಿತರ ಎಲ್ಲರಿಗೂ ತಾನು ಸರಿಸಮಾನ 
ಎಂಬುದರ ಸಂಕೇತ. ಒಬ್ಬನು ಬಹುದೂರದ 'ಯಾವುದೋ ರಾಜ್ಯದಲ್ಲಿ ರಸ್ತೆ ಬದಿಯಲ್ಲಿ ಕಲ್ಲು 
ಜಜ್ಜುವ ನಮ್ರ ವ್ಯಕ್ತಿಯಾಗಿರಬಹುದು. ಇನ್ನೊಬ್ಬರು ದೇಶದ ಠ್ಯಾಜದ್ಧಾನಿಯಲ್ಲಿ ಬಲಾಢ್ಯ ಪ್ರಧಾನಿ 


CC-0. Jangamwadi Math Collection. Digitized by 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೪೯ 


ಆಗಿರಬಹುದು. ಆದರೆ ಆ ಚಿಕ್ಕ ಮತಚೀಟಿ ಅವರಿಬ್ಬರನ್ನೂ ಸರಿಸಮಾನರನ್ನಾಗಿ ಮಾಡುತ್ತದೆ. 
ಒಬ್ಬಾತ ಶ್ರೀಮಂತ-ಉದ್ಕೋಗ ಪತಿಯಾಗಿರಬಹುದು. ಇನ್ನೊಬ್ಬ ವ್ಯಕ್ತಿ ಬಡ ಮನೆಯೊಡತಿಯಾಗಿರ 
ಬಹುದು. ಒಬ್ಬನು ಮಹಾವಿಜ್ಞಾನಿಯೋ ಇಲ್ಲವೇ ಜಾಣ ಮೇಧಾವಿಯೊ ಆಗಿರಬಹುದು. 
ಇನ್ನೊಬ್ಬನು ಸಾಮಾನ್ಯ ನಾಗರಿಕನಾಗಿರಬಹುದು. ಆದರೆ ಆ ಚಿಕ್ಕ ಮತಚೀಟಿ ಅವರೆಲ್ಲರನ್ನು 
ಸಮಾನರನ್ನಾಗಿ ಮಾಡುತ್ತದೆ. ಇದು ಬಹು ಸುಂದರವಾದ ಆಧುನಿಕ ರಾಜಕೀಯ ಭಾವನೆ. 
ಆಧುನಿಕ ಯುಗದಲ್ಲಿ ನಮ್ಮ ಲಕ್ಷೋಪಲಕ್ಷ ಜನರ ಗಮ್ಮವನ್ನು ರೂಪಿಸುವುದರಲ್ಲಿ ಈ ಭಾವನೆ 
ಮಹತ್ವದ ಕೊಡುಗೆ ನೀಡುತ್ತದೆ. ಇದು, ಈ ಆಧುನಿಕ ಯುಗವನ್ನು ನಮ್ಮ ದೀರ್ಫ ಇತಿಹಾಸದ 
ಇನ್ನೆಲ್ಲ ಯುಗಗಳಿಗಿಂತ ತೀರಾ ಭಿನ್ನವಾಗಿಸುತ್ತದೆ. 

ಈ ಪ್ರಜಾಸತ್ತಾತ್ಮಕ ಭಾವನೆಯನ್ನು ಮತ್ತು ತಂತ್ರವನ್ನು ನಾವು ಗ್ರೀಕೋ-ರೋಮನ್‌ ಮತ್ತು 
ಆಧುನಿಕ ಪಾಶ್ಚಾತ್ಮರ ಚಿಂತನೆ ಮತ್ತು ಅನುಭವದಿಂದ ತೆಗೆದುಕೊಂಡಿದ್ದೇವೆ. ಆದರೆ ವೇದಾಂತವೂ 
ಸ್ವಾಮಿ ವಿವೇಕಾನಂದರೂ, ಆ ಚಿಂತನೆ ಮತ್ತು ಅನುಭವದ ಮೇಲೆ ನಮ್ಮದೇ ಆದ ರಾಷ್ಟ್ರೀಯ 
ಬುದ್ಧಿ ಪ್ರತಿಭಾ ಮುದ್ರೆಯನ್ನು ಒತ್ತಬೇಕೆಂದು ಹಾಗೂ ಅದಕ್ಕೆ ಆಧ್ಯಾತ್ಮಿಕ ಪ್ರಭೆಯನ್ನು 
ಕೊಡಬೇಕೆಂದು ಇಂದು ಹೇಳುತ್ತಿದ್ದಾರೆ. ಪಾಶ್ಚಾತ್ಮರ ಸಮಸ್ತ ಚಿಂತನೆ ಮತ್ತು ಅನುಭವಗಳು 
ಪ್ರಜಾಸತ್ತೆಯ ಕೇವಲ ಸಾಮಾಜಿಕ-ರಾಜಕೀಯ ಆಯಾಮ ಮತ್ತು ಬೆಲೆಯನ್ನು ಮಾತ್ರ ಬಲ್ಲವು. 
ಅದರ ಪರಿಮಿತಿ ಮತ್ತು ಲೋಪದೋಷಗಳನ್ನು ಅವರೀಗ ಅನುಭವಿಸುತ್ತಿ ದ್ದಾರೆ. ಆದರೆ ನಾವು 
ಅದನ್ನು ಗ್ರೀಕರು ಮತ್ತು ಇತರ ಪಾಶ್ಚಾತ್ಮ ಪ್ರಜಾಸತ್ತೆ ಗಳು ಅರ್ಥಮಾಡಿಕೊಂಡ ಕೇವಲ ಸಾಮಾಜಿಕ 
ರಾಜಕೀಯ ಪ್ರಕ್ರಿಯೆಯಿಂದ ಸಂಸ್ಕಾರಗೊಂಡ ಸಾಮಾಜಿಕ ಪ್ರಾಣಿ ಎಂದು ತಿಳಿಯದೆ, ನಮ್ಮದೇ 
ಆದ ಮಾನವನ ತತ್ತ್ವಶಾಸ್ತ್ರದ ಬೆಳ ನಲ್ಲಿ ಅದನ್ನು ಅರ್ಥಮಾಡಿಕೊಂಡು ಅದನ್ನು ಬಳಸಿ ಕೊಂಡರೆ 
ಜಾಣರಾಗುತ್ತೇವೆ. ಪಾಶ್ಚಾತ್ಮರು ತಿಳಿದಿರುವಂತೆ ಮಾನವ ಕೇವಲ ಸಾಮಾಜಿಕ ಪ್ರಾಣಿಯಲ್ಲ 
ಆದರೆ ಅವನೊಂದು ಆತ್ಮ--ಅನಂತ ದಿವ್ಯ ಆತ್ಮ, ಏಕ ಮತ್ತು ಅದ್ವಯ, ನಿತ್ಯ ಶುದ್ಧ, ನಿತ್ಯ 
ಮುಕ್ತ, ನಿತ್ಯ ಪ್ರಕಾಶಮಾನವಾದ ಆತ್ಮ ಎಂದು ತಿಳಿದುಕೊಳ್ಳುವುದರಿಂದ, ಹಾಗೆಯೇ ಎಲ್ಲ 
ರಾಜಕೀಯ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಧಾರ್ಮಿಕ ಪ್ರಕ್ರಿಯೆಗಳನ್ನೆಲ್ಲ.-ವಾಸ್ತವವಾಗಿ 
ಎಲ್ಲ ಮಾನವ ಪರಸ್ಪರ ಸಂಬಂಧಗಳನ್ನು--ತನ್ನ ಅಂತರಂಗದಲ್ಲಿರುವ ಈ ಪ್ರಜ್ವಲಿಸುವ ಸತ್ಯವನ್ನು, 
ಇಂಗ್ಲಿಷ್‌ ಕವಿ ರಾಬರ್ಟ್‌ ಬ್ರೌನಿಂಗ್‌ನ 'ಪೆರಾಸೆಲ್ಸಸ್‌' ಕವಿತೆಯ ಭಾಷೆಯಲ್ಲಿ ಹೇಳಿದಂತೆ 
“ಬಿಡುಗಡೆ ಮಾಡಿ ತೆರೆದಿಡಲು ಸಹಾಯ ಮಾಡಲಿಕ್ಕಾಗಿಯೆ' ಎಂಬುದನ್ನು ತಿಳಿದು ಹಾಗೆ ಅದನ್ನು 
ಬಳಸಿಕೊಳ್ಳುವುದರಿಂದ ನಾವು ಜಾಣರಾಗುತ್ತೇವೆ. 

: ಲಿಂಗ, ಜಾತಿ, ಮತ, ಪಂಥ, ಸಾಮಾಜಿಕ ಅಂತಸ್ತು ಮುಂತಾದವುಗಳ ಭಿನ್ನತೆಗಳ ಅತ್ತತ್ತ, 
ನಮ್ಮೆಲ್ಲರಲ್ಲೂ ಒಂದೇ ಅನಂತ ಆತ್ಮ ಇದೆ. ಅಲ್ಲಿ ನಾವೆಲ್ಲರೂ ಒಂದೆ. ಆತ್ಮದಲ್ಲಿ ಪ್‌ 
ಭಿನ್ನ ಭಿನ್ನ ಅಂಶಗಳೂ ಇಲ್ಲ. ಎಲ್ಲ ರಲ್ಲೂ ಅವಿಭಾಜ್ಯ ಪರಿಮಾಣ'ಸತ್ಯವೆ ಇದು. “ಅವಿಭಕ್ತ ೦ಚ 
ಭೂತೇಷು ವಿಭಕ್ತಂ ಇವ ಚ ಸ್ಥಿತಂ' (ಅಧ್ಯಾಯ ೧೩, ಶ್ಲೋಕ : ೧೬) ನಾ ಗೀತೆಯಲ್ಲಿ ಬಹು 
ಸುಂದರವಾಗಿ ಹೇಳಿದಂತೆ ಜಗತ್ತಿನ ವಿಭಕ್ತ ವಸ್ತುಗಳಲ್ಲಿ ವಿಭಜಿಸಿದಂತೆ ಕಾಣುವ ಆ ಅವಿಭಕ್ತ 
ನಿಜವಸ್ತು ಇದೆ. 

ಮಾನವನ ಈ ವೇದಾಂತ ಸತ್ಯದ ದೃಷ್ಟಿಯಲ್ಲಿ ನಿಮ್ಮ ಕೈಯಲ್ಲಿರುವ ಮತಚೀಟಿಯನ್ನು 
ಮತ್ತೊಮ್ಮೆ ನೀವು ನೋಡಿ. ಅದು ನಿಮ್ಮ ಅಂತರಂಗದಲ್ಲಿರುವ ಆಧ್ಯಾತ್ಮಿಕ ಸತ್ಯದ ಬಹಿರಂಗ 

"ಪ್ರತಿರೂಪ ಎಂದು ನೀವು ಅರಿಯುವಿರಿ. ಇದು ಸರ್ವಮಾನವರಲ್ಲಿ, ಪ್ರಕೃತಿಯಲ್ಲಿರುವ 
ಜಸ್‌ ಅಥವಾ ಅಂತರಾತ್ಮನೂ ಆಗಿರುವ ಏಕಮೇವ ದಿವ್ಯಾತ್ಮ ಎಂಬುದು 


CC-0. Jangamwadi Math Collection. Digitized by 65870011 


SN RN ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ವೇದಾಂತದ ಕೇಂದ್ರ ಸತ್ಯ. ದಿವ್ಯ ಅವತಾರ ಪುರುಷ ಶ್ರೀಕೃಷ್ಣನು ಗೀತೆಯಲ್ಲಿ ವ್ಯಕ್ತಪಡಿಸಿದಂತೆ, 
'ಸರ್ವರಲ್ಲಿರುವ ಅಂತರಂಗದ ಮಾರ್ಗದರ್ಶಿ ಆತ್ಮ' ಮಾಲೆಯ ಮಣಿಗಳನ್ನೆಲ್ಲ ಒಂದುಗೂಡಿಸುವ 
ಸೂತ್ರದಂತೆ-ಸರ್ವ ಭೂತಗಳಲ್ಲೂ ಓತಪ್ರೋತವಾಗಿ ಫರಿಯುತ್ತಿದೆ. 

ಮತ್ತಃ ಪರತರಾ ನಾನ್ಯತ್‌ 

ಕಿಂಚಿದಸ್ತಿ ಧನಂಜಯ | 

ಮಯಿ ಸರ್ವಮಿದಂ ಪ್ರೋತಂ 

ಸೂತ್ರೇ ಮಣಿಗಣಾ ಇವ ॥ (ಗೀತಾ. ಅಧ್ಯಾಯ ೭, ಶ್ಲೋ. ೭) 

ಓ ಅರ್ಜುನ ನನಗಿಂತ ಪರತರವಾದದ್ದು ಯಾವುದೂ ಇಲ್ಲ. ನಾನು (ಅಖಂಡ ವಿಶ್ವ 
ದಲ್ಲೆಲ್ಲ) ಈ ವಿಶ್ಚವೆಲ್ಲ ಮಣಿಗಳಲ್ಲೆ ಪೋಣಿಸಿದ ಸೂತ್ರದಂತೆ ಓತಪ್ರೋತವಾಗಿದ್ದೇನೆ 
ವೇದಾಂತದಲ್ಲಿ ಬೋಧಿಸಿದಂತೆ, ನಿತ್ಕಾನುಭವದಲ್ಲಿ ನಿರಂತರವಾಗಿರುವ ಜೀವಂತ ದೈವ ಇದು. 

ವೇದಾಂತ, ಎಲ್ಲಿಯೊ ದೂರದ, ವಿಶ್ವವನ್ನು ಮೀರಿದ ದೇವರನ್ನು ಬೋಧಿಸುವುದಿಲ್ಲ. ಮಾನವ 
ನಲ್ಲೂ ಪ್ರಕೃತಿಯಲ್ಲೂ ನಿತ್ಯ ನಿರಂತರವಾಗಿರುವ "ಸಾನ್ನಿಧ್ಯ'ವನ್ನು ಬೋಧಿಸುತ್ತದೆ. “ಪ್ರತಿಯೊಂದು 
ಜೀವವೂ ಶಿವನೇ; ಜೀವನ ಸೇವೆಯೆ ಶಿವನ ಪೂಜೆ' ಎನ್ನುತ್ತಾರೆ ಶ್ರೀ ರಾಮಕೃಷ್ಣ ಪರಮಹಂಸರು. 
ಆದ್ದರಿಂದ ಈ ಮೊದಲು ಉದ್ಧರಿಸಿದ ಸ್ವಾಮಿ ವಿವೇಕಾನಂದರ ಮಾತುಗಳಲ್ಲಿ ಸ್ಪಷ್ಟೀಕರಿಸಿದಂತೆ, 
ಮಾನವನ ಸೇವೆ ಮಾಡುವುದೇ ನಿಜವಾಗಿಯೂ ಸಾಕ್ಷಾತ್‌ ದೇವರನ್ನೇ ಸೇವೆ ಮಾಡಿ ಪೂಜಿಸಿದಂತೆ. 
ದೇವರ ಆ ಪರಿಕಲ್ಪನೆಯೆ ನೀಗ್ರೋ ದಾಸ್ಯ ವಿಮೋಚನೆಯ ಸಂಬಂಧವಾಗಿ ನಡೆದ ಅಮೆರಿಕೆಯ 
ಯಾದವೀ ಯುದ್ಧದ ಒಂದು ಪ್ರಕ್ಷಬ್ಧ ಸ್ಥಿತಿಯಲ್ಲಿ ಅಮೆರಿಕೆಯ (ಅಂದಿನ) ಅಧ್ಯಕ್ಷ ಅಬ್ರಹಾಂ 
ಲಿಂಕನ್‌ರ ಒಂದು ಭಾಷಣದಲ್ಲಿ ದೇವರ ಈ ಪರಿಕಲ್ಪನೆಯೆ ಪ್ರತಿಧ್ವನಿಸಿರುವುದನ್ನು ಕಾಣುತ್ತೇವೆ. 
ಫೆಬ್ರವರಿ ೧೧, ೧೮೬೧ರಂದು ತನ್ನ ಸ್ವಂತ ನಗರ ಸ್ಟಿಂಗ್‌ಫೀಲ್ಡ್‌ನಿಂದ ಹೊರಟು ವಾಷಿಂಗ್‌ಟನ್ನಿಗೆ 
ಹೋಗುವ ಸಮಯದಲ್ಲಿ, (ಅವರು ಮತ್ತೆ ಸ್ಟಿಂಗ್‌ಫೀಲ್ಡ್‌ಗೆ ಹಿಂದಿರುಗಲಿಲ್ಲ) ತಮ್ಮ ಹೃಧಯಸ್ಪರ್ಶಿ 
ಭಾಷಣ ಮಾಡುತ್ತಾ ಲಿಂಕನ್‌, ತಮ್ಮ ಟ್ರೇನಿನ ಕೊನೆಯ ಡಬ್ಬಿಯ ವೇದಿಕೆಯ ಮೇಲೆ ನಿಂತು 
ಹೀಗೆ ಹೇಳಿದರು ; 

ನನ್ನ ಗೆಳೆಯರೆ ಇಲ್ಲಿಂದ ಬಿಟ್ಟು ಹೋಗುವ ಈಗ ನಾನಿರುವ ಪರಿಸ್ಥಿ ತಿಯಲ್ಲಿ ಇಲ್ಲದ 
ಯಾರೊಬ್ಬರೂ ನನ್ನ ದುಃಖಭಾವನೆಗಳನ್ನು ಅರ್ಥಮಾಡಿಕೊಳ್ಳಲಾರರು. ಈ ನಗರಕ್ಕೆ ಈ 
ಜನರ ಕಾರುಣ್ಯಕ್ಕೆ ನಾನು ಸುಪೂರ್ಣ ಖಣಿ ಇಲ್ಲಿ ನಾನು ಕಾಲು ಶತಮಾನದಿಂದ ಬದುಕಿದ್ದೇನೆ 
ಯುವಕಾಗಿದ್ದವನು ಮುದುಕಾಾಗಿ ಇಲ್ಲಿ ಬೆಳೆದಿದ್ದೇನೆ ಇಲ್ಲಿಯೆ ನನ್ನ ಎಲ್ಲ ಮಕ್ಕಳೂ 


ತಿಳಿಯ. ವಾಷಿಂಗ್‌ಟನ್ನಿನಲ್ಲಿ ನನ್ನ ಮೇಲಿದ್ದ ಕರ್ತವ್ಯಕ್ಕಿಂತ ಹಿರಿದಾದ ಕರ್ತವ್ಯವನ್ನು 
ಎದುರಿಸುತ್ತ ಹೊರಡುತ್ತಿದ್ದೇನೆ 


ಸದಾ ಆರಾಧಿಸಿದ ಆ ದಿವ್ಧ ಸತ್ತೆಯ ಸಹಾಯವಿಲ್ಲದೆ ನಾನು ಯಶಸ್ವಿಯಾಗಲಾರೆ ಆ" 
ಸಹಾಯದಿಂದ ನಾನು ಸೋಲಲಾರೆ ಅವನಲ್ಲಿ ವಿಶ್ವಾಸವಿಟ್ಟು, ನನ್ನೊಡನೆಯಾರು ಬರುತ್ತಾರೆ; 


dat JAGAUL UM Uae, 
JNANA SIMHASAN JNANAMANUIR 


°° MWBRARY 
ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ 27027721186 Math, Vofhesi 
Act.No. .....600............... 


ನಿಮ್ಮಿ ಲ್ಲರಿಗೂ ನನ್ನ ಪ್ರೇಮಪೂರ್ವಕವಾದ ವಿದಾಯ. 
(Abraham Lincoln by Lord Charnwood, Heny Holt &Co. , New Yark, 

1961, p. 203. Quoted from the article on ‘Reflections on the Spiritual Life 

of Abraham Lincoln in Prabuddha Bharatha, September, 1974) 

ನಿಮ್ಮ ರಾಜಕೀಯ ಸ್ವಾತಂತ್ರ್ಯ, ಸರಿಸಮಾನತೆ, ಮತ್ತು ಆತ್ಮಗೌರವ ಎಂಬಿವು ಪ್ರಜಾಸತ್ತಾತ್ಮಕ 
ನಾಗರಿಕರಾಗಿ ಪ್ರತಿಬಿಂಬಿತವಾಗಿದೆ. ಆದರೆ ಅದಿನ್ನೂ ವಾಸ್ತವ ಸಂಗತಿಯಾಗಿಲ್ಲ. ಅದಿನ್ನೂ ಕೇವಲ 
ಒಂದು ಸಿದ್ಧಾಂತವಾಗಿಯೆ ಉಳಿದಿದೆ. ಒಂದು ಭರವಸೆ, ಒಂದು ಆಶಾಭಾವನೆ ಮಾತ್ರವಾಗಿದೆ. 
ಅದು ಸಾಮಾಜಿಕ ವಾಸ್ತವ ಸಂಗತಿ ಆಗಬೇಕಾದರೆ ನೀವು ಗೃಹಸ್ಥ ಸ್ಥಿತಿಯಿಂದ ಮೊದಲು ನಾಗರಿಕರಾಗಿ 
ಆಧ್ಯಾತ್ಮಿಕವಾಗಿ ಬೆಳವಣಿಗೆಯನ್ನು ಸಿದ್ಧಿಸಿಕೊಂಡಾಗ ; ಆಮೇಲೆ ಇನ್ನೂ ಉನ್ನತ ಆಯಾಮಕ್ಕೆ 
ಬೆಳೆದಾಗ. ಹಾಗೆ ಒಂದು ನ್ಯಾಯಪೂರಿತ ಸಮಾಜವನ್ನು ನಾವು ಸೃಷ್ಟಿಸಬಲ್ಲೆವು. ಎಲ್ಲ ಬಹು 
ಸಂಖ್ಯಾತ ಜನರು ಒಂದು ಪ್ರಮಾಣದಲ್ಲಿ ಈ ಆಧ್ಯಾತ್ಮಿಕ ಬೆಳವಣಿಗೆಯನ್ನು, ಈ ಮನೋ- 
ಸಾಮಾಜಿಕ ವಿಕಾಸವನ್ನು ಸಿದ್ಧಿಸಿಕೊಳ್ಳುತ್ತಾರೆಯೋ ಅಲ್ಲಿ ನ್ಯಾಯಪೂರಿತ ಸಮಾಜವಿರುತ್ತದೆ. ಒಂದು 
ನ್ಯಾಯಪೂರಿತ ಸಮಾಜದಲ್ಲಿ ಬಡವ-ಸಿರಿವಂತ, ದುರ್ಬಲ ಮತ್ತು ಬಲಾಢ್ಯ ಸರಿಸಮಾನರಾಗುತ್ತಾರೆ. 
ಈಗ ಹಾಗೆ ಇಲ್ಲ. ಬಲವಂತರು ಇನ್ನೂ ಬಲಾಡ್ಯರಾಗುತ್ತಿದ್ದಾರೆ, ಶ್ರೀಮಂತರು ಇನ್ನೂ ಹೆಚ್ಚು 
" ಶ್ರೀಮಂತರಾಗುತ್ತಿದ್ದಾರೆ, ದುರ್ಬಲರು, ಬಡವರನ್ನು ತಳಕ್ಕೆ ತಳ್ಳುತ್ತಿದ್ದಾರೆ. 


೨೭ ಶಾಸನ, ನ್ಯಾಯ ಮತ್ತು ಮಾನವ ತತ್ತ್ವಶಾಸ್ತ್ರ 


ನಮ್ಮ ದೇಶದಲ್ಲಿ ಈಗ ಬಡವರಿಗೆ ಕಾನೂನು ಸಹಾಯವನ್ನು ನೀಡುವ ವಿಚಾರವನ್ನು 
ಚರ್ಚಿಸಲಾಗುತ್ತಿದೆ. ನಿಧಾನಗತಿಯಿಂದ ಕುಂಟುತ್ತ ಅದು ಸಾಗಿದೆ. ನ್ಯಾಯ ಪರಿಪಾಲನೆ ಮತ್ತು 
ಶಾಸನದಾನವೂ ಧರ್ಮಸಮ್ಮತವಾದ ನ್ಯಾಯದಾನವೂ ಒಂದೇ ಅಲ್ಲ ಎಂಬುದನ್ನು ನಿಧಾನವಾಗಿ 
ಅರಿಯುತ್ತಿರುವುದು ಒಳ್ಳೆಯದೆ. ಶಾಸನೆವನ್ನು ಧರ್ಮಸಮ್ಮತ ನ್ಯಾಯಕ್ಕೆ ಅತ್ಯಂತ ಹತ್ತಿರಕ್ಕೆ 
ಕೊಂಡೊಯ್ಯದಿದ್ದರೆ ನಮ್ಮ ಪ್ರಜಾಸತ್ತೆಯನ್ನು ಸುಭದ್ರವಾಗಿ ಸ್ಥಾಪಿಸಿದಂತೆ ಆಗುವುದಿಲ್ಲ. 
ತಾತ್ತ್ವಿಕವಾಗಿ ನಮ್ಮ ಶಾಸನ ಸರ್ವರಿಗೂ ಸಮಾನವಾಗಿದೆ. ಹಾಗೂ ಸರ್ವರೂ ಕಾನೂನಿನ ಕಣ್ಣಲ್ಲಿ 
ಸರಿಸಮಾನ. ಆದರೆ ವಾಸ್ತವವಾಗಿ ಶಾಸನ ಶ್ರೀಮಂತರಿಗೆ, ಬಲಾಡ್ಯರಿಗೆ ಉಪಯೋಗವಾಗಿದೆ ; 
ಬಡವರಿಗೂ ದುರ್ಬಲರಿಗೂ ಅಲ್ಲ. ಧರ್ಮ ಎಂಬ ಸಂಸ್ಕೃತ ಶಬ್ದ ಮಾನವ ಸಮಾಜದ ಸಮೈೆಕ್ಕತೆಯ 
ತತ್ತ್ವವನ್ನು ಪ್ರತಿಪಾದಿಸುತ್ತದೆ. ಅದನ್ನು ಸ್ಥೂಲವಾಗಿ ಇಂಗ್ಲಿಷಿಗೆ justice, righteousness or 
6c] ಎಂದು ತರ್ಜುಮೆ ಮಾಡಬಹುದು. ಆತ್ಮದ ಸತ್ಯಕ್ಕೆ ಒಂದೆ ಮೆಟ್ಟಲು ಕೆಳಗಿನ, ಭಾರತೀಯ 
ಸಂಸ್ಕೃತಿಯಲ್ಲಿ ರುವ ಅತ್ಯಂತ ಗುರುತರ ಸರ್ವವ್ಯಾಪೀ ಸತ್ಯ ಮತ್ತು ಮೌಲ್ಯವೆ ಈ ಧರ್ಮ. ಮಾನವನ 
ಪರಸ್ಪರ ಕ್ರಿಯೆ ಪ್ರತಿಕ್ರಿಯೆಯಲ್ಲಿ ಸಾಮಾಜಿಕ ಸನ್ನಿವೇಶದಲ್ಲಿ ಪ್ರತಿಬಿಂಬಿತವಾಗುವ ಆತ್ಮದ ಸತ್ಮವೆ 
ಧರ್ಮ. ಬೃಹದಾರಣ್ಯಕ ಉಪನಿಷತ್ತು ಧರ್ಮವನ್ನು ನ್ಯಾಯಸಮ್ಮತ, ನ್ಯಾಯಪರಿಪಾಲನೆಯ 
ಆತ್ಮ ಎಂಬುದಾಗಿ ಈ ಕೆಳಗಿನಂತೆ ವ್ಯಾಖ್ಯಾನಿಸಿದೆ. (೧.೪.೧೪): 

ಸ ನೈವ ವ್ಯಭವತ್‌. ತತ್‌ ಶ್ರೇಯೋ-ರೂಪಂ ಅಸೃಜತ-ಧರ್ಮಂ. ತತ್‌ ಏತತ್‌ ಕೃತ್ರಸ್ಯ ಕ್ಷತ್ರಂ, 
ಯತ್‌ ಧರ್ಮಃ ತಸ್ಮಾತ್‌ ಧರ್ಮಾತ್‌ ಪರಂ ನಾಸ್ತಿ. ಅಥೊ ಅಬಲೀಯಾನ್‌ ಬಲೀಯಾನ್‌ ಸಮಾಶಂಸತೇ 
ಧರ್ಮೇಣ ಯಥಾ ರಾಜ್ಞಾ, ಏವಂ. ಯೋ ವೈ ಸ ಧರ್ಮಃ ಸತ್ಯಂ ವೈ ತತ್‌ 

ಆದಾಗ್ಲೂ ಅವನು (ಆ ವಿಶ್ವಾತ್ಮಕ ಪರುಷ ವಿಜೃಂಭಿಸಲಿಲ್ಲ. (ವಿಶ್ಚದೊಳಗೆ ಸಮಸ್ತ 
ಶಕ್ತಿಗಳನ್ನು- ಅಂದರೆ ಬೌದ್ಧಿಕ ರಾಜಕೀಯ, ಸೈನಿಕ ವಾಣಿಜ್ಯ ಮತ್ತು ಶ್ರಮವನ್ನು-ಪ್ರಧಾನ 


CC-0. Jangamwadi Math Collection. Digitized by eGangotri 





ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಮಾಡಿದರೂ ಸಹಿತ) ಅವನು, ಧರ್ಮವಂಬ ಅತ್ಯಂತ ಶ್ರೇಷ್ಠವಾದುದನ್ನು ಸ್ಥಷ್ಟಿಸಿದರು. ಈ 

ಧರ್ಮವೆಕ್ಷತ್ರಿಯರ ಕ್ಷಾತ್ರ ಧರ್ಮವನ್ನು ನಿಯಂತ್ರಿಸುವುದು. ಆದ್ದರಿಂದ ಧರ್ಮಕ್ಕಿಂತ ಉನ್ನತ 

ವಾದದ್ದು ಯಾವುದೂ ಇಲ್ಲ. (ಆದ್ದರಿಂದ ಅಬಲನಾದವನು ಬಲಶಾಲಿಯನ್ನೂ ಸಹ ಧರ್ಮ 

ದಿಂದಗೆಲ್ಲುವ ಭರವಸೆಯುಳ್ಳವನು. ರಾಜನೊಡನೆ ಆದರೂ ಗೆಲ್ಲುವನು. ಆ ಧರ್ಮವೇ ಸತ್ಯ. 

ರಚನೆಯಲ್ಲಿ ಮಾತ್ರ ಶಾಸನ ಸರಿಸಮಾನವಾಗಿರುವುದಲ್ಲದೆ ಅದರ ಆಚರಣೆಯಲ್ಲೂ 
ಸರಿಸಮಾನವಾಗಿರದಿದ್ದರೆ ಅದಕ್ಕೆ ಅರ್ಥವಿಲ್ಲ. ಬಡವರಿಗೆ ಕಾನೂನು ಸಲಹಾ ಸಹಾಯದಿಂದಲೇ 
ಶಾಸನ ಅರ್ಥಪೂರ್ಣವಾಗದು. ಯಾಕೆಂದರೆ ಶ್ರೀಮಂತರು ಬಲಾಢ್ಯರು ಕಾನೂನು ಸಹಾಯ 
ಕ್ರಮಗಳನ್ನು ಭಗ್ನಪಡಿಸಬಹುದು--ಶಾಸನವನ್ನೇ ಭಗ್ನಪಡಿಸಿದಂತೆ. ಯಾಕೆಂದರೆ ಈ ಸಾಮಾಜಿಕ 
ಪರಿಸರದಲ್ಲಿ ಧನ ಮತ್ತು ಅಧಿಕಾರ ಏನನ್ನಾದರೂ ಮತ್ತು ಯಾರನ್ನಾದರೂ ಕೊಂಡುಕೊಳ್ಳಬಲ್ಲವು. 
ಹಣ ಮತ್ತು ದೈಹಿಕದಾಹ ತೃಪ್ತಿಗಳಿಗೆ ಹೆಚ್ಚಿನ ಬೆಲೆ ಹಾಗೂ ಮಾನವನೇ ಅಪಮೌಲ್ಯಕ್ಕೆ ಈಡಾಗಿ 
ಹೋಗುತ್ತಾನೆ. ಆದರೆ ಮನುಷ್ಯನನ್ನು ಯಾವಾಗ ಕೇಂದ್ರಬಿಂದುವಾಗಿ ಗಣನೆಗೆ ತೆಗೆದುಕೊಳ್ಳು 
ತ್ತಾರೆಯೋ, ಹಾಗೂ ಅವನನ್ನು ಹೊರಗಡೆಯಿಂದಲ್ಲದೆ ಅವನ ಆಳದಿಂದ ನೋಡಬೇಕೆಂಬ 
ತತ್ತ್ವಜ್ಞಾನದ ಬೆಳಕಿನಲ್ಲಿ ನೋಡಿದ್ದಾದರೆ ಹಣ ಮತ್ತು ತತ್‌ಸಂಬಂಧ ಸಂಗತಿಗಳೆಲ್ಲ ಆ ಕೇಂದ್ರ 
ಬಿಂದುವಿನ ಅಧೀನ ಸಂಗತಿಗಳಾಗಿ ಗಣನೆ ಮಾಡಲಾಗುವುದು. ಆಗ ಮಾತ್ರ ಶಾಸನ ಮತ್ತು ಧರ್ಮ 
ಒಂದುಗೂಡುವವು. ಪ್ರಾಪಂಚಿಕತೆಯ ತಾತ್ತ್ವಿಕ ದೃಷ್ಟಿಯ ಪ್ರಕಾರ ಶಾಸನ ಮತ್ತು ಧರ್ಮ ಎಂಬುವು 
ಸ್ವಲ್ಪ ದೂರದವರೆಗೆ ಮಾತ್ರ ಸನಿಹ ಬರುತ್ತವೆ. ಆದರೆ ದೀರ್ಫ ಕಾಲಾವಧಿಯಲ್ಲಿ ಅದು ವಿಷಯ 
ವಾಸನೆಯ ದೌರ್ಜನ್ಯವಾದಾಗ ಶಾಸನ ಮತ್ತು ಧರ್ಮ ದೂರವಾಗುತ್ತವೆ. ಕ್ರಮೇಣ ಶುಷ್ಕ ಶಾಸನ 
ಒಂದೇ ಮಾತ್ರ ಉಳಿಯುತ್ತದೆ. 

ಶಾಸನ (ಕಾನೂನು) ಸಮ್ಮತವಾದದ್ದೆಲ್ಲ ತನೆಗೆ ತಾನೆ ನ್ಯಾಯ (ಧರ್ಮ) ಸಮ್ಮತವಾದುದು 
ಆಗಲಾರದು. ಮಧ್ಯಯುಗೀನ ಪಾಳೆಯಗಾರಿಕೆಯ ಸಾಮಾಜಿಕ ಸಂದರ್ಭಗಳಲ್ಲಿದ್ದ ಅನೇಕ ಬಗೆಯ 


ಶಾಸನಸಭೆಗಳಲ್ಲಿ ಮಂಜೂರಾದ ಶಾಸನಗಳಿಂದ, ನ್ಯಾಯಾಂಗದ ತೀರ್ಪುಗಳಿಂದ ಏರ್ಪಡುವುದಿಲ್ಲ, 
ಇವುಗಳಿಂದ ಸಮಾಜವು ಧರ್ಮಿಷ್ಠರಾದ ನ್ಯಾಯ ಬುದ್ಧಿಯ ಸ್ರೀ ಪುರುಷರ ವಿಕಾಸಕ್ಕೆ ಬೇಕಾದ 


ಮರುಮೌಲ್ಯಮಾಪನಕ್ಕೆ ಕರೆಕೊಡುತ್ತದೆ. ಈ ಸಮಸ್ಯೆಗಳನ್ನು ಈ ರಚನಾವಿನ್ಯಾಸಗಳನ್ನು ಕೇವಲ 
ತೇಪೆ ಹಾಕುವುದರಿಂದ ಪರಿಹರಿಸಲು ಆಗುವುದಿಲ್ಲ. 


ತಾ py 
CC-0. Jangamwadi Math Collection. Digitized by eGangotri 


ಪ್ರಬುದ್ದ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೩ 


ಎಲ್ಲಿಯವರೆಗೆ ಮಾನವನ ಪುರುಷಾಕಾರದ, ಆಧ್ಯಾತ್ಮಿಕ ಆಳದ ಆಯಾಮಗಳ ಅಂತರ್ದೃಷ್ಟಿ 
ವಿಹೀನವಾದ ಪ್ರಾಪಂಚಿಕತೆಯ ಜೀವನ ಸಿದ್ಧಾಂತದ ಆಧಾರದ ಮೇಲೆ ವೈಯಕ್ತಿಕ ಹಾಗೂ 
ಸಾಮೂಹಿಕ ಮಾನವ ಜೀವನ ನಿಂತಿರುತ್ತದೆಯೊ ಅಲ್ಲಿಯವರೆಗೆ ಪ್ರಜಾಸತ್ತೆಯನ್ನು ಒಳಗೊಂಡು 
ಎಲ್ಲ ರಾಜಕೀಯ ವ್ಯವಸ್ಥೆಯೂ ರೋಗಗ್ರಸ್ತವಾಗಿಯೇ ಇರುತ್ತದೆ. ಇನ್ನೂ ಹೆಚ್ಚು ರೋಗಗ್ರಸ್ತ 
ವಾಗಿಯೆ ಮುಂದುವರಿಯುತ್ತ ದೆ. ಈ ಪ್ರಾಪಂಚಿಕೆಯ ಜೀವನದೃಷ್ಟಿ ಮನುಷ್ಯನನ್ನು ಕೇವಲ 
ದೇಹತೃಪ್ತಿಯ ಅನ್ವೇಷಣೆಯಿಂದಲೇ ನೋಡುತ್ತದೆ. ಈ ಜೀವನ ಸಿದ್ಧಾಂತದ ದೌರ್ಜನ್ಯ ಮತ್ತು 
ಅದರ ಉಸಿರುಕಟ್ಟುವ ದೃಷ್ಟಿಕೋನದಿಂದ ಆಧುನಿಕ ಯುಗದ ಜನರಿಗೆ ಅತೃಪ್ತಿ ಯುಂಟಾಗಿದೆ. 
ಅದರಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಮಾನವ ಮತ್ತು ಅವನ ಜೀವನಗಮ್ಮದ ಗಾಢವಾದ 
ದೃಷ್ಟಿಯ ಅನ್ವೇಷಣೆಯ ಕಡೆಗೆ ಕರೆದೊಯ್ದು ತ್ತಿದೆ. ಜಂಗ್‌ ಅವರ ಪ್ರಖ್ಯಾತ ಪುಸ್ತಕ “ಆತ್ಮಾನ್ವೇಷಣೆ 
ಯಲ್ಲಿ ಆಧುನಿಕ ಮಾನವ' (Modern Man is Search of a Soul) ಎಂಬ ಹೆಸರಿನ ಮಹತ್ವವೆ 
ಅದು. ವೇದಾಂತವು ಬೋಧಿಸಿದಂತೆ, ಮಾನವನ ದಿವ್ಮಸ್ವಭಾವವು ಆತ್ಮ ಎಂಬ ಉಜ್ವಲ ಸತ್ತ [ದ 
ಅರಿವು ಯಾವಾಗ ಸ್ತ್ರೀ ಪುರುಷರಲ್ಲಿ ಉಂಟಾಗುತ್ತಃ ದೆಯೋ ಆಗ ಮಾನವ ಸ್ವಾತಂತ್ರ್ಯ, ಆತ್ಮ ಗೌರವ, 
ಸಮತ್ವ ಮತ್ತು ಹ ಉದ್ದಾರಗಳು ತನ್ನಲ್ಲಿಯೆ ಅಂತರ್ನಿಹಿತವಾಗಿವೆ, ಅವು ತಮ್ಮನ್ನು ತಾವು 
ಮತ್ತೆ ಕಂಡುಕೊಂಡು ಬಹಿರಂಗಪಡಿಸಲೋಸುಗ ಕಾದುನಿಂತಿವೆ. ಮಾನವನ ನೂತನ ಕೇಂದ್ರ 
ದೃಷ್ಟಿಯನ್ನು ಕಂಡುಕೊಳ್ಳುವರು. ಮಾನವನ ಅಂಥ ಗಾಢ ಜೀವನ ಸ ಸ್ಫೂರ್ತಿ ದ 
ಮಾರ್ಗದರ್ಶನವು ಬಲಿಷ್ಠ, ಸ್ಥಿರ ಮತ್ತು ಶಾಂತಿಯುಕ್ತ ಸ್ತ್ರೀ ಪುರುಷರನ್ನು ಹೆಚ್ಚು ಹೆಚ್ಚು ಸಂಖ್ಯೆ 
ಯಲ್ಲಿ ಉತ್ಪಾದಿಸುತ್ತದೆ. "ಅವರ ತನುಮನಕ್ಕೆ ಸಂಬಂಧಪಟ್ಟಂತೆ ಅವರ ದೈಹಿಕ ಕಾಮನೆಗಳನ್ನು 
ಸಂಸ್ಕರಿಸುವುದರ ಮೂಲಕ ಆಧ್ಯಾತ್ಮಿಕವಾಗಿ ವೃದ್ದಿಯಾಗುವರು. ಹಾಗೂ ಬಲವಾದ ನೈತಿಕ 
ನಂಬುಗೆಗಳನ್ನು ಬೆಳೆಸಿಕೊಳ್ಳುವರು. ಅಂಥ ಆಧ್ಯಾತ್ಮಿಕ ಬೆಳವಣಿಗೆಯಿಂದ ಅವರು ಧರ್ಮ ಮತ್ತು 
ದಯೆಗಳನ್ನು ಒಳಗೊಂಡ ಮಾನವೀಯ ಸದ್ಗುಣಗಳ ಕೇಂದ್ರವಾಗುವರು. ಅಂಥ ನೈತಿಕವಾಗಿ 
ಸದೃಢವಾದ ಸ್ರಿ ಸ್ತ್ರೀ ಪುರುಷರಿಂದ ಮಾತ್ರ ಒಂದು ಸಮಾಜ ಧರ್ಮ (ನ್ಯಾಯ) ಸಮ್ಮತವಾಗುವುದು. 
ಅವರಿಗೆ ಶೌರ್ಯದ ಸ್ಪರ್ಶವಿದೆ. ವ ಜನರನ್ನು ಧೀರರು ಎಂದು ಭಾರತೀಯ ಸಂಪ್ರದಾಯದಲ್ಲಿ 
ಕರೆಯಲಾಗಿದೆ. ಜಾಣತನ, ಧೈರ್ಯ ಮತ್ತು ಶೌರ್ಯದ ಸಂಗಮದಿಂದ ಧೀರನಾಗುವನು. 

ಅಂಥ ಧೀರರು ಸಮಾಜದ ಬೆನ್ನೆಲುಬು ಎಂಬುದಾಗಿ ಭರ್ತೃಹರಿಯ ಒಂದು ಮತ್ತೆ ಮತ್ತೆ 
ಕೇಳಿಬರುವ ನೀತಿ ಶತಕದ ಶ್ಲೋಕ (ಶ್ಲೋ : ೭೪)ದಲ್ಲಿ ಹೀಗೆ ಹೇಳಲಾಗಿದೆ : 

ನಿಂದಂತು ನೀತಿನಿಪುಣಾ ಯದಿ ವಾ ಸ್ತುವಂತು 

ಲಕ್ಷ್ಮೀಃ ಸಮಾವಿಶತು ಗಚ್ಛತು ವಾ ಯಥೇಷ್ಟಮ್‌ | 

ಅದೈವ ವಾ ಮರಣಮಸ್ತು ಯುಗಾಂತಕೀ ವಾ 

ನ್ಯಾಯಾತ್‌ ಪಥಃ ಪರಿಚಲಂತಿ ಪದಂ ನ ಧೀರಾಃ ॥ 


ನ್ಯಾಯ ನಿಪಣರಾದವರು ಸ್ತುತಿಸಲಿ ಅಥವಾ ನಿಂದಿಸಲ್ರಿ ಲಕ್ಷ್ಮಿ (ಧನಾಧಿದೇವತೆ ತನಗಿಷ್ಟ 
ಬಂದಂತೆ ಬರಲಿ ಅಥವಾ ಹೋಗಲಿ ; ಮರಣ ಈಗಲೇ ಬರಲಿ ನೂರು ವರ್ಷಗಳ ನಂತರ 
ಬರಲಿ ಧೀರನಾದವನು ನ್ಯಾಯ ಪಥದಿಂದ ಒಂದು ಅಂಗುಲವೂ ಕದಲಲಾರ. 
ಧೀರನ ಈ ಅತ್ಕಸಾಧಾರಣ ಶಕ್ತಿ ಮತ್ತು ಧೈರ್ಯದ ಮೂಲವೇನು 7 ಇದು ದೈಹಿಕ ಶಕ್ತಿ 
ಸಾಮರ್ಥ್ಯವೆ ? ಅಲ್ಲ. ಅದು ಧನದ ಬಲವೆ ? ಅಲ್ಲ. ಅಥವಾ ಅದು ರಾಜಕೀಯ ಶಕ್ತಿಯೆ ? 
ಅಲ್ಲ. ಹಾಗಾದರೆ ಅದು ಬುದ್ಧಿಶಕ್ತಿಯೆ? ಮತ್ತೆ ಅದೂ ಅಲ್ಲ. ಇವೆಲ್ಲವೂ ಅತ್ಯಲ್ಪ ಪ್ರಲೋಭನೆಯ 
'ಪ್ರಭಾವದಿಂದಲೆ ಕುಸಿದು ಬೀಳುತ್ತವೆ. ಮನುಷ್ಯನನ್ನು ನ್ಯಾಯ ಮತ್ತು ಧರ್ಮದಿಂದ ವಿಚಲಿತನನ್ನಾಗಿ 


CC-0. Jangamwadi Math Collection. Digitized by eGangotri 4 


೫೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಮಾಡುತ್ತವೆ. ಬಾಹುಬಲ, ವಿತ್ತಬಲ (ಧನಬಲ) ಮತ್ತು ಬುದ್ಧಿ ಬಲವಲ್ಲದೆ, ಭಾರತೀಯ 
ಸಂಪ್ರದಾಯವು ಆತ್ಮಬಲ ಮತ್ತು ಯೋಗಬಲಗಳೆಂಬ ಇನ್ನೊಂದು ಬಗೆಯ ಬಲವನ್ನೂ 
ಒಪ್ಪಿಕೊಳ್ಳುತ್ತದೆ. ಈ ಆಧ್ಯಾತ್ಮಿಕ ಬಲಕ್ಕೆ ಎಲ್ಲ ಸ್ತ್ರೀ ಪುರುಷರೂ ವಾರಸುದಾರರು. ಇದೇನೂ 
ವಿಚಾರಹೀನ ಅಸ್ಪಷ್ಟ ಯಕ್ಷಣಿ ಅಥವಾ ರಹಸ್ಯ ಶಕ್ತಿಯಲ್ಲ. ಆದರೆ ಮಾನವಹೃದಯದಲ್ಲಿರುವ 
ದೈವದ ಸಾಕ್ಷಾತ್ಕಾರದಿಂದ ಪ್ರಾಪ್ತವಾಗುವ ಸದ್ಗುಣದ ಶಕ್ತಿ. ಮಾನವ ಸಾಮರ್ಥದ ಈ ಬಗೆಯ 
ಮೂಲ ಯಾವ ಮತ್ತು ಎಲ್ಲ ಬಗೆಯ ಪ್ರಾಪಂಚಿಕತೆಗೂ ಲೋಕಾಯತತೆಗೂ ಗೊತ್ತಿಲ್ಲ, ಅಂಥ 
ಸದ್ಗುಣದ ಆಧ್ಯಾತ್ಮಿಕ ಶಕ್ತಿಯನ್ನು ಕೆಲವು ಕಡು ನಿಷ್ಠೆಯ ಲೋಕಾಯತರು, ಚಾರ್ವಾಕರು, ಅದರ 
ಮೂಲವನ್ನು ತಿಳಿಯದೆಯೆ ವ್ಯಕ್ತಪಡಿಸಿದರೂ ಕೂಡ. ಕೇನೋಪನಿಷತ್ತು ಘೋಷಿಸುವಂತೆ-ಆತ್ಮನಾ 
ವಿಂದತೇ ವೀರ್ಯಂ-ಆತ್ಮಜ್ಞಾನದ ಮೂಲಕ (ಮನುಷ್ಯ) ವೀರ್ಯವನ್ನು ಪಡೆಯುತ್ತಾನೆ. 

ಚಾರ್ವಾಕತ್ವ (ಪ್ರಾಪಂಚಿಕತೆ)ದಿಂದ ಮಾರ್ಗದರ್ಶಿತ್ವದಲ್ಲಿ ದೈಹಿಕ ಮಟ್ಟದಲ್ಲಿಯೆ ಯಥಾಸ್ಥಿತಿ 
ಯಲ್ಲಿ ನಿಂತುಹೋಗುವ ಸ್ತ್ರೀ ಪುರುಷರು ಸಮಾಜದ ನ್ಯಾಯ (ಧರ್ಮ)ಕ್ಕೆ ಮೂಲವೂ ಪೋಷಣೆಯೂ 
ಆಗಲಾರರು. ಅಂಥವರೆಲ್ಲ, ಮಾನವನೆ ಎಲ್ಲ ಮೌಲ್ಯದ ಕೇಂದ್ರಬಿಂದು ಹಾಗೂ ಧನವೆಲ್ಲ ಅದಕ್ಕೆ 
ಅಧೀನ ಎಂಬ ಮಾತನ್ನು, ಅವರು ಮಾತ್ರ ಆ ಕೇಂದ್ರಬಿಂದು, ಇತರ ಮಾನವರೆಲ್ಲ ಆ ಕೇಂದ್ರಬಿಂದು 
ವಿನ ಶ್ರೀಮಂತಿಕೆಗಾಗಿ ಶೋಷಿಸಸಲ್ಪಡಬೇಕಾದವರು ಎಂದು ಅರ್ಥೈಸುತ್ತಾರೆ. ಅಂಥವರಿಗೆಲ್ಲ, 
ಜೀಸಸ್‌ ಕ್ರೈಸ್ತನ ಉಪದೇಶ ವಾಕ್ಕ : "ನೆರೆಯವರನ್ನು ಪ್ರೀತಿಸು' ಎಂಬುದಕ್ಕೆ "ನೆರೆಯವರು ಎಂದರೆ 
ಯಾರು ?' ಎಂಬ ಪ್ರಶ್ನೆ ಹಾಕುತ್ತಾರೆ. ಅವರ ಹೃದಯ ಈ ಉತ್ತರ ಕೊಡುತ್ತದೆ : "ನಾನೇ ನನ್ನ 
ನೆರೆಯವನು, ಬೇರೆ ಯಾರೂ ಅಲ್ಲ !' ಅಂಥ ಜನರ ನಿರಂತರ ಹೃದಯ ಪ್ರಾರ್ಥನೆ ವಾಚಿಕವಲ್ಲ 
ದಿದ್ದರೂ, ಒಬ್ಬ ಸಿನಿಕ ರೂಪಿಸಿರುವಂತೆ : 

ಓ ಪ್ರಭುವ, ರಕ್ಷಿಸು ನನ್ನನ್ನು ನನ್ನ ಮಡದಿಯನ್ನು, 

ನನ್ನ ಮಗ ಜಾನನನ್ನು, ಅವನ ಹೆಂಡತಿಯನ್ನು 

ನಾವು ನಾಲ್ವರನ್ನು, ಮತ್ತೆ ಯಾರನ್ನೂ ಅಲ್ಲ. 

ಇವನು ಹಸಿಬಿಸಿ ಅಪಕ್ವ ಮನುಷ್ಯ, ತಳದಲ್ಲಿರುವ ಮನುಷ್ಯ, ಇನ್ನು ಮನುಷ್ಯನಲ್ಲ. ಬಹು 
ಹಿಂದೆ ನಾನು ಓದಿದ, ಥಾಮಸ್‌ ಹಾರ್ಡಿ ಅಥವಾ ವಿಕ್ಟರ್‌ ಹ್ಯೂಗೋ ಹೇಳಿದ : "ಮಾನವತೆಗೆ 
ಉಮೇದುವಾರ' ಅವನು. 

ಆ ಉಮೇದುವಾರ ಆಧ್ಯಾತ್ಮಿಕ ಬೆಳವಣಿಗೆಯ ಮೂಲಕ ಮನುಷ್ಯನಾಗಿ ಪ್ರಬುದ್ಧ ನಾಗರಿಕತ್ವಕ್ಕೆ 
ದಾಟುವನು. ಆಗ ಮಾತ್ರ ಅವನು-ಅವಳು ನ್ಯಾಯದ ಕೇಂದ್ರಬಿಂದುವಾಗುವನು/ಳು. ಹಾಗೂ 
ಶಾಸನವು ನ್ಯಾಯಧರ್ಮಕ್ಕೆ ಸರಿಸಮಾನವಾಗುವುದಕ್ಕೆ ನಿರಂತರ ವೃದ್ಧಿಯಾಗುವ ಸಾಮಾಜಿಕ 
ಪ್ರಚೋದನೆ ಆಗುತ್ತದೆ. 

"ಮಹಾಭಾರತ' ಮಹಾಕಾವ್ಯದ ಕೊನೆಯ ಸ್ವರ್ಗಾರೋಹಣ ಪರ್ವದಲ್ಲಿ ವ್ಯಾಸಮಹರ್ಷಿ 
ಕವಿ ತನ್ನ ಮಗ ಶುಕನಿಗೆ ಹೇಳಿಕೊಟ್ಟ ನಾಲ್ಕು ಪ್ರಸಿದ್ಧ ಶ್ಲೊಕಗಳಿವೆ. ಅವುಗಳನ್ನು ಭಾರತ ಸಾವಿತ್ರಿ 
ಎಂದು ಕರೆಯಲಾಗಿದೆ. ಮಹಾಭಾರತದ ಅತ್ಯಂತ ಪವಿತ್ರ ವೇದ ಮಂತ್ರವಾದ ಸಾವಿತ್ರಿ” ಶ್ಲೋಕಗಳು. 
ಅವು ಮಹಾಭಾರತ ಮಹಾಕಾವ್ಯದ ಸಾರಸರ್ವಸ್ವವನ್ನು ಎತ್ತಿ ತೋರಿಸುತ್ತವೆ. 

ಮಾತಾ ಪಿತೃ ಸಹಸ್ರಾಣಿ 

ಪುತ್ರದಾರಶತಾನಿ ಚ | 
- ಸಂಸಾರೇಷ್ಟನುಭೂತಾನಿ 

ಯಾಂತಿ ಯಾಸ್ಕಂತಿ ಚಾಪರೇ ॥ 


CC-0. Jangamwadi Math Collection. Digitized by eGangotri 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ಡಸ 


ಸಹಸ್ರಾರು ತಾಯಿ ತಂದೆಗಳು ನೂರಾರು ಮಕ್ಕಳು ಮಡದಿಯರು ಇವರೆಲ್ಲರನ್ನೂ 
ಪ್ರಪಂಚದಲ್ಲಿ ಅನುಭವಿಸಲಾಗುವುದು. ಅವರೆಲ್ಲರೂ ಇತರರೂ ಹೋಗಿಯೆ ಹೋಗುವರು. 
ಹರ್ಷಸ್ಥಾನ ಸಹಸ್ರಾಣಿ 
ಭಯಸ್ಥಾನ ಶತಾನಿ ಚ । 
ದಿವಸೇ ದಿವಸೇ ಮೂಢಂ 
ಆವಿಶಂತಿ ನ ಪಂಡಿತಂ ॥ 


(ಮಾನವ ಜೀವನದಲ್ಲಿ) ಸಹಸ್ರಾರು ಸಂತೋಷದ ಅವಕಾಶಗಳಿವೆ. ಹಾಗೂ ನೂರಾರು 
ಭಯದ ಸಂದರ್ಭಗಳಿವೆ ಇವು ಮೂಢರನ್ನು ಮಾತ್ರ ದಿನದಿನವೂ ಭ್ರಾಂತಿಗೊಳಿಸುತ್ತವೆ ; 
ಆದರೆ (ಪ್ರಬುದ್ಧರಾದ) ಪಂಡಿತರನ್ನಲ್ಲ. 
ಊರ್ಧ್ವ ಬಾಹುರರ್ವಿರೌಮ್ಮೇಸ 
ನ ಚ ಕಶ್ಚಿತ್‌ ಶೃಣೋತಿ ಮೇ | 
ಧರ್ಮಾತ್‌ ಅರ್ಥಶ್ಚ ಕಾಮಶ್ಚ 
ಸ ಕಿಮರ್ಥಂ ನ ಸೇವೃತೇ ॥ 

ಕೈಗಳನ್ನು ಮೇಲೆತ್ತಿ ಹೇಳುತ್ತಾನೆ. (ಕೈಯೆತ್ತಿ ಹೇಳುತ್ತೇನೆ : ಆದರೆ ಯಾರೂ ನನ್ನನ್ನು 
ಕೇಳರು : ಧರ್ಮದ ಮೂಲಕ ಸಕಲ ಸಂಪತ್ತು, ಕಾಮನೆಗಳನ್ನು ಪಡೆಯಬಹುದು. ಹಾಗಾದರೆ 
ಮನುಷ್ಯ ಅವುಗಳನ್ನೇಕೆ ಸಾಧಿಸುವುದಿಲ್ಲ ? 

ನ ಜಾತು ಕಾಮಾತ್‌ ನ ಭಯಾತ್‌ ನ ಲೋಭಾತ್‌ 
ಧರ್ಮಂ ತ್ಮಜೇತ್‌ ಜೀವಿತಸ್ಕಾಪಿ ಹೇತೋಃ | 
ನಿತ್ಕೋ ಧರ್ಮಃ ಸುಖದುಃಖೇ ತ್ವನಿತ್ಯೇ 

ಜೀವೋ ನಿತ್ಕೋ ಹೇತುರಸ್ಕ ತ್ವನಿತ್ಯಃ ॥ 

ಕಾಮೋದ್ದೀಪನೆಯಿಂದ ಭಯ ಮತ್ತು ಲೋಭದಿಂದ, ಪ್ರಾಣವನ್ನು ಉಳಿಸಿಕೊಳ್ಳುವುದ 
ಕ್ಕಾಗಿ ಆದರೂ ಧರ್ಮವನ್ನು ಎಂದಿಗೂ ತೃಜಿಸದಿರು. ಧರ್ಮ ನಿತ್ಠವಾದದ್ದು. ಸುಖದುಃಖ 
ಅನಿತ್ಯವಾದವುಗಳು. ಆತ್ಮ ವುನಿತ್ಠವಾದದ್ದು. ಆದರೆ ಅದರ ಪ್ರಕಟನೆಗೆ ಹೇತು(ಕಾರಣುವಾದ 
(ಈ ದೇಹ) ಅನಿತ್ಯವಾದದ್ದು. 
ಧರ್ಮದ ಸತ್ಸಲವಾದ ಈ ಪ್ರಬುದ್ಧ ಅರಿವು, ಸಿರಿವಂತನಿಗೆ ಬಲವಂತನಿಗೆ ಉಂಟಾದಾಗ 

ಅವನು ತನ್ನಷ್ಟಕ್ಕೇ ತಾನು ಅಂದುಕೊಳ್ಳುತ್ತಾನೆ : "ನಾನು ಆರ್ಥಿಕ ಧನವಂತನೆಂಬ ಕಾರಣದಿಂದ 
ಕಾನೂನಿನ ದುರ್ಲಾಭ ಪಡೆದುಕೊಳ್ಳಲಾರೆ, ಅದನ್ನು ನಾಶಪಡಿಸಲಾರೆ. ಶಾಸನ ಮತ್ತು ಧರ್ಮ 
ನಾಶಪಡಿಸಿದರೆ, ನಾಶ ಮಾಡಿದವನನ್ನೇ ಅವು ನಾಶಪಡಿಸುತ್ತವೆ. ಧರ್ಮವನ್ನು ರಕ್ಷಿಸಿದವನನ್ನು 
ಧರ್ಮ ರಕ್ಷಿಸುತ್ತದೆ--ಧರ್ಮೊ ರಕ್ಷತಿ ರಕ್ಷರಂ. ಧರ್ಮ ನಿತ್ಕವಾದದ್ದು. ಅದು ಸರ್ವರಿಗೂ 
ಸಾರ್ವತ್ರಿಕವಾಗಿ ಶುಭದಾಯಕ ; ಅದನ್ನು ನಾಶಪಡಿಸುವುದು ಮೂರ್ಯತನ. ಇದು ಬಹು ಸುಂದರ 
ವಾದ ವಿಚಾರಧಾರೆ. ಇದು ಎಲ್ಲ ಸುಸಂಸ್ಕೃತ ಮನಸ್ಸಿಗೂ ಹಿಡಿಸುತ್ತದೆ. ಇದು ಮುಂದುವರಿಯು 
ತ್ತಿರುವ ಮಾನವನನ್ನು ತೆರೆದು ತೋರುತ್ತದೆ. ದೈಹಿಕ ಹಂತದಿಂದ ಮನೋ-ಸಾಮಾಜಿಕ ಹಂತಕ್ಕೆ 
ಉದಯವಾಗುವ ಸಾವಯವ ವಿಕಾಸವನ್ನು ತೆರೆದು ತೋರುತ್ತದೆ. ಈ ಆಧ್ಯಾತ್ಮಿಕ ಬೆಳವಣಿಗೆಯು 
ಕೇವಲ ಕಿಂಚಿತ್‌ ಪ್ರಮಾಣದಲ್ಲಿಯಾದರೂ ಸಿದ್ಧಿಸಿದ್ದಾದರೆ, ಅಂಥವರು ಎಂಥ ಪಾಳೆಯಗಾರಿಕೆಯ 
ಸನ್ನಿವೇಶದಲ್ಲಿದ್ದರೂ ಆ ಪಾಳೆಯಗಾರರಾಗಿ ಉಳಿಯುವುದಿಲ್ಲ. ಅಂಥವರು ತಮಗೆ ತಾವೆ 
ಅಂದುಕೊಳ್ಳುತ್ತಾರೆ : ಕಾಲುವೆಯಲ್ಲಿ ಹರಿಯುವ ನೀರನ್ನು ನನ್ನ ಹೊಲಕ್ಕೆ ಹೆಚ್ಚಾಗಿ 
CC-0. Jangamwadi Math Collection. Digitized by 6೮58/6011 


೫೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ತಿರುಗಿಸಿಕೊಂಡು--ನೀರನ್ನು ವೃರ್ಥಹರಿಸಿಯಾದರೂ--ನನಗಿಂತ ಕೆಳಗಿನ ಹೊಲದೊಡೆಯ ಬಡವ 
ಅಥವಾ ಶ್ರೀಮಂತನಿಗೆ ಯಾಕೆ ಹಾನಿಯನ್ನು ಉಂಟುಮಾಡಿ ದುರ್ಲಾಭ ಪಡೆಯಬೇಕು ? 

ನನಗೆಷ್ಟು ನೀರಿನ ಅಗತ್ಯವಿದೆಯೋ ಅವರಿಗೂ ಅಪ್ಟೇ ಅಗತ್ಯವಿದೆ. ನಾನು ಅವರ ನೆರವಿಗಾಗಿ 
ಇದ್ದೇನೆ. ಯಾಕೆಂದರೆ ಅವರು ನನ್ನ ಸಹ ನಾಗರಿಕರು. ನನ್ನ ಬಲ ಅವರ ಬಲದಲ್ಲಿದೆ. ನನಗೆ 
ಇರುವ ಯಾವುದೇ ವಿಶೇಷ ಸೌಲಭ್ಯವನ್ನು ನಮ್ಮ ಜನರ ಸೇವಾರ್ಥ ಉಪಯೋಗಿಸುತ್ತೇನೆ. 
ಅಂಥ ಮನುಷ್ಯ ಒಂದು ವೇಳೆ ಪಾಳೆಯಗಾರಿಕೆಯ ಸನ್ನಿವೇಶದಲ್ಲಿದ್ದರೂ, ರಾಜಕೀಯವಾಗಿ 
ಅಧೀನಾವಸ್ಥೆಯಲ್ಲಿದ್ದರೂ, ಪ್ರಬುದ್ಧ ನಾಗರಿಕವಾಗಿ ಬೆಳಗುತ್ತಾನೆ. ಅಂದಮೇಲೆ ಈ ಸ್ವತಂತ್ರ 
ಪ್ರಜಾಸತ್ತೆಯ ಸನ್ನಿವೇಶದಲ್ಲಿ ಅಂಥವರ ವೈಭವವನ್ನು ಹೇಳುವುದೇನು ! ನಾವು ಈಗಾಗಲೇ 
ಗಮನಿಸಿರುವಂತೆ, ಪ್ರಜಾಸತ್ತೆ ತೊಳಗಿ ಬೆಳಗುವುದು ಅಂಥ ಕೇವಲ ಕೆಲವರಿಂದಲೇ ಮಾತ್ರವಲ್ಲ ; 
ಆದರೆ ಅಂಥ ಲಕ್ಷಾಂತರ ಜನರಿಂದ. "ನಾನು ನನ್ನದು ಎಂಬುದು ಅಜ್ಞಾನ. ನೀವು ನಿಮ್ಮದು 
ಎಂಬುದೇ ಜ್ಞಾನ.' "ನಾನು ನನ್ನದು ಮಾಯೆ ; ಭ್ರಾಂತಿ. ನೀವು ನಿಮ್ಮದು ಎಂಬುದು ದಯೆ' 
ಎನ್ನುತ್ತಾರೆ ಶ್ರೀರಾಮಕೃಷ್ಣರು. "ನಾನು' ಎಂಬುದು ಅಪ್ರಬುದ್ಧತೆಯ ಅಂಧಕಾರ-ಅಜ್ಞಾನ. 
ಸಮಾಜದಲ್ಲಿ, "ಪರಸ್ಪರಂ ಭಾವಯಂತಃ ಶ್ರೇಯಃ ಪರಂ ಅವಾಪ್ಸಥ'-'ಪರಸ್ಪರ ಅನ್ಕೋನ್ಯತೆಯಿಂದ 
ಅವಲಂಬನೆಯಿಂದ ಶ್ರೇಯಸ್ಸನ್ನು ಪಡೆಯಿರಿ' ಎಂದು ಘೋಷಿಸುತ್ತದೆ ಗೀತೆ (೩.೧೧). 

ಈ ಸಭೆಯು ಪ್ರಾರಂಭವಾದಾಗ ಹಾಡಿದ ಹುಕ್ಕು ಬುಗ್ಬೇದದ ಕೊನೆಯದು. ಯಗ್ವೇದ 
ಮಾನವನ ಅತ್ಯಂತ ಪ್ರಾಚೀನ ಗ್ರಂಥ. ಹೃದಯ ಮತ್ತು ಮನಸ್ಸುಗಳ ಐಕಮತ್ಕದ ಈ ಸಂದೇಶವನ್ನು 

ಸಂಗಚ್ಛಧ್ವಂ ಸಮವದಧ್ವಂ 

ಸಂ ವೋ ಮನಾಂಸಿ ಜಾನತಾಮ್‌ | 

ದೇವಾ ಭಾಗಂ ಯಥಾ ಪೂರ್ವೇ 

ಸಂಜಾನಾನಾ ಉಪಾಸತೇ... 

ನಾವು ಸಂಗ ಸಾಮರಸ್ಕದಿಂದ ಚಲಿಸೋಣ; ಸಂಗಡ ಮಾತನಾಡೋಣ. ಸಂಗ ಸಾಮರಸ್ಥ 

ದಿಂದ ನಮ್ಮ ಮನಸ್ಸುಗಳು ಗ್ರಹಿಸಲಿ. ಇಂತು ಪಷೇಯ ಕಾಲದಲ್ಲಿ ಪ್ರಕಾಶಮಾನರಾದವರು 

ಹೃದಯ ಸಂಗಮದಿಂದ ತಮ್ಮ ಗುರಿಯನ್ನು ಸಾಧಿಸಿದರು. 

ಸಮಾನೋ ಮಂತ್ರಃ ಸಮಿತಿಃ ಸಮಾನೀ 

ಸಮಾನಂ ಮನಃ ಸಹಚಿತ್ತಮೇಷಾಂ | 

ಸಮಾನಃ ಮಂತ್ರಂ ಅಭಿಮಂತ್ರಯೇ ವಃ 

ಸಮಾನೇನ ವೋ ಹವಿಷಾ ಜುಹೋಮಿ ॥ 

ನಿಮ್ಮ ಅಪ್ತಾಲೋಚನೆಯಲ್ಲಿ ಒಂದಾಗ್ಳಿ ನಿಮ್ಮ ಸಭೆಗಳಲ್ಲಿ ಒಂದಾಗಿ ಸುಷಮವಾಗಿ 

ಅರ್ಥಮಾಡಿಕೊಳ್ಳುವುದರಲ್ಲಿ ನಿಮ್ಮ ಮನಸ್ಸುಗಳು ಒಂದಾಗಿರಲಿ ; ಸ್ಥೇಹಯುಕ್ತ 

ಆಲೋಚನೆಯ ಮೂಲಕ ನಿಮ್ಮ ನಿರ್ಧಾರಗಳಲ್ಲಿ ಒಂದಾಗಿ, ನಿಮ್ಮ ಪರಿಪೂರ್ಣವಾದ 

ಸಾಮರಸ್ಯದಿಂದ ನಿಮ್ಮ ಕಾಣಿಕೆಯನ್ನು ಅರ್ಪಿಸಿ' 


ಸಮಾನೀವ ಆಕೂತಿಃ 


CC-0. Jangamwadi Math Collection. Digitized by eGangotri 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೫೭ 


ನಿಮ್ಮ ಇಚ್ಛೆಗಳು ಒಂದಾಗಿರಲಿ; ನಿಮ್ಮ ಹೃದಯಗಳು ಒಂದಾಗಿರಲಿ; ನಿಮ್ಮ ಚಿಂತನೆಗಳು 
ಒಂದಾಗಿರಲಿ. ಇಂತು ನೀವು ಪರಿಪೂರ್ಣವಾಗಿ ಒಂದಾಗಿರಿ. 


೨೮. ಪ್ರಬುದ್ಧ ನಾಗರಿಕತೆ ಮತ್ತು ಸಾಮಾಜಿಕ ಪರಿಸರ 


ಅದು ನಮ್ಮ ಐದು ಸಾವಿರ ವರ್ಷಗಳ ಇತಿಹಾಸದಿಂದ ಬಂದ ಸ್ಫೂರ್ತಿದಾಯಕ ಭಾವನೆ. 
ಒಗ್ಗಟ್ಟಿನಿಂದ ನಾವು ಎದ್ದು ನಿಲ್ಲುತ್ತೇವೆ ; ಒಡೆದು ಬಿದ್ದು ಹೋಗುತ್ತೇವೆ. ನಮ್ಮ ಸಾಮಾನ್ಯ 
ಮಾನವ ಸಂಬಂಧವನ್ನು ಪಕ್ಕಕ್ಕೆ ಎಸೆದು ಶ್ರೀಮಂತ-ಬಡವ, ಉಚ್ಚ ಕುಲದವನು-ನೀಚ ಕುಲದವನು 
ಎಂದು ನಾವು ಒಡೆದು ಹೋದಾಗ ಬಿದ್ದು ಹೋದೆವು. ಆ ಸ್ಥಿತಿಯಲ್ಲಿ ಶತಶತಮಾನಗಳವರೆಗೆ 
ಬಿದ್ದಿದ್ದೆವು. ಈಗ ಆ ದುರಂತವು ಪುನರಾವರ್ತನೆ ಆಗಬಾರದು. ಇದು ಯಾವಾಗ ಖಾತ್ರಿಯಾಗುತ್ತದೆ 
ಎಂದರೆ, ನಮ್ಮಲ್ಲಿರುವ ಸಂಪದ್ಭರಿತ ವೈವಿಧ್ಯತೆಯಲ್ಲಿ ನಮ್ಮ ಸರ್ವಸಮಾನವಾದ ನಾಗರಿಕತ್ವದ . 
ರಾಜಕೀಯ ಐಕ್ಯತೆಯ ಸಮಾನ ಸೂತ್ರವೊಂದು ಇದೆಯೆಂದೂ ಆಧ್ಯಾತ್ಮಿಕತೆಯ ಐಕ್ಕತೆಯ ಮತ್ತು 
ಸರ್ವರಲ್ಲೂ ಇರುವ ಅನಂತ ಆತ್ಮದ, ಸಮತ್ವದ, ಐಕ್ಕತೆಯ, ಉಜ್ವಲ ಸತ್ಯದ ಬೆಂಬಲವನ್ನು 
. ನಾವು ಒತ್ತಿ ಹೇಳಿದಾಗ ಮಾತ್ರ. ಅದೊಂದೇ ನಮ್ಮ ಗುಣಕ್ಕೆ ನಡತೆಗೆ ಸ್ವಾಮಿ ವಿವೇಕಾನಂದರು 
ವರ್ಣಿಸಿದಂತೆ, "ಸಾಗರದ ಆಳದ, ಆಕಾಶದ ವಿಸ್ತಾರದ, ಬಲವನ್ನು ಪ್ರದಾನಮಾಡುತ್ತದೆ. ಆ 
ಅರಿವಿನಿಂದ ಆ ಗುಣಭದ್ರತೆಯಿಂದ, ನಾವು ಗಳಿಸಿದ ಸ್ವಾತಂತ್ರ್ಯವನ್ನು ಒಂದು ಕ್ರಿಯಾಶೀಲ 
ಪ್ರಜಾಸತ್ತಾತ್ಮಕ ಸಾಮಾಜಿಕ ಪರಿಸರವನ್ನಾಗಿ ಪರಿವರ್ತಿಸಬಲ್ಲೆವು. ಆ ಪರಿಸರದಲ್ಲಿ ಅತ್ಮಂತ 
ದೀನನಾದ ನಾಗರಿಕನೂ ಮಾನವನ ಆತ್ಮಗೌರವವನ್ನು, ಅವನ ಯೋಗ್ಯತೆಯನ್ನು ಅನುಭವಿಸುವನು. 
ಹಾಗೂ ಇತರ ಪ್ರತಿಯೊಬ್ಬನೂ ಅವನ ಗೌರವವನ್ನು ಮತ್ತು ಯೋಗ್ಯತೆಯನ್ನು ಹೆಚ್ಚಿಸಲು 
ನೆರವಾಗುತ್ತಾನೆ. ಇದು ಸಾಧ್ಯವಾಗುವುದು ನಮ್ಮ ಸಮಾಜದಲ್ಲಿರುವ ಒಂದು ಅಪಾಯಕಾರೀ 
ದೊಡ್ಡ ಕೇಡನ್ನು ತೊಲಗಿಸಿದಾಗ ಮಾತ್ರ. ಆ ಕೇಡು--ಮತ್ಸರ-ಹೊಟ್ಟೆಕಿಚ್ಚು. ಅದು ಸ್ವಾಮಿ 
ವಿವೇಕಾನಂದರ ಮಾತಿನಲ್ಲಿ ಎಲ್ಲ ದಾಸ್ಕ ಜನಾಂಗದ ಒಂದು ಮಹಾವ್ಯಾಧಿ. ಯಾಕೆಂದರೆ ದಾಸ್ಯ 
, ಮತ್ತು ಮತ್ಸರ ಒಂದೇ ನಾಣ್ಯದ ಎರಡು ಮಗ್ಗುಲುಗಳು. ಹಾಗೂ ಸ್ವತಂತ್ರ ನಾಗರಿಕನ ಅರಿವು 
ಒಳನಡೆದಾಗ ದಾಸ ಮನೋಭಾವ ಹೊರನಡೆಯುತ್ತದೆ. ನಾವೆಲ್ಲರೂ ವಾಸಿಸುವ ಮತ್ತು 
ಉಸಿರಾಡುವ ಒಂದು ಸಾಮಾನ್ಯ ಬಾಹ್ಯ ಪರಿಸರ ಇರುವಂತೆಯೆ, ನಾವೆಲ್ಲರೂ ವಾಸಿಸುವ ಒಂದು 
ಅಂತರಂಗದ ಸೂಕ್ಷ್ಮ ಮನೋ ಪರಿಸರವೂ ಉಂಟು. ಜೂಲಿಯನ್‌ ಹಕ್ಸ್‌ಲೀ ಮತ್ತು ಚಾರ್ಡಿನ್‌ 
ಅಂಥ ಕೆಲವು ಆಧುನಿಕ ವಿಜ್ಞಾನಿಗಳು ಅದನ್ನು “ಗಂಂsphere” (ಅಗೋಚರ ಮಧ್ಯಮ ಖಗೋಲ) 
ವಲಯ ಎಂದು ಕರೆದಿದ್ದಾರೆ. ಅದು ಒಂದು ಸಮಾಜದ ಸಮಸ್ತ ಜನರ ಮನದ ಮಿಡಿತ ಮತ್ತು 
ಭಾವತರಂಗಗಳನ್ನು ಒಳಗೊಂಡಿರುತ್ತದೆ. ಅದು ಸ್ಫೂರ್ತಿದಾಯಕವಾಗಿಯೂ ಇರಬಲ್ಲದು. 
ಧೈರ್ಯಗುಂದಿಸುವಂತೆಯೂ ಇರಬಲ್ಲದು. ಮದುವೆ ಸಂಭ್ರಮ ನಡೆದಿರುವ ಮನೆಯಲ್ಲಿರುವಂತಹ 
'ಹಾಗೂ ಸಾವಿನ ಮನೆಯ ಶೋಕ ಸನ್ನಿವೇಶದಲ್ಲಿ ಇರುವಂಥ ಪರಿಸರ ಆ 8005086086 ಎಂಬ 
ಅಗೋಚರ ಮಧ್ಯಮ ಖಗೋಲ ವಲಯ. ನಮ್ಮ ಭಾರತೀಯ ಮಧ್ಯಮ ಖಗೋಲ ವಲಯ 
`` ಬಹುಶತಮಾನಗಳವರೆಗೆ ಧೈರ್ಯಗುಂದಿಸುವಂತಹದಾಗಿದೆ. ದೇಶದ ಜನಕೋಟಿಯ ದುಃಖ, 
. ದಾರಿದ್ರ್ಯ, ಕೋಟಲೆ ಮತ್ತು ದುರ್ಗತಿ ಮತ್ತು ಉತ್ತಮ ವರ್ಗದವರ ಹೃದಯ ಶೂನ್ಯತೆ ಯಿಂದಾಗಿ 
ಆ ಸ್ಥಿತಿವುಂಟಾಗಿದೆ. ಸಾಮಾಜಿಕ ಶ್ರೇಣಿಯ ಅತ್ಮಂತ ಕೆಳಗಿನವರು ಮೇಲೇರಿ ಬರಲು ಸ್ಫೂರ್ತಿ 
ನೀಡುವಂಥ ಹಾಗೂ ಅವನು ಮೇಲೇರಲು ಹೆಣಗಿದಾಗ ಅವನಿಗೆ ಆಸರೆಯನ್ನು ಕೊಟ್ಟು 
ಧೈರ್ಯ ತುಂಬುವಂಥಾದ್ದು ಏನೂ ಇರಲಿಲ್ಲ. ತದ್ವಿರುದ್ಧವಾಗಿ ನಮ್ಮ ಸಾಮಾಜಿಕ ಪರಿಸರ, 


CC-0. Jangamwadi Math Collection. Digitized by 658/6011 


೫೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಳು 
ನಮ್ಮ ಆ ಅಗೋಚರ ಮಧ್ಯಮ ಖಗೋಲ ವಲಯ ನಿರಂತರವಾಗಿ ಅವನನ್ನು ಕೆಳಗೆ ಅದುಮುತ್ತಲೇ 


ಇಂದು ನಾವು ಒಂದು ನೂತನ ಪ್ರಜಾಸತ್ತಾತ್ಮಕ ಮಾನವೀಯ ದೃಷ್ಟಿಯ ಮಧ್ಯಮ ಖಗೋಲ 
ವಲಯ ಪರಿಸರವನ್ನು ಕಟ್ಟಬೇಕಾಗಿದೆ. ಲಕ್ಷಾಂತರ ಪ್ರಜಾಸತ್ತಾತ್ಮಕ ಚಿಂತನೆಗಳು, ಪ್ರಜಾಸತ್ತಾತ್ಮಕ 
ಕೃತ್ಯಗಳು ಅಂಥ ಪ್ರಜಾಸತ್ತಾತ್ಮಕ ಮಧ್ಯಮ ಖಗೋಲ ವಲಯ(1005086070)ವನ್ನು 
ನಿರ್ಮಾಣಮಾಡುತ್ತವೆ. ಅದು ಒಂದು ಆರೋಗ್ಯಕರವಾದ ಸಾಮಾಜಿಕ ಪರಿಸರವನ್ನಮು ನಿರ್ಮಾಣ 
ಮಾಡುತ್ತದೆ. ಅದು ಸೆಣಸಾಡುತ್ತಿರುವ (ಒದ್ದಾಡುತ್ತಿರುವ) ಪ್ರತಿಯೊಬ್ಬ ಸ್ತ್ರೀ ಪುರುಷರ ಕಿವಿಯಲ್ಲಿ ಬ 
ಹೃದಯದಲ್ಲಿ ಪಿಸುಗುಟ್ಟುತ್ತಾ ಬೆನ್ನು ತಟ್ಟಿ ಆಸರೆ ಕೊಡುತ್ತದೆ ; "ಸೋದರನೆ, ಸೋದರಿಯೆ, 
ಎದ್ದು ನಿಲ್ಲು. ಮಾನವ ಪ್ರಗತಿಯ ದೀರ್ಥದಾರಿಯ ಮೇಲೆ ಮುಂದೆ ಸಾಗು ; ನಿನಗೆ ಸಹಾಯ 
ಮಾಡಲು ನಾವೆಲ್ಲ ಇಲ್ಲಿದ್ದೇವೆ ; ನಿಮ್ಮನ್ನು ದೇವರು ಆಶೀರ್ವದಿಸಲಿ.” ಒಂದು ವ್ಯಾಪಕವಾದ 
ಪ್ರಬುದ್ಧ ನಾಗರಿಕತ್ವವನ್ನು ಬೆಳೆಸಿಕೊಳ್ಳುವುದರಿಂದ ನಾವು ಅದನ್ನು ಸಿದ್ಧಿ ುತ್ತೇವೆ. 
ಅಮೆರಿಕೆಯ ಸಂಯುಕ್ತ ಸಂಸ್ಥಾನಗಳಲ್ಲಿ ಬಿಳಿಯರ ಮಟ್ಟಿಗಾದರೂ ಅಂಥ ಒಂದು ಅಗೋಚರ 
ಮಧ್ಯಖಗೋಲ ವಲಯ (Noosphere) ಇದ್ದುದನ್ನು ಕಂಡು ಸ್ವಾಮಿ ವಿವೇಕಾನಂದರ ಮೇಲೆ 
ಗಾಢವಾದ ಪರಿಣಾಮ ಬೀರಿತು. ಭಾರತದಲ್ಲಿ ಅಂಥ ಆರೋಗ್ಯವಂತ ವಲಯವನ್ನು ನಿರ್ಮಿಸುವ 
ಅಗತ್ಯವನ್ನು ಶ್ರೀ ಸ್ವಾಮಿ ವಿವೇಕಾನಂದರು ಲಾಹೋರಿನಲ್ಲಿ "ವೇದಾಂತ'ದ ಬಗ್ಗೆ ಮಾಡಿದ 
ಭಾಷಣದಲ್ಲಿ ಪ್ರಸ್ತಾಪಿಸಿದ್ದಾರೆ (ಕೃತಿಶ್ರೇಣಿ, ಸಂಪುಟ ೩, ಪು. ೨೮೪-೮೫) : 
ಈ ನನ್ನ ಮಾತುಗಳನ್ನು ಕೇಳಿದರೆ ನಿಮಗೆ ಆಶ್ಚರ್ಯವಾಗಬಹುದು ; ಅನುಷ್ಠಾನದಲ್ಲಿ 
ಅಮೇರಿಕನ್ನರು ನಮಗಿಂತಲೂ ಹೆಚ್ಚಿನ ವೇದಾಂತಿಗಳು. ನ್ಯೂಯಾರ್ಕ್‌ ನಗರದಲ್ಲಿ ಸಮುದ್ರ 
ತೇರದಲ್ಲಿ ನಿಂತು ಅಲ್ಲಿಗೆ ಬರುತ್ತಿದ್ದ ವಿದೇಶೀಯರನ್ನು ನೋಡುತ್ತಿದ್ದೆ. ಪ್ರಪಂಚದ ನಾನಾ 


ಚಿಂದಿಬಟ್ಟೆಯನ್ನುಟ್ಟು, ಮನುಷ್ಯರನ್ನು ಮುಖವತ್ತಿ ನೋಡಲೂ ಸಾಮರ್ಥ್ವವಿಲ್ಲದವರಾಗಿ 
ಅಸಂಖ್ಯಾತ ಜನಗಳು ಅಲ್ಲಿಗೆ ಬರುತ್ತಿದ್ದರು. ಒಬ್ಬ ಪೊಲೀಸರನ್ನು ಕಂಡರೆ ಹೆದರಿ ದಾರಿಯ 
ಮತ್ತೊಂದು ಪಕ್ಕಕ್ಕೆ ಹೋಗುತ್ತಿದ್ದರು. ಅಂತಹ ದೀನರು ಆರೇ ತಿಂಗಳಲ್ಲಿ ಸುಸಜ್ಜಿತ 
ವಸಸಭೂಷಿತರಾಗಿ ಕತ್ತೆತ್ತಿ ಬೀದಿಯಲ್ಲಿ ಠೀವಿಯಿಂದ ನಡೆಯುತ್ತಿದ್ದರು ! ಈ ಅದ್ಭುತ 
ಮಾರ್ಪಾಡಿಗೆ ಕಾರಣವೇನು? ಅದರಲ್ಲೊ ಬ್ಬನು ಬಹುಶಃ ಆರ್ಮೇನಿಯಾದಿಂದಲೋ ಅಥವಾ ' 
ಇನ್ಫಾವ ದೇತದಿಂದಲೋ ಬಂದವನಾಗಿರಬಹುದು. ಅಲ್ಲಿ ಎಲ್ಲರೂ ಅವನನ್ನು ಗುಲಾಮನಂದು 
ಕರದು ಕಾಲಿನಿಂದ ತುಳಿದು ಅವನು ಯಾವಾಗಲೂ ಹಾಗೆಯೇ ಇರಬೇಕೆಂದು ಹೇಳುತ್ತಿದ್ದರು. 
ಅವನೆಲ್ಲಿಯಾದರೂ ತಲೆಯೆತ್ತಲು ಪ್ರಯತ್ನಪಟ್ಟರೆ ಆತನ ಜೀವವನ್ನೇ ಹಿಂಡಿ ತೆಗೆಯುತ್ತಿದ್ದರು. 
ಅಲ್ಲಿ ಅವನ ಸುತ್ತಣ ಗಾಳಿಯೂ ಕೂಡ “ನೀನು ಗುಲಾಮ್ರ ಹುಟ್ಟುಗುಲಾಮ ; ನೀನು 
ಹಾಗೆಯೇ ಇರಬೇಕು. ನೀನು ಹುಟ್ಟು ದರಿದ್ರ, ದಾರಿದ್ರ್ಯವೇನಿನ್ನ ಬಾಳು” ಎಂದು ಹೇಳುತ್ತಿತ್ತು. 
ಆದರೆ ಅವನು ನ್ಯೂ ಯಾರ್ಕ್‌ ಬೀದಿಗಳಲ್ಲಿ ಕಾಲಿಟ್ಟಕೂಡಲ್ಲಿ ಒಳ್ಳೆಯ ಉಡುಪನ್ನು 
ಧರಿಸಿದ ದೊಡ್ಡ ಮನುಷ್ಯರೂ ಕೂಡ ತನಗೆ ಹಸ್ತಲಾಘವ ಕೊಡುವುದನ್ನು ಕಂಡನು. ಅಲ್ಲಿ 
ಒಳ್ಳೆಯ ಬಟ್ಟೆ ಹಾಕಿದವನಿಗೂ ಹಾಕದವನಿಗೂ ಭೇದವೇ ಇರಲಿಲ್ಲ. ಸ್ವಲ್ಪ ದೂರ ಹೋದ 
ಮೇಲೆ ಒಂದು ಒಳ್ಳೆಯ ಹೋಟೆಲಿನಲ್ಲಿ ದೊಡ್ಡ ಮನುಷ್ಯರು ಮೇಜಿನ ಸುತ್ತ ಊಟ 
ಮಾಡುತ್ತಿ ರುವುದನ್ನು ಕಂಡನು. ಅವರು ಇವನನ್ನು ಸಹಪಂಕ್ತಿಗೆ ಕರೆದರು. ಹೀಗೆ ಅವನು 
ಸುತ್ತಾಡಿದಂತೆಲ್ಲಾ ಒಂದು ನೂತನ ಜೀವನಕ್ರಮವನ್ನೂ, ಲೋಕದಲ್ಲಿ ತನ್ನನ್ನು 


- CC-0. Jangamwadi Math Collection. Digitized by eGangotri 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ರ್ಜ 
ಗೌರವಯೋಗ್ಯವಾದ ಮನುಷ್ಯನೆಂದು ಪರಿಗಣಿಸುವ ಸ್ಥಳವನ್ನೂ ಕಂಡುಹಿಡಿದನು. ಬಹುಶಃ 
ಅವನು ಸಂಯುಕ್ತ ಸಂಸ್ಥಾನಗಳ ವಾಷಿಂಗ್‌ಬನ್ನಿಗೆ ಹೋಗಬಹುದು. ಬಹುಶಃ ಅಲ್ಲಿ ಅವನು 
ದೂರದ ಹಳ್ಳಿಗಳಿಂದ ಬಂದ ಅಷ್ಟೇನೂ ಒಳ್ಳೆಯ ಬಟ್ಟೆಗಳನ್ನು ಹಾಕಿಕೊಂಡಿಲ್ಲದ ರೈತರು 
ಅಧ್ಯಕ್ಷ ನೊಡನೆ ಕೈಕುಲಕಿಸುವುದನ್ನು ಕಂಡು, ತಾನೂ ಧೈರ್ಯ ತಂದುಕೊಂಡು ಅವರಂತೆಯೇ 
ಮಾಡಿದನು. 
ಹೀಗೆ ಅವನಿಗೆ ಮಾಯೆಯ ತೆರೆಯು ಮೆಲ್ಲಮೆಲ್ಲನೆ ಹರಿದು ಬೀಳತೊಡಗಿತು. ಅವನು 
ಬ್ರಹ್ಮವೇ. ಸ್ವಾತಂತ್ರ್ಯ ಮೂರ್ತಿಯಾಗಿದ್ದ ಅವನು, ದೌರ್ಬಲ್ಯ-ದಾಸ್ಕಗಳ ಬೋಧನೆಯ 
ಮಾಯೆಯಿಂದ ಗುಲಾಮನಾಗಿದ್ದವನು ಎಚ್ಚೆತ್ತು ನೋಡುತ್ತಾನೆ ಜಗತ್ತಿನ ಮನುಷ್ಯರಲ್ಲಿ 
ತಾನೂ ಒಬ್ಬ ಮಾನ್ಯ ವ್ಯಕ್ತಿಯಾಗಿದ್ದಾನೆ! 
ನಮ್ಮ ದೇಶದಲ್ಲಿ, ವೇದಾಂತದ ಜನ್ಮ ಸ್ಥಾನವಾದ ಈ ಪುಣ್ಯ ಭೂಮಿಯಲ್ಲಿ, ನಮ್ಮ 
ಸಾಮಾನ್ಕ ಜನಗಳು ದೌರ್ಬಲೃ-ದಾಸ್ಕಗಳ ಬೋಧನೆಯಿಂದ ಅನೇಕ ಕಾಲದಿಂದಲೂ 
ಸಮ್ಮೋಹಿತರಾಗಿದ್ದಾರೆ. ಅವರನ್ನು ಮುಟ್ಟಿದರೆ ಮೈಲಿಗೆಯಂತೆ ಅವರ ಜೊತೆಯಲ್ಲಿ ಕುಳಿತರೆ 
ವೈಲಿಗೆಯಂತೆ! ದರಿದ್ರರಾಗಿ ಹುಟ್ಟಿದವರು ದಾರಿದ್ರ್ಯ ದಲ್ಲಿಯೇ ಇರಬೇಕಂತೆ ಪರಿಪೂರ್ಣವಾಗಿ 
ಅವರೆಲ್ಲರೂ ಅಧೋಗತಿಗೆ ಇಳಿದೂ ಇಳಿದೂ ಇನ್ನು ಮುಂದೆ ಇಳಿಯಲಸಾಧ್ಯವಾದ ಸ್ಥಿತಿಗೆ 
ಬಂದುಬಿಟ್ರಿದ್ದಾರೆ ಏಕೆಂದರೆ ಇನ್ನಾವ ದೇಶದಲ್ಲಿ ಮನುಷ್ಠರು ದನಗಳ ಕೊಟ್ಟಿಗೆಯಲ್ಲಿ ಮಲಗಿ 
ನಿದ್ರಿಸುತ್ತಾರೆ ? 
ಆದುದರಿಂದ... ಪ್ರೀತಿಯ ಬಾವುಟವನ್ನು ಬಿಚ್ಚಿ ಹಿಡಿಯಿರಿ... ಈ ಕಳಂಕವನ್ನು 
ತೊಡೆದುಹಾಕಿ... ಎದ್ದೇಳಿ ! ಎಚ್ಚರಗೊಳ್ಳಿ ! ಸಂಪೂರ್ಣ ಪ್ರಾಮಾಣಿಕರಾಗಿರಿ. ಈ ನಮ್ಮ 
ೇಶದಲ್ಲಿ ಅಪ್ರಾಮಾಣಿಕತೆ ಭೀಕರವಾಗಿದೆ. ನಮಗೀಗ ಬೇಕಾಗಿರುವುದು ಶೀಲ. ಪ್ರಾಣ 
ಹೋದರೂ ಹಿಂಜರಿಯದೆ ಕಾಯಕವನ್ನು ಸಾಧಿಸುವ ದೃಢಚಿತ್ತವು ಬೇಕಾಗಿದೆ. 
ಇದು ಪ್ರಬುದ್ಧ ನಾಗರಿಕತ್ವದ ಗಾಥೆ. ಆ ದಿಕ್ಕಿನಲ್ಲಿ ಮುಂದುವರಿಯಲು ನಮ್ಮ ದೇಶ ಸಿದ್ಧವಾಗಿ 
ನಿಂತಿದೆ. ಆ ಸಾಮಾಜಿಕ ಪರಿವರ್ತನೆಯ ಕ್ರಾಂತಿಕಾರೀ ಲಕ್ಷಣವನ್ನು ನಾವು ಸಂಪೂರ್ಣವಾಗಿ ಗ್ರಹಿಸಿ, 
ಆ ಬದಲಾವಣೆಯನ್ನು ತೀಕ್ಷ್ಣ ಮಾಡಲು, ಶೀಘ್ರ ನೆರವೇರಿಸಲು ನಮ್ಮ ಹೆಜ್ಜೆಗಳನ್ನು ಚುರುಕು 
ಮಾಡಬೇಕು. 
ಬಹುಕಾಲ ನಮ್ಮ ಸಮಾಜದ ಇನ್ನಿತರರನ್ನು ದಾಸ್ಕಕ್ಕೆ ದೂಡಿದೆವು. ನಾವೇ ದಾಸರಾದೆವು. ಒಂದು 
ಆಂಗ್ಲ ಮಾತಿನಂತೆ ನೀವು ಒಬ್ಬನನ್ನು ಗಟಾರದಲ್ಲಿ ಹಿಡಿದು ನಿಲ್ಲಿಸಿದರೆ ನೀವೂ ಆ ಗಟಾರದಲ್ಲಿ 
ಇರಲೇಬೇಕು. ನಾವೀಗ ಸ್ವತಂತ್ರರಾಗಿರುವುದರಿಂದ ನಾವೂ ಸ್ವತಂತ್ರವಾಗಿರುವುದನ್ನು ಕಲಿತು 
ನಮ್ಮಲ್ಲಿರುವ ಇತರರೂ ಸ್ವತಂತ್ರವಾಗಿರಲು ಕಲಿಸಬೇಕು. ಒಬ್ಬರ ಸ್ವಾತಂತ್ರ್ಯ ಇತರ ಎಲ್ಲರ 


ಸ್ವಾತಂತ್ರ್ಯವೂ ವೃದ್ಧಿಯಾಗುವಂತೆ ಮಾಡಬೇಕು. ಅದು ನಮ್ಮ ದೇಶದಲ್ಲಿ ಪ್ರಬುದ್ಧ ನಾಗರಿಕತ್ವ 
ಸಿದ್ದಿಸಬೇಕಾದ್ದು. 
೨೯. ಪ್ರಬುದ್ಧ ನಾಗರಿಕತ್ವ ಮತ್ತು ಶೈಕ್ಷಣಿಕ ತರಬೇತಿ 

" ನಮ್ಮ ಶಾಲೆ, ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಈ ವಿಚಾರಗಳು ನಮ್ಮ ಶಿಕ್ಷಣದ" 
ಒಂದು ಭಾಗವಾಗಿ ವ್ಯಾಪಕವಾಗಿ ಮತ್ತು ಆಳವಾಗಿ ಪ್ರಸಾರವಾಗಬೇಕು. ಉಪನಿಷತ್ತುಗಳ ಪ್ರಖ್ಯಾತ 
ಶಾಂತಿ ಮಂತ್ರಗಳ ಪ್ರಕಾರ "ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು'-ಪ್ರಬುದ್ಧತೆಯ 


CC-0. Jangamwadi Math Collection. Digitized by eGangotri 


೬೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ತೇಜಸ್ಸಿನ ವೀರ್ಯಪ್ರದಾನ ಮಾಡುವುದೇ ಶಿಕ್ಷಣದ ಉದ್ದೇಶ ಮತ್ತು ಅರ್ಥ. ಕೇವಲ ಸಂಗತಿಗಳ 
ಮತ್ತು ಸೂತ್ರಗಳ ಬೋಧನೆಯಲ್ಲ. ಬ್ರಿಟಿಷರಿಗೆ ಮತ್ತು ಪಾಶ್ಚಾತ್ಯ ಜನಾಂಗಗಳಿಗೆ'ತಮ್ಮ ಶಿಕ್ಷಣ 
ಸಂಸ್ಥೆಗಳಿಂದ ಉಂಟಾದ ಬೌದ್ಧಿಕ ತಳಮಳದಿಂದ ಎಷ್ಟೊಂದು ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, 
ವೈಜ್ಞಾನಿಕ ಮತ್ತು ಮಾನವೀಯ ಭಾವನೆಗಳ ನೂತನ ಪ್ರಬುದ್ಧತೆ ಮತ್ತು ಸ್ಫೂರ್ತಿ ದೊರಕಿತು । 
ತಮ್ಮ ಕ್ಲಿಷ್ಟ ಮಾನವ ಸಮಸ್ಯೆಗಳನ್ನು ಗುರುತಿಸಿ, ಬಗೆಹರಿಸಲು ಇದು ತಲೆಮಾರುಗಳ ನಂತರ 
ತಲೆಮಾರುಗಳವರೆಗೆ ಸಹಾಯ ಮಾಡಿತು. ಈ ಭಾವನೆಗಳು ಪುಸ್ತಕಗಳು, ನಿಯತಕಾಲಿಕೆಗಳು 
ಮತ್ತು ಕರಪತ್ರಗಳ ಮೂಲಕ ಪ್ರಕಾಶ ಹೊಂದಿದವು. ನಿಧಾನವಾಗಿ ಅವರ ಸಮಾಜಗಳ ಮೇಲೆ, 
ಸಂಸತ್ತುಗಳ ಮೇಲೆ ದಾಳಿಯಿಟ್ಟವು. ಆ ಭಾವನೆಗಳನ್ನು ಜಾಗೃತ ಸಾರ್ವಜನಿಕ ಅಭಿಮತದ ಬೆಂಬಲ 
ದಿಂದ ಪ್ರಗತಿಪರ ಮಾನವ ಸಮಾಜಗಳನ್ನು ಬರಮಾಡಿಕೊಳ್ಳಲು ತಮ್ಮ ಶಾಸನಗಳಲ್ಲಿ ಕಾಯಿದೆ 
ಗಳಲ್ಲಿ ಶೀಘ್ರವಾಗಿ ಅಳವಡಿಸಿಕೊಳ್ಳಲಾಯಿತು. ; 

ಆದರೆ ನಾವು ನಮ್ಮ ಶಿಕ್ಷಣದ ಬಗ್ಗೆ ಇದೇ ಮಾತನ್ನು ಹೇಳಲಾಗಿದೀತೆ ? ಅಯ್ಯೋ ! ನಮ್ಮ 
ಶೈಕ್ಷಣಿಕ ಸಂಸ್ಥೆಗಳಿಂದ ಅಂಥ ಮಾರ್ಗದರ್ಶನ ಮತ್ತು ಸ್ಫೂರ್ತಿಯನ್ನು ಪಡೆಯದಿರುವುದು 
ದುರ್ದೈವದ ಸಂಗತಿ. ಆ ಸಂಸ್ಥೆಗಳಿಗೆ ಅಂಥ ಕ್ರಿಯಾಶೀಲ ಪರಿಪಾಕದ ಚೈತನ್ಯ ಗೊತ್ತೇ ಇಲ್ಲ. 
ನಿಶ್ಚಯವಾಗಿ ಅವು ಅಂಥ ಚೈತನ್ಯ ಮತ್ತು ಪರಿಪಾಕದ ಕೇಂದ್ರಗಳೇನೋ ಹೌದು. ಆದರೆ 
ಮುಖ್ಯವಾದ ಕ್ರಿಯಾಶೀಲ ಪ್ರವೃತ್ತಿಗಳು ಸಿಗುವುದಿಲ್ಲ. ಅವು ಸದಾ ಒಂದು ಪರಿಪಾಕದ ಕುಡಿಯ 
ಸ್ಥಿತಿಯಲ್ಲಿರುವುದು ನಿಜ. ಆದರೆ ಅದು ಅಂಥ. ಚೈತನ್ಮಶಕ್ತಿಯನ್ನು ಉಕ್ಕಿಸುತ್ತದೆ. ಅದರಿಂದ 
ರಾಷ್ಟ್ರೀಯ ಸಂಪತ್ತು ಧ್ವಂಸವಾಗುತ್ತದೆ. ಆ ಉಕ್ಕುವ ಪರಿಪಾಕ, ರಾಷ್ಟ್ರದ ಅತಿ ಜರೂರು ಮಾನವ 
ಸಮಸ್ಯೆಗಳಿಗೆ ಏನೇನೂ ಸುತರಾಂ ಸಂಬಂಧವಿಲ್ಲದ್ದು. ಅದು, ಹಾಸ್ಟೆಲುಗಳಲ್ಲಿ ಮಂಜುಗಡ್ಡೆ 
ಕೂಡಿಸಿದ ತಣ್ಣೀರು ಇಲ್ಲ, ಚಿತ್ರಮಂದಿರಗಳಿಗೆ ಹೋಗಲು ಉಚಿತ ಪಾಸುಗಳನ್ನು 
ಕೊಟ್ಟಿಲ್ಲ ಎಂಬ ಕ್ಷುಲ್ಲಕ ವಿಷಯಗಳಿಗೆ ಸಂಬಂಧಪಟ್ಟಿರುತ್ತದೆ ! ಇತ್ತ ಉಪಾಧ್ಯಾಯರು ಬಹು 
ಮಟ್ಟಿಗೆ ರಾಜಕೀಯ ಕುಟಿಲ ಮಸಲತ್ತುಗಳಲ್ಲಿ, ವಿವಿಧ ರೀತಿಯಿಂದ ಗಂಟುಮಾಡುವುದರಲ್ಲೇ 
ತೊಡಗಿರುತ್ತಾರೆ. 

ಉಪಾಧ್ಯಾಯರಾಗಲಿ, ವಿದ್ಯಾರ್ಥಿಗಳಾಗಲಿ ಅಭಿವೃದ್ಧಿಯಾಗುತ್ತಿರುವ ರಾಷ್ಟ್ರದ ನಾಡಿಮಿಡಿತ 
ವನ್ನು ಅನುಭವಿಸುವುದೇ ಇಲ್ಲ. ಅವರು ಉಕ್ಕೇರಿದ ಚೈತನ್ಯ ಶಕ್ತಿಯನ್ನು, ರಾಜಕೀಯ ಮತ್ತು 
ಸಾರ್ವಜನಿಕ ಭ್ರಷ್ಟಾಚಾರ ನಿರ್ಮೂಲನೆಯ ಕಡೆಗಾಗಲಿ, ಹರಿಜನರು ಮತ್ತು ದುರ್ಬಲ ವರ್ಗಗಳ 
ಮೇಲೆ ಆಗುವ ಅತ್ಯಾಚಾರಗಳನ್ನು ತೊಲಗಿಸುವ ಕಡೆಗಾಗಲಿ, ಜನರ ಅನಕ್ಷರತೆಯ ನಿವಾರಣೆಗಾಗಲಿ, 
ಜನತೆಗೆ ಪ್ರಬುದ್ಧ ನಾಗರಿಕತ್ವದ ಜಾಗೃತಿಯನ್ನು ಪಸರಿಸುವುದಕ್ಕೆ ಆಗಲಿ, ಸೃಜನಶೀಲ ಮಾನವ 
ಸ್ರೋತಗಳತ್ತ ತಿರುಗಿಸಲಾಗಿಲ್ಲ. ಹೆಣಗಾಡುತ್ತಿರುವ ಶೈಶವಾವಸ್ಥೆಯಲ್ಲಿರುವ ಪ್ರಜಾಸತ್ತೆಯ ಸಮಸ್ಯೆ 
ಗಳನ್ನು ಬಗೆಹರಿಸುವುದಕ್ಕೆ ಮಾರ್ಗದರ್ಶನ ಮಾಡುವ ಹೆಮ್ಮೆಯ ಮತ್ತು ವಿಶೇಷ ಸೌಲಭ್ಯದ 
ಪಾತ್ರವನ್ನು ವಹಿಸುವ ಬದಲು, ಅವರೇ (ಉಪಾಧ್ಯಾಯರು ಮತ್ತು ವಿದ್ಯಾರ್ಥಿಗಳೇ) ತಮ್ಮ ದೇಶಕ್ಕೆ 
ಒಂದು ಘೋರವಾದ ಇನ್ನೊಂದು ಸಮಸ್ಯೆಯನ್ನು ತಂದೊಡ್ಡಿದ್ದಾರೆ. ಅದು ನಮ್ಮ ರಾಷ್ಟ್ರಜೀವನದ 
ಅತಿಶೋಚನೀಯವಾದ ಪರಿಸ್ಥಿತಿ. ನಮ್ಮ ಶೈಕ್ಷಣಿಕ ಸಂಸ್ಥೆಗಳಿಂದ ಆ ಜ್ಞಾನೋದಯ ಉಂಟಾಗ 


ನಿಶ್ಚಯವಾಗಿ ಶಿಕ್ಷಣಕ್ಕೆ ಕಡುಕೇಡು. ಜ್ಞಾನಪ್ರದಾನ ಮತ್ತು ಜ್ಞಾನ ಲಾಭ ಕೇವಲ ಪ್ರಶಾಂತ ಮತ್ತು 
ನೆಮ್ಮದಿಯ ವಾತಾವರಣದಲ್ಲಿ ಮಾತ್ರ ಸಾಧ್ಯ. ಅಷ್ಟೊಂದು ಅಭಿವೃದ್ಧಿ ಹೊಂದಿಲ್ಲದ, ಜಾತಿ, 


CC-0. Jangamwadi Math Collection. Digitized by eGangotri 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೬೧ 
ಮತ, ಪಂಥಗಳಿಂದ ವಿಚ್ಛಿದ್ರವಾಗಿರುವ ನಮ್ಮ ಅಗಾಧ ಜನಸಂಖ್ಯೆಯ ಸಮಸ್ಯೆಗಳನ್ನು ಹೇಗೆ 
ಎದುರಿಸಬೇಕು ; ಅವರಲ್ಲಿ ನಮ್ಮ ಪ್ರಜಾಸತ್ತೆಯ ಸಂದೇಶವನ್ನು ಮತ್ತು ಭರವಸೆಯನ್ನು ಹೇಗೆ 
ಹರಡಬೇಕು ? ಎಂಬ ಸಮಸ್ಯೆಗಳನ್ನು ಫಲದಾಯಕವಾಗಿ ಚರ್ಚಿಸಲು ಅಂಥ ಪ್ರಶಾಂತ ಮತ್ತು 
ನೆಮ್ಮದಿಯ ವಾತಾವರಣ ಅಗತ್ಯ. ಈ ಸಮಸ್ಯೆಗಳನ್ನು ಎದುರಿಸಲು ಬಹು ಅಭ್ಯಾಸ ಮತ್ತು 
ಆಲೋಚನೆ ಮತ್ತು ಬಹು ಪರಸ್ಪರ ಆಲೋಚನೆ ಮತ್ತು ಚರ್ಚೆ ಬೇಕು. ನಮ್ಮ ಅಧ್ಯಾಪಕರಿಗೆ 
ಮತ್ತು ವಿದ್ಯಾರ್ಥಿಗಳಿಗೆ ಅಂಥ ಅರ್ಥಪೂರ್ಣ ಕಾರ್ಯಚಟುವಟಿಕೆಗಳ ಪ್ರಚೋದನೆ ಯಾವಾಗ 
ಬರುತ್ತದೆ ಎಂದರೆ, ಉಪಾಧ್ಯಾಯರಾಗಿ ತಾವು ನಾಗರಿಕತ್ವದ ಸ್ಥಾನಪಡೆದವರು `ವಿಂದು ಅವರು 
ಅರಿತಾಗ ; ವಿದ್ಯಾರ್ಥಿಗಳು ನಾಗರಿಕತ್ವದ ಜವಾಬ್ದಾರಿಕೆಗಳನ್ನು ಶೀಘ್ರದಲ್ಲೇ ಎದುರಿಸುವ ಅರಿವು 
ಮೂಡಿದಾಗ. ಅದು ಬಂದಾಗ--ಅದು ಬಂದಾಗಲೇ ಮಾತ್ರ--ನಮ್ಮ ಶೈಕ್ಷಣಿಕ ಸಂಸ್ಥೆಗಳು 
ಸೃಜನಾತ್ಮಕ ಚೈತನ್ಮಶಕ್ತಿ ಕೇಂದ್ರಗಳಾಗಿಯೂ, ಆರೋಗ್ಯಕರವಾದ ಸಾಮಾಜಿಕ ಬದಲಾವಣೆ ಮತ್ತು 
ಪ್ರಗತಿಯ ಕೇಂದಗಳಾಗಿಯೂ ಮಾರ್ಪಾಡಾಗುತ್ತವೆ. 

"ಕಳೆದ ಮೂವತ್ತು ವರ್ಷಗಳು ಕಳೆದುಹೋದವು. ಎಂದೆಂದಿಗೂ ಹಿಂದಿರುಗವು. ಆದರೆ ನಮಗಿಷ್ಟ 
ಬಂದಂತೆ ರೂಪಿಸಬಹುದಾದ ಭವಿಷ್ಯ ನಮ್ಮ ಕೈಯಲ್ಲೇ ಇದೆ. ಪ್ರಾಥಮಿಕ ಹಂತದಿಂದ ಅತ್ಯುನ್ನತ 
ಮಟ್ಟದವರೆಗೆ ನಮ್ಮ ಶಿಕ್ಷಣದಲ್ಲಿ ಈ ಪ್ರಬುದ್ಧ ನಾಗರಿಕತ್ವದ ಜಾಗೃತಿಯನ್ನುಂಟು ಮಾಡಲು 
ನಮ್ಮ ಲಕ್ಷ್ಯವನ್ನು ಮತ್ತು ಚೈತನ್ಯವನ್ನು ತುಂಬಲು ನಾವು ತಿರುಗಿಸಿದ್ದೇ ಆದರೆ, ಈ ಶತಮಾನದ 
ಹೊತ್ತಿಗಾದರೂ ನಾವು ತಕ್ಕ ಮಟ್ಟಿನ ಪ್ರಮಾಣದಲ್ಲಿ ರಾಷ್ಟ್ರೀಯ ಆರೋಗ್ಯವನ್ನು ಸಿದ್ಧಿಸಲು 
ನಿರೀಕ್ಷಿಸಬಹುದು. ಶಿಕ್ಷಣವೇ ರಾಷ್ಟ್ರೀಯ ವೃಕ್ಷದ ತಾಯಿ ಬೇರು. ಬೇರಿಗೆ ನೀರೆರೆಯುವುದ ರಿಂದಲೇ 
ಮರಕ್ಕೆ ನೀರುಣಿಸಲು ಸಾಧ್ಯ--ಅದರ ಕೊಂಬೆರೆಂಬೆ ಎಲೆಗಳಿಗೆ ನೀರು ಚಿಮುಕಿಸುವುದರಿಂದ ಅಲ್ಲ. 
ದೇಶದಲ್ಲಿ ಈ ಸಾಮಾನ್ಯ ಸತ್ಯವನ್ನು ಬಹುಜನ ಪ್ರಬುದ್ಧ ನಾಗರಿಕರು ಸರ್ವಸಾಧಾರಣವಾಗಿ 
ಮೆಚ್ಚುತ್ತಿರುವುದು ಸಂತೋಷದ ಸಂಗತಿ. ಈ ಆರೋಗ್ಯಕರ ದಿಕ್ಕಿನತ್ತ ಕೆಲವು ರಚನಾತ್ಮಕ 
ಪ್ರಯತ್ನಗಳು ನಡೆಯುತ್ತಿವೆ. ಅತ್ಯಂತ ಅನಾದರಕ್ಕೆ ಒಳಗಾಗಿರುವ ಪ್ರಾಥಮಿಕ ಶಿಕ್ಷಣ ಕ್ಷೇತ್ರಕ್ಕೆ 
ಆರೋಗ್ಯವನ್ನು, ಕ್ರಿಯಾಶೀಲತೆಯನ್ನು ತರುವುದು ಅತ್ಯಂತ ಜರೂರು ಮತ್ತು ಅತಿಮುಖ್ಯ. 
ಪ್ರಾಥಮಿಕ ಶಿಕ್ಷಣದ ಹಂತದಲ್ಲಿಯೆ ರಾಷ್ಟ್ರದಲ್ಲಿ ಪ್ರಜಾಸತ್ತಾತ್ಮಕ ರಾಷ್ಟ್ರೀಯ ಜೀವನದ 
ಮೂಲಭೂತ ಸದ್ಗುಣ ಮತ್ತು ಸುಭಗತೆಯನ್ನು ಹಾಗೂ ಅದರ ಮಾನವೀಯ ಗುಣವನ್ನು 
ತುಂಬಬೇಕಾಗಿದೆ. (ಈ 

೧೯೭೮ರಲ್ಲಿ ಆಂದ್ರಪ್ರದೇಶದ ಮುಖ್ಯಮಂತ್ರಿಗಳು ರಾಜ್ಯದ ೭೦೦ ಹಳ್ಳಿಗಳಲ್ಲಿ ಪ್ರಾರಂಭ 

ಹಂತದಲ್ಲಿ "ಅಭ್ಯುದಯ ವಿದ್ಯಾ ಸಂಸ್ಥೆ'ಯನ್ನು ಕಾರ್ಯಕ್ರಮವನ್ನು ಪ್ರಾರಂಭಿಸಿರುವುದು ಈ 
ದಿಶೆಯಲ್ಲಿ ಕೈಕೊಂಡ ಒಂದು ಒಳ್ಳೆಯ ಹಾಗೂ ಚೆನ್ನಾಗಿ ಯೋಚಿಸಿ ರೂಪಿಸಿದ ಯೋಜನೆ. ಕಟ್ಟಕಡೆಗೆ 
ಈ ಯೋಜನೆಯನ್ನು ವರ್ಷ ವರ್ಷವೂ ಇದೇ ಪ್ರಾಥಮಿಕ ಶಾಲಾ ಶಿಕ್ಷಣ ಪದ್ಧತಿಯಲ್ಲಿ ಜಾರಿಗೆ 
ತರುವ ಉದ್ದೇಶವೂ ಇದೆ. ಇದರಲ್ಲಿ ಭಾರತದ ಆರ್ಷೇಯ ಗುರುಕುಲ ಪದ್ಧತಿಯ ಅಂಶಗಳನ್ನು 
ಅಳವಡಿಸಲಾಗಿದೆ. ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳನ್ನು ಆಕರ್ಷಿಸಿ ಕೊನೆತನಕ ಅದರಲ್ಲಿ ಆಸಕ್ತಿ 

ಯನ್ನು ಕಾಪಾಡಿಕೊಂಡು ಹೋಗಲು ತಕ್ಕ ಕ್ರಮಗಳನ್ನು ಕೈಕೊಳ್ಳಲಾಗಿದೆ. ಉಪಾಧ್ಯಾಯರಿಗೆ ಒಳ್ಳೆಯ 
ಸಂಭಾವನೆ ಮತ್ತು ನವವಿಧಾನ ಪದ್ಧತಿ ಬೋಧನಾ ಕ್ರಮವನ್ನು ಕೊಡುತ್ತಿದೆ. ಈ ಯೋಜನೆ 

ಪ್ರತ್ಯೇಕ ನಿರ್ದೇಶಕರ ನೇತೃತ್ವದಲ್ಲಿದೆ. ಸ್ವಾಮಿ ವಿವೇಕಾನಂದರು ಒತ್ತಿ ಹೇಳಿದ ಆ ಪ್ರಾಜ್ಞಸೂತ್ರವನ್ನು 
ಬರಲಿರುವ ಸರ್ಕಾರಗಳೆಲ್ಲ ಅನುಸರಿಸಿದ್ದೇ ಆದರೆ, ಈ ಧೋರಣೆಯನ್ನು ಮುಂದುವರಿಸಿಕೊಂಡು 
ಹೋಗುವುದರಿಂದ ಯೋಜನೆ ಯಶಸ್ವಿಯಾಗುತ್ತದೆ. ಕೆಲವೇ ವರ್ಷಗಳಲ್ಲಿ ಆ ರಾಜ್ಯದ ಶಿಕ್ಷಣ 


CC-0. Jangamwadi Math Collection. Digitized by 658/6011 





೬೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಸೌಧದ ಆರೋಗ್ಯಕರವಾದ ತಳಪಾಯವನ್ನು ಸ್ಥಾಪಿಸಲು ಸಹಾಯಕವಾಗುತ್ತದೆ. ಉಚಿತ 
ಬದಲಾವಣೆಗಳಿಂದ ಈ ಯೋಜನೆಯನ್ನು ಉನ್ನತ ಪ್ರೌಢಶಾಲಾ ಕ್ಷೇತ್ರಕ್ಕೂ ಕ್ರಮೇಣ ವಿಸ್ತರಿಸಲು 
ಈ ಯೋಜನೆ ಮುನ್ನೋಡುತ್ತದೆ. 


೩೦. ಗೀತೆಯ ಬೆಳಕಿನಲ್ಲಿ ಪ್ರಬುದ್ಧ ನಾಗರಿಕತ್ವ 

ಈ ಮೊದಲು ನಾನು ಹೇಳಿದಂತೆ ಪ್ರಬುದ್ಧ ನಾಗರಿಕತ್ವದಲ್ಲಿ ಸಂವೃತ್ತವಾಗಿರುವ (ಒಳಗೊಂಡಿ 
ರುವ) ಆಧ್ಯಾತ್ಮಿಕ ಬೆಳವಣಿಗೆಯು, ಗೀತೆಯ ಪ್ರಕಾರ ಸಕಲ ನಿಜ ರಾಜಕಾರಣ ಮತ್ತು ನಿಜ 
ಧರ್ಮದ ಮಧ್ಯೆ ಅತಿ ನಿಕಟ ಅಂತಃಸಂಬಂಧವಿದೆ. ಈ ಯೋಗವು ಜೀವನ ಸಿದ್ಧಾಂತವೆನಿಸುತ್ತದೆ. 
ಸಮಗ್ರ ಆಧ್ಯಾತ್ಮಿಕತೆಯ ಶಾಸ್ತ್ರ ಮತ್ತು ತಂತ್ರ. ಬಹುದೀರ್ಥಕಾಲ ನಾವು ಮಾನವನ ಬಾಹ್ಮಜೀವನ 
ವನ್ನು ಮಾನವನ ಆಂತರಿಕ ಜೀವನದಿಂದ ಪ್ರತ್ಯೇಕಿಸಿಬಿಟ್ಟಿದ್ದೇವೆ. ಇದರಿಂದಾಗಿ ಎರಡೂ 
ಕುಂಠಿತವಾಗಿ ಕೆಟ್ಟು ಹೋಗಿವೆ. ಈಗ ನಾವು ಈ ಬಿರುಕನ್ನು ಮುಚ್ಚಿ ಮಾನವ ಬಾಳನ್ನು ಒಂದು 
ಪೂರ್ಣತ್ಚಕ್ಕೆ ಹೊಂದಾಣಿಕೆ ಮಾಡಬೇಕು. ನಾನು ನಾಗರಿಕನಾಗಲು ತರಬೇತಿ ಪಡೆದಾಗ, 
ಅದರೊಡನೆಯೇ ನನ್ನ ಆಧ್ಯಾತ್ಮಿಕ ಬೆಳವಣಿಗೆಯ ಪಥದಲ್ಲಿ ಹೊರಡುತ್ತೇನೆ--ಆ ನಾಗರಿಕತ್ವವು 
ಪ್ರಬುದ್ಧ ಬಗೆಯದ್ದಾಗಿದ್ದ ಪಕ್ಷದಲ್ಲಿ, ಕೇವಲ ದೈಹಿಕ ಪ್ರಾಪ್ತ ವಯಸ್ಸಿನ ಆಧಾರದವಾಗಿರದಿದ್ದರೆ 
(ಆಧ್ಯಾತ್ಮಿಕ ಪಥದಲ್ಲಿಯೂ ಹೊರಡುತ್ತೇನೆ). ಈ ಆಧ್ಯಾತ್ಮಿಕ ಬೆಳವಣಿಗೆಯಿಂದ ಜನ್ಮ 
ಸಂಬಂಧವಾದ ವೈಯಕ್ತಿಕ ಸ್ಥಿತಿಯಿಂದ ಆಧ್ಯಾತ್ಮಿಕ ವ್ಯಾಪಕ ವ್ಯಕ್ತಿತ್ವದ ಮನೋ-ಸಾಮಾಜಿಕ 
ವಿಕಾಸವನ್ನು ಸಿದ್ಧಿಸಿಕೊಳ್ಳುತ್ತೇನೆ. 

ದಿವಂಗತ ಬರ್ಟ್ರಂಡ್‌ ರಸೆಲ್‌ರವರ ಪ್ರಕಾರ ಮಾನವ ಓರ್ವ ವ್ಯಕ್ತಿಯಾಗಿ ಒಂದು ಬಿಲಿಯರ್ಡ್‌ 
ಚೆಂಡಿನಂತೆ. ಆ ಚೆಂಡಿಗೆ, ಇನ್ನೊಂದು ಚಿಂಡಿಗೆ ಹೇಗೆ ಢಿಕ್ಕಿ ಹೊಡೆಯಬೇಕೆಂಬುದು ಮಾತ್ರ ಗೊತ್ತು. 
ಆದರೆ ಮಾನವ ಇತರ ಮಾನವರ ಒಳಗೆ ಹೇಗೆ ಪ್ರವೇಶಿಸಬೇಕು, ಹೇಗೆ ಅನುಸಂಧಾನ ನಡೆಸಬೇಕು, 
ಹೇಗೆ ಇತರರನ್ನು ತನ್ನೊಳಗೆ ಪ್ರವೇಶಿಸುವಂತೆ ಮಾಡಬೇಕೆಂಬುದನ್ನು ಕಲಿಯಬೇಕು. ವ್ಯಕ್ತಿ, 
ಪುರುಷನಾಗಿ ಬೆಳೆಯುವುದರಿಂದ ಮಾತ್ರ ಇದು ಸಿದ್ಧಿಸುತ್ತದೆ. ಜೀವವಿಜ್ಞಾನಿ ದಿ. ಸರ್‌ ಜೂಲಿಯನ್‌ 
ಹಕ್ಸ್‌ಲಿ ಎರಡು ಶಬ್ದಗಳನ್ನು ವೈಜ್ಞಾನಿಕವಾಗಿ ನಿರ್ವಚನ ಮಾಡಿದ್ದಾರೆ (Introductions to “The 
phenomenon of Man” by Teilhard de Chardin) 


ಪುರುಷರುವೃಕ್ತಿಗಳಾಗಿದ್ದವರು ತಮ್ಮ ಜನ್ಮ ಸಂಬಂಧ ವ್ಯೆಯಕ್ತಿಕತೆಯನ್ನು ಪ್ರಜ್ಞಾಪೂರ್ವಕ 

ವಾಗಿ ಸಾಮಾಜಿಕ ಭಾಗಿತ್ವದ ಮೂಲಕ ಉತ್ತೀರ್ಣರಾದವರು 

ವೈಯಕ್ತಿಕತೆಯು ಸಾಮಾಜಿಕ ಜವಾಬ್ದಾರಿಕೆಯಿಲ್ಲದೆ ಸ್ವಾತಂತ್ರ್ಯಕ್ಕೆ ತಂದು ಜೋಡಿಸುತ್ತದೆ. 
ಅದು ಅಪ್ರಬುದ್ಧವಾಗಿದೆ. ಹಾಗೂ ಪುರುಷಾಕಾರವು (ಅಥವಾ ಪುರುಷತ್ವವು ಪ್ರಬುದ್ಧತೆ 
(ಜ್ಞಾನೋದಯದಿಂದ ಪ್ರಬುದ್ಧತೆ)ಯನ್ನು ಜವಾಬ್ದಾರಿಕೆಯಿಂದೊಡಗೂಡಿದ ಸ್ವಾತಂತ್ರ್ಯಕ್ಕೆ 
ಜೋಡಿಸುತ್ತದೆ. ಶ್ರೀಕೃಷ್ಣನು ಮಾನವ ಬೆಳವಣಿಗೆಯ ಈ ಉದಾತ್ತ ಘನಸತ್ಕವನ್ನು ಗೀತೆಯ 
ಒಂದು ಮಹಾಶ್ಲೋಕದಲ್ಲಿ ಹೀಗೆ ವ್ಯಕ್ತಪಡಿಸುತ್ತಾನೆ (ಗೀತಾ, ೩.೨೫) : 

ಸಕ್ತಾಃ ಕರ್ಮಣ್ಯವಿದ್ವಾಂಸೋ 

ಯಥಾ ಕುರ್ವಂತಿ ಭಾರತ । 

ಕುರ್ಯಾತ್‌ ವಿದ್ವಾನ್‌ ತಥಾಸಕ್ತಃ 

ಚಿಕೀರ್ಷುಃ ಲೋಕ ಸಂಗ್ರಹಮ್‌ ॥ 


CC-0. Jangamwadi Math Collection. Digitized by eGangotri 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೬೩ 


ಅಪ್ರಬುದ್ಧ (ಅವಿದ್ವಾಂಸಿನಾದ ಮನುಷ್ಯ (ಸ್ವಾರ್ಥ. ಹಿತಕ್ಕಾಗಿ ಹೇಗೆ ಕರ್ಮಾಸಕ್ತನಾಗಿ 
ಕರ್ಮ ಮಾಡುವನೊ ಹಾಗೆ ಪ್ರಬುದ್ಧ (ವಿದ್ವಾಂಸನಾದ ಮನುಷ್ಯ ಕರ್ಮದಲ್ಲಿ ಆಸಕ್ತನಾದರೆ 
ಲೋಕ ಹಿತಕ್ಕಾಗಿ ಕರ್ಮ ಮಾಡಬೇಕು. 

ಮೊದಲನೆಯನು ಅವಿದ್ಹಾನ್‌--ಅಂದರೆ ಅಪ್ರಬುದ್ಧ. ಎರಡನೆಯದು ವಿದ್ವಾನ್‌ (ಪ್ರಬುದ್ಧ) 
ಜೀವನದಲ್ಲೂ ಕರ್ಮದಲ್ಲೂ ಇಬ್ಬರಿಗೂ ಉತ್ಸಾಹ ಮತ್ತು ಶಕ್ತಿ. ಆದರೆ ಇಬ್ಬರ ಕರ್ಮ 
ಮಾಡುವುದರ ಉದ್ದೇಶ ಮಾತ್ರ ಬಹಳ ವೃತ್ಕಾಸ. ಮೊದಲನೆಯವನ ವಿಚಾರದಲ್ಲಿ ಸ್ವಾರ್ಥಕಲ್ಮಾಣ 
(ಹಿತ)ವೆ ಗಣನೆಗೆ ಬರುತ್ತದೆ. ಎರಡನೆಯವನಲ್ಲಿ ಆ ಸ್ವಾರ್ಥಹಿತವನ್ನು ಉಳಿದುಕೊಂಡು, ಹೀರಿ 
ಕೊಂಡು ಅದನ್ನು ಉತ್ತರಿಸಿ ಸಮಗ್ರ ಲೋಕ ಕಲ್ಯಾಣವಿದೆ. “ಚಿಕೀರ್ಷುಃ ಲೋಕ ಸಂಗ್ರಹಂ' 
ಪ್ರಬುದ್ಧ ನಾಗರಿಕತ್ವದಲ್ಲಿ ಈ ಆಧ್ಯಾತ್ಮಿಕ ಬೆಳವಣಿಗೆ ಒಳಗೊಂಡಿದೆ. 

ಈ ಪ್ರಬುದ್ಧತೆ, ಆಧ್ಯಾತ್ಮಿಕ ಬೆಳವಣಿಗೆ, ಆಧ್ಯಾತ್ಮಿಕ ಅನುಭವ ಎಂದರೆ, ಇವೆಲ್ಲವೂ 
ಸಾಧುಗಳಿಗೆ ಸಂನ್ಯಾಸಿಗಳಿಗೆ ಮಾತ್ರ, ಗೃಹಸ್ಥ ಜೀವನವನ್ನು ಪರಿತ್ಯಜಿಸಿ ಅರಣ್ಯಗಳಿಗೊ ಗುಹೆಗಳಿಗೊ 
ಹೋದವರಿಗೆ ಮಾತ್ರ ಎಂಬ ತಪ್ಪು ಕಲ್ಪನೆಯಲ್ಲಿದ್ದೇವೆ. ಹಾಗೂ ಗೃಹಸ್ಥನೆಂದರೆ ಪ್ರಾಪಂಚಿಕ 
ವೈಯಕ್ತಿಕತೆಯಲ್ಲೇ ಉಳಿದು, ಉನ್ನತ ಸಂಭಾವ್ಯ ಸಾಧ್ಯತೆಗಳಿಗೆ ಅಜ್ಜನಾಗಿ, ಜೀವನದಲ್ಲಿ ತನ್ನ ಜಾತಿ 
ಮತಕ್ಕೆ ಸಂಬಂಧಿಸಿದ ಒಂದಿಷ್ಟು ಅಚಲ ಭಕ್ತಿಯ ಆಚಾರಗಳನ್ನು ಉತ್ಸವಗಳನ್ನು ಆಚರಿಸುವುದು, 
ಸತ್ತಮೇಲೆ ಯಾವುದೊ ಸ್ವರ್ಗ ಪಡೆಯುವುದು ಎಂಬ ತಪ್ಪು ಕಲ್ಪನೆಯಲ್ಲಿಯೇ ಇದ್ದೇವೆ. ಅದಲ್ಲ 
ಎನ್ನುತ್ತದೆ ಗೀತೆ. ಆಧ್ಯಾತ್ಮಿಕ ಜೀವನ ಎಲ್ಲರಿಗೂ ಬೇಕು. ದಿವ್ಯ ಆತ್ಮವು ಎಲ್ಲರ ಆಜನ್ಮಸಿದ್ಧ 
ಹಕ್ಕು. ಅದರ ಅನುಭವ ಮತ್ತು ಸಾಕ್ಷಾತ್ಕಾರವನ್ನು ಇದೇ ಜೀವನದಲ್ಲಿಯೆ ಪಡೆಯಬೇಕು. ಆದ್ದರಿಂದ 
ಗೃಹಸ್ಥ ಜೀವನವನ್ನು ಕೇವಲ ಪ್ರಾಪಂಚಿಕ ಇಹಜಿಸಿವನಕ್ಕೆ ಸರಿಸಮಮಾಡುವುದು ತಪ್ಪು. ಹಾಗೆಯೆ 
ದೋಲಕದ ಇನ್ನೊಂದು ಅತಿರೇಕದ ಸಂನ್ಯಾಸಿ ಜೀವನವೆ ನಿಜವಾದ ಮತ್ತು ಏಕಮಾತ್ರ ಆಧ್ಯಾತ್ಮಿಕತೆ 
ಎಂಬುದೂ ತಪ್ಪು. ಪ್ರಪಂಚದಲ್ಲಿಯ ಜೀವನ ಎಂದರೆ ಪ್ರಾಪಂಚಿಕತೆ ಎಂದಲ್ಲ ಎನ್ನುತ್ತದೆ ಗೀತೆ. 
ಶ್ರೀರಾಮಕೃಷ್ಣರು ಆದ್ದರಿಂದ ಉದ್ಯೋಷಿಸುತ್ತಾರೆ : ಪ್ರಪಂಚದಲ್ಲಿ ಜೀವಿಸು. ಸಂಸಾರದಲ್ಲಿ ಬಾಳು. 
ಅದರಲ್ಲಿ ಆಧ್ಯಾತ್ಮಿಕ ಹಾನಿ ಏನೂ ಇಲ್ಲ. ಆದರೆ ಸಂಸಾರವನ್ನು, ಅರ್ಥಾತ್‌ ಪ್ರಾಪಂಚಿಕತೆಯನ್ನು 
ಒಳಬಿಟ್ಟುಕೊಳ್ಳಬೇಡ. ಅದು ನಿನ್ನೊಳಗೆ ಜೀವಿಸದಿರಲಿ. ಹಾಗಾದರೆ ಅದು ಜೀವನವನ್ನು 

` ಜನ್ಮಸಂಬಂಧಕ್ಕೆ ಸ್ಥಗಿತಮಾಡುತ್ತದೆ. ಅದುವೆ ನಿನ್ನನ್ನು ಸಂಸಾರಿಯನ್ನಾಗಿ ಮಾಡುತ್ತದೆ. ಆ ಸ್ಥಗಿತ 
ಯಹಾಸ್ಥಿತಿಯೆ ಸಂಸಾರ, ಪ್ರಾಪಂಚಿಕತೆ--ಆ ಶಬ್ದದ ಕೆಟ್ಟ ಅರ್ಥದಲ್ಲಿ ಶ್ರೀ ರಾಮಕೃಷ್ಣರು 
ಮುಂದುವರಿದು ಹೇಳುತ್ತಾರೆ : ದೋಣಿ ನೀರಿನಲ್ಲಿದೆ ; ದೋಣಿಗೆ ಅದೇ ಯೋಗ್ಯ ಸ್ಥಾನ. ಆದರೆ 
ನೀರು ದೋಣಿಯೊಳಗಿರಬಾರದು. ಯಾಕೆಂದರೆ ದೋಣಿಯನ್ನು ನಿಂತಲ್ಲಿಯೆ ನಿಲ್ಲುವ ಸ್ಥಗಿತ 
ಸ್ಥಿತಿಗೆ ತರುತ್ತದೆ. ದೋಣಿ ಯಾವ ಕೆಲಸಕ್ಕಾಗಿ ನಿರ್ಮಾಣವಾಗಿದೆಯೊ ಅದಕ್ಕೆ ಅದು ಅಯೋಗ್ಯ 
ವಾಗುತ್ತದೆ. 
ಆದ್ದರಿಂದ ಮೇಲಿನ ಗೀತಾ ಶ್ಲೋಕವು ಮನುಷ್ಯನು ಗೃಹಸ್ಥನಾಗಿಯೆ ಅಪ್ರಬುದ್ಧನಾಗಿ ತನ್ನ 
ಜನ್ಮ ಸಂಬಂಧ ಸ್ಥಿತಿಯ ಗುಂಪಿನಲ್ಲಿಯೇ ತನ್ನ ಆಸಕ್ತಿ ಸಹಾನುಭೂತಿಯಲ್ಲಿಯೆ ಸಿಕ್ಕಿ ಹಾಕಿಕೊಂಡು 
ಇದ್ದಲ್ಲಿಯೇ ಇರಬೇಕೆಂದಲ್ಲ. ಅವನು ತನ್ನ ಜೀವನ ಮತ್ತು ಕರ್ಮದಲ್ಲಿಯೆ ಅವನಲ್ಲಿಯೆ ಸದಾ 
ಇರುವ ದಿವ್ಯ ಸ್ವಭಾವವನ್ನು ವಿಕಾಸಗೊಳಿಸುತ್ತಾ ಆಧ್ಯಾತ್ಮಿಕವಾಗಿ ಬೆಳೆಯಬಲ್ಲ. ಅದರ ಪ್ರಥಮ 
'ಹೆಜ್ಜೆಯ ಪ್ರಬುದ್ಧ ನಾಗರಿಕತ್ವ. ಪ್ರಬುದ್ಧತೆಯ ಅಭಾವದಿಂದ, ಆದ್ಯಾತ್ಮಿಕತೆಯ ಬೆಳವಣಿಗೆಯ 
“ಅಭಾವದಿಂದ, ಕೇವಲ ಪ್ರಾಪಂಚಿಕತೆಯ ದೈಹಿಕ ದೌರ್ಜನ್ಯದಿಂದ ಉಂಟಾಗುವ ವಿವಿಧ ವಿಕಾರಗಳ 
ಫಲವನ್ನು ನಾವು ಈಗಾಗಲೇ ಗಮನಿಸಿದ್ದೇವೆ. 


CC-0. Jangamwadi Math Collection. Digitized by eGangotri 


ಸ) ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಮಗಳ್ಳು 


ಮಾನವ ಜೀವನ ಮತ್ತು ಮನಸ್ಸಿನ ಮೇಲೆ ಅಂಥ ಜನ್ಮ ಸಂಬಂಧವಾದ ದೌರ್ಜನ್ಯಗಳ್ಳು 
ಅವನ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಕುಂಠಿತಗೊಳಿಸುವುದು, ಹಾಗೂ ಅವನ ಮನಸ್ಸು ಬಾಹ್ಮ 
ಪ್ರಪಂಚದ ಕಡೆಗೇ ವಾಲುವುದು. ಸಂಘರ್ಷ, ಹಿಂಸೆ, ಕೊನೆಗೆ ಯುದ್ಧ, ಜಾತಿ ಮತಾಂಧತಿ- 
ಮತ್ತು ತಿರಸ್ಕಾರದೃಷ್ಟಿಯನ್ನು ಬೆಳೆಸುವುದೆಂದು ಇಪ್ಪತ್ತನೆ ಶತಮಾನದ ಜೀವವಿಜ್ಞಾನ ಹೇಳುತ್ತದೆ. 
ಅವಿದೆ ಎಂದರೆ ಅನಕ್ಷರತೆ ಎಂದಲ್ಲ. ವಿದ್ಯೆ ಎಂದರೆ ಕೇವಲ ಸಾಕ್ಷರತೆ ಎಂದಲ್ಲ. ಅತ್ಯಂತ 
ಉನ್ನತವಾದ ವಿಶ್ವವಿದ್ಯಾನಿಲಯದ ಮಟ್ಟದ್ದೇ ಆಗಲೊಲ್ಲದೇಕೆ? ಇತರರ ಒಳಿತಿಗಾಗಿ ಅಂಥವರು 
ಕೆಲಸ ಮಾಡದಿದ್ದರೆ, ಇತರರಿಗಾಗಿ ಮರುಗದಿದ್ದರೆ, ತನ್ನ ಜನ್ಮಸಂಬಂಧಿಗಳು, ಜಾತಿ, ಮತ್ತ 
ಜನಾಂಗದ ಗುಂಪಿನ ಹೊರಗಿನವರ ಒಳಿತಿಗಾಗಿ ಕೆಲಸ ಮಾಡದಿದ್ದರೆ, ಇತರರ ಅನುಕೂಲತೆ 
ಮತ್ತು ಕ್ಷೇಮಕ್ಕಾಗಿ ಲಕ್ಷ್ಮ ಕೊಡದಿದ್ದರೆ, ಎಂ. ಎ., ಪಿ. ಎಚ್‌. ಡಿ. ಪಡೆದಿದ್ದರೂ ಅವರು 
ಅವಿದ್ಯಾವಂತರೆ. ನಮ್ಮ ವಿದ್ಯಾವಂತ ಜನರೂ ಸಹಿತ ರೈಲ್ವೈ ಡಬ್ಬಿಗಳನ್ನು, ಪಕ್ಕದ ಪ್ರಯಾಣಿಕನಿಗೆ 
ಶುಚಿಯಾಗಿರಗೊಡದೆ ಹಾಳು ಮಾಡುವುದನ್ನು ನೋಡುವುದು ವಿಷಾದನೀಯ, ದುಃಖಕರ. 
ಮತ್ತೊಂದು ಮನೆಯಲ್ಲಿ ನೆಲೆಸಲು ಹೋಗುವಾಗ, ಬಿಟ್ಟು ಹೋಗುವ ಮನೆಯನ್ನು ಸ್ವಚ್ಛ ಮಾಡದೆ 
ಹೊರಟು ಹೋಗುವುದರಿಂದ ಹೊಸದಾಗಿ ಆ ಮನೆಗೆ ಬರುವವರಿಗೆ ಲಕ್ಷ್ಯ ಕೊಡುವುದಿಲ್ಲ. 
ಬಹುಸ್ವಲ್ಪ ತೊಂದರೆ, ಸ್ವಲ್ಪ ಸಮಯ, ಸ್ವಲ್ಪ ಹಣದಿಂದಾಗುವ ಈ ಸಣ್ಣ ಕೆಲಸಗಳು ನಮ್ಮ 
ಸಾಮೂಹಿಕ ಜೀವನವನ್ನು ಹೆಚ್ಚು ಬೆಳಗಿಸುತ್ತವೆ. ಕೇವಲ ಸರಿಯಾದ ಮನೋಭಾವವಿದ್ದರೆ ಸಾಕು. 
೧೯೪೦ರಲ್ಲಿ ೫೦ರ ಸಾಲಿನಲ್ಲಿ ನಾನು ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಒಂದು ಸಣ್ಣ ಬ್ರಷ್‌ 
(ಪೊರಕೆ) ತೆಗೆದುಕೊಂಡು ಹೋಗುತ್ತಿದ್ದೆ. ಅದರಿಂದ ಡಬ್ಬಿಯನ್ನು ಸ್ವಚ್ಛ ಮಾಡುತ್ತಿದ್ದೆ. ನನ್ನ 
ಸಹ ಪ್ರಯಾಣಿಕರಿಗೆ ಪ್ರಯಾಣವನ್ನು ಹೆಚ್ಚು ಸುಖಕರವಾಗಿ ಮಾಡಲೆಂದು ಸ್ವಚ್ಛ ಮಾಡುತ್ತಿದ್ದೆ. 
ಈ ವಿಚಾರವನ್ನು ಏಕೆ ಪ್ರಸ್ತಾಪಿಸಿದೆನೆಂದರೆ ೧೮೯೪ರಲ್ಲಿ ಶ್ರೀ ಸ್ವಾಮಿ ವಿವೇಕಾನಂದರು 
ಷಿಕಾಗೋದಿಂದ ಮೈಸೂರು ಮಹಾರಾಜರಿಗೆ ಬರೆದ ಒಂದು ಪತ್ರದಲ್ಲಿ ಹೇಳಿದ ಮಾತನ್ನು ಎತ್ತಿ 
ತೋರಿಸಿ ಒತ್ತಿ ಹೇಳಲಿಕ್ಕಾಗಿ (ಕೃತಿಶ್ರೇಣಿ, ಸಂಪುಟ ೪, ಪು. ೧೪೮) : ಸ 
ಎಲ್ಫೆ ಮಹಾನುಭವನಾದ ದೊರೆಯೆ ಕೆಲವು ದಿನದ ಬಾಳುವೆಯದು ಈ ಜನ್ಮ. ಜಗತ್ತಿನ 


ಸುಖಭೋಗಗಳೆಲ್ಲ ಕ್ಷಣಿಕ ನೂರು ಪರರ ಹಿತಕ್ಕಾಗಿ ಬದುಕುವವರೇ ಅವರೇ ಜೀವಂತರು. 
ಉಳಿದವರು ಜೀವಚ್ಛವಗಳು. 


ಇಲ್ಲಿ ನಿಜವಾದ ನಾಗರಿಕನು ಕೇವಲ ಪ್ರಬುದ್ಧತೆಯನ್ನು ಪಡೆದವನು ಮಾತ್ರವಲ್ಲದೆ ಅವನು 
ಹೆಚ್ಚು ಜೀವಂತವಾಗಿದ್ದಾನೆ ಎಂಬುದರ ಸತ್ಯವನ್ನು ಪ್ರತಿಪಾದಿಸಲಾಗಿದೆ. ಜೀವನೋತ್ಸಾಹ, ಜೀವನದ 
ಸುಖಭೋಗ, ಜೀವನಸಾರವನ್ನು ಹೀರುವುದು ಎಂಬುದಾಗಿ ನಾವು ಪದೇಪದೇ ಹೇಳುತ್ತೇವೆ. ಆ 
ಮಾತುಗಳಿಂದ ಅಪ್ರಬುದ್ಧ ಸ್ಥಿತಿಯಲ್ಲಿದ್ದಾಗ ಹೆಚ್ಚು ತಿನ್ನುವುದು, ಹೆಚ್ಚು ಕುಡಿಯುವುದು ಹಾಗೂ 
ಇಂದ್ರಿಯಗಳನ್ನು ಉದ್ರೇಕಿಸುವ ಇತರ ಹೆಚ್ಚು ಶಕ್ತಿಯುತ ಹವ್ಯಾಸಗಳಲ್ಲಿ ತೊಡಗುವುದು ಎಂದೇ 
ಅರ್ಥಮಾಡಿಕೊಳ್ಳುತ್ತಾನೆ. ಇಂಥ ಜೀವನವನ್ನು ಬಹುದೂರ ಮುಂದುವರಿಸಿಕೊಂಡು ಹೋದಾಗ 
ಈಗಾಗಲೆ ಪಾಶ್ಚಾತ್ಯರು ಅನುಭವಿಸುತ್ತಿರುವ ಮೂರು "6'ಗಳ ದೌರ್ಜನ್ಯ (ಅಂದರೆ ntಗain- 
ment, excj{ementಮತ್ತು €೫hಬst/0n)ದಲ್ಲಿ ಪರ್ಯವಸಾನವಾಗುತ್ತದೆ ಮಾತ್ರ. ಆದರೆ ಅದು 
ದೈಹಿಕ ಜೀವನ ಎಂಬುದನ್ನು ಅವರು ಮರೆಯುತ್ತಾರೆ. ಆದರೆ ಮನಸ್ಸಿನ ಬಾಳು ಎಂಬುದೊಂದಿದೆ. 
ಹಾಗೂ ಅದರೊಡನೆಯೆ, ಜ್ಞಾನದ ಅಗಾಧವಾದ ಸಂತೋಷ ಜೀವನೋತ್ಸುಹ ಉಂಟಾಗುತ್ತದೆ. 
ಮತ್ತೆ ಚೇತನ ಜೀವನ ಎಂಬುದೂ ಇದೆ. ಅದರಿಂದ ಅತ್ಮಂತ ಗಾಢವಾದ ಸಂತೋಷ ಮತ್ತು 


CC-0. Jangamwadi Math Collection. Digitized by 65೩೧0011 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೬೫ 
ಶಾಂತಿಯ ಅನುಭವ ಉಂಟಾಗುತ್ತದೆ. ಮನುಷ್ಯನ ಮೇಲೆ ಹೇಳಿದ ಒಂದನೆಯ ಬಾಳಿಗಿಂತ ಎರಡನೆ 
ಮತ್ತು ಮೂರನೆ ಬಾಳೇ ಬಹು ಉತ್ಪೃಷ್ಟ ಮತ್ತು ತೀವ್ರತರವಾದದ್ದು. ಆ ಮೊದಲ ಜೀವನವನ್ನು 
ಪಶುಪ್ರಾಣಿಗಳು ಮನುಷ್ಯಜೀವಿಗಿಂತ ಹೆಚ್ಚು ಜೀವನೋತ್ಸಾಹದಿಂದ ಅನುಭವಿಸುತ್ತವೆ. ಪಾಶ್ಚಾತ್ಮ 
ಪಂಡಿತೋತ್ತಮನೊಬ್ಬನು ಹೇಳಿರುವಂತೆ : 


ಅತ್ಯಪ್ರನಾದ ಒಬ್ಬ ಸಾಕ್ರಟೀಸನು ತೃಪ್ತಿಪಡೆದ ಹಂದಿಗಿಂತ ಉತ್ತಮ. ಒಂದು ವೇಳೆ 
ಹಂದಿ ಈ ಮಾತಿನ ಸತ್ಯವನ್ನು ಅಲ್ಲಗಳೆದರೆ ಅದಕ್ಕೆ ಸಮಸ್ಥೆಯ ಒಂದೇ ಮುಖ ಮಾತ್ರ 
ಗೊತ್ತಿದೆ ಎಂದು ಹೇಳಬೇಕಾಗುತ್ತದೆ ! 


ಸ್ವಾಮಿ ವಿವೇಕಾನಂದರ ಮೇಲಿನ ವ್ಯಾಖ್ಯಾನದ ಬೆಳಕಿನಲ್ಲಿ, ನಮ್ಮಲ್ಲಿ ಅನೇಕ ಅಪ್ರಬುದ್ಧ 

ಜನರು ಇರುವುದಲ್ಲದೆ, ಅನೇಕ ಸತ್ತ ಜನರೂ ಇದ್ದಾರೆ. ಗೃಹಸ್ಥನ ಆಧ್ಯಾತ್ಮಿಕ ಬೆಳವಣಿಗೆಯು 
ನಮಗೆ ಲಕ್ಷಾವಧಿ ಪ್ರಬುದ್ಧ ನಾಗರಿಕನ್ನು ಒದಗಿಸುವುದಲ್ಲದೆ ಲಕ್ಷೋಪಲಕ್ಷ ಜೀವಂತ ಜನರನ್ನೂ 
ಒದಗಿಸುತ್ತದೆ. ಜೀವನ ಉಜ್ವಲ ಸಿದ್ಧಾಂತವಾದ, ಆಧ್ಯಾತ್ಮಿಕ ಮೃತ್ಯುವಿನಿಂದ ಮತ್ತೆ ಜೀವಂತವಾಗಿ 
ಎದ್ದು ಬಂದ ಸ್ತ್ರೀ ಪುರುಷರು ದೊರಕುತ್ತಾರೆ. 

೧೯೫೦ರ ಸಾಲಿನಲ್ಲಿ ದೆಹಲಿಯ ಈ ಶ್ರೀರಾಮಕೃಷ್ಣ ಮಿಶನ್ನಿನ ಮುಖ್ಯಸ್ಥನಾಗಿದ್ದಾಗ ಒಂದು 
ಬೆಲೆಬಾಳುವ ಶಿಫಾರಸು ಪತ್ರ ನನಗೆ ದೊರಕಿದ್ದು ನೆನಪಿದೆ. ೧೯೫೩ರಲ್ಲಿ ವಿಶಾಲವಾದ ವೈ. ಎಂ. 
ಸಿ. ಎ, ಸಭಾ ಮೈದಾನದಲ್ಲಿ ಶ್ರೀಮತಿ ಎಂ. ಎಸ್‌. ಸುಬ್ಬಲಕ್ಷ್ಮಿಯವರ ಸಂಗೀತ ಕಛೇರಿಯನ್ನು ' 
ಏರ್ಪಡಿಸಿ, ನಾವಿಲ್ಲಿ ಸೇರಿರುವ ಈ ಸಭಾಂಗಣದ ಕಟ್ಟಡ ನಿಧಿಗಾಗಿ ರೂ. ೯೩,೦೦೦ಗಳನ್ನು 
ಕೂಡಿಸಿದ್ದೆವು. ಮರುದಿನ ಬೆಳಗ್ಗೆ ಆ ಭಾರೀ ಷಾಮಿಯಾನಾವನ್ನು ವೈ. ಎಂ. ಸಿ. ಎ., ಮೈದಾನದಿಂದ 
ತೆಗೆದಾಗ ನನ್ನ ನಿರ್ದಿಷ್ಟ ಸೂಚನೆಯಂತೆ ಅದನ್ನು ಹಾಕಲು ಹೂಳಿದ್ದ ಕಂಬಗಳಿಗಾಗಿ ತೆಗೆದಿದ್ದ 
ತಗ್ಗುಗಳನ್ನು ಮಣ್ಣಿಂದ ಮುಚ್ಚಿ ಹುಲ್ಲು ಹೊದಿಸಿ ಸಾಧ್ಯವಾದಷ್ಟು ಮೊದಲಿದ್ದಂತೆಯೆ ಆ ಹುಲ್ಲು 
ಮೈದಾನವನ್ನು ಸರಿಪಡಿಸಲಾಯಿತು. ಮರುದಿನ ವೈ.ಎಂ.ಸಿ.ಎ., ಕಾರ್ಯದರ್ಶಿಗಳಿಂದ ನನಗೊಂದು 
ಸುಂದರವಾದ ಪತ್ರ ಬಂತು : 


ತಾವು ಮಾಡಿದ ಇಂಥ ಕೆಲಸವನ್ನು ಸಾಧಾರಣವಾಗಿ ಯಾರೂ ಮಾಡುವುದಿಲ್ಲ ಸ್ವಾಮೀಜಿ. 
ಇದಕ್ಕಾಗಿ ನಿಮಗೆ ಬಹಳ ಬಹಳ ಕೃತಜ್ಞತೆಗಳು. 


ಈ ಬಗೆಯ ಶಿಫಾರಸು ಪತ್ರಗಳು ನನಗೆ ಬಹು ಬೆಲೆಯುಳ್ಳವು. 


೩೧. ಪ್ರಬುದ್ಧ ನಾಗರಿಕತ್ವ : ಪ್ರಜಾಸತ್ತೆಯ ಅಂತರಾತ್ಮ ; ಜೀವಜೀವಾಳ 


ನಾಗರಿಕತ್ವದ ಜವಾಬ್ದಾರಿಕೆ ನಮ್ಮ ರಾಷ್ಟ್ರೀಯ ಗುಣವಾಗಬೇಕಾಗಿದೆ. ಅದಕ್ಕಾಗಿ ಒದ್ದಾಡಬೇಕಾ 
ಗಿಲ್ಲ. ಇಲ್ಲವೆ ಬಾಹ್ಯ ಬಹುಮಾನಗಳಿಂದ ಇಲ್ಲವೆ ಭರ್ತನೆಯಿಂದ ಪ್ರಚೋದಿಸಬೇಕಾಗಿಲ್ಲ. ಇದು ' 
ನಮ್ಮಲ್ಲಿ ಪದೇ ಪದೇ ಕಾಣಬರುವುದಿಲ್ಲ. ನಮ್ಮಲ್ಲಿ ಪಾಶ್ಚಾತ್ಮ ಪ್ರಜಾಸತ್ತಾತ್ಮಕತೆಯ ಎಲ್ಲ 
ಲಕ್ಷಣಗಳೂ ಇವೆ. ಆದರೆ ಅಲ್ಲಿರುವ ನಾಗರಿಕ ಸದ್ಗುಣಗಳು ಮತ್ತು ಸುಭಗತೆ ಮಾತ್ರ ಇಲ್ಲಿಲ್ಲ. 
ದೇಹವೇನೋ ಇದೆ. ಆದರೆ ಅದನ್ನು ಜೀವಂತಗೊಳಿಸುವ ಆತ್ಮ ಮಾತ್ರ ಇಲ್ಲ ; ಅದನ್ನು ಇನ್ನೂ 
ಕಂಡುಕೊಳ್ಳಬೇಕಾಗಿದೆ. ಆ ಆತ್ಮವೆ ಪ್ರಬುದ್ಧ ನಾಗರಿಕತ್ವ. ಎಲ್ಲವೂ ಬಾಹ್ಮದಲ್ಲಿದೆ-ದೊಡ್ಡ ಕಟ್ಟಡ 
ಗಳು, ದುಬಾರಿ ಪರಿಕರಗಳು, ಉತ್ತಮ ಅಂದವಾದ ಪೀಠೋಪಕರಣಗಳು ಎಲ್ಲ ಇದೆ. ಆದರೆ 
ಪಾಶ್ಚಾತ್ಮರ ಚೈತನ್ಯ, ಕಾಯಕದ ಗೌರವ ಹಿರಿಮೆ, ಕೂಡಿ ಕೆಲಸ ಮಾಡುವುದು, ಮಾನವೀಯ 
ಪರಹಿತ ಚಿಂತನೆ--ಇವೆಲ್ಲವುಗಳನ್ನೂ ಅತ್ಯಂತ ಉತ್ಪಷ್ಟವನ್ನಾಗಿಸುವುದಕ್ಕೆ ತಕ್ಕ ಉಚಿತ ಪ್ರಮಾಣ 


CC-0. Jangamwadi Math Collection. Digitized by eGangotri 


೬೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ದಲ್ಲಿ ಬೆಳೆಸಿಕೊಳ್ಳುವ ಅಗತ್ಯವಿದೆ. ಪ್ರಬುದ್ಧ ನಾಗರಿಕತ್ವದ ವಿಶಾಲವಾದ ಪಸರಿಸುವಿಕೆಯಿಂದ 
ಪ್ರಜಾಸತ್ತೆಯ ಅಂತರಾತ್ಮವಾದವು ಈ ಚೈತನ್ಮದಾಯಕತೆಯಲ್ಲಿಯೆ ಇದೆ. ಈ ರೀತಿಯಾಗಿ 
ಆತ್ಮಧಾರಣೆ ಮಾಡಿ ನಮ್ಮ ದೇಶದಲ್ಲಿ ದೀರ್ಥಕಾಲ ಬಾಳುವ ರಾಜಕೀಯ, ಆರ್ಥಿಕ ಮತ್ತು 
ಸಾಮಾಜಿಕ ಪ್ರಜಾಸತ್ತೆಯ ಸೌಧವನ್ನು ಮಾನವ ಕುಲದ ಏಳನೆ ಒಂದಂಶದ ಜನರಿಗೆ ಕಟ್ಟುವುದು 
ಮಾತ್ರವಲ್ಲದೆ, ಅದೇ ತಳಹದಿಯ ಮೇಲೆ ವೇದಾಂತದಲ್ಲಿಯೂ ಸಕಲ ಮಹಾಧರ್ಮಗಳಲ್ಲೂ 
ಪ್ರತಿಪಾದಿಸಿರುವ ಮಾನವನ ಉನ್ನತ ಆಧ್ಯಾತ್ಮಿಕ ಜೀವನದ ಸುಂದರವಾದ ಮೇಲ್ಭಾಗದ ಸೌಧವನ್ನು 
ಕಟ್ಟಬಲ್ಲೆವು. ನಮ್ಮಲ್ಲಿ ಬಹುಜನರು ಹಿಂದೆ ಭಾವಿಸಿದ್ದರು, ಈಗಲೂ ಹಾಗೆಯೆ ಭಾವಿಸುವವ 
ರಿದ್ದಾರೆ--ಮನುಷ್ಯ ಸ್ವಾರ್ಥಿಯಾಗಿಯೂ, ಕುಟಿಲನಾಗಿಯೂ ಇದ್ದಾಗ್ಲೂ ಅದೇ ಕಾಲಕ್ಕೆ ಅದರ 
ಜೊತೆಗೆ, ಪ್ರಾರ್ಥಿಸಿ ದೇವರಿಗೆ ಧನದ ಕಾಣಿಕೆ ಒಪ್ಪಿಸಿ ಧ್ಯಾನ ಮಾಡುತ್ತ, ಯೋಗವನ್ನು ಆಚರಿಸುತ್ತ 
ಸಾಧುವೂ ಆಗಿರಬಹುದೆಂದು. ಇದು ತಪ್ಪು, ಮೂರ್ಯತನ, ಹುಚ್ಚು ಎಂದು ನಾವು ಇಂದು ಅರಿಯ 
ಬೇಕು. ಇದು ಹಾನಿಕಾರಕ. ಇದು ಅಪ್ರಬುದ್ಧತೆಯ ಫಲ. ಒಳ್ಳೆಯ ನಾಗರಿಕನಾಗದೆ ನಿಜವಾದ ಸಾಧು 
ಸಂತನಾಗಲಾರ. ಮನುಷ್ಯತ್ವದ ಶೂರತನವೂ ಇದೆ. ಸಾಧುತ್ವದ ಶೂರತನವೂ ಇದೆ. ಮನುಷ್ಯತ್ವದ 
ಬುನಾದಿಯ ಮೇಲೆ ಸಾಧುತ್ವದ ಸೌಧವನ್ನು ಎಬ್ಬಿಸಬೇಕಾಗಿದೆ. ಇಲ್ಲದಿದ್ದರೆ ಅದು ಅಗ್ಗದ, 
ಅಪಾಢಭೂತಿ ಸಾಧುತ್ವವೋ ಕಪಟ ಸಾಧುತ್ವವೋ ಆದೀತು. ಅಂಥವರು ನಮ್ಮಲ್ಲಿ ಬಹು 
-ಜನರಿದ್ದಾರೆ. ಅದು ನಮ್ಮ ದುಃಖ, ನಮ್ಮ ಲಜ್ಜೆ. ಮನುಷ್ಯತ್ವದ ಶೂರತನವನ್ನು ಸೃಜನಾತ್ಮಕ 
ಮಾನವ ಕ್ರಿಯೆ ಪ್ರಕ್ರಿಯೆಯಿಂದಲೆ ಮಾತ್ರ ಸಾಧಿಸಲಾಗುತ್ತದೆ. ಕ್ರೈಸ್ತರ ಬೋಧನೆಯ ಮಾತಿನಲ್ಲಿ : 
ನೀನು ಕಣ್ಣಾರೆ ಕಾಣುವ ಮನುಷ್ಯನನ್ನು ಪ್ರೀತಿಸದಿದ್ದರೆ, ಕಣ್ಣಿಗೆ ಕಾಣದ ದೇವರನ್ನು ಹೇಗೆ 
ಪ್ರೀತಿಸುವೆ ? 
೩೨. ರಾಷ್ಟ್ರೀಯತೆ ಅಂತಾರಾಷ್ಟ್ರೀಯತೆಯಾಗಿ ಬೆಳೆಯಬೇಕು 
ಸೃಜನಾತ್ಮಕ ಸುಖದಾಯಕ ಪರಸ್ಪರ ಒಡನಾಟ ಒಂದು ರಾಷ್ಟ್ರಕ್ಕೆ ಸೀಮಿತವಾದಾಗ ಅದನ್ನು 
ಪ್ರಬುದ್ಧ ನಾಗರಿಕತ್ವ ಎಂದು ಕರೆಯಲಾಗುತ್ತದೆ. ಅಂಥ ನಾಗರಿಕತ್ವವನ್ನು ರಾಜಕೀಯ ಮತ್ತು 
ಸಾಮಾಜಿಕ ಕ್ಷೇತ್ರದಲ್ಲೂ ಸಹಿತ ಅತ್ಯುಚ್ಚ ಸ್ಥಿತಿಯೆಂದು ನಾವು ಭಾವಿಸಿಲ್ಲ. ಅದು- ನಾಗರಿಕತ್ವ 
ಮಾನವ ಪರಸ್ಪರ ಒಡನಾಟದ ವಿಚಾರದಲ್ಲಿ ಮಾನವ ನೆರೆಹೊರೆಯ ತನಕ್ಕಿರುವ ರಾಷ್ಟ್ರೀಯ 
ಎಲ್ಲ ಎಲ್ಲೆಗಳ ಅಡೆತಡೆಗಳನ್ನು ಮುರಿದಿಕ್ಕಿದಾಗ, ಹಾಗೂ ಅದು ಅಂತರರಾಷ್ಟ್ರೀಯ ನೆರೆಹೊರೆಯ 
ಪ್ರೀತಿಯಾದಾಗ, ಹಾಗೂ ಅಂತಾರಾಷ್ಟ್ರೀಯ ಮತ್ತು ಮಾನವೀಯ ಸ್ಥಿತಿ ತಲುಪಿದಾಗ ಅತ್ಯುಚ್ಚ 
ವೆನಿಸುತ್ತದೆ. ನಮ್ಮ ಬಾಗಿಲುಗಳನ್ನು ಕಿಟಕಿಗಳನ್ನು ಇಡೀ ಜಗತ್ತಿನ ಮಾನವತೆಯ ಜಾಗೃತಿಗೆ 
ತೆರೆಯುವುದರಿಂದ, ರಾಷ್ಟ್ರೀಯ ನಾಗರಿಕತ್ವವು ನಿಧಾನವಾಗಿ ಜಾಗತಿಕ ನಾಗರಿಕತ್ವಕ್ಕೆ ತಲುಪುತ್ತದೆ. 
ಆದ್ದರಿಂದಲೆ ನಾಗರಿಕತ್ವ ಅಥವಾ ದೇಶಾಭಿಮಾನ, ರಾಷ್ಟ್ರಪ್ರೇಮದ ಪರಿಕಲ್ಪನೆಯಲ್ಲಿ ನಕಾರಾತ್ಮಕ 
ವಾದದ್ದು ಏನೂ ಇಲ್ಲ. ಆದರೆ ಅಗ್ಗದ ಮತ್ತು ಪೊಳ್ಳು ವಿಶ್ವನಾಗರಿಕತ್ವವು ನಿಜವಾದ 
ಅಂತರರಾಷ್ಟ್ರೀಯ ನಾಗರಿಕತ್ವ ಅಲ್ಲ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳುವ ಅಗತ್ಯವಿದೆ. 
ಅಂಥ ಹುಸಿ ವಿಶ್ವ ನಾಗರಿಕರು, ಆರ್ಥಿಕ ಅಥವಾ ಇನ್ನಿತರ ಅನುಕೂಲತೆಗಳನ್ನು ಎಲ್ಲೆಲ್ಲಿ 
ಪಡೆಯಬಹುದೊ ಅಲ್ಲಿ ಬಹು ಸಂತೋಷಪಡುತ್ತಾರೆ. ಅಂಥವರು ಹೊರನೋಟಕ್ಕೆ ವಿಶ್ವ ನಾಗರಿಕ 
ದೃಷ್ಟಿವುಳ್ಳವರು. ರಾಷ್ಟ್ರೀಯ ದೇಶಪ್ರೇಮಕ್ಕೆ ಕೀಳು ಬೆಲೆ ಕಟ್ಟುತ್ತಾರೆ. ಇದು ಬಹು ದರಿದ್ರ ಕಲ್ಪನೆ 
ಮತ್ತು ಮನೋಭಾವ. ನೀವು ನಿಮ್ಮ ರಾಷ್ಟ್ರೀಯ ಚೇತನದಲ್ಲಿ ಬಲವಾಗಿ ಮತ್ತು ಆಳವಾದ ಬೇರು 
ಬಿಡದಿದ್ದರೆ, ನಿಮ್ಮ ರಾಷ್ಟ್ರೀಯ ಜವಾಬ್ದಾರಿಯನ್ನು ನರವೇರಿಸದಿದ್ದರ, ನೀವು ಆರೋಗ್ಯಕರ ವಾದ 


CC-0. Jangamwadi Math Collection. Digitized by eGangotri 


ಪ್ರಬುದ್ಧ ನಾಗರಿಕತ್ವ ಮತ್ತು ನಮ್ಮ ಪ್ರಜಾಸತ್ತೆ ೬೭ 


ಸದೃಡ ಅಂತರರಾಷ್ಟ್ರೀಯತೆಯನ್ನು ಬೆಳೆಸಿಕೊಳ್ಳಲಾರಿರಿ. ಅಂತರರಾಷ್ಟ್ರೀಯತೆ ಅಂಥ ಅಗ್ಗದ 
ವಿಶ್ವನಾಗರಿಕತ್ವಕ್ಕಿಂತ ಗಟ್ಟಿಮುಟ್ಟಾದ ಉಪಾದಾನ ವಸ್ತುವಿನಿಂದ ರಚಿತವಾಗಿದೆ. ಆ ಬೆಳವಣಿಗೆಯ 
ದಾರಿ ರಾಷ್ಟ್ರೀಯತೆಯಿಂದ ಅಂತರರಾಷ್ಟ್ರೀಯತೆಗೆ. ರಾಷ್ಟ್ರೀಯ ಮಾನವೀಯತೆ ಅಂತರರಾಷ್ಟ್ರೀಯ 
ಮಾನವೀಯತೆಯಾಗಿ ಅರಳಬೇಕು. ಅದು ಪ್ರಬುದ್ಧ ನಾಗರಿಕತ್ವದ ಭಾರತೀಯ ಪರಿಕಲ್ಪನೆ. ಇದು, 
ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವದಲ್ಲಿ ಉನ್ನತವಾಗಿ ಅಭಿವೃದ್ಧಿಯಾಗಿತ್ತೆಂದು, ಅವರ ಜೀವನದಿಂದ 
ಭಾಷಣಗಳಿಂದ ಮತ್ತು ಪತ್ರಗಳಿಂದ ವ್ಯಕ್ತವಾಗುತ್ತದೆ. ಅಂತರರಾಷ್ಟ್ರೀಯ ವ್ಯಕ್ತಿ ರೋಮೆ ರೋಲಾ 
ತಮ್ಮ ಕೃತಿ : "ಶ್ರೀ ರಾಮಕೃಷ್ಣರ ಜೀವನ' (1.179 05ಗ Ramakrishna) ಮುನ್ನುಡಿಯಲ್ಲಿ, ಶ್ರೀ 
ರಾಮಕೃಷ್ಣರು ಮತ್ತು ವಿವೇಕಾನಂದರು ವಿಶ್ವಾತ್ಮದ ಉಜ್ವಲ ಸ್ವರಮೇಳ ವೆಂದು ಚಿತ್ರಿಸಿದ್ದಾರೆ. 
ಹಾಗೂ “ಸ್ವಾಮಿ ವಿವೇಕಾನಂದ' ಎಂಬ ಅವರ ಗ್ರಂಥದಲ್ಲಿ ಶ್ರೀ ವಿವೇಕಾನಂದರು ಪೂರ್ವ 
ಪಶ್ಚಿಮಗಳ ಸಂಗಮ ಬಿಂದುವೆಂದೂ ಸಮಸ್ತ ಮಾನವ ಚೇತನದ ಸುಷಮ ಮೈದೋರುವಿಕೆಯೆಂದೂ 
ಚಿತ್ರಿಸಿದ್ದಾರೆ. 

ಈ ಆಧ್ಯಾತ್ಮಿಕ ಮತ್ತು ಚಿಂತನೆಯ ಹಿನ್ನೆಲೆಯಲ್ಲಿ, ಭಾರತದಲ್ಲಿ ಎಂದೆಂದಿಗೂ ಸಂಕುಚಿತ; 
ಅಂಧ ಸ್ವದೇಶಾಭಿಮಾನದ ರಾಷ್ಟ್ರೀಯತೆ ಬೆಳೆಯಲಾರದು. ಭಾರತೀಯ ತತ್ತ್ವಶಾಸ್ತ್ರ ಮತ್ತು ಸಂಸ್ಕೃತಿ 
ವಿಶ್ವಾತ್ಮಕ ಮತ್ತು ಮಾನವೀಯತೆಗೆ ವಿಸ್ತರಿಸುತ್ತದೆ. ಭಾರತವೇ ಯಾವಾಗಲೂ ಸರಿ, ಇತರ 
ರಾಷ್ಟ್ರಗಳು ಯಾವಾಗಲೂ ತಪ್ಪು ಎಂದು ಎಂದಿಗೂ ನಾವು ಹೇಳಲಾರೆವು. ಭಾರತವು ದಾರಿ ತಪ್ಪಿದಾಗ 
ಅದು ತಪ್ಪೇ. ಇತರ ರಾಷ್ಟ್ರಗಳು ಸರಿಯಾಗಿದ್ದಾಗ ಅವು ಸರಿ. ಸರಿಯೊ ತಪ್ಪೋ, ಇದು ನನ್ನ ದೇಶ 
ಎಂಬುದು ಅಂಧ ಸ್ವದೇಶಾಭಿಮಾನ, ಇಲ್ಲವೆ ಅದು ಅತಿ ರಾಷ್ಟ್ರೀಯತೆ ಎನಿಸುತ್ತದೆ. ಅಥವಾ 
ವೈಭವೀಕರಿಸುವುದು ಇಲ್ಲವೆ ಎಲ್ಲ ಸೈನಿಕ ವಿಚಾರಣೆಗಳನ್ನು ಎತ್ತಿ ಕಟ್ಟುವುದು ಉಗ್ರ ಸ್ವದೇಶ 
ಪ್ರೇಮ, ಯುದ್ಧ ಪ್ರೇಮ ಎನಿಸುತ್ತದೆ. ನಿಕೊಲಸ್‌ ಷವಿನ್‌ ಎಂಬ ಹತ್ತೊಂಬತ್ತನೆ ಶತಮಾನದ 
ಫ್ರೆಂಚ್‌ ಯೋಧನೊಬ್ಬ ಈ ಸಿದ್ಧಾಂತವನ್ನು ಎತ್ತಿ ಹಿಡಿದ : ನನ್ನ ಫ್ರಾನ್ಸ್‌ ಯಾವಾಗಲೂ ಸರಿ. 
ಇಂಥ ಅತ್ಯುಗ್ರ ದೇಶಾಭಿಮಾನವನ್ನು ಆರೋಗ್ಯಕರವಾದ ಸೃಜನಾತ್ಮಕ ರಾಷ್ಟ್ರೀಯತೆ ಮತ್ತು 
ನಾಗರಿಕತ್ವದಿಂದ ಪ್ರತ್ಯೇಕಿಸಿ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು. 


೩೩. ಉಪಸಂಹಾರ 


ಆದ್ದರಿಂದ, ಭಾರತದಲ್ಲಿರುವ ನಮಗೆ ಪ್ರಬುದ್ಧ ನಾಗರಿಕತ್ವದ ಈ ವಿಷಯ ಬಹು ಮುಖ್ಯ 
ವಾದುದು. ನಾನು ಈ ಭಾಷಣದಲ್ಲಿ ತೋರಿಸಲು ಪ್ರಯತ್ನಿಸಿರುವಂತೆ ಇದು ಕೇವಲ ರಾಜಕೀಯ 
ವಾಗಿಯೆ ಮಾತ್ರವಲ್ಲ, ನೈತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿಯೂ ಬಹುಮುಖ್ಯ. ಸ್ವಾಮಿ 
ವಿವೇಕಾನಂದರು ಉಪನಿಷತ್ತುಗಳು ಮತ್ತು ಗೀತೆಯ ತತ್ತ್ವಶಾಸ್ತ್ರದ ಅಂದರೆ ವೇದಾಂತದ ಬೆಳಕಿನಲ್ಲಿ 
ಪ್ರತಿಪಾದಿಸಿರುವಂತೆ, ಭಾರತವನ್ನು ಒಂದು ಪ್ರಬಲ ಬಲಾಢ್ಮ ಮಾನವ ಉತ್ಪತ್ತಿ ಮತ್ತು ವಿಕಾಸ 
ವಿಜ್ಞಾನದ ಒಂದು ಪ್ರಯೋಗಶಾಲೆಯನ್ನಾಗಿ ಮಾನವ ಕುಲದ ಏಳನೆಯ ಒಂದಂಶ ಭಾಗದ ಜನರನ್ನು 
ಪರಿವರ್ತಿಸುವ ಒಂದು ವಿಶೇಷ ಸೌಭಾಗ್ಯ ಮತ್ತು ಅವಕಾಶ ನಮ್ಮದಾಗಿದೆ. ಭಾರತದ ಒಳಗಡೆಯ 
ಅಂಥ ಬೆಳವಣಿಗೆ ಹೊರ ಜಗತ್ತಿನ ಮೇಲೆ 'ಒಂದು ಪ್ರಚಂಡವಾದ ಮತ್ತು ಆರೋಗ್ಯಕರವಾದ 
ಪರಿಣಾಮವನ್ನು ಮಾಡುತ್ತದೆ. ಭಾರತದ ಉತ್ಕೃಷ್ಟ ಆಧುನಿಕ ಬೆಳವಣಿಗೆಗೆ ಜಗತ್ತು, ಪ್ರಜಾಸತ್ತೆ 
ಮತ್ತು ವೈಜ್ಞಾನಿಕ ತಂತ್ರಜ್ಞಾನ ರೂಪದಲ್ಲಿ ನಮಗೆ ಮಾಡಿದ ಉಪಕಾರಕ್ಕೆ ನಾವು ಕೃತಜ್ಞತೆಯಿಂದ 
ತೀರಿಸಬೇಕಾದ ಯಣವೆ ಅದು. ಈ ಪ್ರಯೋಗ ಶಾಲೆಯಲ್ಲಿ ನಾವು ಮಾಡುವ ಪ್ರಯೋಗ, ಅದನ್ನು 
ಶುದ್ಧ ಸಂಶೋಧನೆ ಮತ್ತು ವ್ಯಾವಹಾರಿಕ ಅನುಷ್ಠಾನಕ್ಕಾಗಿ ಕೈಗೆತ್ತಿಕೊಂಡದ್ದಾದರೆ ಶ್ರೀಕೃಷ್ಣನು 


CC-0. Jangamwadi Math Collection. Digitized by eGangotri 


೬೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಸಮಸ್ತ ಮಾನವ ಕುಲಕ್ಕೂ ಅರ್ಜುನನ ದ್ವಾರಾ, ಗೀತೆಯಲ್ಲಿ ಹೇಳಿದ ಆಧ್ಯಾತ್ಮಿಕತೆಯ ವಿಜ್ಞಾನ 
ಮತ್ತು ತಂತ್ರಜ್ಞಾನದಿಂದ ಈ ಎಲ್ಲ ಆರೋಗ್ಯಕರ ಸತ್ಸಲಗಳುಂಟಾಗುತ್ತವೆ : 


"ತಸ್ಮಾತ್‌ ಯೋಗೀ ಭವಾರ್ಜುನ--' (ಗೀತಾ, ೪.೪೬) 
ಆದ್ದರಿಂದ ಓ ಅರ್ಜುನ ಯೋಗಿಯಾಗು. 


ಅನು : ಕೋ. ಚನ್ನಬಸಪ್ಪ 


CC-0. Jangamwadi Math Collection. Digitized by eGangotri 


೨ 
ವಿಜ್ಞಾನ, ಪ್ರಜಾಪ್ರಭುತ್ವ ಮತ್ತು ಧರ್ಮ* 


೧. ಪ್ರಸ್ತಾವನೆ 


ನನ್ನ ಮುಂದಿನ ವಿಷಯ ಬಹು ವಿಶಾಲವಾದುದು. ಇವು ಒಂದೊಂದೇ ವಿಷಯ--ವಿಜ್ಞಾನ, 
ಪ್ರಜಾಪ್ರಭುತ್ವ ಮತ್ತು ಧರ್ಮ-ದೊಡ್ಡದಿದ್ದು ಗಂಟೆಗಟ್ಟಲೆ ವಿಚಾರ ಮಾಡಬಹುದು. ಆದರೆ 
ಅವನ್ನು ಕೂಡಿಸಿ ಒಂದೇ ವಸ್ತುವಾಗಿ ಪರಿಗಣಿಸಿ ನಮ್ಮ ದೇಶವನ್ನು ಇಂದು ಮೂಲಭೂತವಾಗಿ 
ಪುನರ್ರೂಪಿಸಲು ಶ್ರಮಿಸುತ್ತಿರುವ ಈ ಮಹಾಶಕ್ತಿಗಳತ್ತ ನಿಮ್ಮ ಗಮನ ಸೆಳೆಯಬಯಸುವೆ. 
೨. ವಿಜ್ಞಾನ ಮತ್ತು ಪ್ರಜಾಪ್ರಭುತ್ವ ಶಕ್ತಿಗಳು 

ಆಧುನಿಕ ಪ್ರಪಂಚದಲ್ಲಿ ವಿಜ್ಞಾನ ಮತ್ತು ಪ್ರಜಾಪ್ರಭುತ್ವದ ಶಕ್ತಿಗಳು ಮಾನವ ಜೀವನವನ್ನು 
ಪರಿವರ್ತಿಸಲು ವಿವಿಧ ರೀತಿಗಳಲ್ಲಿ ಕಾರ್ಯನಿರತವಾಗಿವೆ. ಕೆಲ ಭಾಗಗಳಲ್ಲಿ ಈಗಾಗಲೇ ಅಗಾಧ 
ಪ್ರಮಾಣದಲ್ಲಿ ಈ ಬದಲಾವಣೆಯಾಗಿದ್ದು ಇತರ ಭಾಗಗಳ ಮೇಲೂ ಅದರ ಪರಿಣಾಮವಾಗುತ್ತಿದೆ. 
- ಕಳೆದ ಅರ್ಧ ಶತಮಾನದಿಂದ ಸಾಮಾನ್ಯ ರೀತಿಯಲ್ಲಿ ನಮ್ಮ ದೇಶವೂ ಈ ಶಕ್ತಿಗಳ ಪರಿಣಾಮವನ್ನು . 
ಅನುಭವಿಸುತ್ತಿದೆ ; ಆದರೆ ಸ್ವಾತಂತ್ರ್ಯ ಬಂದನಂತರ ವರ್ಷವರ್ಷವೂ ಹೆಚ್ಚು ವೇಗವಾಗಿ ನಮ್ಮ 
ದೇಶ ಈ ಶಕ್ತಿಗಳ ಸುಳಿಗೇ ಸಿಲುಕತೊಡಗಿದೆ. ದೇಶ ಇಂದು ಅವನ್ನು ಪರಿಗಣಿಸಲೇಬೇಕು. ನಮ್ಮ 
ಪ್ರಜೆಗಳು ಈ ಶಕ್ತಿಗಳನ್ನು ಅರಿತುಕೊಂಡು, ಅಂಗೀಕರಿಸಿ, ಬುದ್ಧಿವಂತಿಕೆಯಿಂದ ಅವನ್ನು ಮೈಗೂಡಿಸಿ 
ಕೊಳ್ಳುವುದು ಇಂದಿನ ಯುಗದ ಅಗತ್ಯವಾಗಿದೆ. ಹಾಗೆ ಮಾಡಿದಲ್ಲಿ ಭಾರತ ಒಂದು ಹೊಸ ಅಧ್ಯಾಯ 
ವನ್ನು ರೂಪಿಸಿ ತನಗಾಗಿ ಒಂದು ಹೊಸ ಭವಿಷ್ಯವನ್ನು ರೂಪಿಸಿಕೊಳ್ಳಬಹುದು. ಆದ್ದರಿಂದ ಇಂಥ 
ವಿಷಯದ ಚರ್ಚೆ ನಮಗೆ ಕೇವಲ ಶಾಸ್ತ್ರೀಯ ಆಸಕ್ತಿಯದಷ್ಟೇ ಅಲ್ಲ, ಚಿರವಾದ ವೈಯಕ್ತಿಕ 
ಮತ್ತು ಸಾಮೂಹಿಕ ಕಲ್ಕಾಣಕ್ಕೆ ಕಿರು ಉಪಯುಕ್ತ. 

ಇತರ ದೇಶಗಳೊಡನೆ ಹೋಲಿಸಿದಲ್ಲಿ ಭಾರತದಲ್ಲಿ ಈ ಎರಡು ಶಕ್ತಿಗಳ ಅಂತರ್ಕ್ರಿಯೆ ಮತ್ತು 
ಪರಿಣಾಮದಲ್ಲಿ ಏನೋ ಒಂದು ವಿಶೇಷ, ಒಂದು ಮಹತ್ವ ಇದೆಯೆಂದು ನನಗನ್ನಿಸುತ್ತದೆ. ಭಾರತ 
ದಲ್ಲಿ ಸತಾರ್ಕಿಕ, ಸಮಗ್ರ ತತ್ವಜ್ಞಾನದ ಫಲವಾಗಿ ಒಂದು ಧಾರ್ಮಿಕ ಪ್ರಜ್ಞೆ ಆಳವಾಗಿ ಬೇರೂರಿದೆ. 
ಇತಿಹಾಸದ ಕಾಲದಿಂದಲೂ ನಮ್ಮ ವೈಯಕ್ತಿಕ, ಸಾಮೂಹಿಕ ಜೀವನವನ್ನು ರೂಪಿಸುವುದರಲ್ಲಿ 
ಧರ್ಮ ಅತ್ಯಂತ ಸತ್ಕಶಾಲಿ ಶಕ್ತಿಯಾಗಿದೆ ; ಇಂದೂ ಅಷ್ಟೇ. ನಮ್ಮ ಸುದೀರ್ಫು ಇತಿಹಾಸದ 
ಏರುಪೇರುಗಳನ್ನು ಭರಿಸಲು, ಬದಲಾಗುತ್ತಿರುವ ಕಾಲಕ್ಕೆ ಹೊಂದಿಕೊಳ್ಳಲು, ಪ್ರಗತಿಯ ದೃಷ್ಟಿಯಿಂದ 


* ಕಲ್ಕತ್ತಾದ ರಾಮಕೃಷ್ಣ ಮಿಶನ್‌ ಇನ್‌ಸ್ಟಿಟ್ಯೂಟ್‌ ಆಫ್‌ ಕಲ್ಚರ್‌ನಲ್ಲಿ ೧೯೫೪ನೇ ಇಸವಿಯ ಆಗಸ್ಟ್‌ 
೨೭ ರಂದು ಮಾಡಿದ ಭಾಷಣ 
CC-0. Jangamwadi Math Collection. Digitized by eGangotri 


೭೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಅವಿಚ್ಛಿನ್ನತೆಗಾಗಿ ಪ್ರಾಚೀನ-ಅರ್ವಾಚೀನಗಳನ್ನು ಸಂಯೋಜಿಸಲು ಅಗತ್ಯವಾದ ಸಾಮರ್ಥ್ಯ, 
ಹೊಂದಾಣಿಕೆ ಪ್ರವೃತ್ತಿ ಮತ್ತು ಸಮೀಕರಣ ಶಕ್ತಿಗಳನ್ನು ಧರ್ಮ ನಮಗೆ ನೀಡಿದೆ. ಆಧುನಿಕ ಯುಗ 
ದಲ್ಲಿ ಅಧ್ಯಾತ್ಮದ ಜತೆಗೂಡುತ್ತಿರುವ ವಿಜ್ಞಾನ ಮತ್ತು ಪ್ರಜಾಪ್ರಭುತ್ವದ ಶಕ್ತಿಗಳನ್ನು ಮೈಗೂಡಿಸಿ 
ಕೊಳ್ಳುವುದೇ ಭಾರತದ ಸಮಸ್ಯೆಯಾಗಿದೆ. ಈ ಪ್ರಯೋಗದ ಯಶಸ್ಸು ಎರಡು ಅಂಶಗಳನ್ನವ 
ಲಂಬಿಸಿದೆ : ಈ ನಮ್ಮ ಆಧ್ಯಾತ್ಮಿಕತೆಯ ಸತ್ವ ಮತ್ತು ಹೊಸ ಶಕ್ತಿಗಳನ್ನು ಅದು ಸ್ವಾಗತಿಸುವ 
ಬಗೆ. 

ಈ ಹೊಸ ಶಕ್ತಿಗಳು ಹುಟ್ಟಿದ್ದು ಯೂರೋಪ್‌ ಮತ್ತು ಅಮೆರಿಕದಲ್ಲಿ. ವಿಜ್ಞಾನ ಮತ್ತು 
ಯಂತ್ರಶಾಸ್ತ್ರದ ಬೆಳವಣಿಗೆ ಆ ರಾಷ್ಟ್ರಗಳಲ್ಲಿ ಜನರ ಜೀವನವನ್ನು ಕ್ರಾಂತಿಕಾರಕವಾಗಿ ಮಾರ್ಪಡಿಸಿತು. 
ಅದರಿಂದ ಹೊರಹೊಮ್ಮಿದ ಸತ್ವಶಾಲಿ ಶಕ್ತಿಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಪ್ರಜಾಪ್ರಭುತ್ವ 
ಭಾವನೆ. ವಿಜ್ಞಾನದ ಬೌದ್ಧಿಕ ಶಕ್ತಿ ಮತ್ತು ಪ್ರಜಾಪ್ರಭುತ್ವದ ಸಾಮಾಜಿಕ ಶಕ್ತಿಗಳು ಪಾಶ್ಚಿಮಾತ್ಯ 
ಮಾನವನ ಜೀವನ ಮತ್ತು ವಿಚಾರಧಾರೆಯ ಮೇಲೆ ಪ್ರಚಂಡ ಪರಿಣಾಮ ಮಾಡಿವೆ. ಈ ಹೊಸ 
ಶಕ್ತಿಗಳು ಪಶ್ಚಿಮದ ಧಾರ್ಮಿಕ ಪ್ರಜ್ಞೆ ಮತ್ತು ಸಂಪ್ರದಾಯದೊಂದಿಗೆ ಜತೆಗೂಡಲಾಗಲಿಲ್ಲ ; ಆ 
ಧರ್ಮ ಅವುಗಳನ್ನು ಸ್ಟಾಗತಿಸಲಿಲ್ಲ. ಇದರ ಫಲವಾಗಿ ಪಶ್ಚಿಮದ ಮನುಷ್ಯನ ಮನದಲ್ಲಿ 
ಒಡಕುಂಟಾಯಿತು--ನಿಷ್ಠೆ, ವಿವೇಚನಗಳ ಘರ್ಷಣೆ, ಚೇತನಕ್ಕೂ ಭೌತ ದ್ರವ್ಯಕ್ಕೂ ಘರ್ಷಣೆ, 
ವಿಶ್ವಕ್ಕೆ ಮನುಷ್ಯ ವಿರೋಧ. 

೩. ಭಾರತಕ್ಕೆ ಹೊಸ ಸವಾಲು 

ಆದ್ದರಿಂದ ಈ ಶಕ್ತಿಗಳ ಬಗ್ಗೆ ಭಾರತ ವ್ಯವಹರಿಸಿರುವ ರೀತಿ, ತೋರಿದ ಮನೋಭಾವ ಮತ್ತು 
ಅದರ ಪ್ರಯತ್ನಗಳ ಯಶಸ್ಸು ರಾಷ್ಟ್ರೀಯ ಪ್ರಾಮುಖ್ಯಕ್ಕಿಂತ ಹೆಚ್ಚು ಮಹತ್ವದ್ದಾಗಿದೆ. 

ನಾವು ಇಚ್ಛಿಸಲಿ, ಬಿಡಲಿ, ವಿಜ್ಞಾನ ಮತ್ತು ಅದರ ಫಲಗಳು ನಮ್ಮ ಶತಶತಮಾನಗಳ 
ಜಡತೆಯನ್ನು ಅಲುಗಿಸಿವೆ. "ಆ ಒಳ್ಳೆಯ ಹಳೆಯ ದಿನಗಳು' ಮಾಯವಾಗುತ್ತಿವೆ. ನಮ್ಮ ಅರ್ಥ 
ವ್ಯವಸ್ಥೆಯ ವಿಧಾನ, ನಮ್ಮ ಸಾಮಾಜಿಕ ಮತ್ತು ಕೌಟುಂಬಿಕ ಸಂಬಂಧಗಳ ವ್ಯವಸ್ಥೆ, ನಮ್ಮ 
ಕೋಟ್ಯಂತರ ಜನರ ಮನಃಪ್ರವೃತ್ತಿ, ನಮ್ಮ ಜೀವನಮೌಲ್ಯಗಳು ಎಲ್ಲವೂ ಆಧುನಿಕ ಪರಿವರ್ತನೆಯ 
ಕುದಿತಕ್ಕೊಳಗಾಗಿವೆ. ಔದ್ಯೋಗೀಕರಣದ ವೇಗ ಹೆಚ್ಚಿದಂತೆ, ಶತಮಾನಗಳಿಂದ ಸಾಗಿಬಂದಿರುವ 
ನಮ್ಮ ಸಮಾಜದ ಊಳಿಗಮಾನ್ಯ ಪದ್ಧತಿಯ ಜಡತೆಯನ್ನು ಅಲುಗಿಸಲಾಗಿದೆ. ಸಾಮಾಜಿಕ ಚಲನೆ 
ಜಾತಿ ಮತ್ತು ಇತರ ಹಳೆಯ ಸಾಮಾಜಿಕ ಸಂಬಂಧ--ಪದ್ಧತಿಗಳನ್ನು ತೊಡೆದುಹಾಕುತ್ತಿದೆ ; ಆ 
ಪದ್ಧತಿಗಳ ಹಿಂದಿನ ಸಾಮಾಜಿಕ ಅಂಗೀಕಾರವೂ ಮಾಯವಾಗುತ್ತಿದೆ. ಜಡವಾಗಿದ್ದ ಕಾಲದ ಗುಣಗಳು 
ಸತ್ವಶಾಲಿ ಸಮಾಜದ ಅಗತ್ಯಗಳನ್ನು ಪೂರೈಸಲು ಏನೇನೂ ಸಾಲದೆನಿಸಿವೆ. ಎಲ್ಲೆಲ್ಲೂ ಹಳೆಯ 
ಮೌಲ್ಯಗಳು, ಹಳೆಯ ಪದ್ಧತಿಗಳು, ಹಳೆಯ ಸಾಮಾಜಿಕ ಮತ್ತು ಆರ್ಥಿಕ ವರ್ಗೀಕರಣಗಳು 
ಕುಸಿದು ಬೀಳುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. ಇದು ಇನ್ನೂ ನಮ್ಮ ಔದ್ಯೋಗೀಕರಣದ 

ಆರಂಭ. ಕಳೆದ ಒಂದು ಶತಮಾನದಲ್ಲಿ ಪಶ್ಚಿಮ ದೇಶಗಳ ಅನುಭವವನ್ನು ನೋಡಿದರೆ ಈ 
ಔದ್ಯೋಗೀಕರಣ, ನಮ್ಮ ಹಳೆಯ ಸಮಾಜದ ಬುದ್ಧಿ ಮತ್ತು ಸ್ವರೂಪದ ಮೇಲೆ ಎಂಥ ಪ್ರಕ್ಷುಬ್ಧ 
ಪರಿಣಾಮಗಳನ್ನು ಉಂಟುಮಾಡಬಹುದೆಂದು ನಿರೀಕ್ಷಿಸಬಹುದು. ನಮ್ಮ ರಾಷ್ಟ್ರೀಯ ಜೀವನದ 

, ಎಲ್ಲ ಲಕ್ಷಣಗಳಲ್ಲೂ ಸಂಭವಿಸಲಿರುವ ಆಮೂಲಾಗ್ರ ಕ್ರಾಂತಿಯ ಪರಿಣಾಮಗಳನ್ನು ಊಹಿಸಿ 

ಕೊಂಡು ಅದರ ಸವಾಲನ್ನು ಬುದ್ಧಿವಂತಿಕೆಯಿಂದ ಪರಿಣಾಮಕಾರಿಯಾಗಿ ಎದುರಿಸಲು ನಮ್ಮ 
ರಾಷ್ಟ್ರೀಯ ಬೌದ್ಧಿಕ ಚೇತನವನ್ನು ಹದಗೊಳಿಸುವುದು ಒಳ್ಳೆಯದು. 


CC-0. Jangamwadi Math Collection. Digitized by 65೩೧0011 


ವಿಜ್ಞಾನ, ಪ್ರಜಾಪ್ರಭುತ್ವ ಮತ್ತು ಧರ್ಮ ೭೧ 


ಗಾಢವಾದ ಪರಿವರ್ತನೆಯ ಸಮಯದಲ್ಲಿ ಜಡತೆಗೆ ಅವಕಾಶವಿಲ್ಲ. ಭಾರತ ತನ್ನ ದೀರ್ಫ 
ಇತಿಹಾಸದಲ್ಲಿ ಅನೇಕ ಪ್ರಕ್ಷುಬ್ಧ ಅವಧಿಗಳನ್ನು ಅನುಭವಿಸಿದೆ. ನಮ್ಮ ದೇಶದ ರಾಷ್ಟ್ರೀಯ ಸಂಸ್ಕೃತಿಗೆ 
ತಳಹದಿಯಾದ ಮೂಲಭೂತ ಆಧ್ಯಾತ್ಮಿಕ ಮೌಲ್ಯಗಳಿಗೆ ಅಚಲ ನಿಷ್ಠೆಯಿಂದಿದ್ದು ಅದು ಆ ಸವಾಲು - 
ಗಳೆಲ್ಲವನ್ನೂ ಯಶಸ್ವಿಯಾಗಿ ಎದುರಿಸಿದೆ. ಒಳ್ಳೆಯ ಮತ್ತು ಕೆಟ್ಟ ಸಂದರ್ಭಗಳೆಲ್ಲದರಲ್ಲೂ ಸತ್ವ 
ಪರೀಕ್ಷೆ ಮಾಡಿ ನೋಡಿರುವ ಈ ಆಧ್ಯಾತ್ಮಿಕ ಮೌಲ್ಯಗಳ ಬಗೆಗಿನ ನಿಷ್ಠೆಗೆ ಆಧುನಿಕ ಪರಿವರ್ತನೆಯ 
ಬಿರುಗಾಳಿ ಸವಾಲಾಗಿದೆ. ಈ ಮುಂಚಿನ ಎಲ್ಲ ಸವಾಲುಗಳೂ ಹರಕು ಮುರುಕಾಗಿದ್ದು ಸೌಮ್ಮ 
ರೀತಿಯದಾಗಿದ್ದವು ; ಈ ಸವಾಲು ಸಮಗ್ರವಾದದ್ದು. ವಿಜ್ಞಾನದ ಬೌದ್ಧಿಕ ಶಕ್ತಿಯನ್ನೂ ಪ್ರಜಾ 
ಪ್ರಭುತ್ವದ ಸಾಮಾಜಿಕ ಶಕ್ತಿಯನ್ನೂ ಸ್ವಾಗತಿಸಿ, ಅವುಗಳ ಮೌಲ್ಯಗಳನ್ನು ನಮ್ಮ ರಾಷ್ಟ್ರೀಯ 
ಪರಂಪರೆಯಲ್ಲಿ ಮೈಗೂಡಿಸಿ ಅದನ್ನು ಇನ್ನೂ ಬಲಯುತವೂ ಸಂಪನ್ನವೂ ಆಗುವಂತೆ ಮಾಡಬಲ್ಲ 
ಸತ್ವ ನಮ್ಮ ಪ್ರಾಚೀನ ಪರಂಪರೆಯಲ್ಲಿಲ್ಲವೆ ? 
೪. ಜ್ಞಾನ ಮತ್ತು ಶಕ್ತಿಯಾಗಿ ವಿಜ್ಞಾನ 

ಗಾಢವಾಧ ಪರಿಶೋಧನಾಸಕ್ತಿ ಮತ್ತು ಸತ್ಮದ ಬಗ್ಗೆ ಉತ್ಕಟೇಚ್ಛೆ ವಿಜ್ಞಾನದ ವೈಶಿಷ್ಟ್ಯ. ಈ 
ಪರಮ ಪ್ರೇರಣೆ ಮತ್ತು ಶಿಸ್ತಿನ ಅಧ್ಯಯನ ವಿಧಾನಗಳ ನೆರವಿನಿಂದಲೇ ಈಚಿನ ಶತಮಾನಗಳಲ್ಲಿ 
ಮನುಷ್ಯ ನಿಸರ್ಗದಿಂದ ರಹಸ್ಕಗಳನ್ನು ಬಯಲಿಗೆಳೆದು ತಾನು ಜೀವಿಸುವ ಪ್ರಪಂಚದ ಬಗ್ಗೆ ಅರಿವು 
ಹೆಚ್ಚಲು ಅವಕಾಶವಾಗಿರುವುದು. ಮುನ್ನಡೆಯುತ್ತಿರುವ ಜ್ಞಾನವಾಗಿ ವಿಜ್ಞಾನವು ಪರೀಕ್ಷಿಸಿ ನೋಡದ 
ನಂಬಿಕೆಗಳನ್ನೂ ಅನುಕೂಲಕರ ಸಿದ್ಧಾಂತಗಳನ್ನೂ ಲಲ್ಲಾಡಿಸಿಬಿಟ್ಟಿದೆ. ಮಾನವ ಜನಾಂಗದ ಮಾನಸಿಕ 
ಜೀವನಕ್ಕೆ ಅದರ ಪ್ರಥಮ ಸ್ಫೋಟಕ ಗುಣ ಇದು ; ಜ್ಞಾನವಾಗಿರುವ ವಿಜ್ಞಾನವು ಶಕ್ತಿಯಾಗಿ ಪ್ರವಹಿಸ 
ತೊಡಗಿದುದು ವಿಜ್ಞಾನದ ಇನ್ನೊಂದು ಸ್ಫೋಟಕ ಲಕ್ಷಣ. 

ಇನ್ನೂರು ವರ್ಷಗಳ ಯಂತ್ರಶಾಸ್ತ್ರ ಮುನ್ನಡೆಯ ಫಲವಾಗಿ ಮಾನವ ಇತಿಹಾಸದಲ್ಲಿ ಒಂದು 
ಹೊಸ ಶಕೆ, ಒಂದು ಹೊಸ ನಾಗರಿಕತೆ ಉದಯಿಸಿವೆ. ಯಂತ್ರಶಾಸ್ತ್ರ ಇಂದು ಮಾನವನ ಕೈಗೆ 
ಅಪಾರ ಶಕ್ತಿಯನ್ನು ನೀಡಿದೆ ; ನಿಸರ್ಗದ ಶಕ್ತಿಗಳನ್ನು ನಿಯಂತ್ರಿಸುವುದರಿಂದ ಬಂದ ಶಕ್ತಿ ಅದು. 
ಮಾನವನ ಐಹಿಕ ಕಲ್ಕಾಣ ಮತ್ತು ಪ್ರಪಂಚದ ಬಾಹ್ಮ ಸಂಘಟನೆಗೆ ನೆರವಾಗಿ ಈ ಶಕ್ತಿಯ ಒಂದು 
ಭಾಗ ಸಾರ್ಥಕವೆನಿಸಿದೆ. ಉಳಿದ ಭಾಗ ಉದ್ದೇಶರಹಿತವಾಗಿದ್ದು ಮಾನವ ವಿಕಾಸಕ್ಕೆ ಅಡ್ಡಿಯಾಗಿ 
ಮಾನವ ಜನಾಂಗಕ್ಕೆ ಹಾನಿಕಾರಕವಾಗಿರುವುದೂ ಉಂಟು. ಆಧುನಿಕ ಪ್ರಪಂಚದಲ್ಲಿ ಬರ್ಟ್ರಂಡ್‌ 
ರಸೆಲ್‌ ಹೇಳುವಂತೆ ("ಇಂಪ್ಯಾಕ್ಟ್‌ ಆಫ್‌ ಸೈನ್ಸ್‌ ಆನ್‌ ಸೊಸೈಟಿ, ಪು. ೧೨೩) : “ನಾವು ನಮ್ಮ 
ಸಾಧನೆಯ ಮಾರ್ಗಕ್ಕೆ ಮಾನವ ಕೌಶಲ್ಯ ಮತ್ತು ಅಂತಿಮ ಗುರಿಗೆ ಮಾನವನ ಅವಿವೇಕದ ನಡುವಣ 
ಸ್ಪರ್ಧೆಯ ಮಧ್ಯೆ ಇದ್ದೇವೆ.” ಇದು ಘರ್ಷಣೆ, ಅಭದ್ರತೆ ಮತ್ತು ದುಃಖಗಳಿಗೆ ಕಾರಣವಾಗಿದೆ. 
ಮತ್ತೆ ರಸೆಲ್‌ರೇ ಹೇಳುವಂತೆ (ಅದೇ ಗ್ರಂಥ) : “ಜ್ಞಾನದಂತೆ ಬುದ್ಧಿಶಾಲಿತನವೂ ಹೆಚ್ಚದಿದ್ದರೆ 
ಜ್ಞಾನದ ಹೆಚ್ಚಳ ದುಃಖ ಹೆಚ್ಚಲು ಕಾರಣವಾಗುವುದು.” 


೫. ವಿಜ್ಞಾನ : ಅದರ ಉಪಯೋಗ, ದುರುಪಯೋಗ 


ಶತಮಾನಗಳಿಂದ ಜಡವಾಗಿದ್ದ ಮಾನವ ಪರಿಸ್ಥಿತಿಯನ್ನೂ ಯಂತ್ರಶಾಸ್ತ್ರದ ಮುನ್ನಡೆ 
ಅಲುಗಿಸಿದೆ ; ಅದರ ಫಲವಾಗಿ ತೀವ್ರವಾದ ಸಾಮಾಜಿಕ ಚಲನೆಯುಂಟಾಗಿ ಸಾಮಾಜಿಕ ಶಕ್ತಿಗಳ 
ಹೊಸ ಪ್ರಮಾಣವೊಂದು ರೂಪುಗೊಂಡಿದೆ. ಆಧುನಿಕ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವ ಒಂದು 
ಶಕ್ತಿಯುತ ಸಾಮಾಜಿಕ ಸತ್ವವಾಗಿದೆ. ಎಲ್ಲೋ ಕೆಲವರ ಇಚ್ಛೆ-ಅಧಿಕಾರಗಳಿಂದ ರೂಪುಗೊಂಡ 


CC-0. Jangamwadi Math Collection. Digitized by eGangotri 


೭೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಮಃ1ಳ್ಸು 
ಸಾಮಾಜಿಕ-ಆರ್ಥಿಕ ಸಂದರ್ಭಗಳ ಯಾಂತ್ರಿಕ ಪ್ರಾಣಿಗಳೆನಿಸಿದ್ದ ಪ್ರಪಂಚದ ಜನ ಪ್ರಜಾಪ್ರಭುತ್ವದ 
ಮೂಲಕ ಈಗ ವ್ಯಕ್ತಿಗಳಾಗಿ ತಾವೇ ಅಂತಿಮ ಗುರಿಗಳಾಗಿ, ಸಾಮಾಜಿಕ-ರಾಜಕೀಯ ಶಕ್ತಿಯ 
ಆಗರವಾಗಿ ಮಾರ್ಪಡುತ್ತಿದ್ದಾರೆ. ಕೋಟ್ಕಂತರ ವ್ಯಕ್ತಿಗಳಲ್ಲಿ ನೆಲಸಿರುವ ಈ ಶಕ್ತಿಯ ಸಮನ್ವಯ, 
ಹೊಂದಾಣಿಕೆ ಮತ್ತು ಹದಗೊಳಿಸುವಿಕೆ ಇಂದು ಪ್ರಜಾಪ್ರಭುತ್ವ ಮುಂದೊಡ್ಡಿರುವ ಸವಾಲಾಗಿದೆ. 

ವಿಜ್ಞಾನ ಮತ್ತು ಪ್ರಜಾಪ್ರಭುತ್ವ ಇಂದು ಪ್ರಪಂಚದ ಸ್ವರೂಪವನ್ನೇ ಬದಲಿಸುತ್ತಿವೆ. ಈ 
ಬದಲಾವಣೆ ಪ್ರಪಂಚದ ಮುಂದೆ ಒಂದು ಹೊಸ ಗಂಭೀರ ಸಮಸ್ಯೆಯನ್ನೊಡ್ಡುತ್ತಿದೆ--ಅದು, 
ಮಾನವನದೇ ಸಮಸ್ಯೆ. ಅವನು ಅಭದ್ರನೂ ಅತೃಪ್ತನೂ ಆಗಿದ್ದಾನೆ. ವಿಜ್ಞಾನ ಮತ್ತು ಪ್ರಜಾಪ್ರಭುತ್ವ 
ನೀಡಿರುವ ಅಪಾರ ಜ್ಞಾನ ಮತ್ತು ಶಕ್ತಿ ಅವನ ಅಹಮಿಕೆಯನ್ನು ಉಬ್ಬಿಸಿ ಒಳಿತಿಗಿಂತ ಮಿಗಿಲಾಗಿ 
ಕೆಡಕನ್ನು ಮಾಡುವ ಶಕ್ತಿಯನ್ನು ಹೆಚ್ಚಿಸಿದೆ. ವಿಧಾನದಲ್ಲಿ ದಕ್ಷತೆ, ಗುರಿಯಲ್ಲಿ ಅವಿವೇಕ--ಈ 
ಸಂಭವದಿಂದ ಮಾನವ ತನ್ನ ಹೊಸ ನಾಗರಿಕತೆಯನ್ನು ತಾನೇ ನಾಶಮಾಡಬಲ್ಲ ಸಾಧ್ಯತೆಯಿದೆ. 
ಈ ಮುಂಚಿನ ದಶಕಗಳ ವೈಜ್ಞಾನಿಕ ಮಾನವೀಯತೆ ಮತ್ತು ಪ್ರಕೃತಿ ಸಹಜವಾದ ನೀತಿ ನಿಷ್ಠೆಗಳಿಂದ 
ಬೆಳದಿದ್ದ ಆಶಾಭಾವನೆಯ ಬದಲಿಗೆ, ಎರಡು ಮಹಾ ಯುದ್ಧಗಳ ಪರಿಣಾಮವಾಗಿ ಮಾನವನ 
ಭವಿಷ್ಯದ ಹಾದಿಯಲ್ಲಿ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಅಡ್ಡ ನಿಂತಿದೆ. ವಿಜ್ಞಾನದ ಮಹಾ ಫಲಗಳನ್ನು 
ರಚನಾತ್ಮಕ, ವಿನಾಶಕರ ಉದ್ದೇಶಗಳೆರಡಕ್ಕೂ ಬಳಸಲಾಗುತ್ತಿದೆ. ಸಮಾನಾಂತರವಾಗಿ ಅವೆರಡೂ 
ಸಾಗುತ್ತಿದ್ದು ವಿನಾಶಕಾರಿ ಉದ್ದೇಶ ರಚನಾತ್ಮಕ ಉದ್ದೇಶವನ್ನು ಹಿಂದೆ ಹಾಕಬಹುದೆಂಬ ಆತಂಕ 
ಆಧುನಿಕ ಮಾನವನನ್ನು ಕಾಡುತ್ತಿದೆ. ಆದುದರಿಂದ ವಿಚಾರಶೀಲ ಜನ ಎರಡು ಮಹತ್ವದ ಪ್ರಶ್ನೆ 
ಗಳನ್ನು ಸಮರ್ಪಕವಾಗಿ ಉತ್ತರಿಸಬೇಕಾಗಿದೆ : (೧) ವಿಜ್ಞಾನವು ಮಾನವ ಜನಾಂಗಕ್ಕೆ ಮೂಲಭೂತ 
ಮೌಲ್ಯದ್ದೇನನ್ನಾದರೂ ನೀಡಿದೆಯೆ? (೨) ವ್ಯಕ್ತಿಯ ಸಮಗ್ರ ಕಲ್ಯಾಣಕ್ಕಾಗಿ ಸೂಕ್ತ ಸುಖ 
ಸನ್ನಿವೇಶಗಳನ್ನು ಅದು ಕಲ್ಪಿಸಬಲ್ಲದೆ? "ಸಮರ್ಪಕವಾಗಿ' ಎಂದಿದ್ದೇವೆ ನಾವು; ಏಕೆಂದರೆ ಅಸ್ಪಷ್ಟ, 
ಅಪೂರ್ಣ ಉತ್ತರಗಳು ಈಗಾಗಲೆ ದೊರೆತಿವೆ. ಅನ್ವಯ ಮತ್ತು ಬಳಕೆಗಳಲ್ಲಿ ವಿಜ್ಞಾನ ತಟಸ್ಥ 

' ವಾದುದು, ಅದನ್ನು ದೂರುವಂತಿಲ್ಲ ಎಂಬ ಸಂಗತಿ ಈ ಸಮಸ್ಯೆಗೆ 'ಪರಿಹಾರವನ್ನು ಸೂಚಿಸದು. 
ವಿಜ್ಞಾನಪೂರ್ವ ಜಗತ್ತಿಗಿಂತ ವೈಜ್ಞಾನಿಕ ಪ್ರಪಂಚದಲ್ಲಿ ಅಭದ್ರತೆ ಹೆಚ್ಚಿಗಿರುವಂತೆ ಕಾಣುತ್ತದೆ. 
ಆದರೂ ಮಾನವನಿಗೆ ವಿಜ್ಞಾನದ ಸೇವೆ ಅವಶ್ಯವಾಗಿ ಬೇಕು ; ಹಾಗೆಯೇ ಅದರ ದುರುಪಯೋಗ 
ಸಂಭವದ ವಿರುದ್ಧ ರಕ್ಷಣಾ ಕ್ರಮಗಳೂ ಬೇಕು. 

೬. ಪ್ರಜಾಪ್ರಭುತ್ವ ಮಾನವನ ಘನತೆಯನ್ನು ಹೆಚ್ಚಿಸುತ್ತದೆ 

ವಿಜ್ಞಾನ ಮತ್ತು ಯಂತ್ರಶಾಸ್ತ್ರಗಳಿಗೆ ನಿಕಟವಾಗಿ ಜತೆಗೂಡಿ ಅವನ್ನೇ ಅವಲಂಬಿಸಿರುವ ಆಧುನಿಕ 
ಪ್ರಪಂಚದ ಇನ್ನೊಂದು ಮಹಾಶಕ್ತಿ ಪ್ರಜಾಪ್ರಭುತ್ವ. ಹತ್ತೊಂಬತ್ತನೆಯ ಶತಮಾನದಿಂದ ಪಶ್ಚಿಮ 
ದಲ್ಲಿ ರಾಜಕೀಯ, ಆರ್ಥಿಕ, ಸಾಮಾಜಿಕ ಪ್ರಜಾಪ್ರಭುತ್ವ ಕುಂಟುತ್ತ ಬೆಳೆದು ಬಂದಿತು; ಇಪ್ಪತ್ತನೆಯ 
ಶತಮಾನದಲ್ಲಿ ಅದು ಪ್ರಪಂಚದಾದ್ಯಂತ ಬೆಳೆಯುತ್ತ ವ್ಯಾಪಿಸುತ್ತ ಬಂದಿದೆ. ಅತ್ಯಂತ ಭವ್ಯವಾದ 
ಪ್ರಜಾಸತ್ತೆಯಾಗಿ ರೂಪುಗೊಳ್ಳಬೇಕೆಂಬುದೇ ಎಲ್ಲ ಆಧುನಿಕ ಸಾಮಾಜಿಕ ಅಥವಾ ರಾಷ್ಟ್ರೀಯ 
ಘಟಕಗಳ ಆಕಾಂಕ್ಷೆಯಾಗಿದೆ. ಆಧುನಿಕ ಜಗತ್ತಿಗೆ ಅದೊಂದು ಮಾಂತ್ರಿಕ ಶಬ್ದ. ಕೊಳ್ಳೆ ಹೊಡೆಯ 

. ಬಿಟ್ಟಿರುವ ಈ ಪ್ರಪಂಚದ ವಸಾಹತುಷಾಹಿ ಮತ್ತು ಅಧೀನ ಪ್ರದೇಶಗಳ ಸ್ವಾತಂತ್ರ್ಯಪ್ರಿಯ ಜನರೆ 

ಅತ್ಯುನ್ನತ ಆಶೋತ್ತರಗಳನ್ನು ಅದು ವ್ಯಕ್ತಪಡಿಸುತ್ತದೆ. ನೈಜ ಪ್ರಜಾಸತ್ತೆಯೆಂದರೆ ವ್ಯಕ್ತಿಯ ಘನತೆ 

ಯನ್ನು ಹೆಚ್ಚಿಸುವುದು, ಜನತೆಯ ಆಸೆ ಆಕಾಂಕ್ಷೆಗಳನ್ನು ಉದಾತ್ರವಾಗಿಸುವುದು. ತನ್ನ ತಾಯ್ನಾಡಿನ 
ಪೂರ್ಣರೂಪದ, ಸ್ವತಂತ್ರ ಪ್ರಜೆಯಾಗಿ ತನ್ನನ್ನು ಮಾನ್ಯ ಮಾಡಬೇಕೆಂಬ ಸಾಮಾನ್ಯ ಮನುಷ್ಯನ 


CC-0. Jangamwadi Math Collection. Digitized by eGangotri 


ವಿಜ್ಞಾನ, ಪ್ರಜಾಪ್ರಭುತ್ವ ಮತ್ತು ಧರ್ಮ ೭೩ 
ಒತ್ತಾಯವನ್ನು ಪ್ರಜಾಪ್ರಭುತ್ವದ ಆದರ್ಶ-ಆಚರಣೆಗಳು ಸಮರ್ಥಿಸುತ್ತವೆ. ಎಲ್ಲ ವಯಸ್ಕರಿಗೂ 
ಮತದಾನದ ಹಕ್ಕನ್ನು ನೀಡುವುದೇ ರಾಜಕೀಯ ಪ್ರಜಾಪ್ರಭುತ್ವದ ಮುಖ್ಯ ಶಕ್ತಿ ಸಾಧನ : ಅದು 
ಕೋಟ್ಯಂತರ ಶ್ರಮಜೀವಿಗಳಿಗೆ ಅವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ವೈಯಕ್ತಿಕತೆ, ಘನತೆಗಳನ್ನು 
ನೀಡಲು ಶ್ರಮಿಸುತ್ತದೆ. 

ನಮ್ಮದು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಘೋಷಿಸಿಕೊಂಡು ಭಾರತದಲ್ಲಿ , 
ನಾವು ನಮ್ಮದೇ ಆದ ರೀತಿಯಲ್ಲಿ ಪ್ರಜಾಸತ್ತೆಯ ಈ ಸರ್ವತೋಮುಖ ಮೌಲ್ಯವನ್ನು ಅಂಗೀಕರಿಸಿ 
ಆಚರಣೆಗೆ ತಂದಿದ್ದೇವೆ. ಪ್ರಜಾಸತ್ತಾತ್ಮಕ ಪೌರತ್ವದ ಭಾವನೆ ನಮ್ಮ ಕೋಟ್ಕಂತರ ದಲಿತ ಜನರ 
ಹೃದಯಗಳಲ್ಲಿ ಆತ್ಮವಿಶ್ವಾಸ ಮತ್ತು ಆಶಾಭಾವನೆಗಳನ್ನು ಮೂಡಿಸುತ್ತದೆ. ಅವರ ರಾ:5ಕೀಯ 
ವಿವೇಚನೆ ಮತ್ತು ಸಾಮಾಜಿಕ ಪ್ರಜ್ಞೆಯಲ್ಲಿ ನಂಬಿಕೆಯಿಟ್ಟು ನಾವು ಪ್ರಪಂಚದ ಇತಿಹಾ ಕದಲ್ಲೇ 
ಅಭೂತಪೂರ್ವ ಪ್ರಮಾಣದಲ್ಲಿ ಕೋಟ್ಕಾಂತರ ಜನರಿಗೆ ಮತದಾನದ ಹಕ್ಕನ್ನು ನೀಡಿದ್ದೇವೆ. ಆದರೂ 
ಕೋಟ್ಯಂತರ ಜನರನ್ನು ಆತ್ಮಪ್ರಜ್ಞೆಯ ಚಟುವಟಿಕೆಗೆ ಹುರಿದುಂಬಿಸುವುದರತ್ತ ಇನ್ನೂ ಬಹಳ ಕೆಲಸ 
ಆಗಬೇಕಾಗಿದೆ. ನಾವು ಕೈಗೊಂಡಿರುವ ವಿಶಾಲ, ವೈವಿಧ್ಯಮಯ ಶಿಕ್ಷಣ ಕಾರ್ಯಕ್ರಮ ಪ್ರಜಾ 
ಸತ್ವಾತ್ಮಕ ವ್ಯವಸ್ಥೆಯ ದೃಢತೆಗೆ ವಿದ್ಯೆಯೇ ಕೀಲಿಕೈ ಎಂಬ ಜೆಫರ್‌ಸನ್‌ರ ಮಾತಿಗೆ ಸಮರ್ಥನೆ 
ಯಾಗಿದೆ. ಸಮುದಾಯಾಭಿವೃದ್ಧಿ ಯೋಜನೆಗಳು, ರಾಷ್ಟ್ರೀಯ ವಿಸ್ತರಣ ಸೇವಾವ್ಯವಸ್ಥೆಗಳು, 
ಭೂದಾನ, ಶ್ರಮದಾನ ಮತ್ತಿತರ ನಾನಾ ಚಳವಳಿಗಳ ಮೂಲಕ ದೇಶ ಚೈತನ್ಯಭರಿತವಾಗುತ್ತಿದೆ. 

ಹೀಗೆ, ಪ್ರಜಾಸತ್ತೆ ಎಂಬ ಮಾನವನ ಮುನ್ನಡೆಯ ವಿಶ್ವ ಚಲನ ಶಕ್ತಿಯನ್ನು ನಾವು ಆರಂಭ 
ದೆಸೆಯ, ಪ್ರಾಯೋಗಿಕ ರೀತಿಯಲ್ಲಿ ಅಂಗೀಕರಿಸಿದ್ದೇವೆ. ಭಾರತದಲ್ಲಿ ಪ್ರಜಾಪ್ರಭುತ್ವ ಎಂದರೆ 
ಕೋಟ್ಯಂತರ ಜನರ ಮುನ್ನಡೆ. ಪ್ರಜಾಸತ್ತೆಯ ಇಂಥ ಪ್ರಯೋಗದಿಂದ ನಮ್ಮ ವೈಯಕ್ತಿಕ ಮತ್ತು 
ಸಾಮಾಜಿಕ ಜೀವನದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳಾಗುವುದು ಖಂಡಿತವೆಂದು ನಾವು ಬಲ್ಲೆವು. 
ಈಗಲೂ ಮಹತ್ತರ ಬದಲಾವಣೆಗಳಾಗುತ್ತಿವೆಯೆಂದು ನಮಗೆ ಗೊತ್ತು. ಆದರೂ ಭವಿಷ್ಯದ ಬಗ್ಗೆ 
ಅಂಜದೆ, 'ರಾಷ್ಟ್ರೀಯ ಮತ್ತು ಅಂತರ ರಾಷ್ಟ್ರೀಯ ದೃಷ್ಟಿಯಿಂದ ಪ್ರಜಾಪ್ರಭುತ್ವ ಮಾನವನಿಗೆ 
ಸರ್ವೋಚ್ಚ ಮೌಲ್ಯದ್ದೆಂದು ಭಾವಿಸಿ ಭಾರತ ಅದನ್ನು ಪೋಷಿಸುತ್ತದೆ. ಅಂತೆಯೇ ಅದರ ಹೊಸ 
ರಾಜ್ಯಾಂಗ ಜಾತಿ, ಕೋಮು, ಮತಗಳನ್ನು ಲೆಕ್ಕಿಸದೆ ವ್ಯಕ್ತಿಯ ಮಾನವೀಯತೆಯನ್ನು ಪ್ರತಿಪಾದಿಸು 
ತ್ತದೆ. 

೭. ಭಾರತದಲ್ಲಿ ಪ್ರಜಾಪ್ರಭುತ್ವ 

ಪ್ರಜಾಪ್ರಭುತ್ವ ನೆಲೆಸಿಬಿಟ್ಟಿದೆ. ಪಾಶ್ಚಿಮಾತ್ಮ ಅನುಭವವನ್ನು ಅನುಸರಿಸಿ ಅಂಗೀಕರಿಸಿದ ಈ 
ಮೌಲ್ಯವನ್ನು ಭಾರತ ತನ್ನ ಪರಂಪರಾಗತ ಸಾಂಸ್ಕೃತಿಕ ಹಿರಿಮೆಯಲ್ಲಿ ಹೇಗೆ ಮೈಗೂಡಿಸಿಕೊಳ್ಳಲು 
ಉದ್ದೇಶಿಸಿದೆ? ಭಾರತೀಯ ಸನ್ನಿವೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಒಂದು ಹೊಸ ಸೃಷ್ಟ್ಯಾತ್ಮಕ ಅಭಿವ್ಯಕ್ತಿ 
ದೊರೆಯುವುದೇ ? ಅಥವಾ ಅದರ ಪಾಶ್ಚಿಮಾತ್ಮ ರೂಪದ ದುರ್ಬಲ ಅನುಕರಣೆಯೊಂದು ವ್ಯಕ್ತ 
ಗೊಂಡು ಕೊನೆಗೆ ಅದು ಕೆಟ್ಟುಹೋಗುವುದೋ ? ಇವು ಮಹತ್ವದ ಪ್ರಶ್ನೆಗಳು. 

“ಪ್ರಜಾಸತ್ತೆ' ಎಂದರೆ ಜನ ಸಾಮಾನ್ಯವಾಗಿ ಏನೆಂದು ತಿಳಿಯುತ್ತಾರೆ ? ಪ್ರಾಯಶಃ ಮತ 
ಪೆಟ್ಟಿಗೆ, ವಯಸ್ಕರಿಗೆ ಮತದಾನದ ಹಕ್ಕು, ಚುನಾಯಿತ ಬಹುಸಂಖ್ಯಾತ ಪಕ್ಷದ ಸರಕಾರ, ಚುನಾಯಿತ 
ಪಾರ್ಲಿಮೆಂಟಿಗೆ ಹೊಣೆಯಾದ ಸಚಿವಸಂಪುಟ ಇತ್ಯಾದಿ. ಪ್ರಜಾಪ್ರಭುತ್ವ ಪದ್ಧತಿ ಎಂದರೆ ಸಾಮಾನ್ಕ 
ವಾಗಿ ಅಂಗೀಕೃತವಾಗಿರುವ ಈ ಅಂಶಗಳ ಜತೆಗೆ ಪ್ರಜಾಪ್ರಭುತ್ವದಲ್ಲಿ ರಾಜಕೀಯ, ಸಾಮಾಜಿಕ 
ಅಥವಾ ರಾಷ್ಟ್ರೀಯ ಮೌಲ್ಯಗಳಿಗಿಂತ ಮಿಗಿಲಾದ ಸಾರ್ವಕಾಲಿಕ ಮೌಲ್ಯದ ಲಕ್ಷಣವೊಂದಿರಬೇಕು. 


CC-0. Jangamwadi Math Collection. Digitized by eGangotri 


೭೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಬ 


ನೈತಿಕ ಮತ್ತು ಆಧ್ಯಾತ್ಮಿಕ ಸತ್ವವೇ ಆ ಮೌಲ್ಯ ಎಂಬುದು ಸ್ಪಷ್ಟ. ಈ ಮೌಲ್ಯವಿಲ್ಲದಿದ್ದರೆ ನಮ್ಮ 
ಪ್ರಜಾಪ್ರಭುತ್ವ ಪಶ್ಚಿಮದ ಪ್ರಜಾಸತ್ತಾತ್ಮಕ ದೇಶಗಳಲ್ಲಿರುವ ವ್ಯವಸ್ಥೆಯ ಪುನಃ ಶ್ರತಿಯಾಗುತ್ತದ್ದ 
ಅಷ್ಟೆ. ಈ ಅನೇಕ ದೇಶಗಳಲ್ಲಿ ಆಡಳಿತ ರಚನೆ ಪ್ರಜಾಪ್ರಭುತ್ವ ಮತ್ತು ಸರ್ವಾಧಿಕಾರಶಾಹಿಗ್ಳ 
ನಡುವೆ, ಶಾಂತಿ ಮತ್ತು ಯುದ್ಧದ ಬಿಕ್ಕಟ್ಟುಗಳ ನಡುವೆ ತೊಯ್ದಾಡಿದೆ. ಯಂತ್ರಶಾಸ್ತ್ರ ಮತ್ತು 
ಪ್ರಜಾಪ್ರಭುತ್ವಗಳಿಂದ ಹೊರಹೊಮ್ಮಿದ ಸಾಮಾಜಿಕ ಶಕ್ತಿಗಳನ್ನು ಹದಗೊಳಿಸಿ ನಿರ್ದೇಶಿಸಬೇಕು. 
ಇಲ್ಲವಾದರೆ ಅವು ಪ್ರಚ್ಛನ್ನ ಸಮರ ಮತ್ತು ಪಕ್ಕಾ ಯುದ್ಧಗಳ ನಡುವೆ ತೊಯ್ದಾಡುತ್ತಿ ರುತ್ತವೆ. 
ಭಾರತದಲ್ಲಿ ಇಂಥ ಪರಿಸ್ಥಿತಿ ತಪ್ಪಿಸುವುದು ಹೇಗೆ ? ಈ ಪ್ರಕ್ಷುಬ್ಧ ಶಕ್ತಿಗಳನ್ನು ಭಾರತದಲ್ಲಿ ನಾವ 
ಪಳಗಿಸಿ ರಾಷ್ಟ್ರೀಯ, ಅಂತರರಾಷ್ಟ್ರೀಯ ಮಾನವ ಕಲ್ಯಾಣಕ್ಕಾಗಿ ಅವನ್ನು ಬಳಸಬಲ್ಲೆವೇ ? 

ಮಾನವ ಒಂದು ಸಮಯದಲ್ಲಿ ತನಗೆ ಲಭ್ಯವಿರುವ ಶಕ್ತಿಗಳಿಂದ ತನ್ನನ್ನೂ ತನ್ನ ಸಮಾಜವನ್ನೂ 
ಪುನರ್ರಚಿಸಿಕೊಳ್ಳಲು ತೊಡಗುತ್ತಾನೆ. ಪ್ರಪಂಚದ ನಾನಾ ಭಾಗಗಳಲ್ಲಿ ಮಾನವ ಸಂಸ್ಕೃತಿ, ನಾಗರಿಕತೆ 
ಗಳು ಬೆಳೆದುಬಂದದು ಹೀಗೆಯೇ. ಇಂದು ಏನಾಗುತ್ತದೆ ? ಮನುಷ್ಯನ ಕೈಯಲ್ಲಿ ಅಪಾರವಾದ 
ರಾಜಕೀಯ, ವೈಜ್ಞಾನಿಕ ಶಕ್ತಿಯಿದೆ ; ಅವನ ಕೈಗಳು ಕಾದಾಟ, ಕುಚೇಷ್ಟೆಗಳಿಗಾಗಿ ಹಾತೊರೆಯುವು 
ದುಂಟು. ಈ ಶಕ್ತಿಯುಳ್ಳವರು ಭ್ರಷ್ಟರಾಗದಂತೆ, ಜನರಿಗೆ ಹಾನಿಯಾಗದಂತೆ ಆ ಶಕ್ತಿಯ ಬಗ್ಗೆ 
ಹೇಗೆ ವ್ಯವಹರಿಸಬೇಕೆಂಬುದೇ ದೇಶಗಳ ಮುಂದಿನ ಸಮಸ್ಯೆಯಾಗಿದೆ. 

ಹೀಗೆ ಇತರ ದೇಶಗಳಂತೆ ಭಾರತವೂ ವಿಜ್ಞಾನ ಮತ್ತು ಯಂತ್ರಶಾಸ್ತ್ರದ ಶಕ್ತಿಗಳನ್ನು 
ವಿವೇಚನೆಯಿಂದ ಬಳಸುವ ಸಮಸ್ಯೆಯನ್ನು ಇಂದು ಎದುರಿಸುತ್ತಿದೆ. ಈ ಸಂಬಂಧದಲ್ಲಿ ಉದ್ಭವಿಸುವ 
ಕೆಲವು ಸಮಸ್ಯೆಗಳು: ಈ ಶಕ್ತಿಯನ್ನು ನಿರ್ವಹಿಸಲು ಅರ್ಹರಾದವರಾರು ? ಅದನ್ನು ನಿರ್ವಹಿಸುವ 
ನಿರ್ಧಾರವಾವುದು ? ಮಾನವ ಜನಾಂಗದ ಕಲ್ಯಾಣವನ್ನು ಖಚಿತಪಡಿಸುವ ಮೂಲ ಉದ್ದೇಶ 
ಸದಾ ಗಮನದಲ್ಲಿರುವಂತೆ ಮಾಡುವುದು ಹೇಗೆ ? 


೮. ಭಾರತದ ಚೇತನ ವಿಜ್ಞಾನಕ್ಕೆ ವಿರೋಧಿಯಲ್ಲ 


ಈ ಗಹನವಾದ ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ಭಾರತದ ಆಧ್ಯಾತ್ಮಿಕ ಪರಂಪರೆ ಗಮನಿಸಬೇಕು. 
ಎಲ್ಲೆಲ್ಲೂ ಪ್ರಜಾಪ್ರಭುತ್ವದ ತಿರುಳಾಗಿರುವ ಮಾನವೀಯ ಮೌಲ್ಯಗಳನ್ನು ಹೇಗೆ ಅರಿತುಕೊಂಡು, 
ಮೈಗೂಡಿಸಿಕೊಂಡು, ಅಭಿವ್ಯಕ್ತಗೊಳಿಸಬಹುದೆಂದು ಭಾರತ ಈಗಲೂ ಜಗತ್ತಿಗೆ ತೋರಿಸಿಕೊಡ 
ಬಲ್ಲದೆಂದು ಈ ಪರಂಪರೆಯ ಸತ್ಯದ ಪರಿಚಯವುಳ್ಳವರು ಹೇಳುತ್ತಾರೆ. ಇಂದು ಮಾನವನಿಗೆ 
ಲಭ್ಯವಾಗುತ್ತಿರುವ ಅಗಾಧ ಶಕ್ತಿಗಳನ್ನು ಭಾರತದ ಆಧ್ಯಾತ್ಮಿಕತೆಯ ನೆರವಿನಿಂದ ಭಾರತ ಮತ್ತು 
ಪ್ರಪಂಚದ ಜನ ಅರಗಿಸಿಕೊಳ್ಳಬಹುದು. ಭಾರತದ ಪ್ರಾಚೀನ, ಅರ್ವಾಚೀನ ದಿವ್ಯಜ್ಞಾನಿಗಳು 
ಬೋಧಿಸಿದಂತೆ ಪ್ರಜಾಸತ್ತಾತ್ಮಕ ಬಾಳುವೆ ಮತ್ತು ಸಾರ್ಥಕತೆಯ ಆಧ್ಯಾತ್ಮಿಕ ಅರ್ಥವನ್ನು ಜನರ 
ವಿಚಾರಧಾರೆಯಲ್ಲೂ ದೈನಂದಿನ ಜೀವನದಲ್ಲೂ ಪುನಶ್ಚೇತನಗೊಳಿಸಬೇಕು. ಮಾನವ ಜನಾಂಗದ 
ಆಧ್ಯಾತ್ಮಿಕ ಏಕತೆಯ ಧರ್ಮವೇ ಆ ಅರ್ಥ. ಈ ನೂತನ ರೀತಿಯ ವೈಜ್ಞಾನಿಕ, ಸಾಮಾಜಿಕ ಶಕ್ತಿಯ 
ಮೇಲೆ ಅದರ ಪ್ರಭಾವ ಮೂಡಿ ಅದಕ್ಕೆ ಉನ್ನತ ಆಧ್ಯಾತ್ಮಿಕ ಮತ್ತು ಮಾನವೀಯ ಉದ್ದೇಶವಿರು 
ವಂತೆ ಮಾಡಬೇಕು. ॥ 

ಧರ್ಮದ ಕೇಂದ್ರಸಂದೇಶ ಇದೇ. ನಾವು ಇಂದು ಬಾಳುತ್ತಿರುವ ಪ್ರಪಂಚದಲ್ಲಿ ಇದನ್ನು ವಿಶೇಷ 
ವಾಗಿ ಒತ್ತಿ ಹೇಳಬೇಕು. ಆಧುನಿಕ ಪ್ರಪಂಚದಲ್ಲಿ ಕೆಲವರಿಗೆ "ಧರ್ಮ' ಎಂಬುದು ಒಂದು ಕೆಟ್ಟ ಪದ. 
ಇದು ದುರದೃಷ್ಟಕರ. ಧರ್ಮವು ಪರೀಕ್ಷಿಸಿ ನೋಡದ ನಂಬಿಕೆ-ಸಿದ್ಧಾಂತಗಳಿಂದ ಸಂಕರಗೊಂಡಿರು 
ವುದೇ ಇದಕ್ಕೆ ಕಾರಣ. ವೈಜ್ಞಾನಿಕ ಪರಿಶೋಧನೆಯು ಮುನ್ನಡೆದಂತೆ ಇವು ಮುರಿದುಬಿದ್ದವ. 


CC-0. Jangamwadi Math Collection. Digitized by eGangotri 


ವಿಜ್ಞಾನ, ಪ್ರಜಾಪ್ರಭುತ್ವ ಮತ್ತು ಧರ್ಮ ೭೫ 


ಯೂರೋಪಿನ ಇತಿಹಾಸದಲ್ಲಿ ಧರ್ಮ ವಿಜ್ಞಾನದ "ಶತ್ರು'ವಾಗಿ ಕೆಲಸಮಾಡಿರುವುದುಂಟು. ಆದರೆ 
ಆ ಅನುಭವ ವಿಶ್ವವ್ಯಾಪ್ತಿಯಲ್ಲ, ಅನಿವಾರ್ಯವೂ ಅಲ್ಲ. ಪಶ್ಚಿಮದ ಹಿನ್ನೆಲೆಯಲ್ಲಿ ಅದು 
ಹಾಗಾಯಿತು, ಭಾರತದಲ್ಲಿ ಹಾಗಲ್ಲ, ದೀರ್ಥವಾದ ಸಾಂಸ್ಕೃತಿಕ ಅನುಭವದಿಂದ ರೂಪುಗೊಂಡ 
ನಮ್ಮ ಇಡೀ ಬೌದ್ಧಿಕ ರಚನೆ ವೈಜ್ಞಾನಿಕ ಸತ್ಯಕ್ಕೆ ವಿರುದ್ಧವಲ್ಲ, ವಾಸ್ತವವಾಗಿ ಅದನ್ನು ಸ್ವಾಗತಿಸು 
ತ್ತದೆ. ಪಶ್ಚಿಮ ದೇಶಗಳೊಡನೆ ಹೋಲಿಸಿದರೆ ಭಾರತದಲ್ಲಿ ವಿಜ್ಞಾನ ಇನ್ನೂ ಬಹಳ ಮುಂದು 
ವರಿಯಬೇಕು ; ಆದರೆ ವಿಜ್ಞಾನದ ಬಗ್ಗೆ ಭಾರತದ ರಾಷ್ಠ್ಟಿ ಸೀಯ ಪರಂಪರೆ ಸಹಾನುಭೂತಿ ಹೊಂದಿರು 
ವುದರಿಂದ ಇಲ್ಲಿ ಅದು ಹೆಚ್ಚಿಗೆ ಪ್ರಗತಿ ಕಾಣುವುದು ಖಂಡಿತ ಎಂದು ನಮ್ಮ ಪ್ರಧಾನ ಮಂತ್ರಿ ಶ್ರೀ 
ಜವಾಹರಲಾಲ್‌ ನೆಹರೂ ತಮ್ಮ "ದಿ ಡಿಸ್ಕವರಿ ಆಫ್‌ ಇಂಡಿಯಾ' ಗ್ರಂಥದಲ್ಲಿ ಅಭಿಪ್ರಾಯ 
ಪಟ್ಟಿದ್ದಾರೆ. ಅವರು ಹೇಳುತ್ತಾರೆ (ಪುಟಗಳು ೬೨೬-೨೭) : 
ಪಶ್ಚಿಮ ವಿಶ್ವದಲ್ಲಿ ವಿಜ್ಞಾನ ಪ್ರಭಾವಶಾಲಿಯಾಗಿದೆ; ಎಲ್ಲರೂ ಅದನ್ನು ಪುರಸ್ಕರಿಸುತ್ತಾರೆ 
ಆದರೆ ವಿಜ್ಞಾನದ ನೈಜ ಮನೋಧರ್ಮವನ್ನು ಪಶ್ಚಿಮವು ಇನ್ನೂ ಬೆಳಸಿಕೊಳ್ಳಬೆಾಗಿದೆ. 
ಸತ್ವ ಮತ್ತು ಶರೀರವನ್ನು ಅದು ಇನ್ನೂ ಸ್ಫಷ್ಟ್ವಾತ್ಮ ಕ ಸಾಮರಸ್ಥಕ್ಕೆ ತಂದಿಲ್ಲ. ಭಾರತದಲ್ಲಿ 
ಸಹಜವಾಗಿಯೇ ನಾವು ಇನ್ನೂ ಬಹುದೂರ ಸಾಗಬೇಕಾಗಿದೆ ಆದರೂ ನಮ್ಮ ಹಾದಿಯಲ್ಲಿ 
ಅಷ್ಟಾಗಿ ಅಡೆತಡೆಗಳಿರಲಾರವು ಏಕೆಂದರೆ ಈಚಿನ ರೂಪಗಳಲ್ಲದಿದ್ದರೂ ಪ್ರಾಚೀನ ಭಾರತೀಯ 
ವಿಚಾರಧಾರೆಯ ಮೂಲಾಧಾರ ವೈಜ್ಞಾನಿಕ ದೃಷ್ಟಿ ಮತ್ತು ಮನೋಧರ್ಮಗಳಿಗೂ ಅಂತರ 
ರಾಷ್ಟ್ರೀಯತೆಗೂ ಹೊಂದಿಕೊಳ್ಳುತ್ತದೆ. ಅದು ಸತ್ಯದ ಬಗ್ಗೆ ನಿರ್ಭಯ ಶೋಧನೆ ಮಾನವನ 
ಐತ್ವಮತ್ಯ, ಸಕಲ ಜೀವರಾಶಿಯ ದೈವಿಕತೆ ವ್ಯಕ್ತಿಯೂ ಜನತೆಯೂ ಹೆಚ್ಚಿನ ಸ್ವಾತಂತ್ರ್ಯ ಮತ್ತು 
ಮಾನವ ಬೆಳವಣಿಗೆಯ ಉನ್ನತ ಹಂತಗಳಿಗೆ ಸ್ವತಂತ್ರ ಸಹಕಾರಾತ್ಮ ಕ ರೀತಿಯಲ್ಲಿ ಬೆಳೆಯು 
ವುದು-- ಇವನ್ನು ಅವಲಂಬಿಸಿದೆ. 


ಪಶ್ಚಿಮದಲ್ಲಾದಂತೆ ಭಾರತದಲ್ಲಿ ವಿಜ್ಞಾನಕ್ಕೆ ತತ್ವಜ್ಞಾನದಿಂದಾಗಲಿ ಧರ್ಮದಿಂದಾಗಲಿ ವಿರೋಧ 
ಬರುವುದಿಲ್ಲ. ನಮ್ಮ ರಾಷ್ಟ್ರೀಯ ವಿಚಾರಧಾರೆ ವಿಜ್ಞಾನದ ಪ್ರಗತಿಗೆ ಅನುಕೂಲಕರವಾಗಿದೆ, ಪ್ರೇರಕ 
ವಾಗಿದೆ. ಇದು ಖಂಡಿತವಾಗಿಯೂ ನಿಜ. ಏಕೆಂದರೆ ಯಾವುದೇ ಬಗೆಯ ಜ್ಞಾನವನ್ನು ಗೌರವಿಸಿ 
ಸ್ವಾಗತಿಸುವ ಮನೋಧರ್ಮ ನಮ್ಮದು. 


೯. ಜ್ಞಾನ ಮತ್ತು ವಿವೇಚನೆ 


. ಎರಡು ಬಗೆಯ ಜ್ಞಾನವಿದೆಯೆಂದು ಮುಂಡಕೋಪನಿಷತ್ತು (೧.೧.೪-೫) ಹೇಳುತ್ತದೆ. ಒಂದು 
ಪರಮಜ್ಜಾನ, "ಪರಾ'. ಇನ್ನೊಂದು ಸಾಮಾನ್ಯ ಜ್ಞಾನ, "ಅಪರಾ'. ವಿಜ್ಞಾನ, ಸಾಹಿತ್ಯ, ಕಲೆ, ವೇದಗಳು 
ಎಲ್ಲವೂ "ಅಪರಾ' ವರ್ಗಕ್ಕೆ ಸೇರಿದವೆಂದು ಉಪನಿಷತ್ತು ಹೇಳುತ್ತದೆ. ಆಧ್ಯಾತ್ಮಿಕ ಅಂಧತೆಯನ್ನು 
ನಿವಾರಿಸಿ ಮನುಷ್ಯ ಮತ್ತು ಪ್ರಕೃತಿಯ ಹಿಂದಿರುವ ಆಧ್ಯಾತ್ಮಿಕ ವಾಸ್ತವತೆಯನ್ನು ಅರಿಯುವುದೇ 
ಪರಮಜ್ಞಾನ, "ಪರಾ'. ಭಾರತದಲ್ಲಿ ತಿಳಿದಿರುವಂತೆ ಧರ್ಮದ ಆಕಾಂಕ್ಸೆ, ಉದ್ದೇಶ ಇದೇ. 

ಛಾಂದೋಗ್ಕೋಪನಿಪತ್ತಿನಲ್ಲಿ (೭.೧.೧-೩) ಒಂದು ಮನೋಜ್ಞ ಕಥೆಯಿದೆ. ಸತ್ಯಜ್ಞಾನವನ್ನು 
ಬಯಸಿ ನಾರದನು ಸನತ್ಕುಮಾರ ಎಂಬ ಮಹಾವೇದಾಂತಿಯ ಬಳಿಗೆ ಹೋಗುತ್ತಾನೆ. “ಸ್ವಾಮಿ, 
ದಯೆಯಿಟ್ಟು ನನಗೆ ಬೋಧಿಸಿ” ಎಂದು ನಾರದ ಹೇಳಿದಾಗ ಗುರು, “ನಿನಗೇನು ತಿಳಿದಿದೆ ಎಂಬು 
ದನ್ನು ಹೇಳು. ಮುಂದಕ್ಕೆ ಬೋಧಿಸುತ್ತೇನೆ'' ಎಂದು ಉತ್ತರಿಸಿದ. ನಾರದ ಹೇಳಿದ: “ವೇದಗಳಲ್ಲಿ 
ರುವುದನ್ನೆಲ್ಲ ಅರಿತಿದ್ದೇನೆ. ಖಗೋಳಶಾಸ್ತ್ರ ಮುಂತಾದ ಹಲವು ಶಾಸ್ತ್ರಗಳು ಗೊತ್ತು. ಆದರೂ 


ನನಗೆ ಶಾಂತಿಯಿಲ್ಲ. ದುಃಖ ಕಾಡುತ್ತಿದೆ. ಮನಶ್ಶಾಂತಿಯೇ ಇಲ್ಲ. ಆತ್ಮನನ್ನು ಬಲ್ಲವರು ಮಾತ್ರ 
CC-0. Jangamwadi Math Collection. Digitized by eGangotri 


೭೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ನೈತಿಕ ಮತ್ತು ಆಧ್ಯಾತ್ಮಿಕ ಸತ್ವವೇ ಆ ಮೌಲ್ಯ ಎಂಬುದು ಸ್ಪಷ್ಟ. ಈ ಮೌಲ್ಯವಿಲ್ಲದಿದ್ದರೆ ನಮ್ಮ 
ಪ್ರಜಾಪ್ರಭುತ್ವ ಪಶ್ಚಿಮದ ಪ್ರಜಾಸತ್ತಾತ್ಮಕ ದೇಶಗಳಲ್ಲಿರುವ ವ್ಯವಸ್ಥೆಯ ಪುನಃಪ್ರತಿಯಾಗುತ್ತದ 
ಅಷ್ಟೆ. ಈ ಅನೇಕ ದೇಶಗಳಲ್ಲಿ ಆಡಳಿತ ರಚನೆ ಪ್ರಜಾಪ್ರಭುತ್ವ ಮತ್ತು ಸರ್ವಾಧಿಕಾರಶಾಹಿಗಳ 
ನಡುವೆ, ಶಾಂತಿ ಮತ್ತು ಯುದ್ಧದ ಬಿಕ್ಕಟ್ಟುಗಳ ನಡುವೆ ತೊಯ್ದಾಡಿದೆ. ಯಂತ್ರಶಾಸ್ತ್ರ ಮತ್ತು 
ಪ್ರಜಾಪ್ರಭುತ್ವಗಳಿಂದ ಹೊರಹೊಮ್ಮಿದ ಸಾಮಾಜಿಕ ಶಕ್ತಿಗಳನ್ನು ಹದಗೊಳಿಸಿ ನಿರ್ದೇಶಿಸಬೇಕು. 

ಇಲ್ಲವಾದರೆ ಅವು ಪ್ರಚ್ಛನ್ನ ಸಮರ ಮತ್ತು ಪಕ್ಕಾ ಯುದ್ಧಗಳ ನಡುವೆ ತೊಯ್ದಾಡುತ್ತಿರುತ್ತವೆ. 
ಭಾರತದಲ್ಲಿ ಇಂಥ ಪರಿಸ್ಥಿತಿ ತಪ್ಪಿಸುವುದು ಹೇಗೆ ? ಈ ಪ್ರಕ್ಷುಬ್ಧ ಶಕ್ತಿಗಳನ್ನು ಭಾರತದಲ್ಲಿ ನಾವು 
ಪಳಗಿಸಿ ರಾಷ್ಟ್ರೀಯ, ಅಂತರರಾಷ್ಟ್ರೀಯ ಮಾನವ ಕಲ್ಕಾಣಕ್ಕಾಗಿ ಅವನ್ನು ಬಳಸಬಲ್ಲೆವೇ ? 

ಮಾನವ ಒಂದು ಸಮಯದಲ್ಲಿ ತನಗೆ ಲಭ್ಯವಿರುವ ಶಕ್ತಿಗಳಿಂದ ತನ್ನನ್ನೂ ತನ್ನ ಸಮಾಜವನ್ನೂ 
ಪುನರ್ರಚಿಸಿಕೊಳ್ಳಲು ತೊಡಗುತ್ತಾನೆ. ಪ್ರಪಂಚದ ನಾನಾ ಭಾಗಗಳಲ್ಲಿ ಮಾನವ ಸಂಸ್ಕೃತಿ, ನಾಗರಿಕತೆ 
ಗಳು ಬೆಳೆದುಬಂದದು ಹೀಗೆಯೇ. ಇಂದು ಏನಾಗುತ್ತದೆ ? ಮನುಷ್ಯನ ಕೈಯಲ್ಲಿ ಅಪಾರವಾದ 
ರಾಜಕೀಯ, ವೈಜ್ಞಾನಿಕ ಶಕ್ತಿಯಿದೆ ; ಅವನ ಕೈಗಳು ಕಾದಾಟ, ಕುಚೇಷ್ಟೆಗಳಿಗಾಗಿ ಹಾತೊರೆಯುವು 
ದುಂಟು. ಈ ಶಕ್ತಿಯುಳ್ಳವರು ಭ್ರಷ್ಟರಾಗದಂತೆ, ಜನರಿಗೆ ಹಾನಿಯಾಗದಂತೆ ಆ ಶಕ್ತಿಯ ಬಗ್ಗೆ 
ಹೇಗೆ ವ್ಯವಹರಿಸಬೇಕೆಂಬುದೇ ದೇಶಗಳ ಮುಂದಿನ ಸಮಸ್ಯೆಯಾಗಿದೆ. 

ಹೀಗೆ ಇತರ ದೇಶಗಳಂತೆ ಭಾರತವೂ ವಿಜ್ಞಾನ ಮತ್ತು ಯಂತ್ರಶಾಸ್ತ್ರದ ಶಕ್ತಿಗಳನ್ನು 
ವಿವೇಚನೆಯಿಂದ ಬಳಸುವ ಸಮಸ್ಯೆಯನ್ನು ಇಂದು ಎದುರಿಸುತ್ತಿದೆ. ಈ ಸಂಬಂಧದಲ್ಲಿ ಉದ್ಭವಿಸುವ 
ಕೆಲವು ಸಮಸ್ಯೆಗಳು: ಈ ಶಕ್ತಿಯನ್ನು ನಿರ್ವಹಿಸಲು ಅರ್ಹರಾದವರಾರು ? ಅದನ್ನು ನಿರ್ವಹಿಸುವ 
ನಿರ್ಧಾರವಾವುದು ? ಮಾನವ ಜನಾಂಗದ ಕಲ್ಯಾಣವನ್ನು ಖಚಿತಪಡಿಸುವ ಮೂಲ ಉದ್ದೇಶ 
ಸದಾ ಗಮನದಲ್ಲಿರುವಂತೆ ಮಾಡುವುದು ಹೇಗೆ ? 


೮. ಭಾರತದ ಚೇತನ ವಿಜ್ಞಾನಕ್ಕೆ ವಿರೋಧಿಯಲ್ಲ ಕ 

ಈ ಗಹನವಾದ ಪ್ರಶ್ನೆಗಳ ಹಿನ್ನೆಲೆಯಲ್ಲಿ ಭಾರತದ ಆಧ್ಯಾತ್ಮಿಕ ಪರಂಪರೆ ಗಮನಿಸಬೇಕು. 
ಎಲ್ಲೆಲ್ಲೂ ಪ್ರಜಾಪ್ರಭುತ್ವದ ತಿರುಳಾಗಿರುವ ಮಾನವೀಯ ಮೌಲ್ಯಗಳನ್ನು ಹೇಗೆ ಅರಿತುಕೊಂಡು, 
ಮೈಗೂಡಿಸಿಕೊಂಡು, ಅಭಿವ್ಯಕ್ತಗೊಳಿಸಬಹುದೆಂದು ಭಾರತ ಈಗಲೂ ಜಗತ್ತಿಗೆ ತೋರಿಸಿಕೊಡ 
ಬಲ್ಲದೆಂದು ಈ ಪರಂಪರೆಯ ಸತ್ಯದ ಪರಿಚಯವುಳ್ಳವರು ಹೇಳುತ್ತಾರೆ. ಇಂದು ಮಾನವನಿಗೆ 
ಲಭ್ಯವಾಗುತ್ತಿರುವ ಅಗಾಧ ಶಕ್ತಿಗಳನ್ನು ಭಾರತದ ಆಧ್ಯಾತ್ಮಿಕತೆಯ ನೆರವಿನಿಂದ ಭಾರತ ಮತ್ತು 
ಪ್ರಪಂಚದ ಜನ ಅರಗಿಸಿಕೊಳ್ಳಬಹುದು. ಭಾರತದ ಪ್ರಾಚೀನ, ಅರ್ವಾಚೀನ ದಿವ್ಯಜ್ಞಾನಿಗಳು 
ಬೋಧಿಸಿದಂತೆ ಪ್ರಜಾಸತ್ತಾತ್ಮಕ ಬಾಳುವೆ ಮತ್ತು ಸಾರ್ಥಕತೆಯ ಆಧ್ಯಾತ್ಮಿಕ ಅರ್ಥವನ್ನು ಜನರ 
ವಿಚಾರಧಾರೆಯಲ್ಲೂ ದೈನಂದಿನ ಜೀವನದಲ್ಲೂ ಪುನಶ್ನೇತನಗೊಳಿಸಬೇಕು. ಮಾನವ ಜನಾಂಗದ 
ಆಧ್ಯಾತ್ಮಿಕ ಏಕತೆಯ ಧರ್ಮವೇ ಆ ಅರ್ಥ. ಈ ನೂತನ ರೀತಿಯ ವೈಜ್ಞಾನಿಕ, ಸಾಮಾಜಿಕ ಶಕ್ತಿಯ 
ಮೇಲೆ ಅದರ ಪ್ರಭಾವ ಮೂಡಿ ಆದಕ್ಕೆ ಉನ್ನತ ಆಧ್ಯಾತ್ಮಿಕ ಮತ್ತು ಮಾನವೀಯ ಉದ್ದೇಶವಿರು 
ವಂತೆ ಮಾಡಬೇಕು. 

ಧರ್ಮದ ಕೇಂದ್ರಸಂದೇಶ ಇದೇ. ನಾವು ಇಂದು ಬಾಳುತ್ತಿರುವ ಪ್ರಪಂಚದಲ್ಲಿ ಇದನ್ನು ವಿಶೇಷ 


ಇದು ದುರದೃಷ್ಟಕರ, ಧರ್ಮವು ಪರೀಕ್ಷಿಸಿ ನೋಡದ ನಂಬಿಕೆ-ಸಿದ್ಧಾಂತಗಳಿಂದ ಸಂಕರಗೊಂಡಿರು 
ವುದೇ ಇದಕ್ಕೆ ಕಾರಣ. ವೈಜ್ಞಾನಿಕ ಪರಿಶೋಧನೆಯು ಮುನ್ನಡೆದಂತೆ ಇವು ಮುರಿದುಬಿದ್ದವು. 


CC-0. Jangamwadi Math Collection. Digitized by eGangotri 


ವಿಜ್ಞಾನ, ಪ್ರಜಾಪ್ರಭುತ್ವ ಮತ್ತು ಧರ್ಮ ೭೫ 
ಯೂರೋಪಿನ ಇತಿಹಾಸದಲ್ಲಿ ಧರ್ಮ ವಿಜ್ಞಾನದ "ಶತ್ರು'ವಾಗಿ ಕೆಲಸಮಾಡಿರುವುದುಂಟು. ಆದರೆ 
ಆ ಅನುಭವ ವಿಶ್ವವ್ಕಾಪ್ತಿಯಲ್ಲ, ಅನಿವಾರ್ಯವೂ ಅಲ್ಲ. ಪಶ್ಚಿಮದ ಹಿನ್ನೆಲೆಯಲ್ಲಿ ಅದು 
ಹಾಗಾಯಿತು, ಭಾರತದಲ್ಲಿ ಹಾಗಲ್ಲ, ದೀರ್ಫವಾದ ಸಾಂಸ್ಕೃತಿಕ ಅನುಭವದಿಂದ ರೂಪುಗೊಂಡ 
ನಮ್ಮ ಇಡೀ ಬೌದ್ದಿಕ ರಚನೆ ವೈಜ್ಞಾನಿಕ ಸತ್ಯಕ್ಕೆ ವಿರುದ್ಧವಲ್ಲ, ವಾಸ್ತವವಾಗಿ ಅದನ್ನು ಸ್ಟಾಗತಿಸು 
ತ್ತದೆ. ಪಶ್ಚಿಮ ದೇಶಗಳೊಡನೆ ಹೋಲಿಸಿದರೆ ಭಾರತದಲ್ಲಿ ವಿಜ್ಞಾನ ಇನ್ನೂ ಬಹಳ ಮುಂದು 
ವರಿಯಬೇಕು ; ಆದರೆ ವಿಜ್ಞಾನದ ಬಗ್ಗೆ ಭಾರತದ ರಾಷ್ಟಿ ಪ್ರೀಯ ಪರಂಪರೆ ಸಹಾನುಭೂತಿ ಹೊಂದಿರು 
ವುದರಿಂದ ಇಲ್ಲಿ ಅದು ಹೆಚ್ಚಿಗೆ ಪ್ರಗತಿ ಕಾಣುವುದು ಖಂಡಿತ ಎಂದು ನಮ್ಮ ಪ್ರಧಾನ ಮಂತ್ರಿ ಶ್ರೀ 
ಜವಾಹರಲಾಲ್‌ ನೆಹರೂ ತಮ್ಮ "ದಿ ಡಿಸ್ಕವರಿ ಆಫ್‌ ಇಂಡಿಯಾ' ಗ್ರಂಥದಲ್ಲಿ ಅಭಿಪ್ರಾಯ 
ಪಟ್ಟಿದ್ದಾರೆ. ಅವರು ಹೇಳುತ್ತಾರೆ (ಪುಟಗಳು ೬೨೬-೨೭) : 


ಪಶ್ಚಿಮ ವಿಶ್ವದಲ್ಲಿ ವಿಜ್ಞಾನ ಪ್ರಭಾವಶಾಲಿಯಾಗಿದೆ; ಎಲ್ಲರೂ ಅದನ್ನು ಪುರಸ್ಕರಿಸುತ್ತಾರೆ 
ಆದರೆ ವಿಜ್ಞಾನದ ನೈಜ ಮನೋಧರ್ಮವನ್ನು ಪಶ್ಚಿಮವು ಇನ್ನೂ ಬೆಳಸಿಕೊಳ್ತಬೇಕಾಗಿದ 
ಸತ್ವ ಮತ್ತು ಶರೀರವನ್ನು ಅದು ಇನ್ನೂ ಸೃಷ್ಟ್ಯಾತ್ಮ ಕ ಸಾಮರಸ್ಥಕ್ಕೆ ತಂದಿಲ್ಲ. ಭಾರತದಲ್ಲಿ 
ಸಹಜವಾಗಿಯೇ ನಾವು ಇನ್ನೂ ಬಹುದೂರ ಸಾಗಬೇಕಾಗಿದೆ ಆದರೂ ನಮ್ಮ ಹಾದಿಯಲ್ಲಿ 
ಅಷ್ಟಾಗಿ ಅಡತಡಗಳಿರಲಾರವು ಏಕೆಂದರೆ ಈಚಿನ ರೂಪಗಳಲ್ಲದಿದ್ದರೂ ಪ್ರಾಚೀನ ಭಾರತೀಯ 
ವಿಚಾರಧಾರೆಯ ಮೂಲಾಧಾರ ವೈಜ್ಞಾನಿಕ ದೃಷ್ಟಿ ಮತ್ತು ಮನೋಧರ್ಮಗಳಿಗೂ ಅಂತರ 
ರಾಷ್ಟ್ರೀಯತೆಗೂ ಹೊಂದಿಕೊಳ್ಳುತ್ತದೆ. ಅದು ಸತ್ಯದ ಬಗ್ಗೆ ನಿರ್ಭಯ ಶೋಧನೆ ಮಾನವನ 
ಐಶ್ಯಮತ್ಯ, ಸಕಲ ಜೀವರಾಶಿಯ ದೈವಿಕತೆ ವ್ಯಕ್ತಿಯೂ ಜನತೆಯೂ ಹೆಚ್ಚಿನಸ್ವಾತಂತ್ರ್ಯ ಮತ್ತು 
ಮಾನವ ಬೆಳವಣಿಗೆಯ ಉನ್ನತ ಹಂತಗಳಿಗೆ ಸ್ವತಂತ್ರ ಸಹಕಾರಾತ್ಮ ಕ ರೀತಿಯಲ್ಲಿ ಬೆಳೆಯು 
ವುದು- ಇವನ್ನು ಅವಲಂಬಿಸಿದೆ 
ಪಶ್ಚಿಮದಲ್ಲಾದಂತೆ ಭಾರತದಲ್ಲಿ ವಿಜ್ಞಾನಕ್ಕೆ ತತ್ವಜ್ಞಾನದಿಂದಾಗಲಿ ಧರ್ಮದಿಂದಾಗಲಿ ವಿರೋಧ 
ಬರುವುದಿಲ್ಲ. ನಮ್ಮ ರಾಷ್ಟ್ರೀಯ ವಿಚಾರಧಾರೆ ವಿಜ್ಞಾನದ ಪ್ರಗತಿಗೆ ಅನುಕೂಲಕರವಾಗಿದೆ, ಪ್ರೇರಕ 
ವಾಗಿದೆ. ಇದು ಖಂಡಿತವಾಗಿಯೂ ನಿಜ. ಏಕೆಂದರೆ ಯಾವುದೇ ಬಗೆಯ ಜ್ಞಾನವನ್ನು ಗೌರವಿಸಿ 
ಸ್ವಾಗತಿಸುವ ಮನೋಧರ್ಮ ನಮ್ಮದು. 


೯. ಜ್ಞಾನ ಮತ್ತು ವಿವೇಚನೆ 


-.- ಎರಡು ಬಗೆಯ ಜ್ಞಾನವಿದೆಯೆಂದು ಮುಂಡಕೋಪನಿಷತ್ತು (೧.೧.೪-೫) ಹೇಳುತ್ತದೆ. ಒಂದು 
ಪರಮಜ್ಞಾನ, "ಪರಾ'. ಇನ್ನೊಂದು ಸಾಮಾನ್ಯ ಜ್ಞಾನ, "ಅಪರಾ'. ವಿಜ್ಞಾನ, ಸಾಹಿತ್ಯ ಕಲೆ, ವೇದಗಳು 
ಎಲ್ಲವೂ "ಅಪರಾ' ವರ್ಗಕ್ಕೆ ಸೇರಿದವೆಂದು ಉಪನಿಷತ್ತು ಹೇಳುತ್ತದೆ. ಆಧ್ಯಾತ್ಮಿಕ ಅಂಧತೆಯನ್ನು 
ನಿವಾರಿಸಿ ಮನುಷ್ಯ ಮತ್ತು ಪ್ರಕೃತಿಯ ಹಿಂದಿರುವ ಆಧ್ಯಾತ್ಮಿಕ ವಾಸ್ತವತೆಯನ್ನು ಅರಿಯುವುದೇ 
ಪರಮಜ್ಞಾನ, “ಪರಾ'. ಭಾರತದಲ್ಲಿ ತಿಳಿದಿರುವಂತೆ ಧರ್ಮದ ಆಕಾಂಕ್ಷೆ, ಉದ್ದೇಶ ಇದೇ. 

ಛಾಂದೋಗ್ಕೋಪನಿಷತ್ತಿನಲ್ಲಿ (೭.೧.೧-೩) ಒಂದು ಮನೋಜ್ಞ ಕಥೆಯಿದೆ. ಸತೃಜ್ಞಾನವನ್ನು 

ಬಯಸಿ ನಾರದನು ಸನತ್ಕುಮಾರ ಎಂಬ ಮಹಾವೇದಾಂತಿಯ ಬಳಿಗೆ ಹೋಗುತ್ತಾನೆ. “ಸ್ವಾಮಿ, 

ದಯೆಯಿಟ್ಟು ನನಗೆ ಬೋಧಿಸಿ” ಎಂದು ನಾರದ ಹೇಳಿದಾಗ ಗುರು, “ನಿನಗೇನು ತಿಳಿದಿದೆ ಎಂಬು 

ದನ್ನು ಹೇಳು. ಮುಂದಕ್ಕೆ ಬೋಧಿಸುತ್ತೇನೆ'' ಎಂದು ಉತ್ತರಿಸಿದ. ನಾರದ ಹೇಳಿದ: “ವೇದಗಳಲ್ಲಿ 

ರುವುದನ್ನೆಲ್ಲ ಅರಿತಿದ್ದೇನೆ. ಖಗೋಳಶಾಸ್ತ್ರ ಮುಂತಾದ ಹಲವು ಶಾಸ್ತ್ರಗಳು ಗೊತ್ತು. ಆದರೂ 

ನನಗೆ ಶಾಂತಿಯಿಲ್ಲ. ದುಃಖ ಕಾಡುತ್ತಿದೆ. ಮನಶ್ಶಾಂತಿಯೇ ಇಲ್ಲ. ಆತ್ಮನನ್ನು ಬಲ್ಲವರು ಮಾತ್ರ 
CC-0. Jangamwadi Math Collection. Digitized by eGangotri 


೭೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಸ 
('ಆತ್ಮವಿತ್‌') ದುಃಖದಿಂದ ಮುಕ್ತರಾಗಬಲ್ಲರೆಂದು ನಿಮ್ಮಂಥ ಜ್ಞಾನಿಗಳಿಂದ ತಿಳಿದಿದ್ದೇನೆ 
ದಯೆಯಿಟ್ಟು ನನ್ನನ್ನು ದುಃಖಸಾಗರದಿಂದ ಪಾರುಮಾಡಿ”. ಸಾಕಷ್ಟು ಜ್ಞಾನವನ್ನು ಹೊಂದಿದ್ದರೂ 
ಶಾಂತಿಯಿಲ್ಲದೆ, ಎಲ್ಲ ಸಂದೇಹಗಳನ್ನೂ ದುಃಖವನ್ನೂ ಕೊನೆಗಾಣಿಸುವಂಥ ಪರಮಜ್ಞಾನವನ್ನು 
ಅರಸುತ್ತಿದ್ದ ನಾರದನ ಈ ಶ್ರದ್ಧಾವಂತ ಪ್ರಶ್ನೆಗೆ ಸನತ್ಕುಮಾರ ಉತ್ತರಿಸಿದ : “ಎಲ್ಲ ವೇದಗಳ್ಳು 
ವಿಜ್ಞಾನಗಳು ಮತ್ತು ಕಲೆಗಳನ್ನು ನೀನು ಬಲ್ಲೆ. ಆದರೆ ಅವೆಲ್ಲ ಕೇವಲ ಪದಗಳು-ಶಬ್ದಗಳು, ಎಲ್ಲ 
ಶಬ್ದಗಳ ಹಿಂದಿನ ಅರ್ಥವನ್ನು, ಎಲ್ಲ ವಿಚಾರಧಾರೆಯ ಹಿಂದಿರುವ ಪರಮಾತ್ಮನನ್ನು ಅರಿಯಲು 
ಪ್ರಯತ್ನಿಸಬೇಕು”. ಈ ಒಂದು ಇಡೀ ಅಧ್ಯಾಯವೇ ಈ ಮಹತ್ತರ ವಿಚಾರದ ನಿರೂಪಣೆಯಾಗಿದೆ- 
ಕೇವಲ ಶಬ್ದಗಳ ಅರ್ಥವಷ್ಟೇ ಅಲ್ಲ, ಅರ್ಥದ ಅರ್ಥಕ್ಕಾಗಿ ಶೋಧನೆ. 

ಇದೇ ತತ್ವಜ್ಞಾನ, ಪರಾ ವಿದ್ಯಾ. ಎಲ್ಲಾ ಜ್ಞಾನಕ್ಕೂ ಇದೇ ಆಧಾರ--ಸರ್ವವಿದ್ಯಾ ಪ್ರತಿಷ್ಠಾ, . 
ಬೇರೆಲ್ಲವನ್ನೂ ತಿಳಿಯುವ ಸಾಧನವಾದ ಸಮಗ್ರ ಜ್ಞಾನ. ಮಹಾಜ್ಞಾನಿಗಳು ಅಸ್ತಿತ್ವ ಮತ್ತು ಜೀವನದ 
ಸಮಸ್ಯೆಗಳನ್ನು ವಿಮರ್ಶೆಮಾಡಿ ಪೂರ್ಣ ಆತ್ಮಸಂಯಮ, ಚಿತ್ರೈಕಾಗ್ರತೆ ಮತ್ತು ಧ್ಯಾನಗಳ ಮೂಲಕ 
ಪರವಸ್ತುವಿನ ಸತ್ಯವನ್ನರಿಯಲು ಪ್ರಯತ್ನಿಸಿ ಯಶಸ್ವಿಯಾದ ಮನೋಜ್ಞ ದಾಖಲೆಗಳು ಉಪನಿಷತ್ತು 
ಗಳಲ್ಲಿವೆ. ವಿವೇಚನೆ ಬೆಳೆಯದೆ ಜ್ಞಾನ ಮಾತ್ರ ಬೆಳೆದರೆ ಅದರಿಂದ ದುಃಖ ಹೆಚ್ಚುವುದಷ್ಟೇ ಎಂಬ 
ಬರ್ಟ್ರಂಡ್‌ ರಸೆಲ್‌ ಅವರ ಮಾತಿಗೆ ನಾರದನಂತೆಯೇ ಆಧುನಿಕ ಮಾನವನೂ ನಿದರ್ಶನವಾಗಿದ್ದಾನೆ. 
ಜ್ಞಾನದಿಂದಾಚೆಗೆ ಸಾಗಿ ನಾರದನು ದೃಢಸಂಕಲ್ಪದಿಂದ ವಿವೇಚನೆಯನ್ನರಸಿದ, ಅನೇಕರು 
ಆತನಂತೆಯೇ ಸಾಧನೆ ಮಾಡಿದ್ದಾರೆ. ಸತ್ಯಕ್ಕಾಗಿ ಅವರಿಗಿದ್ದ ಉತ್ಕಟ ಹಂಬಲ, ಸಮಗ್ರ ಜ್ಞಾನ 
ಮತ್ತು ಸಕಲ ಮಾನವಕೋಟಿಯ ಬಗೆಗೆ ಸಂಘಟಿತ ಪ್ರೇಮ--ಇವು ಭಾರತೀಯ ತತ್ವಜ್ಞಾನದಲ್ಲೂ 
ಸಂಸ್ಕೃತಿಯಲ್ಲೂ ಎದ್ದು ಕಾಣುತ್ತವೆ. ಜ್ಞಾನದಿಂದಾಚೆಗೆ ಹೋಗಿ ವಿವೇಚನೆಯನ್ನರಸಲು ಆಧುನಿಕ 
ಮಾನವ ಇದೀಗ ಯೋಚಿಸತೊಡಗಿದ್ದಾನೆ. ನ | 


೧೦. ವಿವೇಚನಗೆ ಹಾದಿ 


ಈ ವಿವೇಚನೆ ಎಂದರೇನು ? ನಮ್ಮ ದೇಶದಲ್ಲಿ ಎಲ್ಲ ಜ್ಞಾನದ ಸಂಯೋಜನೆ, "ಯಾವುದನ್ನು 
ತಿಳಿದರೆ ಬೇರೆಲ್ಲವೂ ತಿಳಿಯುತ್ತದೆಯೋ ಅದರ ಅರಿವು'-ಇದೇ ವಿವೇಚನೆಯ ಲಕ್ಷಣ ಎಂದು 
ಹೇಳಲಾಗಿದೆ (ಮುಂಡಕೋಪನಿಷತ್‌, ೧.೧.೩). ವಿಜ್ಞಾನ, ಕಲೆ, ಧರ್ಮಗಳ ಎಲ್ಲ ಜ್ಞಾನಗಳನ್ನೂ 
ಒಳಗೊಂಡು ಅವೆಲ್ಲಕ್ಕೂ ಅತೀತವಾಗಿ ಸಾರ್ವಲೌಕಿಕ ದೃಷ್ಟಿ ಮತ್ತು ಅನುಭೂತಿ ಬೆಳೆಯಲು ಇದು 
ಕಾರಣವಾಗುತ್ತದೆ. ವಿವೇಚನೆಯನ್ನು ಬೇಗ ಸಾಧಿಸಲಾಗದು ; ಇಂದ್ರಿಯಸಂಯಮ ಮತ್ತು ತಾಗ 
ಗಳನ್ನು ಅಭ್ಯಸಿಸಿ ಮಾನವ ಸ್ವಭಾವವನ್ನೇ ಬದಲಾಯಿಸುವ ಹೋರಾಟ ಅದು. ಲಂಗರಿಲ್ಲದ ನೌಕೆ 
ಗಾಳಿಯಿಂದ ದೂಡಲ್ಪಟ್ಟು ಅಲೆಗಳ ಅಬ್ಬರಕ್ಕೆ ಗುರಿಯಾಗಿ ಪ್ರಕ್ಷಬ್ಧವಾದ ನೀರಿನಲ್ಲಿ ದಾರಿತಪ್ಪವಂತೆ 
ಪ್ರಕ್ಷಬ್ಧ ಇಂದ್ರಿಯಗಳು ಮತ್ತು ಅದೇ ಪ್ರಭಾವದ ಬುದ್ಧಿಯ ಪರಿಣಾಮವಾಗಿ ಮಾನವ ವೃಕ್ತಿತ್ವ 
ದುಃಖ, ಆಧ್ಯಾತ್ಮಿಕ ವಿನಾಶಗಳಿಗೆ ಬಲಿಯಾಗುತ್ತದೆ (ಗೀತಾ, ೨.೬.೭). ಬುದ್ದಿ ಮತ್ತು ಇಂದ್ರಿಯಗಳ 
ಬಾಹ್ಮಮುಖಿ ಪ್ರವೃತ್ತಿಗಳನ್ನು ತಡೆಗಟ್ಟದಿದ್ದರೆ, ಎಲ್ಲ ಬಲ ಮತ್ತು ಸುಖದ ಚಿಲುಮೆಯಾ 
ಅಂತರಾತ್ಮನಲ್ಲಿ ಆಶ್ರಯ ಪಡೆಯದಿದ್ದರೆ ಜೀವನ ದಿಕ್ಕುತಪ್ಪಿದ ನಾವೆಯಂತೆ ವಿನಾಶಕ್ಕೆ ಗುರಿ 
ಯಾಗುತ್ತದೆ ಎಂಬುದೇ ಮಾನವನಿಗೆ ಆಧುನಿಕ ನಾಗರಿಕತೆ ನೀಡುವ ಎಚ್ಚರಿಕೆ. 

ಮಾನವನನ್ನು ಪಶುವಿನಿಂದ ದೇವತ್ವಕ್ಕೆ ಮಾರ್ಪಡಿಸುವುದೇ ಧರ್ಮದ ಉದ್ದೇಶ ಎಂದು 
ಸ್ವಾಮಿ ವಿವೇಕಾನಂದರು ಬೋಧಿಸಿದರು. ಇದು ವಿಜ್ಞಾನ ಮತ್ತು ರಾಜಕಾರಣದ ಕ್ಲೇತ್ರವಲ್ಲ: 
ಅವೇ ವಿವೇಚನೆ ಮತ್ತು ಸದ್ಬಾಳ್ವೆಯಾಗಲಾರವು ; ಅದಕ್ಕೂ ಸೂಕ್ತ ಸನ್ನಿವೇಶವನ್ನು ಅನ 


CC-0. Jangamwadi Math Collection. Digitized by eGangotri 


ವಿಜ್ಞಾನ, ಪ್ರಜಾಪ್ರಭುತ್ವ ಮತ್ತು ಧರ್ಮ ೭೭ 


ಒದಗಿಸುತ್ತವೆಯಷ್ಟೆ. ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ : 


ರಾಜಕೀಯವಾಗಲೀ, ಸಾಮಾಜಿಕವಾಗಲೀ ಇವುಗಳ ಮೂಲವೆಲ್ಲ ಮನುಷ್ಯನ ಒಳ್ಳೆಯ 
ತನದ ಮೇಲೆನಿಂತಿದೆ. ಪಾರ್ಲಿಮೆಂಟು ಯಾವುದಾದರೂ ಒಂದು ಕಾನೂನನ್ನು ಜಾರಿಗೆ ತರುವುದ 
ರಿಂದ ಯಾವ ದೇಶವೂ ಒಳ್ಳೆಯದಾಗುವುದಿಲ್ಲ, ಪ್ರಖ್ಯಾತವಾಗುವುದಿಲ್ಲ. ಅಲ್ಲಿಯ ಜನ 
ಒಳ್ಳೆಯವರು, ಪ್ರಖ್ಯಾತರು ಆಗಿರುವುದರಿಂದ ದೇಶ ಒಳ್ಳೆಯದಾಗುವುದು... ಧರ್ಮಎಲ್ಲದರ 
ಮೂಲಕ್ಕೆ ಹೋಗುವುದು. ಇದು ಸರಿಯಾದರೆ ಎಲ್ಲವು ಸರಿ... ಸರ್ಕಾರ, ನಿಯಮಗಳು 
ರಾಜಕೀಯ ಇರುವುದು. ಅಲ್ಲಿ ಯಾವ ಕಾನೂನೂ ಬೇಕಾಗಿಲ್ಲ... ಎಲ್ಲ ಮಹಾಪುರುಷರೂ 
ಬೋಧಿಸುವುದು ಒಂದನ್ನೇ. ಮತ್ತು ಪಾವಿತ್ರ್ಯ ಗಳೇ ನಿಜವಾದ ಶಕ್ತಿ ಎನ್ನುವುದನ್ನೂ ಕ್ರಿಸ್ತನು 
ಕಂಡುಕೊಂಡನು. (ಕೃತಿಶ್ರೇಣಿ ಸಂಪುಟ ೭, ಪುಟ ೪೧೬.) 


ಈ ಸಂದೇಶವನ್ನು ಸರಿಯಾಗಿ ಅರಿತರೆ ವಿಜ್ಞಾನ ಮತ್ತು ಪ್ರಜಾಪ್ರಭುತ್ವದ ಅರ್ಥವನ್ನು ತಿಳಿಯ 
ಬಹುದು ; ಅವು ನೀಡುವ ಶಕ್ತಿಗಳನ್ನು ಮಾನವ ತನಗೆ ಅಡಿಯಾಳಾಗಿಸಿಕೊಳ್ಳಬಹುದು ; ಜೀವನ 
ವನ್ನು ಬೆಳೆಸಿ ದೃಢ ವ್ಯಕ್ತಿತ್ವ ರೂಪುಗೊಳ್ಳಲು ಅವನ್ನು ಬಳಸಬಹುದು. ಒಳಿತೇ ಆಗಲಿ ಕೆಡುಕೇ 
ಆಗಲಿ, ನಮ್ಮ ದೇಶ ಧರ್ಮದ ಈ ಸಂದೇಶಕ್ಕೆ ಪಟ್ಟಾಗಿ ಅಂಟಿಕೊಂಡಿರುವುದರಿಂದಲೇ, ಅದರ 
ಸತ್ವ ಕುಗ್ಗಿದಾಗ ಅಥವಾ ಆದರ್ಶಗಳು ಕೆಳಮುಖವಾದಾಗೆಲ್ಲ ತನ್ನನ್ನು ಪುನರ್ನಿರ್ಮಿಸಿಕೊಳ್ಳಲು 
ಅದಕ್ಕೆ ಸಾಧ್ಯವಾಗಿದೆ. 

೧೧. ಪಾಶ್ಚಿಮಾತ್ಯ ಬುದ್ಧಿಯಲ್ಲಿ ಒಡಕು 

ಯೂರೋಪ್‌ ಮತ್ತು ಅಮೆರಿಕಗಳಲ್ಲಿರುವುದು ಕ್ರೈಸ್ತ ಧರ್ಮ. ಇದು ಪ್ರಪಂಚದ ಇತಿಹಾಸದಲ್ಲಿ 
ಒಂದು ಮಹತ್ತರ ಧಾರ್ಮಿಕ ಶಕ್ತಿಯೆನಿಸಿದೆ. ಆದರೆ ಈಚಿನ ಶತಮಾನಗಳಲ್ಲಿ ಪಶ್ಚಿಮದ ಬಹುತೇಕ 
ಜನರ ಮೇಲೆ ಅದು ಅಂಥ ಪ್ರಭಾವ ಬೀರುತ್ತಿಲ್ಲ. ಏಕೆಂದರೆ ಪಶ್ಚಿಮದ ಬಹುತೇಕ ಜನ ವಿಭಜಿತ 
ವ್ಯಕ್ತಿತ್ವಕ್ಕೆ ಗುರಿಯಾಗಿದ್ದಾರೆ. ಅವರ ನಿಷ್ಠೆ ಬಹುಮಟ್ಟಿಗೆ ವಿಜ್ಞಾನಕ್ಕೆ ; ಆದರೆ ಧರ್ಮವನ್ನು 
ಹಿಂದಿಟ್ಟು ಬೆಳೆದ ಆಧುನಿಕ ವಿಜ್ಞಾನದಲ್ಲಿ ಅವರ ಧಾರ್ಮಿಕ ನಂಬಿಕೆಗಳಿಗೆ ಬೆಂಬಲ ದೊರೆಯುವು 
ದಿಲ್ಲ. ನಂಬದಿರಲು ಇಷ್ಟವಿಲ್ಲದಿದ್ದರೂ, ನಂಬಲೂ ಶಕ್ತರಾಗದೆ ಪಶ್ಚಿಮದಲ್ಲಿ ಅನೇಕರು ನೆಪ 
ಮಾತ್ರಕ್ಕೆ ಧರ್ಮನಿಷ್ಠರಾಗಿದ್ದು ಅವಶ್ಶವಾಗಿಯೇ ಐಹಿಕ ದೃಷ್ಟಿಯುಳ್ಳವರಾಗಿದ್ದಾರೆ. ವಿಜ್ಞಾನ ಮತ್ತು 
ಯಂತ್ರಶಾಸ್ತ್ರದ ಸಾಧನೆಗಳು ಅವರ ಕಣ್ಣು ಕೋರೈಸಿವೆ. ಭಾರತದಲ್ಲಿರುವಂತೆ, ನಿಷ್ಠೆ ಮತ್ತು 
ವಿವೇಚನೆ, ನಿಷ್ಠೆ ಮತ್ತು ಜೀವನಗಳ ನಡುವೆ ಮಧ್ಯಸ್ತಿಕೆ ವಹಿಸುವಂಥ, ಐಕಮತ್ಕ ಮೂಡಿಸುವ 
ತತ್ವಜ್ಞಾನ ಪಶ್ಚಿಮದಲ್ಲಿಲ್ಲ. ಇಂಥ ತತ್ವಜ್ಞಾನವಿಲ್ಲದುದರಿಂದ ಪಶ್ಚಿಮದಲ್ಲಿ ಧರ್ಮವು ಬದುಕಿನ 
ಅನುಭವದಿಂದ ದೂರವಾಗುತ್ತಾ ಬಂದು ಅಂಥ ಸಿದ್ಧಾಂತಗಳು ಮತ್ತು ಅನುಸರಣೆಗಳ ಜಂಜಾಟಕ್ಕೆ 
ನಿಲುಕಿ ಬೌದ್ಧಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಬಂಜೆಯಾಗಿಬಿಟ್ಟಿತು. ವಿಜ್ಞಾನದ ಬೌದ್ಧಿಕ 
ಶಕ್ತಿಯನ್ನೂ ಪ್ರಜಾಪ್ರಭುತ್ವದ ಸಾಮಾಜಿಕ ಶಕ್ತಿಯನ್ನೂ ಸ್ವಾಗತಿಸಿ, ಹದಗೊಳಿಸಿ, ಪರಿವರ್ತಿಸುವುದ 
ರಲ್ಲಿ ಅದು ವಿಫಲವಾಗಲು ಇದೇ ಕಾರಣ. 


೧೨. ವೇದಾಂತ ಸಂಯೋಜನೆ 


.. ಇತರೆಡೆಗಳಷ್ಟೇ ಚೆನ್ನಾಗಿ ಭಾರತದಲ್ಲೂ ವಿಜ್ಞಾನ ಒಂದು ಮೂಲಭೂತ ಶಕ್ತಿ, ಎಲ್ಲ ಜನತೆಗೆ 
ಅದರ ಸಂದೇಶ ಮಹತ್ವದ್ದಿದೆ ಎಂಬುದು ಗೊತ್ತಿದೆ. ಮಾನವ ಕಲ್ಕಾಣವು ಸ್ವಲ್ಪಮಟ್ಟಿಗೆ ಮಾನವನ 


ನೈಸರ್ಗಿಕ, ಸಾಮಾಜಿಕ ಪದ್ಲಸರದ್ದಲ್ರಿವೃಮಸ್ಸುನಿಭಂತ್ರಣಗಳನ್ಮನಲ್ಲಭಿಸಿದ್ದೆ ಫ್ಲಕ್ಸೀತ್ರದಲ್ಲಿ 


6 ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಸ 
ವಿಜ್ಞಾನಕ್ಕೂ ರಾಜಕಾರಣಕ್ಕೂ ವೇದಾಂತವು ಗೌರವಯುತ ಸ್ಥಾನವನ್ನು ನೀಡುತ್ತದೆ. ಆದರೆ ಮಾನಪ್ಪ 
ಕಲ್ಯಾಣಕ್ಕೆ ಇವೆರಡೇ ಸಾಲದೆಂದು ವೇದಾಂತವು ಭಾರತಕ್ಕೆ ತಿಳಿಸಿಕೊಟ್ಟಿದೆ. ಮಾನವ ರಾಜಕೀಯ 
ಪ್ರಾಣಿಗಿಂತ, ಬೌದ್ಧಿಕ ವ್ಯಕ್ತಿಗಿಂತ ಮಿಗಿಲಾದವನು. ಕೇವಲ ಐಹಿಕ ತತ್ವಜ್ಞಾನದಲ್ಲಿ ಅಡಕ 
ಲಾಗದಂಥ ಆಳ-ಎತ್ತರ ಅವನಲ್ಲಿದೆ. ಸುಖ-ಲಾಭ, ವಿಜ್ಞಾನ-ಕಲೆ, ನೀತಿ ಮತ್ತು ಧರ್ಮ ಮುಂತಾದ 
ಮಾನವನ ಆಶೋತ್ತರಗಳು ಮತ್ತು ಮೌಲ್ಯಗಳ ನಡುವೆ ವಿರೋಧವುಂಟುಮಾಡುವಂತೆ ಮಾನವ 
ವ್ಯಕ್ತಿತ್ವದಲ್ಲಿ ವಿಭಜನೆಗಳನ್ನು ಭಾರತೀಯ ವಿಚಾರಧಾರೆ ಒಪ್ಪಿಲ್ಲ. 

ಮಾನವನ ಅಖಂಡ ವ್ಯಕ್ತಿತ್ವ ಅವನ ಹಿತಾಸಕ್ತಿಗಳ ಸಂಯೋಜನೆಯನ್ನು ಪ್ರತಿಪಾದಿಸುತ್ತದೆ. 
ವಿಜ್ಞಾನ ಮತ್ತು ರಾಜಕಾರಣದ ಪ್ರಾಮುಖ್ಯವನ್ನು ಒಪ್ಪಿಕೊಳ್ಳುವಾಗ ವೇದಾಂತ ಮಾನವನ ಒಟ್ಟು 
ಅಗತ್ಯಗಳು, ಆಶೋತ್ತರಗಳ ದೃಷ್ಟಿಯಿಂದ ಅವನ್ನು ಅಳೆದು ನೋಡುತ್ತವೆ. ಐಹಿಕ ಪ್ರಯೋಜನ 
ವಿಲ್ಲದ ವಿಷಯಗಳ ಸಲುವಾಗಿ ಮಾನವ ಐಹಿಕ ಉಪಯುಕ್ತತೆಯ ವಸ್ತುಗಳನ್ನರಸುತ್ತಾನೆ. 
ಯಂತ್ರಶಾಸ್ತ್ರದ ಮೂಲಕ ವಿಜ್ಞಾನವು ಮನುಷ್ಯನಿಗೆ ಐಹಿಕ ಪ್ರಯೋಜನವುಳ್ಳ ವಸ್ತುಗಳನ್ನು 
ಸಮೃದ್ಧವಾಗಿ ನೀಡುತ್ತಿದೆ; ರಾಜಕಾರಣ ಅವನಿಗೆ ಇನ್ನೊಂದು ಬಗೆಯ ಉಪಯುಕ್ತ ವಸ್ತುವನ್ನು-- 
ದೃಢ ಸಾಮಾಜಿಕ ವ್ಯವಸ್ಥೆ--ನೀಡುತ್ತದೆ. ಆದರೆ ವಿಜ್ಞಾನವಾಗಲಿ, ರಾಜಕಾರಣವಾಗಲಿ ಅವನಿಗೆ 
ಶಾಂತಿ, ಸುಖಗಳನ್ನು, ಸಾರ್ಥಕ ಭಾವನೆಯನ್ನು ನೀಡಲಾರವು. ಈ ಐಹಿಕ ಸಂಕೇತದ ಮೌಲ್ಯಗಳು 
ಧರ್ಮ ಮತ್ತು ನೀತಿಗಳಿಂದ ದೊರೆಯುತ್ತವೆ. ವಿಜ್ಞಾನ ಮತ್ತು ರಾಜಕಾರಣ ಈ ಮೌಲ್ಯಗಳು 
ದೊರೆಯಲು ಸೂಕ್ತ ಸನ್ನಿವೇಶವನ್ನು ಕಲ್ಪಿಸಬಲ್ಲವೇ ವಿನಾ ತಾವೇ ನೇರವಾಗಿ ಅವನ್ನು ಸೃಷ್ಟಿಸಲಾರವು 
ಆಧ್ಯಾತ್ಮಿಕ ನಿರ್ದೇಶನವಿಲ್ಲದಿದ್ದರೆ, ವಿಜ್ಞಾನ ಮತ್ತು ರಾಜಕಾರಣ ನೀಡುವ ಶಕ್ತಿಗಳು ಮಾನವನಲ್ಲಿ 
ಕೆಳಮಟ್ಟದ ಸ್ವಾರ್ಥವನ್ನು ಬೆಳೆಸಿ ಮನುಷ್ಯನಿಗೂ ಸಮಾಜಕ್ಕೂ ದುಃಖ, ಒಡಕು, ಅಭದ್ರತೆ 
ಗಳನ್ನುಂಟುಮಾಡುತ್ತವೆ. ದುಃಖವನ್ನು ಹೆಚ್ಚಿಸುವಂಥ ಜ್ಞಾನವು ಜ್ಞಾನವಲ್ಲ, ಅಜ್ಞಾನ-ಆಧ್ಯಾತ್ಮಿಕ 
ಅಂಧತ್ವದ ಫಲ ಅದು. ಆಧ್ಯಾತ್ಮಿಕ ಅರಿವು ಮಾತ್ರ ಎಲ್ಲ ಜ್ಞಾನವನ್ನು ವಿವೇಚನೆಯಾಗಿ, ಶಾಂತಿ- 
ಸುಖ ಮತ್ತು ಪ್ರೇಮ-ಸೇವೆಗಳ ರೂಪಗಳಾಗಿ ಮಾರ್ಪಡಿಸಬಲ್ಲದು. 
೧೩. ಧಾರ್ಮಿಕತೆಯಿಂದ ಸ್ಥಿರತೆ 

ಮಾನವನ ಸ್ವಭಾವ ಸುಧಾರಿಸದೆ, ವಿಜ್ಞಾನ ಮತ್ತು ರಾಜಕಾರಣ ಬಯಸುವಂಥ ವಿಶ್ವಸುಧಾರಣೆ 
ಯಿಂದ ಮಾನವ ಕಲ್ಕಾಣವಾಗಲಾರದು. ಇಡೀ ವ್ಯಕ್ತಿತ್ವವನ್ನು ಹದಗೊಳಿಸುವುದರ ಮೂಲ್‌ 
ಮಾನವ ಸ್ವಭಾವವನ್ನು ಸುಧಾರಿಸಲು ಧರ್ಮ ಪ್ರಯತ್ನಿಸುತ್ತದೆ. ಹಾಗೆ ವ್ಯಕ್ತಿಗಳು ಮತ್ತು ಜನವರ್ಗ 
ಗಳು ಧಾರ್ಮಿಕತೆಯಿಂದ ಹದಗೊಂಡಿದ್ದರೆ ಮಾತ್ರ ಮಾನವ ಜನಾಂಗಕ್ಕೆ ಜೀವನ ಮೌಲ್ಯಗಳು, 
ಸ್ವಾತಂತ್ರ್ಯ, ಸುಖ, ಸಮಾನತೆಗಳು ಖಾತರಿಯಾಗಬಲ್ಲವು. ಆಧ್ಯಾತ್ಮಿಕ ಅರಿವಿನ ಈ ಆಸ್ತಿಭಾರದ 
ಮೇಲೆ ವಿಜ್ಞಾನ ಮತ್ತು ಪ್ರಜಾಪ್ರಭುತ್ವ ನಿರ್ಮಿಸುವ ನಾಗರಿಕತೆಯ ಕಟ್ಟಡ ಬಲವಾಗಿರುತ್ತದೆ. 
ದೃಢವಾಗಿರುತ್ತದೆ ; ಅದಿಲ್ಲದಿದ್ದರೆ ಆಗಿಂದಾಗ್ಗೆ ಆ ಕಟ್ಟಡ ಓಲಾಡುತ್ತ ಕುಸಿದು ಬಿಳುತ್ತದೆ. 
ಧರ್ಮದ ಉತ್ತೇಜನವಿಲ್ಲದೆ ನಾಗರಿಕತೆ ಅಸ್ಥಿರ ರಚನೆಯಾಗಿಯೇ ಉಳಿಯುತ್ತದೆ. 

ಇದು ಇತಿಹಾಸದ ತೀರ್ಪು. ಭಾರತ ತನ್ನ ಪ್ರಾಚೀನ ಇತಿಹಾಸ ಕಾಲದಿಂದಲೂ ಇತರ ಎಲ್ಲ 
ಮೌಲ್ಯಗಳಿಗಿಂತ ಆಧ್ಯಾತ್ಮಿಕತೆ ಹಿರಿದಾದುದೆಂಬ ನಂಬಿಕೆಯನ್ನಿಟ್ಟುಕೊಂಡಿದೆ. ವಿಜ್ಞಾನ, ರಾಜಕಾರಣಿ; 
ಕಲೆ ಅಥವಾ ಸಾಮಾಜಿಕ ಒಪ್ಪ-ಔಚಿತ್ಯಗಳೆಲ್ಲವೂ ಮಾನವನ ಆಧ್ಯಾತ್ಮಿಕ ಜೀವನದ ಮುನ್ನಡೆಗೆ 
ಸಾಧನಗಳಷ್ಟೇ. ವೇದಾಂತದ ಸಂಯೋಜಿತ ತತ್ವಜ್ಞಾನದ ಮಾರ್ಗದರ್ಶನದಲ್ಲಿ, ಭಾರತದ 
ಸಂಸ್ಕೃತಿಯು ಫೀಕ್ಸಿಸ್ತಿ ನಿ ಸಮರ್ಥಿಸಲಟ್ಟ ಉಮ ಪಾನವಿಂಯ ಮೌಲ್ಯವನ್ನೂ ತಿರಸ್ಕರಿಸಿಲ್ಲ 


ವಿಜ್ಞಾನ, ಪ್ರಜಾಪ್ರಭುತ್ವ ಮತ್ತು ಧರ್ಮ ಎ ೭೯ 


ಅಂಥ ಮೌಲ್ಯಗಳನ್ನೆಲ್ಲ ಅದು ಆಧ್ಯಾತ್ಮಿಕತೆಯ ಅದಿನಾಯಕತ್ವದಡಿ ಸಂಯೋಜಿಸಿದೆ. ಐಹಿಕ 
ಸುಖಾಪೇಕ್ಷೆಯ ಮರಳಿನ ಮೇಲೆ ನಿರ್ಮಿತವಾದ ಇತರ ದೊಡ್ಡ ಶಕ್ತಿಶಾಲಿ ಸಾಮಾಜಿಕ ಕಟ್ಟಡಗಳು 
ಕ್ಷೀಣಿಸಿ ಬಿದ್ದು ಹೋಗಿವೆ. ಆದರೆ ಆಧ್ಯಾತ್ಮಿಕತೆ ಮತ್ತು ಅಲೌಕಿಕ ಭಾವನೆಗಳ ಕಲ್ಲಿನ ಮೇಲೆ 
ನಿರ್ಮಿತವಾದ ಈ ಉನ್ನತ ಕಟ್ಟಡ ದೃಢವಾಗಿ ನಿಂತಿದೆ. ಪ್ರಪಂಚವನ್ನು ಗೆದ್ದು ಆತ್ಮವನ್ನು 
ಕಳೆದುಕೊಂಡೇವೆಂಬ ಏಸುಕ್ರಿಸ್ತನ ಎಚ್ಚರಿಕೆಗೆ ಬೇರಾವುದೇ ದೇಶಕ್ಕಿಂತ ಹೆಚ್ಚಿಗೆ ಭಾರತ ಕಿವಿಗೊಟ್ಟಿದೆ. 
ಈ ಪ್ರಪಂಚವು ಅಲೌಕಿಕ ಭಾವನೆಯುಳ್ಳವರಿಗೆ ಸೇರಿದುದು, ವಿನೀತರೇ ಈ ಪ್ರಪಂಚಕ್ಕೆ 
ಉತ್ತರಾಧಿಕಾರಿಗಳು ಎಂಬುದನ್ನು ಭಾರತ ತನ್ನ ಚರಿತ್ರೆಯಲ್ಲಿ ಸಾಧಿಸಿ ತೋರಿಸಿದೆ. 

ಮಾನವಜನಾಂಗ ದೈವಜ್ಞಾನದಿಂದ ಮಾತ್ರ ಶಾಂತಿಸುಖಗಳನ್ನು ಪಡೆಯಬಲ್ಲದೇ ವಿನಾ ತಾಂತ್ರಿಕ 
ಮುನ್ನಡೆಗಳಿಂದಲ್ಲ ಎಂಬ ಶ್ವೇತಾಶ್ವತರೋಪನಿಷತ್ತಿನ ವಾಣಿ (೬.೧೯) ಆಧುನಿಕ ಪ್ರಪಂಚಕ್ಕೆ 
ಬಹು ಮನನೀಯವಾಗಿದೆ : “ಯದಾ ಚರ್ಮವದಾಕಾಶಂ ವೇಷ್ಟಯಿಷ್ಕಂತಿ ಮಾನವಾಃ 1 ತದಾ 
ದೇವಂ ಅವಿಜ್ಞಾಯ ದುಃಖಸ್ಕಾಂತೋ ಭವಿಷ್ಯತಿ 11’. ಭಾರತೀಯ ಸಂಸ್ಕೃತಿಯಲ್ಲಿನ ಈ 
ಪ್ರಭಾವಶಾಲಿ ಭಾವನೆಯ ಸ್ವಲ್ಪ ಸಂಪರ್ಕವೂ ಇಂದಿನ ಇಡೀ ನಾಗರಿಕತೆಯನ್ನು ಸುಧಾರಿಸಬಲ್ಲದು. 
ಈ ಆಧ್ಯಾತ್ಮಿಕ ಪ್ರಭಾವದ ನೆರವಿನಿಂದ ಭಾರತ ತನ್ನ ಜ್ಞಾನಾನುಭವಗಳನ್ನು ವಿವೇಚನೆಯಾಗಿ 
ಮಾರ್ಪಡಿಸಿ ಕೊಂಡಿರುವ ರೀತಿ ಈಗ ಕ್ರಾಂತಿಕಾರಿ ಪರಿವರ್ತನೆಗೊಳಗಾಗಿರುವ ಆಧುನಿಕ ಭಾರತಕ್ಕೂ 
ದುಃಖ, ಭಯ, ಹತಾಶ ಭಾವನೆಗಳಿಂದ ತೊಳಲುತ್ತಿರುವ ಆಧುನಿಕ ಜಗತ್ತಿಗೂ ಬಹು 
ಅರ್ಥಪೂರ್ಣವಾಗಿದೆ. ಸುಖಸಂಪತ್ತಿರಲಿ, ಪ್ರತಿಕೂಲತೆಯಿರಲಿ, ಹರ್ಷವಿರಲಿ, ದುಃಖವಿರಲಿ ಎಲ್ಲ 
ಸಂದರ್ಭಗಳಲ್ಲೂ ಭಾರತ ದೇವರಿಗೆ ಅಂಟಿಕೊಂಡಿದೆ. ಅದು ಮೈಗೂಡಿಸಿಕೊಂಡಿರುವ ಆಧ್ಯಾತ್ಮಿಕತೆ 
ಕಾಲ ಮತ್ತು ಸಂದರ್ಭಗಳ ಸತ್ವಪರೀಕ್ಷೆಯಲ್ಲಿ ಜಯಿಸಿ ನಿಂತಿದೆ. ಭಾರತಕ್ಕೆ ಧರ್ಮ ಒಂದು 
ಅಭಿಪ್ರಾಯವಲ್ಲ, ಅದೊಂದು ಆಳವಾದ ರಾಷ್ಟ್ರೀಯ ನಂಬಿಕೆ. ಮೃದುವಾದರೂ ಸ್ಪಷ್ಟವಾದ, 
ಆಶಾಭಾವನೆ ಮೂಡಿಸುವ ಭಾರತದ ವಾಣಿಯ ಹಿಂದಿರುವ ಅಧಿಕಾರ ಇದು. 


೧೪. ಸಾರ್ವಲೌಕಿಕ ಕಲ್ಯಾಣವನ್ನು ವೇದಾಂತ ಅರಸುತ್ತದೆ 


ಮಾನವ ಮತ್ತು ಅವನ ಹಿತಗಳ ಸಂಘಟನೆಯ ಜತೆಗೆ ವೇದಾಂತವು ಎಲ್ಲ ಅಸ್ತಿತ್ವದ 
ಏಕತೆಯನ್ನು ಪ್ರತಿಪಾದಿಸುವುದು. ಮಾನವನ ಸುಖ-ಕಲ್ಮಾಣಗಳೇ ವೇದಾಂತದ ಉದ್ದೇಶ--ಜಾತಿ, 
ಮತ, ವರ್ಗಗಳಾಗಿ ವಿಭಜಿತನಾದ ಮಾನವನಲ್ಲ, ಎಲ್ಲಿದ್ದರೂ ಮನುಷ್ಯನಾಗಿ ಅವನ ಕಲ್ಮಾಣವನ್ನು 
ಬಯಸುವುದು. ಮಾನವನ ಬಗ್ಗೆ ಈ ಏಕಾತ್ಮಕ, ಸಾರ್ವಲೌಕಿಕ ದೃಷ್ಟಿಯ ಆಧಾರದ ಮೇಲೆ 
ಭಾರತದಲ್ಲಿ ಧರ್ಮ ಮಾನವನ ಸ್ವಾಭಿವ್ಯಕ್ತಿಯ, ಬೆಳವಣಿಗೆಯ ಹಾದಿಯಲ್ಲಿ ಹಲವು ಭೌತಿಕ 
ಅಥವಾ ಮಾನಸಿಕ; ರಾಜಕೀಯ ಅಥವಾ ಸಾಮಾಜಿಕ ಶಕ್ತಿಗಳು ಉತ್ಸಾದಿಸಲ್ಪಡುತ್ತವೆಂದೂ ಅವುಗಳ 
ಜತೆಗೇ ಅವನ ಅಂತರಂಗದಲ್ಲಿ ಆಧ್ಯಾತ್ಮಿಕ ಶಕ್ತಿ ಕೂಡ ಬೆಳೆಯಬೇಕೆಂದೂ ಕಲಿಸಿಕೊಟ್ಟಿತು. 
ಹೀಗಾದಲ್ಲಿ ಮಾತ್ರ ಬೆಳೆಯುತ್ತಿರುವ ವ್ಯಕ್ತಿತ್ವಕ್ಕಾಗಲಿ, ಸಾಮಾಜಿಕ ವ್ಯವಸ್ಥೆಗಾಗಲಿ ದೃಢತೆ 
ಯುಂಟಾಗುತ್ತದೆ. ವಿಜ್ಞಾನ, ರಾಜಕಾರಣಗಳಿಂದ ನೈಸರ್ಗಿಕ ಮತ್ತು ಸಾಮಾಜಿಕ ಸನ್ನಿವೇಶಗಳಲ್ಲಿ 
ಪ್ರಗತಿಯಾದರೆ, ಮಾನವನನ್ನು ಈ ಪ್ರಗತಿಗೆ ತಕ್ಕವನಾಗಿಸಲು ಆಧ್ಯಾತ್ಮಿಕತೆಯಿರಬೇಕು. ಮಾನವನ 
ಕೈಗೆ ಅಪಾರಶಕ್ತಿ ದೊರೆತಾಗ ಅವನ ಇಡೀ ವ್ಯಕ್ತಿತ್ವ ನೈತಿಕವಾಗಿಯೂ ಆದ್ಯಾತ್ಮಿಕವಾಗಿಯೂ ಹದ 
ಗೊಂಡು ಅವನ ಹೃದಯದಲ್ಲಿ ಇನ್ನೂ ಹೆಚ್ಚಿನ ಶಕ್ತಿ ಉತ್ಪನ್ನವಾಗಬೇಕು. ತನ್ನ ವ್ಯಕ್ತಿತ್ವದ ಗುರುತ್ವ 
'ಕೇಂದ್ರ ಅವನೊಳಗಿರದೆ ಅದಕ್ಕಾಗಿ ಅವನು ಹೊರಗಡೆ ಹುಡುಕುವಂತಾದರೆ ಜೀವನಸಂಗ್ರಾಮದಲ್ಲಿ 
ಅವನು ಸೋತುಹೋಗುತ್ತಾನೆ. ಆಂತರಿಕ ಜೀವನದ ಈ ಸಂಪನ್ನತೆಯು ನಾಗರಿಕತೆಗೆ ಧರ್ಮದ 


CC-0. Jangamwadi Math Collection. Digitized by eGangotri 


೮೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಬು 
ಅಪೂರ್ವ ಕಾಣಿಕೆಯಾಗಿದೆ. ಅದು ಮರದ ಶಾಖೆಗಳು ಬೆಳೆಯುವುದರ ಜತೆಗೇ ಬೇರುಗಳೂ ಇನ್ನೂ 
ಆಳಕ್ಕೆ ಊರುವ ಹಾಗೆ. ಧರ್ಮದ ಸಂದೇಶ ಸಾರೋದ್ಧಾರವಾದುದು. ಶಾಶ್ವತವಾದುದು. 

ನಿರ್ಭಯ, ಸಾಮರಸ್ಕ, ಸಾರ್ವಲೌಕಿಕ ಭಾವನೆಗಳನ್ನು ಹೊರಹೊಮ್ಮಿಸುವ ವೇದಾಂತದಲ್ಲಿ 
ಈ ವಿವೇಚನೆ ಅಥವಾ ಆಧ್ಯಾತ್ಮಿಕತೆ ಹಾಸುಹೊಕ್ಕಾಗಿದೆ. ವೇದಾಂತದಿಂದ ಬಲಗೊಂಡಂಥ ಧರ್ಮಕ್ಕೆ 
ವಿಜ್ಞಾನದ ಮುನ್ನಡೆಯಿಂದಾಗಲಿ ಸಾಮಾಜಿಕ-ರಾಜಕೀಯ ವಿಚಾರಗಳ ಬೆಳವಣಿಗೆಯಿಂದಾಗಲಿ ಏನ್ನೂ 
ಭಯವಿಲ್ಲ. ಅದರಡಿ ವಿಜ್ಞಾನ, ರಾಜಕಾರಣ ಮತ್ತು ಧರ್ಮದ ಸಾಮರಸ್ಕದಿಂದ, ಸಹಕಾರ 
ಭಾವನೆಯಿಂದ ಕೆಲಸಮಾಡುತ್ತ ಎಲ್ಲೆಲ್ಲೂ ಸಮಗ್ರ ಮಾನವ ಕಲ್ಯಾಣಕ್ಕೆ ನೆರವಾಗುತ್ತವೆ. ಅದರ 
ಘೋಷಿತ ಉದ್ದೇಶವೇ ಸಾರ್ವಲೌಕಿಕ ಮಾನವ ಕಲ್ಮಾಣ--ರಾಷ್ಟ್ರೀಯ ಹವಾ ವರ್ಣೀಯ ಅಥವಾ 
ಭಾಗಶಃ ಅಲ್ಲ. ಭೌತಿಕ, ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಸ್ವಾತಂತ್ರ್ಯವೇ ವೇದಾಂತದ ಗುರಿ ಎಂದು 
ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ('ಕೃತಿಶ್ರೇಣಿ', ಸಂ ೩, ಪು. ೧೧೭). ಅದು ಅಲೌಕಿಕ 
:  ವನ್ನಷ್ಟೇ ಅಲ್ಲ ಐಹಿಕ ಕಲ್ಯಾಣವನ್ನೂ ನಿಃಶ್ರೇಯಸ್ಸನ್ನಷ್ಟೇ ಅಲ್ಲ ಅಭ್ಯುದಯವನ್ನೂ ಅರಸುತ್ತ 
ದೆಂದು ಕ್ರಿ. ಶ. ಎಂಟನೆಯ ಶತಮಾನದ ಮಹಾವೇದಾಂತಿ ಗೌಡಪಾದರು ಘೋಷಿಸಿದ್ದಾರೆ 
"  (ಮಾಂಡೂಕ್ಕೋಪನಿಷತ್‌ ಕಾರಿಕಾ, ೪.೨): 

ಎಲ್ಲ ಅಸ್ತಿತ್ವದ ಸಂಘಟನೆಯನ್ನು ಸಾರುವ ಎಲ್ಲ ಜೀವಿಗಳ ಸುಖಸಂತೋಷವನ್ನರಸುವ 
ಘರ್ಷಣೆ ಮತ್ತು ಅಸಂಗತಿಗಳಿಂದ ಮುಕ್ತವಾದ ಈ ಏಕತೆಯ ಮಹಾ ವೇದಾಂತಕ್ಕೆ ನಾನು 
ನಮಿಸುವೆ 


೧೫. ವಿವೇಕಾನಂದರ ಪ್ರತ್ಯಕ್ಕ  ಪ್ರಯೋಜಕ ವೇದಾಂತ 


ಆತ್ಮ, ಅನಾತ್ಮರ ಐಕ್ಕತೆಯನ್ನರಸುವ ಈ ವೇದಾಂತದ ಬೆಳಕಿನಲ್ಲಿ ಸ್ವಾಮಿ ವಿವೇಕಾನಂದರು 
ನಮ , ಪ್ರಮುಖರಾಪ್ಟ್ರೀಯಮತ್ತು ಅಂತರರಾಷ್ಟ್ರೀಯ ಸಮಸ್ಯೆಗಳನ್ನು ಅವ ವಲೋಕಿಸಿದರು. ಅವರ 
ಸಮಗ್ರ ಏಕತೆ ಮತ್ತು ಸಂಯೋಜನಾ ದೃಷ್ಟಿಯಿಂದ ಅವರ ಈ ವಿಚಾರವಿಮರ್ಶೆಗೆ ಹೊಸತನ, 
ಸತ್ವಗಳು ತುಂಬಿಬಂದಿವೆ. ಕೆಲವು ದಶಕಗಳ ಕಾಲ ಜನರ ಭೌತಿಕ ಸಾಮಾಜಿಕ, ಉನ್ನತಿಗಾಗಿ 
ನಮ್ಮೆ ಲ್ಲ ಶಕ್ತಿ ಬಳಸಿ ಶ್ರಮಿಸಬೇಕೆಂಬ ಅವರ ಕಳಕಳಿಯ ಕರೆಯನ್ನು ಈ ದೃಷ್ಟಿಯಲ್ಲಿ ನಾವು 
ಅರ್ಥಮಾಡಿಕೊಳ್ಳಬೇಕು. ನಮ್ಮ ತಕ್ಷಣದ ಅಗತ್ಯಗಳನ್ನು ಪೂರ ಸಲು ಭಾರತದ ಕೋಟ್ಕಂತರ 
ಬಡಜನರನ್ನು ಮೇಲೆತ್ತಲು “ಸ್ಥ ಲ್ಪ ತಿಳಿಯಾದ'' ಭೌತಿಕವಾದ ರಜದ ಅವರು ಪ್ರತಿಪಾದಿಸಿದರು. 
ಅವರು ಹೇಳುತ್ತಾರೆ ("ಕೃತಿ ಶ್ರೇಣಿ', ಸಂ. ೪, ಪು. ೧೯೪) : 


ವಿಧವೆಯರ ದುಃಖವನ್ನು ಶಮನ ಮಾಡದೆ ಅನಾಥರ ಬಾಯಿಗೆ ಒಂದು ತುತ್ತು ಅನ್ನವನ್ನು 
ಕೊಡದ ಧರ್ಮದಲ್ಲಾಗಲ್ರಿ ದೇವರಲ್ಲಾ ಗಲಿ ನನಗೆ ನಂಬಿಕೆಯಿಲ್ಲ. 


ಹಸಿದವರಿಗೆ ಒಂದು ತುತ್ತು ಅನ್ನದ ರೂಪದಲ್ಲಿ ಮಾತ್ರ ದೇವರು ಕಾಣಿಸಿಕೊಳ್ಳುತ್ತಾನೆ ಎಂದು 
ಅವರು ಬೋಧಿಸಿದರು. ಭೌತಿಕವಾದ ಆಧ್ಯಾತ್ಮಿಕತೆಯ ಸೇವೆಗಿರಬೇಕು ; ಭಾರತದ ಆಧ್ಯಾತ್ಮಿಕ 
ನೈತಿಕ ಉನ್ನತಿಗೆ ಭೌತಿಕ ಅಭಿವೃದ್ಧಿ ಪೂರ್ವಭಾವಿ ಅವಶ್ಯಕತೆ; ಒಂದು ಸಾಧನೆ, ಇನ್ನೊಂದು 
ಗುರಿ ಎಂದು ಅವರು ಪ್ರತಿಪಾದಿಸಿದರು. ಅವರೆಡರ ನಡುವೆ ಘರ್ಷಣೆಯೇನನ್ನೂ ಅವರು ಕಾಣಲಿಲ್ಲ. 

ಆಧ್ಯಾತ್ಮಿಕತೆ ವಿಪರೀತ ಸಂಪತ್ತಿನಂತೆಯೇ ಸಂಪತ್ತಿನ ಅಭಾವದಿಂದಲೂ ಹಾನಿಗೊಳ್ಳುತ್ತದೆಂದು " 
ಅವರು ಭಾರತಕ್ಕೂ ಪ್ರಪಂಚಕ್ಕೂ ತರ್ಕಬದ್ಧ ಸಾಗ ತೋರಿಸಿಕೊಟ್ಟರು. ಏಷ್ಯ 
ಆಫ್ರಿಕ ದೇಶಗಳಲ್ಲಿ ಸಂಪತ್ತಿನ ಕೊರತೆಯಿಂದಲೂ ಮ ರಾಷ್ಟ್ರಗ್ಗಳ್ಳಲ್ಲಿ ವಿಪರೀತ ಸಂಪತ್ತಿ 

d by eG 


CC-0. Jangamwadi Math Collection. Digit gotri® 


ವಿಜ್ಞಾನ, ಪ್ರಜಾಪ್ರಭುತ್ವ ಮತ್ತು ಧರ್ಮ ೮೧ 
ನಿಂದಲೂ ಆಧ್ಯಾತ್ಮಿಕತೆಗೆ ಹಾನಿ ತಟ್ಟಿದೆಯೆಂದು ಅವರು ಗುರುತಿಸಿದರು. ದೇಶದ ಐಹಿಕ, ಸಾಮಾಜಿಕ 
ಕಲ್ಯಾಣ ಸಾಧಿಸಲು ಅವರು ಧರ್ಮವನ್ನು (ಅದರ ಮಿತ ವ್ಯಾಪ್ತಿಯಲ್ಲಿ) ಅನುಸರಿಸುವಂತೆ 
ಹೇಳಲಿಲ್ಲ ; ವಿಜ್ಞಾನ ಮತ್ತು ಪ್ರಜಾಪ್ರಭುತ್ವಗಳಿಂದ ಅದನ್ನು ಸಾಧಿಸಬೇಕೆಂದು ಹೇಳಿದರು. ಆದರೂ 
ಭಾರತದಲ್ಲಿ ಸರ್ವಕಾಲಕ್ಕೂ ಧರ್ಮ ಒಂದು ರಾಷ್ಟ್ರೀಯ ಹಂಬಲವಾಗಿ ಉಳಿದಿರುತ್ತದೆಂದು, ಜೀವನದ 
ಅರ್ಥಕ್ಕಾಗಿ ಮಾನವನ ಆಸೆ ಆಕಾಂಕ್ಷೆಗಳು ಮತ್ತು ಹೋರಾಟಗಳಿಂದಾಚೆ ಶೋಧಿಸಬೇಕೆಂದು 
ಅವರು ಘೋಷಿಸಿದರು. ಆತ್ಮವನ್ನರಿಯುವ, ದೇವರನ್ನು ಅರಿಯುವ, ಪ್ರಕೃತಿಯನ್ನಾಧರಿಸಿರುವ 
ನಿಗೂಢತೆಯನ್ನು ಭೇದಿಸುವ ಹಂಬಲವೇ ಮಾನವನ ಧಾರ್ಮಿಕ ಪ್ರವೃತ್ತಿ. ಭಾರತೀಯ ಸಂಸ್ಕೃತಿಯ 
ಮೇಲೆ ಈ ಪ್ರವೃತ್ತಿ ಅಚ್ಚೊತ್ತಿದಂತಿದೆ. ಭೌತಿಕ ಮತ್ತು ರಾಜಕೀಯ ಮುನ್ನಡೆ ಈ ರಾಃ: ಯ 
ಪ್ರವೃತ್ತಿಯನ್ನು ನಿಗ್ರಹಿಸುವುದೆಂಬ ಭಯವೇ ಬೇಡ. ಶತಮಾನಗಳಿಂದ ಉಳಿದುಬಂದಿರುವ ರಕ 
ಮತ್ತು ಸಾಮಾಜಿಕ ವ್ಯಾಧಿಗಳು ವಿಜ್ಞಾನ ಮತ್ತು ಪ್ರಜಾಪ್ರಭುತ್ವಗಳ ನೆರವಿನಿಂದ ನಿವಾರಣೆಯಾಗುತ್ತ 
ಬಂದಂತೆ ನಮ್ಮ ಜನರ ಜೀವನದಲ್ಲಿ ಇನ್ನೂ ಉನ್ನತ ರೀತಿಯಲ್ಲಿ ಈ ಪ್ರವೃತ್ತಿಯ ಸತ್ವ ವ್ಯಕ್ತಪಡುವು 
ದೆಂದು ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಯಾವುದೇ ನಾಗರಿಕತೆಯಲ್ಲಿ ಮುಕ್ತಿ ಅಥವಾ ನಿಃ 
ಶ್ರೇಯಸವೆಂಬ ಮಿತವಾದ ಅರ್ಥದಲ್ಲಿ ಧರ್ಮದ ನೇರ ಸಂದೇಶ ಕೆಲವರಿಗಾಗಿ ಮಾತ್ರ ಇರುತ್ತದೆ. 
ಅದಕ್ಕೆ ಪರವಸ್ತುವಿನ ದೂರದಿಗಂತಗಳತ್ತ ಪರಿಕ್ಸೀಸಿ ನೋಡುವ ಸಾಮರ್ಥ್ಯ ಬೇಕು. ಬಹುಸಂಖ್ಯಾತ 
ಜನ ದಿಗಂತದ ಮಿತ ವ್ಯಾಪ್ತಿಯನ್ನು ಮಾತ್ರ, ಭೌತಿಕ ಮತ್ತು ಸಾಮಾಜಿಕ 'ಕಲ್ಕಾಣದ-- 
ಅಭ್ಯುದಯ--ದಿಗಂತವನ್ನು ಮಾತ್ರ ಕಾಣಬಲ್ಲರು. ವೇದಾಂತದ ಸರ್ವವ್ಯಾಪಿ ಆಧ್ಯಾತ್ಮಿಕತೆಯನ್ನು 
ಪುನಃ ಪ್ರತಿಪಾದಿಸಿ ಜೀವನದ ಎಲ್ಲ ಪ್ರಯತ್ನಗಳು ಮತ್ತು ಹೋರಾಟಗಳ ಅಂತ್ಯ ಮತ್ತು ಉದ್ದೇಶ 
ಸ್ವಾತಂತ್ರ್ಯದಲ್ಲಿ--ಎಲ್ಲ ಬಂಧನಗಳಿಂದ ಸ್ವಾತಂತ್ರ್ಯ ; ವಾಸ್ತವಿಕ, ಭೌತಿಕ, ಬೌದ್ಧಿಕ ಮತ್ತು 
ಆಧ್ಯಾತ್ಮಿಕ ಸ್ವಾತಂತ್ರ್ಯ--ಅಡಕವಾಗಿದೆಯೆಂದು ತೋರ್ಪಡಿಸಿದ ಮಹತ್ತರ ಕೀರ್ತಿ ಸ್ವಾಮಿ 
ವಿವೇಕಾನಂದರಿಗೆ ಸಲ್ಲುತ್ತದೆ. ಧರ್ಮದ ಬಗ್ಗೆ ಅವರು ನೀಡಿರುವ ವಿವರಣೆಯಲ್ಲಿ ಈ ಲಕ್ಷಣ 
ಎದ್ದು ಕಾಣುತ್ತದೆ. | 
ಪ್ರತಿಯೊಂದು ಆತ್ಮ ನಲ್ಲಿಯೂ ದಿವ್ಯತೆ ಹುದುಗಿರುವುದು. ಈ ಸುಪ್ತವಾದ ದಿವ ತೆಯನ್ನು 

ಬಾಹ್ಯ ಮತ್ತು ಆಂತರಿಕ ಪ್ರಕೃತಿಯ ನಿಗ್ರಹದಿಂದ ವ್ಯೃಕ್ತಪಡಿಸುವುದೇ ಜೀವನದ ಗುರಿ... 

ಇದನ್ನು ಸಾಧಿಸಿ, ಮುಕ್ತರಾಗಿ... ಇದೇ ಧರ್ಮದ ಸರ್ವಸ್ವ. (ಕೃತಿಶ್ರೇಣಿ ಸಂಪುಟ ೨, ಪ. 

೩೧೦) ಕ 

ಭೌತಿಕ, ಸಾಮಾಜಿಕ ಮತ್ತು ಬೌದ್ಧಿಕ ಬಂಧನಗಳಿಂದ ಆತ್ಮವು ವಿಮುಕ್ತವಾಗಲು ನೆರವಾಗುವಂತೆ 
ಬಾಹ್ಮ ಪ್ರಕೃತಿಯನ್ನು ಜಯಿಸಿರುವುದು ಆತ್ಮನ ಬೆಳವಣಿಗೆಗೆ ವಿಜ್ಞಾನ ಮತ್ತು ರಾಜಕಾರಣದ 
ಕೊಡುಗೆಯಾಗಿದೆ. ಹೀಗೆ ಅವೂ ಆಧ್ಯಾತ್ಮಿಕತೆಯ ರೂಪಗಳಾಗಿ ಮಾರ್ಪಡುತ್ತವೌ; ಅವು ಅವರ 
"ಅನುಷ್ಠಾನ ವೇದಾಂತ'ದ ಇಲಾಖೆಗಳಾಗುತ್ತವೆ. ಸ್ವಾಮೀಜಿ ಹೇಳುತ್ತಾರೆ : (ಕೃತಿಶ್ರೇಣಿ, ಸಂಪುಟ ೧, 
ಸೋದರಿ ನಿವೇದಿತಾ ಅವರ ಮುನ್ನುಡಿ', ಪು. ೫. 

ಕಲೈ ವಿಜ್ಞಾನ ಮತ್ತು ಧರ್ಮ ಇವು ಒಂದೇ ಸತ್ಯದ ವಿವಿಧ ಅಭಿವ್ಯಕ್ತಿಗಳು. ಆದರೆ ಇದನ್ನು 
ಅರ್ಥಮಾಡಿಕೊಳ್ಳಬೇಕಾದರೆ ಅದ್ವೈತ ಸಿದ್ಧಾಂತವು ಬೇಕೇಬೇಕು. 


೧೬. ಭಾರತದ ಅವಕಾಶ ಮತ್ತು ಸುಯೋಗ 


ರೋಮೇ ರೋಲಾ ಅವರು ತಮ್ಮ "ದಿ ಲೈಫ್‌ ಆಫ್‌ ವಿವೇಕಾನಂದ ಅಂಡ್‌ ದಿ ಯೂನಿವರ್ಸಲ್‌ 


ಗಾಸ್ಪೆಲ್‌' ಎಂಬ ಗ್ರಂಥದಲ್ಲಿ ಹೇಳುತ್ತಾರೆ (ನಾಲ್ಕನೆಯ ಮುದ್ರಣ, ಪು. ೨೮೩) : 
ಯಿ Jangamwadi Math Collection. Digitized by eGangotri 


ದ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಸಮಸ್ಥಿತಿ ಮತ್ತು ಸಂಯೋಜನೆ - ಈ ಎರಡು ಪದಗಳಲ್ಲಿ ವಿವೇಶಾನಂದರ ರಚನಾತ್ಮಕ 
ಪ್ರತಿಭೆಯನ್ನು ಅಡಕಮಾಡಿ ಹೇಳಬಹುದು. ಅವರು ಚೇತನದ ಎಲ್ಲ ಮಾರ್ಗಗಳನ್ನೂ 
ಸ್ವೀಕರಿಸಿದರು ; ನಾಲ್ಕು ಯೋಗಗಳು, ತ್ಯಾಗ ಮತ್ತು ಸೇವೆ ಶಲೆ ಮತ್ತು ವಿಜ್ಞಾನ ಧರ್ಮ 
ಮತ್ತು ಕ್ರಿಯೆ ಅತಂತ ಆಧ್ಯಾತ್ಮಿ ಕವಾದುದರಿಂದ ಹಿಡಿದು ಅತ್ಯಂತ ಕಾರ್ಯಾನ್ವಿ ತ 
ವಾದುದರವರೆಗೆ ಎಲ್ಲವನ್ನೂ ಅವರು ಸ್ವೀಕರಿಸಿದ್ದರು. ಅವರು ಬೋಧಿಸಿದ ಪ್ರತಿಯೊಂದು 
ಮಾರ್ಗಕ್ಕೂ ಅದರದೇ ಆದ ಮಿತಿಯಿತ್ತು ; ಆದರೆ ಅವರು ತಾವೇ ಆಎಲ್ಲ ಮಾರ್ಗಗಳನ್ನೂ 
ಶ್ರಮಿಸಿದ್ದರು. ನಾಲ್ಕು ಕುದುರೆಗಳ ರಥದಂತೆ ನಾಲ್ಕು ದಾರಿಗಳನ್ನೂ ಹಿಡಿದು ಏಕಕಾಲದಲ್ಲಿ 
ಅವೆಲ್ಲದರ ಮೂಲಕವೂ ಏಕತೆಯತ್ತ ಮುನ್ನಡೆದಿದ್ದರು. ಎಲ್ಲ ಮಾನವಶಕ್ತಿಯ ಸಾಮರಸ್ಥದ 
ಮೂರ್ತಿ ಸ್ವರೂಪರಾಗಿದ್ದರವರು. 
ಸ್ವಾಮಿ ವಿವೇಕಾನಂದರು ಪ್ರದರ್ಶಿಸಿರುವ ಈ ಸಮಸ್ಥಿತಿ ಮತ್ತು ಸಂಯೋಜನೆಯ ಸಾಮರ್ಥ್ಯ 
ಹೊಂದಿರುವ ಭಾರತ, ಸಮಗ್ರ ಮಾನವ ಕಲ್ಮಾಣ ಸಾಧಿಸಲು ವಿಜ್ಞಾನ, ಪ್ರಜಾಪ್ರಭುತ್ವ ಮತ್ತು 
ಧರ್ಮ ಪರಸ್ಪರರಿಗೆ ಸಹಾಯಕಾರಿ--ಎಂಬುದನ್ನು ತನಗೂ ಪ್ರಪಂಚಕ್ಕೂ ಪ್ರದರ್ಶಿಸಬಲ್ಲ ಅಪೂರ್ವ 
ಸ್ಥಿತಿಯಲ್ಲಿದೆ. ಇಂದು ಪ್ರಪಂಚಕ್ಕೆ ಈ ಸಂಯೋಜನೆ ತುಂಬಾ ಬೇಕಾಗಿದೆ. ಮಾನವನಲ್ಲಿ ಹೊರಗಡೆ 
ಇಷ್ಟೊಂದು ಐಹಿಕ ಮತ್ತು ಸಾಮಾಜಿಕ ಪ್ರಯೋಜನಗಳೂ ಅಂತರಂಗದಲ್ಲಿ ಇಷ್ಟೊಂದು ಭಯ 
ಮತ್ತು ಅಭದ್ರತೆಗಳೂ ಇದ್ದಂಥ ಸ್ಥಿತಿ ಇತಿಹಾಸದಲ್ಲೇ ಎಂದೂ ಇರಲಿಲ್ಲ. 
"ದಿ ರಿಕನ್‌ಸ್ಟಕ್ಸನ್‌ ಆಫ್‌ ಹ್ಕುಮಾನಿಟಿ' ("ಪ್ರೊಲಾಗ್‌')ಯಲ್ಲಿ ಸೊರೊಕಿನ್‌ ಹೇಳುತ್ತಾರೆ : 
ಯುದ್ಧದ ಗಾಯಗಳಿಂದಲೂ ವಿನಾಶಕಾರಿ ಅಣುಶಕ್ತಿ ಭೂತಗಳಿಂದಲೂ ತತ್ತರಿಸುತ್ತಿರುವ 
ಮಾನವ ಜನಾಂಗ ಇಂದು ಮೃತ್ಯು ಕೂಪದಿಂದ ಪಾರಾಗಲು ಒಂದು ದಾರಿ ಹುಡುಕುತ್ತಿದೆ 
ಅಪಮಾನಕರವಾದ ಮೃತ್ಯುವಿನ ಬದಲು ಬಾಳಲು ಅದು ಹಾತೊರೆಯುತ್ತಿದೆ ಯುದ್ಧದ 
ಬದಲು-ಶಾಂತಿಯನ್ನು ಅದು ಬಯಸುತ್ತದೆ. ದ್ವೇಷದ ಬದಲು ಪ್ರೇಮಕ್ಕಾಗಿ ಅದು 
ಹಾತೊರೆಯುತ್ತದೆ. ಅವ್ಳವಸ್ಥೆಯ ಬದಲು ಸುವ್ಯವಸ್ಥೆಯನ್ನು ಅದು ಅಪೇಕ್ಷಿಸಿದ. ತನ್ನ 
ಯಾಂತ್ರಿಕ ನಾಗರಿಕತೆಯ ಕೀಳು ಹರಕು ಮುರುಕುಗಳ ಬದಲು ಉತ್ತಮ ಮಾನವ ಜನಾಂಗ 
" ಕ್ಯಾಗ್ಗಿ ಉತ್ತಮ ವಿವೇಚನೆಗಾಗಿ ತನ್ನ ದೇಹಕ್ಕೆ ಹೆಚ್ಚು ಉತ್ಪಷ್ಟ ಸಾಂಸ್ಕೃತಿಕ ಲಕ್ಷಣಕ್ಕಾಗಿ 
ಅದು ಕನಸು ಕಾಣುತ್ತಿದೆ ಮೂರ್ಯತನದಿಂದ ತಾನೇ ವೃತ್ತು ಕೂಪಕ್ಕೆ ಹೋಗಿಬಿದ್ದು "ಬೇಕೆ 
ಬೇಡವ್‌ ಎಂಬ ನಿಷ್ಠುರ ಪ್ರಶ್ನೆಯನ್ನೆದುರಿಸಬೇಕಾಗಿ ಬಂದು ಅದು ಉಳಿವು ಮತ್ತು 
ಅಮ್ಭತತ್ವಗಳಿಗಾಗಿ ಹಿಂದಿಗಿಂತ ಉತ್ಕಟವಾಗಿ ಅರಸಚೇಕಾಗಿ ಬಂದಿದೆ 


ಪಶ್ಚಿಮದ ತಪ್ಪುಗಳನ್ನು ಭಾರತವೂ ಮಾಡಬಾರದು, ಆ ರಾಷ್ಟ್ರಗಳ ಅನುಭವಗಳಿಂದ ಅಮೌಲ್ಯ 
ಪಾಠ ಕಲಿಯಬೇಕು ಎಂದು ಸ್ವಾಮಿ ವಿವೇಕಾನಂದರು ಬಯಸಿದ್ದರು. ಸ್ವಾತಂತ್ರ್ಯ ಬಂದ ನಂತರ, 
ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಗಾಗಿ ಪಂಚವಾರ್ಷಿಕ ಯೋಜನೆಗಳ ಮೂಲಕ ನಾವು 
ಹೆಚ್ಚಿನ ಪ್ರಯತ್ನ ಕೈಗೊಂಡಿದ್ದೇವೆ. ಪಶ್ಚಿಮದ ಅನುಭವದಿಂದ ಉದ್ಭವಿಸಿರುವ ಭಯಭ್ರಾಂತಿಗಳಿಂದ 
ವಿಚಲಿತರಾಗದೆ ನಾವು ದೇಶದ ಔದ್ಯೋಗೀರಣಕ್ಕೆ ತೊಡಗಿದ್ದೇವೆ. ವಿಜ್ಞಾನದ ಬಗ್ಗೆ ರಾಷ್ಟ್ರವ್ಯಾಪಿ 
ಬಲವನ್ನು ಹುರಿದುಂಬಿಸಿ ನಾವು ಹಲವು ರಾಷ್ಟ್ರೀಯ ಪ್ರಯೋಗಾಲಯಗಳನ್ನು ಸಜ್ಜು ಗೊಳಿಸಿದ್ದೇವೆ. 
ನಮ್ಮ ಸಮಾಜವನ್ನು ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವದ ದಿಕ್ಕಿಗೆ ತಿರುಗಿಸಿ 
ದ್ದೇವೆ. ಹೊಸ ತತ್ವಗಳನ್ನು ಹಳೆಯಾಚರಣೆಗಳಲ್ಲಿ ಸೇರಿಸುವ ಈ ಪ್ರಯತ್ನ ಹಳೆಯ ದೇಶವೊಂದು 
ಕೈಗೊಂಡಿರುವ ದಿಟ್ಟತನದ ಕ್ರಮಗಳಾಗಿವೆ. ಆದರೆ ಬ್ಞಾರತದ್ದ ಯುವಶಕ್ತಿಯನ್ನು ಕಂಡುಕೊಂಡು 


CC-0. Jangamwadi Math Collection ngotil 


ವಿಜ್ಞಾನ, ಪ್ರಜಾಪ್ರಭುತ್ವ ಮತ್ತು ಧರ್ಮ ೮೩ 


ಶ್ರೀ ರಾಮಕೃಷ್ಣರೂ ಸ್ವಾಮಿ ವಿವೇಕಾನಂದರೂ ಅದರ ಅಜರಾಮರವಾದ ಆಧ್ಯಾತ್ಮಿಕ ಶಕ್ತಿ ಸಾಮರ್ಥ್ಯ 
ಗಳನ್ನು ಬಿಡುಗಡೆ ಮಾಡಿದುದರಿಂದ ಈ ಕೆಲಸ ಕ್ಷೋಭೆ ಅಥವಾ ಭಯವಿಲ್ಲದೆ ನಡೆದಿದೆ. 
೧೭. ಸ್ವಾತಂತ್ರ್ಯ ಮತ್ತು ಸಮಾನತೆ : ಒಂದು ಆಧ್ಯಾತ್ಮಿಕ ಪ್ರೇರಣೆ 

ಪ್ರಜಾಪ್ರಭುತ್ವದ ಸಂದೇಶವು ಸ್ವಾತಂತ್ರ್ಯ ಮತ್ತು ಸಮಾನತೆಗಳ ಸಂದೇಶವೇ ಆಗಿದೆ. ರಾಜಕೀಯ 
ಅಥವಾ ಸಾಮಾಜಿಕ ಸೋಗಿನಲ್ಲಿ ವ್ಯಕ್ತಪಟ್ಟರೂ ಅದು ಅವಶ್ಶವಾಗಿಯೇ ಒಂದು ಆಧ್ಯಾತ್ಮಿಕ 
ಸಂದೇಶವಾಗಿದೆ. ಆದ್ದರಿಂದ ಸ್ವಾತಂತ್ರ್ಯ, ಸಮಾನತೆಗಳನ್ನು ಕೇವಲ ರಾಜಕೀಯ ಅಥವಾ ಆರ್ಥಿಕ 
ದೃಷ್ಟಿಯ ಆಧಾರದ ಮೇಲಾಗಲಿ, ಕೇವಲ ರಾಜಕೀಯ ಅಥವಾ ಆರ್ಥಿಕ ಕ್ರಮಗಳಿಂಣಾಗಲಿ, 
ಸ್ಥಾಪಿಸಲಾಗದು. ಸ್ವಾತಂತ್ರ್ಯ, ಸಮಾನತೆಗಳ ಬಯಕೆ ಆಧ್ಯಾತ್ಮಿಕ ಪ್ರೇರಣೆ. ಸಮಾನತೆಯೆ:ಬುದು 
ಎಂದೂ ಬೌದ್ಧಿಕ, ಭೌತಿಕ ಸಾಮಾಜಿಕ ಅಥವಾ ಆರ್ಥಿಕ ಸಂಗತಿಯಲ್ಲ ; ಈ ಕ್ಷೇತ್ರಗಳಲ್ಲಿ 
ಅಸಮಾನತೆ ಎದ್ದು ಕಾಣುತ್ತದೆ. ಆರ್ಥಿಕ ಅಥವಾ ರಾಜಕೀಯ ಮನುಷ್ಯನಿಂದ ಸಮಾನತೆಗಾಗಿ 
ಮನವಿ ಬಾರದು ಅಥವಾ ಮನವಿಗೆ ಪ್ರತಿಕ್ರಿಯೆಯು ಬಾರದು. ಆ ಮಟ್ಟಗಳಲ್ಲಿ ಸ್ವಪ್ರತಿಷ್ಠೆ ಮತ್ತು 
ದುರುಪಯೋಗಗಳೇ ಮಾನವನ ಲಕ್ಷಣಗಳಾಗುತ್ತದೆ. ಇವಕ್ಕಿಂತ ಆಳವಾದ ಮಟ್ಟಗಳಿಲ್ಲದಿದ್ದಲ್ಲಿ 
ಸಮಾನತೆಯ ಮಾತು ಕೇವಲ ಒಂದು ಹತಾಶ ದನಿಯಾಗುತ್ತಿತ್ತು. 

ಅಸ್ಥಿರ ಅಸ್ತಿಭಾರವಿರುವ ಕಾರಣ ಪಶ್ಚಿಮದ ಪ್ರಜಾಪ್ರಭುತ್ವ ಮಾನವನ ಬಗ್ಗೆ ಈ ಮೇಲು 
ನೋಟದ ಭಾವನೆ ಮತ್ತು ಅದರಿಂದ ಉಂಟಾದ ಹತಾಶ ಭಾವನೆಗಳಿಂದ ತೊಳಲುತ್ತಿದೆ. 
ಶತಮಾನಗಳಿಂದ ಪ್ರಜಾಸತ್ತೆಯಿದ್ದು ಸ್ವಾತಂತ್ರ್ಯ ಸಮಾನತೆಗಳು ಹೇರಳವಾಗಿದ್ದರೂ ಪಶ್ಚಿಮವು 
ಇನ್ನೂ ನಿಜವಾದ ಸ್ವಾತಂತ್ರ್ಯ ಮತ್ತು ಸಮಾನತೆಯಿಂದ ದೂರವೇ ಉಳಿದಿದೆ. ಐಹಿಕ ಮೌಲ್ಯಗಳಿಗೆ 
ವಿಪರೀತ ಗಮನಕೊಡುವುದರಿಂದ ತೀವ್ರ ಸ್ಪರ್ಧೆ, ಹೋರಾಟಗಳಿಗೆ ಕಾರಣವಾಗಿ ಸ್ವಾತಂತ್ರ್ಯ ಮತ್ತು 
ಸಮಾನತೆಯ ಒಳಹುರುಳು ಕರಗಿಹೋಗುತ್ತದೆ. ಮಾನವನಲ್ಲಿ ಅವಿಚ್ಛಿನ್ನವಾಗಿ ನೆಲೆಸಿರುವ, ಅವನ 
ನಿಜವಾದ ಆತ್ಮವಾದ, ಅವನಲ್ಲಿನ ದೈವೀಗುಣವೆನ್ನಬಹುದಾದ ಆಧ್ಯಾತ್ಮಿಕ ಲಕ್ಷಣದಿಂದ ಮಾತ್ರ 
ಈ ಎರಡು ಮೌಲ್ಯಗಳನ್ನು ಪಡೆಯಬಹುದು. ವೇದಾಂತದ ಆತ್ಮ ಇದೇ--ಮಾನವನ ವ್ಯಕ್ತಿತ್ವದ 
ಹಿಂದಿನ ಬದಲಾಗದ ವಾಸ್ತವತೆ ಅದು. 'ದೊಡ್ಡವರು-ಸಣ್ಣವರು, ಬಡವ-ಬಲ್ಲಿದರು, ಗಂಡಸರು- 
ಹೆಂಗಸರು, ಜ್ಞಾನಿಗಳು-ಅಜ್ಞಾನಿಗಳು--ಇವಾವುದೇ ಸಾಮಾಜಿಕ ಗಣನೆಗಳ ಬದಲಾವಣೆಯೂ ಅದರ 
ಮೇಲೆ ಪರಿಣಾಮ ಮಾಡುವುದಿಲ್ಲ. ಇಲ್ಲಿ ನಾವು ಪಡೆಯುವ ಅನುಭವದ ದೃಢ ಅಸ್ತಿಭಾರದ 
ಮೇಲೆ ಸ್ವಾತಂತ್ರ್ಯ ಸಮಾನತೆಗಳ ಕಟ್ಟಡ ನಿರ್ಮಾಣವಾಗಬೇಕು. ಮಾನವನ ಸ್ವಾತಂತ್ರ್ಯ ಅವನ 
ಈ ಆಧ್ಯಾತ್ಮಿಕ ಸ್ವಭಾವದಿಂದ ದೊರೆಯುವಂಥದು ; ವ್ಯಕ್ತಿತ್ವದಲ್ಲಿ ನಮಗೆ ತೋರುವ ಎಲ್ಲ 
ಭಿನ್ನತೆಗಳ ಹಿಂದಿನ ಏಕತೆಯ ದೈವೀ ತಂತುವನ್ನು ಮಾನ್ಕಮಾಡುವುದೇ ಸ್ವಾತಂತ್ರ್ಯ. 


೧೮. ಮಾನವನ ದೈವಿಕ ಲಕ್ಷಣ : ಪ್ರಜಾಸತ್ತೆಗೆ ಆಧಾರ 


ಹೀಗೆ ಮಾನವನ ದೈವಿಕ ಲಕ್ಷಣ ಮತ್ತು ಸಂಘಟನೆಯ ವೇದಾಂತದ ಆದರ್ಶವು ಮಾತ್ರ 
ಪ್ರಜಾಪ್ರಭುತ್ವ ಸಿದ್ಧಾಂತ ಮತ್ತು ಆಚರಣೆಗೆ ದೃಢ ಅಸ್ತಿಭಾರವನ್ನೊದಗಿಸಬಲ್ಲದು. ಈ ದೃಢ 
ಅಡಿಪಾಯದ ಮೇಲೆ ನಮ್ಮ ಪ್ರಜಾಸತ್ತೆಯನ್ನು ಕಟ್ಟಬೇಕೆಂದು ಸ್ವಾಮಿ ವಿವೇಕಾನಂದರು ಒತ್ತಿ 
ಹೇಳಿದರು. ಕಲ್ಲಿನಮೇಲೆ ಮನೆ ಕಟ್ಟಿದವನು ಮತ್ತು ಮರಳಿನ ಮೇಲೆ ಮನೆ ಕಟ್ಟಿದವನ ಬಗ್ಗೆ 
ಕ್ರೈಸ್ತನು ಹೇಳಿದ ಸಾಮತಿ ಇಲ್ಲಿ ಮಹತ್ವದ್ದಾಗುತ್ತದೆ. ಪಶ್ಚಿಮದ ಪ್ರಜಾಪ್ರಭುತ್ವದ ರಚನೆ ಇಂದ್ರಿಯ 
ಬಂಧಿತ ಮಾನವನ ಕಲ್ಪನೆಯ ಮೇಲೆ ಆಧಾರಗೊಂಡದ್ದು ; ಆಯಾ ಕಾಲಕ್ಕೆ ತಕ್ಕಂತೆ ಅದು 
ಕ್ಷೋಭೆಗೀಡಾಗುತ್ತದೆ. ಅಂಥ ಒಂದೊಂದು ಕ್ಷೋಭೆಯೂ ಅದರ ಹಿಂದಿನದ್ದಕ್ಕಿಂತ ತೀವ್ರವಾದದ್ದು. 


CC-0. Jangamwadi Math Collection. Digitized by eGangotri 


fai 


೮೪ - ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಬು 
ಏಸುಕ್ರಿಸ್ತನು ಹೇಳಿದಂತೆ (ಮ್ಯಾಥ್ಯೂ, ೭.೨೭) : | 
' ಮಳೆಬಂದಿತ್ತು ಪ್ರವಾಹಗಳು ಬಂದವು ಬಲವಾದ ಗಾಳಿ ಬೀಸಿತ್ತು ಇವುಗಳ ಅಫಾತದಿಂಬ 
ಆ ಮನೆ ಬಿದ್ದು ಹೋಯಿತು ; ಅದರ್ಲದು ಮಹಾ ಪತನ. 
ಏಕೆಂದರೆ ಅದನ್ನು ಮರಳಿನ ಮೇಲೆ ಕಟ್ಟಲಾಗಿತ್ತು. ನಾವೂ ಹಾಗೆಯೇ ಮಾಡಿದರೆ ನಮಗಾಗಲ್ಲಿ 
ಪ್ರಪಂಚಕ್ಕ್‌ಗಲಿ ಏನು ಪುರುಷಾರ್ಥ ಸಾಧಿಸಿದಂತಾಗುತ್ತದೆ ? ಅದರ ಬದಲು ನಮ್ಮ ಪ್ರಜಾಸತ್ತೆಗೆ 
ನಮ್ಮ ದೇಶದ ಆಧ್ಯಾತ್ಮಿಕ ಆದರ್ಶವನ್ನು ತುಂಬಿ, ಕ್ಯಾಂಟ್‌ ಹೇಳುವಂತೆ ಪ್ರತಿಯೊಬ್ಬ ಮನುಷ್ಯನೂ 
ಒಂದು ಸಾಧನವಲ್ಲ, ಅವನೇ ಅಂತಿಮ ಗುರಿ ಎಂಬ ಭಾವನೆಯನ್ನು ತಳೆದರೆ ಎಲ್ಲ ಮೌಲ್ಯದ 
ಕೇಂದ್ರ ಬಿರಿದು ಮಾನವನೇ ಆಗಿ ಸಾಮರಸ್ಯ ಮತ್ತು ಸಾರ್ವಲೌಕಿಕತೆಗಳ ಹುರುಪನ್ನು 
ಹೊಂದಿರುವಂಥ ಸಾಮಾಜಿಕ:ವೃವಸ್ಥೆಯೊಂದನ್ನು ನಾವು ನಿರ್ಮಿಸಬಹುದು. ಗೀತೆಯ ಈ ಎರಡು 
ಶ್ಲೋಕಗಳಲ್ಲಿ ಸ್ವಾಮಿ ವಿವೇಕಾನಂದರು ಈ ಭಾವನೆಯ ಅತ್ಯುನ್ನತ ಅಭಿವ್ಯಕ್ತಿಯನ್ನು ಗುರುತಿಸಿದರು 
(೫.೧೯: ೧೩.೨೮) : 
ಡೌವರು ಎಲ್ಲರಲ್ಲೂ ಒಬ್ಬನೆ; ಆತ ಪರಿಪೂರ್ಣ: ಆದ್ದರಿಂದ ಈ ಏಕತೆಯಲ್ಲಿ ಮನವಿರಿಸು 
ವವರು ಈಗಿನ ಬಾಳಿನಲ್ಲೇ ಸಾಪೇಕ್ಷ ಅಸ್ತಿತ್ವವನ್ನು ಜಯಸಿದ್ದಾರೆ. ಆದ್ದರಿಂದ ಅಂಥವರು 
ದೇವನಲ್ಲೇ ಬಾಳುತ್ತಿದ್ದಾರೆಂದು ಹೇಳಲಾಗಿದೆ. 


- ಪ್ರತಿಯೊಂದು ಜೀವಿಯಲ್ಲೂ ಒಬ್ಬನೇ ದೇವನಿರುವುದರಿಂದ ವ್ಯಕ್ತಿ ಒಂದು ಆತ್ಮನಿಂದ 


'ಈನೆಲ್ಳಿರಿದು ಆತ್ಮನಿಗೆ ಘಾತವಾಗಲೆಂದು ಬಯಸದೆ ಅತ್ಯುನ್ನತ ಗುರಿಯತ್ತ ಸಾಗುತ್ತಾನೆ 


ಪ್ರಜಾಪ್ರಭುತ್ವ ಸಂಕುಚಿತ ದೃಷ್ಟಿಯ ಸ್ವಾವಲಂಬಿ ರಾಷ್ಟ್ರೀಯತ್ವ ಅಥವಾ ಪಂಥೀಯ ಭಾವನೆಗೆ 
ಸರಿಹೊಂದುವುದಿಲ್ಲ ; ಅದು ಸಾರ್ವಲೌಕಿಕವಾಗಿ ವ್ಯಾಪಿಸಲು ಪ್ರಯತ್ನಿಸಬೇಕು. ಜಾತಿಮತ, ವರ್ಣ, 


: ಲಿಂಗ ಮೇಲು-ಕೀಳು ಇವೆಲ್ಲ ಅಡ್ಡಿ ಆತಂಕಗಳನ್ನು ಭೇದಿಸಿಕೊಂಡು ಮಾನವನಲ್ಲಿನ ದೈವಿಕತೆಯಿಂದ 


ಸತ್ವ:ಫಡೆಜು; ಪ್ರಜಾಸತ್ತಾತ್ಮಕ ಭಾವನೆ ನಿರಾತಂಕವಾಗಿ ಸಾರ್ವಲೌಕಿಕತೆಯನ್ನು ಸಾಧಿಸುವುದರತ್ತ 
ಮುನ್ನಡೆಯುತ್ತದೆ. ಭಾರತ ತನ್ನ ಧರ್ಮ, ರಾಜಕಾರಣ, ವಿಜ್ಞಾನ ಮತ್ತು ಸಾಹಿತ್ಯಗಳಲ್ಲಿ ಈ 
ಸಾರ್ವಲೌಕಿಕ ಭಾವನೆಯನ್ನು ಎತ್ತಿ ಹಿಡಿಯಬೇಕೆಂದು ಸ್ವಾಮಿ ವಿವೇಕಾನಂದರು ಬಯಸಿದ್ದರು. 
.ವಿಜ್ಞಾನ, ಮತ್ತು ರಾಜಕಾರಣ ಮಾನವನನ್ನು ಆತ್ಮಾಭಿವ್ಯಕ್ತಿಯ ಉನ್ನತ ಸ್ತರಗಳಿಗೊಯ್ಯಬಲ್ಲಂಥ 
ಒಂದು ವೆಕಿಭಾಂತ ನಾಗರಿಕತೆ ರೂಪುಗೊಳ್ಳಲು ಭಾರತ ಶ್ರಮಿಸಬೇಕೆಂದು ಅವರು ಇಚ್ಛಿಸಿದರು ; 
ಇಚ್ಛಿಸಿಧಕಷ್ಟೇ ಅಲ್ಲ, ಎಲ್ಲ ದೇಶಗಳಿಗಿಂತ ಭಾರತ ವಿಶ್ವನಾಗರಿಕತೆಗೆ ಅಂಥ ಕಾಣಿಕೆ ಸಲ್ಲಿಸಲು 
ಐತಿಹಾಸಿಕಟಗಿ ಪಡೆದುಕೊಂಡು ಬಂದಿರುವ ಸಾಮರ್ಥ್ಯವನ್ನು ಹೊಂದಿದೆಯೆಂದು ಅವರು 
ಪ್ರದರ್ಶಿಸಿದರು. ಕ 


೧೯% ಭಾರ8ಕ್ಕೆ ಸ್ವಾಮಿ ವಿವೇಕಾನಂದರ ಮಾರ್ಗದರ್ಶನ 
ಈ ವಿಷಯವಾಗಿ ಸ್ವಾಮಿ ವಿವೇಕಾನಂದರ ಅಭಿಪ್ರಾಯಗಳು ಇಂದು ನಮ್ಮ ದೇಶಕ್ಕೆ ಅಮೌಲ್ಯ 
ರೀತಿಯಲ್ಲಿ ಸಹಕಾರಿಯಾಗಬಲ್ಲವು. ಅದು ಧೈರ್ಯ, ಸ್ಪಷ್ಟತೆ, ಆಶಾಭಾವನೆ: ಉತ್ಸಾಹಗಳನ್ನು 


ಚಲಿಸತೊಡಗಿದಂತೆ ಈ ಗುಣಗಳು ಇನ್ನೂ ಹೆಚ್ಚಿಗೆ ಬೇಕಾಗುತ್ತವೆ. 
ಸ್ವತಂತ್ರ ರಾಷ್ಟ್ರ ನಿರ್ಮಾಣಕ್ಕೆ ತೊಡಗುವುದಕ್ಕೆ ಬಹು ಮುಂಚೆಯೇ, ೧೯ನೆಯ ಶತಮಾನದ. , 
ಅಂತ್ಯದಲ್ಲಿ, ಫಿವೇಕ್ಲನ್ಗುಧಗಂಥನನೊಬ್ಬತ ಮಾರ್ಗದಶ್ಶಸ:ಡೊರೆತಿದ್ದಂಗಮ್ಮ ಅದೃಷ್ಟ. ಇನ್ನಾವ... 


ವಿಜ್ಞಾನ, ಪ್ರಜಾಪ್ರಭುತ್ವ ಮತ್ತು ಧರ್ಮ 5೫ 
ದೇಶಕ್ಕೂ ಅಂಥ ಮಾರ್ಗದರ್ಶನ ದೊರತಿದ್ದಿಲ್ಲ. ಭಾರತದಲ್ಲೂ ಇತರೆಡಗಳಲ್ಲೂ 'ಮಾನವ 
ಜನಾಂಗದ ಉದ್ದಾರಕ್ಕಾಗಿ ಧರ್ಮ ಮತ್ತು ವಿಜ್ಞಾನ ಅವರಲ್ಲಿ ಒಂದುಗೂಡಿವೆ. ಈ ಕ್ಷೇತ್ರದಲ್ಲಿ 
ಭಾರತದಲ್ಲಿ ಇಂದು ನಾವು ಮಾಡುವ ಕೆಲಸ ಇಡೀ ಮಾನವ ಜನಾಂಗಕ್ಕೆ ಮಹತ್ವದ್ಹಾಗುತ್ತದೆ. 
ನಮ್ಮ ಸಮಸ್ಯೆಗಳು ದೊಡ್ಡವು, ಬಹುವಿಧದ್ದು. ಆದರೆ ನಮ್ಮಲ್ಲಿರುವ ಹೇರಳವಾದ-ಆಧ್ಯಾತ್ಮಿಕ _ 
ಸಿರಿಯನ್ನು ನಾವು ಬಳಸಿಕೊಂಡೇ ಇಲ್ಲ. ಆದರ್ಶಗಳ ಪ್ರಪಂಚದಲ್ಲಿ ಸಮೃದ್ಧಿಯೆದುರಿನಲ್ಲೂ 
ನಾವು ಹಸಿದುಕೊಂಡಿದ್ದೇ ತಿನ್ನುವುದು ನಿಜ. ಆದರ್ಶ ಕಲ್ಪನೆಗಳನ್ನು ವಾಸ್ತವವಾಗಿಸಬಲ್ಲ 
ದಕ್ಷತೆಯನ್ನು ನಾವು ಬೆಳಸಿಕೊಳ್ಳಬೇಕು. ಅದು ನಮಗೆ ನಿಜವಾದ: ವೈಜ್ಞಾನಿಕ ಪ್ರಯತ್ನಶೀಲತೆ 
ಮತ್ತು ಸಾಮಾಜಿಕ ಪ್ರಜ್ಞೆಗಳ ಕೊಡುಗೆಯಾಗುತ್ತದೆ. ಇವೆರಡನ್ನೂ ನಮ್ಮ ರಾಷ್ಟ್ರೀಯ ಪ್ರತಿಭೆ, 
ಪರಂಪರೆಗಳಿಂದ ಪಡೆದುಕೊಳ್ಳಲು ಸಾಧ್ಯ. ನಮ್ಮ ಪ್ರಜಾಪ್ರಭುತ್ವ ಕೇವಲ ರಾಜಕೀಯ 
ವ್ಯವಸ್ಥೆಯೊಂದಾಗುಳಿಯದೆ ಜೀವಂತವಾದ ಸಾಮಾಜಿಕ ಪ್ರಜ್ಞೆ ಎನಿಸಬೇಕು. ಮಾನವ ಭವ್ಯತೆ 
ಮತ್ತು ಸಾರ್ವತ್ರಿಕ ಕಲ್ಯಾಣಗಳನ್ನು ರೂಪಿಸುವುದೇ ಧರ್ಮ, ವಿಜ್ಞಾನ ಮತ್ತು ಪ್ರಜಾಪ್ರಭುತ್ವಗಳ 
ಗುರಿ. ಅವುಗಳ ಸಂಯೋಜನೆಯಿಂದ ಮಾತ್ರ ಎಲ್ಲೆಲ್ಲೂ ಮಾನವರಿಗೆ ಅಂತರಂಗದ ಸುಪ್ಪಪ್ಟಿ 
ಮತ್ತು ಬಾಹ್ಮ ಸಂಪದಭಿವೃದ್ಧಿಯ ವಿಷಯದಲ್ಲಿ ಸಮಚಿತ್ತ ದೊರೆಯಬಲ್ಲವು. ಇದಾದಲ್ಲಿ ಮಾತ್ರ 
ಕ್ರಿಯಾತ್ಮಕ ಬದುಕಿನ ಸಾರ್ಥಕ್ಕ ಭಾವನೆ ಮೂಡಬಲ್ಲದು. 


೨೦. ಉಪಸಂಹಾರ 

ವಿಜ್ಞಾನ ಮತ್ತು ಪ್ರಜಾಪ್ರಭುತ್ವ "ಪರಿಚಿತ ಮಾನವ'ನ ಬಗ್ಗೆ ವ್ಯವಹರಿಸಿದರೆ ಧರ್ಮವು 
"ಅಪರಿಚಿತ ಮಾನವ'ನ ಬಗ್ಗೆ ವ್ಯವಹರಿಸುತ್ತದೆ. ಸಮಗ್ರ ಸಂಘಟಿತ ನಾಗರಿಕತೆ ಇವುಗಳಲ್ಲಿ 
ಯಾವೊಂದರ ಸಲುವಾಗಿಯೂ ಇನ್ನೊಂದನ್ನು ಬಿಟ್ಟು ಬಿಡಲಾಗದು. ತನ್ನ ಮತ್ತು ಪ್ರಪಂಚದ 
ಒಳಿತಿಗಾಗಿ ಭಾರತ ಈ ಸಂಯೋಜನೆಯನ್ನು ಸಾಧಿಸುವ ಹಾದಿ ತೋರಬೇಕಾಗಿದೆ. : 


ಅನು : ಕೆ. ಎಸ್‌. ರಾಮಕೃಷ್ಣಮೂರ್ತಿ 


1 


CC-0. Jangamwadi Math Collection. Digitized by eGangotri > 


ಕ 


ಸಂಸ್ಕೃತಿ, ವಿಜ್ಞಾನ ಮತ್ತು ಧರ್ಮ* 


೧.-ಪ್ರಸ್ತಾವನೆ 

ಕಲ್ಕತ್ತೆಯ ಇರಾನ್‌ ಸೊಸೈಟಿಯ ಇಪ್ಪತ್ತಮೂರನೆಯ ಸ್ಥಾಪನಾ ದಿನದ ಸಂದರ್ಭದಲ್ಲಿ ಮುಖ್ಯ 
ಅತಿಥಿಯಾಗಿ ಭಾಷಣ ಮಾಡಲು ನನ್ನನ್ನು ಆಹ್ವಾನಿಸಿದುದಕ್ಕಾಗಿ ಈ ಸಂಸ್ಥೆಗೆ ನಾನು ಕೃತಜ್ಞನಾಗಿ 
ದ್ದೇನೆ. ಆಹ್ವಾನ ಪತ್ರದೊಂದಿಗೆ ಅದರ ಪ್ರಧಾನ ಕಾರ್ಯದರ್ಶಿ ಡಾ ಎಂ. ಇಶಾಕ್‌ ಅವರು 
ದಯೆಯಿಟ್ಟು ನನಗೆ ಕಳುಹಿಸಿದ್ದ ಸೊಸೈಟಿಯ ವರದಿಯನ್ನೋದಿದಾಗ ಸಂಸ್ಥೆಯ ಘನ ಧ್ಯೇಯೋ 
ದ್ಹೇಶಗಳನ್ನೂ ಅವುಗಳ ಸಾಫಲ್ಯಕ್ಕಾಗಿ ೨೩ ವರ್ಷಗಳಿಂದ ಅದು ಮಾಡಿರುವ ಉತ್ತಮ ಕೆಲಸವನ್ನೂ 
ನೋಡಿ ನಾನು ಪ್ರಭಾವಿತನಾದೆ. ಇರಾನ್‌ ಮತ್ತು ಭಾರತದ ನಡುವಣ ಸೌಹಾರ್ದ ಸಂಬಂಧಗಳನ್ನು 
ಬೆಳಸುವುದು ಇದರ ಮುಖ್ಯ ಉದ್ದೇಶ. ಈ ಭಾವನೆ ನನ್ನ ಹೃದಯದಲ್ಲೂ ಪ್ರತಿಧ್ವನಿಸುತ್ತದೆ. 
ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಸಂಸ್ಕೃತಿಯ ಮೂಲಕ ಭಾರತ, ಇರಾನ್‌ಗಳು ಪರಸ್ಪರರ 
ಬಗ್ಗೆ ಹೊಂದಿರುವ ಮನೋಭಾವ ಅರಿತಲ್ಲಿ ಎಲ್ಲ ಭಾರತೀಯರ ಹೃದಯದಲ್ಲೂ ಈ ಭಾವನೆ 
ಪ್ರತಿಧ್ವನಿಸಬೇಕು. 


೨. ಪ್ರಾಪಂಚದ ಇತಿಹಾಸದಲ್ಲಿ ಭಾರತ ಮತ್ತು ಇರಾನ್‌ 


ಈಗ ಲಭ್ಯವಿರುವ ಸಾಕ್ಷ್ಯಾಧಾರದ ಪ್ರಕಾರ ಇಂಡೋ--ಆರ್ಯನರೂ ಪ್ರಾಚೀನ ಇರಾನಿ 
ಯನ್ನರೂ ಒಂದೇ ವರ್ಣೀಯ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪರಂಪರೆಗೆ ಸೇರಿದ್ದರು. ಆಮೇಲೆ 
ಅವರು ಬೇರೆ ಬೇರೆಯಾದರು. ತೀವ್ರವಾದ ಧಾರ್ಮಿಕ ಭಿನ್ನಾಭಿಪ್ರಾಯಗಳೇ ಹಾಗೆ ಅವರು 
ಬೇರೆಯಾಗಲು ಕಾರಣವೆಂದು ಎರಡೂ ಜನರ ಆರಂಭ ಕಾಲದ ಸಾಹಿತ್ಯದಿಂದ ತಿಳಿಯುತ್ತದೆ. 
ಬೇರೆಯಾದ ಮೇಲೆ ಅವರು ತಮ್ಮ ತಮ್ಮ ತತ್ತ್ವಜ್ಞಾನ ಮತ್ತು ಧರ್ಮಗಳನ್ನನುಸರಿಸಿ, ತಮ್ಮ 
ತಮ್ಮ ನೈಸರ್ಗಿಕ ಮತ್ತು ಮಾನವ ಸನ್ನಿವೇಶಗಳಿಗನುಗುಣವಾಗಿ ಎರಡು ವಿಭಿನ್ನ, ಸಂಪನ್ನ, 
ಸಂಸ್ಕೃತಿಗಳನ್ನು ಬೆಳಸಿದರು. ಆ ಪ್ರಾಚೀನ ಕಾಲದಿಂದ ಆಧುನಿಕ ಯುಗದ ಆರಂಭದವರೆಗೂ 
ಇವೆರಡು ಸಂಸ್ಕೃತಿಗಳೂ, ಅವುಗಳ ಜನರೂ ಪರಸ್ಪರರ ಮೇಲೆ ಗಾಢವಾದ ಪ್ರಭಾವ ಬೀರಿದ್ದಾರೆ ; 
ಸಹಕಾರ, ಘರ್ಷಣೆ-ಎರಡರಲ್ಲೂ ಈ ಪ್ರಭಾವ ಕಂಡು ಬಂದಿದೆ. ಏಷ್ಕ ಮತ್ತು ಯೂರೋಪಿನ 
ಇತಿಹಾಸದ ಮೇಲೆ ಇಬ್ಬರೂ ಪ್ರಭಾವ ಬೀರಿದ್ದಾರೆ. 2 


* ಕಲ್ಕತ್ತಾದ ಇರಾನ್‌ ಸೊಸೈಟಿಯ ೨೩ನೇ ಸ್ಥಾಪನಾ ದಿನಾಚರಣೆಯಲ್ಲಿ, ೨೭ ಆಗಸ್ಟ್‌ ೧೯ ೬೭ರಂದು 


-0. Jangamwadi Math Collection. Digitized by eGangotri 


ಸಂಸ್ಕೃತಿ, ವಿಜ್ಞಾನ ಮತ್ತು ಧರ್ಮ ೮೭ 


೩. ಧರ್ಮ ಮತ್ತು ಸಂಸ್ಕತಿಯನ್ನು ಕುರಿತು ವೈಜ್ಞಾನಿಕ ದೃಷ್ಟಿ 


ಮಾನವರ ನಡುವಣ ಸಂಬಂಧಗಳಲ್ಲಿ ಧರ್ಮ ಮತ್ತು ಸಂಸ್ಕೃತಿ ವಿಭಜನೆಗೆ ಹೇಗೆ ಕಾರಣ 
ವಾಗಬಲ್ಲವೆಂದು ನಾನು ಅನೇಕ ಬಾರಿ ಯೋಚಿಸಿದ್ದೇನೆ. ಸಮಾಜದಲ್ಲಿ ಒಂದು ನಿರ್ದಿಷ್ಟ . 
ಹಂತದವರೆಗೆ ಅವು ಸಂಘಟಕ ಶಕ್ತಿಯಾಗಿದ್ದು ಆಮೇಲೆ ಅವು ಅತಿ ನಿಷ್ಠೆಯದಾಗಿ ಪ್ರತ್ಕೇಕವಾದವು. 
ಇಂಥ ಅತಿ ನಿಷ್ಠೆಯ ಪ್ರತ್ಯೇಕ ಸಂಸ್ಕೃತಿಗಳು ಅನೇಕ ಸಂದರ್ಭಗಳಲ್ಲಿ ಉಗ್ರ ಘರ್ಷಣೆಗಳಲ್ಲಿ 
ತೊಡಗಿ ಸಾಕಷ್ಟು ಪ್ರಮಾಣದಲ್ಲಿ ನೈಸರ್ಗಿಕ ಮತ್ತು ಮಾನವ ಸಂಪತ್ಸಾಧನಗಳು ನಾಶವಾಗಲು 
ಕಾರಣವಾದವು ; ಇದರಿಂದ ದ್ವೇಷ, ಕಹಿ ಭಾವನೆಗಳು ನೂರಾರು ವರ್ಷ ಉಳಿದು ಬಂದವು. 

ಆಧುನಿಕ ಯುಗದ ವೈಜ್ಞಾನಿಕ ಜಾಗೃತಿ ಮತ್ತು ವ್ಯಾಪಕ ಮಾನವೀಯತೆಗಳ ದೃಷ್ಟಿಯಿಂದ 
ನೋಡಿದರೆ ಸಂಸ್ಕೃತಿಗಳ, ಧರ್ಮಗಳ ನಡುವಣ ಇಂಥ ಘರ್ಷಣೆಗಳೆಲ್ಲ ಅರ್ಥಹೀನವಾಗಿ 
ಕಾಣುತ್ತವೆ. ಸತ್ಯ ಮತ್ತು ಮಾನವ ಕಲ್ಯಾಣದಲ್ಲಿ ಆಸಕ್ತಿ ಕುಂದಿ ದುರಭಿಪ್ರಾಯ ಭಾವನೆಗಳು ಮತ್ತು 
ಸಂಕುಚಿತ ಗುಂಪು ಆಸಕ್ತಿಗಳು ಅವಕ್ಕೆ ಕಾರಣ. ವಿಜ್ಞಾನದಲ್ಲೂ ವಿಚಾರಗಳ ಘರ್ಷಣೆ ಉದ್ಭವಿಸು 
ತ್ತದೆ, ವಿಜ್ಞಾನದ ಪ್ರಗತಿಗೆ ಅದು ಅನಿವಾರ್ಯವೂ ಹೌದು. ಆದರೆ ಸತ್ಯದ ಬಗ್ಗೆ ಹಂಬಲ, ಸತ್ಯ 
ಶೋಧನಾಪೇಕ್ಷೆಗಳಿಂದಾಗಿ ಅಂಥ ಘರ್ಷಣೆ ಹೆಚ್ಚು ಭಾವೋದ್ವಿಗ್ನವಾಗುವುದಿಲ್ಲ. ಸಂಗತಿಗಳ 
ಬಗ್ಗೆ ತಾರ್ಕಿಕವಾಗಿ ವಿವೇಚಿಸಿ ಕಲ್ಪನೆಗಳನ್ನು ಸರಿ ನೋಡುವುದರ ಮೂಲಕ ಅಂಥ ಸತ್ಯಾನ್ವೇಷಣೆ 
ನಡೆಯುತ್ತದೆ. ಇಂಥ ವೈಜ್ಞಾನಿಕ ದೃಷ್ಟಿ ಇಂದು ಧರ್ಮ ಮತ್ತು ಸಂಸ್ಕೃತಿ ಕ್ಷೇತ್ರಗಳಿಗೂ ನಿಧಾನವಾಗಿ 
ಪ್ರವೇಶಿಸುತ್ತಿದೆ ; ತಾರ್ಕಿಕ ಮತ್ತು ವಿಮರ್ಶಾತ್ಮಕ ಪರಿಶೋಧನೆಯ ಬೆಳಕು ಈ ರಂಗಗಳಲ್ಲೂ 
ಕಾಣಿಸತೊಡಗಿದ್ದು ವಿವೇಕಪೂರ್ಣ ವಾತಾವರಣ ನೆಲೆಸುತ್ತಿದೆ. ಧರ್ಮಗಳು ಮತ್ತು ಸಂಸ್ಕೃತಿಗಳ 
ಕೂಡುವಿಕೆ ಅಥವಾ ವಿನಾಶ ಅವುಗಳ ತುಲನಾತ್ಮಕ ಅಧ್ಯಯನದ ಉದ್ದೇಶವಲ್ಲ ; ಸಂಸ್ಕೃತಿಗಳ 
: ನಡುವಣ, ಧರ್ಮಗಳ ನಡುವಣ ಸಂಬಂಧಗಳಲ್ಲಿ ವಿವೇಕ ಮೂಡಿಸಿ ಸಂಸ್ಕೃತಿಗಳು ಮತ್ತು ಧರ್ಮ 
ಗಳ ಫಲ ಸಂಯೋಜನೆಯಿಂದ ಮಾನವ ಜನಾಂಗ ಪ್ರಜ್ಞೆಯನ್ನು ಬೆಳೆಸುವುದು ಅದರ ಗುರಿ. 


೪. ಮಾನವ ಆನುವಂಶಿಕತೆ : ಜೈವಿಕ ಮತ್ತು ಸಾಂಸ್ಕೃತಿಕ 


ವಿಕಾಸ ಕ್ರಮದಲ್ಲಿ ಪ್ರಮಾಣಕ್ಕಿಂತ ಗುಣ ಮೌಲ್ಯವು ಪ್ರಧಾನವಾಗುವುದನ್ನು ಸಂಸ್ಕೃತಿ 
ಸೂಚಿಸುವುದೆಂದು ಇಪ್ಪತ್ತನೆಯ ಶತಮಾನೆದ ಜೀವಶಾಸ್ತ್ರ ಹೇಳುತ್ತದೆ. ಮಾನವ ಹಂತದಲ್ಲಿ 
ವಿಕಾಸದ ವಿಶಿಷ್ಟ ಲಕ್ಷಣವಿದು. ಏಕೆಂದರೆ ಸಂಸ್ಕೃತಿಯೆಂಬುದು ಮಾನವ ಜನಾಂಗಕ್ಕೆ ಮಾತ್ರ 
ಸಂಬಂಧಿಸಿದ ಒಂದು ವಿಶಿಷ್ಟ ಸಂಗತಿಯಾಗಿದೆ. ಗುಣಾತ್ಮಕ ಸುಧಾರಣೆ ಮತ್ತು ಸಂಪನ್ನತೆಯನ್ನು 
ಸೂಚಿಸುವ “ಸಂಸ್ಕೃತಿ'ಎಂಬುದು ಸುಸಂಸ್ಕೃತ ನಡವಳಿಕೆ ಮತ್ತು ಸದ್ವರ್ತನೆಗಳಿಗೆ ಸಂಬಂಧಿಸಿದ್ದಾಗಿದೆ. 
ಸಂಸ್ಕೃತಿ ರಾಜಕೀಯ ಔದ್ಧತ್ಯ ಮತ್ತು ವರ್ಣೀಯ ಪ್ರತಿಷ್ಠೆಗಳ ಸಾಧನವಾಗಿ ಅತಿನಿಷ್ಠೆ, ಪ್ರತ್ಮೇಕತೆ 
ಮತ್ತು ಅಸಹನೆಗಳಿಗೀಡಾದಲ್ಲಿ ಆ ಎರಡು ಮೌಲ್ಯಗಳೂ ಕಳೆದು ಹೋಗುತ್ತವೆ. ಸಂಸ್ಕೃತಿಗಳಲ್ಲಿ 
ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಗುಣಗಳು ಕಡಿಮೆಯಾಗಿ ಜೀವಶಾಸ್ತ್ರ ಮತ್ತು ಉತ್ಪತ್ತಿಶಾಸ್ತ್ರಗಳಿಗೆ 
ಸಂಬಂಧಿಸಿದ ಗುಣಗಳದು ಮೇಲುಗೈ ಆದಾಗ ಈ ಬಗೆಯ ಅತಿನಿಷ್ಠೆ, ಪ್ರತ್ಯೇಕತೆ ಮತ್ತು 
ಅಕ್ರಮಣಶೀಲ ಲಕ್ಷಣಗಳು ಬೆಳೆಯುತ್ತವೆ. 

ಮನುಷ್ಯನ ಜೀವಶಾಸ್ತ್ರೀಯ ಮತ್ತು ಆನುವಂಶಿಕ ಪರಂಪರೆ ನಿರ್ದಿಷ್ಟವಾದದ್ದು, ಬದಲಾಗ 
ದಂಥದ್ದು. ಮಾನವನಲ್ಲಿ ಸಂಪ್ರದಾಯತೆಗೆ ಅದೇ ಪ್ರೇರಕಶಕ್ತಿ ಎಂದು ಜೀವಶಾಸ್ತ್ರಜ್ಞರು ಭಾವಿಸು 
ತ್ತಾರೆ. ಆದರೆ ಅವನ ಸಾಂಸ್ಕೃತಿಕ ಪರಂಪರೆ ಕ್ರಿಯಾತ್ಮಕವಾದುದು, ಚೇತರಿಕೆಯ ಶಕ್ತಿಯುಳ್ಳದ್ದು. 
ಆದರಿಂದಲೇ ಮಾನವ ಮತ್ತು ಅವನ ಸಂಸ್ಕೃತಿಗೆ ವಿದ್ಯಾಭ್ಯಾಸ ಬಹು ಮುಖ್ಯ ಚಟುವಟಿಕೆಯಾಗಿದೆ. 


CC-0. Jangamwadi Math Collection. Digitized by 6೮೩/0011 


6 ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಳು 


ಅದು ಅವನ ಪ್ರಜ್ಞೆ ಮತ್ತು ಅನುಭೂತಿಗಳನ್ನು ಹೆಚ್ಚಿ ಸುತ್ತದೆ. ಇಂಥ ಬೆಳವಣಿಗೆಯಿಲ್ಲದೆಡೆಯಲ್ಲಿ 
ವಿದ್ಯೆ ತನ್ನ ವಿಕಾಸಶೀಲ ಉದ್ದೇಶದಲ್ಲಿ ವಿಫಲವಾಗಿದೆಯೆಂದರ್ಥ ; ಅಂಥ ಸಂದರ್ಭದಲ್ಲಿ ಸಾಂಸ್ಕೃತಿಕ 
`` ಪರಂಪರೆ ಆನುವಂಶಿಕ ಪರಂಪರೆಯ ಅಂಕೆಗೊಳಗಾಗಿರುತ್ತದೆ. ಕಠಿಣವಾದ, ಪ್ರತ್ಯೇಕ ಭಾವನೆಯ 
ಜನಾಂಗಗಳೂ ಮತ್ತು ಇತರ ಜೀವಶಾಸ್ತ್ರೀಯ ಕಾರಣಗಳಿಗಾಗಿ ಸಂಸ್ಕೃತಿಗಳೂ ನಿಂತು ನಾರುವುದಾಗು 
ತ್ತವೆ. ಭೌತಿಕ ಗುಣಕ್ಕಿಂತ ಆಧ್ಯಾತ್ಮಿಕ ಗುಣಕ್ಕೆ ಪ್ರಾಮುಖ್ಯ ದೊರೆತಾಗ ಸಂಸ್ಕೃತಿಗಳ ಕ್ರಿಯಾತ್ಮಕತೆ, 
ವಿಸ್ತರಣೆ ಸಾಧ್ಯವಾಗುತ್ತದೆ. ಜೀವಕೋಶವು ತಾನೇ ದ್ವಿಗುಣಗೊಳ್ಳುವಂತೆ ಸಂಸ್ಕೃತಿ ಎಂದರೆ ತಾನೇ 
ದ್ವಿಗುಣಗೊಳ್ಳುವ ಬುದ್ಧಿ ಎಂದು ಸರ್‌ ಜೂಲಿಯನ್‌ ಹಕ್ಸ್‌ಲೀ ಹೇಳುತ್ತಾರೆ. ಜೀವಕೋಶ ತಾನಾಗಿ 
ದ್ವಿಗುಣಗೊಳ್ಳುವ ದ್ರವ್ಯ ಎಂಬ ಅರಿವು ವಿಕಾಸಕ್ರಮದಲ್ಲಿ ಜೈವಿಕ ಹಂತದ ಆರಂಭವನ್ನು ಸೂಚಿಸಿದ 
ಪ್ರಮುಖ ಬೆಳವಣಿಗೆಯೆನಿಸಿತು ; ಮಾನವನ ವಿಚಾರಶಕ್ತಿ ಮತ್ತು ಸಂಪರ್ಕ ಸಾಮರ್ಥ್ಯಗಳ ನೆರವಿ 
ನಿಂದ ರೂಪುಗೊಂಡ ದ್ವಿಗುಣಗೊಳ್ಳುವ ಬುದ್ಧಿ, ವಿಕಾಸ ಕ್ರಮದಲ್ಲಿ ಎರಡನೆಯ ಪ್ರಮುಖ 
ಬೆಳವಣಿಗೆಯೆನಿಸಿ ಅದರ ಆಧ್ಯಾತ್ಮಿಕ, ಮಾನಸಿಕ--ಸಾಮಾಜಿಕ ಹಂತದ ಆರಂಭವನ್ನು 
ಸೂಚಿಸುತ್ತದೆ. ಈ ಎರಡನೆಯ ಹಂತದ ಮಹತ್ವವನ್ನು ಒತ್ತಿ ಹೇಳುತ್ತ ಸರ್‌ ಜೂಲಿಯನ್‌ 
ಹಕ್ಸ್‌ಲೀ "ದಿ ಎವಲ್ಕೂಷನರಿ ವಿಷನ್‌' (ವಿಕಾಸಶೀಲ ದೃಷ್ಟಿ) ಎಂಬ ಉಪನ್ಮಾಸದಲ್ಲಿ 
("ಎವಲ್ಯೂಷನ್‌ ಆಫ್ಟರ್‌ ಡಾರ್ನಿನ್‌', ಸಂ. ೩ ಪು.೨೫೧) ಹೀಗೆ ಹೇಳುತ್ತಾರೆ : 
... ಮಾನವನ ವಿಕಾಸ ಜೀವಶಾಸ್ತ್ರೀಯವಲ್ಲ, ಅದು ಮನಶಾಸ್ತ್ರೀಯವಾದದ್ದು. ಮಾನಸಿಕ 
ಚಟುವಟಿಕೆಗಳ ಸ್ವಯಂ- ಪುನರಾವೃತ್ತಿ ಮತ್ತು ಬದಲಾವಣೆಗಳ ಮೂಲಕ ಸಾಂಸ್ಕೃತಿಕ 
' ಸಂಪ್ರದಾಯದ ಒಂದು ವೃವಸ್ಥೆಯಿಂದ ಅದು ಕಾರ್ಯನಿರತವಾಗಿರುತ್ತದೆ. ವಿಕಾಸದ ಮಾನವ 
೬. ಹಂತದಲ್ಲಿ ಪ್ರಮುಖ ಘಟ್ಟಗಳನ್ನು ಶಾರೀರಕ ಅಥವಾ ಜೀವಶಾಸ್ತ್ರೀಯ ವ್ಯವಸ್ಥೆಗಿಂತ 
. ಭಾವನಾತ್ಮಕ ವ್ಯವಸ್ಥೆಯಿಂದ ಜ್ಞಾನ ಭಾವನೆಗಳು ಮತ್ತು ನಂಬಿಕೆಗಳ ಮಾನಸಿಕ ವ್ಯವಸ್ಥೆಯ 
` ನೆರವಿನಿಂದ ಸಾಧಿಸಲಾಗಿದೆ 


೫. ಅಂತರ-ಸಾಂಸ್ಕೃತಿಕ ಸಂಪರ್ಕಗಳ ಸಮಸ್ಯೆ 


ಅಂತರ-ಸಾಂಸ್ಟೃತಿಕ ಸಂಪರ್ಕಗಳು ಮಾನವ ಪ್ರಜ್ಞೆ ಮತ್ತು ಅನುಭೂತಿಯ ಬೆಳವಣಿಗೆಗೂ 
ಸಂಪನ್ನತೆಗೂ ಹಕ್ಸ್‌ಲೀ ಅವರು ಹೇಳಿದಂಥ ಮಾನಸಿಕ-ಸಾಮಾಜಿಕ ವಿಕಾಸಕ್ಕೂ ಶೈಕ್ಷಣಿಕ 
ಅವಕಾಶಗಳನ್ನು ಒದಗಿಸುತ್ತವೆ. ಒಂದೊಂದು ಪ್ರದೇಶದಲ್ಲಿ ಸಂಸ್ಕೃತಿಗಳು ಸ್ವಾವಲಂಬನೆ ಮತ್ತು 
ಸ್ವಂತ ಪ್ರಾಮುಖ್ಯದ ಮನೋಭಾವಗಳಿಂದ ಪೋಷಿಸಲ್ಪಟ್ಟು ಬೆಳೆದು ಬಂದವು. ಆದರೆ ಮನುಷ್ಯ 
ಅಲೆಮಾರಿ. ಅವನು ತನ್ನದಲ್ಲದ ಸಂಸ್ಕೃತಿಗಳನ್ನೂ ಕಂಡ. ಇಂಥ ಸಂಪರ್ಕದಿಂದ ವಾಣಿಜ್ಯ 
ವ್ಯಾಪಾರಗಳಂಥ ಹೆಚ್ಚು ಫಲಪ್ರದ ಸಂಬಂಧಗಳಿಗೆ ಅವಕಾಶವಾಯಿತು. ಇಂಥ ಮಾರ್ಗಗಳಿಂದ 
ಅಭಿಪ್ರಾಯಗಳೂ ಮೌಲ್ಯಗಳೂ ಒಂದು ಸಂಸ್ಕೃತಿಯಿಂದ ಇನ್ನೊಂದಕ್ಕೆ ಸಂಚರಿಸಿ ಸಾಕಷ್ಟು 


ಜನಾಂಗಗಳಲ್ಲಿ ಉ 
್ಲಿ ಉಚ್ಚಮಟ್ಟದ ಸಂಸ್ಕುತಿಯಿದೆಯೆಂಬ ಅಸಂಗತ ಭಾನನೆಯಿಂದ ಕೆಲವೊಂದು 


CC-0. Jangamwadi Math Collection. Digitizé 


ಸಂಸ್ಕೃತಿ, ವಿಜ್ಞಾನ ಮತ್ತು ಧರ್ಮ ಭು 


ಜಾತಿಗಳ ಸಂಸ್ಕೃತಿ ಹಿರಿದಾದುದೆಂಬ ಭಾವನೆಯಿಂದ ಸಂಸ್ಕೃತಿ ಸಂಕುಚಿತ ವ್ಯಾಪ್ತಿಯದಾಗಿ ಗತಕಾಲ 
ದಲ್ಲಷ್ಟೇ ಅಲ್ಲ, ಈಗಲೂ ಸಹಾ ಅಸಹನೆ, ಹಿಂಸೆಗಳಿಗೆ ಕಾರಣವಾಗಿದೆ. ಆದರೆ ಮಾನವನ ಅಜ್ಞಾನ, 
ದುರಾಗ್ರಹ ಭಾವನೆಗಳಿಂದ ಉಂಟಾದ ಈ ಇಬ್ಬಗೆಯ ಸಮೀಕರಣದ ಅವೈಜ್ಞಾನಿಕ ಲಕ್ಷಣವನ್ನು 
ಇಪ್ಪತ್ತನೆಯ ಶತಮಾನದ ವಿಜ್ಞಾನ ಬಹಿರಂಗಪಡಿಸಿ ಸಂಸ್ಕೃತಿ ಮತ್ತು ಧರ್ಮದ ನೈಜ ಅರ್ಥದತ್ತ 
ಗಮನ ಸೆಳೆದಿದೆ. ವಿಶ್ವಸಂಸ್ಥೆಯ ಶೈಕ್ಟಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಘದ ("ಯುನೆಸ್ಕೊ') 
ಆಶ್ರಯದಲ್ಲಿ ೧೯೬೪ರಲ್ಲಿ ಮಾಸ್ಕೋದಲ್ಲಿ ನಡೆದ ಮಾನವಶಾಸ್ತ್ರಜ್ಞರ ಸಮ್ಮೇಳನವು ೧೩ ಅಂಶಗಳ 
ಪ್ರಣಾಳಿಕೆಯೊಂದನ್ನು ಸರ್ವಾನುಮತದಿಂದ ಅಂಗೀಕರಿಸಿತು. ಅದರಲ್ಲಿನ ೧, ೨ ಮತ್ತು ೧೩ನೆಯ 
ಅಂಶಗಳು ಹೀಗಿವೆ (ಯುನೆಸ್ಕೊ ಕೊರಿಯರ್‌, ಏಪ್ರಿಲ್‌ ೧೯೬೫) : 

೧. ಇಂದು ಬದುಕಿರುವ ಮನುಷ್ಯರೆಲ್ಲರೂ ಮನುಷ್ಯಜಾತಿ ಎಂಬ ಏಕೈಕ ಜಾತಿಗೆ ಸೇರಿದವರು ; 
ಅವರೆಲ್ಲರೂ ಒಂದೇ ಮೂಲದಿಂದ ಹುಟ್ಟಿಬಂದವರು. ವಿವಿಧ ಮಾನವ ವರ್ಗಗಳು ಎಂದು ಹೇಗೆ 
ಈ ಮೂಲದಿಂದ ಬಂದರೆಂಬ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. 

೨. ಎಲ್ಲ ಮಾನವರಲ್ಲೂ ಅನುವಂಶೀಯ ವೈವಿಧ್ಯ ಬಹಳವಾಗಿದೆ. ತಳಿಶಾಸ್ತ್ರದ ದೃಷ್ಟಿಯಿಂದ 
ಸಮರೂಪದ ಜನರೆನ್ನಣಹುದಾದ ಶುದ್ಧ ಬುಡಕಟ್ಟುಗಳು ಅಸ್ತಿತ್ವದಲ್ಲೇ ಇಲ್ಲ. 

೧೩. ಪ್ರಪಂಚದಲ್ಲಿ ಇಂದು ಜನ ಯಾವುದೇ ನಾಗರಿಕತೆಯ ಮಟ್ಟವನ್ನು ಮುಟ್ಟಲು ಸಮಾನ 
ವಾದ ಜೈವಿಕ ಸಾಮರ್ಥ್ಯ ಹೊಂದಿರುವಂತೆ ಕಾಣುತ್ತದೆ. ವಿವಿಧ ಜನಗಳ ಸಾಧನಗಳಲ್ಲಿನ ಬದಲಾವಣೆ 
ಗಳಿಗೆ ಅವರ ಸಾಂಸ್ಕೃತಿಕ ಇತಿಹಾಸವೇ ಕಾರಣವೆನ್ನಬೇಕು. 


ತೆಲಸಂದರ್ಭಗಳಲ್ಲಿ ಕೆಲವು ಜನಗಳಿಗೆ ಕೆಲವೊಂದು ಮಾನಸಿಕ ಗುಣಲಕ್ಷಣಗಳಿವೆಯೆಂದು 
ಹೇಳಲಾಗುತ್ತದೆ. ಇಂಥ ಪ್ರತಿಪಾದನೆಗಳು ಸಮಂಜಸವೋ ಅಲ್ಲವೊ, ಇಂಥ ಗುಣಗಳು 
ಆನುವಂಶಿಕವಾಗಿ ಬಂದದ್ದೆನ್ನಲು ಆಧಾರವೇನೂ ನಮಗೆ ಕಂಡಿಲ್ಲ. ಇದಕ್ಕೆ ಸೂಕ್ತ ಸಾಕ್ಷ್ಯ 
ಬೇಕು. 


ಸಮಗ್ರ ಬುದ್ದಿಶಕ್ತಿ ಮತ್ತು ಸಾಂಸ್ಕೃತಿಕ ಬೆಳವಣಿಗೆಗೆ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ 
ಆನುವಂಶಿಕ ಸಾಮರ್ಥ್ಯದ ಕ್ಷೇತ್ರದಲ್ಲಾಗಲಿ ಶಾರೀರಿಕ ಗುಣಲಕ್ಷಣಗಳ ಕ್ಷೇತ್ರದಲ್ಲಾಗಲಿ 
“ಮೇಲು” ಮತ್ತು “ಕೀಳು” ಎಂಬ ಕಲ್ಪನೆಗೆ ಸಮರ್ಥನೆಯೇ ಇಲ್ಲ. 


೬. ಜೈವಿಕ ವಿಕಾಸಕ್ಕಿಂತ ಸಾಂಸ್ಕೃತಿಕ ವಿಕಾಸದ ಶ್ರೇಷ್ಠತೆ 


ಮಾನವ ಹಂತದಲ್ಲಿ ಜೈವಿಕ ವಿಕಾಸಕ್ಕಿಂತ ಸಾಂಸ್ಕೃತಿಕ ವಿಕಾಸ ಹೆಚ್ಚು ಮಹತ್ವದ್ದಾಗಿದೆ. 
ಸಾಮಾಜಿಕ ಸನ್ನಿವೇಶದಿಂದ ಪಡೆದ ತಿಳಿವಳಿಕೆಯ ಫಲ ಸಾಂಸ್ಕೃತಿಕ ವಿಕಾಸ, ಸಾಮಾಜಿಕ ಪರಿಸರ 
ಸಂಪನ್ನವೂ ವೈವಿಧ್ಯಪೂರ್ಣವೂ, ಸ್ವತಂತ್ರವೂ, ಕಡಿಮೆ ನಿರ್ಬಂಧಿತವೂ ಆದಷ್ಟೂ ಸಾಂಸ್ಟೃತಿಕ 
ವಿಕಾಸ ಜಾಗ್ರತೆಯಾಗಿ ಆಗುತ್ತದೆ. ಸಂಸ್ಕೃತಿ ವಂಶವಾಹಿಯಿಂದ ಬರುವುದಿಲ್ಲ ; ಅದು ಮಾನಸಿಕ- 
ಸಾಮಾಜಿಕ ಸನ್ನಿವೇಶದಿಂದ ಬರುತ್ತದೆ. ಇಪ್ಪತ್ತನೆಯ ಶತಮಾನದ ಜೀವಶಾಸ್ತ್ರದಲ್ಲಿ ಈ ಸತ್ಯ 
ಚೆನ್ನಾಗಿ ಪ್ರತಿಪಾದಿತವಾಗಿದೆ. ("ಎವಲ್ಕೂಷನ್‌ ಆಫ್ಟರ್‌ ಡಾರ್ವಿನ್‌”, ಸಂ. ೩, ಪು. ೨೦೮): 
ಸಂಸ್ಕೃತಿಯನ್ನು ಉತ್ಪಾದಿಸಬಲ್ಲ ಮಾನವರ ಅಪೂರ್ವ ಸಾಮರ್ಥ್ಯಕ್ಟೆ ಸಂಕೇತವಾಗಿ 
ನಿರೂಪಿಸಬಲ್ಲ ಅವರ ಸಾಮರ್ಥ್ಯ ಕಾರಣ. ಈ ಗುಣವು ಬೋಧನೆಗಳಿಗೆ ಕಲ್ಪನೆಗಳನ್ನು 


ಕೂಡಿಸಬಲ್ಲ ಭಾಷೆಯನ್ನೂ ಸಾಮರ್ಥ್ಯವನ್ನೂ ಉಂಟುಮಾಡುತ್ತದೆ. ಜ್ಞಾನ ಮತ್ತು ಭಾವನೆ 


ಗಳನ್ನು ಗಳಿಸಿ, ಸಂಗ್ರಹಿಸಿಟ್ಟು ಕೊಳ್ಳಲು ಮತ್ತು ಇತರರಿಗೆ ರವಾನಿಸಲು ಈ ಗುಣಗಳು ಅವಕಾಶ 


CC-0. Jangamwadi Math Collection. Digitized by eGangotri 


ps ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಕೊಡುತ್ತವೆ. ಪರಿಣಾಮವಾಗಿ ವಾಕ್‌ಶಕ್ತಿಯಂತೆ ಸಂಸ್ಕೃತಿಯನ್ನೂ ಜ್ಞಾನಾರ್ಜನೆಯಿಂದ ಗಳಿಸಿ 
ದಾಗಿದೆ. ಇದು ಅಜನ್ನ ವಾಗಿ ಬರುವದಿಲ್ಲ. ಇದೂ ಒಂದು ದೊಡ್ಡ ಅನುಕೂಲವೇ; 
ಹಾಗಿರುವುದರಿಂದ ಅದು ಸನ್ನಿವಶಕ್ಕೆ ಬೇಗ ಹೊಂದಿಕೊಂಡು ತ್ವರಿತ ಗತಿಯಲ್ಲಿ ವಿಕಾಸ 
ಗೊಳ್ಳಬಹುದು. 
ಮಾನವನಲ್ಲಿ ವಂಶವಾಹಿಗಳ ಕಲಸಿಕ್ಕೆ ಆಯ್ಕೆ ಮತ್ತು ಮಾರ್ಪಾಟುಗಳಿಂದ ಜೈವಿಕ 
ವಿಕಾಸವು ಸಾಯ ತಿಕ ವಿಠಾಸದೊಡನೆ ಏರಣಾಲದಲ್ಲಿ ಸಾಗಬಲ್ಲದು. ಎರಡೂ ಪರಿಣಾಮ 
ಕಾರಿಯೇ. ಅದರೆ ಸಾಂಸ್ಕೃತಿಕ ವಿಕಾಸ ಹೆಚ್ಚು ಪ್ರಭಾವಶಾಲಿ. 
ಸಾಂಸ್ಕೃತಿಕ ವಿಕಾಸವು ಭಾವನೆಗಳು ತಂತ್ರವಿಧಾನಗಳು, ವ್ಯವಸ್ಥೆಗಳು ಈ ಸಾಂಸ್ಕೃತಿಕ 
ಲಕ್ಷಣಗಳ ದೃಷ್ಟಿಯಿಂದ ಜೈವಿಕ ವಿಕಾಸಕ್ಕೆಂತ ಭಿನ್ನ ರೀತಿಯದಾಗಿದೆ. ವಿವಿಧ ಸಂಸ ತಿಗಳ 
ನಡುವೆ ಸಾಮೃವಿಲ್ಲದಿದ್ದರೂ ಅವನ್ನು ಒಂದುಗೂಡಿಸಬಹುದುು ಮಿಶ್ರಗೊಳಿಸಬಹುದು. 


೭. ಸಾಂಸ್ಕೃತಿಕ ವಿಕಾಸದ ಅಪಾರ ಸಾಧ್ಯತೆಗಳು 


ಜೈವಿಕ ವಿಕಾಸದ ಮಿತಿಗಳೊಡನೆ ಹೋಲಿಸಿದಾಗ ಸಾಂಸ್ಕೃತಿಕ ವಿಕಾಸದ ಅಪಾರ ಸಾಧ್ಯತೆಗಳು 
ಎದ್ದು ಕಾಣುತ್ತವೆ. ಹಳೆಯ ವಿಕಾಸ ಎಂದು ಕರೆಯಲಾಗಿರುವ ಜೈವಿಕ ವಿಕಾಸ ಶಾರೀರಿಕ ನಿಕಟತೆಯ 
ಮಿತಿಗೊಳಪಟ್ಟರೆ, ಹೊಸ ವಿಕಾಸ ಎಂದು ಕರೆಯಲಾಗಿರುವ ಸಾಂಸ್ಕೃತಿಕ ವಿಕಾಸ ಈ ಮಿತಿಗೊಳ 
ಪಟ್ಟಿಲ್ಲ. ಪ್ರಸಿದ್ಧ ಜೀವಶಾಸ್ತ್ರಜ್ಞ ಜಾರ್ಜ್‌ ಗೇಲಾರ್ಡ್‌ ಸಿಂಪ್ಸನ್‌ ಹೇಳುವಂತೆ ("ದಿ ಮೀನಿಂಗ್‌ 
ಆಫ್‌ ಎವಲ್ಯೂಷನ್‌', ಪು.೨೮೮. ಯೇಲ್‌ ಯೂನಿವರ್ಸಿಟಿ ಪ್ರೆಸ್‌, ೧೯೬೪) : 


ಜೀವಿಗಳ ಮಾನವ ಜೀವಿಗಳ, ರಚನೆಗೆ ಸಂಬಂಧಿಸಿದಂತೆ ಜೈವಿಕ ವಿಕಾಸ ಕಾರ್ಯದಲ್ಲಿ 
ಭೌಗೋಳಿಕ ಸಾಮೀಷ್ಠವಿರುವ ವಿವಿಧ ಗುಂಪುಗಳು ಪರಸ್ಪರ ಬೆರೆಯುತ್ತವೆ. ಇದರ ಪರಿಸರ 
ಸಂಗತಿಗಳೂ ಇದರಲ್ಲಿ ತಮ್ಮ ಪಾತ್ರ ನಿರ್ವಹಿಸುವುದಾದರೂ ಅವುಗಳಲ್ಲಿ ಕೂಡಾ ವಿವಿಧ 
ಪ್ರಮಾಣಗಳಲ್ಲಿ ಅನುವಂಶಿಕತೆಯ ಪರಸ್ಪರ ಬದಲಾವಣೆಗೆ ಅವಕಾಶವಿರುತ್ತದೆ. ಇಡೀ ಸಮಾಜ 
ರಚನೆಯಲ್ಲಿ ಹೊಸ ವಿಕಾಸ ಕಾರ್ಯದಲ್ಲಿ ವಿಚಾರಮಾಡುವ ಜನವರ್ಗಗಳು ಪರಸ್ಪರ 
ಬೆರೆಯುತ್ತವೆ ಇವನ್ನು ಕೂಡಾ ಭೌಗೋಳಿಕ ಸಾಮೀಷ್ಠ ಮತ್ತು ರಾಷ್ಟ್ರೀಯತೆ ಭಾಷೆ ಮುಂತಾದ 
ಸಾಮಾಜಿಕ ಅಂಶಗಳ ದೃಷ್ಟಿಯಿಂದ ವಿವರಿಸಲಾಗುತ್ತದೆ. ಆದರೆ ನವ ವಿಕಾಸಕ್ಕೆ ಇಂಥ ಅರ್ಥ 
ಕಲ್ಪನೆ ಅಗತ್ಯವಿಲ್ಲ. ವಿಚಾರಮಾಡುವ ಜನರ ಪರಸ್ಪರ ಸಂಪರ್ಕದಲ್ಲಿ ಭೌಗೋಳಿಕ ನಿರ್ಬಂಧ 
ಗಳು ಈಗಲೂ ಕುಡುಬರುವುವಾದರೂ ಅವನ್ನು ನಿವಾರಿಸಬಹುದು. ಜನವರ್ಗಗಳ ಬೆರಕೆಗಿಂತ 
ಹೆಚ್ಚು ಮುಖ್ಯವಾದ ಇತರ ಲಕ್ಷಣಗಳು ಪ್ರಧಾನವಾಗಿದ್ದು ಜಟಿಲತರವಾಗಿರುತ್ತವೆ. ಅಂತರ - 
ವಿಚಾರಶೀಲ ಜನಸಂಪರ್ಕದ ಮೂಲಕ ರವಾನೆಯಾಗುವ ಹೊಸ ಆನುವಂಶಿಕೆ ಸಂಗತಿಗಳನ್ನು 
ರೂಪಿಸುವಂಥ ವಿಜ್ಞಾನ ಭೌಗೋಳಿಕ ಕಾರಣಗಳನ್ನು ನಿವಾರಿಸುವುದರಲ್ಲಿ ಸ್ಪಲ್ಪ ಮಟ್ಟಿಗೆ 
(ಸಾಕಷ್ಟಿಲ್ಲ) ಪ್ರಗತಿ ಸಾಧಿಸಿದೆ ಭೌಗೋಳಿಕ ಸಾಮಾಜಿಕ ವ್ಯವಸ್ಥೆಯು ಒಂದು ಸಂಬಂಧವನ್ನು 
ಉಳಿಸಿಕೊಂಡು ಬರುವ ಪ್ರವೃತ್ತಿಯನ್ನು ಹೊಂದಿದೆಯಾದರೂ ರಾಜಕೀಯ ಧಾರ್ಮಿಕ ಆರ್ಥಿಕ 
ಮತ್ತು ಜೈವಿಕ ಆನುವಂಶಿಕತೆಯ ಪರಿಣಾಮವಾದ ಒ.ಡಕಟ್ಟಿನ ಕಾರಣಗಳು ವಿಚಾರಶೀಲ 


ಜನಗಳ ಸಂಪರ್ಕತ್ಕಿರುವ ಮಿತಿಗಳ ನಿವಾರಣೆಯಲ್ಲಿ, ಭೌಗೋಳಿಕ ಮಿತಿಯ ನಿವಾರಣೆಯಲ್ಲಿ 
ಪ್ರಮುಖ ಪಾತ್ರ ವಹಿಸುತ್ತವೆ ' 


CC-0. Jangamwadi Math Collection. Digitized by eGangotri 


ಸಂಸ್ಕೃತಿ, ವಿಜ್ಞಾನ ಮತ್ತು ಧರ್ಮ ಗ 


೮. ಸಂಸ್ಕೃತಿಯೊಂದಿಗಿನ ಧರ್ಮದ ಸಂಬಂಧ : ಒಂದು ಹೊಸ ಗ್ರಹಿಕೆ 


ಆಧುನಿಕ ಮಾನವ ತನ್ನ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ತಿಳಿವಳಿಕೆ ಹೆಚ್ಚಿಸಿಕೊಳ್ಳಲು ಕಾರಣವಾದ 
ಅಂಶಗಳೇ ಅವನ ಧಾರ್ಮಿಕ ಪರಂಪರೆಯನ್ನು ಗ್ರಹಿಸಲೂ ನೆರವಾಗಿವೆ. ಧರ್ಮ ಸಂಸ್ಕೃತಿಯ 
ಅತ್ಯಂತ ಉದಾತ್ತ ಫಲ; ಇತಿಹಾಸದುದ್ದಕ್ಕೂ ಸಂಸ್ಕೃತಿಯಂತೆ ಅದೂ ಒಳ್ಳೆಯ ಮತ್ತು ಕೆಟ್ಟ ಲಕ್ಷಣ 
ಗಳೆರಡನ್ನೂ ಪ್ರದರ್ಶಿಸಿದೆ; ಇದಕ್ಕೆ ಕಾರಣಗಳೂ ಒಂದೇ. ಮಾನವ ಸಂಸ್ಕೃತಿಯನ್ನು ಬೆಳಸಿ 
ಮಾನವನಿಗೆ ಒಂದು ಸಾಫಲ್ಕ ಭಾವನೆ ನೀಡುವುದರಲ್ಲಿ ಬೇರಾವುದೇ ಶಾಸ್ತ್ರಕ್ಕಿಂತ ಮಾನವನ 
ಆಧ್ಯಾತ್ಮಿಕ ಬೆಳವಣಿಗೆಯ ವಿಜ್ಞಾನ ಮತ್ತು ಕಲೆಯಾಗಿರುವ ಧರ್ಮದ ಕಾಣಿಕೆ ಹಿರಿದಾದುದು. 
ಆದರೆ ಅದರ ಮೇಲೆ ಧರ್ಮೇತರ ಉದ್ದೇಶಗಳ ಪ್ರಭಾವ ಜಾಸ್ತಿಯಾದಾಗ ಅದು ವೂನವನ 
ಸುಖ ಸಂತೋಷವನ್ನು ಹಾಳುಮಾಡಿ ಮಾನವ ವ್ಯಕ್ತಿತ್ವವನ್ನು ಕುಗ್ಗಿಸಿದೆ. ಸಂಕುಚಿತ ವ್ಯವಸ್ಥೆಗಳಾಗಿ 
ಕಾರ್ಯ ನಿರತವಾಗುತ್ತ ಹಿಂದೆ ಧರ್ಮಗಳು ಸಾಮಾನ್ಯವಾಗಿ ಪರಸ್ಪರರೊಡನೆ ಘರ್ಷಣೆಗೆ ತೊಡಗಿ 
ದ್ದುಂಟು. ಆಧುನಿಕ ಯುಗದಲ್ಲಿ ಇದು ತೀವ್ರವಾಗಿ ಬದಲಾಗಲಿದೆ. ಜ್ಞಾನ ಮತ್ತು ವ್ಯಾಪಕವಾದ 
ಮಾನವೀಯತೆ ಬೆಳೆಯಲು ಕಾರಣವಾದ ಆಧುನಿಕ ವಿಜ್ಞಾನದ ಪ್ರಭಾವದಿಂದಾಗಿ ವಿಶ್ವದ ಮಹಾ 
ಧರ್ಮಗಳು ತಮ್ಮ ಪ್ರತ್ಯೇಕ ಮತ್ತು ಅಸಹನೆ ಪ್ರವೃತ್ತಿಗಳಿಂದ ನಿಧಾನವಾಗಿ ಮುಕ್ತವಾಗುತ್ತಿದ್ದು 
ಪರಸ್ಪರರೊಡನೆಯೂ, ಆಧುನಿಕ ವಿಜ್ಞಾನದೊಡನೆಯೂ ಫಲಪ್ರದ ಸಂಭಾಷಣೆಗೆ ತೊಡಗುತ್ತಿವೆ. 

ಈ ಹೊಂದಿಕೆಯ ಮನೋಭಾವ ಮಾನವನಿಗೂ ಅವನ ನಾಗರಿಕತೆಗೂ ಅಪಾರ ಅವಕಾಶಗಳನ್ನು 
ನೀಡುವುದಾಗಿದೆ. ತರ್ಕಸಮ್ಮತವಲ್ಲದ ವಿಚಾರಗಳಿಂದಲೂ ಅಂಧ ತತ್ವ, ಸಿದ್ಧಾಂತಗಳಲ್ಲಿ ನಿಂತು 
ನಾರುತ್ತಿರುವ ಸಾಮಾಜಿಕ-ರಾಜಕೀಯ ಪ್ರವೃತ್ತಿಗಳಿಂದಲೂ ಆಧ್ಯಾತ್ಮಿಕ ಜೀವನದ ವಿಜ್ಞಾನ'ಮತ್ತು 
ಕಲೆ ಮುಕ್ತವಾಗಿ ಧರ್ಮಗಳು ಕ್ರಿಯಾತ್ಮಕ, ಸತ್ವಶಾಲಿ ಶಕ್ತಿಗಳಾಗಲು ಇದರಿಂದ ಅವಕಾಶವಾಗುತ್ತದೆ. 

ವಿಕಾಸ ಕ್ರಮದಲ್ಲಿ ಸಂಸ್ಕೃತಿ ಗುಣಮೌಲ್ಯವನ್ನು ಸೂಚಿಸುವುದೆಂದು ನಾನು ಈ ಮುಂಚೆ ಹೇಳಿದೆ. 
ಮಾನವ--ಪೂರ್ವ ಹಂತದಲ್ಲಿ ಪ್ರಮಾಣವೇ ವಿಕಾಸದ ಮುಖ್ಯ ಲಕ್ಷಣವಾಗಿತ್ತು. "ದಿ ಎವಲ್ಕೂಷನರಿ 
ವಿಷನ್‌' (ವಿಕಾಸಶೀಲ ದೃಷ್ಟಿ) ಎಂಬ ಉಪನ್ಯಾಸದಲ್ಲಿ ಸರ್‌ ಜೂಲಿಯನ್‌ ಹಕ್ಸ್‌ಲೀ ಈ 
ವಿಷಯವನ್ನು ಎತ್ತಿ ತೋರಿಸಿದ್ದಾರೆ ((ಎವಲ್ಕೂಷನ್‌ ಆಫ್ಟರ್‌ ಡಾರ್ವಿನ್‌', ಸಂ. ೩, ಪು. ೨೫೨): 

ಆದ್ದರಿಂದ ಮಾನವನಿಗೆ ಅಪಾರ ಮಹತ್ವವಿದೆ... ಅಪಾರ ಪ್ರಮಾಣದ ವಿಶ್ವದ್ರವ್ಯದಲ್ಲಿ 

ಅವನು ಅಸ್ತಿತ್ವವನ್ನು, ಬದುಕನ್ನು ಗುಣ ಸಂಪನ್ನವಾಗಿಸುವಂತೆ ಬುದ್ದಿ ಯತ್ತ ದೃಷ್ಟಿ ಹರಿಸುವ 

ಪ್ರವೃತ್ತಿಯನ್ನು ನೆನಪಿಸುತ್ತಾನೆ ವಿಕಾಸ ವಿಧಾನದಲ್ಲಿ ಬುದ್ಧಿ ಮತ್ತು ಗುಣದ ಪ್ರಾಮುಖ್ಯಕ್ಕೆ 

ನಿದರ್ಶನವಾಗಿದ್ದಾನೆ. '` 
೯. ವಿಕಾಸದ ಮಾನದಂಡ : ಗುಣ ಮತ್ತು ಪ್ರಮಾಣ 

ಗುಣ ಎಂಬುದು ಮೌಲ್ಯ ಕಲ್ಪನೆ; ಮೌಲ್ಯಗಳು ಭೌತಿಕವಲ್ಲ, ಆಧ್ಯಾತ್ಮಿಕ. ಬರ್ಟ್ರಂಡ್‌ ರಸೆಲ್‌ 
ಹೇಳುತ್ತಾರೆ ('"ಇಂಪ್ಶಾಕ್ಟ್‌ ಆಫ್‌ ಸೈನ್ಸ್‌ ಆನ್‌ ಸೊಸೈಟಿ', ಪು. ೭೭): 

ಯಂತ್ರವನ್ನು ಆರಾಧನೆಯ ವಸ್ತುವಾಗಿಟ್ಟುಕೊಳ್ಳುವುದು ಸ್ಥೆತಾನನ ಆಧುನಿಕ ರೂಪ ; 

ಅದರ ಆರಾಧನೆಪಿತಾಚಾರಾಧನೆ.. ಬೇರೆಲ್ಲವೂ ಯಾಂತ್ರಿಕವಿರಬಹುದಾದರೂ ಮೌಲ್ಯಗಳಂತೂ 

ಅಲ್ಲ. ಯಾವ ರಾಜಕೀಯ ತತ್ವ ಜ್ಞಾನಿಯೂ ಇದನ್ನು ಮರೆಯಬಾರದು. 

ಗುಣ ವೃದ್ಧಿಯೇ ಮಾನವ ವಿಕಾಸದ ಮುನ್ನಡೆಗೆ ಮಾರ್ಗ ; ಮಾನವ ವಿಕಾಸದಿಂದ ಮಾನವ 
ಸಾಫಲ್ಕ ದೊರೆಯಬೇಕು. ಈ ಸಾಫಲ್ಯ ಭಾವನೆಯ ಪ್ರಾಮುಖ್ಯವನ್ನು ಸರ್‌ ಜೂಲಿಯನ್‌ ಹಕ್ಸ್‌ಲೀ 


CC-0. Jangamwadr Math Collection. Digitized by eGangotri 
ಎ 1 





ಒತ್ತಿ ಹೇಳುತ್ತ ಹೀಗೆಂದಿದ್ದಾರೆ ("ಎವಲ್ಕೂಷನ್‌ ಆಪ್ಟರ್‌ ಡಾರ್ವಿನ್‌ ; ಸಂ. ೧ ಪು. ೨೦); 
ನಮ್ಮ ಸದ್ಯದ ತಿಳಿವಳಿಕೆ ದೃಷ್ಟಿಯಿರಿದ ನೋಡಿದರೆ ಮಾನವನ ಸಮಗ್ರ ಉದ್ದೇಶ ಕೇವಲ 
ತಾನುಳಿಯುವುದಷ್ಟೇ ಅಲ್ಲ, ಸಂಖ್ಯಾವೃದ್ಧಿಯೂ ಅಲ್ಲ, ವೃವಸ್ಥೆ ಜಟಿಲಗೊಳ್ಳುವುದೂ ಅಲ್ಲ 
ತನ್ನ ಪರಿಸರದ ಮೇಲೆ ಹಟ್ಟಿನ ಹತೋಟಿ ಹೊಂದುವುದೂ ಅಲ್ಲ. ಆದರೆ ಹೆಚ್ಚಿನ ಸಾಫಲ್ಪ 
ಭಾವನೆ ಸಾಮೂಹಿಕವಾಗಿಯೂ ವೈಯಕ್ತಿ ಕನಾಗಿಯೂ ಮಾನವ ಜನಾಂಗದ ಸಾಮರ್ಥ್ಯಗಳನ್ನು 
ಇನ್ನೂ ಹೆಚ್ಚೆಗೆ ಸಾರ್ಥಕಪಡಿಸಿಕೊಳ್ಳುವುದೇ ಆ ಉದ್ದೇಶ. 
ಈ ಸಾಫಲ್ಕಭಾವನೆಯ ಅರ್ಥ ಮತ್ತು ವ್ಯಾಪ್ತಿ ಬಗ್ಗೆ ವೈಜ್ಞಾನಿಕ ಅಧ್ಯಯನ ಅಗತ್ಯವೆಂದು 
ಪ್ರತಿಪಾದಿಸುತ್ತ ಹಕ್ಸ್‌ಲೀ_ಹೇಳುತ್ತಾರೆ (ಅದೇ ಗ್ರಂಥ, ಪು. ೨೧) : 
ಹಚ್ಚಿನ ಸಾಫಲ್ಕವೇ ಮಾನವನ ಅಂತಿಮ ಗುರಿ ಎಂಬುದನ್ನು ಅರಿತುಕೊಂಡ ಮೇಲೆ ನಮ್ಮ 
ಮುಂದಿರುವ ಸುದೀರ್ಫ ಮಾನಸಿಕ ಸಾಮಾಜಿಕ ಹಾದಿಗೆ ಮಾರ್ಗದರ್ಶನ ಮಾಡಲು ನಮಗೆ 
ಮಾನವ ಸಾಧ್ಯತೆಗಳ ವಿಜ್ಞಾನವೊಂದು ಅಗತ್ಯವಾಗುತ್ತದೆ 


".` ೧೦. ಭೌಶಿಕ ವಿಜ್ಞಾನಗಳು ಮತ್ತು ಧಾರ್ಮಿಕ ವಿಜ್ಞಾನ 

“ಸರಿಯಾಗಿ ಅರಿತರೆ ಧರ್ಮವೇ ಹಕ್ಸ್‌ಲೀ ಹೇಳುವ ಈ "ಮಾನವ ಸಾಧ್ಯತೆಗಳ ವಿಜ್ಞಾನ'. 
ಮಾನವ ಜೀವನದ ಗುಣಾತ್ಮಕ ಸುಧಾರಣೆ ಮಾಡುವ ಆಧ್ಯಾತ್ಮಿಕ ಅರಿವೇ ಧರ್ಮ. ಧರ್ಮೆತರ . 
ಶಕ್ಷಿಗಳ ಪ್ರಭಾವ ಜಾಸ್ತಿಯಾದ ಅವಧಿಗಳನ್ನು ಬಿಟ್ಟರೆ ಇತಿಹಾಸದುದ್ದಕ್ಕೂ ಧರ್ಮದ ಮುಖ್ಯ 
ಉಬ್ಲೀಶ ಮತ್ತು ಕಾರ್ಯ ಇದೇ ಆಗಿದೆ. ಮಾನವನ ನೈತಿಕ ಜೀವನವನ್ನು ಅದು ಪೋಷಿಸುತ್ತದೆ, 
ಅವೆನ ಬಹುತೇಕ ಕಲಾತ್ಮಕ ಪರಂಪರೆಯನ್ನು ಅದು ಹುರಿದುಂಬಿಸಿದೆ. ಅದು ಮಾನವನ ಪಶು 
ಪ್ರವೃತ್ತಿಗಳನ್ನು ಪಳಗಿಸಿ ಸ್ವಾರ್ಥರಹಿತನನ್ನಾಗಿಸಿ ಪರಹಿತ ಚಿಂತನೆ ಮತ್ತು ಸೇವೆಗಳ ಯೋಚನೆ 
ಮಾಡುವ. ಮಟ್ಟಕ್ಕೇರಿಸಿ ಮಾನವೀಯ, ಸಾರ್ವಲೌಕಿಕ ದೃಷ್ಟಿ ಬೆಳಸಿಕೊಳ್ಳುವಂತೆ ಮಾಡಿದೆ. 
ರಾಜಕೀಯ ಅಥವಾ ಇನ್ನಾವುದೋ ಕಾರಣಗಳಿಗೆ ಗೌರವಿಸಲ್ಪಟ್ಟವರು ಹಾಗಿರಲಿ, ಎಲ್ಲ ಧರ್ಮಗಳ 
ನಿಜವಾದ ಸಂತರೂ ಯೋಗಿಗಳೂ ಮಾನವ ವಿಕಾಸವು ಹಕ್ಸಲೀ ಅವರು ಹೇಳುವ ಸಾಫಲ್ಯದ 
ಶಿಖರಕ್ಕೇರಿದುದನ್ನು ಪ್ರತಿನಿಧಿಸುವ ಪ್ರೀತಿಪಾತ್ರ ಜನರಾಗಿದ್ದಾರೆ. ತಮ್ಮ ಜೀವನ ಮತ್ತು ಸಾಕ್ಷಾತ್ಕಾರ 
ಗಳಿಂದ ಅವರು ಹಕ್ಸ್‌ಲೀ ಹೇಳುವ ಮಾನವ ಸಾಧ್ಯತೆಗಳ ವಿಜ್ಞಾನವನ್ನೂ ಬೆಳಗುತ್ತಾರೆ. 

ಸಂಸ್ಕೃಕ್ಕ ಮತ್ತು ಧರ್ಮ ಮಾನವನ ಮನೋಭಾವಗಳನ್ನು ಉದ್ದೀಪನಗೊಳಿಸುವ ಎರಡು 
ಮೌಲ್ಯಣೆಹಿಗಿವೆ. ಹಾಗೆಯೇ ವಿಜ್ಞಾನವೂ ಅವನ ಬುದ್ಧಿ ಮತ್ತು ವಿಚಾರಧಾರೆಯ ಮೇಲೆ ಪರಿಣಾಮ. 
ಬೀರುತ್ತದೆ. ಈ ಮೂರು ವಿಷಯಗಳ ಮಧುರ ಸಹಕಾರ ಇಪ್ಪತ್ತನೆಯ ಶತಮಾನದ ಉತ್ತರಾರ್ಥ . 
ದಲ್ಲಿ ತಾಂತ್ರಿಕ ನಾಗರಿಕತೆಯ ಸಾಧನೆ ವೈಫಲ್ಯಗಳ ರುಂಜಾಟದಲ್ಲಿ ಸಿಲುಕಿರುವ ಮಾನವನಿಗೆ 
" ದೊರೆಕಿಡ(ತ ಅತ್ಯಂತ ಆಶಾದಾಯಕ ಸೂಚನೆಯಾಗಿದೆ. ಅಂಥ ಸಹಕಾರ ಈಗಾಗಲೆ ಸಣ್ಣ ರೀತಿಯಲ್ಲಿ 
ಆರಂಭವಾಗಿದೆ. 

ಪ್ರತ್ಯಕ್ಷ ಪ್ರಮಾಣ ವಿಜ್ಞಾನಗಳು ಇಂದ್ರಿಯಗಳಿಂದ ಅಥವಾ ಅವಕ್ಕೆ ಸಹಾಯಕಾರಿಯಾದ 
ಸಾಧನಗಳಿಂದ ವ್ಯಕ್ತಪಡುವ ಪ್ರಪಂಚದ ಬಗ್ಗೆ ವ್ಯವಹರಿಸುತ್ತವೆ. ಧರ್ಮವಿಜ್ಞಾನ ಇಂದ್ರಿಯಾತಿತ 
ಪ್ರಪಂಚದ ಬಗ್ಗೆ ವ್ಯವಹರಿಸುತ್ತದೆ. ತಾವು 'ಪ್ರಕೃತ್ಯತೀತ' ಪ್ರಪಂಚದ ರಹಸ್ಯವನ್ನು, ಬಹಿರಂಗ . 
ಪಡಿಸಬಲ್ಲೆವೆಂದು ತತ್ವಾಂಧ ಧರ್ಮಗಳು ಹೇಳಿ ನಿಸರ್ಗದ ರಹಸ್ಯ ಅರಿಯಲು ಪ್ರಯತ್ನಿಸಿ ! 
ಮುನ್ನಡೆಯುತ್ತಿದ್ದ. ವಿಜ್ಞಾನ್ನದ್ಧೊಢನೆ, ಘುಷ್ನಣೆಗೊಳಗಾದಪು, ಆಹರ: ಭಾರತದಲ್ಲಿ ಬೆಳೆದಂಥ . 


ಸಂಸ್ಕೃತಿ, ವಿಜ್ಞಾನ ಮತ್ತು ಧರ್ಮ ಗ 


ವೈಜ್ಞಾನಿಕ ಧರ್ಮದಲ್ಲಿ ನೈಸರ್ಗಿಕ ಮತ್ತು ಪ್ರಕೃತ್ಯತೀತ ವ್ಯವಸ್ಥೆಗಳ ನಡುವೆ ವಿರುದ್ಧ ಭಾವನೆ 
ಮೂಡಲೇ ಇಲ್ಲ. ಆದ್ದರಿಂದ ಧರ್ಮ ಮತ್ತು ವಿಜ್ಞಾನದ ನಡುವೆ ಘರ್ಷಣೆಯದ್ಳುವಿಸಲೇ ಇಲ್ಲ. 
ವಾಸ್ತವತೆ ಒಂದೇ ; ಅದರ ಲಕ್ಷಣ ಕುರಿತು ಇಂದ್ರಿಯಗಳು ತಿಳಿಸುವ ವಿಷಯಗಳನ್ನು ಪ್ರತ್ಯಕ್ಷ 
ಪ್ರಮಾಣ ವಿಜ್ಞಾನಗಳು ಅಧ್ಯಯನ ಮಾಡುತ್ತವೆ ; ಇಂದ್ರಿಯ ಮಟ್ಟದಾಚೆಯಿರುವುದನ್ನು 
ಇಂದ್ರಿಯಾತೀತ ಎನ್ನಬಹುದು. ಪ್ರಕೃತ್ಯತೀತ ಎನ್ನಲಾಗದು ; ಈ ಕ್ಷೇತ್ರಕ್ಕೆ ಸೂಕ್ತವೆನಿಸಿದ 


ತಂತ್ರವಿಧಾನಗಳಿಂದ ಸಜ್ಜುಗೊಂಡ ಒಂದು ವಿಜ್ಞಾನ ಅದನ್ನು ಅಧ್ಯಯನ ಮಾಡಬಹುದು. ' 


ಭಾರತೀಯ ವಿಚಾರಧಾರೆಯ ಪ್ರಕಾರ ಧರ್ಮವಿಜ್ಞಾನದ ವ್ಯಾಪ್ತಿಯಿದು. ಸ್ವಾಮಿ ವಿವೇಕಾನಂದರು 
ಹೇಳುವಂತೆ : ಸ 
ಧೀರರು ಸತ್ಯವನ್ನು ಪ್ರಜ್ಞೆಯ ಆಚೆ ಹುಡುಕುವರು. ಪ್ರಜ್ಞೆಯು ಇಂದ್ರಿಯದಿಂದ ಬದ್ಧ 
ವಾಗಿದೆ. ಆಧ್ಯಾತ್ಮಿ ಕ ಸತ್ಯವನ್ನು ಪಡೆಯಬೇಕಾದರೆ ವ್ಯಕ್ತಿಯು ಅದನ್ನು ಮೀರಿಹೋಗಬೇಕು. 
ಈಗಲೂ ಕೂಡ ಇಂದ್ರಿಯವನ್ನು ಮೀರಿ ಹೋಗಬಲ್ಲ ವ್ಯಕ್ತಿಗಳು ಇರುವರು. ಇವರನ್ನೇ 
ಖಷಿಗಳೆನ್ನುವರು. ಆಧ್ಯಾಷ್ಮಿ ಕ ಸತ್ಯವನ್ನು ಅವರು ಪ್ರತ್ಥಕ್ಷ ಕಂಡವರು. (ಕೃತಿಶ್ರೇಣಿ, ಸಂಪುಟ ೩, 
ಪು. ೧೨೯) 
ಧರ್ಮದ ಈ ಮಹಾವಿಷಯದ ಬಗ್ಗೆ ವೈಜ್ಞಾನಿಕ ದೃಷ್ಟಿ ಅಗತ್ಯವೆಂದು ಪ್ರತಿಪಾದಿಸುತ್ತ 
ವಿವೇಕಾನಂದರು ಹೇಳುತ್ತಾರೆ (ಅದೇ ಗ್ರಂಥ, ಸಂ. ೬, ಆರನೆಯ ಮುದ್ರಣ, ಪು. ೮೧) : 
ಅನುಭವವೇ ಜ್ಞಾನಕ್ಕೆ ಮೂಲ. ಜಗತ್ತಿನಲ್ಲಿ ಖಚಿತತೆ ಇಲ್ಲದ ಶಾಸ್ತ್ರವೆಂದರೆ ಧರ್ಮ 
ಒಂದೇ. ಏಕೆಂದರೆ ಇದನ್ನು ಒಂದು ಅನುಭವದ ಶಾಸ್ತ್ರದಂತೆ ಬೋಧಿಸಿಲ್ಲ. ಆದರೆ ಇದು 
ಹಾಗಿರರೂಡದು. ಆದರೂ ತಮ್ಮ ಅನುಭವದಿಂದ ಧರ್ಮವನ್ನು ಬೋಧಿಸುವ ಕೆಲವರು 
ಇದ್ದಾರೆ ಇವರನ್ನೇ ಅನುಭಾವಿಗಳು ಎನ್ನುವರು. ಪ್ರತಿಯೊಂದು ಧರ್ಮದಲ್ಲಿಯೂ ಈ 
ಅನುಭಾವಿಗಳು ಒಂದೇ ಸತ್ಯವನ್ನು ಬೋಧಿಸುವರು. ಇದೇ ನಿಜವಾದ ಧರ್ಮವಿಜ್ಞಾನ. ಹೇಗೆ 
ಗಣಿತಶಾಸ್ತ್ರ ಬೇರೆ ಬೇರೆ ದೇಶಗಳಲ್ಲಿ ಬೇರೆಯಾಗಿಲ್ಲವೊ ಹಾಗೆಯೇ ಅನುಭಾವಿಗಳಲ್ಲಿ 
ಭಿನ್ನಾಪ್ರಾಯಗಳಿಲ್ಲ. ಇವರೆಲ್ಲ ಒಂದೇಸ್ಥಿ ತಿಯಲ್ಲಿ ರುವರು. ಇವರ ಅನುಭವ ಒಂದೇ. ಅದೇ 
ಒಂದು ನಿಯಮವಾಗುವುದು. (ಕೃತಿಶ್ರೇಣಿ ಸಂಪುಟ ೭, ಪ. ೨೧೩-೧೪) 
ಪ್ರತ್ಯಕ್ಷ ಪ್ರಮಾಣ ವಿಜ್ಞಾನಗಳು ಮತ್ತು ಧರ್ಮವಿಜ್ಞಾನದ ಪರಿಶೋಧನೆ ಕ್ಷೇತ್ರಗಳ 
ವ್ಯತ್ಯಾಸವನ್ನು ವಿವರಿಸುತ್ತ ವಿವೇಕಾನಂದರು ಹೇಳುತ್ತಾರೆ (ಅದೇ ಗ್ರಂಥ): 


ರಸಾಯನಶಾಸ್ತ್ರ ಮುಂತಾದ ಭೌತವಿಜ್ಞಾನಗಳು ಹೇಗೆ ಭೌತಿಕ ವಿಷಯಗಳನ್ನು 
ಹೇಳುವವೋ ಹಾಗೆಯೇ ಧರ್ಮವು ತಾತ್ತ್ವಿಕ ವಿಷಯಗಳನ್ನು ಹೇಳುವುದು. ರಸಾಯನಶಾಸ್ತ್ರ 
ವನ್ನು ಕಲಿಯಬೇಕಾದರೆವ್ದಕ್ತಿಯ ಪ್ರಶ್ಯತಿಯೆಂಬ ಪುಸ್ತಕಕ್ಕೆ ಹೋಗಬೇಕು. ಆದರೆ ಧರ್ಮವನ್ನು 
ನಿಮ್ಮ ಮನಸ್ಸಿನಿಂದ ಮತ್ತು ಹೃದಯದಿಂದಲೇ ಕಲಿಯಬೇಕಾಗಿದೆ. ಸಂತರು ಭೌತವಿಜ್ಞಾನಗಳ 
ವಿಷಯದಲ್ಲಿ ತಜ್ಞರಲ್ಲ. ಏಕೆಂದರೆ ಅವರು ಅಧ್ಭಯನ ಮಾಡುವುದು ತಮ್ಮ ಅಂತರಂಗವನ್ನು 
ಮಾತ್ರ. ವಿಜ್ಞಾನಿಗೆ ಅನೇಕ ವೇಳೆ ಧಾರ್ಮಿಕ ವಿಷಯಗಳು ಗೊತ್ತಿರುವುದಿಲ್ಲ. ಏಕೆಂದರೆ ಅವನು 
ಬಾಹ್ನ ಪ್ರಕೃತಿಯನ್ನು ಮಾತ್ರ ಅದ್ದಯನ ಮಾಡುವುದು. (ಕೃತಿಶ್ರೇಣಿ ಸಂಪುಟ ೭, ಪು ೩೧೪) 
ಇಪ್ಪತ್ತನೆಯ ಶತಮಾನದ ವಿಜ್ಞಾನ "ಬಾಹ್ಯ ಪ್ರಪಂಚದ ಪುಸ್ತಕ'ದ ಅಧ್ಯಯನದ 

ದೂರದಂಚಿನಲ್ಲಿ ಈ "ಅಂತರಂಗ ಪುಸ್ತಕ'ದ ಸವಾಲನ್ನೆದುರಿಸಬೇಕಾಗಿವೆ. ನ 


CC-0. Jangamwadi Math Collection. Digitized.by eGangotri 


೯೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಮಗಳ್ಳು 
“ವಿಜ್ಞಾನ ಇದುವರೆಗೆ ಎಂದಾದರೂ ಪ್ರಪಂಚವನ್ನು ಹೊರಗಿನಿಂದ ಬಿಟ್ಟು ಇನ್ನಾವುದಾದರೂ 
ರೀತಿಯಲ್ಲಿ ಗಮನಿಸಿದೆಯೇ ?”ಎಂದು ಪ್ರಾಚೀನಾನ್ವೇಷಕ ದಿವಂಗತ ಪಿಯರೆ ಟೈಲ್‌ಹಾರ್ಡ್‌ ಡ್ನ 
ಚಾರ್ಡಿನ್‌ ಅವರು ಪ್ರಶ್ನಿಸಿ ("ದಿ ಫಿನಾಮೆನನ್‌ ಆಫ್‌ ಮ್ಯಾನ್‌', ಪು. ೫೨) ಹೇಳುತ್ತಾರೆ (ಆದೇ 
ಗ್ರಂಥ, ಪು. ೫೫): 
ಭೌತ ವಿಜ್ಞಾನಿಯ ದೃಷ್ಟಿಯಲ್ಲಿ ಕೊನೇಪಕ್ಷ ಈವರೆಗಾದರೂ- ಬಾಹ್ಮಸ್ಟ ರೂಪವಿಲ್ಲದ 
ಏನೂ ನ್ಯಾಯವಾಗಿ ಅಸ್ತಿತ್ವದಲ್ಲಿಲ್ಲ. ಏಕಾಣು ಜೀವಿಶಾಸ್ತ್ರಜ್ಞರದೂ ಇದೇ ಬೌದ್ದಿಕ 
ದೃಷ್ಟಿಕೋನ; ಏಕಾಣುಜೀವಿರಾಶಿಗಳನ್ನು (ಅನೇಕ ತೊಂದರೆಗಳ ಜತೆಗೆ ಪ್ರಯೋಗಾಲಯದ 
ಪರೀಕ್ಷಕ ದ್ರವ್ಠವೆಂದೇ ಪರಿಗಣಿಸಲಾಗುತ್ತದೆ. ಸಸ್ಯಗಳ ಕ್ಷೇತ್ರದಲ್ಲಿ ಈ ಕೆಲಸ ಇನ್ನೂ ಕಷ್ಟ 
ಅಕಶೇರುಕ ಕೀಟಗಳ ವರ್ತನೆ ಬಗ್ಗೆ ಅಧ್ಯಯನ ಮಾಡುವ ಜೀವಶಾಸ್ತ್ರ ಜನಿಗೆ ಇದು ಒಂದು 
ಜೂಜಾಟವೇ ಆಗುತ್ತದೆ ಕಶೇರುಕಗಳ ವಿಷಯದಲ್ಲಿ ಇಂಥ ದೃಷ್ಟಿ ನಿರರ್ಥಕವಾಗುತ್ತದೆ 
ಕೊನೆಗೆ ಮನುಷ್ಯನ ವಿಷಯಕ್ಕೆ ಬಂದಾಗ ಅದು ಪೂರ್ತಿ ಕುಸಿದು ಬೀಳುತ್ತದೆ ಮನುಷ್ಯನ 
ಅಂತರಂಗ ಅಸ್ತಿತ್ವವನ್ನು ಇನ್ನು ಅಲ್ಲಗಳೆಯುವಂತಿಲ್ಲ ; ಏಕೆಂದರೆ ಅದು ನೇರ ಅಂತರದ್ಧಸ್ಟಿ 
ಮತ್ತು ಎಲ್ಲ ಜ್ಞಾನದ ಸತ್ವಗಳ ವಸ್ತುವಾಗಿದೆ 
೧೧. ವಿಜ್ಞಾನ ಮತ್ತು ಧರ್ಮದ ಬೆಳಕಿನಲ್ಲಿ ಸಂಸ್ಕೃತಿ 

ಪ್ರತ್ಯಕ್ಷಪ್ರಮಾಣ ವಿಜ್ಞಾನವು ನಿಸರ್ಗದ ಬಾಹ್ಮ ಸ್ಥಿತಿಯ ಬಗ್ಗೆ ನಡೆಸುವ ಅಧ್ಯಯನವನ್ನು 
ಮುಂದುವರಿಸಿ ಧರ್ಮವು ಅದರ ಅಂತರಂಗದ ಅಧ್ಯಯನ ನಡೆಸುತ್ತದೆ. ಏಷ್ಯದ ಪ್ರಾಚೀನ 
ಪ್ರಪಂಚವು ಧರ್ಮಕ್ಷೇತ್ರದಲ್ಲಿ ನಿಸರ್ಗದ ಅಂತರಂಗ ಕುರಿತಾದ ವಿಜ್ಞಾನಕ್ಷೇತ್ರದಲ್ಲಿ ಆದ್ಯಪ್ರವರ್ತಕ 
ಕಾಣಿಕೆಗಳಿಂದ ಪೋಷಿಸಲ್ಪಟ್ಟ ಸಂಸ್ಕೃತಿಗಳ ವರ್ಗವೊಂದನ್ನು ಪ್ರತಿನಿಧಿಸುತ್ತದೆ. ಪ್ರತ್ಯಕ್ಷ ಪ್ರಮಾಣ 

. ವಿಜ್ಞಾನಗಳ ಕ್ಷೇತ್ರದಲ್ಲಿ, ನಿಸರ್ಗದ ಬಾಹ್ಕ ಸ್ಥಿತಿಯ ಬಗ್ಗೆ ಅಧ್ಯಯನದಲ್ಲಿ ಆದ್ಕ ಪ್ರವರ್ತಕ 
ಕಾಣಿಕೆಗಳಿಂದ ಪೋಷಿಸಲ್ಪಟ್ಟ ಸಂಸ್ಕೃತಿಯನ್ನು ಆಧುನಿಕ ಪಶ್ಚಿಮವು ಪ್ರತಿನಿಧಿಸುತ್ತದೆ. 

ಈ ಎರಡು ಸಂಸ್ಕೃತಿಗಳೂ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಮಹತ್ತರವಾದವೇ. ಆದರೂ ಅವು 
ಆಂಶಿಕವಾದವು. ಅಪರಿಪೂರ್ಣವಾದವು. ಆಲ್ದಸ್‌ ಹಕ್ಸ್‌ಲೀ ಹೇಳಿದಂತೆ ಆಧುನಿಕ ನಾಗರಿಕತೆ 
ಬುದ್ಧಿಶಾಲಿ ಮೂರ್ಯನನ್ನು ರೂಪಿಸಿದರೆ ಪ್ರಾಚೀನ ನಾಗರಿಕತೆಗಳು ವಿವೇಕಿಯಾದ ಮೂರ್ಯನನ್ನು 
ರೂಪಿಸಿದವು; ಆದರೆ ಪ್ರಪಂಚಕ್ಕೆ ಬೇಕಾದುದು ಬುದ್ಧಿ ಶಾಲಿಗಳೂ ವಿವೇಕಿಗಳೂ ಆದ ಸ್ತ್ರೀ ಪುರುಷರು. 
ಮಾನವನನ್ನು ವೈಯಕ್ತಿಕವಾಗಿಯೂ ಸಾಮೂಹಿಕವಾಗಿಯೂ ಪೂರ್ಣ ಸಾಫಲ್ಯಕ್ಕೊಯ್ಯಬಲ್ಲಂಥ 
ಸಂಸ್ಕೃತಿಯೊಂದನ್ನು ಸಾಧಿಸಲು ಆಧುನಿಕ ಪ್ರಪಂಚ ಪ್ರಯತ್ನಿಸುತ್ತಿದೆ. ಇಂಥ ಸಂಸ್ಥುತಿಗೆ 
ಪ್ರತ್ಯಕ್ಷಪ್ರಮಾಣದ ವಿಜ್ಞಾನ ಮತ್ತು ಧರ್ಮ ವಿಜ್ಞಾನಗಳೆರಡರ ಪೋಷಣೆಯೂ ಬೇಕು. ಗುಣ 
ಮೌಲ್ಯವೃದ್ಧಿಯೇ ಮಾನವ ವಿಕಾಸದ ಒರೆಗಲ್ಲಾದಲ್ಲಿ, ಧರ್ಮವಿಜ್ಞಾನದ ಮೂಲಭೂತ ಪ್ರಾಮುಖ್ಯ 
ಇನ್ನೂ ಹೆಚ್ಚಿನದಾಗುತ್ತದೆ. ಮಾನವ ಜೀವನದಲ್ಲಿ ಗುಣಮೌಲ್ಕ ಮನೋಭಾವ ಮತ್ತು ಸಂಕಲ್ಪ 
ಶಕ್ತಿಗಳ ಮುಕ್ತ ಉತ್ತಮೀಕರಣದ ಫಲವಾಗಿದೆ ; ಇದು ಅಂತರಂಗ ಜೀವನದ, ಧರ್ಮದ ಕ್ಷೇತ್ರ- " 
ವಿಜ್ಞಾನವು ಪ್ಲಟೋನಿಯಮನ್ನು ಬದಲಾಯಿಸಬಹುದು, ಆದರೆ ಮಾನವನ ಹೃದಯದಲ್ಲಿನ 

ಕೇಡಿಗತನವನ್ನು ಅದು ಬದಲಿಸಲಾರದು ಎಂದು ಐನ್‌ಸ್ಟೈನ್‌ ಹೇಳಿದ್ದಾರೆ. ಪ್ರತ್ಯಕ್ಷ ಪ್ರಮಾಣ 
ವಿಜ್ಞಾನ ಮಾನವನ ಸುಖಸಾಫಲ್ಕಗಳಿಗೆ ಅಗತ್ಯ ಸ್ಥಿತಿಗತಿಗಳನ್ನು ರೂಪಿಸಬಲ್ಲದೇ ವಿನಾ ಆವು 
ಅವನಿಗೆ ದೊರೆಯುವುದನ್ನು ಖಾತರಿಪಡಿಸಲಾರವು. ಅಂಥ ಸ್ಥಿತಿಗತಿಗಳು ಅತಿಯಾದರೆ ಹೆಚ್ಚಿನ 
ಅಸಾಫಲ್ಕಕ್ಕೂ ಕಾರಣವಾಗಬಹುದು. ಆಧುನಿಕ ಯುಗದಲ್ಲಿ ಮಾನನನ ದುರಂತ ಇದೇ. 


CC-0. Jangamwadi Math Collection. Digitized BY 6೬8/7601 


ಸಂಸ್ಕೃತಿ, ವಿಜ್ಞಾನ ಮತ್ತು ಧರ್ಮ ೯೫ 
` "ವಿಕಾಸಶೀಲ ದೃಷ್ಟಿ' ಎಂಬ ವಿಷಯವಾಗಿ ಮಾತನಾಡುತ್ತ ಜೂಲಿಯನ್‌ ಹಕ್ಸ್‌ಲೀ ಹೇಳುತ್ತಾರೆ 
("ಎವಲ್ಕೂಷನ್‌ ಆಫ್ಟರ್‌ ಡಾರ್ವಿನ್‌, ಸಂ ೩ ಪು. ೨೫೯). 


ಹೆಚ್ಚು ಸಂಖ್ಯೆಯ ಜನರಿಗೆ ಹೆಚ್ಚಿನ ಸಾಫಲ್ಯ ಭಾವನೆ ದೊರೆತು ಮಾನವ ಸಮಾಜಗಳು 
ಹೆಚ್ಚು ಪರಿಪೂರ್ಣ ಸಾಧನೆಗಳನ್ನು ಮಾಡುವಂತಾಗುವುದೇ ಮಾನವನ ಗುರಿ ಎಂದು ನಾವು 
ನಿಜವಾಗಿ ನಂಬಿದ್ದಲ್ಲಿ ನಾವು ಮಾಮೂಲಾಗಿ ಗಣಿಸಿರುವಂತೆ ಉಪಯುಕ್ತತೆಯ ಪ್ರಾಮುಖ್ಯ 
ಗೌಣವಾಗುವುದು. ಒಂದು ಹಂತದವರೆಗೆ ಮಾನವರ ಮೂಲಭೂತ ಅಗತ್ಯಗಳ ಪೂಡೈಕೆಗೆ 
ಐಹಿಕ ಉತ್ಪಾದನೆಯ ಪ್ರಮಾಣ ಆಧಾರವಾಗಿರಬೇಕು. ಪ್ರತಿವ್ಯಕ್ತಿಗೆ ನಿರ್ದಿಷ್ಟ ಪ್ರಮಾಣಕ್ಕಿಂತ 
ಹೆಚ್ಚಿಗೆ ಆಹಾರಸತ್ವ ಅಥವಾ ಮದ್ಯ ಅಥವಾ ಟೆಲಿವಿಷನ್‌ ಸೆಟ್‌ ಅಥವಾ ಯಂತ್ರಗಳು 
ಅನಗತ್ಯವಣ್ಣೇ ಅಲ್ಲ, ಕೆಟ್ಟದ್ದೂ ಹೌದು. ವಸ್ತುಗಳ ಉತ್ಪಾದನೆ ಪ್ರಮಾಣವು ಅಂತಿಮ ಗುರಿ 
ಬಟ್ಟೆ ಒಗೆಯುವತ್ತ ಸಾಗಲು ಒಂದು ವಿಧಾನವೇ ವಿನಾ ಅದೇ ಗುರಿಯಲ್ಲ. 
ವಿಕಾಸಶೀಲ ದೃಷ್ಟಿಯಲ್ಲಿ ಮಾನವ ವಿಕಾಸದ ಮುನ್ನಡೆಗೆ ಗುಣಮೌಲ್ಯದ ಪ್ರಾಮುಖ್ಯವನ್ನು 

ಒತ್ತಿ ಹೇಳುತ್ತ ಅವರು ನುಡಿದಿದ್ದಾರೆ (ಅದೇ ಗ್ರಂಥ, ಪು.೨೬೦-೬೧ ): 

ಹೀಗೆ ವಿಕಾಸಶೀಲ ದೃಷ್ಟಿ ನಮ್ಮ ಅಸ್ತಿತ್ವವನ್ನು ಸರಳವಾದ, ಆದರೆ ಪ್ರಭಾವ ಶಾಲಿಯಾದ 
ರೀತಿಯಲ್ಲಿ ಎತ್ತಿ ತೋರಿಸುತ್ತದೆ ಅದು ನಮ್ಮ ಗುರಿ ಮತ್ತು ಕರ್ತವ್ಯವನ್ನು ತೋರಿಸುತ್ತದೆ 
ಭೌತದ್ರವ್ಯಕ್ಕಿಂತ ಬುದ್ಧಿಗೆ ಮೇಲಿನ ಸ್ಥಾನವಿರುವುದನ್ನು, ಪ್ರಮಾಣವು ಗುಣಮೌಲ್ಯಕ್ಕೆ 
ಅಡಿಯಾಳಾಗಿರುವುದನ್ನು ಅದು ತೋರಿಸುತ್ತದೆ 

“ಮಾನವ ಜನಾಂಗದ ಕಲ್ಕಾಣ ಮತ್ತು ಪ್ರಗತಿ ಮೊದಲಿಗೆ ಧಾರ್ಮಿಕ ಭಾವನೆ ಮತ್ತು 
ಎರಡನೆಯದಾಗಿ ವಿಜ್ಞಾನ -ಈ ಎರಡು ಮಹಾಸ್ತಂಭಗಳ ಮೇಲೆ ಆಧಾರಗೊಂಡಿವೆಯೆಂದು 
ನನಗನ್ನಿಸುತ್ತದೆ. ಪರಸ್ಪರ ಬೆಂಬಲವಿಲ್ಲದೆ ಅವಾವುದೊಂದೂ ಅತ್ಯಂತ ಪರಿಣಾಮಕಾರಿಯಾಗ 
ಲಾರದು. ವಿಜ್ಞಾನ ಬೆಳೆಯಲು ವಿಶ್ವವಿದ್ಯಾನಿಲಯಗಳೂ ಸಂಶೋಧನಾಲಯಗಳೂ ಇವೆ 
ಆದರೆ ಎಲ್ಲರಿಗೂ ಪರಮಾವಕಾಶವಿರುವುದು ಧಾರ್ಮಿಕ ಕ್ಷೇತ್ರದಲ್ಲಿ” ಎಂದು ಪ್ರಸಿದ್ಧ 
ಜ್ಯೋಟಿರ್ಭೌತ ವಿಜ್ಞಾನಿ ರಾಬರ್ಟ್‌ ಎ. ಮಿಲಿಕನ್‌ ತಮ್ಮ ಆತ್ಮ ಕಥೆಯಲ್ಲಿ ಈ ಆಶಾ 
ಭಾವನೆಯನ್ನು ಸೊಗಸಾಗಿ ವ್ಯಕ್ತಪಡಿಸಿದ್ದಾರೆ 


೧೨. ಭಾರತ ಮತ್ತು ಇರಾನ್‌ ನಡುವಿನ ಸಾಂಸ್ಕೃತಿಕ ಬಾಂಧವ್ಯ 


ಭಾರತ, ಇರಾನ್‌, ಪಾಕಿಸ್ತಾನ್‌, ಆಫ್ಫಾನಿಸ್ತಾನಗಳು ನಿಕಟಸಂಬಂಧಿಗಳಾದ ಸಂಸ್ಕೃತಿಗಳೂ 
ಜನಗಳೂ ಇರುವ ಸ್ಥಳಗಳು. ಸರ್ವಸಾಮಾನ್ಯ ಮೂಲಗಳನ್ನೂ, ಸಾಕಷ್ಟು ಅಂತರ-ಸಾಂಸ್ಟೃತಿಕ 
ಸಂಪರ್ಕಗಳು ಮತ್ತು ಆಧ್ಯಾತ್ಮಿಕ ಸ್ಟೀಕಾರ-ನೀಡಿಕೆಗಳಾಗಿರುವುದನ್ನೂ ಅವುಗಳ ಗತ ಇತಿಹಾಸದಿಂದ 
ತಿಳಿಯಬಹುದಾಗಿದೆ. ಯಾವುದೇ ಜನವರ್ಗಗಳ ನಡುವಣ ಮೂಲಭೂತ ಸಂಬಂಧಗಳಿವು. ಆದರೆ 
ಕೆಲವು ಭಿನ್ನಾಭಿಪ್ರಾಯಗಳು ಇದನ್ನು ಮಸುಕುಮಾಡಿಬಿಟ್ಟಿವೆ. ಈ ಭಿನ್ನಾಬಿಪ್ರಾಯಗಳು 
ಮೇಲಂಚಿನದು, ಕೇಂದ್ರೀಯವಲ್ಲ ಎಂದು ಆಧುನಿಕ ಯುಗದ ವೈಜ್ಞಾನಿಕ ಅರಿವು ಮತ್ತು 


ಮಾನವೀಯತೆ ತೋರಿಸಿಕೊಟ್ಟಿವೆ. ಈ ಭಿನ್ನಾಭಿಪ್ರಾಯಗಳು ಉತ್ಸೇಕ್ಲಿಸಲ್ಪಟ್ಟಿದ್ದು ಪರಸ್ಪರ ಅರಿವು, 


ಮತ್ತು ಸಹಕಾರಗಳನ್ನು ವಿರೋಧಿಸುತ್ತಿವೆ. ಪರಸ್ಪರ ನೆಂಟತನದ ಶಕ್ತಿಗಳನ್ನು ಹರಿಯಬಿಡಲು 
ಮಧ್ಯಯುಗದ ಅಂಧಶ್ರದ್ದೆಯನ್ನು ತೊರೆದು ಆಧುನಿಕ ಜಾಗೃತಿಯನ್ನು ಮೈಗೂಡಿಸಿಕೊಳ್ಳಲು ಈ 
ಪ್ರದೇಶದ ಪ್ರತಿಭಾವಂತ ಜನ ಇನ್ನೂ ಎಷ್ಟು ದೂರ ಸಾಗಬೇಕಾಗಿದೆಯೆಂಬುದನ್ನೂ ಇದು 
ತೋರಿಸುತ್ತದೆ. CC-0. Jangamwadi Math Collection. Digitized by 6೮8/0011 


೯೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


೧೩. ಅಸಹನೆ ಮತ್ತು ಚಿತ್ರಹಿಂಸೆ : ಇವುಗಳ ಉಗಮ 


ನಾವೇ ನೋಡಿರುವಂತೆ ವೈಜ್ಞಾನಿಕ ದೃಷ್ಟಿಯಿಂದ ಸಂಸ್ಕೃತಿ ಮತ್ತು ಧರ್ಮ ಪ್ರತ್ಕೇಕತೆಯನ್ನೂ 

ಅಸಹನೆಯನ್ನೂ ಎಂದೂ ಬೆಳೆಸಲಾರವು. ಈ ಪ್ರದೇಶದ ಹಿಂದೂ, ಜರತುಷ್ಟ ಮತ್ತು ಇಸ್ಲಾಮೀ 
ಮುಮುಕ್ಷುಗಳು ಗಾಢವಾದ ಮಾನವೀಯತೆ, ಸಾರ್ವಲೌಕಿಕ ಭಾವನೆಗಳನ್ನು ಹೊಂದಿದ್ದುದು ಅವರ 
ಮನೋಭಾವ, ಬೋಧನೆಗಳಿಂದ ವ್ಯಕ್ತಪಡುತ್ತದೆ. ಅವರ ದೃಷ್ಟಿಯಲ್ಲಿ ಧರ್ಮ ಅನುಭವ 
ವನ್ನಾಧರಿಸಿದ ವಿಜ್ಞಾನವೆನಿಸಿತ್ತು. ಧರ್ಮವು ಅಂಧಶ್ರದ್ಧೆಗಳ ಕಂತೆ ಎಂದು ಭಾವಿಸುವವರಿಗೂ 
ಇವರಿಗೂ ಘರ್ಷಣೆಗಳು ಆಗಾಗ್ಗೆ ಸಂಭವಿಸುತ್ತಿದ್ದವು. ಮಧ್ಯಯುಗದಲ್ಲಿ ಪಶ್ಚಿಮದಲ್ಲಿ 
ಭೌತವಿಜ್ಞಾನಗಳ ಆದ್ಯ ಪ್ರವರ್ತಕರಿಗಾದಂತೆ ಆಗಿನ ಕಾಲದಲ್ಲಿದ್ದ ಕತ್ತಲೆ ಕವಿದ ಬೌದ್ಧಿಕ 
ಸನ್ನಿವೇಶದಲ್ಲಿ ಈ ಧರ್ಮ ವಿಜ್ಞಾನಿಗಳೂ ಚಿತ್ರಹಿಂಸೆ ಮರಣಗಳಿಗೆ ಗುರಿಯಾಗಬೇಕಾಯಿತು. 
ಮತಗಳೂ ತತ್ವಸಿದ್ಧಾಂತಗಳೂ ಉತ್ತಮ ಸೇವಕರು, ಆದರೆ ಯಜಮಾನರಾಗಿ ಕೆಟ್ಟವರು. ಸತ್ಯ 
ಪ್ರೇಮದಿಂದ ಪ್ರೇರಿತರಾಗಿ ಪ್ರಯೋಗ, ಅನುಭವಗಳಿಗೆ ಪ್ರಯತ್ನಿಸದೆ ರಾಜಕೀಯ ಮತ್ತು ಸರ್ಕಾರಿ 
ಅಧಿಕಾರದ ಪ್ರೋತ್ಸಾಹದಿಂದ ಈ ಮಟ್ಟ ಧರ್ಮಗಳು ಈ ಮಟ್ಟಕ್ಕಿಳಿದಾಗ ಪ್ರತಿಗಾಮಿ ಶಕ್ತಿಗಳಾಗಿ 
ಮಾನವನ ವ್ಯಕ್ತಿತ್ವವನ್ನು ಕೆಡಿಸಿ ಕುಗ್ಗಿಸಿವೆ. ಸಂಸ್ಕೃತಿ ಮತ್ತು ಧರ್ಮ ಕ್ಷೇತ್ರಗಳಲ್ಲಿ ಅಂಧಶ್ರದ್ಧೆ 
ಮತ್ತು ಅದರ ಪ್ರತಿಗಾಮಿ ಶಕ್ತಿಗಳಿಂದ ಮುಕ್ತನಾಗಿ ವೈಯಕ್ತಿಕವಾಗಿಯೂ ಸಾಮೂಹಿಕವಾಗಿಯೂ 
ಮಾನವ ವಿಕಾಸವನ್ನು ಮುನ್ನಡೆಸಲು ಮಾನವನಿಗೆ ಆಧುನಿಕ ಯುಗ ಒಂದು ಶ್ರೇಷ್ಠ ಅವಕಾಶವನ್ನು 
ನೀಡಿದೆ. ವಿಶ್ವವ್ಯಾಪಿ ಅರಿವು ಮತ್ತು ಸಹಕಾರಗಳಿಗೆ ಹೈದಯಪೂರ್ಣ ಪ್ರಾದೇಶಿಕ ಅರಿವು ಮತ್ತು 
ಸಹಕಾರ ಅಗತ್ಯ. 


೧೪. ಉಪಸಂಹಾರ 


ಭಾರತ, ಪಾಕಿಸ್ತಾನ, ಆಫ್ಫಾನಿಸ್ತಾನ, ಇರಾನ್‌ಗಳ ಜನಗಳ ಐತಿಹಾಸಿಕ ಪ್ರಜ್ಞೆಗೆ ತಾರ್ಕಿಕತೆಯ 
ಬೆಳಕು ದೊರೆತು ಧರ್ಮ ಮತ್ತು ಸಂಸ್ಕೃತಿ ಬಗ್ಗೆ ಆಧುನಿಕ ವಿಜ್ಞಾನ ಸೂಚಿಸುವಂತೆ ವಿವೇಕಯುತ 
ದೃಷ್ಟಿ ತಳೆದಲ್ಲಿ ತಮ್ಮ ಒಳಿತಿಗೂ ವಿಶ್ವದ ಒಳಿತಿಗೂ ಒಂದು ರಚನಾತ್ಮಕ ಶಕಿಯಾಗಿ ಸಹಕಾರ 
ಸೌಹಾರ್ದಗಳಿಂದ ಸಂಘಟಿತರಾಗಲು ಸಾಧ್ಯವಿದೆ. EE 

ಈ ನಾಲ್ಕು ದೇಶಗಳ ಜನ ನಿಜವಾಗಿ ಆಧುನಿಕ ಯುಗಕ್ಕೆ ಪ್ರವೇಶಿಸುವಂತಾಗಲು ಅವರಿಗೆ 
ಇಂದು ದೊರೆಯಬೇಕಾದ ಪಾಠ ಇದು, ಈ ದೇಶಗಳಲ್ಲಿನ ಸಂವೇದನಶೀಲ ವ್ಯಕ್ತಿಗಳು ಈ ದಿಶೆಯಲ್ಲಿ 
ಕಾರ್ಯನಿರತರಾಗಿರುವರೆಂದು ತಿಳಿಯಲು ಹರ್ಷವಾಗುತ್ತದೆ. ಈ ಹಾದಿ ದೀರ್ಥವಾದುದು, 
ಕಷ್ಟಕರವಾದುದು ; ಆದರೆ ಸತ್ಯವೇ ಜಯಿಸುವುದು, ಕತ್ತ, ಲೆಯನ್ನು ಬೆಳಕು ನಿವಾರಿಸುವುದು ಎಂಬ 
ನಂಬಿಕೆ ನಮ್ಮನ್ನು ಮುನ್ನಡೆಸುತ್ತದೆ. ಈ ಪ್ರದೇಶದ ಎರಡು ದೇಶಗಳಿಗೆ ಸಂಬಂಧಿಸಿದಂತೆ ಕಲ್ಕತ್ತೆಯ 
ಇರಾನ್‌ ಸೊಸೈಟಿ ಅಂಥ ರೀತಿಯಲ್ಲಿ ಕಾರ್ಯ ನಿರತರಾಗಿರುವುದನ್ನು -ನೋಡಿ ನಾನು ಹರ್ಷ 
ಗೊಂಡಿದ್ದೇನೆ. ಅದರ ಕೆಲಸ ಯಶಸ್ವಿಯಾಗಿ ಸಾಗಲಿ : 


ಅನು : ಕೆ. ಎಸ್‌. ರಾಮಕೃಷ್ಣಮೂರ್ತಿ 


CC-0. Jangamwadi Math Collection. Digitized by eGangotri 


೪ ೯ 
ರಾಜಕಾರಣದಲ್ಲಿ ಧರ್ಮದ ಪಾತ್ರ* 


೧. ಪ್ರಸ್ತಾವನೆ : ಸಾಮಾಜಾತೀತ ಮೌಲ್ಯವಾಗಿ ಧರ್ಮ 


ಪ್ರಥಮತಃ ಧರ್ಮ ಎಂಬುದು ಸೆಮಾಜಾತೀತವೂ ಅಂತರ್ದೃಷ್ಟಿಯದೂ ಆದಂಥ ಒಂದು 
ಮೌಲ್ಯ. ಮನುಷ್ಯನಿಗೆ ಇಂದ್ರಿಯ ಸಂಬಂಧವಾದ ಸಾಪೇಕ್ಷ ಮೌಲ್ಯಗಳು ಸಾಕೆನಿಸಿದಾಗ ಅಲೌಕಿಕವೂ 
ಪಾರಮಾರ್ಥಿಕವೂ ಆದ ಮೌಲ್ಯವನ್ನು ಬಯಸಿದಾಗ ಧರ್ಮ ಅವನನ್ನಾವರಿಸುತ್ತದೆ. ಈ ದೃಷ್ಟಿ 
ಯಿಂದ ಅದು ಧರ್ಮಕ್ಷೇತ್ರವನ್ನೂ, ಸಾಮಾಜಿಕ ನೀತಿನಿಷ್ಠೆಗಳ ಕ್ಷೇತ್ರವನ್ನೂ ಮೀರಿದ್ದಾಗುತ್ತದೆ. 
ಆಧ್ಯಾತ್ಮಿಕತೆ ಅಥವಾ ದೈವಿಕ ಲಕ್ಷಣ ಪರಮ ಗುರಿ. ಭಾರತೀಯ ವಿಚಾರಧಾರೆ ಅದನ್ನು 
ನಿಃಶ್ರೇಯ (ಸತ್ಮಸಾಕ್ಷಾತ್ಕಾರದ ಮೂಲಕ ಮುಕ್ತಿ ಸಾಧನೆ) ಎಂದು ಕರೆದು ಅದು ಪರಮಪುರುಷಾರ್ಥ 
ಎಂದು ಘೋಷಿಸಿದೆ. ಧರ್ಮ, ಅರ್ಥ, ಕಾಮ--ಈ ಇತರ ಗುರಿ-ಮೌಲ್ಯಗಳನ್ನು ಒಟ್ಟಿಗೆ ಅಭ್ಯುದಯ 
ಎಂದು ಕರೆಯಲಾಗಿದೆ. ಸುಸಂಸ್ಕೃತ ಸಂತೃಪ್ತಿಗಾಗಿ ಸಾಮಾಜಿಕ ಸನ್ನಿವೇಶದಲ್ಲಿ ಮಾನವ ಸಾಧಿಸುವ 
ಮೌಲ್ಯಗಳವು. ಅಭ್ಯುದಯ ಮತ್ತು ನಿಃಶ್ರೇಯಸ್ಸು ಮಾನವರ ಒಟ್ಟು ಆಶೋತ್ತರಗಳನ್ನೂ, ಮೌಲ್ಕ 
ಮತ್ತು ಗುರಿಗಳನ್ನೂ ಒಳಗೊಂಡಿದ್ದಾಗಿವೆ. ಸಮಾಜ ಅಥವಾ ಒಂದು ವರ್ಗದ ದೃಷ್ಟಿಯಿಲ್ಲದೆ 
ನಾವು ಅಭ್ಯುದಯವನ್ನು ಸಾಧಿಸಲಾಗುವುದಿಲ್ಲ. ಸಾಮಾಜಿಕ ಸಂಪರ್ಕಗಳಿಂದ ಹೊರಗಿರದೆ 
ನಿಃಶ್ರೇಯಸವನ್ನು ಸಾಧಿಸಲಾಗದು. ಅಭ್ಯುದಯದ ಹಂತದಲ್ಲಿ ನಾವು ಪರಸ್ಪರರ ಜತೆಗೂಡಿ ಪ್ರಗತಿ, 
ಕಲ್ಮಾಣಗಳತ್ತ ಸಾಗುತ್ತೇವೆ. ಆದರೆ ನಿಃಶ್ರೇಯಸ್ಸಿನ ಹಂತದಲ್ಲಿ ನಾವು ಏಕಾಂಗಿಗಳಾಗಿ ಏಕದತ್ತ 
ಸಾಗುತ್ತೇವೆ. ಡಾ1 ಎಸ್‌. ರಾಧಾಕೃಷ್ಣನ್‌ ಅವರು ಹೇಳಿದಂತೆ ಜೀವನದ ಪಯಣದ ಕೊನೆಯ 
ಹಂತದಲ್ಲಿ ನಾವು ಸತ್ಯದ ಎತ್ತರಕ್ಕೆ ಒಬ್ಬೊಬ್ಬರಾಗಿ ಸಾಗುತ್ತೇವೆ. 


೨. ಸಾಮಾಜಿಕ ಶಕ್ತಿಯಾಗಿ ಧರ್ಮ 


ಧರ್ಮವು ಅವಶ್ಶವಾಗಿಯೇ ಸಮಾಜಾತೀತವಾಗಿದ್ದು ವೈಯಕ್ತಿಕ ನಿರ್ವಹಣೆಯದಾಗಿದ್ದರೂ 
ಸಾಮಾಜಿಕ ಸಂಬಂಧಗಳ ಪ್ರಮುಖ ಕ್ಷೇತ್ರದಲ್ಲಿ ಅದು ಒಂದು ಪ್ರಮುಖ ಪಾತ್ರವನ್ನು ಹೊಂದಿದೆ. 
ಆದರೆ ಈ ಪಾತ್ರ ನಿರ್ವಹಣೆಯಲ್ಲಿ ತೀವ್ರ ರೀತಿಯ ದೋಷಗಳಿವೆ.. ಮಾನವ ಪ್ರಗತಿ ಮತ್ತು 
ಕಲ್ಯಾಣಕ್ಕೆ ಧರ್ಮವು ಅಡ್ಡಿಯಾಗಿರುವ ನಿದರ್ಶನಗಳು ಇತಿಹಾಸದಲ್ಲಿ ಹೇರಳವಾಗಿವೆ. ಆದ್ದರಿಂದ 
ರಾಜಕಾರಣದಲ್ಲಿ ಧರ್ಮದ ಪಾತ್ರ ಕುರಿತು ವಿಚಾರಮಾಡುವುದು-ಅದರಲ್ಲೂ ಧರ್ಮದ 
ದುರುಪಯೋಗವಾಗಿ ಅದರ ಪಾತ್ರವನ್ನು ಸರಿಯಾಗಿ ನಿಷ್ಕರ್ಷಿಸಲಾಗದೆ ಅದರಿಂದ ಕೋಟ್ಕಂತರ 





*೧೯೪೯ನೇ ಇಸವಿಯ ಮೇ ತಿಂಗಳಲ್ಲಿ ಪೂರ್ವ ಪಾಕಿಸ್ತಾನ(ಈಗ ಬಾಂಗ್ಲಾದೇಶ)ದ ಸಿಲ್ಲೆಟ್‌ನಲ್ಲಿ 


ಒಂದು ಸಾರ್ವಜನಿಕ ಸಭೆಯಲ್ಲಿ ಮಾಡಿದ ಭಾಷಣ. 
. CC-0. Jangamwadi Math Collection. Digitized by eGangotri 


ಇ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಜನರ ಸುಖ ಸಂತೋಷಗಳಿಗೂ ಅಡ್ಡಿಯಾಗಿರುವ ಇಂದಿನ ಭಾರತದಲ್ಲಿ--ತೊಡಕಿನ ಕೆಲಸ. ಆದರೂ 
ಈ ವಿಚಾರ ಮಾಡಬೇಕು ; ಈ ಸವಾಲಿನಲ್ಲಿನ ಪಣ ದೊಡ್ಡದು. ವ್ಯಕ್ತಿಗೆ ಸಂಬಂಧಪಟ್ಟಂತೆಯೂ 
ಸಾಮಾಜಿಕ ಶಕ್ತಿಯೊಂದಾಗಿಯೂ ಧರ್ಮದ ವ್ಯಾಪ್ತಿಯೇನು, ಸಾಮಾಜಿಕ ವ್ಯವಸ್ಥೆಯ ಆರೊ 
ಮತ್ತು ದೃಢತೆಗೆ ಅದು ಏನು ಕಾಣಿಕೆ ಸಲ್ಲಿಸಬಲ್ಲದು ಎಂಬುದನ್ನು ಹೇಳಬೇಕಾದ ಅಗತ್ಯ ತುರ್ತಾಗಿದೆ. 
ಜೀವನವನ್ನು ಸಮಗ್ರ ದೃಷ್ಟಿಯಿಂದ ನೋಡಬಲ್ಲ, "ಸರ್ವ ಸತ್ತ್ಯ ಸುಖೋ ಹಿತಃ' (ಮಾಂಡೂಕ್ಕ 
ಕಾರಿಕಾ, ೪.೨) ಎಂಬುದನ್ನೇ ಧ್ಯೇಯವಾಗುಳ್ಳ ವೇದಾಂತದಂಥ ತತ್ವಜ್ಞಾನದ ಮಾರ್ಗದರ್ಶನದಲ್ಲಿ 
ಪರಸ್ಪರರನ್ನು ದೃಷ್ಟಿಸುವುದರಿಂದ ಧರ್ಮ, ರಾಜಕಾರಣ ಎರಡೂ ಅಪಾರ ಪ್ರಯೋಜನ ಪಡೆಯ 
ಬಹುದು ; ಸಕಲ ಮಾನವ ಜನಾಂಗದ ಕಲ್ಮಾಣವನ್ನು ಬಯಸುವ ಧ್ಯೇಯ ಅದು. 

ಆಧುನಿಕ ಪ್ರಪಂಚದಲ್ಲಿ ನಾನಾ ತೆರನಾದ ಶಕ್ತಿಗಳೂ ನಿಷ್ಠೆಗಳೂ ಮಾನವನ ಭವಿಷ್ಯವನ್ನು 
ರೂಪಿಸಲು ಪ್ರಯತ್ನಿಸುತ್ತಿವೆ. ಈ ವಿರುದ್ಧ ಶಕ್ತಿಗಳು ಮತ್ತು ವಿಭಿನ್ನ ನಿಷ್ಠೆಗಳ ನಡುವೆ ಧರ್ಮವು 
ಸತ್ತ್ವಪೂರ್ಣವಾದ ಪ್ರಗತಿಪರ ಪಾತ್ರವನ್ನು ನಿರ್ವಹಿಸಬೇಕಾಗಿದೆ. ಮಾನವ ಜನಾಂಗವನ್ನು ಉನ್ನತ 
ನೈತಿಕ ಹಂತಕ್ಕೇರಿಸುವುದು ಧರ್ಮದ ಉದ್ದೇಶ. ಹಿಂದೆ ಧರ್ಮ ತನ್ನ ಪಾತ್ರವನ್ನು ನಿರ್ವಹಿಸಿದೆ. 
ಆದರೆ ಇಂದು ಅದು ಇನ್ನೂ ಹೆಚ್ಚಿನ ಪಾತ್ರ ನಿರ್ವಹಿಸಬೇಕಾಗಿದೆ. ಹಿಂದೆ ನಮ್ಮ ಸಮಸ್ಯೆಗಳು 
ಕೆಲವೇ ಆಗಿದ್ದು ಸರಳವಾಗಿದ್ದವು. ಸಣ್ಣಸಣ್ಣ ಜನವರ್ಗಗಳ ಬಗ್ಗೆ ಆಗ ವ್ಯವಹರಿಸಬೇಕಾಗಿತ್ತು. 
ಇಂದು ಸಮಸ್ಯೆಗಳು ಅಗಾಧ ಪ್ರಮಾಣದ್ದಾಗಿವೆ ; ನಾವು ದೊಡ್ಡ ರಾಷ್ಟ್ರೀಯ ಸಮಾಜಗಳ ಬಗ್ಗೆ, 
ಇಡೀ ಮಾನವ ಜನಾಂಗದ ಬಗ್ಗೆ ವ್ಯವಹರಿಸಬೇಕಾಗಿದೆ. ಆಧುನಿಕ ಪ್ರಪಂಚದ ಪ್ರಕ್ಷಬ್ಧ ಸಾಗರದಲ್ಲಿ 
ನಾವು ಈಜಿ ಗೆಲ್ಲಬಲ್ಲೆವೋ, ಮುಳುಗಿ ಹೋಗುವೆವೋ ಎಂಬುದು ಮಾನವ ಜನಾಂಗದ ಆಧ್ಯಾತ್ಮಿಕ 
ಏಕತೆ ಮತ್ತು ಸಮಾನತೆಯ ಆಧಾರದ ಮೇಲೆ ಪ್ರಪಂಚವನ್ನು ಒಂದೇ ಕುಂಟುಂಬವಾಗಿ ಸಂಘಟಿಸುವ 
ನಮ್ಮ ಸಾಮರ್ಥ್ಯವನ್ನು ಅವಲಂಬಿಸಿದೆ. 
೩. ಧರ್ಮ ಅದರ ಸಾರ್ವಲೌಕಿಕ ಹಾಗೂ ಕ್ಷೇತ್ರೀಯ ಲಕ್ಷಣಗಳು 
ಪ್ರತಿಯೊಂದು ಪ್ರಮುಖ ಧರ್ಮದಲ್ಲೂ ಅದರ ನಿರ್ದಿಷ್ಟ ಕ್ಷೇತ್ರೀಯ ಲಕ್ಷಣಗಳ ಜತೆಗೆ 
ಸಾರ್ವಲೌಕಿಕವಾದ ಕೆಲವು ಲಕ್ಷಣಗಳಿರುತ್ತವೆ. ಎಲ್ಲ ಧರ್ಮಗಳಲ್ಲೂ ಇರುವ ಈ ಸಾರ್ವಲೌಕಿಕ 
ಲಕ್ಷಣಗಳು ಮಾನವ ಜನಾಂಗಕ್ಕೆ ನೀಡುವ ಸಂದೇಶ ಒಂದೇ ರೀತಿಯದು. ಆದರೆ ಧರ್ಮಗಳ 
ಅನುಯಾಯಿಗಳ ಆಚರಣೆಯ ರೀತಿಯಲ್ಲಿ ಅವು ಪ್ರಾದೇಶಿಕವೂ ಸಂಕುಚಿತ ಭಾವನೆಯದೂ ಆಗಿರು 
ವುದೇ ಹೆಚ್ಚು. ಧಾರ್ಮಿಕ ಸಂಸ್ಥೆಗಳು ಪಂಥಾಭಿಮಾನಗಳನ್ನು ಬೆಳಸಿ ಪ್ರತಿಪಾದಿಸಿದವು. ಆದರೆ 
ಇಂದಿನ ಪ್ರಪಂಚದಲ್ಲಿ ಪಂಥೀಯ ಭಾವನೆಗಳಿಂದ ಏನೂ ಪ್ರಯೋಜನವಿಲ್ಲ. ಇಂದು ಪಂಥ, 
ಜಾತಿಮತಗಳ ಎಲ್ಲೆ ಮೀರಿದ ಅಸಂಖ್ಯಾತ ಶಕ್ತಿಗಳು ಭಾವನೆಗಳು ಮತ್ತು ಮಾನವರ ಆಶೋತ್ತರಗಳ 
ಬಗ್ಗೆ ವ್ಯವಹರಿಸಬೇಕಾಗಿದೆ. ಆದ್ದರಿಂದ ಸಂಧಾನ ಮತ್ತು ಹೊಂದಾಣಿಕೆಯ ಸಮಸ್ಯೆ ಅಗಾಧ 
ವಾದುದು. ಆಧುನಿಕ ಯುಗದ ಅಗತ್ಯಗಳನ್ನು ಸಣ್ಣ ದೃಷ್ಟಿಯ ಸ್ವಾರ್ಥಮನೋಭಾವಗಳು ಪೂರೈಸ 
ಲಾರವು. ವಿಷಯಗಳನ್ನು ನಾವು ವಿಶಾಲ ದೃಷ್ಟಿಯಿಂದ ನೋಡಬೇಕು. ಎಲ್ಲ ಧರ್ಮಗಳಲ್ಲಿನ 
ಸಾರ್ವಲೌಕಿಕ ಲಕ್ಷ್ಮಣಗಳನ್ನು ಅವುಗಳ ಪಂಥೀಯ ಪರಿಮಿತಿಯಿಂದ ಮುಕ್ತಗೊಳಿಸಿದರೆ ಮಾತ್ರ 
ಇಂದಿನ ಪ್ರಪಂಚದಲ್ಲಿ ಧರ್ಮವನ್ನು ಒಂದು ಪ್ರಗತಿಶೀಲ ಶಕ್ತಿಯಾಗಿಸಬಹುದು. ಇಂದಿನ ಜಗತ್ತು 
ವಿಜ್ಞಾನ ಮತ್ತು ಯಂತ್ರಶಾಸ್ತ್ರಗಳಲ್ಲಿ ಅದ್ಭುತ ಮುನ್ನಡೆಯನ್ನು ಕಂಡಿದೆ. ಆದರೆ ವೈಜ್ಞಾನಿಕ 
ವಾರ ಮತ್ತು ತಂತ್ರವಿಧಾನಗಳಲ್ಲಿ ಇಷ್ಟಲ್ಲ ಕ್ರಾಂತಿಯಾಗಿದ್ದರೂ ಆಧುನಿಕ ಮಾನವ 
ರವನ್ನು ಪರ್ಶಿಯ ತೊರೆಯಲು ಸರಾಗ ಧರ್ಮವು ವಂಬಾಗಿಲಿನಂದ ತನ್ನ 


ರಾಜಕಾರಣದಲ್ಲಿ ಧರ್ಮದ ಪಾತ್ರ ೯೯ 
ಮನೆಯನ್ನು ಪ್ರವೇಶಿಸಲು ಇಂದಿನ ತಾರ್ಕಿಕ ಬುದ್ಧಿಯುಳ್ಳ ಮಾನವ ಅವಕಾಶ ಕೊಟ್ಟಿಲ್ಲ. ಆದರೆ 
ಆದು ಗುಟ್ಟಾಗಿ ಹಿಂಬಾಗಿಲಿನಿಂದ ಅವನ ಜೀವನವನ್ನು ಪ್ರವೇಶಿಸುತ್ತದೆ. ಧರ್ಮ ಒಂದು ಸತ್ವಶಾಲಿ 
ಶಕ್ತಿಯಾಗುಳಿದಿದೆಯೆಂಬುದನ್ನು ಇದು ತೋರಿಸುತ್ತದೆ. ಆದರೆ ತಾರ್ಕಿಕ ವಿಚಾರಧಾರೆಯ 
ಶುದ್ಧೀಕರಣವಿಲ್ಲದ ಕಾರಣ ಈ ಧರ್ಮ ಭಾವೋದ್ವೇಗದ್ದಾಗಿದ್ದು ಮತೀಯವೂ ಪ್ರತಿಗಾಮಿಯೂ 
ಆಗಿರುತ್ತದೆ. ಸಕಲ ಮಾನವ ಜನಾಂಗವನ್ನು ಒಂದಾಗಿ ಕಾಣುವ ಧರ್ಮ ರಾಗದ್ವೇಷರಹಿತವಾದ 
ವಿಚಾರಧಾರೆಯ ಫಲವಾಗಿದ್ದು ಪ್ರಗತಿಶೀಲ ದೃಷ್ಟಿ ಮತ್ತು ಕ್ರಿಯಾಶೀಲತೆಯನ್ನು ಹೊಂದಿರುತ್ತದೆ. 
ಧರ್ಮದ ನಿಜವಾದ ಉದ್ದೇಶ ಮತ್ತು ಕರ್ತವ್ಯ ಮಾನವ ನಾಗರಿಕತೆಯ ಇತಿಹಾಸದಲ್ಲಿ ಎದ್ದು 
ಕಾಣುತ್ತದೆ. ಮಾನವನನ್ನು ಹೆಚ್ಚು ನಾಗರಿಕನಾಗಿ, ಸುಸಂಸ್ಕೃತನಾಗಿ ಮಾಡುವುದೇ ಅದರ ಉದ್ದೇಶ. 
ಸ್ತ್ರೀಪುರುಷರು ನಿಜವಾಗಿ ಸುಸಂಸ್ಕೃತರಾಗಿ ತಮ್ಮ ವಿಚಾರ-ಮನೋಭಾವಗಳನ್ನು ಸುಧಾರಿಸಿ 
ಕೊಂಡಾಗಲೆ ನಿಜವಾದ ನಾಗರಿಕತೆ ಬರುವುದು. ಸದಾ ವ್ಯಾಪಿಸುತ್ತಿರುವ ರಂಗಗಳಲ್ಲಿ ಮಾನವ 
ಜನಾಂಗದ ಆಧ್ಯಾತ್ಮಿಕ ಏಕತೆಯನ್ನು ಕಾರ್ಯತಃ ಸಾಧಿಸಿ ಮನುಷ್ಯ ಮನುಷ್ಯರ ನಡುವಣ ಅಂತರ 
ವನ್ನು ನಿವಾರಿಸುವುದರ ಮೂಲಕ ಮಾನವ ಸಾಹಚರ್ಯವನ್ನು ಬೆಳಸುವುದು ಧರ್ಮದ ಕೆಲಸ. 


೪. ಧರ್ಮದ ಬಗ್ಗೆ ಇತ್ತೀಚಿನ ಟೀಕೆ 


ಧರ್ಮ ಬರಡಾಗಿ ಹೋಗಿದೆ, ಆಧುನಿಕ ವೈಜ್ಞಾನಿಕ ಪ್ರಪಂಚದ ಅಗತ್ಯಗಳನ್ನು ಅದು 
ಪೂರೈಸಲಾರದು, ಆದ್ದರಿಂದ ಈಗ ಅದು ಅನಗತ್ಯ ; ವೈಜ್ಞಾನಿಕ ಮತ್ತು ತಾಂತ್ರಿಕ ಮುನ್ನಡೆಯ ಈ 
ದಿನಗಳಲ್ಲಿ ಧರ್ಮ ನಿರುಪಯುಕ್ತವಾಗಿದೆ ಎಂದು ಕೆಲವೊಮ್ಮೆ ಹೇಳುವುದುಂಟು. ಧರ್ಮದ ಬಗ್ಗೆ 
ಮಾರ್ಕ್ಸ್‌ವಾದ ಮತ್ತು ತಾರ್ಕಿಕ ವಿಚಾರಶೀಲರ ಟೀಕೆಯ ಹುರುಳು ಇದೇ. ಧರ್ಮವು ಸಾಮಾಜಿಕ, 
ರಾಜಕೀಯ, ಆರ್ಥಿಕ ಮತ್ತು ಬೌದ್ಧಿಕ ಪ್ರಗತಿಗೆ ಅಡ್ಡಿಯಾಗಿದೆ, ಅದು ಉಳಿವಿಗೆ ನೆರವಾಗುವುದಿಲ್ಲ, 
ಅದೊಂದು ಅಡ್ಡಿ ಎಂಬುದೇ ಮಾರ್ಕ್ಸ್‌ ಮತ್ತು ಇತರ ಟೀಕಾಕಾರರ ವಾದ. ನಮಗಿಂದು ಬೇಕಾದದ್ದು 
ಸಾಮಾಜಿಕ ಸುಧಾರಣೆ ; ಅದಾಗಲು ಧರ್ಮವನ್ನು ತೊರೆಯಬೇಕು. 4 

ಧರ್ಮದ ಬಗ್ಗೆ ಈ ಟೀಕೆ ಎಷ್ಟರಮಟ್ಟಿಗೆ ಸಮಂಜಸ ? ವಿಜ್ಞಾನ ಸಂಶೋಧನೆ, ಯಾಂತ್ರಿಕ: 
ಶೋಧನೆ ಮತ್ತು ಐಹಿಕ ಪ್ರಗತಿಗಳಲ್ಲಿ ನಾವು ತ್ವರಿತ ಮುನ್ನಡೆ ಸಾಧಿಸಿದ್ದೇವೆಂಬುದು ನಿಜ. ಆದರೆ 
ಇಷ್ಟೆಲ್ಲ ಹೆಮ್ಮೆ ಕೊಚ್ಚಿಕೊಳ್ಳುವ ಸಾಧನೆ, ಪ್ರಗತಿಗಳಿದ್ದರೂ ಮಾನವರಾಗಿ ನಾವು ಹಿನ್ನಡೆದಿಲ್ಲವೆ ? 
ನಮ್ಮ ಸಂಗಡಿಗರೊಡನೆ, ನೆರೆಹೊರೆಯವರೊಡನೆ ನಾವು ವ್ಯವಹರಿಸುವ ರೀತಿಯಲ್ಲಿ ನಾವೆಷ್ಟು 
ಹಿಂದುಳಿದಿದ್ದೇವೆ ಎಂಬುದು ವ್ಯಕ್ತವಾಗುತ್ತದೆ. ಸಾಮಾಜಿಕ ಭಾವನೆ, ಸಹಾನುಭೂತಿಗಳಲ್ಲಿ ನಾವು 
ಮುಂದುವರಿದಿದ್ದೇವೆಯೆ ? ಇದಕ್ಕೆ ಉತ್ತರ ಸ್ಪಷ್ಟವಾಗಿ “ಇಲ್ಲ”. ನಮ್ಮೆಲ್ಲರಲ್ಲೂ ಅನಾಗರಿಕ 
ಭಾವನೆ ಇನ್ನೂ ಉಳಿದಿದೆ. ನಾಗರಿಕತೆ ಎಂಬುದು ಈ ಅನಾಗರಿಕ ಭಾವನೆಯನ್ನು ಆವರಿಸಿರುವ 
ಮುಸುಕು ಅಷ್ಟೇ. ನಮ್ಮ ತಾರ್ಕಿಕ ಭಾವನೆ ಮತ್ತು ತಿಳಿವಳಿಕೆ ಮೇಲುಮೇಲಿನದು. ವಿವೇಚನೆಯ 
ಅಡಿಯಲ್ಲೇ ಅನಾಗರಿಕ ಭಾವನೆ ನೆಲಸಿರುತ್ತದೆ. ನಮ್ಮಲ್ಲಿನ ಈ ಅನಾಗರಿಕ ಪ್ರವೃತ್ತಿಯನ್ನು 
ಪಳಗಿಸಿ ಒಂದು ಸುಸುಂಘಟಿತ ವ್ಯಕ್ತಿತ್ವವನ್ನಾಗಿ ನಮ್ಮನ್ನು ರೂಪಿಸಿಕೊಂಡು, ಅನಾಗರಿಕನ ಸತ್ವ 
ಸಾಮರ್ಥವನ್ನುಳಿಸಿಕೊಂಡು ವಿವೇಕ ಅಥವಾ ಬುದ್ಧಿಯ ಮಾರ್ಗದರ್ಶನದಲ್ಲಿ ಆ ಪ್ರವೃತ್ತಿಯನ್ನು 
ಹದಕ್ಕೆ ತರುವಂಥ ಸತ್ವಪೂರ್ಣ ಗುಣವನ್ನು ಬೆಳಸಿಕೊಳ್ಳುವುದೇ ನಮ್ಮ ಮುಂದಿನ ಸಮಸ್ಯೆಯಾಗಿದೆ. 
, ವ್ಯಕ್ತಿಯಲ್ಲೂ ಸಮಾಜದಲ್ಲೂ ಪಳಗಿಸದ ಭಾವೋದ್ವೇಗಗಳು ಜೀವನದ ಸಮಸ್ತರವನ್ನು ಕೆಡಿಸುತ್ತವೆ. 
ಇಷ್ಟೊಂದು ಅಸ್ತವ್ಯಸ್ತವಾಗಿರುವ ಪ್ರಪಂಚದಲ್ಲಿ ಸಾಮರಸ್ಕ, ಹೊಂದಾಣಿಕೆಗಳನ್ನು ತರಲು 
ಪ್ರಪಂಚವು ಧರ್ಮದತ್ತ ನೋಡಬೇಕು. ನಾನಾ ಸಮಾಜಗಳು ಮತ್ತು ದೇಶಗಳ ಕೋಟ್ಕಂತರ 


CC-0. Jangamwadi Math Collection. Digitized by eGangotri 


ಇಂ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಜನರ ಸಾಮೂಹಿಕ ಜೀವನದಲ್ಲಿ ಹಿಂದಿಗಿಂತ ಹೆಚ್ಚು ವಿಶಾಲ ಪ್ರಮಾಣದಲ್ಲಿ ಧರ್ಮ ಇಂದು ' 
ತನ್ನ ಪಾತ್ರವನ್ನು ನಿರ್ವಹಿಸಬೇಕಾಗಿದೆ. ಹೀಗಾಗಿ ಧರ್ಮವು ಕಂದಾಚಾರದ್ದಾಗಿ ಹೋಗಿಲ್ಲ. 
ವರ್ಷಗಟ್ಟಲೆ ನಾಗರಿಕತೆ, ಪ್ರಜಾಪ್ರಭುತ್ವ, ಪ್ರಗತಿ ಎಲ್ಲಾ ಇದ್ದೂ ಮನುಷ್ಯ ಕೇವಲ ಮೂವತ್ತು 
ವರ್ಷಗಳ ಅಂತರದಲ್ಲಿ ಪರಸ್ಪರರನ್ನು ನಾಶಮಾಡಲು ಎರಡು ಘೋರ ಯುದ್ಧಗಳನ್ನು ನಡೆಸಿದರೆ 
ಮನುಷ್ಯನನ್ನು ನಾಗರಿಕನೆನ್ನಲಾಗುತ್ತದೆಯೇ ? ಧರ್ಮದ ಪೋಷಣೆ ಈಗ ಅವನಿಗೆ ಅನಗತ್ಯವೆನ್ನ 
ಲಾದೀತೆ? ಇಲ್ಲ, ನಮ್ಮ ಮನೋವಿಕಾರಗಳು ಪಳಗಿಲ್ಲ. ನಮ್ಮಲ್ಲಿನ ಪಶುಪ್ರವೃತ್ತಿಯದೇ ಮೇಲುಗೈ 
ಆಗಿದೆ. ಮನುಷ್ಯರು ತಮ್ಮ ತಮ್ಮಲ್ಲೂ ತಮ್ಮ ಪರಿಸರದೊಡನೆಯೂ ಸೌಹಾರ್ದ ಸಾಮರಸ್ಯಗಳಿಂದ 
ಬಾಳಬೇಕು. ಅಂತರಂಗದಲ್ಲೂ ಬಹಿರಂಗದಲ್ಲೂ ಪ್ರಾಮಾಣಿಕತೆಯೇ ಒಂದು ನಾಗರಿಕತೆಯ 
ನಿಜವಾದ ಅಳತೆಗೋಲು ; ಇದು ಧರ್ಮದ ಮುಖ್ಯ ಕೆಲಸ ; ಇಂದು ನಾಗರಿಕತೆ ತನ್ನ ನೆರವಿಗೆ 
ಧರ್ಮವನ್ನು ಆಹ್ವಾನಿಸಬೇಕು. 
೫. ಧರ್ಮವನ್ನು ಅರಸದ ಎರಡು ಬಗೆಯ ಜನ 

ಎರಡು ಬಗೆಯ ಜನ ಧರ್ಮದ ನೆರವನ್ನು ಅರಸುವುದಿಲ್ಲ. ತಮ್ಮದೇ ಸ್ಥಳೀಯ ಪ್ರವೃತ್ತಿಗಳ 
ಪ್ರಪಂಚದಲ್ಲಿ ಬಾಳುವುದರಲ್ಲೇ ತೃಪ್ತರಾಗುವಂಥವರು ಒಂದು ವರ್ಗ. ತಮ್ಮ ಮನೋವಿಕಾರಗಳನ್ನು 
ನಿಯಂತ್ರಿಸಿಕೊಂಡು ಸಾಮಾನ್ಯ ಮಾನವಮಟ್ಟಕ್ಕಿಂತ ಮೇಲೇರಿರುವವರು ಎರಡನೆ ಗುಂಪು. 
ವಿಪರೀತವಾದ ಈ ಎರಡೂ ಮಟ್ಟಗಳ ನಡುವೆ ಇರುವವರೆಲ್ಲರಿಗೂ ಧರ್ಮದ ಪೋಷಣೆ ಬೇಕು. 
ವಿಶ್ವದ ಎಲ್ಲ ಮಹಾಧರ್ಮಗಳಲ್ಲೂ ಧರ್ಮದ ಈ ಪಾತ್ರವನ್ನು ಪ್ರತಿಪಾದಿಸಲಾಗಿದೆ. ಮಾನವನಲ್ಲೂ 
ಸಮಾಜದಲ್ಲೂ ಇರುವ ಕ್ಷೋಭೆಯ ನಡುವೆ ಸಾಮರಸ್ಕ ಮೂಡಿಸಲು ಅವೆಲ್ಲ ಧರ್ಮಗಳೂ 
ಪ್ರಯತ್ನಿಸಿವೆ. ಅವು ನ್ಯಾಯವಾಗಿ ಪಡೆಯಬೇಕಾದಷ್ಟು ಯಶಸ್ಸನ್ನು ಸಾಧಿಸಲಾಗದಿದ್ದರೆ ಅದಕ್ಕೆ 
ತಪ್ಪು ಧರ್ಮ ಅಥವಾ ಬೋಧಕರದಲ್ಲ, ನಮ್ಮದು. ಬೋಧಕರು ಮತ್ತು ಅವರ ಬೋಧನೆಗಳನ್ನು 
ಅನುಸರಿಸುವುದರಲ್ಲಿ ನಾವು ವಿಫಲರಾಗಿದ್ದೇವೆ. ಅವರ ಬೋಧೆಗಳಿಗೆ ನಾವು ತತ್ವಾಂಧ ಲಕ್ಷಣವನ್ನು 
ತುಂಬಿಬಿಟ್ಟಿದ್ದೇವೆ ; ಸ್ಥಾಪಕರ ಉದ್ದೇಶ ಇದಾಗಿರಲಿಲ್ಲ ; ಅವರು ಬೆಳವಣಿಗೆಯನ್ನು ಬಯಸಿದ್ದರು. 
ತಪ್ಪು ಧರ್ಮದ್ದಲ್ಲ ; ಧರ್ಮದ ನಿಜವಾದ ಅರ್ಥ ಮತ್ತು ಉದ್ದೇಶವನ್ನು ನಾವು ಸರಿಯಾಗಿ 
ಅರಿತಿಲ್ಲ ಅಷ್ಟೆ. ರಾಜಕಾರಣಿಗಳು, ರಾಜನೀತಿಜ್ಞರು, ಪ್ರಜಾಪ್ರಭುತ್ವವಾದಿಗಳು, ಸರ್ವಾಧಿಕಾರಿಗಳು, 
ರಾಜರು, ಅಧ್ಯಕ್ಷರು ಎಲ್ಲರೂ ಬಂದು ಹೋಗುತ್ತಾರೆ; ಆದರೆ ಮಹಾ ಪ್ರವಾದಿಗಳು ಉಳಿಯುತ್ತಾರೆ. 
ಮಸುಕು ತುಂಬಿದ ಗತ ಇತಿಹಾಸದಲ್ಲಿ ಮಾನವ ಜನಾಂಗವನ್ನು ಮೇಲಕ್ಕೊಯ್ಯಬಲ್ಲ ಮಾರ್ಗ 
ದರ್ಶನ ನೀಡುವುದರಲ್ಲಿ ಧರ್ಮ ತನ್ನ ಉದಾತ್ತ ಪಾತ್ರವನ್ನು ನಿರ್ವಹಿಸಿದೆ ; ಒಳಗೂ ಹೊರಗೂ 
ತೊಂದರೆಗಳಿದ್ದರೂ ಅದು ಆ ಕೆಲಸವನ್ನು ಈಗಲೂ ನಿರ್ವಹಿಸುತ್ತಿದೆ. ಸ್ತ್ರೀಪುರುಷರು ಉನ್ನತವಾದ, 
ಹಿರಿದಾದ ಜೀವನ ನಡೆಸುತ್ತ ತಮ್ಮ ತಮ್ಮಲ್ಲೂ ತಮ್ಮ ಪರಿಸರದೊಡನೆಯೂ ಸಾಮರಸ್ಯದಿಂದ 
ಬಾಳುವಂತೆ ಮಾಡುವುದೇ ಧರ್ಮದ ಕೆಲಸ. 


೬. ಆಧುನಿಕ ಜಗತ್ತಿನಲ್ಲಿ ಧರ್ಮದ ಕಾರ್ಯ 

ಯಾವೊಂದು ನಿರ್ದಿಷ್ಟ ಜನವರ್ಗಗಳನ್ನಲ್ಲದೆ ಇಡೀ ಮಾನವ ಜನಾಂಗ ಒಂದು ಎಂದು 
ಪರಿಗಣಿಸಿ ಧರ್ಮವು ಇಂದು ತನ್ನ ಈ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿದೆ. ಅದರಿಂದ ಧರ್ಮದ 
ಕೆಲಸ ಜವಾಬ್ದಾರಿಯುತವಾದದ್ದಾಗಿದೆ. ಆ ಕೆಲಸವನ್ನು ಬಹು ವಿಶಾಲ ವ್ಯಾಪ್ತಿಯಲ್ಲಿ ನಿರ್ವಹಿಸ 
ಬೇಕಾಗಿದೆ ; ನಮ್ಮ ಪ್ರಪಂಚದಲ್ಲಿನ ಗೊಂದಲಗಳನ್ನು ಧರ್ಮ ಸರಿಪಡಿಸಬೇಕಾಗಿದೆ. ಇದಕ್ಕೆ 
ತೊಡಗುವ ಮುನ್ನ ಮತ್ತು ಅ ಕೆಲ್ಲಸಕ್ಕೆ ರಷ ವಾಗಲು, ಸಂಕುಚಿತ ಭಾವವೆಸ್ಟಳು ಮತ್ತು ಅನವಶ್ಯಕ 


ರಾಜಕಾರಣದಲ್ಲಿ ಧರ್ಮದ ಪಾತ್ರ ಇಹ 


ಅಂಶಗಳಿಗೆ ಪ್ರಾಧಾನ್ಯ ನೀಡುವುದರಿಂದ ಧರ್ಮದಲ್ಲಿ ಉಂಟಾಗಿರುವ ಗೊಂದಲಗಳನ್ನು ಅದು 
ಮೊದಲು ಸರಿಪಡಿಸಿಕೊಳ್ಳಬೇಕು. 

ಮಾನವ ಸಮಾಜದ ವಿಕಾಸ ಮತ್ತು ಪ್ರಗತಿಯಲ್ಲಿ ಐಹಿಕ ಸುಖಾನುಪೇಕ್ಷೆಯ ವಾದಕ್ಕೆ 
ಸೂಕ್ತಸ್ಥಾನವುಂಟು. ಆದರೆ ಅದು ಜನರ ಹೃದಯ, ಮನಸ್ಸುಗಳ ಮೇಲೆ ಪ್ರಭುತ್ವ ನಡೆಸುವಂತಾದರೆ 
ಅಪಾಯವಾಗುತ್ತದೆ. ನೈತಿಕ ಮತ್ತು ಆಧ್ಯಾತ್ಮಿಕ ಅಸ್ತಿಭಾರಗಳಿಲ್ಲದೆ ಅದು ಇಂದು ಎಲ್ಲೆಲ್ಲೂ 
ಅಪಾಯದ ಮೂಲವಾಗಿಬಿಟ್ಟಿದೆ. ಮಾನವನಲ್ಲಿನ ದೇವಗುಣಕ್ಕಿಂತ ಪಶುವೃತ್ತಿಯದೇ ಮೇಲುಗ್ಗೆ 
ಆಗಿದೆ. ಇಂದಿನ ಪ್ರಪಂಚದಲ್ಲಿ ಹಿಂಸಾಚಾರ ಮತ್ತು ದ್ವೇಷಗಳೇ ಪ್ರಧಾನವಾಗಿವೆ. ಮನುಷ್ಯನಲ್ಲಿನ 
ಈ ಹಿಂಸಾಚಾರ ಮತ್ತು ದ್ವೇಷದ ಶಕ್ತಿಗಳನ್ನು ಪಳಗಿಸಿ ಅವನ ಮಾನಸಿಕ ಶಕ್ತಿಗಳು ಇನ್ನೂ ಉದಾತ್ತ 
ರೀತಿಯಲ್ಲಿ ಅಭಿವ್ಯಕ್ತಗೊಳ್ಳುವಂತೆ ಮಾಡುವುದು ಧರ್ಮದ ಕೆಲಸ. ಮನುಷ್ಯನ ಗುಣಪ್ರವೃತ್ತಿಗಳು 
ತಾವೇ ಒಳ್ಳೆಯದು ಅಥವಾ ಕೆಟ್ಟದ್ದೆಂದಲ್ಲ. ನಾವು ಅದನ್ನು ಬಳಸುವ ಬಗೆ ಅವನ್ನು ಕೆಟ್ಟದ್ದು 
ಅಥವಾ ಒಳ್ಳೆಯದೆನಿಸುತ್ತವೆ. ಒಂದು ಆಂತರಿಕ ತಂತ್ರವಿಧಾನದ ಮೂಲಕ ನಮ್ಮ ಕಚ್ಚಾ ಪ್ರವೃತ್ತಿಗಳು 
ಮತ್ತು ಸಾಮರ್ಥ್ಯಗಳನ್ನು ಕ್ರಿಯಾತ್ಮಕ ಶಕ್ತಿಗಳಾಗಿ ಪರಿವರ್ತಿಸಬಹುದು. ಧರ್ಮವಿಜ್ಞಾನ 
ಬೋಧಿಸಿದ ಈ ಆಂತರಿಕ ತಂತ್ರವಿಧಾನದ ಮೂಲಕ ನಾವು ನಮ್ಮ ಮನೋವಿಕಾರಗಳನ್ನು ಪಳಗಿಸಿ, 
ನಿಯಂತ್ರಿಸಿ ಅವನ್ನು ಸತ್ಛ್ರೇರಣೆಯ ಉನ್ನತ ಹಂತಕ್ಕೇರಿಸಬಹುದು. ತನ್ನ ಮನೋವಿಕಾರಗಳನ್ನು, 
ಮನಃಪ್ರವೃತ್ತಿಗಳನ್ನು ನಿಯಂತ್ರಿಸುವವನು ನಿಜವಾಗಿ ಧರ್ಮಿಷ್ಠ ; ಆತ ಪರಿಶುದ್ಧನೂ ಪನಿತ್ರನೂ 
ಆಗುತ್ತಾನೆ. ಆತ ಅತ್ಯುನ್ನತ ಶಿಕ್ಷಣ ಪಡೆದಂತಾಗುತ್ತದೆ. ಇಂಥ ಮನುಷ್ಯ ತನ್ನನ್ನೇ ಅಲ್ಲದೆ 
ಇತರರನ್ನೂ ಉನ್ನತ ನೈತಿಕ ಮತ್ತು ಆಧ್ಯಾತ್ಮಿಕ ಮಟ್ಟಕ್ಕೇರಿಸುತ್ತಾನೆ. 


೭. ಧರ್ಮ ಮತ್ತು ರಾಜಕಾರಣ 


ಧರ್ಮದ ಉದ್ದೇಶ ಇದಾದರೆ ರಾಜಕಾರಣದಲ್ಲಿ ಅದರ ಪಾತ್ರವೇನು ? ಸರ್ವಾಧಿಕಾರಶಾಹಿ 
ಸಿದ್ಧಾಂತವಿರುವ ದೇಶಗಳಲ್ಲಿ ರಾಜಕೀಯವೇ ಸರ್ವಸ್ವ. ಅಲ್ಲಿ ಮಾನವ ಜೀವನದ ಯಾವೊಂದು 
ಲಕ್ಷಣವೂ ರಾಜಕಾರಣದಿಂದ ಹೊರಗುಳಿದಿಲ್ಲ. ಎಲ್ಲ ಬಗೆಯ ಸರ್ವಾಧಿಕಾರಶಾಹಿಗಳೂ ಮಾನವ 
ವ್ಯಕ್ತಿತ್ವವನ್ನು ಕುಂಠಿತಗೊಳಿಸುತ್ತವೆ. ನಮ್ಮ ಅಸ್ತಿತ್ವದಲ್ಲಿ ಬಹುಭಾಗ ರಾಜಕೀಯ ಕ್ಷೇತ್ರವನ್ನು 
ಮೀರಿದುದಾಗಿದೆ. ಆದರೂ ರಾಜಕಾರಣ ಜೀವನದ ಕೆಲವು ಮೌಲ್ಯಗಳನ್ನು ಸಾಧಿಸಿಕೊಳ್ಳಲು 
ನೆರವಾಗುವುದರಿಂದ ಅದು ಸಾಮೂಹಿಕ ಮಾನವ ಚಟುವಟಿಕೆಯ ನ್ಯಾಯಸಮ್ಮತ ಕ್ಷೇತ್ರವೆನಿಸಿದೆ. 
ನಮ್ಮ ದೇಶದಲ್ಲೇ ಇಂದು ರಾಜಕಾರಣ ಮೂಲಭೂತವಾಗಿದೆ ; ನಮ್ಮ ಪ್ರಾಚೀನ ಖುಷಿಗಳು 
ಸಮಗ್ರವಾಗಿ ಅಭ್ಯುದಯ ಎಂದು ಬಣ್ಣಿಸಿದ ಈ ಮೌಲ್ಯಗಳನ್ನು ಸಾಧಿಸಲು ದೇಶವು ಬಯಸಿದೆ. 
ಆದ್ದರಿಂದ ನಾವು ಅದನ್ನು ಅಲಕ್ಷಿಸಲಾಗದು ; ಮಾನವ ಜೀವನದ ಇತರ ಚಟುವಟಿಕೆಗಳಂತೆಯೇ 
ರಾಜಕಾರಣಕ್ಕೂ ಸೂಕ್ತ ಪ್ರಾಮುಖ್ಯವನ್ನು ನಾವು ಕೊಡಬೇಕು. 

ಮಾನವನು ಸಮಾಜದಿಂದ ದೂರ ಉಳಿದಿರುವ ಒಬ್ಬಂಟಿಗ ವ್ಯಕ್ತಿಯಲ್ಲ ; ಅವನೊಂದು 
ಸಾಮಾಜಿಕ ಘಟಕ. ಸಮಾಜದ ಸದಸ್ಯರಾಗಿ ನಾವು ಇಡೀ ಸಮಾಜದ ಕಲ್ಯಾಣವನ್ನು ದೃಷ್ಟಿಯಲ್ಲಿಟ್ಟು 
ಕೊಂಡು ನಮ್ಮ ವರ್ತನೆ, ಚಟುವಟಿಕೆಗಳನ್ನು ಕ್ರಮಪಡಿಸಿಕೊಳ್ಳಬೇಕು. ವ್ಯಕ್ತಿಗಳ ನಡುವಣ ಮತ್ತು 
ಜನವರ್ಗಗಳ ನಡುವಣ ಮಾನವೀಯ ಸಂಬಂಧಗಳನ್ನು ಕ್ರಮಪಡಿಸುವ ವಿಷಯ ಬಂದಾಗ ನಾವು 
ರಾಜಕೀಯ ರಂಗವನ್ನು ಪ್ರವೇಶಿಸುತ್ತೇವೆ. 

ರಾಜಕಾರಣವನ್ನು ಸಾಮೂಹಿಕ ಮಾನವ ಕಲ್ಯಾಣವನ್ನು ಬಯಸುವ ಒಂದು ಸಮಾಜವಿಜ್ಞಾನ 
ಎಂದು ಬಣ್ಣಿಸಬಹುದು. ಮಾನವ ಕಲ್ಯಾಣವನ್ನು ಸಾಧಿಸಲು ನಮಗೆ ಜ್ಞಾನ, ರಾಗದ್ವೇಷರಹಿತ 


CC-0. Jangamwadi Math Collection. Digitized by eGangotri 





೧೦೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಮಳ್ತು 
ವಿಚಾರಧಾರೆ ಅಗತ್ಯ. ಸಮಾಜ ಮತ್ತು ರಾಜ್ಯವ್ಯವಸ್ಥೆಯ ವಿಕಾಸವನ್ನು ಐತಿಹಾಸಿಕ ದೃಷ್ಟಿಯಿಂದ : 
ಅವಲೋಕಿಸಿದರೆ ನಾವು ಜನಗಳು ಹೆಚ್ಚು ವ್ಯಾಪಕವಾದ ವರ್ಗಗಳಾಗಿ ಸಂಘಟಿತರಾಗುತ್ತ ಬಂದಿರುವು 
ದನ್ನು ಗಮನಿಸುತ್ತೇವೆ. ಆಧುನಿಕ ಪ್ರಪಂಚವು ರಾಷ್ಟ್ರೀಯ ಮತ್ತು ಬಹುರಾಷ್ಟ್ರೀಯ ರಾಜ್ಯವ್ಯವಸ್ಥೆ 
ಯಲ್ಲಿ ಅತ್ಯುನ್ನತ ರಾಜಕೀಯ ರಚನೆಯೊಂದನ್ನು ರೂಪಿಸಿದೆ. ಈ ಸಾಮೂಹಿಕ ರಚನೆಯಿಂದಾಚಿಗೆ 
ಪ್ರಪಂಚವು ಇನ್ನೂ ಮುಂದುವರೆದಿಲ್ಲ. ಸಾರ್ವಭೌಮ ದೇಶದ ಸೀಮೆಗಳಾಚೆಗೆ ನಾವಿನ್ನೂ ಮುಂದು 
ವರಿದಿಲ್ಲ. 


೮. ರಾಷ್ಟ್ರೀಯ ಆಡಳಿತ ಮತ್ತು ಜಾಗತಿಕ ಆಡಳಿತ 
ರಾಜಕೀಯ ರಾಜ್ಯದ ಸೀಮೆಯನ್ನು ವಿಸ್ತರಿಸಿ ಒಂದು ವಿಶ್ವ ವ್ಯವಸ್ಥೆಯನ್ನು ಇಡೀ ಮಾನವ 
ಜನಾಂಗಕ್ಕೆ ಒಂದು ರಾಜಕೀಯ ಸಂಘಟನೆಯನ್ನು ರೂಪಿಸುವುದು ಹೇಗೆಂಬುದು, ಹಾಗೂ ಮೊದಲಿಗೆ 
ರಾಜ್ಯದಲ್ಲಿ ನಂತರ ವಿಶ್ವ ಸಮುದಾಯದಲ್ಲಿ ಮಾನವ ಕಲ್ಯಾಣವನ್ನು ಸಾಧಿಸಲು ರಾಜಕಾರಣ 
ವನ್ನು ಹೇಗೆ ಬಳಸಬೇಕೆಂಬುದು ಈಗ ನಮ್ಮ ಮುಂದಿರುವ ಸಮಸ್ಯೆ. ಸಾಮೂಹಿಕ ಮಾನವ 
ಕಲ್ಯಾಣದೊಂದಿಗೆ ರಾಜಕಾರಣ ನಿಕಟ ಸಂಪರ್ಕ ಹೊಂದಿದೆ. ವಿಶ್ವ ಆಡಳಿತವೊಂದನ್ನು ರೂಪಿಸುವುದು 
ಆಧುನಿಕ ಅಭಿವೃದ್ಧಿಯ ಗುರಿ. ಪ್ರಪಂಚದಲ್ಲಿನ ಎಲ್ಲ ಧನಾತ್ಮಕ ಮತ್ತು ಯಣಾತ್ಮಕ ಶಕ್ತಿಗಳೂ 
ಮಾನವ ಜನಾಂಗವನ್ನು ಆ ಗುರಿಯತ್ತ ಮುನ್ನಡೆಸುತ್ತಿವೆ. ೧೯೧೯ರಲ್ಲಿ ಹಿಂಸಾಚಾರ ನಿಂತ ನಂತರ 
"ಲೀಗ್‌ ಆಫ್‌ ನೇಷನ್ಸ್‌' ರಚಿತವಾಯಿತು. ಆಗ ಶಾಂತಿ ಮತ್ತು ಅಂತರರಾಷ್ಟ್ರೀಯ ಸಹಯೋಗಕ್ಕಾಗಿ 
ಪ್ರಪಂಚದ ಜನರಲ್ಲಿ ಮೂಡಿದ್ದ ಆಸೆ ಆಕಾಂಕ್ಷೆಗಳೂ ಆದರ್ಶಗಳೂ ಲೀಗ್‌ನ ಉದ್ದೇಶಗಳಲ್ಲಿ 
ಅಡಕವಾಗಿವೆ. 
ಲೀಗ್‌ ವಿಫಲಗೊಂಡಿತು ; ಆದರೆ ಅಂಥ ವೈಫಲ್ಕಗಳು ಮೇಲುನೋಟಕ್ಕೆ ಹಾಗೆ ಕಾಣುವುವೇ ' 
ವಿನಾ ನಿಜವಾದುದಲ್ಲ. ವೈಫಲ್ಯದಿಂದ ಯಶಸ್ಸು ಉಂಟಾಗುತ್ತದೆ. ಈಗ ಎರಡನೆಯ ಮ 
ನಂತರ ನಾವು ವಿಶ್ವಸಂಸ್ಥೆಯನ್ನು ರಚಿಸಿದ್ದೇವೆ. ಸಾಮೂಹಿಕ ಪ್ರಯತ್ನಗಳಿಗಾಗುವ ವೈಫಲ್ಯಗಳನ್ನು 
ನಾವು ತೀವ್ರವಾಗಿ ಪರಿಗಣಿಸಲಾಗದು. ಚರಿತ್ರೆಯನ್ನು ಅವಲೋಕಿಸಿದರೆ, ಮಾನವ ಜನಾಂಗ ಸಣ್ಣ 
ಗುಂಪು ಮತ್ತು ರಚನೆಗಳಿಂದ ಹೆಚ್ಚು ಹೆಚ್ಚು ದೊಡ್ಡ ಸಂಘಟನೆಗಳತ್ತ ಸಾಗುತ್ತ ಬಂದಿರುವುದನ್ನು 
ಕಾಣಬಹುದು. ಇತಿಹಾಸಪೂರ್ವದಲ್ಲಿ ಕುಟುಂಬಗಳು, ಪಂಗಡಗಳು, ಬುಡಕಟ್ಟುಗಳು ಇದ್ದದ್ದು 
ಆಮೇಲೆ ದೇಶಗಳಾದವು, ಚಕ್ರಾಧಿಪತ್ಯಗಳಾದವು. ಇಂದು ಇನ್ನೂ ದೊಡ್ಡ ಸಂಘಟನೆಗಳು 
ರೂಪುಗೊಳ್ಳುತ್ತಿವೆ. ಪ್ರಪಂಚದ ಮಾನವ ಜನಾಂಗದ ಇತಿಹಾಸ ಹೆಚ್ಚಿನ ಸಂಘಟನೆಯ ಮನೋಜ್ಞ 
ಕಥೆಯೇ ಆಗಿದೆ. ವಿಶ್ವಸಂಸ್ಥೆಯು ಲೀಗ್‌ ಆಫ್‌ ನೇಷನ್ಸ್‌ಗಿಂತ ಹೆಚ್ಚು ವಿಶಾಲ ತಳಹದಿಯದಾಗಿದೆ. 
ವಿಶ್ವ ರಾಜಕೀಯ ವಿಚಾರಧಾರೆಯ ಅತ್ಯುತ್ತಮ ಫಲ ಅದು. ಮಾನವ ಜನಾಂಗ ತನ್ನ ಸಾಮೂಹಿಕ 
ಕಲ್ಯಾಣಕ್ಕಾಗಿ ರೂಪಿಸಿರುವ ಅತ್ಯುತ್ತಮ, ಅತ್ಯಂತ ಉದಾತ್ತ ಕಾರ್ಯವ್ಯವಸ್ಥೆ ಅದಾಗಿದೆ. ಅದಕ್ಕೂ 
ಇತಿಮಿತಿಗಳಿವೆ ; ಆದರೂ ಈ ಮಿತಿಗಳು ಸಮಕಾಲೀನ ರಾಜಕೀಯ ವಿವೇಚನೆಯ ಅಪ್ರಬುದ್ಧತೆ 
ಯಿಂದ ಉಂಟಾದದ್ದು. ರಾಷ್ಟ್ರೀಯ ಗಮನದ ವಿಷಯಗಳನ್ನು ರಾಷ್ಟ್ರಗಳಿಗೆ ಬಿಟ್ಟು, ವಿಶ್ವಸಂಸ್ಥೆ 
ಅಂತರರಾಷ್ಟ್ರೀಯ ವ್ಯವಹಾರಗಳನ್ನು ಸ್ಥಳೀಯ ಅಥವಾ ರಾಷ್ಟ್ರೀಯವಲ್ಲದ ಅಂತರರಾಷ್ಟ್ರೀಯ 
ವಿಷಯಗಳನ್ನು, ಪ್ರಪಂಚದ ಎಲ್ಲ ದೇಶಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನು ಪರಿಶೀಲಿಸುತ್ತದೆ. 
ವಿಶ್ವಸಂಸ್ಥೆ ಒಂದು ಪರಿಪೂರ್ಣ ವ್ಯವಸ್ಥೆಯೆಂದು ನಾವು ಭಾವಿಸಬಾರದು. ಆಟರೆ ವಿಶ್ವಸಂಸ್ಥೆಯ 
ವೈಫಲ್ಕಗಳಿಂದಲೇ ಇನ್ನೂ ಉತ್ತಮವಾದುದೇನೋ ರೂಪುಗೊಳ್ಳುತ್ತದೆ. 


ವಿಶ್ವಸಂಘಟನೆಗೆ ಮುಂದಿ 
ಜೆ ತ ಜು ದನ ಸ್ಟ 60 ಇನ್ನೂ, ಉತ್ಸಮನಾಗಿರುತ್ತದೆ. ಇಂದಿನ 


ರಾಜಕಾರಣದಲ್ಲಿ ಧರ್ಮದ ಪಾತ್ರ ೧೦೩ 


ವ್ಯವಸ್ಥೆಯ ಭಗ್ನಾವಶೇಷಗಳ ಮೇಲೆ ರಚಿತವಾಗುವ ಭವಿಷ್ಯ ವಿಶ್ವಸಂಘಟನೆ ಧರ್ಮವು 


ನಿರೂಪಿಸಿರುವ ಮಾನವ ಐಕ್ಕತೆಯ ಆದರ್ಶಕ್ಕೆ ಹೆಚ್ಚು ಸಮೀಪವಾಗಿರುತ್ತದೆ. ಈ ಗುರಿ ಸಾಧನೆಗೆ 
ರಾಜಕೀಯಕ್ಕೆ ಧರ್ಮದ ಮಾರ್ಗದರ್ಶನ ಬೇಕು. 


೯. ಅಧಿಕಾರ ರಾಜಕಾರಣ ಮತ್ತು ಸೇವಾ ರಾಜಕಾರಣ 


ರಾಜಕಾರಣವು ಮಾನವ ಕಲ್ಮಾಣಕ್ಕೆ ಸೇವಕನಾಗಿರಬೇಕಾದರೆ ಅಧಿಕಾರಶಕ್ತಿಯನ್ನು ಸರಿಯಾಗಿ 
ನಿರ್ವಹಿಸುವುದು ಅಗತ್ಯ. ವಾಸ್ತವವಾಗಿ, ರಾಜಕಾರಣದ ಸಮಸ್ಯೆ ಅಧಿಕಾರವನ್ನು ಸರಿಯಾಗಿ ಹೊಂದಿ 
ಬಳಸುವ ಸಮಸ್ಯೆಯೇ ಆಗಿದೆ. 

ರಾಜಕಾರಣ ಮತ್ತು ಅಧಿಕಾರ ಪರಿವರ್ತನೀಯವಾದಂಥವು. ರಾಜಕಾರಣದ ಉದ್ದೇಶ 
ಪೂರೈಸುವಂತೆ ಅಧಿಕಾರವನ್ನು ನಿರ್ವಹಿಸುವುದೇ ಸಮಸ್ಯೆ. ಅಧಿಕಾರವು ಭ್ರಷ್ಟರನ್ನಾಗಿಸುತ್ತದೆ, 
ಸರ್ವಾಧಿಕಾರವು ಪೂರ್ತಿಯಾಗಿ ಭ್ರಷ್ಟರನ್ನಾಗಿಸುತ್ತದೆ ಎಂದು ಹೇಳುವುದುಂಟು. ಅಧಿಕಾರವನ್ನು 
ನಿರ್ವಹಿಸುವವರನ್ನೂ ಇತರರನ್ನೂ ಭ್ರಷ್ಟರನ್ನಾಗಿಸದಂಥ ರೀತಿಯಲ್ಲಿ ಅಧಿಕಾರವನ್ನು ಹೇಗೆ 
ಬಳಸಬೇಕೆಂಬುದು ಸಮಸ್ಯೆ. ಆದ್ದರಿಂದ ಅಧಿಕಾರ ಶಕ್ತಿಯನ್ನು ಶುದ್ಧಗೊಳಿಸಿ ಸೂಕ್ತ ನಿಯಂತ್ರಣ 
ಕ್ಕೊಳಪಡಿಸಬೇಕು. ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಮೇಲೆ ಅಥವಾ ಅಲ್ಪಸಂಖ್ಯಾತರು 
ಬಹುಸಂಖ್ಯಾತರ ಮೇಲೆ ಅನಿಯಂತ್ರಿತ ಅಧಿಕಾರವನ್ನು ಚಲಾಯಿಸಿದಲ್ಲಿ ಅದರಿಂದ ಇಬ್ಬರಿಗೂ 
ಅಪಾಯವಿದೆ. ಅರಗಿಸಿಕೊಳ್ಳಲಾಗದವರಿಗೆ ಅಧಿಕಾರದಿಂದ ಅಪಾಯದ ಸಂಭವವಿದೆ. ಪ್ರಜಾ 
ಪ್ರಭುತ್ವದಲ್ಲಿ ಅಂತಿಮ ಅಧಿಕಾರಸ್ಥಾನ ಪ್ರಜೆಗೆ. ಸಾರ್ವಭೌಮತೆ, ಎಲ್ಲ ಅಧಿಕಾರದ ನಿರ್ಧಾರಕ 
ಬಿಂದು ಪ್ರಜೆ. ಈ ಅಧಿಕಾರವನ್ನು ಜನಸಮೂಹದಿಂದ ಕೆಲವರು ಆರಿಸಿದ ವ್ಯಕ್ತಿಗಳಿಗೆ ಸೂಕ್ತ 
ಇತಿಮಿತಿಗಳೊಂದಿಗೆ ವರ್ಗಾಯಿಸಲ್ಪಟ್ಟಿರುತ್ತದೆ. ಇದರಲ್ಲಿ ಹಾನಿ ಬಹಳ ಕಡಿಮೆ. ಏಕೆಂದರೆ ಹಾಗೆ 
ಅಧಿಕಾರ ನಿರ್ವಹಣೆಗೆ ಆಯ್ಕೆಯಾದವರು ಕೆಳಗಿನವರಿಗೆ ಉತ್ತರಿಸಬೇಕಾಗುತ್ತದೆ. 
೧೦. ಪ್ರಜಾಪ್ರಭುತ್ವ : ಯಥಾರ್ಥ ಮತ್ತು ಔಪಚಾರಿಕ 

ಪ್ರಜಾಪ್ರಭುತ್ವ ರಾಜಕೀಯ ವಿಚಾರಧಾರೆಯ ಅತ್ಯುತ್ತಮ ಫಲವಾಗಿದೆ. ಅಧಿಕಾರದ 
ದುರುಪಯೋಗವನ್ನು ತಡೆಯಲು ಮತ್ತು ಅದರ ವಿರುದ್ಧ ರಕ್ಷಣೆ ಹೊಂದಿರಲು ಮಾನವ ಇದುವರೆಗೆ 
ರೂಪಿಸಿರುವ ಅತ್ಯುತ್ತಮ ಸಾಧನ ಅದು. ಸೈದ್ಧಾಂತಿಕವಾಗಿ, ಪ್ರಜಾಪ್ರಭುತ್ವದಲ್ಲಿ ಸರ್ವೋಚ್ಚ 
ಅಧಿಕಾರ ಸಕಲ ಜನತೆಯಲ್ಲಿರುತ್ತದೆ. ಆದರೆ ಕಾರ್ಯತಃ ಆಡಳಿತ ನಡೆಸಿ ಅಧಿಕಾರ ಚಲಾಯಿಸು 
ವವರು ಕೆಲವೇ ಮಂದಿ. ಒಂದು ದೇಶದಲ್ಲಿ ಪ್ರಜಾಸತ್ತೆ ಇದ್ದರೂ ಕೆಲವೇ ಧನಿಕರು ಸರಕಾರವನ್ನು 
ನಡೆಸುವ ಸಾಧ್ಯತೆ ಕೂಡಾ ಉಂಟು. ಕೆಲವು ಆಧುನಿಕ ಪ್ರಜಾಪ್ರಭುತ್ವಗಳು ಈ ವರ್ಗಕ್ಕೆ ಸೇರುತ್ತವೆ. 
ಈ ದೇಶಗಳಲ್ಲಿ ಪ್ರಜಾಸತ್ತೆ ನಾಮಮಾತ್ರದ್ದು, ವಾಸ್ತವಿಕವಲ್ಲ. 

ಭಾರತದ ಹಿನ್ನೆಲೆ ಮತ್ತು ಅಗತ್ಯಗಳ ದೃಷ್ಟಿಯಿಂದ ಪ್ರಜಾಪ್ರಭುತ್ವದ ಬಗ್ಗೆ ನಾವು ವಿಚಾರ 
ಮಾಡಬೇಕು. ಭಾರತೀಯ ಪ್ರಜಾಸತ್ತೆಯನ್ನು ಐರೋಪ್ಯ ಅಥವಾ ಅಮೆರಿಕನ್‌ ಪ್ರಜಾಸತ್ತೆಯ 
ಕುಂದುಕೊರತೆಗಳು ಮತ್ತು ಅವಗುಣಗಳಿಂದ ಮುಕ್ತಗೊಳಿಸಬೇಕು. ಪ್ರಜಾಪ್ರಭುತ್ವ ಎಂದರೆ ವಯಸ್ಕ 
ಮತದಾನ ಪದ್ಧತಿ, ಸಂಪುಟ ವ್ಯವಸ್ಥೆ, ಸರ್ಕಾರ ರಚನೆ, ವಿಧಾನ ಇಷ್ಟೇ ಆದಲ್ಲಿ ಹಿಂದಿನಂತೆ ಈಗಲೂ 
ಪ್ರಜಾಪ್ರಭುತ್ವ ವಿಫಲವಾಗುವುದು. ಎಲ್ಲೆಲ್ಲೂ ಮತಗಳನ್ನು ಕೊಳ್ಳಬಹುದು; ಅದಕ್ಷತೆ, ಭ್ರಷ್ಟಾಚಾರ, 
ಸ್ವಜನ ಪಕ್ಸಪಾತಗಳೇ ಆಳಬಹುದು. ಹಾಗೆಂದು ಪ್ರಜಾಪ್ರಭುತ್ವದ ಈ ವ್ಯಂಜನಗೆಳನ್ನು 
ದೂರಮಾಡಬೇಕೆಂದಲ್ಲ. ಪ್ರಜಾಪ್ರಭುತ್ವ ಉಳಿಯುತ್ತದೆ. ವಯಸ್ಕ ಮತದಾನ ಮತ್ತು ಮತಪೆಟ್ಟಿಗೆ 


CC-0. Jangamwadi Math Collection. Digitized by 658/6011 


ಬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ ಇಟ್ಟ 
ನಮ್ಮ ಜನರಿಗೆ, ಸಾಮಾನ್ಯ ಮನುಷ್ಯನಿಗೆ ದೊಡ್ಡ ಆಶಾಭಾವನೆ ನೀಡುತ್ತವೆ. ಮೊದಲಿಂದ ಬಂದಿರುವ 
' ಲೋಪದೋಷಗಳು ಮತ್ತು ಅನಿಷ್ಟಗಳನ್ನು ನಿವಾರಿಸಿ ಪ್ರಜಾಪ್ರಭುತ್ವವನ್ನು ಶುದ್ಧ ಗೊಳಿಸುವುದು 
ನಮ್ಮ ಕರ್ತವ್ಯ. ಪ್ರಜಾಪ್ರಭುತ್ವವನ್ನು ಶುದ್ಧೀಕರಣ ಮಾಡಲು ನಾವು ಏನಾದರೂ ಮಾಡಬಹುದೆ ? 
ಇದು ನಮ್ಮ ಮುಂದಿನ ಪ್ರಶ್ನೆ. ಈ ಪ್ರಶ್ನೆಗೆ ಭಾರತ ಮಾತ್ರ ಉತ್ತರಿಸಬಲ್ಲದು ; ಏಕೆಂದರೆ ಈ 
ದೇಶದಲ್ಲಿ ಧಾರ್ಮಿಕತೆ ವಿಶೇಷವಾಗಿ ಆಚರಣೆಯಲ್ಲಿದೆ. ಧಾರ್ಮಿಕತೆ ರಾಷ್ಟ್ರೀಯ ಜೀವನದ ಕೇಂದ್ರ 
ವಸುವಾಗಿರುವುದು ಭಾರತದಲ್ಲಿ ಮಾತ್ರ. ಧಾರ್ಮಿಕತೆಗೆ ಅತ್ಯುನ್ನತ ಗೌರವ, ಘನತೆಗಳಿರುವುದು 
ಇಲ್ಲಿ ಮಾತ್ರ. ಇತರ ದೇಶಗಳಲ್ಲಿ ಜನರ ನಿಷ್ಠೆಯನ್ನು ತರ್ಕಿಸುವವರು ರಾಜಕಾರಣಿಗಳು. ಆದರೆ 
ಭಾರತದಲ್ಲಿ ಈ ಶತಮಾನದಲ್ಲಿ ಕೂಡಾ ಒಬ್ಬ ಧಾರ್ಮಿಕ ಪುರುಷ--ಮಹಾತ್ಮಾ ಗಾಂಧಿ 
ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಜನರ ಅಪಾರ ನಿಷ್ಠೆ, ಪ್ರೀತಿಗಳನ್ನು ಗೆದ್ದು ಕೊಂಡಿದ್ದರು. ಪ್ರಜಾ 
ಪ್ರಭುತ್ವದ ಕಾರ್ಯಾಚರಣೆಗೆ ಧಾರ್ಮಿಕತೆ ಮತ್ತು ನೈತಿಕ ದೃಷ್ಟಿ ತುಂಬಿದಲ್ಲಿ ಅದರ ಪರಂಪರಾಗತ 
ಕುಂದು ಕೊರತೆಗಳನ್ನು ನಿವಾರಿಸಬಹುದು. ಆಧ್ಯಾತ್ಮಿಕತೆಯೇ ಧರ್ಮದ ತಿರುಳು. ಧರ್ಮದ 
ಸಾರ್ವಲೌಕಿಕ ಲಕ್ಷಣ ಅದು. ಅದನ್ನರಿತರೆ ಜನ ಧರ್ಮದ ಸ್ಥಳೀಯ, ಸಂಕುಚಿತ ಲಕ್ಷ್ಮಣಗಳನ್ನು 
ಮೀರಿ ಮುನ್ನಡೆಯಬಹುದು. ಜೀವನದ ಆಳವಾದ ಮೌಲ್ಯಗಳನ್ನು, ಧರ್ಮಗಳು ದೇವರು ಅಥವಾ 
ಪರಿಪೂರ್ಣ ಎನ್ನುವ ಅತ್ಯಂತ ಆಳವಾದ ಮೌಲ್ಯವನ್ನು ಸಾಕ್ಷಾತ್ಮರಿಸಿಕೊಳ್ಳಲು ನಡೆಸುವ ಹೋರಾಟ 
ಅದು. 


೧೧. ರಾಜ್ಯಕಾರಣದಲ್ಲಿ ಧರ್ಮದ ಪಾತ್ರ 


ನಮ್ಮ ಸಾಮೂಹಿಕ ಜೀವನಕ್ಕೆ ಧರ್ಮವನ್ನು ಅನ್ವಯಿಸುವಾಗ ರಾಜಕಾರಣ, ಪ್ರಜಾಸತ್ತೆಗಳಷ್ಟೇ 
ಅಲ್ಲದೆ ಧರ್ಮವೂ ಶುದ್ಧವಾಗುತ್ತದೆ. ನಿಜವಾದ ಧರ್ಮ ಮತ್ತು ಪ್ರಾಮಾಣಿಕ ರಾಜಕಾರಣ 
ಪರಸ್ಪರದಿಂದ ಪ್ರತ್ಯೇಕವಾಗಿರಲಾಗದು. ವಿಶಾಲ ಅರ್ಥದಲ್ಲಿ ಧರ್ಮ ಕೆಲವೊಂದು ಅಂಧತತ್ವಗಳು 
ಅಥವಾ ಆಚರಣೆಗಳ ಕಂತೆಯಲ್ಲ ; ಅದು ಮಾನವನನ್ನು ಉನ್ನತ ನೈತಿಕ ಆಧ್ಯಾತ್ಮಿಕ ಹಂತಕ್ಕೊಯ್ಯ 
ಬಲ್ಲ ನಿರಂತರ ಪ್ರೇರಕಶಕ್ತಿ. ಹೃದಯದ ರಾಗೋದ್ವೇಗಗಳು ಮನಸ್ಸಿನ ಸಮಸ್ಥಿತಿಯನ್ನೇ ಅಲ್ಲದೆ 
ಪ್ರಪಂಚದ ಸಮಸ್ತರವನ್ನೂ ಕೆಡಿಸುತ್ತವೆಂದು ನಾವೆಲ್ಲ ಅರಿತಿದ್ದೇವೆ. ಮಾನವರ ಹೃದಯದಲ್ಲಿನ 
ಆದರ್ಶಗಳೂ ಭಾವನೆಗಳೂ ಅಣುಬಾಂಬಿಗಿಂತ ಹೆಚ್ಚು ಪ್ರಭಾವಶಾಲಿಯಾದಂಥವು. ಈ ಪ್ರಪಂಚ 
ದಲ್ಲಿ ಪ್ರತಿಯೊಂದು ಘಟನೆಯ ಮೂಲವನ್ನು ಮಾನವನು ಬುದ್ಧಿಯಲ್ಲಿ ಗುರುತಿಸಬಹುದು. 
ರಾಗದ್ವೇಷಾದಿಗಳು, ಅಸಹನೆ ವಿಶ್ವವ್ಯಾಪಿ ಘರ್ಷಣೆಗಳಿಗೆ ಕಾರಣವಾಗುತ್ತವೆ. ಯುದ್ಧಗಳು ಆರಂಭ 
ವಾಗುವುದು ಜನರ ಮನದಲ್ಲಿ ಎಂದು ಯುನೆಸ್ಕೊ ಪ್ರಣಾಳಿಕೆ ಹೇಳುತ್ತದೆ; ಶಾಂತಿಯ ರಕ್ಷಣೆಯನ್ನು 
ನಿರ್ಮಿಸಬೇಕಾದುದು ಜನರ ಮನಗಳಲ್ಲಿ, ಈ ಸಮಸ್ಯೆ ಬಗ್ಗೆ ಮೂಲತಃ ವ್ಯವಹರಿಸದೆ ಅದನ್ನು 
ತೃಪ್ತಿಕರವಾಗಿ ಪರಿಹರಿಸಲು ಸಾಧ್ಯವಿಲ್ಲ. ಕೋಪಾವೇಶದಿಂದ ಎಲ್ಲವೂ ಕೆಟ್ಟುಹೋಗುವುದು. ಶಾಂತಿ 
ಒಪ್ಪಂದವಾದ ವರ್ಸೆಕೌಲನ್ನು ಹೀಗೆ ಕೋಪಿಷ್ಟ ವ್ಯಕ್ತಿಗಳು ರೂಪಿಸಿದರೆಂದು ಹೇಳುವುದುಂಟು. 
ಶಾಂತಿಯನ್ನು ಸಾಧಿಸಲು ಅವರು ಸಮರ್ಥರಾಗಿದ್ದರು. ಅದರಿಂದ ಈ ಕೌಲು ಇನ್ನೂ ಹೆಚ್ಚಿನ 
ಮನೋವಿಕಾರಗಳಿಗೆ ಅವಕಾಶಮಾಡಿ ಎರಡನೆಯ ಮಹಾಯುದ ಕ್ಕೆ ಕಾರಣವಾಯಿತು. 
ಶಾಂತಿಯ ಸಮಸ್ಯೆ ಎಂದರೆ ಅಂತಿಮವಾಗಿ, ಸ್ಟಾರ್ಥತ್ಯಾಗ ಸಹನೆ, ಸಾಹಚರ್ಯ, ಸೇನೆ 
ಮುಂತಾದ ಪ್ರಜಾಸತ್ತಾತ್ಮಕ ಮೌಲ್ಯಗಳಲ್ಲಿ ಪ್ರಜಿಗೆ ತರಪೇತು ಕೊಡುವುದೇ ಆಗಿದೆ. ಪ್ರಜಾಸತ್ತಾತ್ಮಕ . 
ಪೌರರನ್ನು ರೂಪಿಸುವುದೇ ಪ್ರಜಾಸತ್ತೆಯಲ್ಲಿರುವ ಶಿಕ್ಷಣ ಸಮಸ್ಸೆ. ಆಸೆ, ಅಸಹನೆ, ದ್ವೇಷ 


ಶಿ 


C೦0. ನಡತ ಬ ಟುಕೊಕ್ಳದಂಥ,ಜನ್ನಪುಜಾಸತ್ತೆಯ ರಚನೆಗೆ ಅಸ್ಥಿ 


ರಾಜಕಾರಣದಲ್ಲಿ ಧರ್ಮದ ಪಾತ್ರ ೧೦೫ 


ತಳಪಾಯವಾಗುತ್ತಾರೆ. ದಿವಂಗತ ಡಾಗ ಜೋಸಿಯಾ ಓಲ್ಡ್‌ಫೀಲ್ಡ್‌ ಅವರು ಕೆಲ ವರ್ಷಗಳ 


ಹಿಂದೆ ಲಂಡನ್ನಿನಲ್ಲಿ “ಶಾಂತಿ ಮತ್ತು ಅಂತರರಾಷ್ಟ್ರೀಯತೆ' ಎಂಬ ವಿಷಯವಾಗಿ ಮಾತನಾಡುತ್ತ 
ಹೇಳಿದರು : 


ತನ್ನ ಸ್ವಂತ ಮನೆಯಲ್ಲಿ ಶಾಂತಿಯನ್ನು ಸ್ಥಾಪಿಸಲಾಗದಂಥವರಾರನ್ನೂ ಜಿನೀವಾ ಸಂಧಾನ 
ದಲ್ಲಿ ಭಾಗವಹಿಸಲು ಕಳಿಸಬಾರದು. ಯುದ್ಧ ಕ್ರಮಗಳನ್ನು ಚರ್ಚಿಸಲು ಕುಳಿತ ಶಾಂತಸ್ವಭಾವದ 
ಜನರಿಗಿಂತ ಹೆಚ್ಚಾಗಿ ಶಾಂತಿಸಲಹೆಗಳನ್ನು ಚರ್ಚಿಸಲು ಕುಳಿತ ಅಸಹನಾಮೂರ್ತಿಗಳಿಂದ ಹೆಚಿನ 


ಎಲ್ಲ ಧರ್ಮಗಳೂ ಆತ್ಮಸಂಯಮದ, ಸಹನೆ, ಸ್ವಾರ್ಥತ್ಯಾಗಗಳನ್ನು ಒತ್ತಿ ಹೇಳುತ್ತವೆ. 
ಎಲ್ಲ ಧರ್ಮಗಳೂ ನಮಗೆ ಪ್ರೇಮಮಾಡಲು, ದ್ವೇಷವನ್ನು ತೊರೆಯಲು, ಇಂದ್ರಿಯ ವಿಕಾರಗಳನ್ನು 
ಹೃದಯದ ವಿಕಾರಗಳನ್ನು ಹತೋಟಿಯಲ್ಲಿಡಲು ಬೋಧಿಸುತ್ತವೆ. ಧರ್ಮದ 'ಈ ಅಮೂಲ್ಯ 
ಪಾಠದಲ್ಲಿ ನಾವು ನಾಗರಿಕತೆಯ ದೃಢತೆಯನ್ನರಸಬೇಕು. ತಮ್ಮ ಆಧ್ಯಾತ್ಮಿಕ ಮತ್ತು ನೈತಿಕ ಆಧಾರ 
ಗಳನ್ನು ಕಳೆದುಕೊಂಡಾಗ ನಾಗರಿಕತೆಗಳೂ ದೇಶಗಳೂ ಕುಸಿದುಬಿದ್ದಿವೆ. ಪ್ರಪಂಚದ ಗತ ಇತಿಹಾಸ 
ನಮಗೊಂದು ಎಚ್ಚರಿಕೆಯಾಗಿದೆ. ಆಧುನಿಕ ನಾಗರಿಕತೆ ಉಳಿಯಬೇಕಾದರೆ ಅದು ಅನಾಗರಿಕ 
ಮೂಢನಂಬಿಕೆ ಎಂದು ತೊರೆದಿರುವ ಧರ್ಮದಿಂದಲೇ ಪೋಷಣೆ ಪಡೆಯಬೇಕು. | 


೧೨. ಮಾನವನಲ್ಲಿ ತಾರ್ಕಿಕತೆ ಮತ್ತು ಅಸಂಬದ್ಧತೆ 


ಇಂದು ನಮ್ಮ ವಿವೇಚನೆ, ಪರಿಜ್ಞಾನಗಳು ನಮ್ಮ ರಾಗ ದ್ವೇಷಗಳ ಹತೋಟಿಯಲ್ಲಿದ್ದು 
ಹೋಗಿವೆ. ನಮಗೆ ನಿರ್ವಿಕಾರವಾಗಿ, ತಾರ್ಕಿಕವಾಗಿ ಯೋಚನೆ ಮಾಡಲು ಅವಕಾಶವಾಗುತ್ತಿಲ್ಲ. 
ತಾರ್ಕಿಕತೆಯ ತೆಳುತೆರೆಯ ಹಿಂದಿನ ಅಸಂಬದ್ಧತೆಯನ್ನು ಕಂಡುಹಿಡಿದದ್ದು ನಾಗರಿಕತೆಗೆ ಆಧುನಿಕ 
ಮನಶ್ಯಾಸ್ತ್ರದ ಒಂದು ಮಹತ್ತರ ಸೇವೆಯಾಗಿದೆ. ಮಾನವನಲ್ಲಿ ಒಂದು ಪಾಲು ತಾರ್ಕಿಕತೆಯೂ 
ಇನ್ನೂ ಒಂಬತ್ತು ಪಾಲು ಅಸಂಬದ್ಧತೆಯೂ ಇವೆ. ಈ ಒಂಬತ್ತು ಪಾಲಿನಷ್ಟು ಅಸಂಬದ್ಧತೆಯನ್ನು 
ಅಲಕ್ಷಿಸಿ ಒಂದು ಪಾಲಿನ ತಾರ್ಕಿಕತೆಯತ್ತ ಗಮನವನ್ನು ಕೇಂದ್ರೀಕರಿಸಿದುದು ಹದಿನೆಂಟನೆ ಮತ್ತು 
ಹತ್ತೊಂಬತ್ತನೆ ಶತಮಾನಗಳ “ಜ್ಞಾನ' ಮತ್ತು "ತಾರ್ಕಿಕತೆ'ಗಳ ಪೊಳ್ಳುತನವನ್ನು ತೋರಿಸುತ್ತದೆ. 
ನಾವು ಅಸಂಬದ್ಧರಾಗಿದ್ದರೆ ನಮ್ಮ ನಾಗರಿಕತೆಯೂ ಅಸಂಬದ್ಧವಾಗಿ ಅಸ್ಥಿರವಾಗಿರುತ್ತದೆ. ನಮ್ಮಲ್ಲಿ 
ಭಂಗುರವಾಗಿರುವ ತಾರ್ಕಿಕತೆಯನ್ನು ಪ್ರಭಾವಶಾಲಿಯಾಗಿರುವ ಅಸಂಬದ್ಧತೆಯಲ್ಲಿ ಲೀನಗೊಳಿಸಿ 
ಬಿಡಬೇಕೆಂದು ಆಧುನಿಕ ಮನಶ್ಯಾಸ್ತ್ರದ ಈ ಶೋಧನೆಗೆ ಅರ್ಥಕಲ್ಪಿಸುವ ಒಂದು ಪ್ರವೃತ್ತಿಯುಂಟು. 
ಸಾಹಿತ್ಯ, ಕಲೆ ಮತ್ತು ರಾಜಕಾರಣ ಕ್ಷೇತ್ರಗಳ ಕೆಲವು ಪಂಥಗಳು ಈ ಮಾರ್ಗವನ್ನು ಅನುಸರಿಸಿರುವು 
ದುಂಟು. ಆದರೆ ಇದು ವಕ್ರಭಾವನೆ, ಪ್ರಲೋಭನಕಾರಿ ಆಲೋಚನೆ. ಮಾನವಪ್ರಗತಿ ಬಗ್ಗೆ ನಮ್ಮ 
ತಿಳಿವಳಿಕೆ ಎಷ್ಟು ಅಲ್ಪ ಎಂಬುದನ್ನು ಇದು ಸೂಚಿಸುತ್ತದೆ. ವಿವೇಚನೆಯ ವ್ಯಾಪ್ತಿ ವಿಸ್ತರಿಸಿ 
ಅವಿವೇಕವನ್ನು ಜಯಿಸಿ ಬುದ್ಧಿ ಮತ್ತು ಅಸ್ತಿತ್ವದೊಡನೆ ಸಮವ್ಯಾಪಕವಾಗಿರುವುದನ್ನೇ ಪ್ರಗತಿ 
ಮತ್ತು ನಾಗರಿಕತೆ ಅವಲಂಬಿಸಿವೆ. ಇದು ಜ್ಞಾನಯುತ ವಿವೇಚನೆ, ವೇದಾಂತ ಬುದ್ಧಿ. ಎಲ್ಲ 
ರಾಜಕೀಯ ವಿಧಾನಗಳಲ್ಲಿ ಪ್ರಜಾಪ್ರಭುತ್ವವು ಈ ಗುರಿ ಸಾಧನೆಗೆ ಸಹಕಾರಿಯಾದ ಒಂದು 
ಹಾದಿಯಾಗಿರುವುದು ಅದರ ವಿಶೇಷ ಗುಣಲಕ್ಷಣ. ಆದರೆ ಅದಕ್ಕೆ ಸಮರ್ಥವಾಗಲು ಪ್ರಜಾ 
ಪ್ರಭುತ್ವಕ್ಕೆ ಧರ್ಮದ ನೀತಿಗಳು ಮತ್ತು ಪೋಷಣೆಯ ಸುಗಂಧ ಬೇಕು. 


CC-0. Jangamwadi Math Collection. Digitized by eGangotri 


೧೫ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಳು 
೧೩. ಬುದ್ಧಿ ಅಥವಾ ಜಾಗೃತ ವಿವೇಚನೆಯ ಹಾತ್ರ 

ಆದ್ದರಿಂದ ಮಾನವ ಮತ್ತು ನಾಗರಿಕತೆ ಜಾಗೃತ ವಿವೇಚನೆ ಅಥವಾ ಬುದ್ಧಿಯ ಅಸ್ತಿ, ಭಾರವನ್ನು 
ಹೊಂದಿರುವಂತೆ ಮಾಡುವುದು ನಮ್ಮ ಕರ್ತವ್ಯ. ಹಾಗಾಗಲು ಮಾನವನಿಗೆ ಆತ್ಮಸಂಯಮವನ್ನು 
ಕಲಿಸಬೇಕು. “ಮಾನವ ತನ್ನನ್ನು ತಾನೇ ಸುಧಾರಿಸಿಕೊಳ್ಳದಿದ್ದರೆ ಎಂಥ ಬಡಪಾಯಿ ಅವನು” 
ಎಂದು ವರ್ಡ್ಸ್‌ವರ್ತ್‌ ಕವಿ ಉದ್ಗರಿಸಿದ್ದಾನೆ. ಅಸ್ತಿತ್ವ ಮತ್ತು ಅಭಿವ್ಯಕ್ತಿಯ ಉನ್ನತ ಹಂತಕ್ಕೆ 
ಮಾನವ ಜನಾಂಗವನ್ನೆತ್ತಬೇಕಾಗಿದೆ. ರಾಜಕಾರಣವು ನಿಜವಾಗಿ ಮಾನವ ಕಲ್ಕಾಣಕ್ಕೆ ನೆರವಾಗ 
ಬೇಕಾದರೆ ಮಾನವ--ಅದರಲ್ಲೂ ಅಧಿಕಾರದಲ್ಲಿರುವ ಕೆಲವರು--ಆತ್ಮಸಂಯಮವನ್ನು 
ಕಲಿಯಬೇಕು. ಎಲ್ಲವನ್ನು ನಾವು ಸಮಾಜಾಧೀನವಾಗಿಸಬೇಕು. ನಮ್ಮ ವಾಣಿಜ್ಯ ವ್ಯಾಪಾರ, ಸಾರಿಗೆ 
ಭೂಮಿ, ಉದ್ಯಮ ಮುಂತಾದವನ್ನು ಸಮಾಜಾಧೀನವಾಗಿಸಿದರೆ ಸಾಲದು. ಉತ್ಪಾದನೆ ಮತ್ತು 
ಹಂಚಿಕೆಗಳ ಪ್ರಮುಖ ಸಾಧನಗಳ ರಾಷ್ಟ್ರೀಕರಣ ಆಧುನಿಕ ದೃಷ್ಟಿಯಲ್ಲಿ ಅನಿವಾರ್ಯವಷ್ಟೇ ಅಲ್ಲ 
ಜನರ ಜೀವನ ಮಟ್ಟ ಹೆಚ್ಚುವುದಕ್ಕೂ ಮಾನವನ ಸರ್ವತೋಮುಖ ಏಳಿಗೆಗೂ ಅದೊಂದು 
ನ್ಯಾಯ ಸಮ್ಮತವಾದ ಕ್ರಮವೂ ಹೌದು. ಆದರೆ ಇವೆಲ್ಲ ರಾಷ್ಟ್ರೀಕರಣಗಳಿಗಿಂತ ಮುಖ್ಯವಾದ 
ಇನ್ನೊಂದು ರಾಷ್ಟ್ರೀಕರಣದ ತುರ್ತು ಅಗತ್ಯವಿದೆ. ಅದೇ ಬುದ್ಧಿಯ ಸಮಷ್ಟೀಕರಣ, ಸಹಾನುಭೂತಿ 
ಮತ್ತು ಹಿತಾಸಕ್ತಿಗಳ ಸಮಷ್ಟೀಕರಣ, ಅಧಿಕಾರ ಶಕ್ತಿಗಳ, ಅದರಲ್ಲೂ ಒಂದು ಸಮುದಾಯದ 
ಪ್ರತಿಭಾಸಂಪನ್ನ ವ್ಯಕ್ತಿಗಳ ಶಕ್ತಿಸಾಮರ್ಥ್ಯಗಳ ರಾಷ್ಟ್ರೀಕರಣ. ಮೊದಲು ನಮ್ಮನ್ನು ನಾವು 
'ಸಮಾಜಾಧೀನಗೊಳಿಸಿಕೊಳ್ಳಬೇಕು. ಹಾಗೆ ಮಾಡಿದರೆ ಮಾತ್ರ ನಾವು ಸಾಮೂಹಿಕ ಮಾನವ 
ಕಲ್ಯಾಣವನ್ನು ಖಾತರಿಪಡಿಸಬಹುದು. ಸೋವಿಯತ್‌ ರಷ್ಯದಲ್ಲಿ ಆರ್ಥಿಕ ಸಮಾಜವಾದವನ್ನು 
ಯಶಸ್ವಿಯಾಗಿ ಸ್ಥಾಪಿಸಲಾಗಿದೆ ; ಕೆಲವೇ ಮಂದಿಯ ಒಂದು ಸಣ್ಣ ಗುಂಪು ದೇಶದ ಜನರ 
ಸಾಮುದಾಯಿಕ ಜೀವನವನ್ನೂ ಸಂಪತ್ತನ್ನೂ ನೋಡಿಕೊಳ್ಳುತ್ತದೆ. ಈ ಗುಂಪಿನ ಪ್ರವೃತ್ತಿ ಎಂಥದು? 
ಸಮಾಜಸೇವಾ ಭಾವನೆಯಿಂದ ಅವರುಗಳು ಪ್ರೇರಿತರಾಗಿದ್ದಾರೆಯೇ? ಅವರು ತಮ್ಮ ಹಿತಗಳನ್ನೂ 
ಸಹಾನುಭೂತಿಗಳನ್ನೂ ಸಮಾಜಾಧೀನಗೊಳಿಸಿದ್ದಾರೆಯೇ ? ಸಮಾಜ ಅವರಲ್ಲಿಟ್ಟಿರುವ ನಂಬಿಕೆ 
ಯನ್ನು ಈಗ ಅಥವಾ ಭವಿಷ್ಯದಲ್ಲಿ ದುರುಪಯೋಗ ಮಾಡಿಕೊಳ್ಳದಂತೆ ಅವರ ಜೀವನ ತತ್ತ್ವದಲ್ಲಿ 
ಏನು ಭರವಸೆಯಿದೆ ? ಸ್ವಾರ್ಥ ರಹಿತವಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸುವುದರ ಮೂಲಕ ಪೂರ್ಣ 
ವಾಗಲು ಶ್ರಮಿಸುವ ತುಣಕು ತಾನು ಎಂದು ಮಾನವ ಭಾವಿಸಬೇಕು. ಹೀಗೆ ಸಮಾಜವು ಅವನಿಗೆ 
ಮಟಟ ಪರಿಪೂರ್ಣತೆಯ ಅನುಭವ ಪಡೆಯುವುದಕ್ಕೆ ಹೆಚ್ಚು ವ್ಯಾಪಕವಾದ ಒಂದು 


೧೪. ಅಧಿಕಾರವು ಭ್ರಷ್ಟವಾಗುವುದು ಯಾವಾಗ ?. 
ಈ ಬಗೆಯ ಆದರ್ಶ ದೃಷ್ಟಿ, ಸಂಯಮ ಇಲ್ಲದಿದ್ದರೆ ಅಧಿಕಾರವು ಅಧಃಪತನ ಹೊಂದಿ 


ಅದನ್ನುಳ್ಳವರಿಗೆ ಅದೊಂದು ಪ್ರಲೋಭನೆಯಾಗಿ, ಜನರಿಗೆ ಒಂದು ಶಾಪವಾಗಿ ಪರಿಣಮಿಸುತ್ತದೆ. 
ಈ ಬಗೆಯ ಅಧಃಪತನ ಮಾನವನನ್ನು ಷೇಕ್ಸ್‌ಪಿಯರ್‌ ಮಹಾಕವಿ 'ಮೆಷರ್‌ ಫಾರ್‌ ಮೆಷರ್‌' 
ಕೃತಿಯ, 7-11, ೧೧೭-೨೨ ಸಾಲುಗಳಲ್ಲಿ ಚಿರಸ್ಮರಣೀಯವಾಗಿ ಬಣ್ಣಿಸಿದ್ದಾನೆ. 

ನೈತಿಕ ಮತ್ತು ಮಾನವೀಯ ಭಾವನೆಗಳಿಂದ ಪರಿಷ್ಕಾರಗೊಳ್ಳದ ಇಂಥ ಅಧಿಕಾರ ಅಸ್ಥಿರ 
ಅಸ್ತಿಭಾರದ ಮೇಲೆ ರೂಪುಗೊಂಡದ್ದೆಂದು ಪ್ರಪಂಚದ ಇತಿಹಾಸ ನಮಗೆ ತಿಳಿಸುತ್ತದೆ. ಹಿಟ್ಲರ್‌ 
ಮತ್ತು ಮುಸೊಲಿನಿ ಇಡೀ ಯೂರೋಪನ್ನೇ ನಡುಗಿಸಿದರು ; ಆದರೆ ಅವರ ಪತನವನ್ನು ಯಾರೂ 


ಎದುರಿಸಲಾಗ್ವಲಿಲ್ಲೃ ಖಿನಕದುನು ಹಾಪತನ್ಯಸಂಪತ್ರು) 2ಅಧಿಕಾರ್ಯಪಂಶ- ಈ ಅಹಂಕಾರವೆಲ್ಲ 


ರಾಜಕಾರಣದಲ್ಲಿ ಧರ್ಮದ ಪಾತ್ರ ೧೦೭ 
ಅನಾತ್ಮನಲ್ಲಿನ ಹೆಮ್ಮೆ. ಅಂಥ ಹೆಮ್ಮೆ ಅಲ್ಪತನಗಳಿಗೆ ಮೂಲವಾಗುತ ತ್ತದೆ. ಮನುಷ್ಯನನ್ನು ವಿನೀತ 

ನನ್ನಾಗಿಸಿ ಇತರರನ್ನು 'ಮೇಲೆತ್ತ ಶೈಬಲ್ಲ ಇನ್ನೊಂದು ಬಗೆಯ ಹೆಮ್ಮೆಯಿದೆ. ಅದು ನಮ್ಮ ಅಸ್ತಿತ್ವದ 
ಆಳದಿಂದ, ಧರ್ಮಗಳು ಹೇಳುವಂತೆ ಅವಿಚ್ಛಿನ್ನವಾದ ಆಧ್ಯಾತ್ಮಿಕ ಸ್ಥ ಸ್ವಭಾವದಿಂದ ಹೊರೆಹೊಮ್ಮು 


ತ್ತದೆ. ಅದು ಮಾನವ ಘನತೆಯ ಪ್ರಜ್ಞೆಯ ಮೂಲ. ಇದು ನಮ್ಮೆಲ್ಲ ಸಂಪತ್ತು, ಶರೀರ, 
ಅಧಿಕಾರಗಳಿಗಿಂತ ಮಿಗಿಲಾದ ಮೌಲ್ಯ. 


೧೫. ಎಲ್ಲ "ಮದ'ವನ್ನೂ "ದಮ'ವಾಗಿ ಪರಿವರ್ತಿಸುವುದು 


ಈ ಮೌಲ್ಯವನ್ನು ರಕ್ಷಿಸಿ ಹೆಚ್ಚಿಸುವುದು ಪ್ರಜಾಪ್ರಭುತ್ವದ ದೊಡ್ಡ ಕರ್ತವ್ಯವಾಗಿದೆ. 
ಅಧಿಕಾರವನ್ನು 'ಕ್ರಿಯಾತ್ಮ ಕವಾಗಿ ಪಳಗಿಸಲು ಶಮ, ದಮಗಳು (ಆತ್ಮ "ಸಂಯಮ ಮತ್ತು 
ಸ್ವನಿಯಂತ್ರಣ) ಎರಡು ಸಾಧನಗಳೆಂದು ಭಾರತೀಯ ವಿಚಾರಧಾರೆ ವಿಧಿಸುತ್ತದೆ. ಇದನ್ನು 
ಸಾಧಿಸಿದವರೇ ನಿಜವಾಗಿ ಮಹಾವ್ಯಕ್ತಿಗಳು ಎಂದು ಮಹಾಭಾರತ ಹೇಳುತ್ತದೆ (೫.೩೪.೪೨ 
ಭಂಡಾರ್‌ಕರ್‌ ಓರಿಯಂಟಲ್‌ ರಿಸರ್ಚ್‌ ಇನ್‌ಸ್ಟಿಟ್ಯೂಟ್‌ ಮುದ್ರಣ) : 

ವಿದ್ಯಾಮದೋ ಧನಮದಃ ತೃತೀಯೋಭಿಜನೋ ಮದಃ 1 

ಏತೇ ಮದಾಃವಲಿಪ್ತಾನಾಂ ಏತ ಏವ ಸತಾಂ ದಮಾಃ 1 

ಜ್ಞಾನ ಸಂಪತ್ತು ಅಥವಾ ವಂಶದ ಸಂಬಂಧವಾದ ಎಲ್ಲ ಬಗೆಯ ಮದಗಳು ಅವಲಿಪ್ತರನ್ನು 
ಆವರಿಸುತ್ತದೆ; ಆದರೆ ಮಹಾತ್ಮ ರಲ್ಲಿ ಈ ಮದಗಳೇ ದಮ (ಆತ್ಮ ಸಂಯಮಗಳಾಗುತ್ತವೆ 
ನೀತಿ ಅಥವಾ ಮಾನವೀಯತೆಯಿಲ್ಲದ ರಾಜಕೀಯ ಮತ್ತು ಇತರ ಬಗೆಯ ಮಾಹಿತಿ ತನ್ನ 
ಸುತ್ತಲಿನ ಉಳಿದೆಲ್ಲದರ ತೇಜೋವಧೆ ಮಾಡಬಹುದು. "ಉದ್ಧಾರ'ದ ಬದಲು "ಶೋಷಣೆ'ಯ 
ಮಹತಿ ಅದು. ಪ್ರಪಂಚದಲ್ಲಿ ಬಹುಪಾಲು ಮಹತ್ವವನ್ನು ಇತರರ ಬೆನ್ನಮೇಲೆ ಸವಾರಿಮಾಡಿ 
ಸಾಧಿಸಿದಂಥದು. ಆದರೆ ಒಬ್ಬ ರಾಮಕೃಷ್ಣ, ಏಸುಕ್ರಿಸ್ತ, ಮಹಮದ್‌, ಗಾಂಧಿ, ಬುದ್ಧ ಅಥವಾ 
ಶಂಕರರ ಮಹತ್ವ ಬೇರೊಂದು ಬಗೆಯದು ; ಅದು ಇತರರನ್ನು ಕೀಳಾಗಿಸುವುದಿಲ್ಲ. ಬದಲಾಗಿ 
ಅದರ ಸಂಪರ್ಕಕ್ಕೆ ಬಂದವರು ಮೇಲೇರುತ್ತಾರೆ. ಈ ಮಹಾವ್ಯಕ್ತಿಗಳ ಸಂಪರ್ಕಕ್ಕೆ ಬರುವುದರಿಂದ 
ಇತರರು ಎಷ್ಟೇ ಸಣ್ಣವರೆನಿಸಿದ್ದರೂ ಉದಾತ್ತರೂ, ಉದ್ಭೃತರೂ, ಆಗುತ್ತಾರೆ. ಅವರ ಮಹತ್ವ 
ಮತ್ತು ಉನ್ನತಿ ಅವರ ಸುತ್ತಲಿನ ಸ್ತ್ರೀಪುರುಷರ ಘನತೆಯನ್ನು ಹೆಚ್ಚಿಸುತ್ತದೆ. ಗುಲಾಮರು 
ಯಜಮಾನರಾಗುತ್ತಾರೆ, ತುಣಕುಗಳು ಪೂರ್ಣಾಂಶಗಳಾಗುತ್ತವೆ, ಈಗಾಗಲೆ ಮಹತ್ತಾದವರು ಇನ್ನೂ 
ಮಹತ್ತರರಾಗುತ್ತಾರೆ. ಈ ಸಂಬಂಧದಲ್ಲಿ ಅಧಿಕಾರ ಎಂಬುದು ವಿನೀತಭಾವನೆಗೆ ಇನ್ನೊಂದು 
ಹೆಸರಾಗುತ್ತದೆ. ಇಂಥ ಅಧಿಕಾರ ಮಾತ್ರ ರಾಜಕಾರಣವನ್ನು ಪರಿಶುದ್ಧಗೊಳಿಸಬಲ್ಲದು. 


೧೬. ನಿಜವಾದ ರಾಜಕಾರಣ ಮತ್ತು ಮಿಥ್ಯಾ ರಾಜಕಾರಣ 


ಪ್ರತಿಯೊಂದು ಸಮಾಜವೂ ಅಧಿಕಾರದ ವಿನೀತ ಭಾವನೆ ಮತ್ತು ಸ್ವಾರ್ಥರಹಿತ ಪ್ರೇಮವನ್ನುಳ್ಳ 
ಪ್ರತಿಭಾವಂತ ಯುವಕ-ಯುವತಿಯರನ್ನು ಬಯಸುತ್ತದೆ. ಒಂದು ದೇಶವನ್ನು ಆಳುವುದು ಕಷ್ಟವಲ್ಲ. 
ಕೆಲವೇ ಅಧಿಕಾರಿಗಳು ಆ ಕೆಲಸವನ್ನು ನಿರ್ವಹಿಸಬಲ್ಲರು. ಆದರೆ ಮಾನವ ಜನಾಂಗದ ಮೃತ 
ಮೂಳೆಮಾಂಸಖಂಡಗಳಿಗೆ ಜೀವತುಂಬಿ ಜನರನ್ನು ಘನತೆಯುಳ್ಳವರಾಗಿ ಮಾಡಲು ಸೇವಾಭಾವನೆ, 
ಸ್ವಾರ್ಥತ್ಕಾಗದ ನೇರ ಮಾರ್ಗವನ್ನು ಅನುಸರಿಸುವ, ಅಂತರಂಗ ಶುದ್ಧಿಗಳಿಂದ ಪ್ರೇರಿತರಾದ 
ಯುವಕ-ಯುವತಿಯರ ಪ್ರಯತ್ನ ಅಗತ್ಯವಾಗಿದೆ. ಇತರರನ್ನು ಬಗ್ಗಿ ಬಡಿದಾದರೂ ತಾನು 
, ಮೇಲೇರಲು ಸಾಮಾನ್ಯ ರಾಜಕಾರಣಿ ಬಯಸುತ್ತಾ ನೆ. ನಾವು ಸಾಮಾನ್ಯವಾಗಿ ತಿಳಿದಿರುವಂತೆ ಒಬ್ಬನ 


CC- ಕ್ಸ Jangamwadi Math Collection. Digitized by eGangotri 


ಸಾ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಳ 


ಸ್ವಾರ್ಥಹಿತಕ್ಕಾಗಿ ಇತರರ ದುರುಪಯೋಗ ಪಡೆದುಕೊಳ್ಳುವುದು ವೃತ್ತಿರಾಜಕಾರಣಿಗಳ ಕೆಲ್ಲ 

ತನ್ನ ಸಲುವಾಗಿ ಮಾನವ ಜನಾಂಗದ ದುರುಪಯೋಗ ಪಡೆಯದೆ ಮಾನವ ಜನಾಂಗದ ಸಲುವಾಗಿ 

ತಾನು ಶ್ರಮಿಸುವಂಥ ಮಟ್ಟಕ್ಕೆ ರಾಜಕಾರಣವನ್ನು ಎತ್ತರಿಸಬೇಕು. ಅಧಿಕಾರವುಳ್ಳವರನ್ನೂ 
ಇತರರನ್ನೂ ಔನ್ನತ್ಯಕ್ಕೇರಿಸುವಂಥ ರಾಜಕಾರಣ ನಮಗೆ ಬೇಕು. ನಮ್ಮ ಸಮಾಜಕ್ಕೆ ಅಂಥ ಅಧಿಕಾರದ 
ಪಾಲನೆ, ಸೇವೆ ಅಗತ್ಯವಾಗಿದೆ. ಈ ರೀತಿಯಲ್ಲಿ ಪ್ರಜಾಪ್ರಭುತ್ವದ ಪ್ರಯೋಗ ನಡೆಸಲು ಬಡತನ್ನ 

ದಾರಿದ್ರ್ಯ, ಅನಕ್ಷರತೆ, ಮೂಢನಂಬಿಕೆಗಳು ತುಂಬಿರುವಂಥ ಸಮಾಜ, ಸುಶಿಕ್ಸಿತರು ಅಲ್ಪಶಿಕ್ಸಿತರ 
ಶೋಷಣೆ ನಡೆಸುವಂಥ ಸಮಾಜ ಬಹು ಫಲವತ್ತಾದ ಕ್ಷೇತ್ರವೆನಿಸುತ್ತದೆ. ಇತರ ಎಲ್ಲ ಬಗೆಯ 
ರಾಜಕಾರಣ ಕೋಟ್ಯಂತರ ಜನರನ್ನು ಇನ್ನಷ್ಟು ಬಡತನ, ಅಧಃಪತನಗಳಿಗೆ ದೂಡುತ್ತದೆ. ಭಾರತ, 

ಪಾಕಿಸ್ತಾನಗಳಲ್ಲಿ ತೋರಿಕೆಗಲ್ಲದೆ ನಿಜವಾದ ಜನಸೇವಕರಾಗಿ ಶ್ರಮಿಸುವಂಥ ನಾಯಕರು ಬೇಕಾಗಿ 
ದ್ದಾರೆ. ದೃಢವಾದ ನೀತಿಬಲದ ಆಧಾರದ ಮೇಲೆ ತಮ್ಮ ರಾಜಕೀಯ ರಚನೆಯನ್ನು ನಿರ್ಮಿಸಿ ಸಕಲ 
ಪ್ರಪಂಚವನ್ನೇ ತನ್ನದೆಂದು ಪರಿಗಣಿಸಿದ್ದವರು ಮಹಾತ್ಮಾ ಗಾಂಧಿ. ಬಡಕಲು ಶರೀರದವರಾದರೂ 
ಮಹತ್ತರವೂ ಉದಾತ್ತವೂ ಆದ ಗುಣಸಂಪನ್ನತೆಯಲ್ಲಿ ಉಳಿದವರೆಲ್ಲರಿಗಿಂತ ಮೇಲಿದ್ದ ಅವರು 
ನಮಗೆ ಬಿಟ್ಟುಹೋಗಿರುವ ಅಳಿಸಲಾಗದಂಥ ಬಳುವಳಿಯನ್ನು ನಾವು ರಕ್ಷಿಸಿ ಪ್ರಯೋಜನ ಪಡೆದು 
ಕೊಳ್ಳಬೇಕು. ಭಾರತ, ಪಾಕಿಸ್ತಾನಗಳ ಅವನತ ಜನತೆಯನ್ನು ನಾವು ಪುನರುದ್ಧಾರ ಮಾಡಬೇಕಾಗಿದೆ. 
ಈ ಮಾರ್ಗವನ್ನನುಸರಿಸದೆ ವಿಫಲರಾದರೆ ನಾವು ಸಾಧಿಸಿರುವ ಸ್ವಾತಂತ್ರ್ಯದ ವ್ಯಾಪ್ತಿಯನ್ನು ಕುಗ್ಗಿಸಿ 
ದಂತಾಗಿ ಅರಾಜಕತೆಗೂ ಹಾದಿಯಾಗಬಹುದು. ಮಾನವ ಜನಾಂಗದ ಬಲಿಪೀಠದೆದುರಿಗೆ ನಾವು 
ನಮ್ಮನ್ನು ಹಸನು ಮಾಡಿಕೊಳ್ಳಬೇಕಾಗಿದೆ. ಜನಸಮೂಹಕ್ಕೆ ಈ ಬಗೆಯ ರಾಜಕೀಯ ಅರ್ಥವಾಗು 
ತ್ತದೆ; ಈ ರಾಜಕೀಯದ ಉದ್ದೇಶ ಅವರನ್ನು ಅವನತ ಸ್ಥಿತಿಯಿಂದ ಉದ್ದರಿಸುವುದೇ ಆಗಿದೆ. ಶಕ್ತಿ 
ರಾಜಕೀಯ, ವೃತ್ತಿರಾಜಕೀಯ, ಅಂದವಾದ ಮುಖದ ಹಿಂದಿನ ದುಷ್ಟ ಹೃದಯಗಳು, ಘೋಷಣೆಗಳು 
ಮತ್ತು ಕೆಲವೊಂದು ಆಕರ್ಷಕ ಮಾತುಗಳಿಂದ ಅಬ್ಬರಿಸುವ ಇತರ ಎಲ್ಲ ರಾಜಕಾರಣ ಪ್ರವೃತ್ತಿಗಳೂ 
ನಿರುಪಯುಕ್ತವಷ್ಟೇ ಅಲ್ಲ, ಹಾನಿಕಾರಕವೂ ಹೌದು. ಭಾರತದಲ್ಲೂ ಇತರೆಡೆಗಳಲ್ಲೂ ಮಾನವ 
ವಿಕಾಸ ಕಾರ್ಯದಲ್ಲಿ ಪ್ರಜಾಸತ್ತೆ ತನ್ನ ಪಾತ್ರವನ್ನು ನಿರ್ವಹಿಸಬೇಕಾದಲ್ಲಿ ಅದಕ್ಕೆ ಧರ್ಮದ ಚೈತನ್ಯ 
ಮತ್ತು ಹದ ತುಂಬಿಬಂದು ವೈರಾಗ್ಯ ಮತ್ತು ಸೇವೆ ಮಾರ್ಗದರ್ಶಿ ತತ್ವಗಳಾಗಬೇಕು. 


೧೭. ನೈಸರ್ಗಿಕ ಸಂಪನ್ಮೂಲಗಳೊಂದಿಗೆ ಮಾನವ ಸಂಪನ್ಮೂಲಗಳ ಬೆಳವಣಿಗೆಯ ಅಗತ್ಯ 

ಬರುವ ಇಪ್ಪತ್ತು-ಮೂವತ್ತು ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಒಂದು ಪ್ರಮಾಣದ ಆರ್ಥಿಕ 
ದೃಢತೆ ಮತ್ತು ಸಂಪದ್ಯುಕ್ತತೆಯನ್ನು ಖಂಡಿತ ಸಾಧಿಸುತ್ತೇವೆ. ನಮ್ಮ ವ್ಯಾಪಕವಾದ ಔದ್ಯೋಗಿಕರಣ 
ಕಾರ್ಯಕ್ರಮಗಳು ಅದನ್ನು ಖಾತರಿಪಡಿಸುತ್ತವೆ. ಆದರೆ ಅದಕ್ಕೆ. ಸರಿಸಮಾನಾಗಿ ನಮ್ಮ ಜನರ 
ವ್ಯಕ್ತಿತ್ವದ ಸ್ಥಾನಮಾನ ಹೆಚ್ಚುತ್ತದೆಂದು ಖಾತರಿಯಾಗಿ ಜೇಳಬಲ್ಲವೆ? ಸಂಪತ್ತು ಮತ್ತು ಅಧಿಕಾರ 
ಕೂಡಿಬಂದರ ಮಾನವ ಅಧಃಪತನ ಹೊಂದುವನೆ? ನಮ್ಮ ನೈಸರ್ಗಿಕ ಸಂಪನ್ಮೂಲಗಳ ರೂಢಣೆಯ 
ಜತೆಗೆ ಸಂಪತ್ತನ್ನೂ ಅಧಿಕಾರವನ್ನೂ ಅರಗಿಸಿಕೊಳ್ಳುವಂತಾಗಲು ನಾವು ಸೂಕ್ತ ಕ್ರಮ ಕೈಗೊಳ್ಳಿ 
ಬೇಡವೆ ? ನದಿಗಳನ್ನೂ ಜಲಪಾತಗಳನ್ನೂ ರೂಢಿಸಿ ವಿದ್ಯುಚ್ಛಕ್ತಿ ಉತ್ಪಾದಿಸುವುದರ ಬತೆಗೆ ಅದಕ್ಕಿಂತ 
ಹಚ್ಚು ಮಹತ್ವದ್ದಾದ ರಾಷ್ಟ್ರೀಯ ಚೇತನವೊಂದನ್ನು ನಾವ್ರ ಬೆಳಿಸಬೇಕು ನಾಳಿನ ಭಾರತೀಯ 
ಪ್ರಜೆ ಭಾರತದ ಸಂಪದ್ಮುಕ್ತತೆ ಮತ್ತು ಅಧಿಕಾರಶಕ್ತಿಗಳಿಗೆ ತಕ್ಕವನಾಗುವಂತೆ ಧರ್ಮದಿಂದ 
ಪ್ರೇರಿತವಾದ ಸುದೃಢ ಶಿಕ್ಷಣದ ಮೂಲಕ ನಮ್ಮ ಮನೋಭಾವಗಳನ್ನು ರೂಢಿಸಬೇಕು. ಹೀಗಾದಲ್ಲಿ 
ಮಾತ್ರ ಭಾರತೀಯ ಗುಣಸಂಪನ್ಮತೆಯ ಆಧ್ದಾರದ್ದ ಮೇಲೆ ಬಾನದ, ಮಹತ್ತನ್ನು ನಾವು 


CC-0. Jangamwadi Math Collection 


ರಾಜಕಾರಣದಲ್ಲಿ ಧರ್ಮದ ಪಾತ್ರ ಜ್‌ 


ಬೆಳಸಬಲ್ಲೆವು--ಕೇವಲ ಅದರ ಆರ್ಥಿಕ ಮತ್ತು ಮಿಲಿಟರಿ ಬಲದ ಮೇಲಲ 

ನಮ್ಮ ರಾಷ್ಟ್ರೀಯ ಪುನರ್ರಚನಾ ಕಾರ್ಯಕ್ರಮದಲ್ಲಿ ಇದು ಬಹು ಮುಖ್ಯ ವಿಷಯವಾಗಬೇಕು. 
ನ್ಯಾಯಸಮ್ಮತವೂ ಸಮಾನತೆಯದೂ ಆದಂಥ ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಸ್ಥಾಪಿಸುವುದರ 
ಮೂಲಕ ರಾಜಕಾರಣವು ಅಂಥ ಪ್ರಜೆಯು ರೂಪುಗೊಳ್ಳಲು ನೆರವಾಗಬಹುದು. ಆಧುನಿಕ ದೇಶಗಳು 
ಮಾನವನ ಘನತೆಯನ್ನು ಗೌರವಿಸಿ ಅವನ ವ್ಯಕ್ತಿತ್ವದ ಪೂರ್ಣ ಬೆಳವಣಿಗೆಗೆ ಅವಕಾಶವಾಗುವಂಥ 
ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಕ್ರಮಗಳನ್ನು ರೂಪಿಸುವಂತಾದರೆ ಅವು ಇಂದಿನ ಯುಗದ 
ಅಗತ್ಯಗಳ ಪೂರೈಕೆಗೆ ಪ್ರಯತ್ನಿಸಿದಂತಾಗುತ್ತದೆ. ಇದೊಂದು ಅಗಾಧವಾದ ಕೆಲಸ. ಅದು ಆಗಾಧ 
ಕೆಲಸವೆಂದು ನಾವು ಗಮನಿಸುವುದೊಳಿತು. ಹಾಗೆ ಅರಿತುಕೊಂಡಲ್ಲಿ ನಾವು ಅಗ್ಗದ ರಾಜಕೀಯ 
ಘೋಷಣೆಗಳಿಗೂ ಪದಗಳಿಗೂ ಮರುಳಾಗುವುದಿಲ್ಲ. ಭಾರತ ಅಥವಾ ಪಾಕಿಸ್ತಾನಕ್ಕೆ ಒಂದು ಪ್ರಜಾ . 
ಸತ್ತಾತ್ಮಕ ರಾಜ್ಯಾಂಗವನ್ನು ರಚಿಸುವುದು ಸುಲಭ ; ಆದರೆ ಅದರ ನೈಜ ಚೈತನ್ಮಶೀಲ ರೀತಿಯಲ್ಲಿ 
- ಅದನ್ನು ಅನುಷ್ಠಾನಕ್ಕೆ ತರುವುದು ಬಹುಕಷ್ಟ. ಇದಕ್ಕೆ ದಿನಗಟ್ಟಲೆ, ತಿಂಗಳಗಟ್ಟಲೆ, ವರ್ಷಗಟ್ಟಲೆ 
ಪ್ರಯತ್ನ ಬೇಕು. ನಮ್ಮ ಭವಿಷ್ಯ ರಚನೆಯನ್ನು ದೃಢ ಆಧಾರದ ಮೇಲೆ ರೂಪಿಸಬೇಕು. ಈ ದೃಢ 
ಅಸ್ತಿಭಾರವನ್ನು ಧರ್ಮವು ಮಾತ್ರ ಒದಗಿಸಬಲ್ಲದು. ಆಧ್ಯಾತ್ಮಿಕ ಮತ್ತು ನೈತಿಕ ಆದರ್ಶಗಳಿಂದ 
ಪ್ರೇರಿತರಾಗಿ ಸಮಾಜ ಮತ್ತು ರಾಷ್ಟ್ರದ ಬಲ ಮತ್ತು ಪೋಷಣೆಗಾಗಿ ಸರ್ವಪ್ರಯತ್ನ ಮಾಡುವುದರಲ್ಲಿ 
ಹರ್ಷ ಕಾಣುವ ಮತ್ತು ಸ್ವತಂತ್ರ, ಸಮಾನತಾವಾದಿ ಸಮಾಜ ನೀಡುವ ಸಂತಸವನ್ನು ಅನುಭವಿಸಬಲ್ಲ 
ಪೌರರು ಆರೋಗ್ಯಕರ ಸಮಾಜದ ಫಲವೆನಿಸುತ್ತಾರೆ. 


೧೮. ರಾಜ್ಯಾಂಗ್ಯ ದೇಶ ಮತ್ತು ಸರ್ಕಾರ 


ಪ್ರಜಾಸತ್ತಾತ್ಮಕ ದೇಶಕ್ಕೆ ಬಲ, ದೃಢತೆಗಳನ್ನು ನೀಡುವವರು ಅದರ ಪ್ರಜೆಗಳು. ಸಮಾಜ, 
ದೇಶ, ರಾಜ್ಯಾಂಗ, ಸರ್ಕಾರ ಈ ಪದಗಳನ್ನು ಎಷ್ಟೋಸಲ ವಿವೇಚನೆಯಿಲ್ಲದೆ ಬಳಸಿ ಇಂದು 
ನಮ್ಮ ದೇಶದಲ್ಲಿ ಹೆಚ್ಚಿನ ವಿಚಾರಗೊಂದಲಕ್ಕೆ ಕಾರಣವಾಗಿದೆ. ಸಮಾಜದ ಸಾಮುದಾಯಿಕ 
ಇಚ್ಛೆಯನ್ನು ಕಾರ್ಯತಃ ಅಭಿವ್ಯಕ್ತಗೊಳಿಸುವ ಸಾಧನ ಸರಕಾರ. ಅದು ರಾಜ್ಯಾಂಗದ ಒಂದು 
ಸಾಧನ. ಸಹಜವಾಗಿಯೇ ಅದು ಹಂಗಾಮಿ ಲಕ್ಷಣದ್ದು. ಸರಕಾರದೊಡನೆ ಹೋಲಿಸಿದರೆ 
ರಾಜ್ಯಾಂಗವು ದೃಢತರವಾದುದು. ಅದು ಜನರ ರಾಜಕೀಯ ಆರ್ಥಿಕ ಮತ್ತು ನೈತಿಕ ಆಶೋತ್ತರ 
ಗಳನ್ನು ಪ್ರತಿನಿಧಿಸುತ್ತದೆ. ಈ ಉದ್ದೇಶಗಳು, ಆಶೋತ್ತರಗಳು: ಬದಲಾದಾಗ ಅವುಗಳೊಡನೆ 
ರಾಜ್ಕಾಂಗವೂ ಬದಲಾಗುತ್ತದೆ. ಅಮೆರಿಕದ ರಾಜ್ಯಾಂಗ ೧೭೭೬ರಲ್ಲಿ ರಚಿತವಾಯಿತು ; ಆದರೆ 
ಬದಲಾದ ಪರಿಸ್ಥಿತಿಗಳಿಗೆ ತಕ್ಕಂತೆ ಅದು ಅನೇಕ ಬಾರಿ ಬದಲಾಯಿಸಲ್ಪಟ್ಟಿದೆ. ಭಾರತದಲ್ಲೂ 
ಶಾಸಕರು ದೃಢ ರಾಜ್ಕಾಂಗವೊಂದನ್ನು ರೂಪಿಸುವುದರಲ್ಲಿ ನಿರತರಾಗಿದ್ದಾರೆ. ಆದರೆ ಇಲ್ಲಿ ಕೂಡಾ 
ಬದಲಾಗುವ ಸಾಮಾಜಿಕ ಅಗತ್ಯಗಳಿಗೆ ತಕ್ಕಂತೆ ಮುಂದೆ ಅದಕ್ಕೆ ತಿದ್ದುಪಡಿಗಳನ್ನು ಮಾಡಲು 
ಅವಕಾಶ ಮಾಡಲಾಗಿದೆ. ಹೀಗಿದ್ದರೂ ರಾಜ್ಕಾಂಗಗಳು ಸಾಮಾನ್ಯವಾಗಿ ಕಾಯಂ ಆದದ್ದಾಗಿವೆಯೆಂದು 
ಹೇಳಬಹುದು. ರಾಜ್ಯಾಂಗ ಸಮಾಜದಲ್ಲಿನ ಶಕ್ತಿಗಳ ಇಚ್ಛೆಗಳನ್ನು ಗಮನಿಸದೆ ಅವನ್ನು ಪ್ರತಿ 
ಬಿಂಬಿಸದೆ ಹೋದರೆ, ಹೊಂದಾಣಿಕೆ ಪ್ರವೃತ್ತಿಯ ಸತ್ವಶಾಲಿ ಸಮಾಜಕ್ಕೆ ಅದೊಂದು ಕಠಿಣ ಹೊದಿಕೆ 
ಯಾಗಿದೆಯೆನಿಸಿದಾಗ ಅದು ಸಾಮಾಜಿಕ ಕ್ಷೋಭೆ, ಕ್ರಾಂತಿಗಳಲ್ಲಿ ಒಡೆದು ಹೋಗುವುದು. ಆಗ 
ಹೊಸ ಆಶೋತ್ತರಗಳನ್ನೂ.ಶಕ್ತಿಗಳನ್ನೂ ಪ್ರತಿಫಲಿಸುವ ನೂತನ ರಾಜ್ಯಾಂಗವೊಂದು ಅದರ ಸ್ಥಾನಕ್ಕೆ 
ಬರುವುದು. ಕಾಠಿಣ್ಯ-ಹೊಂದಾಣಿಕೆಗಳ ಉತ್ತಮ ಮಿಶ್ರಣವಿದ್ದು ಹೊಸ ತಿದ್ದುಪಡಿಗಳು ಮತ್ತು 
ವಿಧಿಗಳ ಮೂಲಕ ಸಾಮಾಜಿಕ ಬದಲಾವಣೆಗಳಿಗೆ ತಕ್ಕಂತೆ ನಿರಂತರವಾಗಿ ಹೊಂದಿಕೊಂಡೂ 


CC-0. Jangamwadi Math Collection. Digitized by eGangotri 


ಮಾ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಮಸಳ್ಳು 
ಅವಿಚ್ಛಿನ್ನತೆಯನ್ನು ಉಳಿಸಿಕೊಂಡು ಬರುವುದರಲ್ಲೇ ಆರೋಗ್ಯಕರ ರಾಜ್ಯಾಂಗದ ಸತ್ವ ಪರೀಕ್ಷೆಯಿರು 
ವುದು. ವಿದೇಶಿ ದಾಳಿ ಬಿಟ್ಟರೆ ಇನ್ನೇನೂ ಇಂಥ ರಾಜ್ಯಾಂಗದ ಅವಿಚ್ಛಿನ್ನತೆ ಮತ್ತು ಶಾಶ್ವತ 
ಅಲುಗಿಸಲಾರದು. ರಾಜ್ಯವು ಸಮಾಜದ ಸಾಮೂಹಿಕ ಮನೋಭಿಲಾಷೆಯನ್ನು--ಜನ ತಾವು 
ಹೇಗಿರಬಯಸಿದ್ದಾರೆಂಬುದನ್ನು- ಪ್ರತಿನಿಧಿಸುತ್ತದೆ. ಅದರಲ್ಲಿ ಬಯಕೆಯ ನಾನಾ ನೆಲೆಗಳ್ಳೂ 
ಸ್ವಾತಂತ್ರ್ಯ ಬಯಸುವ ಭಾವನೆಯೂ ಒಂದು ಸಂಘಟನೆಯಾಗಿ ಒಂದುಗೂಡುತ್ತವೆ ; ಇತರರಿಂದ 
ತಾವು ಹೇಗೆ ಬೇರೆಯೆಂಬುದನ್ನು ಒಂದು ಜನವರ್ಗ ವ್ಯಕ್ತಪಡಿಸುವ ಸಾಧನ ಅದು. ಒಂದು ನಾಡಿನ 
ಸಾರ್ವಭೌಮತ್ವ ಈ ವಿಶಿಷ್ಟ ಗುಣಲಕ್ಷ್ಮಣದಿಂದ ಬಂದದ್ದು. ಈ ಸಾರ್ವಭೌಮತ್ವವು ಅರಸೊತ್ತಿಗೆ 
ಯಲ್ಲಿ ರಾಜ್ಯ ವ್ಯಕ್ತಿತ್ವದಲ್ಲಿ ಕೇಂದ್ರೀಕೃತವಾಗಿತ್ತು. ಪ್ರಜಾಪ್ರಭುತ್ವದಲ್ಲಿ ಇದು ಪೌರ ಕೇಂದ್ರಗಳ 
ಸ್ತೋಮದಲ್ಲಿ ಹಂಚಿಹೋಗುತ್ತದೆ. ಪ್ರಜಾಪ್ರಭುತ್ವದಲ್ಲಿ ಸಾರ್ವಭೌಮತೆ ಎಂಬುದು ಭಿನ್ನತೆಯಲ್ಲಿ 
ಏಕತೆಯಿದ್ದಂತೆ ; ಜೀವನ ವಿಧಾನ ಮತ್ತು ಪ್ರಕೃತಿ ಅದರಲ್ಲಿ ಕಂಡುಬರುತ್ತದೆ. ಇತರ ರಾಜಕೀಯ 
ವ್ಯವಸ್ಥೆಗಳೊಡನೆ ಹೋಲಿಸಿದರೆ ಪ್ರಜಾಪ್ರಭುತ್ವದ ಬಲ ಇರುವುದು ಇದರಲ್ಲೇ. 

ಹೀಗೆ ರಾಜ್ಯಾಂಗವು ವಿಚಾರ ಮತ್ತು ಅಭಿವ್ಯಕ್ತಿಯ ಸಾಧನವಾಗಿಯೂ, ಸರಕಾರವು ಕ್ರಿಯೆಯ 
ಅಭಿವ್ಯಕ್ತಿಯಾಗಿಯೂ ಇರುವ ಒಂದು ಘಟಕ ರಾಜ್ಯ. ಎಲ್ಲ ಸರ್ಕಾರಿ ಬದಲಾವಣೆಗಳನ್ನೂ 
ರಾಜ್ಯಾಂಗ ತಿದ್ದುಪಡಿಗಳನ್ನೂ ನಾಡು ಭರಿಸುತ್ತದೆ. ಸಾಧಾರಣವಾದ ಸಾಮಾಜಿಕ ಕ್ಷೋಭೆಗಳೂ 
ಕ್ರಾಂತಿಗಳೂ ರಾಜ್ಯದ ಸಂಘಟನೆಯ ಮೇಲೆ ಪರಿಣಾಮ ಮಾಡದಿದ್ದರೂ ರಾಜ್ಯಾಂಗ ಮತ್ತು 
ಸರ್ಕಾರದ ರಚನೆ ಮತ್ತು ಲಕ್ಷಣದ ಮೇಲೆ ಪರಿಣಾಮ ಮಾಡುತ್ತವೆ. ರಾಜ್ಯಕ್ಕೆ ಮಾರಕವಾದಂಥ 
ಆಫಾತವೊದಗುವುದು ಬಾಹ್ಮದಿಂದ ವಿದೇಶಿ ದಾಳಿಯ ಮೂಲಕ ; ಆಂತರಿಕವಾಗಿ ಆಧುನಿಕ 
ಅನುಭವಕ್ಕೆ ತಿಳಿದಂತೆ ಕಮ್ಯೂನಿಸ್ಟ್‌ ಕ್ರಾಂತಿಯ ಮೂಲಕ. ಪ್ರಜಾಸತ್ತಾತ್ಮಕವಾಗಿಯೇ ಇರಲಿ, 
ಸಮಾಜವಾದಿಯೇ ಇರಲಿ ಹಳೆಯ ರಾಜ್ಯ ವ್ಯವಸ್ಥೆಯನ್ನು ಪೂರ್ಣವಾಗಿ ನಾಶಪಡಿಸುವುದೇ 
ಕಮ್ಮೂನಿಸ್ಟ್‌ ಕ್ರಾಂತಿಯ ಘೋಷಿತ ಗುರಿ. 
೧೯. ಎಲ್ಲ ರಾಜಕೀಯ ಶಕ್ತಿಗಳ ಉಗಮಸ್ಥಾನವಾಗಿ ಸಮಾಜವಹಿಸುವ ಪಾತ್ರ 

ಸರಕಾರ, ರಾಜ್ಯಾಂಗ ಮತ್ತು ರಾಜ್ಯದ ಹಿಂದಿರುವುದು ಸಮಾಜ. ಎಲ್ಲ ರಾಜ್ಯಾಂಗಗಳ, ಕ್ರಾಂತಿಗಳ 
ಉಗಮ ಅಲ್ಲಿಂದಲೇ. ಒಂದು ಕಾಲದಲ್ಲಿ ಅದು ಸ್ನಿಗ್ಧ ಸರಸ್ಸಿನಂತೆ ಪ್ರಶಾಂತ ; ಇನ್ನೊಂದು ಸಲ 
ಅದು ಜ್ಞಾಲಾಮುಖಿ-ಬೌದ್ಧಿಕ್ಕ ನೈತಿಕ ಮತ್ತು ಆಧ್ಯಾತ್ಮಿಕ ಕ್ರಾಂತಿಯ ವಿವಿಧ ಮಟ್ಟಗಳಿಗೆ ಸೇರಿದ 
ಜನ ಸಮೂಹದ ಬದಲಾವಣೆ ಪ್ರಯತ್ನ ಅಥವಾ ಹೋರಾಟ. ರಾಜಕೀಯ ಕ್ರಾಂತಿಗಳು, 
ರಾಜಕೀಯ--ಆರ್ಥಿಕ ಶಕ್ತಿಗಳಿಂದ ಪ್ರೇರಿತವಾದ ಸಮಾಜವಾದಿ ಅಥವಾ ಕಮ್ಯೂನಿಸ್ಟ್‌ ಕ್ರಾಂತಿ 


ವಿವೇಚನೆಯ ಕೊರತೆಯ ಫಲ ಎಂದು ಕಾಣುತ್ತೇವೆಯೇ ವಿನಾ ಐತಿಹಾಸಿಕ ಅಗತ್ಯವೆಂದಾಗಲಿ; 


ಸಾಮಾಜಿಕ ಪ್ರಗತಿಯ ಅಂಶವೆಂದಾಗಲಿ ಪರಿಗಣಿಸುವುದಿಲ ಒಬ್ಬ ಮಹಾ ಆಧ್ಯಾತ್ಮಿಕ ಮುಖಂಡ 
d by eGangotri 


pe ಆ 
CC-0. Jangamwadi Math Collection. Digifize be 


ರಾಜಕಾರಣದಲ್ಲಿ ಧರ್ಮದ ಪಾತ್ರ ೧೧೧ 
ನಿಂದ ಪ್ರೇರಿತವಾದ, ಆತನ ತತ್ವ-ಚಳವಳಿಗಳಿಂದ ಪ್ರೇರಿತವಾದ ಶಾಂತಿಯುತ ಕ್ರಾಂತಿ ಮಾತ್ರ 
ಸಮಾಜದ ಹೆಚ್ಚಿನ ಆಳಗಳ ಮೇಲೆ ಪ್ರಭಾವ ಬೀರುತ್ತವೆ. ಗುರು ಬೋಧಿಸಿದ ಉದಾತ್ತ, ಆಧ್ಯಾತ್ಮಿಕ 
ಮೌಲ್ಯಗಳ ದೃಷ್ಟಿಯಲ್ಲಿ ಈ ಕ್ರಾಂತಿ ಮಾನವರ ಆಶೋತ್ತರಗಳನ್ನೂ ಭಾವನೆ-ನಿರ್ಧಾರಗಳನ್ನೂ 
ರೂಪಿಸುತ್ತದೆ. ವ್ಯಕ್ತಿಗಳಲ್ಲಿ ಗಾಢವಾದ ಪರಿವರ್ತನೆ ಉಂಟುಮಾಡುವುದರ ಮೂಲಕ ಅದು 


ಸಾಮಾಜಿಕ ಶಕ್ತಿಗಳ ಪ್ರಮಾಣವನ್ನೇ ಬದಲಿಸಿ ಮಾನವರ ನೀತಿ ನಡವಳಿಕೆಗಳನ್ನು ಸರ್ವತೋಮುಖ 
ವಾಗಿ ಸುಧಾರಿಸುತ್ತದೆ. 


೨೦. ಉಪಸಂಹಾರ 


ಹೀಗೆ, ಬಾಳಿಕೆ ಬರುವ ಎಲ್ಲಾ ಕಲ್ಮಾಣ ಚಟುವಟಿಕೆಗಳಿಗೆ ಸಮಾಜವೇ ಪರಮ ಕ್ಷೇತ್ರ. ಇಂಥ 
ಚಟುವಟಿಕೆ ಬಹು ಮಟ್ಟಿಗೆ ಮೌನ ರೀತಿಯದು, ಶಾಂತ ರೀತಿಯದು. ಗದ್ದಲವೆಲ್ಲ ರಾಜಕೀಯದಲ್ಲಿ 
ರಾಜಕೀಯ ಎಷ್ಟು ಅರೋಗ್ಯಕರವಾಗಿದ್ದರೆ ಅಷ್ಟೂ ಗದ್ದಲ ಕಡಿಮೆ ; ಅದು ಅನಾರೋಗ್ಯಕರ 
ವಾಗಿದ್ದಷ್ಟೂ ಗದ್ದಲ ಹೆಚ್ಚು. ಸಾಮಾಜಿಕ ಸುಧಾರಣೆಯ ಈ ಮಹಾ ಕಾರ್ಯಕ್ಕೆ ಪ್ರಜಾಸತ್ತಾತ್ಮಕ 
ರಾಜ್ಯ ಅತ್ಯುತ್ತಮ ಅವಕಾಶವನ್ನೊದಗಿಸುತ್ತದೆ. ಇದು ಅಗಾಧ ಪ್ರಾಮುಖ್ಯ ಮತ್ತು ಅಪಾರ 
ಪ್ರಮಾಣದ ರಾಷ್ಟ್ರೀಯ ಕಾರ್ಯ ; ಇದರೊಡನೆ ಹೋಲಿಸಿದರೆ ರಾಜಕೀಯ ಕೆಲಸ ಸಣ್ಣದೆನಿಸುತ್ತದೆ. 
ಸ್ವಾತಂತ್ರ್ಯ ಬರುವುದಕ್ಕೆ ಮೊದಲು ರಾಜಕೀಯವೇ ಪ್ರಧಾನವಾಗಿತ್ತು ; ಸ್ವಾತಂತ್ರ್ಯ ಬಂದ ನಂತರ , 
ಅದು ಎರಡನೆ ಸ್ಥಾನ ಹೊಂದಿದೆ. ಸಾಮಾಜಿಕ ಆರೋಗ್ಯ ಮತ್ತು ಕಲ್ಮಾಣದ ಅಸ್ತಿಭಾರದ ಮೇಲೆ 
ರಾಜಕೀಯ ಸ್ವಾತಂತ್ರ್ಯದ ಕಟ್ಟಡವನ್ನು ನಿರ್ಮಿಸಬೇಕಾಗಿದೆ. ರಾಜಕೀಯ ರಾಗದ್ವೇಷ ಮತ್ತು ಸ್ವಾರ್ಥ 
ಚಿಂತನೆಗಳಿಲ್ಲದೆ ಆಧ್ಯಾತ್ಮಿಕ ಆಸಕ್ತಿ ಮತ್ತು ನೈತಿಕ ನಿಷ್ಠೆಗಳಿಂದ ಪ್ರೇರಿತರಾದ, ಮಾನವ ಮತ್ತು 
ಸಮಾಜ ವಿಜ್ಞಾನವನ್ನು ಅರಿತಿರುವ ಯುವಜನರು ನಿರ್ವಹಿಸಬೇಕಾದ ಕಾರ್ಯವಿದು. ಹೀಗೆ 
ನಿರ್ಮಿತವಾದ ರಚನೆ ಮಾತ್ರ ಆಧುನಿಕ ಪ್ರಪಂಚದ ಒತ್ತಡಗಳನ್ನೆದುರಿಸಿ ಉಳಿಯಬಲ್ಲದು. 
ಅದಾಗಲು ನಾವು ರಾಗದ್ವೇಷ ರಹಿತರಾಗಿ ವಿಚಾರ ಮಾಡಬೇಕು. ಶತಮಾನಗಳ ಜಡತೆಯ ನಂತರ ` 
ಈ ಕಾರ್ಯಕ್ಕೆ ನಮಗೆ ಕರೆ ಬಂದಿರುವಾಗ ನಾವು ಶಾಂತರಾಗಿ, ಸಹನೆಯಿಂದ ದೃಢ ಅಸ್ತಿಭಾರದ 
ಮೇಲೆ ನಮ್ಮ ಸ್ವತಂತ್ರ ಸಮಾಜದ ಭವನವನ್ನು ಕಟ್ಟಲು ತೊಡಗೋಣ. ಧರ್ಮ ಮತ್ತು ವಿಜ್ಞಾನ 
ಗಳಿಂದ ದೊರೆಯುವ ಹುರುಪಿನಿಂದ ಮಾತ್ರ ನಾವು ಈ ಕೆಲಸ ಮಾಡಬಹುದು. ಭಾರತದ ಮಾರ್ಗ 

ಇದು ; ಇಂದು ನಾವು ಆ ಮಾರ್ಗವನ್ನು ಅನುಸರಿಸೋಣ. 


ಅನು : ಕೆ. ಎಸ್‌. ರಾಮಕೃಷ್ಣಮೂರ್ತಿ 


CC-0. Jangamwadi Math Collection. Digitized by eGangotri 


೫ 
ಔದ್ಯೋಗಿಕ ಯುಗದಲ್ಲಿ ಆಧ್ಯಾತ್ಮಿಕ ಜೀವನ* 


೧. ಪ್ರಸ್ತಾವನೆ 
ಮಾನವ ಅಸ್ತಿತ್ವದ ಗುರಿಯನ್ನು ಅರ್ಥೈಸುವ ತೀವ್ರ ಅಗತ್ಯ ಮಾನವ ಜನಾಂಗದ ಇತಿಹಾಸ 
ದಲ್ಲೆಂದೂ ಈಗಿನಷ್ಟು ಹೆಚ್ಚಾಗಿರಲಿಲ್ಲ. ಇದು ಕೇವಲ ಶುಷ್ಕ ತಾರ್ಕಿಕ ಪ್ರಶ್ನೆಯಲ್ಲ ; ಪ್ರಾಚ್ಯ 
ಪಾಶ್ಚಿಮಾತ್ಮ ದೇಶಗಳೆಲ್ಲದರಲ್ಲೂ ಆಧುನಿಕ ಯುಗದ ಎಲ್ಲ ಸ್ತ್ರೀಪುರುಷರ ಹೃದಯಗಳಲ್ಲಿ 
ಉಕ್ಕೇರಿಬರುವ ಪ್ರಶ್ನೆ ಅದು. ` 
| ಸಾವಿರಾರು ವರ್ಷಗಳಿಂದ ಮಾನವ ಜನಾಂಗವು ತನ್ನ ಆಧ್ಯಾತ್ಮಿಕ ಪರಂಪರೆಯ ಮಾರ್ಗದರ್ಶನ 
ಲ್ಲಿ ಆಧ್ಯಾತ್ಮಿಕತೆಯೇ ಮಾನವ ಜನಾಂಗದ ಗುರಿ ಎಂದು ಅಂಗೀಕರಿಸಿದೆ. ಆದರೆ ಪಶ್ಚಿಮ 
ರ ಜನ ಸಾಧಿಸಿದ ಬೌದ್ಧಿಕ ಮತ್ತು ಸಾಮಾಜಿಕ ಕ್ರಾಂತಿಯ ದೆಸೆಯಿಂದ ಈಚಿನ 
ತ ಸ ರ್‌ ನು ಸತ್ವ ಕುಗ್ಗಿದೆ. ಆದುದರಿಂದ ಆ ಕ್ರಾಂತಿಯ ಲಕ್ಷಣ 

~ 3, 

ವ ಸ ಮಾನವ ಅಸ್ತಿತ್ವದ ಗುರಿಯನ್ನು ಪುನರುಲ್ಲೇಖಿಸುವುದು 


೨. ಆಧುನಿಕ ವೈಜ್ಞಾನಿಕ ಕ್ರಾಂತಿ 
ಹಃ ನ ವೀಕ್ಷಣೆ ಮತ್ತು ಪ್ರಯೋಗ ವಿಧಾನಗಳ ಮೂಲಕ ಪ್ರಪಂಚದಾದ್ಯಂತ 
ಫ್‌ ನನ ಪಶ್ಚಿಮ ಯೂರೋಪಿನಲ್ಲಿ ಆರಂಭವಾದ ಸತ್ವಶಾಲಿ ತಾಂತ್ರಿಕ 
ದ ತ 4 ಹ ಈ - ವಿಚಾರ, ನಂಬಿಕೆಗಳ ಮೇಲಷ್ಟೇ ಅಲ್ಲದೆ ಬದುಕು-ಕಾರ್ಯ 
ಆ ಬಃ ಹನ ಅನುಭವಕ್ಕೆ ಬಂದಿದೆ. ಸಾವಿರ ವರ್ಷಗಳಿಗೂ ಹೆಚ್ಚು 
ಮ ಧರ್ಮ ವಿಚಾರದಲ್ಲಿ ತುಂಬಿದ್ದ ಅಂಧತತ್ತ್ವಗಳು ಮತ್ತು 
ವು ಬನನ ಅನುಭವ ಕುರಿತು ತಾರ್ಕಿಕ ರೀತಿಯಲ್ಲಿ ಪರಿಶೋಧಿಸುವ 
ಧಿ ಸರಸ ಳಿಗೂ ಘರ್ಷಣೆ ಅನಿವಾರ್ಯವಾಯಿತು. ಆಧುನಿಕ ವಿಚಾರಧಾರೆ 
ಜೈ ಡೆ ಹೆಸರು ಕಳೆದುಕಂಡು ಅದರಿಂದ ಧರ್ಮದ ಹೆಸರೇ ಕೆಟ್ಟಿತು; 
ಶಿಬತ್ತನೆಯ ಶತಮಾನದಲ್ಲಿ ಆಧುನಿಕ ಪಾಶ್ಚಿಮಾತ್ಮ ಮಾನವ ತನ್ನ ನಿಷ್ಠೆಯನ್ನು ಧರ್ಮದಿಂದ 





ಯ ರರು ಇಗ ಸೂಲ ನಲಿ ಸೂ 
ಶ್‌ ಸೆ ಯದಲ್ಲಿ ನೀಡಿದ ಭಾಷಣ. ಬೆಲ್ಜಿಯಂನ ಬ್ರಸಲ 
: ಇದೇ ಭಾಷಣವನ್ನು ಮತ್ತೆ ನೀಡಲಾಯಿತು 3 7 ಬಸರ ಇದರ ಆತ್ರ 


CC-0. Janamwadi 3150160107. Digifized by eGangotri 


ರಾಜಕಾರಣದಲ್ಲಿ ಧರ್ಮದ ಪಾತ್ರ ದ, 
ಪ್ರಾಪಂಚಿಕ ಮೌಲ್ಯಗಳಿಗೆ ತಿರುಗಿಸಿದ. ಹದಿನೇಳನೆಯ ಶತಮಾನದಲ್ಲಿ ಆರಂಭವಾದ ಆಧುನಿಕ 
ವಿಜ್ಞಾನದ ತಾಂತ್ರಿಕ ಕ್ರಾಂತಿ ಈ ಪ್ರಾಪಂಚಿಕ ಮೌಲ್ಯಗಳನ್ನು ಇನ್ನ; ಷ್ಟು ದೊಡ್ಡದು ಮಾಡಿ ಮುಂದಿನ 
ಎರಡೂವರೆ ಶತಮಾನಗಳಲ್ಲಿ ಮಾನವನ ಐಹಿಕಾಪೇಕ್ಷೆಗಳನ್ನು ತೀವ್ರಗೊಳಿಸಿತು. ಆಧುನಿಕ 
ಪಶ್ಚಿಮದ ರಾಜಕೀಯ, ವಾಣಿಜ್ಯ ಮತ್ತು ಸಾಂಸ್ಕೃತಿಕ ಪ್ರಭಾವದಿಂದಾಗಿ ಈ ಪರಿಣಾಮ ವಿವಿಧ 
ಪ್ರಮಾಣಗಳಲ್ಲಿ ಉಳಿದ ವಿಶ್ವದ ಮೇಲೂ ಉಂಟಾಯಿತು. ಹದಿನೇಳನೆಯ ಶತಮಾನದ ವೈಜ್ಞಾನಿಕ 
ಕ್ರಾಂತಿಯ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಶಕ್ತಿಗಳು ಇಂದು ಇಡೀ ಪ್ರಪಂಚವನ್ನು ತಮ್ಮ 
ಹಿಡಿತದಲ್ಲಿಟ್ಟು ಕೊಂಡಿವೆ. 

ಈ ಶಕ್ತಿಗಳು ಪ್ರಯೋಜನಕಾರಿಯೂ ಹೌದು, ಹಾನಿಕಾರಕವೂ ಹೌದು. ಅವುಗಳ ಉಪಯುಕ್ತತೆ 
ಆಧುನಿಕ ನಾಗರಿಕತೆಯ ಒಂದು ಮಾನವೀಯ ಲಕ್ಷಣ. ದೂರದ ಪ್ರಶ್ನೆಯ ನಿವಾರಣೆ, ಭೌತಿಕವಾಗಿ 
ಪ್ರಪಂಚವನ್ನು ಒಂದಾಗಿಸುವುದು, ವ್ಯಕ್ತಿಯ ಘನತೆಯ ಆಧಾರದ ಮೇಲೆ ಪ್ರಜಾಪ್ರಭುತ್ವದ ಸಿದ್ಧಾಂತ 
ಮತ್ತು ಆಚರಣೆ, ವಿಶ್ವವ್ಯಾಪಿ ಪ್ರಮಾಣದಲ್ಲಿ ಸರ್ವತೋಮುಖವಾದ ಸಾಮಾಜಿಕ ಕಲ್ಕಾಣ 
ಕ್ರಮಗಳು, ಧಾರ್ಮಿಕ ಸಹನೆ ಹೆಚ್ಚುತ್ತಿರುವುದು, ಅಂತರರಾಷ್ಟ್ರೀಯ ಮನೋಭಾವ ಬೆಳೆಯುತ್ತಿರು 
ವುದು ಇವೆಲ್ಲ ಬಾಹ್ಮ ನಿಸರ್ಗವನ್ನು ವಿಜ್ಞಾನವು ಜಯಿಸಿದುದರ ಫಲಗಳು ; ಇವು ಮಾನವ 
ಇತಿಹಾಸದಲ್ಲೇ ಅಭೂತಪೂರ್ವವಾದ ಸಾಧನೆಗಳು. 

ಹತ್ತೊಂಬತ್ತನೆಯ ಶತಮಾನದ ಅಂತ್ಯದ ವೇಳೆಗೆ ಹಾನಿಕಾರಕ ಪ್ರವೃತ್ತಿಗಳು ಕಾಣಿಸಿಕೊಳ್ಳ 
ತೊಡಗಿದವು. ಅವು: ಸ್ವಾರ್ಥದ ಹೆಚ್ಚಳ, ಹಿಂಸಾಚಾರ ಮತ್ತು ಯುದ್ಧ. ಹದಿನೇಳನೆಯ ಶತಮಾನದ 
ಮೂವತ್ತು ವರ್ಷಗಳ ಧರ್ಮಯದ್ಧಗಳಿಗೆ ಪ್ರತಿಕ್ರಿಯೆಯಾಗಿ ಯೂರೋಪಿನಲ್ಲಿ ಧರ್ಮದ ಬಗ್ಗೆ 
ಮಾನವನ ನಿಷ್ಠೆ ಕಳೆದು ಹೋಗಿತ್ತು. ಆದರೆ ಹಾಗೆ ಧರ್ಮವನ್ನು ಬದಿಗೆ ದೂಡಿದಾಗ ಪಾಶ್ಚಿಮಾತ್ಮ 
ಮಾನವನಲ್ಲಿ ಆಳವಾದ ಮೌಲ್ಯದ ವಸ್ತುವೊಂದನ್ನು ಬದುಕಿನಿಂದ ಹೊರದೂಡುತ್ತಿದ್ದೇನೆಂಬ 
ಭಾವನೆ ಬಲವಾಗಿತ್ತು. ಆದರೆ ಅವನೇನೂ ಮಾಡುವಂತಿರಲಿಲ್ಲ. ಆ ಮೌಲ್ಯದಲ್ಲಿ ತರ್ಕವಿರುದ್ಧ 
ವಾದ, ಸಮಾಜವಿರೋಧಿಯಾದ, ಅವನಿಗೆ ಹೊಸದಾಗಿ ದೊರೆತಿದ್ದೂ ವೈಜ್ಞಾನಿಕ ಉದ್ದೇಶ ಮತ್ತು 
ಮನೋಭಾವಗಳಿಗೆ ಹೊಂದದ ಲಕ್ಷಣಗಳಿದ್ದವು. 

ವಿಶ್ವ ಇತಿಹಾಸದ ವಿಷಯದಲ್ಲಿ ಪಂಡಿತರಾದ ಪ್ರೋಫೆಸರ್‌ ಎ. ಜೆ. ಟಾಯ್ನ್‌ಬೀ ಅವರು 
ಬರೆಯುತ್ತಾರೆ. ("ಎನ್‌ ಹಿಸ್ಟಾರಿಯನ್ಸ್‌ ಅಪ್ರೋಚ್‌ ಟು ರಿಲಿಜನ್‌”, 'ಪು. ೧೬೯) : 

ಧರ್ಮಯುದ್ಧಗಳ ಅಸಮತೆ ಕುರಿತು ಜನರಲ್ಲಿ ನೈತಿಕ ಕೋಪ ಉಕ್ಕಿ ಬಂದುದರಿಂದ 
ಮಧ್ಯಯುಗದ ಪಾಶ್ಚಿ ಮಾತ್ಮ ಕ್ರೈಸ್ತಧರ್ಮದ ಆಗಾಧ ಕೋಟೆ ಗೋಡೆಗಳಲ್ಲಿ ದುರಸ್ತು ಮಾಡ 
ಲಾಗದಂಥ ಬಿರುಕುಗಳುಂಟಾದವು ಹದಿನೇಳನೆಯ ಶತಮಾನದ ಮಾನವನ ಆಧ್ಯಾತ್ಮಿಕ 
ಸಿರಿಯು ಶುಷ್ಠವಾದವೇ ಪ್ರಧಾನವಾಗಿದ್ದ ಧರ್ಮಶಾಸ್ತ್ರದಿಂದ ವಾದಗ್ರಸ್ತವಲ್ಲದ ಪ್ರಕೃತಿ 
ವಿಜ್ಞಾನಕ್ಕೆ ತಿರುಗಿದುದು ಈ ನೈತಿಕ ಬಂಡಾಯದ ಒಂದು ಕಾಯ್ಯಾನ್ಚಿತ ಅಭಿವ್ಯಕ್ತಿಯಾಗಿದೆ 

ಹೀಗೆ ಮಧ್ಯಯುಗದ ಪಾಶ್ಚಿ ಮಾತ್ನ ಕ್ರೈಸ್ತ ಧರ್ಮದ ಬೌದ್ದಿಕ ರಚನೆ ಒಡೆದುಬಿದ್ದದ್ದು ಈ 

ಧರ್ಮದ ನೈತಿಕ ದಬ್ಬಾಳಿಕೆಗಳ ವಿರುದ್ಧ ನಡೆದ ಅದಕ್ಕೂ ಮುಂಚಿನ ಬಂಡಾಯದ 

ಉತ್ತರೋತ್ತರ ಪರಿಣಾಮವಾಗಿದೆ 


೩. ಪಶ್ಚಿಮದಲ್ಲಿ ಧರ್ಮದ ಮೇಲೆ ಉಂಟಾದ ಇದರ ಪ್ರಭಾವ 


ಹದಿನೇಳನೆಯ ಮತ್ತು ಆ ನಂತರದ ಶತಮಾನಗಳ ವೈಜ್ಞಾನಿಕ ಕ್ರಾಂತಿಯಿಂದಾಗಿ ಧರ್ಮದ 
ಉಚ್ಚಾಟನೆಯಾಗಿ ಜೀವನವು ಲೌಕಿಕವಾದರೂ ಅದರಿಂದ ಆಧುನಿಕ ಮಾನವನಿಗೆ ಬಾಹ್ಯ ಪ್ರಕೃತಿಯ 


CC-0. Jangamwadi Math Collection. Digitized by eGangotri 


೧೧೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಳು 
ಮೇಲೆ ಹೆಚ್ಚಿನ ಹತೋಟಿ ದೊರೆಯಿತು. ಆದರೆ ಅವನ ಅಂತರಂಗ ಪ್ರಕೃತಿಯ ಮೇಲಿನ ಹತ್ಸೋಟ್ಟ 
ಕಡಿಮೆಯಾಗುತ್ತ ಬಂದಿತು. ಇದರಿಂದ ಅವನ ಅಂತರಂಗ ಬದುಕು ಬಡವಾಗಿ ಆಧುನಿಕ 
ನಾಗರಿಕತೆಯ ಹಾನಿಕಾರಕ ಲಕ್ಷಣಗಳು ಬೆಳೆಯಲು ಅವಕಾಶವಾಯಿತು. ಇಂದ್ರಿಯಗಳಿಂದ ಮುಕ್ತ 
ರಾಗುವಂಥ ಒಂದು ಮಾರ್ಗವನ್ನು ಧರ್ಮವು ಮಾನವನಿಗೆ ತೋರಿಸಿದ್ದಿತು. ಆದರೆ ಆಧುನಿಕ 
ನಾಗರಿಕತೆ ಅವನನ್ನು ಇಂದ್ರಿಯಗಳ ಸ್ವಾತಂತ್ರ್ಯಕ್ಕೊಯ್ಯುವ ಹಾದಿಗೆ ಆಹ್ವಾನಿಸಿತು. ತನ್ನಲ್ಲಿನ 
ಕ್ಷುದ್ರ ಪ್ರವೃತ್ತಿಗಳಿಗೆ ಸ್ವಚ್ಛಂದ ಅವಕಾಶ ನೀಡುವ, ಸುಲಭತರವಾದ ಈ ಎರಡನೆಯ ಹಾದಿಯೇ 
ಎಲ್ಲೆಲ್ಲೂ ಜನರನ್ನಾಕರ್ಷಿಸಿತು. ಹೀಗಾಗಿ ಆಧುನಿಕ ನಾಗರಿಕತೆಯ ತತ್ವ ಮಾನವನಲ್ಲಿನ ಸಹಜ 
ಭೋಗ ಪ್ರವೃತ್ತಿಗಳನ್ನು ಉದ್ದೀಪಿಸುವುದಾಗಿದೆ ; ನಿರಂತರವಾಗಿ ಬೆಳೆಯುತ್ತಿರುವ ಯಂತ್ರಶಾಸ್ತ್ರ 
ಆ ಪ್ರವೃತ್ತಿಗಳನ್ನು ತೃಪ್ತಿಪಡಿಸಲು ಪ್ರಯತ್ನಿಸುತ್ತದೆ. ಧರ್ಮವು ವಿಧಿಸುವ ಹತೋಟಿಯಿಲ್ಲದೆ ಈ 
ರೀತಿ ಕಾಮನೆಗಳ ಉದ್ದೀಪನ ಮತ್ತು ಅವನ್ನು ತೃಪ್ತಿಪಡಿಸುವ ಪ್ರಯತ್ನಗಳು ಹದಿನೇಳನೆಯ 
ಶತಮಾನದಿಂದ ಇಪ್ಪತ್ತನೆಯ ಶತಮಾನದ ಆರಂಭದವರೆಗೂ ನಡೆದು ಬಂದವು. ಇದರಿಂದ ಐಹಿಕ 
ಸಂಬಂಧ ಆಶಾಭಾವನೆಗಳಿಂದ ತುಂಬಿದ ತತ್ತ್ವ ಸಿದ್ಧಾಂತಗಳು ರೂಪುಗೊಂಡು ಜ್ಞಾನ, ತಾರ್ಕಿಕತೆ, 
ಮಾನವೀಯತೆ ಮತ್ತು ಪ್ರಗತಿ ಎಂಬ ಘೋಷಣೆಗಳಲ್ಲಿ ಅಭಿವ್ಯಕ್ತಗೊಂಡವು. 

ಟಾಯ್ನ್‌ಬೀ ಹೇಳುವಂತೆ (ಅದೇ ಗ್ರಂಥ ಪು. ೧೮೪, ೧೮೬) : 

ಹದಿನೇಳನೆಯ ಶತಮಾನದ ಕೊನೆಯ ದಶಕಗಳಲ್ಲಿ ಪಾಶ್ಚಿ ಮಾತ್ಮ ಮಾನವನ ದೃಷ್ಟಿಯಲ್ಲಿ 

ಭೂಮಿಯ ವೇಲೆಸ್ಟರ್ಗವನ್ನು ಸ್ಥಾಪಿಸುವುದು ಸ್ವರ್ಗವನ್ನು ಭೂಮಿಗೆ ತರುವುದಕ್ಕಿಂತ ಹೆಚ್ಚು 

ಕಾರ್ಯಸಾದ್ಧ ಗುರಿ ಎನಿಸಿತು. ಭೂಮಿಯ ಮೇಲೆಸ್ಟರ್ಗದ ರಾಜ್ಯದ ವಿವರಗಳ ಬಗ್ಗೆ ಪಂಡಿತರ 

ನಡುವೆ ಕೋಲಾಹಲಕರವಾದ ಜಿಜ್ಞಾಸೆಗಳು ನಡೆದವು ಆದರೆ ಕಾರ್ಯಶೀಲ ತಂತ್ರಜ್ಞರು 

ಮತ್ತು ಪ್ರಯೋಗಶೀಲ ವಿಜ್ಞಾನಿಗಳ ನಡುವಣ ಭಿನ್ನಾಭಿಪ್ರಾಯಗಳು ಅಷ್ಟು ಭಾವೋದ್ವೇಗ 
ಪೂರಿತವಾಗಿರದೆ ಅನತಿ ಕಾಲದಲ್ಲೇ ವೀಕ್ಷಣೆ ಅದರ ಫಲಿತಾಂಶಗಳ ಬಗ್ಗೆ ವಿವೇಚನೆ - 
ಇವುಗಳ ಫಲವಾಗಿ ಅವು ನಿವಾರಣೆಯಾಗುವುದು ಖಂಡಿತ ಈ ಅಧ್ವಯನ ಫಲಗಳ ಬಗ್ಗೆ 
ಭಿನ್ನಾಭಿಪ್ರಾಯಗಳಿರುವುದಿಲ್ಲ. 

ಹೀಗೆ ವಾದಗ್ರಸ್ತವಲ್ಲದ ಸಂಶೋಧನೆಗಳ ಮೂಲಕ ಈ ನಿರುಪದ್ರವಿ ತಂತ್ರಜ್ಞರು 
ಸೃಷ್ಟಿಸುತ್ತಿದ್ದ ಒಂದು ಹೊಸ ಬಗೆಯ ಅಧಿಕಾರಶಕ್ತಿಯನ್ನು ತಾವಲ್ಲ ದಿದ್ದರೂ ಇತರರು ಆಗಿನ 
ಸಮಸ್ಥಿತಿಯನ್ನು ಬುಡಮೇಲು ಮಾಡಲು ಬಳಸುವರುಬ ಸತ್ಯ ಅವರಿಗೆ ತಿಳಿದಿರಲಿಲ್ಲ. 


೪. ಆಶಾಭಾವನೆಯಿಂದ ನಿರಾಶಾಭಾವನೆಯತ್ತ 


ಎರಡೂವರೆ ಶತಮಾನಗಳ ಕ್ರಾಂತಿಕಾರಕ ವೈಜ್ಞಾನಿಕ, ತಾಂತ್ರಿಕ ಮತ್ತು ಸಾಮಾಜಿಕ ಸಾಧನೆಗಳ 
ನಂತರ ಹತ್ತೊಂಬತ್ತನೆಯ ಶತಮಾನವು ಮುಗಿಯುವ ವೇಳೆಗೆ ಪರಿಪೂರ್ಣ ಪ್ರಪಂಚವು ಇನ್ನೇನು 
ಕೈಗೆ ದಕ್ಕಲಿದೆಯೆಂದು ಪಾಶ್ಚಿಮಾತ್ಮ ಮಾನವ ಕನಸು ಕಂಡಿದ್ದ. “ಪ್ರಗತಿಯ ಶತಮಾನ”ದ 
ಮನೋಭಾವವನ್ನು ಪ್ರತಿಬಿಂಜಸುತ್ತ ಕವಿ ಬ್ರೌನಿಂಗ್‌ “ದೇವರು ಸ್ಪರ್ಗದಲ್ಲಿದ್ದಾನೆ. ಭೂಮಿಯ 
ಮೇಲೆ ಎಲ್ಲಾ ಸರಿಯಾಗಿದೆ.” ಎಂದು ಹಾಡಿದ. | 

೧೯೧೪-೧೮ರ ವಿನಾಶಕಾರಿ ಮಹಾಯುದ್ಧದಿಂದ ಈ ಆಶಾಭಾವನೆಗೆ ಮೊದಲ ಆಘಾತವುಂಟಾ 
ಯಿತು. ಇಂದ್ರಿಯ ಸುಖಾಪೇಕ್ಷಿ ನಾಗರಿಕತೆಯಲ್ಲಿ ನೆಲಸಿದ್ದ ದುರಾಸೆ, ಹಿಂಸೆ, ಕದನದ ಲಕ್ಷಣಗಳು 
ಮೇಲುಗೈ ಆಗತೊಡಗಿದ್ದವು. ಈ ಯುದ್ಧ ಆಧುನಿಕ ಮಾತ್ಯ ವಿಚಾರವಂತರನ್ನು ಆತ್ಮ ವಿಮರ್ಶೆ 
: ಮತ್ತು ಹೃದಯಂಪರಿಶೋಥನೆಗಳಿ ಗರ ಸ್ಸಕಶ್ಚ್‌ ನಾಗರಿಕತೆಯ 


ರಾಜಕಾರಣದಲ್ಲಿ ಧರ್ಮದ ಪಾತ್ರ ಸ 


ತಪ್ಪೇನು ?” ಎಂಬ ವಿಷಯವಾಗಿ ಬೇಕಾದಷ್ಟು ಟೀಕೆ, ವಿಮರ್ಶೆಗಳಾದವು. ಸ್ಪೆಂಗ್ನ ರ್‌ರಂಥ ಚರಿತ್ರ 
ಕಾರರು "ಪಶ್ಚಿಮದ ಪತನ'ದ ಬಗ್ಗೆ ಬರೆದರು. ಇತರ ಕೆಲವರು ಅದರ ಮೂಲಭೂತ ಪ್ರಾಪಂಚಿಕ 
ಲಕ್ಷಣಗಳನ್ನು ಸಮರ್ಥಿಸಿ ಅಂತರರಾಷ್ಟ್ರೀಯ ಸಹಕಾರಿ ಪ್ರಯತ್ನದ ಮೂಲಕ ಸಣ್ಣಪುಟ್ಟ 
ಹೊಂದಾಣಿಕೆಗಳನ್ನು ಮಾಡಿದರೆ ಸಾಕೆಂದರು. ಆದರೆ ಮೊದಲನೆ ಮಹಾಯುದ್ಧದ ಬಿಕ್ಕಟ್ಟು 
ಸಮರದ ಅಂತ್ಯದೊಂದಿಗೆ ಮುಗಿಯಲಿಲ್ಲ. ಆಮೇಲೂ ಬಿಕ್ಕಟ್ಟುಗಳ ಸರಮಾಲೆಯೇ ಉದ್ಭವಿಸಿತು. 
ಬೊಲ್ಲೆವಿಕ್‌ ಕ್ರಾಂತಿ, ಘೋರವಾದ ನಾಜೀವಾದ ಮತ್ತು ಫ್ಯಾಸಿಸಂ ಚಳವಳಿಗಳು ಎಲ್ಲಾ 
ಸಂಭವಿಸಿದವು. ಆಸೆ, ಅಸಹನೆ, ಹಿಂಸೆ ವಿಪರೀತವಾಗಿ ೧೯೩೯-೪೫ರ ಎರಡನೆ ಮಹಾಯುದ ದಲ್ಲಿ 
ಕೊನೆಗೊಂಡಿತು. ಈ ಯುದ್ಧದ ಕೊನೆಯ ವೇಳೆಗೆ ಅಣುಬಾಂಬಿನಂಥ ದೈತ್ಯನ ಅವತಾರವಾಯಿತು. 
ಆಧುನಿಕ ತಾಂತ್ರಿಕ ನಾಗರಿಕತೆ ಸೂಚಿಸಿದ್ದ “ಭೂಸ್ಪರ್ಗ'ದ ಭರವಸೆ ಈ ಯುದ್ಧ ಮುಗಿಯುವ 
ವೇಳೆಗೆ ನುಚ್ಚುನೂರಾಗಿತ್ತು. ಮಾನವ ಜನಾಂಗ ನ್ಯೂಕ್ಲಿಯರ್‌ ಯುಗವನ್ನು ಪ್ರವೇಶಿಸಿತು ; ಈಗ 
ಮಾನವನ ವಿಚಾರ ಮತ್ತು ಕಾರ್ಯಗಳು ವಿವೇಚನೆಯಿಂದ ಸಾಗಿದರೆ ಅವನಿಗೆ ಭವ್ಯ ಭವಿಷ್ಯ 
ವಿದೆಯೆಂಬ ಆಶಾಭಾವನೆಯ ಜತೆಗೆ, ಅವನ ತಪು ಎ ಮುಂದುವರಿದರೆ ಅಂತಿಮವಾಗಿ ವಿಶ್ವ ವಿನಾಶ 
ಖಂಡಿತವೆಂಬ ಭಯವೂ ಬೆಳೆದು ಬಂದಿದೆ. 

ಬರ್ಟ್ರಂಡ್‌ ರಸೆಲ್‌ ಹೇಳುತ್ತಾರೆ ("ಇಂಪ್ಯಾಕ್ಟ್‌ ಆಫ್‌ ಸೈನ್ಸ್‌ ಆನ್‌ ಸೊಸೈಟಿ', ಪುಟಗಳು 
೧೨೦-೨೧) : 

ನಮ್ಮ ಸಾಧನಗಳಾಗಿ ಮಾನವಕೌಶಲ್ಯಗಳಿಗೂ ನಮ್ಮ ಗುರಿಗಳಾಗಿ ಮಾನವನ ಅಸಂಗತ 
ಗಳಿಗೂ ನಡೆದಿರುವ ಒಂದು ಸ್ಪರ್ಧೆಯ ನಡುವೆ ನಾವೀಗ ಇದ್ದೇವೆ.. ಜನ ಜ್ಞಾನದ ಜತೆಗೆ 
ವಿವೇಚನೆಯನ್ನೂ ಬೆಳಸಿಕೊಳ್ಳದಿದ್ದರೆ ಜ್ಞಾನ ಹೆಚ್ಚಿದರೆ ದುಃಖವೂ ಹೆಚ್ಚುತ್ತದೆ 


೫. ಭಾರತೀಯ ವಿಚಾರಧಾರೆಯ ಬೆಳಕಿನಲ್ಲಿ ಆಧುನಿಕ ಬಿಕ್ಕಟ್ಟು 


ಇಂದ್ರಿಯಪೀಡಿತ ಮನುಷ್ಯ ಬಿಕ್ಕಟ್ಟು, ಘರ್ಷಣೆ, ದುಃಖಗಳಿಗೆ ಗುರಿಯಾಗುತ್ತಾನೆಂದು 
ಭಾರತೀಯ ವಿಚಾರಧಾರೆ ಬಹು ಹಿಂದೆಯೇ ಘೋಷಿಸಿತ್ತು. ಲೌಕಿಕ ಜ್ಞಾನ ಅವನಲ್ಲಿನ ಪಶುಪ್ರವೃತ್ತಿ 
ಗಳನ್ನು ಇನ್ನಷ್ಟು ಉದ್ದೀಪನಗೊಳಿಸಿ ಬಿಕ್ಕಟ್ಟುಗಳನ್ನು ಗಾಢವಾಗಿಸುತ್ತದೆ. ಮಾನವನನ್ನು 
ಇಂದ್ರಿಯಾಪೇಕ್ಷಿ ವ್ಯಕ್ತಿಯಾಗಿ ಕಂಡು ಅವನಲ್ಲಿನ ಪಶುಪ್ರವೃತ್ತಿಗಳನ್ನು ಮೊನಚುಮಾಡಿ ಅವುಗಳನ್ನು 
ತೃಪ್ತಿಪಡಿಸಲು ಪ್ರಯತ್ನಿಸುವಂಥ ನಾಗರಿಕತೆ ಮರಳಿನ ಮೇಲೆ ಕಟ್ಟಿದ ಕಟ್ಟಡದಂತೆ ಅಸ್ಥಿರವಾದುದು ; 
ತನ್ನದೇ ಬಿಕ್ಕಟ್ಟುಗಳು, ಅಸಂಗತಗಳಿಂದ ಅದು ಕುಸಿದುಬೀಳುವುದು ಖಂಡಿತ. ಕಲ್ಲಿನ ಮೇಲೆ 
ಮನೆ ಕಟ್ಟಿದ ಬುದ್ಧಿವಂತ ಮತ್ತು ಮರಳಿನ ಮೇಲೆ ಮನೆ ಕಟ್ಟಿದ ಮೂರನ ನಡುವಣ ವೃತ್ಕಾಸ 
ಕುರಿತು ಏಸುಕ್ರಿಸ್ತನು ನೀಡಿದ ಎಚ್ಚರಿಕೆಯನ್ನು ಪಶ್ಚಿಮವು ಅಲಕ್ಷ ಮಾಡಿತು. ಆಧುನಿಕ 
ನಾಗರಿಕತೆಯ ಈ ಆತಂಕಕರ ಲಕ್ಷಣವನ್ನು ವಿವೇಕಿಗಳೂ ಸಹಾನುಭೂತಿಪರರೂ ಆದಂಥ ಆಧುನಿಕ 
ವಿಚಾರವಂತರು ಗಮನಿಸಿದ್ದರು. 
ಹತ್ತೊಂಬತ್ತನೆಯ ಶತಮಾನದ ಅಂತ್ಕದಲ್ಲೇ ಸ್ವಾಮಿ ವಿವೇಕಾನಂದರು ಎಚ್ಚರಿಸಿದ್ದರು : 
ಆಧ್ಯಾತ್ಮಿಕ ತಳಹದಿ ಇಲ್ಲದೆ ಇದ್ದರೆ ಪಾಶ್ಚಾತ್ಯ ಸಂಸ್ಕೃತಿ ಇನ್ನು ಐವತ್ತು ವರ್ಷಗಳಲ್ಲಿ 
ನಾಶವಾಗುವುದು. ಕೇವಲ ಕತ್ತಿಯ ಬಲದಿಂದ ಜನಾಂಗವನ್ನು ಆಳಿ ಪ್ರಯೋಜನವಿಲ್ಲ. 
ಬಲಾತ್ಕಾರದಿಂದ ಆಳಬಹುದು ಎಂಬ ಭಾವನೆ ಯಾವ" ಕೇಂದ್ರದಿಂದ ಹೊಮ್ಮಿ ತೋ ಅದೇ 
ಮೊದಲು ಅವನತಿ ಹೊಂದಿ ನುಚ್ಚು ನೂರಾಗುವುದು. ಬಾಹ್ಯ ಶಕ್ತಿಯ ಅಭಿವ್ಯಕ್ತಿ ಮೂಲವಾದ 
ಯೂರೋಪು ಆಅಥ್ಯಾತ್ಟ್ರಷತ್ನು/ತನ್ನಂ ಜೇವನದುವೂಖ್ಯ ಛಧಾಧನಾಗಿ ಮಾಡಿಕೊಳ್ಳದೇ 


ಜಿ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಹೋದರೆ ಇನ್ನು ಐವತ್ತು ವರ್ಷಗಳಲ್ಲಿ ನಿರ್ನಾಮವಾಗುವುದು. (ಕೃತಿಶ್ರೇಣಿ ಸಂಪುಟ ೩ 
ಫ ೪೮ 
ಆಧ್ಯಾತ್ಮಿಕತೆಯ ಆಧಾರದ ಮೇಲೆ ಮಾತ್ರ ದೃಢ ವ್ಯಕ್ತಿತ್ವವನ್ನಾಗಲಿ ನಾಗರಿಕತೆಯನ್ನಾಗಲಿ 
ಬೆಳಸಬಹುದೆಂದು ಭಾರತ ಮೊದಲಿನಿಂದಲೂ ಪ್ರತಿಪಾದಿಸುತ್ತ ಬಂದಿದೆ. ಒಂದು ಸಮಾಜ ಅಥವಾ 
ನಾಗರಿಕತೆಯ ಪೌರರು, ಎಷ್ಟರಮಟ್ಟಿಗೆ ಆಧ್ಯಾತ್ಮಿಕತೆಯನ್ನು ಮೈಗೂಡಿಸಿಕೊಂಡಿದ್ದಾರೆಂಬ 
ಗಣನೆಯ ಮೇಲೆ ಭಾರತ ಅದರ ಬಗ್ಗೆ ತೀರ್ಮಾನಕ್ಕೆ ಬರುತ್ತಿತ್ತು. ಮಾನವನಲ್ಲಿನ ದೈವಿಕ ಭಾವನೆಯ 
ಅಭಿವ್ಯಕ್ತಿಯೇ ಮಾನವನ ಭವ್ಯತೆ ಎಂದು ಅದು ಘೋಷಿಸಿತು. ಇದನ್ನು ಧರ್ಮವು ಸಾಧ್ಯವಾಗಿಸುತ್ತ 
ದೆಯೇ ವಿನಾ ಭೌತವಿಜ್ಞಾನ, ಯಂತ್ರಶಾಸ್ತ್ರ ಅಥವಾ ರಾಜಕಾರಣವಷ್ಟೇ ಅಲ್ಲ. ಧರ್ಮ ಪ್ರಧಾನ 
ವಾದುದು ; ಉಳಿದವೆಲ್ಲ ಅನಂತರದ ವಿಷಯಗಳು. ವಿಜ್ಞಾನ ಮುಂತಾದವು ಮಾನವನ ಬಾಹ್ಯ 
ಜೀವನವನ್ನು ಸುವ್ಯವಸ್ಥಿತಗೊಳಿಸಿ ಬೆಳಗಿ ಧರ್ಮದ ನೆರವಿನಿಂದ ಅವನ ಅಂತರಂಗ ಜೀವನ ಸಂಪನ್ನ 
ಗೊಳ್ಳಲು ಅದೂ ಸಹಕಾರಿಯಾಗುತ್ತವೆ. ಮಾನವ ಜೀವನದ ದೃಷ್ಟಿಯಿಂದ ಈ ಎರಡೂ ವಿಷಯಗಳು 
ಅಥವಾ ಮೌಲ್ಯಗಳ ನಡುವೆ ಘರ್ಷಣೆಯೇ ಇಲ್ಲ. ಪಶ್ಚಿಮದಲ್ಲಿ ಧರ್ಮವು ಅಸಹನೆಯಿಂದ 
ಕೂಡಿ ವಿಜ್ಞಾನವಿರೋಧಿಯಾದುದು ದುರದೃಷ್ಟಕರ. ಹದಿನೇಳನೆಯ ಶತಮಾನದ ಮತ್ತು ಆ ಮೇಲಿನ 
ಮೂರು ಶತಮಾನಗಳ ವಿಜ್ಞಾನಿಗಳು ಮತ್ತು ತಂತ್ರಜ್ಞರಿಗೆ ಧರ್ಮ ಮತ್ತು ವಿಜ್ಞಾನ ಎರಡು ವಿರುದ್ಧ 
ವಿಷಯಗಳಾಗಿ ಕಂಡದ್ದು ಇನ್ನೂ ದುರದೃಷ್ಟಕರ. ಪಶ್ಚಿಮದ ಧಾರ್ಮಿಕ ಅಸಹನೆ ಧರ್ಮದಲ್ಲಿ 
ಅವಶ್ಯವಾಗಿಯೇ ಅಸಹನೆಯ ಲಕ್ಷಣವಿದೆಯೆಂಬುದನ್ನು ಸಮರ್ಥಿಸುವುದಿಲ್ಲ. ಭಾರತದ 
ಅನುಭವವೇ ಬೇರೆಯಾಗಿದೆ. ಸರ್ವವ್ಯಾಪಿ ಸಂಘಟನೆಯ ವೇದಾಂತದ ದೃಷ್ಟಿಯಲ್ಲಿ ಭಾರತ ಧರ್ಮ 
ಮತ್ತು ವಿಜ್ಞಾನದ ನಡುವಣ ಸಾಮರ್ಥ್ಯವನ್ನಷ್ಟೇ ಅಲ್ಲ ವಿವಿಧ ಧರ್ಮಗಳ ನಡುವಣ ಸಾಮರ್ಥ್ಯ 
ವನ್ನೂ ಎತ್ತಿ ಹಿಡಿಯುತ್ತದೆ. ವಿವಿಧ ಧರ್ಮಗಳು ಒಂದೇ ಗುರಿಯತ್ತ ಸಾಗುವ ಜನರ ವಿವಿಧ 
ಮಾರ್ಗಗಳೆಂದು ಅದು ಭಾವಿಸುತ್ತದೆ. ಗುರಿ ಒಂದೇ, ಮಾರ್ಗಗಳು ಹಲವು. 
ಟಾಯ್ಡ್‌ಬೀ ಬರೆಯುತ್ತಾರೆ (ಆನ್‌ ಹಿಸ್ಟಾರಿಯನ್ಸ್‌ ಅಪ್ರೋಚ್‌ ಟು ರಿಲಿಜನ್‌, ಪು. ೨೯೪): 
ಕರ್ಮಠತನ ಯಿಹೊದ್ಧ ಕುಲದ ಧರ್ಮಗಳ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು. 
ಡಾಂಭಿಕತನದ ಫಲ ಅಸಹನೆ ಅಸಹನೆಯ ಫಲ ಹಿಂಸೆ ಪಾಪಕ್ಕೆ ಮರಣವೇ ಪ್ರತಿಫಲ. 


ಭಾರತೀಯ ಧಾರ್ಮಿಕ ಸತ್ವವನ್ನು ಪ್ರಸ್ತಾಪಿಸುತ್ತ ಅವರು ಹೇಳುತ್ತಾರೆ (ಅದೇ ಗ್ರಂಥ, ಪುಟಗಳು 
೨೮೨-೨೮೩) : 


ನಿಕಟ ಸಂಬಂಧ ಹೊಂದಿರುವಾಗ ಭಾರತೀಯ ಧರ್ಮಗಳ ಸಶ್ಚವು ಮುಸ್ಲಿಂ ಕ್ರೈಸ್ತ ಅಥವಾ 
ಯೆಹೂದ್ಧರ ಹೃದಯಗಳಿಂದ ಆ ಕರ್ಮಠತನವನ್ನು ಹೋಗಲಾಡಿಸಲು ವರರ ಬಹುದು. 


೬. ವಿಜ್ಞಾನ ಮತ್ತು ಧರ್ಮಗಳು ಪರಸ್ಪರ ಪೂರಕ 


. ಮಾನವ ಜೀವನವನ್ನು ಸಮೃದ್ಧವಾಗಿಸುವುದು, ವೃದ್ಧಿ ಪಡಿಸುವುದು ವಿಜ್ಞಾನ ಮತ್ತು ಧರ್ಮ 
ಗಳೆರಡರ ಧ್ಯೇಯವೂ ಹೌದು. ವಿಜ್ಞಾನವಿಲ್ಲದ ಧರ್ಮ ನಿಸೃಹಾಯಕವೆನಿಸುತ್ತದೆ; ಧರ್ಮವಿಲ್ಲದ 
ವಿಜ್ಞಾನ ಅಪಾಯಕಾರಿ. ಎರಡೂ ಪರಸ್ವೆ) ಛಿ/0 ರೋಗವಾಗಿ ಮಾನವ 


ರಾಜಕಾರಣದಲ್ಲಿ ಧರ್ಮದ ಪಾತ್ರ ೧೧೭ 


ಸಮಸ್ಯೆಯ ಒಳಹೊಕ್ಕು ಎಲ್ಲ ಮಾನವ ಚಟುವಟಿಕೆ-ಪ್ರಯತ್ನಗಳಿಗೆ ನಿರ್ದೇಶನ ನೀಡುತ್ತದೆ. 


ಇದು ಆಧ್ಯಾತ್ಮಿಕ ನಿರ್ದೇಶನ, ಪ್ರತಿಯೊಬ್ಬ ಸ್ತ್ರೀಪುರುಷರಲ್ಲಿ ನೆಲಸಿರುವ ಆಧ್ಯಾತ್ಮಿಕ ಮೌಲ್ಕದ 
ವಿಮೋಚನೆ. ಧರ್ಮವು ಗುರಿಯನ್ನು ಸೂಚಿಸುವುದಷ್ಟೇ ಅಲ್ಲ, ಅದಕ್ಕೆ ಮಾರ್ಗವನ್ನು 
ನಿರೂಪಿಸುತ್ತದೆ. ಈ ಗುರಿ ಆಧಾ ಶ್ರ 


ತ್ಮಿಕ ಸ್ವಾತಂತ್ರ್ಯ--ಎಲ್ಲ ಭೌತಿಕ, ಮಾನಸಿಕ, ಬಾಹ್ಮ ಅಥವಾ 
ಅಂತರಂಗ ಬಂಧನಗಳಿಂದ ಸ್ವಾತಂತ್ರ್ಯ. ಈ ಸ್ವಾತಂತ್ರ್ಯ ಗಳಿಸಿ ಮಾನವ ಚೇತನ ತನ್ನ ಪರಿಶುದ್ಧ 
ಸ್ವಭಾವದಿಂದ ಬೆಳಗಬೇಕೆಂಬುದು ಉದ್ದೇಶ. ಇದಕ್ಕೆ ಮಾರ್ಗ ಶೈಕ್ಷಣಿಕವಾದುದು- ವಿಜ್ಞಾನದ 
ಮೂಲಕ ಬಾಹ್ಕ ನಿಸರ್ಗವನ್ನೂ ನೀತಿ ಮತ್ತು ಧರ್ಮದ ಮೂಲಕ ಅಂತರಂಗ ಪ್ರಕೃತಿಯನ್ನೂ 
ಅರಿತು ನಿಯಂತ್ರಿಸುವುದು. ಹೀಗೆ ಜೀವನ ಮತ್ತು ಅನುಭವ ಬುದ್ಧಿಶಾಲಿ ಆತ್ಮಶಿಕ್ಷಣದ ಒಂದು 
ನಿರಂತರ ಪ್ರಯತ್ನವಾಗಿ ಅಂತರಂಗ-ಬಹಿರಂಗಗಳು ಸಂಯೋಜಿತವಾಗಿ ವಿವೇಚನೆಯಾಗುತ್ತವೆ. 
ಇಂದ್ರಿಯಸುಖಾಪೇಕ್ಷೆಯ ಮಟ್ಟದಿಂದ ಮೇಲೇರಿ ಬುದ್ಧಿಯಲ್ಲಿ-ವಿವೇಚನೆಯಲ್ಲಿ-ಆಶ್ರಯ 
ಪಡೆಯಬೇಕೆಂದು ಗೀತೆ ಹೇಳುವ ಬುದ್ಧಿಯೋಗ ಇದೇ (ಗೀತಾ, ೨,೪೯): 

ದೂರೇಣ ಹೃವರಂ ಕರ್ಮ ಬುದ್ಧಿಯೋಗಾತ್‌ ಧನಂಜಯ 1 

ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ 1 

ಸ್ವಾರ್ಥ ಚಿಂತನೆಯಿಂದ ಮಾಡಿದ ಕರ್ಮವು ಸ್ವಾರ್ಥಫಲದ ಚಿಂತನೆಯಿಲ್ಲದೆ ಮಾಡಿದ 

ಶರ್ಮಕ್ಕೆಂತ ಬಹು ಕೀಳಾದುದು. ಧನಂಜಯನೇ ಬುದ್ಧಿಯಲ್ಲಿ ಮನಸ್ಸಿನ ಸಮಸ್ಥಿತಿಯಲ್ಲಿ 

ಆಶ್ರಯ ಪಡೆ ಸ್ವಾರ್ಥಫಲಾಪೇಕ್ಷಿಗಳು ಕೃಪಣರು. ಕ 

ಭಾರತದ ಈ ಚಿರಧರ್ಮ ಬೋಧೆಯನ್ನು ಸ್ವಾಮಿ ವಿವೇಕಾನಂದರು ಒಂದು ಸಮಗ್ರ 
ಹೇಳಿಕೆಯಲ್ಲಿ ಅಡಕಮಾಡಿ ವ್ಯಕ್ತಪಡಿಸಿದ್ದಾರೆ : 


ಪ್ರತಿಯೊಂದು ಆತ್ಮ ನಲ್ಲಿಯೂ ದಿವ್ಯತೆ ಹುದುಗಿರುವುದು. 

ಈ ಸುಪ್ತವಾದ ದಿವ್ಯ ತೆಯನ್ನು ಬಾಹ್ಯ ಮತ್ತು ಆಂತರಿಕ ಪ್ರಕೃತಿಯ ನಿಗ್ರಹದಿಂದ ವ್ಯಕ್ತ 
ಪಡಿಸುವದೇ ಜೀವನದ ಗುರಿ. ತ 

ಇದನ್ನು ಕರ್ಮಯೋಗದಿಂದಾಗಲ್ಲಿ ಭಕ್ತಿಯೋಗದಿಂದಾಗಲ್ಲಿ ರಾಜಯೋಗದಿಂದಾಗಲ್ರಿ 
ಯಾವುದಾದರೂ ಒಂದು ಮಾರ್ಗದಿಂದ ಅಥವಾ ಎಲ್ಲ ಮಾರ್ಗಗಳ ಸಂಯೋಗದಿಂದ ಆಗಲಿ 
ಸಾಧಿಸಿ ಮುಕ್ತರಾಗಿ 

ಇದೇ ಧರ್ಮದ ಸರ್ವಸ್ವ. ಸಿದ್ಧಾಂತ; ನಂಬಿಕೆ ಬಾಹ್ಮಾಚಾರ ಪವಿತ್ರ ಗ್ರಂಥ ದೇವಣ್ಣಾನ 
ವಿಗ್ರಹ -ಇವೆಲ್ಲಾ ಗೌಣ. (ಕೃತಿಶ್ರೇಣಿ ಸಂಪುಟ 3, ಪು ೩೧೦) 


೭. ಆಧುನಿಕ ಅನುಭವದಲ್ಲಿ ಉಪನಿಷತ್ತುಗಳ ಪ್ರತಿಧ್ವನಿ 
ಆಧುನಿಕ ವಿಜ್ಞಾನ, ಯಂತ್ರಶಾಸ್ತ್ರಗಳು ಮಾನವನಿಗೆ ಅಪಾರ ಜ್ಞಾನ ಮತ್ತು ಶಕ್ತಿಗಳನ್ನು 
ನೀಡಿದ್ದರೂ ಆಧುನಿಕ ಮಾನವನಲ್ಲಿ ಅತೃಪ್ತಿ ಮತ್ತು ಬಿಕ್ಕಟ್ಟುಗಳು ತುಂಬಿರುವ ಮತ್ತು 
ವಿವೇಚನೆಯನ್ನು ಉಳಿಸಲು ಅವನು ಶೋಧನೆ ನಡೆಸುತ್ತಿರುವ ಸಂಗತಿ ಛಾಂದೋಗ್ಕೋಪನಿಷತ್ತಿನಲ್ಲಿ 
ನಿರೂಪಿಸಿರುವಂತೆ (೭.೧.೧-೩) ಮಹಾಜ್ಞಾನಿಯಾದ ನಾರದನು ಸನತ್ಯುಮಾರನಿಂದ ವಿವೇಚನೆಯನ್ನು 
ಬಯಸಿದ ಕತೆಯಲ್ಲಿ ಮಾರ್ದನಿಗೊಳ್ಳುತ್ತದೆ. ತಾನು ಗಳಿಸಿಕೊಂಡಿದ್ದ ಜ್ಞಾನವನ್ನೆಲ್ಲ ವಿವರಿಸಿ ಅಷ್ಟೆಲ್ಲ 
ಇದ್ದರೂ ದುಃಖ, ಬಿಕ್ಕಟ್ಟುಗಳು ತನ್ನನ್ನು ಕಾಡುತ್ತಿವೆಯೆಂದ ನಾರದ "ದಯವಿಟ್ಟು ನನಗೆ 


CC-0. Jangamwadi Math Collection. Digitized by eGangotri 


ಜತ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಕಗಳ್ಳು 
ದಾರಿತೋರಿ'ಎಂದು ಕೇಳುತ್ತಾನೆ : 
ಸೋಹಂ ಭಗವೋ ಮಂತ್ರವಿದೇವಾಸ್ಮಿ ನ ಆತ್ಮವಿತ್‌ ; ಶ್ರುತಂ ಹ್ಯೇವ ಮೇ ಭಗವದ್‌ದೃಶೇಭ್ಯಃ 
ತರತಿ ಶೋಕಂ ಆತ್ಮವಿತ್‌ ಇತಿ ; ಸೋಹಂ ಭಗವಃ ಶೋಚಾಮಿ ; ತಂ ಮಾ ಭಗವಾನ್‌ ಶೋಕಸ್ಕ ಪಾರಂ 
ತಾರಯತು-- 
ನನಗೆ ಶಬ್ದಗಳು ಮತ್ತು ಅವುಗಳ ಅರ್ಥ ತಿಳಿದಿದೆಯೇ ವಿನಾ ಆತ್ಮನು ಗೊತ್ತಿಲ್ಲ. 
ಆತ್ಮಜ್ಞಾನವಳ್ಳವನು ಮಾತ್ರ ದುಃಖವನ್ನು ಗೆಲ್ಲ ಬಲ್ಲನೆಂದು ನಿಮ್ಮಂಥ ಮಹರ್ಷಿಗಳಿಂದ 
ಕೇಳಿ ತಿಳಿದಿದ್ದೇನೆ ಸ್ವಾಮಿ ಈ ದುಃಖಸಾಗರದಿಂದ ಪಾರಾಗಲು ನನಗೆ ಸಹಾಯಮಾಡಿ. 
ಮಹರ್ಷಿ ವಿವೇಚನೆಯ ಲಕ್ಷ್ಮಣ ಮತ್ತು ಅದನ್ನು ಸಾಧಿಸುವ ಬಗೆಯನ್ನು ವಿವರಿಸಿ ಮಾನವನ 
ಆಧ್ಯಾತ್ಮಿಕ ಆಶಾಭಾವನೆಯನ್ನು ಘನವಾದ ರೀತಿಯಲ್ಲಿ ವ್ಯಕ್ತಗೊಳಿಸುತ್ತಾನೆ (ಅದೇ ಉಪನಿಷತ್ತು, 
೭೨೬.೨): 
ಆಹಾರ ಶುದ್ಧೌ ಸತ್ತೃಶುದ್ಧಿಃ ; ಸತ್ತ್ವಶುದ್ಧೌ ಧ್ರುವಾಸ್ಮೃತಿ ; ಸ್ಮೃತಿಲಂಭೇ ಸರ್ವಗ್ರಂಥೀನಾಂ 
ವಿಪ್ರಮೋಕ್ಸ . 
ಇಂದ್ರಿಯಭಾವನೆಗಳು ಶುದ್ಧವಿರುವಾಗ ಬುದ್ಧಿ ಕೂಡಾ ಶುದ್ಧವಾಗಿರುತ್ತದೆ. ಬುದ್ಧಿ 
ತುದ್ಧವಾಗಿರುವಾಗ ವ್ಯಕ್ತಿಯ ದೈವಿಕ ಲಕ್ಷಣದ ಸ್ಮೃತಿ ದೃಢವಾಗುತ್ತದೆ. ಸೃತಿ ದ್ವಢವಾದಾಗ 
ಹೃದಯದ ಗಂಟುಗಳೂ ಬಂಧನಗಳೂ ನಾಶವಾಗಿ ಮಾನವನು ಇದೇ ಜೀವನದಲ್ಲಿ 
ಮುಕ್ತನಾಗುತ್ತಾನೆ.'' 
ಉಪನಿಷತ್ತು ಮುಂದುವರಿದು ಹೇಳುತ್ತದೆ (ಇದೇ ಉಪನಿಷತ್ತು, ೭.೨೬-೨) : 
ತಸ್ಮೈ ಮೃದಿತಕಹಷಾಯಾಯ ತಮಸ್‌ ಪಾರಂ ದರ್ಶಯತಿ ಭಗವಾನ್‌ ಸನತ್ಕುಮಾರಃ 
ಹೃದಯಪರಿಶುದ್ಧಿ ಸಾಧಿಸಿಕೊಂಡಿದ್ದ ನಾರದನಿಗೆ ಭಗವಾನ್‌ ಸನತ್ಕು ಮಾರರು- 
ಅಜ್ಞಾನಾಂಧಕಾರದಾಚೆಯ ಬೆಳಕನ್ನು (ದೇವರನ್ನು) ತೋರಿಸಿಕೊಟ್ಟರು. 


೮. ವೇದಾಂತದ ಬೆಳಕಿನಲ್ಲಿ ಇತಿಹಾಸದ ಅರ್ಥ 


ಸ್ವಾತಂತ್ರ್ಯ ಮಾನವನ ಚೇತನದ ಸಾರಸರ್ವಸ್ವ ಎಂದು ಭಾರತೀಯ ವಿಚಾರಧಾರೆ 
ಒತ್ತಿಹೇಳುತ್ತದೆ. ಆದರೆ ವಾಸ್ತವಿಕ ಜೀವನದಲ್ಲಿ ತಾನು ಸ್ವತಂತ್ರನಲ್ಲವೆಂದು ಅವನು ಅರಿಯುತ್ತಾನೆ. 
ಹೆಜ್ಜೆ ಹೆಜ್ಜೆಗೂ ಅಂತರಂಗ, ಬಹಿರಂಗ ಪ್ರಕೃತಿಗಳು ಅವನಿಗೆ ಅಡ್ಡಿ ಯೊಡ್ಡುತ್ತವೆ. ತನ್ನಲ್ಲಿ ಮನೆ 
ಮಾಡಿರುವ ಈ ಸ್ವಾತಂತ್ರ್ಯ ಭಾವನೆ ಮತ್ತು ವಾಸ್ತವಿಕ ಜೀವನದಲ್ಲಿನ ಬಂಧನಗಳ ಪ್ರಜ್ಞೆಯಿಂದಾಗಿ 
ಮಾನವನು ಜೀವಿಗಳಲ್ಲೆಲ್ಲ ಏಕೈಕ ಕ್ಷುಬ್ಧ ಯಾತ್ರಿಯಾಗಿದ್ದಾನೆ ; ಮುಕ್ತಿ ಮತ್ತು ಶಾಂತಿಗಳಿಗಾಗಿ 
ಅವನ ಬದುಕೇ ಒಂದು ರಣರಂಗವಾಗತ್ತದೆ. ಪ್ರಾಪಂಚಿಕ ಪೋಷಣೆ, ಸಾಮಾಜಿಕ ಸುಖಸಂತೋಷ, 
ಇಟು: ಸ್ವಾತಂತ್ರ್ಯ, ಬೌದ್ಧಿಕ ಜ್ಞಾನ, ನೈತಿಕ ಉನ್ನತಿ, ಆಧ್ಯಾತ್ಮಿಕ ಉದ್ದಾರಗಳಿಗಾಗಿ ನಿರಂತರ 
ದಾಖಲೆಯಾಗಿರುವ ಇತಿಹಾಸದ ಅರ್ಥ ಇದೇ. 

ಚರಿತ್ರೆಯುದ್ದಕ್ಕೂ ಮುಕ್ತಿಗಾಗಿ ಮಾನವನ ಈ ಕಳಕಳಿ ಅವನ ಅತ್ಯಂತ ಪ್ರಭಾವಶಾಲಿ ಶೋಧನೆ 
ಯಾಗಿದೆ. ಪರಿಸರದ ಶಕ್ತಿಗಳು ತನ್ನನ್ನು ವಿಫಲನಾಗಿಸಲು ಮಾನವನ ಚೇತನ ಅವಕಾಶಕೊಡುವು 
ದಿಲ್ಲ ; ಬಾಹ್ಯ ಪ್ರಪಂಚದಲ್ಲಿ ಅವನು ಯಶಸ್ವಿಯಾಗಿ ಈ ಶಕ್ತಿಗಳನ್ನು ಗೆದ್ದಾಗ ನಾಗರಿಕತೆಯನ್ನು 
ಸಾಧಿಸುತ್ತಾನೆ. ಮಾನವ ಇತಿಹಾಸದಲ್ಲಿ ಆದಿಕಾಲದಿಂದ ಅಣುಯುಗದವರೆಗೆ ಬೆಳೆದುಬಂದಿರುವ 


CC-0. Jangamwadi Math Collection. Digitized by eGangotri 


ರಾಜಕಾರಣದಲ್ಲಿ ಧರ್ಮದ ಪಾತ್ರ ೧೧೯ 
ವಿಜ್ಞಾನ ಮತ್ತು ಯಂತ್ರಶಾಸ್ತ್ರಗಳ ನೆರವಿನಿಂದ ಇದು ಸಾಧಿತವಾಗುತ್ತದೆ. ಮಾನವನ ಚೇತನವು 
ಮನಸ್ಸು ಮತ್ತು ಹೃದಯದ ಅಂತರಂಗ ಜಗತ್ತಿನಲ್ಲಿ ಈ ಶಕ್ತಿಗಳನ್ನು ಜಯಿಸಿದಾಗ ಸಂಸ್ಕೃತಿಯನ್ನು, 
ಆಧ್ಯಾತ್ಮಿಕತೆಯನ್ನು ಸಾಧಿಸಿದಂತಾಗುತ್ತದೆ ; ವಿಶ್ವದ ಮಹಾಧರ್ಮಗಳಲ್ಲಿ ಹಂತ ಹಂತವಾಗಿ ಪ್ರಗತಿ 
ಹೊಂದಿ ಅತ್ಯುನ್ನತ ಸ್ಥಿತಿಯನ್ನು ಮುಟ್ಟಿರುವ ನೀತಿ ನಿಯಮಗಳು ಮತ್ತು ಧರ್ಮದ ನೆರವಿನಿಂದ 
ಇದನ್ನು ಸಾಧಿಸಬೇಕಾಗುತ್ತದೆ. 


೯. ಸ್ವಾತಂತ್ರ್ಯಾನ್ವೇಷಣೆಯ ಸ್ವರೂಪ 
ಈ ಮುಕ್ತಿಯ ಮೌಲ್ಯವನ್ನು, ಅದರ ಶಾಂತಿ-ಸಾಫಲ್ಯಗಳನ್ನು ಅದರ ಶುದ್ಧ, ಪೂರ್ಣರೂಪದಲ್ಲಿ 
ಮಾನವನ ಅಂತರಂಗ ಜೀವನದಲ್ಲಿ ಮಾತ್ರ ಸಾಧಿಸಬಹುದೆಂದು ಇತಿಹಾಸವನ್ನು ಅಧ್ಯಯನ 
ಮಾಡಿದಾಗ ತಿಳಿಯುತ್ತದೆ. ಬಾಹ್ಮ ಜೀವನದಲ್ಲಿ ಮಾನವನ ಆರ್ಥಿಕ, ಸಾಮಾಜಿಕ್ಕ ರಾಜಕೀಯ, 
ಬೌದ್ಧಿಕ ಚಟುವಟಿಕೆಗಳಲ್ಲಿ ಅದು ಒಂದು ಮಿತ ಪ್ರಮಾಣದಲ್ಲಿ ಮಾತ್ರ ಅಭಿವ್ಯಕ್ತಗೊಳ್ಳಬಲ್ಲದು. 
ಈ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಬಾಹ್ಮಸಂಯಮ ಅನಿವಾರ್ಯವಾಗುತ್ತದೆ ; ಯಾವ ಭಾವಶೀಲ 
ವೇದಾಂತವೂ ಅದನ್ನು ದೂರ ಮಾಡಲಾಗದು. ಆಧ್ಯಾತ್ಮಿಕ ಮೌಲ್ಯಗಳು ಪ್ರಧಾನವಾಗಿರುವಂಥ 
ನಾಗರಿಕತೆಯಲ್ಲಿ ಅದು ಕನಿಷ್ಠವಾಗಿರುತ್ತದೆ. ಇಂದ್ರಿಯ ಸುಖಾಪೇಕ್ಸಿ ಮೌಲ್ಯಗಳು ಪ್ರಧಾನ 
ವಾಗಿರುವಂಥ ನಾಗರಿಕತೆಯಲ್ಲಿ ಅದು ವರಿಷ್ಠವಾಗಿರುತ್ತದೆ. ನಮ್ಮ ಕಾಲದಲ್ಲಿ ಸ್ವಾತಂತ್ರ್ಯದ ಬಗ್ಗೆ 
ಇಷ್ಟೆಲ್ಲ ಮಾತು ಸಾಗಿದ್ದರೂ ಆಧುನಿಕ ಪ್ರಪಂಚದಲ್ಲಿ ನೈಜ ಸ್ವಾತಂತ್ರ್ಯದ ಪ್ರಮಾಣ ತಗ್ಗು ತ್ತಿರುವಂತೆ 
ಕಾಣುತ್ತದೆ. ವಿವೇಚನೆ ಮತ್ತು ಶಾಂತಿ ಅಥವಾ ಅವಿವೇಕ ಮತ್ತು ಯುದ್ಧದ ಫಲವಾಗಿ ನಾಳೆ 
ಒಂದು ವಿಶ್ವರಾಷ್ಟ್ರ ಉದಯಿಸಿದರೂ ವಿಶ್ವ ನಾಗರಿಕತೆಗೆ ಈಗಿನಂಥ ಲೌಕಿಕ ದೃಷ್ಟಿಯೇ ಪ್ರೇರಕ 
ಶಕ್ತಿಯಾದಲ್ಲಿ ಹೆಚ್ಚು ವಾಸ್ತವಿಕವಾದ ಸ್ವಾತಂತ್ರವಿರುವ ನಿರೀಕ್ಷೆಯಿಲ್ಲ. 
ಟಾಯ್ನ್‌ಬೀ ಹೇಳುತ್ತಾರೆ ("ಎನ್‌ ಹಿಸ್ಟಾರಿಯನ್ಸ್‌ ಅಪ್ರೋಚ್‌ ಟು ರಿಲಿಜನ್‌”, ಪು. ೨೪೪): 
ಇಂಥ ಸಂದರ್ಭದಲ್ಲಿ ವಿಶ್ವ ಇತಿಹಾಸದ ಮುಂದಿನ ಅಧ್ಯಾಯದಲ್ಲಿ ಮಾನವಜನಾಂಗವು 
ತಾನು ಕಳೆದುಕೊಂಡ ರಾಜಕೀಯ, ಆರ್ಥಿಕ ಮತ್ತು ಪ್ರಾಯಶಃ ಕೌಟುಂಬಿಕ ಸ್ವಾತಂತ್ರಕ್ಕೆ 
ಪರಿಹಾರವನ್ನು ಆಧ್ಯಾತ್ಮಿಕ ಸ್ವಾತಂತ್ರ್ಯ ದಲ್ಲಿ ಕಾಣಬಹುದು. 
ಮತ್ತು (ಅದೇ ಗ್ರಂಥ, ಪು. ೨೪೯): 
ನಿರ್ಬಂಧಿತ ಪ್ರಪಂಚದಲ್ಲಿ ಆದಧ್ಯಾತ್ಮಿ ಕ ಕ್ಷೇತ್ರವೇ ಸ್ವಾತಂತ್ರ್ಯದ ಕೋಟೆಯೆನಿಸಬಹುದು. 
ಅಣುಶಕ್ತಿಶಾಲಿ ನಾಗರಿಕತೆಯಲ್ಲಿ ಆಧ್ಯಾತ್ಮಿಕ ಪ್ರವೃತ್ತಿ ಬೆಳೆಯಬೇಕೆಂದು ಪ್ರತಿಪಾದಿಸುತ್ತ 
ಅವರು ಹೇಳುತ್ತಾರೆ (ಅದೇ ಗ್ರಂಥ, ಪುಟ ೨೮೪-೮೫) : 
ನಾವು ಈಗಲೂ ಅನುಸರಿಸುತ್ತಿ ರುವ ಹದಿನೇಳನೆಯ ಶತಮಾನದ ಗಣಿತ ಭೌತಶಾಸ್ತ್ರೀಯ 
ದೃಷ್ಟಿಯನ್ನು ತೊರೆದು ಆಧ್ಯಾತ್ಮಿಕ ದೃಷ್ಟಿ ಬೆಳಸಿಕೊಳ್ಳಬೇಕಾದ ಸಮಯ ಬಂದಿದೆ ಕ್ರಿ. ಶ. 
೧೯೪೫ರಲ್ಲಿ ಆರಂಭವಾದ ಅಣುಯುಗದಲ್ಲಿ ಭೌತಿಕ ಕ್ಷೇತ್ರದ ಬದಲು ಆಧ್ಯಾತ್ಮಿ ಕಕ್ಷೇತ್ರವು 
ಸ್ವಾತಂತ್ರ್ಯದ ನೆಲೆಯಾಗುವುದಂಬ ನಮ್ಮ ನಿರೀಕ್ಷೆ ಸರಿಯಾದಲ್ಲಿ ಎರಡು ಮಾರ್ಗಗಳಲ್ಲಿ 
ಇದೇ ಹೆಚ್ಚು ಭರವಸೆಯುಳ್ಳದ್ದು. 
ವಿಶ್ವವು ಆಧ್ಯಾತ್ಮಿಕವೆಂದು ಭಾರತೀಯ ವೇದಾಂತ ಘೋಷಿಸುತ್ತದೆ. ಅದರ ನಿಯತ ಸ್ವರೂಪದ 
“ಕೇಂದ್ರದಲ್ಲಿ ಅನಂತ ಅಸ್ತಿತ್ವ, ಅನಂತ ಪ್ರಜ್ಞೆ ಬ್ರಹ್ಮಾನಂದ ಎನ್ನಬಹುದಾದ ವಾಸ್ತವತೆಯಿರುತ್ತದೆ. 
'ಈ ಅನಂತನಾದ ಬ್ರಹ್ಮವನ್ನು ಸಾಕ್ಷಾತ್ಕಾರಿಸಿಕೊಂಡು ಪರಿಪೂರ್ಣತೆಯನ್ನು ಸಾಧಿಸುವುದೇ ನಿಯತ 


CC-0. Jangamwadi Math Collection. Digitized by 658/6011 


ಜು ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ ಮೌಲ್ಯಗಳ 


ನಾದ ಮನುಷ್ಯನ ಅಂತಿಮ ಗುರಿ (ತೈತ್ತಿರೀಯೋಪನಿಷತ್‌, ೨.೧.) : 
ಬ್ರಹ್ಮವಿದಾಪ್ನೋತಿ ಪರಂ ; ತದೇಪಾ ಅಭ್ಯಕ್ತಾ ; ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ; ಯೋ ವೇದ 

ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್‌; ಸೋಶ್ನುತೇ ಸರ್ವಾನ್‌ ಕಾಮಾನ್‌ ಸಹ ಬ್ರಹ್ಮಣಾ ವಿಪಶ್ಚಿತ 

ಬ್ರಹ್ಹ ಸಾಕ್ಷಾತ್ಕಾರ ಸಾಧಿಸಿದವನು ಸರ್ವಶ್ರೇಷ್ಠ. ಅದಕ್ಕೆ ಸಂಬಂಧಿಸಿದಂತೆಯೇ ಹೀಗ 

ಘೋಷಿಸಲಾಗಿದೆ : ಸತ್ಯ, ಜ್ಞಾನ ಅನಂತಗಳೇ ಬ್ರಹ್ಮ ; ಹೃದಯ ಗುಹೆಯಲ್ಲಿ ಅವನನ್ನು 
ಸಾಕ್ಷಾತ್ಕಾರಿಸಿಕೊಂಡು ನರಗೊಳಿಸಿಕೊಂಡವನು ಬ್ರಹ್ಮನೊಂದಿಗೆ ಎಲ್ಲ ಆಸೆ ಆಕಾಂಕ್ಷೆಗಳನ್ನು 
ಪೂಡೈಸಿಕೊಳ್ಳುತ್ತಾನೆ. 

೧೦. ಉಪಸಂಹಾರ 


ಆಧ್ಯಾತ್ಮಿಕತೆಯೇ ಮಾನವ ಜೀವನದ ಗುರಿ ಎಂಬುದು ಭಾರತೀಯ ತತ್ತ್ವಜ್ಞಾನದ 
ಚಿರಸತ್ಯವಾಗಿದೆ. ಸಾವಿರಾರು ವರ್ಷಗಳ ಹಿಂದೆ ಭಾರತದಲ್ಲಿ ಮೊದಲಿಗೆ ಅದು ನಿರೂಪಿತವಾದ 
ಉಪನಿಷತ್ತುಗಳ ಯುಗದಷ್ಟೇ ಇಂದಿನ ಅಣುಯುಗಕ್ಕೂ ಅದು ಸಂಗತವಾಗಿದೆ. ಈ ಚಿರಂತನ 
ಸತ್ಯ ಒಂದು ಉಪನಿಷತ್ತಿನ ಸ್ಮರಣೀಯ ಮಾತೊಂದರಲ್ಲಿ ಸೊಗಸಾಗಿ ವ್ಯಕ್ತಪಟ್ಟಿದೆ 
(ಶ್ವೇತಾಶ್ವತರೋಪನಿಷತ್‌, ೬.೨೦) : 

ಯದಾ ಚರ್ಮವತ್‌ ಆಕಾಶಂ ವೇಷ್ಟಯಿಷ್ಕಂತಿ ಮಾನವಾಃ 1 

ತದಾ ದೇವಂ ಅವಿಜ್ಞಾಯ ದುಃಖಸ್ಕಾಂತೋ ಭವಿಷ್ಯತಿ 1 

ತನ್ನ ತಾಂತ್ರಿಕ ಸಾಧನೆಗಳಿಂದ ಮಾನವನು ಆಕಾಶವನ್ನೇ ಮಡಚಲತ್ತಿ ಸಬಹುದು. ಆದರೆ 
ಅಷ್ಟೆಲ್ಲ ಇದ್ದರೂ ತನ್ನಲ್ಲಿನ ದೇವತ್ವವನ್ನು ಅರಿತುಕೊಳ್ಳದಿದ್ದರೆ ಅವನು ಶಾಂತಿಯನ್ನೆಂದಿಗೂ 
ಸಾಧಿಸಲಾರ ಅವನ ದುಃಖಗಳೂ ಕೊನೆಗಾಣವು 


ಅನು ; ಕೆ. ಎಸ್‌. ರಾಮಕೃಷ್ಣಮೂರ್ತಿ 


CC-0. Jangamwadi Math Collection. Digitized by eGangotri 


೬ 
ಕಾಯಿದೆ, ಸಮಾಜ ಮತ್ತು ಪ್ರಜೆ* 
೧. ಪ್ರಸ್ತಾವನೆ 


ಪ್ರಜ್ಞಾವಂತ ಪ್ರಯತ್ನದ ಉಗಮದಿಂದಲೂ ಮಾನವ ಚಟುವಟಿಕೆಯನ್ನು ಹುರಿದುಂಬಿಸಿರುವ 
ಮಾನವನ ಮನಸ್ಸಿನ ಅದ್ಭುತ ಸೃಷ್ಟಿಗಳಲ್ಲಿ ಕಾಯಿದೆಯೂ ಒಂದು. ಅದು ಮಾನವ ಸಮಾಜ 
ದೊಂದಿಗೆ ಸರಿಸಮನಾಗಿ ಬೆಳೆದುಬಂದಿದೆ. ನ್ಯಾಯಶಾಸ್ತ್ರವು ಮಾನವ ವಿಕಾಸದ ರಕ್ಷಕನಾಗಿದೆ. 
ಅನಾಗರಿಕತೆಯಿಂದ ನಾಗರಿಕತೆಯವರೆಗೆ ಮಾನವನು ಸಾಗಿ ಬಂದಿರುವ ಸುದೀರ್ಫ್ಥ ಹಾದಿಯ 
ಹೆಜ್ಜೆ ಹೆಜ್ಜೆಯಲ್ಲೂ ಕಾಯಿದೆಯ ಘನತೆ ಎದ್ದು ಕಾಣುತ್ತದೆ. 


೨. ಮಾನವ ಮತ್ತು ಕಾಯಿದೆ 


ಆದ್ದರಿಂದ ನಾಗರಿಕ ಮನುಷ್ಯನ ದೃಷ್ಟಿಯಲ್ಲಿ ಕಾಯಿದೆ ಒಂದು ಸಾರ್ವಭೌಮ ಲಕ್ಷಣವನ್ನು 
ಹೊಂದಿದ್ದು ಅವನ ಮನದಲ್ಲಿ ಗೌರವ, ಭಯ ಎರಡನ್ನೂ ಮೂಡಿಸಿ ಕಾನೂನಿನ ಮುಂದೆ ಅವನು 
ತಲೆಬಾಗುವಂತೆ ಮಾಡಿದೆ ; ಇದೊಂದು ಮೂಢಾರಾಧನೆಯಾಗಿಬಿಟ್ಟಿದೆ. ಇಂಥ ಪರಿಸ್ಥಿತಿಗೆ ನ್ಯಾಯ 
ಮತ್ತು ಮಾನವನ ತತ್ವಜ್ಞಾನದ ಬಗ್ಗೆ ಆಂಶಿಕ ದೃಷ್ಟಿಯಿರುವುದೇ ಕಾರಣ. ಮಾನವನನ್ನು ಕಾಯಿದೆಯ 
ವಸ್ತುವಾಗಷ್ಟೇ ಅದು ಕಂಡಿತು. ಆದರೆ ನ್ಯಾಯದ ದೃಷ್ಟಿಯಲ್ಲಿ ಮಾನವನು ನ್ಯಾಯಕ್ಕೆ ವಸ್ತುವಷ್ಟೇ 
ಅಲ್ಲ, ಅವನೇ ಪರಮ ನ್ಯಾಯದ ಅಧೀನನಾಗಿ ಮಾನವನ ಕಲ್ಪನೆ ನ್ಯಾಯದ ಪಾರಮ್ಮ ಮತ್ತು 
ಘನತೆಗೆ ಸಾಪೇಕ್ಟವಾಗಿದೆ. 

ಆದರೆ ಮಾನವ ನ್ಯಾಯದ ಪರಮ ಪ್ರಭುವೂ ಹೌದು. ಅವನೇ ನ್ಯಾಯದಾತ. ನ್ಯಾಯದಾತೃವಾಗಿ 
ಮಾನವನ ಪಾರಮ್ಮ ಮತ್ತು ಘನತೆ ಪರಿಪೂರ್ಣವಾದುದು ; ಅದರ ಫಲವಾದ ನ್ಯಾಯದ ಘನತೆ 
ಹಾಗೆ ಪರಿಪೂರ್ಣವಲ್ಲ. ನ್ಯಾಯದ ವಸ್ತುವಾಗಿ ಮಾನವನ ಕಲ್ಪನೆ (ನಾಗರಿಕ ಸಮಾಜ ಎಂದರೆ 
ಅದೇ ಅರ್ಥ) ಅಷ್ಟು ಉದಾತ್ತವಾದರೆ, ನ್ಯಾಯವು ಹೊರಹೊಮ್ಮುವ ಕೇಂದ್ರವಾಗಿ ಮಾನವನ 
ಕಲ್ಪನೆ ಇನ್ನೂ ಎಷ್ಟು ಭವ್ಯವಾಗಿರಬೇಕು ! ಕೇವಲ ನಾಗರಿಕ ಮನುಷ್ಯನ ಕಲ್ಪನೆಗಿಂತ ಈ ಕಲ್ಪನೆ 
ವಿಶಾಲ ಪ್ರಮಾಣದ್ದು. ಆದರೆ ಮನುಷ್ಯ ಒಬ್ಬ ವ್ಯಕ್ತಿಯೇ, ಇಬ್ಬರೇ ? ಅವನೊಂದು ಜಟಿಲ 
ಜೀವಿ, ಒಂದು ಕೊನೆಯಲ್ಲಿ ತಾನೇ ವಸ್ತು, ಇನ್ನೊಂದು ಕೊನೆಯಲ್ಲಿ ತಾನೇ ಸರ್ವಶ್ರೇಷ್ಠ, ಇವೆರಡರ 
ನಡುವೆ ಅವನಲ್ಲಿನ ಸ್ವರಗಳು ಹಲವು ಎಂದು ಪೂರ್ಣ ವೇದಾಂತದಿಂದ ನಮಗೆ ತಿಳಿಯುತ್ತದೆ. “ನನ್ನ 
ತಂದೆಯ ಮನೆಯಲ್ಲಿ ಹಲವು ಬಂಗಲೆಗಳಿವೆ” ಎಂದ ಏಸು. ಮಾನವನಂಥ ಗಂಭೀರ ಸಮಸ್ಯೆ 
ಬಗ್ಗೆ ವ್ಯವಹರಿಸಿದರೂ ಇಲ್ಲಿ ನಾನು ಆಳವಾದ ಅಧ್ಯಾತ್ಮಶಾಸ್ತ್ರದ ಗೊಡವೆಗೆ ಹೋಗುವುದಿಲ್ಲ. 
ee 


* ಈಗ ಪಾಕಿಸ್ತಾನದಲ್ಲಿರುವ ಕರಾಚಿಯ "ಕರಾಚಿ ಲಾ ಕಾಲೇಜ್‌ ಜರ್ನಲ್‌' ವಾರ್ಷಿಕ ಪ್ರಕಟಣೆಯ 
೧೯೪೫ನೇ ಸಂಚಿಕೆಗಾಗಿ ೪೫8 ೫711361 Math Collection. Digitized by 668/0001 


ಆ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಮಗಳ್ಬ 


೩. ಕಾಯಿದೆ ಮತ್ತು ಅದರ ಮೂರು ಲಕ್ಷಣಗಳು 
ನ್ಯಾಯದ ಲಕ್ಷಣಗಳು ಹಲವು. ಪ್ರಥಮತಃ, ನಾಗರಿಕ ಸಮಾಜದ ಶಾಸನ ನಿಯಮಗಳಲ್ಲಿ 
ಸೂಚಿಸಿರುವ ಕಾಯಿದೆಗಳಿವೆ--"ಸಿವಿಲ್‌' ಮತ್ತು "ಕ್ರಿಮಿನಲ್‌' ಕಾಯಿದೆಗಳಿವೆ. ಎರಡನೆಯದಾಗಿ 
' ಸಹಜ ನ್ಯಾಯ, ನಿಸರ್ಗದಲ್ಲಿ ವಿಜ್ಞಾನವು ವೀಕ್ಷಿಸಿರುವ ಕ್ರಮಬದ್ಧತೆಗಳು, ಸಮಾನ ರೀತಿ ನೀತಿಗಳ್ಳು 
ಪರಂಪರಾಕ್ರಮಗಳಿವೆ. ಕೊನೆಯದಾಗಿ, ಇವೆಲ್ಲಕ್ಕಿಂತ ಬೇರೆ ವರ್ಗದ್ದಾದ ನೈತಿಕ ನ್ಯಾಯವಿದ್ದೆ 
ಮೊದಲನೆಯದು ನಾಗರಿಕತೆಯನ್ನು ನೀಡುತ್ತದೆ. ಎರಡನೆಯದು ವಿಜ್ಞಾನವನ್ನೂ ಮೂರನೆಯದು 
ಸಂಸ್ಕೃತಿಯನ್ನೂ ನೀಡುತ್ತವೆ. ಸ್ಥೂಲವಾಗಿ ಹೇಳುವುದಾದರೆ, ವಿಶ್ವ ಇತಿಹಾಸದಲ್ಲಿ ಮೊದಲನೆಯ 
ದನ್ನು ರೋಮ್‌, ಎರಡನೆಯದನ್ನು ಗ್ರೀಸ್‌ ಮತ್ತು ಮೂರನೆಯದನ್ನು ಭಾರತ ಪ್ರತಿನಿಧಿಸುತ್ತವೆ. 
ಈ ಒಂದೊಂದು ನಾಡೂ ನ್ಯಾಯದ ಒಂದೊಂದು ಲಕ್ಷಣಕ್ಕೆ ಗಮನ ಕೇಂದ್ರೀಕರಿಸಿದ ಕಾರಣ 
ಅವು ನ್ಯಾಯದ ವಿವಿಧ ಲಕ್ಷಣಗಳನ್ನು ಪ್ರತಿನಿಧಿಸುತ್ತವೆ. ಇವುಗಳಲ್ಲಿ ಗ್ರೀಸ್‌ ಮತ್ತು ರೋಮ್‌ 
ಅಸ್ತಂಗತವಾಗಿ ತಮ್ಮ ಜ್ಞಾನ ದೀವಿಗೆಯನ್ನೂ ಇತರರಿಗೆ ವಹಿಸಿಕೊಟ್ಟವು. ಆದರೆ ಭಾರತ ಈಗಲೂ 
ಉಳಿದಿದ್ದು ಉಳಿದೆರಡಕ್ಕಿಂತ ನೈತಿಕ ನ್ಯಾಯ ಶ್ರೇಷ್ಠತರವಾದುದೆಂದು ಪ್ರದರ್ಶಿಸಿದೆ. ಆದರೆ ಹಾಗೆ 
ಉಳಿದು ಬಂದ ಭಾರತವು ಮೃತಪ್ರಾಯವಾಗಿದೆ ; ಉಳಿದೆರಡು ಲಕ್ಷಣಗಳಿಲ್ಲದೆ ಇಲ್ಲಿ ನೈತಿಕ 
ನ್ಯಾಯದ ಅದಕ್ಷತೆ ಕೂಡಾ ಪ್ರದರ್ಶಿತವಾಗಿದೆ. ಈ ಮೂರೂ ಲಕ್ಷಣಗಳ ಸಂಯೋಜನೆ, 
ಸಾಮರಸ್ಯಗಳಿಂದ ಮಾತ್ರ ಮಾನವನ ನೈಜ ಪ್ರಗತಿ ಸಾಧ್ಯ. ಬಾಹ್ಯ ವಿಧಿ ನಿಬಂಧನೆಗಳಿಂದ ವರ್ತನೆಯ 
ನಿಯಂತ್ರಣ, ಎಂದರೆ ನ್ಯಾಯ ಮತ್ತು ನ್ಶಾಯನಿಷ್ಠೆ ಬಗ್ಗೆ ಗೌರವ, ನಾಗರಿಕ ಬಾಳುವೆಯ ಹರ್ಷವನ್ನು 
ನೀಡುತ್ತದೆ; ವಿಜ್ಞಾನದ ಮೂಲಕ ನಿಸರ್ಗ ನಿಯಮಗಳನ್ನು ಅರಿಯುವುದರಿಂದ ಈ ಹರ್ಷ ಇನ್ನಷ್ಟು 
ಹೆಚ್ಚುತ್ತದೆ. ಆದರೆ ಮಾನವನ ಒಂದು ಸಮಗ್ರ ವೇದಾಂತದ ಮಾರ್ಗದರ್ಶನದಲ್ಲಿ ಅಂತರಂಗದಲ್ಲಿನ 
. ನೈತಿಕ ನ್ಯಾಯ ವಿತರಣೆಯಿಂದ ಮಾತ್ರ ನಿಜವಾದ ಪ್ರಗತಿ, ಅನಾಗರಿಕತೆಯಿಂದ ನಾಗರಿಕತೆಗೆ 
: ಪ್ರಗತಿಯಷ್ಟೇ ಅಲ್ಲ, ವಸ್ತುವಾಗಿ ಮಾನವನಿಂದ ಅವನೇ ಪರಮ ಎನ್ನುವವರೆಗಿನ ಪ್ರಗತಿ ಸಾಧ್ಯ. 


೪. ನೈತಿಕ ಶಾಸನ ಮತ್ತು ಅದರ ಮೂರು ಹಂತಗಳು 


ಈ ಬದಲಾವಣೆ ಮಾನವನನ್ನು ನೈತಿಕ ವರ್ತನೆಯ ಮೂರು ಹಂತಗಳ ಮೂಲಕ ಒಯ್ಯತ್ತದೆ. 
ಆ ವೇಗಪರ ಮನುಷ್ಯ ನಿಯಮ ನಿಬಂಧನೆಗಳಿಗೊಳಪಟ್ಟು ಸಂಯಮಶೀಲನಾಗಿ ನಿಯರ್ಮ- 
ನಿಷೇಧಗಳಿಗನುಸಾರವಾಗಿ ವರ್ತಿಸುವಂತಾದಾಗ ಮೊದಲ ಹಂತವನ್ನು ಮುಟ್ಟಿದಂತಾಗುವುದು. 
ಆಧುನಿಕ ಕಾಲದ ನಾಗರಿಕತೆ ಕುರಿತು ನಾವು ಜಂಭ ಕೊಚ್ಚಿಕೊಂಡರೂ ಇಂದು ಮಾನವ ಜನಾಂಗದ 
ಬಹುಸಂಖ್ಯೆಯ ಜನ ಇನ್ನೂ ಬೆಳವಣಿಗೆಯ ಇದೇ ಹಂತದಲ್ಲುಳಿದಿದ್ದಾರೆ. ಪ್ರಾಯಶಃ ಎಲ್ಲ 
ಯುಗಗಳಲ್ಲೂ ಹೀಗೆಯೇ ಇದ್ದಿರಬೇಕು. ನಮ್ಮ ನೀತಿನಿಷ್ಕೆ ಪೋಲೀಸರವನ ಮತ್ತು ಜನಾಭಿ 
ಪ್ರಾಯದ ಬಗ್ಗೆ ನಮಗಿರುವ ಭಯದ ಫಲ ಎಂಬ ಹೊಪೆನ್‌ಹಾವರ್‌ನ ಪ್ರಸಿದ್ಧ ಮಾತಿಗೆ ಇದೇ 
ಪ್ರೇರಣೆಯಿದ್ದಿತು. "ಸಿವಿಲ್‌' ಮತ್ತು 'ಕ್ರಿಮಿನಲ್‌' ಸಂಬಂಧ ಕಾಯಿದೆಗಳ ಕಾರ್ಯಕ್ಷೇತ್ರ 
ಇಷ್ಟೊಂದು ವೈವಿಧ್ಯಮಯವೂ ವಿಶಾಲವೂ ಆಗಿರುವುದಕ್ಕೂ ಇದೇ ಕಾರಣ. ಆತ್ಮಸಾಕ್ಷಾತ್ಕಾರದ 
ಲನ್ನೂ ಮಾನವನು ಇನ್ನೂ ಹತ್ತಿಲ್ಲ. ಆದರೆ ಕಾನೂನಿನ ನಿರ್ಬಂಧಗಳು 
ಅವನಿಗೆ ಒಂದು ದೃಢ ಅಸ್ತಿಭಾರವನ್ನೊದಗಿಸುತ್ತದೆ ; ಅದು ಅವನನ್ನು ಪಶು ಪ್ರವೃತ್ತಿಗೆ ಪನ: 
ಹಿಂದಿರುಗದಂತೆ ತಡೆಯುವುದರ ಜತೆಗೆ ಪ್ರಗತಿಗೆ ಬಾಹ್ಯ ಪರಿಸರವನ್ನೂ ಒದಗಿಸುತ್ತದೆ. 
ಮಾನವನು ಅಂತರಂಗ ಅನುಮೋದನೆಯನ್ನು ಕಂಡುಕೊಂಡು ಬಾಹ ನಿಯಮ ನಿಬಂಧನೆ 
ಗಳನ್ನು ಅನಲಯನನರು ಇಟ ಮುಟ್ಟಿದಂತಾಗುತ್ತದೆ. 


ಕಾಯಿದೆ, ಸಮಾಜ ಮತ್ತು ಪ್ರಜೆ ನಾ 
ಆತ್ಮಸಾಕ್ಷಿಯ ಆದೇಶವೇ ನೀತಿಯ ಪರಮ ಪ್ರಮಾಣ ಎಂಬ ಪ್ರಜ್ಞೆ ಅವನಲ್ಲಿ ಜಾಗೃತವಾದಾಗ 
ಬಾಹ್ಮ ಸಂಯಮ ಹೊಂದಿದ ಮಾನವ ಆತ್ಮಸಂಯಮಿಯಾಗುತ್ತಾನೆ. `ಅಂತರಂಗದಲ್ಲಿನ ನೈತಿಕ 
ಶಾಸನ, ವಿಶ್ವದ ಮಹದಾಶ್ಚರ್ಯಗಳಲ್ಲೊಂದಾದಂಥ ಶಾಸನ, ಜಾಗ್ರತವಾದಾಗ ನಿಜವಾದ ನೈತಿಕತೆ 
ಆರಂಭವಾಗುತ್ತದೆ. “ಎರಡು ಸಂಗತಿಗಳು ನನಗೆ ಆಶ್ಚರ್ಯಕರವೆನಿಸುತ್ತವೆ- ನಕ್ಷತ್ರಗಳಿಂದ ಕೂಡಿದ 
ಆಕಾಶ ಮತ್ತು ಮಾನವನಲ್ಲಿನ ನೈತಿಕ ನಿಯಮ”, ಎಂದು ಕ್ಯಾಂಟ್‌ ಹೇಳುತ್ತಾನೆ. ಮಾನವ ವಿಕಾಸ 
ದಲ್ಲಿ ಇದು ನಾಗರಿಕ ಮನುಷ್ಯನನ್ನು ಸುಸಂಸ್ಕೃತ ಪ್ರಜೆಯಾಗಿ ಸುಧಾರಿಸುತ್ತದೆ. ಜೈವಿಕ ಕಾರ್ಯ 
ನಿರ್ಧಾರದಲ್ಲಿ ಜೀವಾಣುವನ್ನು ಮನುಷ್ಯನನ್ನಾಗಿ ಮಾರ್ಪಡಿಸುವ ಈ ವಿಕಾಸ ಕ್ರಮ ಈಗ ಒಂದು 
ಮಾನಸಿಕ ಮತ್ತು ನೈತಿಕ ಕಾರ್ಯವಿಧಾನವಾಗಿ ಮಾರ್ಪಟ್ಟು ಮಾನವನನ್ನು ಮೊದಲಿಗೆ ನಾಗಂಕನಾಗಿ, 
ಅನಂತರ ಸುಸಂಸ್ಕೃತ, ನೀತಿನಿಷ್ಠ ವ್ಯಕ್ತಿಯಾಗಿ ಮಾರ್ಪಡಿಸುತ್ತದೆ. ಮಾನವನು ಪ್ರಜಾಸತ್ತಾತ್ಮಕ 
ಪೌರತ್ವ ಮತ್ತು ಅದರ ಗುಣವಿಶೇಷಗಳ ಸುಂದರ ಕಲ್ಪನೆಯ ಪೂರ್ಣ ಅರ್ಥವನ್ನರಿತು ಹರ್ಷದಿಂದ 
ಅನುಭವಿಸುವುದು ಈ ಹಂತದಲ್ಲಿ. 
ಪ್ರಜೆ ಸರ್ವ ಶ್ರೇಷ್ಠ ಮತ್ತು ಅಧೀನ ಎರಡೂ ಹೌದು. ಸಾಮಾಜಿಕ ವಿಕಾಸದ ಅತ್ಯುನ್ನತ 

ನಿರ್ಮಾಣ ಅವನು. ಅವನು ಕಾಯಿದೆಯನ್ನು ರೂಪಿಸುತ್ತಾನೆ, ಪಾಲಿಸುತ್ತಾನೆ. ವಿಕಾಸ ಕ್ರಮದ 
ಸುದೀರ್ಫ ಹಾದಿಯಲ್ಲಿ ಮೊದಲ ಬಾರಿಗೆ ಈಗ ನಿಸರ್ಗವು ತನ್ನ ಅತ್ಯುತ್ತಮ ಸೃಷ್ಟಿಯಾದ ಮಾನವ 
ನಿಗೆ ಬದುಕು ಮತ್ತು ಕಾರ್ಯ ಚಟುವಟಿಕೆಯ ನೈಜ ಆನಂದವನ್ನು ನೀಡುತ್ತಿದೆ. ಪಶು ಪ್ರವೃತ್ತಿಯಿಂದ 
ಮುಕ್ತನಾಗಿ, ನಿರುಪಾಧಿಕ ವಿಧಿಗೆ ಬದ್ಧನಾಗಿ ಸಂಯಮಶೀಲನಾಗಿ, ಪರಿಶುದ್ಧವಾದ ನಿರ್ಲಿಪ್ತ 
ವಿವೇಚನೆಯ ಮಾರ್ಗದರ್ಶನ ಹೊಂದಿ, ಸಾಮಾಜಿಕ ಬಾಳುವೆಯ ಹೊಣೆಗಳನ್ನು ಹರ್ಷದಿಂದ 
ಭರಿಸುತ್ತ ಎಲ್ಲಕ್ಕೂ ಮಿಗಿಲಾಗಿ ಸಮಾಜದಿಂದ ತಾನು ಪಡೆದುದಕ್ಕಿಂತ ಹೆಚ್ಚಿಗೆ ಅದಕ್ಕೆ ಕೊಡುತ್ತ 
ಪ್ರಜೆಯು ಸಮಾಜದ ಸರ್ವೋತ್ಪಷ್ಟ ಆಭರಣವಾಗಿ, ನೈತಿಕ ವಿಕಾಸದ ಶ್ರೇಷ್ಠ ಫಲವಾಗಿ ಪ್ರಪಂಚದ 
ಮುಂದೆ ನಿಂತಿದ್ದಾನೆ. 

ಪ್ರಜೆಯು ಸಾಮಾಜಿಕ ವಿಕಾಸದ ಶ್ರೇಷ್ಠ ಫಲವಾಗಿದ್ದರೊ ಅವನ ವಿಕಾಸ ಇನ್ನೂ ಪೂರ್ಣ 
ವಾಗಿಲ್ಲ. ಅವನಿನ್ನೂ ದಾರಿ ಸಾಗಬೇಕಾಗಿದೆ. ಸಾಮಾಜಿಕ ದೃಷ್ಟಿಯಿಂದ ಮಾತ್ರ ಅವನು ಆತ್ಮ 
ಸಾಕ್ಷಾತ್ಕಾರವನ್ನು ಸಾಧಿಸಿದ್ದಾನೆ. ಆದರೆ ಈ ಆತ್ಮಸಾಕ್ಷಾತ್ಕಾರದ ಪೂರ್ಣತೆಯಿರುವುದು ಈ 
ಹಂತದಾಚೆ. ಸಾಮಾಜಿಕ ಸಾಫಲ್ಕ ಅವನನ್ನು ಸಮಾಜಾತೀತ ಸ್ಥಿತಿಗೊಯ್ಯುತ್ತದೆ. ಪ್ರಜೆ ಇನ್ನೂ 
ನೈತಿಕ ಬಿಕ್ಕಟ್ಟಿನ ಹಂತದಲ್ಲೇ ಇದ್ದಾನೆ. ಈ ನೈತಿಕ ಬಿಕ್ಕಟ್ಟು ಪರಿಹಾರವಾದಾಗ ಆತ್ಮಸಾಕ್ಷಾತ್ಕಾರ 
ಪೂರ್ಣವಾಗುತ್ತದೆ. 


೫. ಮಾನವನು "ದೈವಿಕ ದೇಶಭ್ರಷ್ಟ' ಎಂಬ ವೇದಾಂತದ ಪರಿಕಲ್ಪನೆ | 


ಭಾರತೀಯ ತತ್ವಜ್ಞಾನದ ಪ್ರಕಾರ ಇದೇ ಪರಿಪೂರ್ಣತೆ. ಪ್ರಜೆ ನೀತಿವಂತ; ಆದರೆ ಪರಿಪೂರ್ಣ 
ಮಾನವನು ನೈತಿಕತೆಯ ಮೂರ್ತಿಸ್ಟರೂಪ ; ಅದರ ಪರಿಪೂರ್ಣತೆ ಮತ್ತು ಅಭಿವ್ಯಕ್ತಿ ಅವನೇ. 
ಸಸ್ಕಪ್ರಾಯ ಜೀವನ ನಡೆಸುವ ಮನುಷ್ಯನಿಂದ ಪ್ರಜೆ ಎಷ್ಟು ದೂರವಿದ್ದಾನೆಯೋ ಪ್ರಜೆಯಿಂದ 
ಪರಿಪೂರ್ಣ ಮಾನವ ಅಷ್ಟೇ ದೂರವಿದ್ದಾನೆ. ಪರಿಪೂರ್ಣ ಮಾನವ ನಿಜವಾಗಿ ಸ್ವತಂತ್ರನಾದವನು. 
ಸಸ್ಯಪ್ರಾಯ ಜೀವನ ನಡೆಸುವವನು ಕೇವಲ ವಸ್ತು ; ಪ್ರಜೆ ಸರ್ವಶ್ರೇಷ್ಠ ಮತ್ತು ವಸ್ತು ಎರಡೂ ; 
ಆದರೆ ಪರಿಪೂರ್ಣ ಮಾನವ ಸರ್ವ ಶ್ರೇಷ್ಠ ಮತ್ತು ಸ್ವತಂತ್ರ. ಅವನು ಸ್ವತಂತ್ರ, ಸಮಾನ, ಪೂರ್ಣ. 
ಅವನು ಸಮಾಜ ಮತ್ತು ಅದರ ಕಟ್ಟುಪಾಡುಗಳಿಂದ ಬಹಳ ಮೇಲಿದ್ದರೂ ಅವನ್ನು ಪಾಲಿಸುತ್ತಾನೆ. 
ಪೂರ್ಣವಾಗಿ ಆತ್ಮ ಸಾಕ್ಷಾತ್ಕಾರ ಸಾಧಿಸಿಕೊಂಡಿರುವ, ದೃಢ ವಿವೇಚನೆಯುಳ್ಳ ಅವನು ಯಾವುದೇ 


೮೦-0೦. Jangamwadi Math Collection. Digitized by eGangotri 


೧೨೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಸಾಮಾಜಿಕ ಅಥವಾ ನ್ಯಾಯ ನಿಯಮಗಳಿಗೆ ಬದ್ದನಲ್ಲವಾದರೂ ಸಾಮಾಜಿಕ ಕಲ್ಮಾಣದ ದೃಷ್ಟಿಯಿಂದ 
ಅವನ್ನು ಆನಂದದಿಂದ ಪಾಲಿಸುತ್ತಾನೆ. ಸಂಗ್ರಹವಾಗಿ ಹೇಳಬೇಕೆಂದರೆ, ಪರಿಪೂರ್ಣ ಮಾನವ 
“ದೈವಿಕ ದೇಶ ಭ್ರಷ್ಟ'ನೂ ಹೌದು, ಎಲ್ಲ ನ್ಮಾಯದ ಮೂಲ ಮತ್ತು ಪೋಷಕನೂ ಹೌದು. 


೬. ಮಾನವ ಪ್ರಜೆಯಾಗಿ ಮತ್ತು ವಕೀಲನಾಗಿ 


ಇಂದು ನ್ಯಾಯಶಾಸ್ತ್ರದ ವಿದ್ಯಾರ್ಥಿಗಳಾಗಿರುವವರು ನಾಳೆ ಕಾನೂನಿನ ವ್ಯಾಖ್ಯಾನಕಾರಾಗು 


ತ್ತಾರೆ ; ತರುಣ ನ್ಯಾಯಶಾಸ್ತ್ರ ವಿದ್ಯಾರ್ಥಿ ನಾಳೆ ಪೂರ್ಣರೂಪದ ವಕೀಲನಾಗುತ್ತಾನೆ. ಕಾನೂನಿಗೆ 
ಅರ್ಥ ಹೇಳುವುದು ಸಾಮಾಜಿಕ ಕರ್ತವ್ಯ ; ಹೀಗಾಗಿ ವಕೀಲ ಒಂದು ಸಾಮಾಜಿಕ ಅಗತ್ಯವನ್ನು 
ಪೂರೈಸುತ್ತಾನೆ. ಇಲ್ಲಿ ಕೆಲವು ಪ್ರಶ್ನೆಗಳೇಳುತ್ತವೆ : ನ್ಯಾಯಶಾಸ್ತ್ರದ ತಿಳಿವಳಿಕೆಯಿದ್ದ ಮಾತ್ರಕ್ಕೆ 
ಒಬ್ಬನು ನ್ಯಾಯದ ವ್ಯಾಖ್ಯಾನಕಾರನಾಗಬಲ್ಲನೆ ? ಕಾನೂನಿಗೆ ವ್ಯಾಖ್ಯಾನ ಹೇಳುವ ಸಾಮಾಜಿಕ 
ಕರ್ತವ್ಯವನ್ನು ನಿರ್ವಹಿಸುವುದಷ್ಟೇ ಅವನ ಕೆಲಸವೇ ? "ಶುದ್ದ ವಕೀಲ'ನ ಕಲ್ಪನೆ ಸುಯೋಗ್ಯವೆ, 
ಸಮರ್ಥನೀಯವೆ ? 


ಹಿನ್ನೆಲೆಯಲ್ಲಿ ಯಾವುದೇ "ಶುದ್ಧ'ಕಲ್ಪನೆ ಒಂದು ಜಡವಸ್ತುವಾಗಿ ಸುತ್ತಲಿನ ಬದುಕಿನ ಸಂಪರ್ಕವನ್ನು 
ಹೊಂದದಿರುತ್ತದೆ. ಯಾವುದೋ ಒಂದು ಪ್ರಶಾಂತ ಯುಗದಲ್ಲಿ ಈ ಕಲ್ಪನೆಗೆ ಸಮ್ಮತಿಯಿದ್ದಿ! 
ಬಹುದು ; ಇಂದಿನ ಸತ್ವಶಾಲಿ ಸನ್ನಿವೇಶದಲ್ಲಿ ಅದು ಕಾಲವಿರೋಧಿಯೆನಿಸುತ್ತದೆ. ಪ್ರತಿಯೊಂದು 
ಮೌಲ್ಯವೂ ಪ್ರಶ್ನಿಸಲ್ಪಡುತ್ತಿರುವಾಗ, ಹಳೆಯ ಮೌಲ್ಯಗಳ ಸ್ಥಾನವನ್ನು ಹೊಸ ಮೌಲ್ಯಗಳು 
ಆಕ್ರಮಿಸುತ್ತಿರುವಾಗ ಕಾನೂನಿನ ಕೇವಲ ವ್ಯಾಖ್ಯಾನ ಗಂಭೀರ ಸಾಮಾಜಿಕ ಪ್ರಯೋಜನವಿಲ್ಲದ 
ಕೆಲಸವಾಗುತ್ತದೆ ; ಅಷ್ಟೇ ಅಲ್ಲ, ಅದು ನಿಜವಾದ ಸಾಮಾಜಿಕ ಪ್ರಗತಿಗೆ ಹಾನಿಕಾರಕವಾಗಬಲ್ಲದು. 
ಪ್ರಗತಿಪರ ಮೌಲ್ಯಗಳೂ ಕಾಯಿದೆಗಳೂ ಲಭ್ಯವಾಗುವುದು ವಕೀಲನಾಗಿ ಮನುಷ್ಯನಿಂದಲ್ಲ, 
ಪ್ರಜೆಯಾಗಿ ಮಾನವನಿಂದ. ಮೇಲೆ ವಿವರಿಸಿದಂತೆ ಪೌರತ್ವದ ಕಲ್ಪನೆಯ ದೃಷ್ಟಿಯಿಂದ 
ಆತ್ಮಸಾಕ್ಷಾತ್ಕಾರವನ್ನು ವಕೀಲ, ಸಾಮಾನ್ಯ ಕಾರ್ಮಿಕ, ಆಡಳಿತಗಾರ-ಹೀಗೆ ಸಮಾಜದಲ್ಲಿ ಎಲ್ಲರೂ 
ಪಡೆದುಕೊಳ್ಳಬಹುದು. ಈ ಜ್ಞಾನದಿಂದ ಅವನ ಕೆಲಸಕ್ಕೆ ವಿಶಾಲ ವ್ಯಾಪ್ತಿ ದೊರೆತು ಪ್ರತಿಯೊಂದು 
ಸಾಮಾಜಿಕ ಕ್ರಿಯೆಯೂ ಅರ್ಥಪೂರ್ಣದ್ದಾಗುತ್ತದೆ. ಪ್ರಜೆಯಾಗಿ ಇತರರೊಂದಿಗೆ ತಾನೇ ರೂಪಿಸಿ 
ದಂಥ ಕಾಯಿದೆಗೆ ವಕೀಲನು ವ್ಯಾಖ್ಯಾನ ಮಾಡುತ್ತಾನೆ. ಈ ಕೆಲಸದಿಂದ ಅವನು, ಅವನ ಕೆಲಸವೂ 
ನಿಜವಾಗಿ ಸಮಾಜಾಧೀನವಾಗುತ್ತದೆ. ಅವನು ಸಾಮಾಜಿಕ ವ್ಕಾಖ್ಕಾನದಷ್ಟೇ ಸಾಮಾಜಿಕ ಬದಲಾವಣೆ 
ಮತ್ತು ಪ್ರಗತಿಯ ಸತ್ವಪೂರ್ಣ ಕೇಂದ್ರಬಿಂದುವಾಗುತ್ತಾನೆ. 


೭. ಕಾನೂನು ಮತ್ತು ವಕೀಲ 


ಈ ಪರಿಪೂರ್ಣತೆಯನ್ನು ಸಾಧಿಸಲು ವಕೀಲನಲ್ಲಿಯೇ ಗಾಢವಾದ ಬದಲಾವಣೆಗಳಾಗಬೇಕು. 
ಕಾನೂನಿಗೆ ಅರ್ಥ ಹೇಳುವ ವಕೀಲ ಮೊದಲು ತಾನು ಆ ಕಾನೂನನ್ನು ಪಾಲಿಸಬೇಕು. ತನ್ನಲ್ಲೇ 
ಅವನು ಬಾಹ್ಯ ಕಟ್ಟುಪಾಡುಗಳಿಗಿಂತ ಅಂತರಂಗ ಸಮ್ಮತಿಯನ್ನು, ಬಾಹ್ಮ ಸಂಯಮಕ್ಕಿಂತ ಆತ್ಮ 
ಸಂಯಮವನ್ನು ಬೆಳಸಿಕೊಂಡಿರಬೇಕು. ನ್ಯಾಯಪಂಡಿತ ನ್ಯಾಯಸೂತ್ರಗಳನ್ನು ಬಲ್ಲವನಷ್ಟೇ ಅಲ್ಲ, 
ಅವನ್ನು ತನ್ನ ವ್ಯಕ್ತಿತ್ವದಲ್ಲೇ ಮೈಗೂಡಿಸಿಕೊಂಡಿರುತ್ತಾನೆ. ನ್ಯಾಯ ಶಿಲ್ಪಿಯಲ್ಲಿ ಅಥವಾ ವ್ಯಾಖ್ಯಾನ 
ಕಾರನಲ್ಲಿ ಇದಕ್ಕಿಂತ ಕಡಿಮೆ ಅರ್ಹತೆಯಿದ್ದರೆ ಅದರಿಂದ ಸಮಾಜಕ್ಕೂ ವ್ಯಕ್ತಿಗೂ ಹಾನಿಯೇ 


ಆಗುತ್ತದೆಂತ್ರಹಂಚದ್ರಧಿ ಸನುನಾಸತಾಣನ ಸಾಧನ ಕೈೊಭಗೃತ್ತಾ ಕೊರತೆಯೂ ಸಾಕಷ್ಟು 


ಕಾಯಿದೆ, ಸಮಾಜ ಮತ್ತು ಪ್ರಜೆ ೧೨೫ 


ಕಾರಣ. ಪೌರನಾಗಿ ಮಾನವನು ಒಂದು ಪೂರ್ಣತೆಯನ್ನು ಪಡೆದುಕೊಳ್ಳುತ್ತಾನೆ ; ಅದರಿಂದ ಅವನ 
ಸಾಮಾಜಿಕ ಚಟುವಟಿಕೆಗಳು ಉದಾತ್ತವಾಗುತ್ತೆವೆ. 
೮. ಪೌರತ್ವದ ನೈತಿಕ ಮತ್ತು ಕೇವಲ ರಾಜಕೀಯವಾದ ತಾತ್ಪರ್ಯ 
ಮೇಲೆ ವಿವರಿಸಿದಂಥ ಪೌರತ್ವವನ್ನು ಮತದಾನದ ಹಕ್ಕಿನಂಥ ಮಾಮೂಲು ಪ್ರಜಾಸತ್ತಾತ್ಮಕ 
ವಿಧಾನಗಳಿಂದ ನೀಡಲಾಗದೆಂಬುದು ಸ್ಪಷ್ಟ. ಈ ಕ್ರಮಗಳೂ ಬೆಲೆಯುಳ್ಳದ್ದು ನಿಜ ; ಪ್ರಜೆಯ 
ಕಾರ್ಯ ಚಟುವಟಿಕೆಗೆ ಅವು ಬಾಷ್ಯ ಪರಿಸರವನ್ನೊದಗಿಸುತ್ತವೆ. ಸ್ವತಂತ್ರ, ಪ್ರಜಾಸತ್ತಾತ್ಮಕ ಸಮಾಜ 
ನೀಡುವ ಮತ್ತು ಶಾಸನ ಮಾಡುವ ಸ್ವಾತಂತ್ರ್ಮವಷ್ಟೇ ಅಲ್ಲ, ಆ ಸ್ವಾತಂತ್ರ್ಯವನ್ನು 
ಉಪಯೋಗಿಸಿಕೊಳ್ಳಬಲ್ಲ ಸಾಮರ್ಥ್ಯವೂ ಹೌದು. ಈ ಸಾಮರ್ಥ್ಯ ಬೌದ್ದಿ ಕ ಮತ್ತು ನೈತಿಕ ವಿಕಾಸ 
ದಿಂದ ದೊರೆಯುವುದೇ ವಿನಾ ಹೊರಗಡೆಯಿಂದ ಸಿಗದು. ರಾಜಕೀಯ ತತ್ವಶಾಸ್ತ್ರದ ಪ್ರಕಾರ 
ಪ್ರಜೆಯು ಪೌರತ್ವಕ್ಕೆ ಅಭ್ಯರ್ಥಿಯಾದವನು; ಮೇಲೆ ತಿಳಿಸಿದಂತೆ ಸಮಾಜದ ಶ್ರೇಷ್ಠ ಆಭರಣವಾದ, 
ಸಾಮಾಜಿಕ ವಿಕಾಸದ ಶ್ರೇಷ್ಠ ಫಲವಾದ ಪೂರ್ಣ ಪ್ರಜೆಯಲ್ಲ. 
್ಲಿ ತಿಳಿದಿರುವಂತೆ ಪೌರತ್ವದ ಅರ್ಥವನ್ನೂ ವಸಾಹತುಶಾಹಿ ಸನ್ನಿವೇಶದಲ್ಲಿ 
ಮಾನವ ಇನ್ನೂ ಅರಿತುಕೊಳ್ಳಬೇಕಾಗಿದೆ. ಅವನು ಅಧೀನ, ಪರಮಶ್ರೇಷ್ಮನಲ್ಲ. ಬಹುತೇಕ ಜನರಿಗೆ 


ಪೂರ್ಣ ಪೌರತ್ವವನ್ನು ಸಾಧಿಸಲು ಇದೊಂದು ದೊಡ್ಡ ಅಡ್ಡಿ. ಆದರೆ ಸಮರ್ಥರಿಗೆ, ಮಹಾವೃಕ್ತಿ 
ಳಿಗೆ ಇದು ಅಡ್ಡಿಯಲ್ಲ. ರಾಜಕೀಯ ಅಧೀನತೆಯಿದ್ದರೂ ಇವರು ತಮ್ಮ ನೈತಿಕ ಔನ್ನತ್ಯದ 

ಪ್ರಭಾವದಿಂದ ಪೌರತ್ವವನ್ನು ಗಳಿಸಿಕೊಳ್ಳುತ್ತಾರೆ. ಆದರೆ ಇಂಥವರು ಸಹಜವಾಗಿಯೇ ಅಪರೂಪ. 

ಆದರೆ ಅಂಥ ಸನ್ನಿವೇಶದಲ್ಲೂ ಅವರು ಬೆಳಕಿಗೆ ಬಂದು ಕಾರ್ಯನಿರತರಾಗುವುದು ಅವರ ಸ್ವಂತ 

ಹಿರಿಮೆಯನ್ನು ತೋರಿಸುವುದಷ್ಟೇ ಅಲ್ಲ, ಪೌರತ್ವದ ರಾಜಕೀಯ ಲಕ್ಷಣಕ್ಕಿಂತ ನೈತಿಕ ಲಕ್ಷಣ 

ಹೆಚ್ಚು ಶ್ರೇಷ್ಠವೆಂಬುದನ್ನು ಎತ್ತಿತೋರಿಸುತ್ತದೆ. 

೯. ಪ್ರಜಾಪ್ರಭುತ್ವದ ಆಧ್ಯಾತ್ಮಿಕ ತಳಹದಿ 


ರಾಜ್ಯಶಾಸ್ತ್ರದಲ್ಲಿ ತಿಳಿದಂತೆ ಪೌರತ್ವವನ್ನು ಸಾಧಿಸಿಕೊಳ್ಳಬೇಕಾದ ತುರ್ತು ಅಗತ್ಯ ಭಾರತದಲ್ಲಿ 
ಇಂದು ಇದ್ದರೆ ಅದು ಈ ಗುರಿಯ ಪೂರ್ಣ ಸಾಧನೆಗೆ ಪ್ರಯತ್ನದ ರೂಪದಲ್ಲಿರುತ್ತದೆ. ಅನೇಕ 
ದೇಶಗಳು ಮೊದಲನೆಯ ರೀತಿಯ ಪೌರತ್ವವನ್ನು ಅನುಭವಿಸುತ್ತಿದ್ದರೂ ಪರಿಪೂರ್ಣತೆಯತ್ತ 
ಸಾಕಷ್ಟು ಪ್ರಗತಿಯನ್ನು ಸಾಧಿಸಿಲ್ಲ. ನಿಜವಾದ ಪ್ರಜಾಪ್ರಭುತ್ವದಲ್ಲಿ ಪೌರತ್ವವು ಈ ದೇಶಗಳು 
ಪರಿಗಣಿಸಿರುವುದಕ್ಕಿಂತ ಗುರುತರವಾದುದು ; ಪ್ರಜಾಪ್ರಭುತ್ವದ ಅವಶ್ಶ ಲಕ್ಷಣಗಳಿಗಿಂತ ಅನವಶ್ಯಕ 
ಲಕ್ಷಣಗಳಿಗೇ ಅವು ಹೆಚ್ಚು ಬೆಲೆ ಕೊಟ್ಟಿವೆ ; ಅದರ ಫಲವೇ ನೆಲಸಿರುವ ಜಡತೆ. ಈಗ ಪ್ರಜಾ 
ಸತ್ತಾತ್ಮಕ ಸಮಾಜವು ಪೂರ್ಣ ಆತ್ಮಸಾಕ್ಷಾತ್ಕಾರವನ್ನು ಸಾಧಿಸಿರುವ ಅಥವಾ ಸಾಧಿಸುವ ಪ್ರಯತ್ನದಲ್ಲಿ 
ತೊಡಗಿರುವ ಪ್ರಜಾಸತ್ತಾತ್ಮಕ ಸ್ತ್ರೀಪುರುಷರ ಸುತ್ತ ಕೇಂದ್ರೀಕೃತವಾಗಿರುತ್ತದೆ. ಇಂಥ ಆದರ್ಶ 
ಪೌರತ್ವ ಸಾಧನೆಗರ್ಹನಾದದ್ದು; ಬರುವ ದಿನಗಳಲ್ಲಿ ಪ್ರತಿಯೊಬ್ಬ ಭಾರತೀಯನೂ--ಅವನ 
ಸಾಮಾಜಿಕ ಕೆಲಸ ಏನೇ ಇರಲಿ--ಇದಕ್ಕಾಗಿ ಬೌದ್ದಿಕ, ನೈತಿಕ ಹೋರಾಟವನ್ನು ನಡೆಸಬೇಕಾದ 
ಒತ್ತಡ ಹೆಚ್ಚುತ್ತದೆ. ಸಮಾನರೂ ಸ್ವತಂತ್ರರೂ ಆದ ಪ್ರಜೆಗಳಿರುವಂಥ ದೃಢ, ಶಕ್ತಿಶಾಲಿ ಸಮಾಜದ 
ರಚನೆಗೆ ಅವನು ಶ್ರಮಿಸಬೇಕಾಗುತ್ತದೆ. 


೧೦. ಉಪಸಂಹಾರ 


ಸಾಮಾಜಿಕ ದ್ಯಚ್ತಯಯ್ಯಾಿಗೌಡತ್ವಡಾ/ಕಲ್ಪನೆಯುಂಸೂಕ್ರಾಗ7ಉಸಾವನ್ನಾಗ್ರಹಿಸುವ ನಮ್ಮ 


೧೨೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಪ್ರಯತ್ನದಲ್ಲಿ, ಸಮಾಜಾತೀತವಾದ ಪರಿಪೂರ್ಣತೆಯನ್ನು ಸಾಧಿಸುವ ಭವ್ಮ ಹೋರಾಟದಲ್ಲಿ 
ಭಾರತೀಯ ಪುನರುಜ್ಜೀವನದ ಅರ್ಥ ಮತ್ತು ಮಹತ್ವ ಅಡಗಿದೆ. ಭಾರತೀಯ ಜನರಿಗಷ್ಟೇ ಅಲ್ಲ, 
ಪ್ರಪಂಚದ ಜನರೆಲ್ಲರ ಗ್ರಹಿಕೆಯ ಸಂಗತಿ ಇದು. 


ಅನು : ಕೆ. ಎಸ್‌. ರಾಮಕೃಷ್ಣಮೂರ್ತಿ 


CC-0. Jangamwadi Math Collection. Digitized by eGangotri 


ಪಿ 
ಸುಖೀರಾಜ್ಯದಲ್ಲಿ ಆಡಳಿತಗಾರ* 


ವೈಯಕ್ತಿಕ ಜೀವನದ ಹೊಣೆಗಳನ್ನು ನಿರ್ವಹಿಸುತ್ತಾರೆ. ಈ ಹೊಣೆಗಳನ್ನು ಬುದ್ದಿವಂತಿಕೆಯಿಂದ, 
ಹರ್ಷದಿಂದ ನಿರ್ವಹಿಸಲೂ, ಉತ್ಸಾಹದಿಂದ ಮತ್ತು ಶಾಂತವಾಗಿ ಸಾಮಾಜಿಕ ಬಾಳುವೆಯ 
ಆನಂದವನ್ನನುಭವಿಸಲೂ ಅವರನ್ನು ವಿದೈೆಯು ಅರ್ಹರನ್ನಾಗಿ ಮಾಡುತ್ತದೆ. ಯಾವುದೇ ವ್ಯಕ್ತಿಯ 

ಹರ್ಷ, ಹೊಣೆಗಾರಿಕೆಗಳು ಸಮಾಜದಲ್ಲಿನ ಇತರರಿಗೂ ಸಂಬಂಧಿಸಿರುತ್ತದೆ. ಆದ್ದರಿಂದ 
ವೈಯಕ್ತಿಕ ಪ್ರಜೆಯ ವರ್ತನೆ ಅದರ ವ್ಯಾಪ್ತಿ ಮತ್ತು ಪರಿಣಾಮದಲ್ಲಿ ಸ್ವಲ್ಪಮಟ್ಟಿಗೆ ಆ ವ್ಯಕ್ತಿಗೂ 
ಸ್ವಲ್ಪಮಟ್ಟಿಗೆ ಇತರರಿಗೂ ಸಂಬಂಧಪಟ್ಟಿರುತ್ತದೆ. ಇವೆರಡೂ ಯಾವ ಪ್ರಮಾಣದಲ್ಲಿ ಎಂಬುದು 
: ವ್ಯಕ್ತಿಯ ಬುದ್ದಿ ಮತ್ತು ಸಾಮಾಜಿಕ ಪ್ರಜ್ಞೆಯನ್ನವಲಂಬಿಸಿರುತ್ತದೆ. ಪ್ರಜಾಸತ್ತಾತ್ಮಕ ಸಮಾಜದಲ್ಲಿ 
ಎಲ್ಲರಲ್ಲೂ ಈ ಪ್ರಮಾಣ ಅಧಿಕವಾಗಿರಬೇಕಾಗುತ್ತದೆ. ಪ್ರಜೆಗಳಲ್ಲಿನ ಪ್ರತಿಭೆಯನ್ನು ಬೆಳಕಿಗೆ 
ತಂದು ಅವರಲ್ಲಿ ನೈತಿಕ ಪ್ರಜ್ಞೆಯನ್ನು ಬೆಳೆಸುವಂಥ ದೃಢ ಶಿಕ್ಷಣ ಪದ್ಧತಿಯ ನೆರವಿನಿಂದ ಇದು 
ಸಾಧಿತವಾಗುತ್ತದೆ. 


ಒಂದು ಸಮಾಜದಲ್ಲಿ ಎಲ್ಲ ಸ್ತ್ರೀಪುರುಷರೂ ತಮ್ಮ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ತಮ್ಮ 


೨. ನಮ್ಮ ದೇಶದ ದೀರ್ಥು ಇತಿಹಾಸದಲ್ಲಿ ನಮ್ಮ ಹೊಸ ಪ್ರಜಾಸತ್ತಾತ್ಮಕ ಆಡಳಿತದ 
ಮಹತ್ವ 


ಪ್ರಜಾಸತ್ತಾತ್ಮಕ ಸಮಾಜದಲ್ಲಿ ಸರಕಾರಕ್ಕೆ ಬಲ ದೊರೆಯುವುದು ಅದರ ಸ್ವತಂತ್ರ, ಸಮಾನ 
ಪೌರರ ಸಂಘಟಿತ ಇಚ್ಛೆಯಿಂದ. ಈ ಬಲವಿಲ್ಲದಿದ್ದರೆ ಸರಕಾರ ಜನರಿಗೆ ಒಂದು ಹೊರೆಯಾಗುತ್ತದೆ. 
ನಮ್ಮ ದೇಶದಲ್ಲಿ ಜನಸಾಮಾನ್ಯರು ಸಾಧಾರಣವಾಗಿ ಸರಕಾರಗಳೆಂದರೆ ಜುಗುಪ್ಸೆ ತರಿಸುವ ಹೊರೆ 
ಎಂಬ ಭಾವನೆಯಿಂದ ಕಂಡಿದ್ದಾರೆ; ಆದರೆ ಅದರಿಂದ ದೊರೆಯುವ ಸುವ್ಯವಸ್ಥೆ ಮತ್ತು ಭದ್ರತೆಯಂಥ 
ಸಣ್ಣ ಪ್ರಯೋಜನಗಳಿಗಾಗಿ ಅದನ್ನು ಸಹಿಸುತ್ತಾರೆ. ಇತಿಹಾಸದುದ್ದಕ್ಕೂ ಪ್ರಪಂಚದಲ್ಲಿ ಜನ ಸಣ್ಣ 
ಪ್ರಯೋಜನಗಳಿಗಾಗಿ ಹೆಚ್ಚಿನ ಹೊರೆಗಳನ್ನನುಭವಿಸಿರುವುದು ಒಂದು ಆಶ್ಚರ್ಯದ ಸಂಗತಿಯಾಗಿದೆ. 
ಒಮ್ಮೊಮ್ಮೆ ಆಡಳಿತ ರಚನೆಗಳ ಹೊರೆ ಅತಿಯಾದಾಗ ಅವರು ಧೈರ್ಯ ತೋರಿ ಅವನ್ನು ಕ್ರಾಂತಿಯ 
ಮೂಲಕ ಉರುಳಿಸಿರುವುದೂ ಉಂಟು. ಮೊದಲ ಬಾರಿಗೆ ಭಾರತದಲ್ಲಿ ಹೀಗೆ ನೊಂದ ಸಹಿಷ್ಣು 


* ೧೯೫೬ ಮಾರ್ಚ್‌ ತಿಂಗಳಲ್ಲಿ ದೆಹಲಿಯ ಇಂಡಿಯನ್‌ ಅಡ್ಮಿನಿಸ್ಟೇಟಿವ್‌ ಸರ್ವೀಸ್‌ (1.4.5) 
ಟ್ರೈನಿಂಗ್‌ ಸ್ಕೂಲ್‌ (ಈಗ ಮಸ್ಸೂರಿಯಲ್ಲಿದೆ) ನ The Metcalfe House Journal’ ಪತ್ರಿಕೆಯ ಮೊದಲ 
ಸಂಚಿಕೆಗಾಗಿ ಬರೆದ ಲೇಖನ. 
ಫೆ CC-0. Jangamwadi Math Collection. Digitized by eGangotri 


೧೨೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಜನಗಳ ತಲೆಯ ಮೇಲಿನ ಹೊರೆಯಾಗದೆ ಸ್ವತಂತ್ರ ಜನರ ಇಚ್ಛೆ--ಅಪೇಕ್ಷೆಗಳ ಫಲವಾಗಿ, ಅದೇ 
ಅಸ್ತಿಭಾರದಿಂದ ತನ್ನ ಬಲವನ್ನು ಪಡೆಯಬಲ್ಲಂಥ ಒಂದು ಆಡಳಿತ ವ್ಯವಸ್ಥೆ ರೂಪುಗೊಳ್ಳುವ 
ಸಾಧ್ಯತೆಯಿದೆ. ಸುಖೀ ರಾಜ್ಯದ ಕಲ್ಪನೆ ಇದು. ಅದರ ಸಾಮಾಜಿಕ-ಆರ್ಥಿಕ ಸತ್ವವನ್ನು ಕಾಳಿದಾಸನು 
ತನ್ನ ರಘುವಂಶ ಕಾವ್ಯದಲ್ಲಿ ಸಾರಭೂತವಾಗಿ ಬಣ್ಣಿಸಿದ್ದಾನೆ (೧.೧೮) : 

ಪ್ರಜಾನಾಮೇವ ಭೂತ್ಕರ್ಥಂ ಸ ತಾಭ್ಕೋ ಬಲಿಮಗ್ರಹೀತ್‌ 1 

ಸಹಸ್ರಗುಣಮುತ್ತಷ್ಟುಂ ಅದತ್ತೇ ಹಿ ರಸಂ ರವಿಃ 11 

ಜನರ ಸಂಪದಭಿವೃದ್ಧಿಗಾಗೆಂದೇ ಸರಕಾರ ಜನರಿಂದ ತೆರಿಗೆಗಳನ್ನು ಸ್ವೀಕರಿಸುತ್ತಿತ್ತು- 
ಸೂರ್ಯನು ಭೂಮಿಯಿಂದ ತೇವವನ್ನು ಗ್ರಹಿಸಿ ಅದರ ಸಾವಿರ ಪ್ರಮಾಣದಲ್ಲಿ ಭೂಮಿಗೇ 
ಹಿಂದಿರುಗಿಸುವ ಹಾಗೆ 


೩. ನಮ್ಮ ಹೊಸ ರಾಷ್ಟ್ರದಲ್ಲಿ ರಾಜಕಾರಣ ಮತ್ತು ಆಡಳಿತಕ್ಕೆ ಉಂಟಾಗಿರುವ ಸವಾಲು 
“ನಾವು ಭಾರತದ ಜನ'' ಎಂಬುದರಿಂದ ನಮ್ಮ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ 
ತನ್ನ ಅಧಿಕಾರವನ್ನು ಪಡೆದುಕೊಳ್ಳುತ್ತದೆ. ನಮ್ಮ ದೇಶದ ಎಲ್ಲ ಜನರ ಸರ್ವಾಂಗೀಣ ಪ್ರಗತಿ 
ಸಾಧಿಸುವ ಉನ್ನತ ಗುರಿಯನ್ನಿಟ್ಟುಕೊಂಡು ಅದು ರಾಷ್ಟ್ರೀಯ ಕಲ್ಮಾಣಕ್ಕಾಗಿ ನೀತಿಗಳನ್ನೂ ಕಾರ್ಯ 
ಕ್ರಮಗಳನ್ನೂ ರೂಪಿಸುತ್ತಿದೆ. ಇಂದು ಭಾರತದ ಸರಕಾರದ ಹಿಂದೆ ಜನರು ತಾವಾಗಿ ಸಂತೋಷದಿಂದ 
ಕೊಟ್ಟಿರುವ ಇಚ್ಛೆಯ ಬಲವಿದೆ; ಅದು ಅವರಿಗೆ ಹೊರೆಯಾಗಿಲ್ಲ. ಆದರೆ ಈ ಸಂತಸದ ಒಪ್ಪಿಗೆಯಲ್ಲಿ 
ಭರವಸೆಗಳು ಕಾರ್ಯತಃ ಸಾಧಿತವಾಗುವುವೆಂಬ, ಪ್ರಯೋಜನಗಳು ಮೇಲು ವರ್ಗಗಳಿಗೇ ಹೆಚ್ಚಿಗೆ 
ದೊರೆತು ಕೆಳಮಟ್ಟಗಳಿಗೆ ಅಷ್ಟಿಷ್ಟು ದೊರೆಯುವಂತಾಗುವುದಿಲ್ಲವೆಂಬ ಆಶಾಭಾವನೆ ಅಡಗಿದೆ 
ಎಂಬುದನ್ನೂ ನಾವು ಮರೆಯಬಾರದು. ನಮ್ಮ ಯೋಜನೆಗಳ ಫಲ ಎಲ್ಲ ಮಟ್ಟಗಳ ಜನರಿಗೂ 
ದೊರೆತು ರಾಷ್ಟ್ರೀಯ ಜೀವನ ಫಲವತ್ತಾಗಿರಬೇಕೆಂದು ಜನತೆ ಬಯಸುತ್ತಾರೆ. 
ಸಾಮಾಜಿಕ ಕಾರ್ಯ ಚಟುವಟಿಕೆಗಳಲ್ಲಿ ಆಡಳಿತದ ಪ್ರಾಮುಖ್ಯವನ್ನು ಇದು ಎತ್ತಿ 
ತೋರಿಸುತ್ತದೆ. ಸಾಮಾಜಿಕ ಆಸೆ ಆಕಾಂಕ್ಸೆಗಳ ಈ ಹಿನ್ನೆಲೆಯಲ್ಲಿ ಭಾರತೀಯ ಆಡಳಿತಗಾರ ಮತ್ತು 
ಅವನ ಕೆಲಸದ ಪಾತ್ರವನ್ನು ನಾವು ಗಮನಿಸಬೇಕು. ಈ ಆಶೋತ್ತರಗಳಲ್ಲಿ, ಉತ್ಸಾಹ ಮತ್ತು 
ಪ್ರಯತ್ನಗಳಲ್ಲಿ ವರ್ಡ್ಸ್‌ವರ್ತ್‌ ಕವಿ ಸೊಗಸಾಗಿ ಹೇಳಿದಂತೆ ಪ್ರಜಾಸತ್ತಾತ್ಮಕ ಪ್ರಯೋಗದ 
ಶೈಶವಾವಸ್ಥೆಯಲ್ಲಿ ಸರ್ವರ ಬೆಳಕು ನಮ್ಮ ಸುತ್ತಲೂ ಬಿದ್ದಿರುವುದರ ಅನುಭವ ನಮಗಾಗುತ್ತದೆ. 
ಬರುವ ವರ್ಷಗಳಲ್ಲಿ ನಮ್ಮ ಈ ರಾಷ್ಟ್ರಶಿಶು ಬೆಳೆದಂತೆ ಸೆರೆಮನೆಯ ನೆರಳು ಅದನ್ನಾವರಿಸದ 
ಹಾಗೆ, ರಾಷ್ಟ್ರೀಯ ಹುರುಪಿನ ಪ್ರಕಾಶವು ಕ್ರಮೇಣ ಕುಂದುತ್ತ ಬಂದು ವೃತ್ತಿ ರಾಜಕೀಯ ಮತ್ತು 
ನೀರಸವಾದ ಅಧಿಕಾರಶಾಹಿ ವ್ಯವಸ್ಥೆಗೆ ಕಾರ್ಕವಾಗದೆ ಕೋಟ್ಯಂತರ ಸ್ತ್ರೀಪುರುಷರ ಆನಂದ ಮತ್ತು 
ಕಲ್ಮಾಣಗಳ ಭವ್ಯ ದೃಷ್ಟಿ ಮುಂದುವರಿಯುವಂತೆ ನೋಡಿಕೊಳ್ಳಬೇಕು. 
ನಮ್ಮ ದೇಶದಲ್ಲಿ ಇಂದು ರಾಜಕಾರಣಕ್ಕೂ ಆಡಳಿತಕ್ಕೂ ಎದುರಾಗಿರುವ ಸವಾಲು ಇದು. 
ಈ ಸವಾಲನ್ನೆದುರಿಸಲು ದೃಢಚಿತ್ತರಾಗಿ ಗಂಭೀರ ಪ್ರಯತ್ನ ಕೈಗೊಂಡಾಗ ನಾವು ಮಾನವ ಜೀವನ 
ದಲ್ಲಿ ಆಧ್ಯಾತ್ಮಿಕ ಮತ್ತು ನೈತಿಕ ಮೌಲ್ಕಗಳ ಪ್ರಮುಖ ರಂಗವನ್ನು ಪ್ರವೇಶಿಸುತ್ತೇವೆ. 
೪. ವಿದ್ಯೆ ಇಮ್ಮಡಿ ಸಾಮರ್ಥ್ಯವನ್ನು ನೀಡಬೇಕು 
ಪ್ರಜಾಪ್ರಭುತ್ವದಲ್ಲಿ ವಿದ್ಯೆಯು ಪ್ರಜೆಗಳಿಗೆ ಎರಡು ಬಗೆಯ ಸಾಮರ್ಥ್ಯವನ್ನು ನೀಡಲು 
ಉದ್ದೇಶಿತವಾಗಿದೆ ಸಾಮಾಜಿಕ ಪ್ರಜ್ಞೆ ಮತ್ತು ಅನುಭೂತಿ ಬೆಳೆಸಿಕೊಳ್ಳುವುದರಿಂದ ದೊರೆಯುವ 
CC-0. Jangamwadi Math Collection. Digitized by eGangotri 


ಸುಖೀರಾಜ್ಯ್ಕದಲ್ಲಿ ಆಡಳಿತಗಾರ ೧೨೯ 


ಸಾಮರ್ಥ್ಯ ಒಂದು ; ಸಮಾಜದ ಪ್ರಾಪಂಚಿಕ ಸಿರಿ ಹೆಚ್ಚಿಸಲು ಅವಕಾಶವಾಗುವಂತೆ ಉತ್ಪಾದನಾ 
ಪ್ರತಿಭೆ ಮತ್ತು ಸಾಮರ್ಥ್ಯಗಳಲ್ಲಿ ತರಪೇತು ಪಡೆಯುವುದರಿಂದ ದೊರೆಯುವ ಸಾಮರ್ಥ್ಯ 
ಇನ್ನೊಂದು. ಪ್ರಜಾಪ್ರಭುತ್ವದಲ್ಲಿ ಆಡಳಿತಗಾರನಿಗೆ ಮೂಲ ಶಿಕ್ಷಣವೂ ಇದೇ ಆಗಿರುತ್ತದೆ. ಅದರ 
ಶಿಕ್ಷಣ ವಿಧಾನವು ಆಡಳಿತಗಾರ ಮತ್ತು ಪ್ರಜೆಗಳ ನಡುವಣ ಅಂತರವನ್ನು ನಿವಾರಿಸಲು ಉದ್ದೇಶಿತ 
ವಾದದ್ದು. ಪ್ರಥಮತಃ ಆಡಳಿತಗಾರ ಮನುಷ್ಯರಲ್ಲಿ ಮನುಷ್ಯ, ಪೌರರಲ್ಲಿ ಒಬ್ಬ ಪೌರ ; 
ಇನ್ನೇನಾದರೂ ಹೆಚ್ಚೆಂದರೆ ಅವನು ತನ್ನ ಸಹಪೌರರ ದಕ್ಷ ಸೇವಕ. ಭಾರತದಲ್ಲಿ ನಮಗೆ ಇದು 
ಎಂಥ ಮಾನವೀಯ ಕಲ್ಪನೆ ! ಅವನೇ ದೇವರು, ಸರ್ವಜ್ಞಾನಿ ಎಂಬ ಭಾವನೆಗಿಂತ ಎಷ್ಟು'ವಿಭಿನ್ನ ! 
ಆಡಳಿತಗಾರ ಒಂದು ಪ್ರಮುಖ ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸಲು ವಿಶೇಷವಾಗಿ 
ತರಪೇತಾದ ಒಬ್ಬ ಪ್ರಜೆ. ಸಮಾಜಕ್ಕೆ ದಕ್ಷತೆಯಿಂದ ಸೇವೆ ಸಲ್ಲಿಸಲು ಆ ತರಪೇತು ಅವನಿಗೆ 
ಉನ್ನತ ಆಡಳಿತ ಸಾಮರ್ಥ್ಯವನ್ನು ಒದಗಿಸುತ್ತದೆ. ಬುದ್ದಿ ಮತ್ತು ಮನೋದಾರ್ಡ್ಶ ಬೆಳಸಿ 
ಕೊಳ್ಳುವುದರ ಮೂಲಕ ಇದನ್ನು ಸಾಧಿಸುತ್ತಾನೆ; ಅದರಿಂದ ಅವನಿಗೆ ಶಕ್ತಿಯುತವಾದ, ಶಿಸ್ತಿನಿಂದ 
ಕೂಡಿದ ವ್ಯಕ್ತಿತ್ವ, ಚುರುಕು ಬುದ್ದಿ ದೊರೆಯುತ್ತವೆ. ಆದರೆ ತನ್ನ ಸಾಮಾಜಿಕ ಹೊಣೆಯನ್ನು 
ಸಮರ್ಪಕವಾಗಿ ನಿರ್ವಹಿಸಲು ಬೇಕಾದ ಗಾಢವಾದ ಸಾಮಾಜಿಕ ಪ್ರಜ್ಞೆ ಈ ತರಪೇತಿನಲ್ಲಿ 
ದೊರೆಯದು. ಪ್ರಜಾಸತ್ತೆಯ ಉದ್ದೇಶಗಳ ಪೂರೈಕೆಗೆ ಬುದ್ಧಿ ಮತ್ತು ಸಂಕಲ್ಪ ಶಕ್ತಿಗಳ ತರಪೇತಷ್ಟೇ 
ಸಾಲದು. ದಾಸ್ಕದಲ್ಲಿನ ಜನರ ಆಧಿಪತ್ಯವನ್ನು ನಡೆಸಲು--ಅದೂ ಸ್ವಲ್ಪ ಕಾಲ--ಅದು ಸಾಕಾಗ 
ಬಹುದು. ಆದರೆ ಪ್ರಜಾಸತ್ತಾತ್ಮಕ ಸುಖೀ ರಾಜ್ಯದಲ್ಲಿ ಆಡಳಿತಗಾರನು ಸಹಾನುಭೂತಿ ಮತ್ತು 
ಕಲ್ಪನೆಗಳ ಸಾಮರ್ಥ್ಯವನ್ನೂ ಪೂರ್ಣವಾಗಿ ಬೆಳೆಸಿಕೊಳ್ಳಬೇಕು. ಸಾಮಾನ್ಯ ಪ್ರಜೆಗಿಂತ ಅವನ 
ಸಾಮಾಜಿಕ ಪ್ರಜ್ಞೆಯ ವ್ಯಾಪ್ತಿ ಮತ್ತು ತೀವ್ರತೆ ಹೆಚ್ಚಿರಬೇಕು. 

ಈ ಎರಡನೆಯ ತರಪೇತನ್ನು ಯಾವುದೇ ಶಾಲೆ ಒದಗಿಸದು. ಈ ಮೊದಲೇ ಒಬ್ಬನಲ್ಲಿ 
ಕೌಟುಂಬಿಕ ತರಪೇತು ಮತ್ತು ಸಾಮಾಜಿಕ ಅನುಭವದಿಂದ ಮೈಗೂಡಿರಬಹುದಾದಂಥ ಸಾಮಾಜಿಕ 
ಭಾವನೆಯನ್ನು ಮಾಮೂಲು ತರಪೇತು ಶಾಲೆಗಳು ಚುರುಕುಗೊಳಿಸಬಹುದಷ್ಟೇ. ಈ ಪ್ರಮುಖ 
ಗುಣವಿಲ್ಲದಿದ್ದರೆ ಆಡಳಿತಗಾರ ಕಲ್ಪನಾಹೀನನೂ, ಅಹಂಕಾರಿಯೂ, ಭಾವನಾರಹಿತನೂ ಆಗಿ 
ಪರಿಣಮಿಸಿ ಅವನ ಆಡಳಿತ ಮಾನವ ಘಟನೆಗಳಿಗೆ ಮಾನವೀಯ ರೀತಿಯಲ್ಲಿ ಪ್ರತಿಕ್ರಿಯೆ ತೋರದೆ 
ವಿಫಲವಾಗುತ್ತದೆ. ನಮ್ಮ ದೇಶದಲ್ಲಿ ಬ್ರಿಟಿಷರು ಆಳುತ್ತಿದ್ದಾಗ ಇಂಥ ಆಡಳಿತಗಾರರೇ ಹೆಚ್ಚಾಗಿದ್ದು : 
ನಮಗೆ ಇದರ ಅನುಭವವಾಗಿದೆ. ಅಧೀನದಲ್ಲಿನ ಜನರ ಬಗ್ಗೆ ವ್ಯವಹರಿಸುವುದರಲ್ಲಿ ಇಂಥ 
ಆಡಳಿತಗಾರನು ವಿಫಲನಾಗುತ್ತಾನೆ. ಸ್ವತಂತ್ರ, ಸಮಾನ ಪ್ರಜೆಗಳಿರುವ ನವ ಭಾರತದಲ್ಲಂತೂ 
ಇಂಥವರಿಂದ ಅಪಾಯವೇ ಸರಿ. ಧಾರಾಳವಾದ ದೇಶ ಭಕ್ತಿ, ನಮ್ಮ ನಾಡು ಮತ್ತು ಜನರ ಬಗ್ಗೆ 
ನಿಜವಾದ ಪ್ರೇಮ ಮಾತ್ರ ಅದರ ವಿರುದ್ಧ ಉತ್ತಮ ರಕ್ಷಣೆ. 

೫. ಬುದ್ದಿಯಲ್ಲಿ ಕೇಂದ್ರೀಕೃತವಾದ ವ್ಯಕ್ತಿತ್ವ 

ಬುದ್ಧಿ, ಸಂಕಲ್ಪಶಕ್ತಿ, ಮನೋಭಾವನೆ--ಇವುಗಳ ಸಂಘಟಿತ ತರಪೇತಿನಿಂದ ವ್ಯಕ್ತಿತ್ವವು 
ಸಂಪನ್ನವಾಗಿ ದೃಢವಾಗುತ್ತದೆ. ಇಂಥ ತರಪೇತಿನಿಂದ ವ್ಯಕ್ತಿಯಲ್ಲಿ ಒಂದು ಹೊಸ ವ್ಯಕ್ತಿತ್ವ ಮೌಲ್ಯ, 
ಬಲ ಮತ್ತು ಸಾಮರ್ಥ್ಯಗಳ ಒಂದು ಹೊಸ ನೆಲೆ ವಿಕಾಸಗೊಳ್ಳುತ್ತದೆ. ಗೀತೆಯ ಭಾಷೆಯಲ್ಲಿ 
ಇದೇ “ಬುದ್ದಿ” ; ಪ್ರಾಜ್ಞ ಬುದ್ಧಿಶಾಲಿತನ ಎಂದು ಅದನ್ನು ಬಣ್ಣಿಸಬಹುದು. ಅಹಮಿಕೆ ಮತ್ತು 
ಮನಸ್ಸಿನ ಮಟ್ಟದಲ್ಲಿ ಬುದ್ಧಿಯು ಆವೇಗ ಪ್ರವೃತ್ತಿಗಳ ಪ್ರಭಾವಕ್ಕೊಳಪಟ್ಟು ಸಂಕುಚಿತವೂ, 


ಸ್ವಾರ್ಥಪರವೂ, ಅಸ್ಲಿರವೂ ಆಗಿರುತ್ತದೆ. ಇಂಥ ಬುದ್ದಿಗೆ ಸೇವೆ ಮಾಡುವ ಮಾನವ ಜ್ಞಾನ ಮತ್ತು 
CC-0. Jangamwadi Math Collection. Digitized by eGangotri 


೧೩೦ . ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಶಕ್ತಿ ಪ್ರತ್ಯಕ್ಷ ಮತ್ತು ಸೂಕ್ಷ್ಮ ರೂಪಗಳಲ್ಲಿ ಸಮಾಜ ವಿರೋಧಿ ಶಕ್ತಿಗಳಾಗಿ ಕಾಣಿಸಿಕೊಂಡು 
ವ್ಯಕ್ತಿಗೂ ಅವನ ಪ್ರಪಂಚಕ್ಕೂ ದುಃಖವನ್ನು ತರುತ್ತವೆ. 

ಬರ್ಟ್ರಂಡ್‌ ರಸೆಲ್‌ ತಮ್ಮ “Impact of Science on 50016ಟ/' ಎಂಬ ಗ್ರಂಥದಲ್ಲಿ 
ಹೇಳುತ್ತಾರೆ (ಪು. ೧೨೧) : 

ಮನುಷ್ಯರಲ್ಲಿ ಜ್ಞಾನದ ಜತೆಗೇ ವಿವೇಚನೆಯೂ ಬೆಳೆಯದಿದ್ದರೆ ಜ್ಞಾನ ಹೆಚ್ಚುವುದರಿಂದ 

ದುಃಖವೂ ಹಚ್ಚುತ್ತದೆ. 

ಜ್ಞಾನವು ಹೀಗೆ ವಿವೇಚನೆಯಾಗಿ ಮಾಗುವುದನ್ನು “ಬುದ್ದಿ” ಸೂಚಿಸುತ್ತದೆ. ಈ ಮಟ್ಟದಲ್ಲಿ 
ಬುದ್ದಿ ಒಂದು ನಮೂನೆಯನ್ನು ರೂಪಿಸುತ್ತದೆ; ಮಾನವ ಗುಣದಲ್ಲಿನ ಪದಾರ್ಥ ಚಿಂತನೆ ಎಂದು 
ಸೊರೊಕಿನ್‌ ಇದನ್ನು ಬಣ್ಣಿ ಸಿದ್ದಾರೆ. ಕ್ರಿಯಾತ್ಮಕ, ರಚನಾತ್ಮಕ ರೀತಿಯಲ್ಲಿ ಮಾತ್ರ ಅದು 
ಕಾರ್ಯನಿರತವಾಗಬಲ್ಲ ದು. "ನಿರ್ಲಿಪ್ತತೆ, ದೃಢತೆ, ಕಾರ್ಯ ಸಾಧನ ಸಾಮರ್ಥ್ಯ, ಸಹಾನು 
ಇವು ದಕ್ಷ, ಮಾನವೀಯ ವ್ಯಕ್ತಿತ್ವದ ಬ ಗುಣಗಳಾಗಿರುತ್ತವೆ. 


೬. "ಯೋಗಃ ಕರ್ಮಸು ಕೌಶಲಂ' 


ಆಡಳಿತ ದಕ್ಷತೆ ಮತ್ತು ಸಾಮಾಜಿಕ ದಕ್ಷತೆಗಳ ಸಂಯೋಗವನ್ನು ಇಲ್ಲಿ ಸಾಧಿಸಿದೆ ; ಪಾಶವ 
ದಕ್ಷತೆ ಮಾನವೀಯ ದಕ್ಷತೆಯಾಗಿ ಮಾರ್ಪಟ್ಟಿದೆ. ಪ್ರಜಾಸತ್ತಾತ್ಮಕ ಸುಖೀರಾಜ್ಕದ 
ಆಡಳಿತಗಾರರಲ್ಲಿ ಇರಬೇಕಾದ ದಕ್ಷತೆ ಈ ರೀತಿಯದು. ಇನ್ನೂ ಮುಂದುವರಿಯಬೇಕೆಂದು 
ಬಯಸುವವರಿಗೆ ಈ ಗುಣಸಂಯೋಜನೆ ಮೂರನೆಯ ದಕ್ಷತೆಯೊಂದಕ್ಕೆ ಅವಕಾಶ ಮಾಡಿಕೊಡು 
ತ್ತದೆ. ಅದೇ ಆಧ್ಯಾತ್ಮಿಕ ದಕ್ಷತೆ. ಆಗ ಆಧ್ಯಾತ್ಮಿಕ ಪ್ರಕಾಶದಲ್ಲಿ ಅವರು ಬದುಕಿನ ಅರ್ಥವನ್ನು 
ತಿಳಿಯುತ್ತಾರೆ. 

“ಇಂಡಿಯನ್‌ ಅಡ್ಮಿನಿಸ್ಟೇಟಿವ್‌ ಸರ್ವಿಸ್‌ ಟ್ರೈನಿಂಗ್‌ ಸ್ಕೂಲ್‌' ಸಂಸ್ಥೆ ಈ ಇಬ್ಬಗೆಯ ಉದ್ದೇಶ 
ವನ್ನು ಹೊಂದಿದ್ದು ಗೀತೆಯ ಎರಡನೆಯ ಅಧ್ಯಾಯದಲ್ಲಿ ಶ್ರೀ ಕೃಷ್ಣನು ಹೇಳುವ ಅರ್ಥಪೂರ್ಣ 
ಮಾತೊಂದನ್ನು “ಯೋಗಃ ಕರ್ಮಸು ಕೌಶಲಂ” (ಕಾರ್ಯನಿರತ ದಕ್ಷತೆಯೇ ಯೋಗ)--ತನ್ನ 
ಧ್ಮೇಯವಾಗಿಟ್ಟು ಕೊಂಡಿರುವುದು ಪ್ರಶಂಸನೀಯವಾಗಿದೆ. 

ಈ ಸಂಕ್ಷಿಪ್ತ ಸಂದೇಶದಲ್ಲಿ ನೈತಿಕ ಮತ್ತು ಆಧ್ಯಾತ್ಮಿಕ ವಿಚಾರಧಾರೆಯ ಒಂದು ಜಗತ್ತೇ 
ಅಡಕವಾಗಿದೆ. 

ಕಳೆದ ಕೆಲವು ಶತಮಾನಗಳಿಂದ "ಯೋಗ' ಎಂದರೆ ಮಾಂತ್ರಿಕ ಮತ್ತು ಮಾನಸಿಕ ತಂತ್ರಗಳು, 
ತಮ್ಮ ನಾಭಿಯತ್ತ ದೃಷ್ಟಿಯನ್ನು ನೆಟ್ಟ ತೆಳ್ಳನೆಯ ವ್ಯಕ್ತಿಗಳು ಅಥವಾ ತಮ್ಮ ಮೂಗಿನ ತುದಿಯಲ್ಲೇ 
ದೃಷ್ಟಿ ನೆಟ್ಟ ಬಡಕಲು ಮಂದಿ ಈ ಬಗೆಯ ಕಲ್ಪನೆಗಳು ಬೆಳೆದುಬಂದಿವೆ. ಈಗ ಈ 
ಅಡ್ಮಿನಿಸ್ಟೇಟಿವ್‌. ಸರ್ವಿಸ್‌ನಲ್ಲಿನ ನಮ್ಮ ಪ್ರತಿಭಾವಂತ ಯುವಕ-ಯವತಿಯರಿಗೆ ಯೋಗದ 
ಹಾದಿಯನ್ನು ಅನುಸರಿಸಬೇಕೆಂದು ಹೇಳಿದರೆ ಅವರಿಗೆ ಅದೊಂದು ನವೀನ, ಸಮಸ್ಕಾತ್ಮಕ 
ಅನುಭವವೇ ಆಗಬಹುದು. ಆದರೆ ಅವರಿಗೆ ಅಭ್ಯಸಿಸಲು ಹೇಳಿರುವ ಯೋಗ ಮಾಂತ್ರಿಕ ಅಥವಾ 
ಮಬ್ಬಾದ ಮಾದರಿಯದಲ್ಲ. ಅದು ಸರ್ವತೋಮುಖ ಪ್ರೌಢಿಮೆ ಸಾಧಿಸುವ ಕಷ್ಟಕರ ಮಾರ್ಗ. 
ಈ ಹಾದಿಯನ್ನನುಸರಿಸಿ, ಸಾಮಾಜಿಕ ಕಲ್ಯಾಣ ಮತ್ತು ಹರ್ಷಕ್ಕಾಗಿ ಸೇವೆ ಸಲ್ಲಿ ಸುವಾಗ ಸಂಪೂರ್ಣ 
ವ್ಯಕ್ತಿತ್ವವನ್ನೂ ಬೆಳೆಸಿಕೊಳ್ಳಬೇಕೆಂದು ಸತ್ವ ಶಾಲಿ, : ಆಶಾಪೂರ್ಣ ಯುವಜನರ ಮುಂದಿರುವ 

ಸವಾಲಿದು. ನಮ್ಮ ದೇಶದ ಸತ್ವ ಶಾಲಿ ಯುವಜನರು ಈ ಪ್ರಯೋಗಕ್ಕೆ ತೊಡಗಿರುವುದನ್ನು ಕಂಡು, 


ಬಹುಕಾಲಔಿಂದ  ಉಪೇಸಿಸನಾಗಿಕುತು/ ಸಂಕದ ಸನಧುತ್ತಾನ ಸಂಭವವನ್ನು ಕಂಡು 


ಸುಖೀರಾಜ್ಯದಲ್ಲಿ ಆಡಳಿತಗಾರ ೧೩೧ 
ಗೀತಾಚಾರ್ಯನಿಗೆ ತೃಪ್ತಿಯಾಗಿರಬೇಕು. ಗೀತೆಯ ನಾಲ್ಕನೆಯ ಅಧ್ಯಾಯದ ಎರಡನೆಯ ಶ್ಲೋಕ 
ದಲ್ಲಿ ಯೋಗದ ಪತನದ ಪ್ರಸ್ತಾಪವಿದೆ; ತನ್ನ ಸತ್ವಶಾಲಿ ಶಿಷ್ಯನಾದ ಅರ್ಜುನನ ಮೂಲಕ ಅದನ್ನು 
ಪುನಶ್ಚೇತನಗೊಳಿಸಲು ಕೃಷ್ಣನು ಆಕಾಂಕ್ಷೆಯನ್ನು ವ್ಯಕ್ತಪಡಿಸುತ್ತಾನೆ. ಯೋಗವು ದುರ್ಬಲರೂ 
ಸಂಯಮರಹಿತರೂ ಆದ ಜನರ ಕೈಗೆ ಬಿದ್ದು ಪತನಗೊಂಡು ಸಾಮಾಜಿಕ ಕಲ್ಕಾಣಕ್ಕೆ ಅಡ್ಡಿಯಾಗಿದೆ 
ಯೆಂದು ಇದರ ಅರ್ಥ ಎಂಬುದಾಗಿ ಶಂಕರಾಚಾರ್ಯರು ಹೇಳಿಲ್ಲವೆ ? 


೭. ಉಪಸಂಹಾರ 


ಸುಖೀರಾಜ್ಕದ ಉದ್ದೇಶವನ್ನು ನಾವು ಸಾಧಿಸಬೇಕಾದರೆ, ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ 
ಶಾಂತಿಗಳ ಆಧಾರದ ಮೆಲೆ ಒಂದು ಆಡಳಿತ ವ್ಯವಸ್ಥೆಯನ್ನು, ಆರ್ಥಿಕ, ರಾಜಕೀಯ ಮತ್ತು 
ಬೌದ್ಧಿಕ ಶೋಷಣೆಗಳಿಂದ ಮುಕ್ತವಾದಂಥ ಆಡಳಿತ ವ್ಯವಸ್ಥೆಯನ್ನು ಸ್ವಾ ಪಿಸಬೇಕಾದರೆ ನಮ್ಮ 
ರಾಜಕಾರಣ ಮತ್ತು ಆಡಳಿತ ವ್ಯವಸ್ಥೆಗಳಿಗೆ ಈ ಯೋಗವೇ ಉಸಿರಾಗಬೇಕು. ಈ ಯೋಗವು 
ಕೇವಲ ಒಂದು ದೇಶದ ಜನರ ಗೊಂದಲಗಳನ್ನು ನಿವಾರಿಸುವ ಬೋಧೆಯಲ್ಲ, ಅದರ ವ್ಯಾಪ್ತಿ 
ಸಾರ್ವಲೌಕಿಕವಾದುದು. ಪ್ರಪಂಚದಲ್ಲಿ ಶಾಂತಿ ನ್ಯಾಯಗಳನ್ನು ಸ್ಥಾಪಿಸಬಲ್ಲ ಸಾಮರ್ಥ್ಯ ಅದಕ್ಕಿದೆ 
ಯೆಂಬುದನ್ನು ಈಚೆಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಡಾ ಹ್ಯಾಮರ್ಷೀಲ್ಡ್ದ್‌ ಅವರೂ 
ಒಪ್ಪಿ ಹೇಳಿದರು. ಗೀತೆಯ ಎರಡನೆ ಅಧ್ಯಾಯದ 49ನೇ ಶ್ಲೋಕದಲ್ಲಿನ ಈ ಭಾವನೆಯನ್ನು 
ಅವರು ಪ್ರಶಂಸಿಸಿದರು : “ಧನಂಜಯನೇ, ಫಲಾಪೇಕ್ಸೆಯ ಚಿಂತನೆಯಿಲ್ಲದೆ ಮಾಡಿದ ಕಾರ್ಯಕ್ಕಿಂತ 
ಸ್ವಾರ್ಥಚಿಂತನೆಯಿಂದ ಮಾಡಿದ ಕಾರ್ಯ ಬಹಳ ಕೀಳಾದದ್ದು. ಸಮಚಿತ್ತತೆಯಲ್ಲಿ, ಈ ಬುದ್ಧಿಯಲ್ಲಿ 
ಆಶ್ರಯ ಪಡೆ. ಸ್ವಾರ್ಥಫಲಕ್ಕಾಗಿ ಕೆಲಸ ಮಾಡುವವರು ನೀಚರು.'' 

“ಹೃದಯ ತುಂಬಿ ಬಾಯಿಂದ ಮಾತು ಬರುತ್ತದೆ” ಎಂದಿತು ಬೈಬಲ್‌ “ಕೈಗಳೂ ಕೆಲಸ 
ಮಾಡುತ ವೆ” ಎಂಬ ವಿವೇಕಾನಂದರು ಸೇರಿಸಿದರು. ಮಾನವನಿಗೆ, ಅವನ ಮೂಲಕ ಸಮಾಜದಲ್ಲಿ 


ಹಾದಿ 


ಅವನು ಮಾಡುವ ಕೆಲಸಗಳಿಗೆ ಈ ಪೂರ್ಣತೆಯ ಪ್ರಜ್ಞೆಯನ್ನೂ ನೀಡುವುದೇ ಯೋಗದ ಗುರಿ. 


ಅನು : ಕೆ. ಎಸ್‌. ರಾಮಕೃಷ್ಣಮೂರ್ತಿ 


CC-0. Jangamwadi Math Collection. Digitized by eGangotri 


೮ 


ನಮ್ಮ ಆಡಳಿತಗಾರರ ತರಬೇತಿ* 


೧. ಪ್ರಸ್ತಾವನೆ 

ಏಪ್ರಿಲ್‌ ೧೯೬೧ರಲ್ಲಿ, ನಾನು ನಾಲ್ಕು ತಿಂಗಳ ಉಪನ್ಮಾಸ ಪ್ರವಾಸಕ್ಕಾಗಿ ಯೂರೋಪಿಗೆ 
ಹೊರಡುವ ಕೊಂಚ ಮುನ್ನ, ಈ ತರಬೇತಿ ಕೇಂದ್ರದಲ್ಲಿ ಒಂದು ಉಪನ್ಮಾಸ ಕೊಟ್ಟಿದ್ದೆ. ಇನ್ನೊಮ್ಮೆ 
ಒಂದು ಉಪನ್ಯಾಸ ಕೊಡುವಂತೆ ಆಹ್ವಾನಿತನಾದಾಗ, ನನಗೆ ಕೆಲಸದ ಒತ್ತಡ, ಜತೆಗೆ ಗಂಟಲು 
ನೋವು ಬೇರೆ. ಈ ಕಾರಣದಿಂದ ನಿಮ್ಮ ಕರೆಯನ್ನು ಒಪ್ಪಿಕೊಳ್ಳಲು ಮೊದಲು ನನಗೆ ಮನಸ್ಸಿರಲಿಲ್ಲ. 
ಆದುದರಿಂದ ನಿಮ್ಮ ಪ್ರತಿನಿಧಿ ನನ್ನನ್ನು ಕರೆಯಲು ಬಂದಾಗ, “ಸಚಿವಾಲಯ ತರಬೇತಿ ಕೇಂದ್ರದ 
ಖಾಯಂ ಉಪನ್ಯಾಸಕನಾಗುವ ಉದ್ದೇಶ ನನಗಿಲ್ಲ' ಎಂದು ಹೇಳಿಬಿಟ್ಟೆ. ಹಾಗಿದ್ದರೂ, ಈಗ 
ಬಂದಿದ್ದೇನೆ--ದೇಶಪ್ರೇಮ ಪ್ರೇರಿತನಾಗಿ ಬಂದಿದ್ದೇನೆ ; ಜನರ ಕಲ್ಕಾಣಾರ್ಥವಾದ ಅಭಿವೃದ್ಧಿ 
ಕಾರ್ಯಕಲಾಪಗಳನ್ನು ನಿರಾತಂಕವಾಗಿ ಮುಂದುವರಿಸುವ ಹೊಣೆ ವಹಿಸಿದ ಕೇಂದ್ರ ಸಚಿವಾಲಯದ 
ಅಧಿಕಾರಿ ವರ್ಗದವರನ್ನು ಕಂಡು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳುವ ಉತ್ಕಟಾಭಿಲಾಷೆಯಿಂದ 
ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. 


೨. ವಿವೇಕಾನಂದರು ಮತ್ತು ನಮ್ಮ ತರುಣ ಜನಾಂಗ 


ಈ ರಾಷ್ಟ್ರೀಯ ಸಮಸ್ಯೆಗಳ ಬಗೆಗೆ ನನ್ನಂಥವರ ದೃಷ್ಟಿ ಏನು ಎಂದು ತಿಳಿಯಲು ನೀವು 
ಉತ್ಸುಕರಾಗಿರಬಹುದು. ನಾನು ಎಳೆಯ ಬಾಲಕನಾಗಿದ್ದಾಗ ಚಿಕ್ಕದೊಂದು ಗ್ರಾಮದ ಹೈಸ್ಕೂಲು 
' ವಿದ್ಯಾರ್ಥಿಯಾಗಿದ್ದ ಕಾಲದಲ್ಲಿ, ಸ್ವಾಮಿ ವಿವೇಕಾನಂದರ ಕೃತಿಗಳನ್ನು ಓದಿದ್ದೆ. ಅದಕ್ಕೆ ಮುನ್ನ, 
ನಮ್ಮ ದೇಶದ ಜನಜಾಗೃತಿಗಾಗಿ ಮಹಾತ್ಮಾ ಗಾಂಧಿಯವರು ನಡೆಸಿದ ಕಾರ್ಯಕಲಾಪಗಳ 
ವಿಚಾರವನ್ನು ಕೇಳಿದ್ದೆ. ಅದು ಅಸಹಕಾರ ಚಳವಳಿಯ ಕಾಲ ; ಸಾವಿರಾರು ತರುಣ ತರುಣಿಯರ 


ಹೃದಯದಲ್ಲಿ ನಮ್ಮ ದೇಶದ ಬಗೆಗೆ, ನಮ್ಮ ಶ್ರೀಸಾಮಾನ್ಯರ ಬಗೆಗೆ, ಪ್ರೇಮಾಭಿಮಾನ :, 


ತರುಗಗಳನ್ನ್ಲಸದ ರಾಷ್ಟ್ರೀಯ ಕ್ಷೋಭೆಯ ಕಾಲ. ಸ್ವಾಮಿ ವಿವೇಕಾನಂದರ ಕೃತಿಗಳನ್ನು ನಾನು 
ಓದಿದ್ದು ಈ ಕಾಲದಲ್ಲಿ. ಆಗ ನನ್ನ ವಯಸ್ಸು ಕೇವಲ ಹದಿನಾಲ್ಕು ವರ್ಷ. ದೇಶಸೇವೆ ಜನತಾ 
ಸೇವೆಗಳ ದೀಕ್ಷೆ ತೊಟ್ಟವರಿಗೆ ಸ್ವಾಮಿ ವಿವೇಕಾನಂದರ ಕೃತಿಗಳ ಅಧ್ಯಯನ ಅದೆಂಥ ದಿವ್ಯದರ್ಶನ, 


4 ೧೪ ಸೆಪ್ಟಂಬರ್‌ ೧೯೬೧ರಂದು ನವದೆಹಲಿಯ ಸೆಕ್ರಟರಿಯೇಟ್‌ ಟ್ರೈನಿಂಗ್‌ ಸ್ಕೂಲ್‌ನ 
ಉದ್ಯೋಗಸ್ಥರು ಮತ್ತು ತರಬೇತಿ ಅಭ್ಯರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಭಾಷಣವನ್ನು ಆಧರಿಸಿದ 


ಲೇಖನ. ೧೯೬೩ರಲ್ಲಿ ಇಂಡಿಯನ್‌ ಯೂ 
ಈ ನಿಯನ್‌ ಮಿನಿಸಿ - ‘Address 
to the Secretariat Training School’ ಎಂ ಸ್ರಿ ಆಫ್‌ ಹೋಂ ಅಫೈರ್ಸ್‌ ಇದನ್ನು 


CC-0. Jangamwadi Math ಬಟರ್ಶಿಗೆಯ ಪುಸ್ತಿಕೆಯಾಗಿ ಪ್ರಸಟಿಸಿತು. 


ರ್‌ 


ನಮ್ಮ ಆಡಳಿತಗಾರರ ತರಬೇತಿ ೧೩೩ 
ಅದೆಂಥ ದಿವ್ಯ ಸ್ಫೂರ್ತಿ ; ಅದರಿಂದ ಸಾರ್ಥಕ ಜೀವನದ, ಧ್ಯೇಯನಿಷ್ಠ ಜೀವನದ ಕಲ್ಪನೆ ನನ್ನಲ್ಲಿ : 
ಸುರಿಸಿತು. ನಮ್ಮ ಸಾವಿರಾರು ತರುಣ ತರುಣಿಯರಿಗೂ ಅದೇ ಬಗೆಯ ಅನುಭವ ಬಂದಿತು. ಸ್ವಾಮಿ 
ವಿವೇಕಾನಂದರ ಸಾಹಿತ್ಯವು ಇಂದು "ದಿ ಕಂಪ್ಲೀಟ್‌ ವರ್ಕ್ಸ್‌' ಎಂಬ ಹೆಸರಿನಿಂದ ಇಂಗ್ಲಿಷ್‌ ಭಾಷೆ 
ಯಲ್ಲೂ ಚಿಕ್ಕ ದೊಡ್ಡ ಹೊತ್ತಿಗೆಗಳಾಗಿ ಅನೇಕ ಪ್ರಾದೇಶಿಕ ಭಾಷೆಗಳಲ್ಲೂ ದೊರ, 
ಅವುಗಳ ಅಧ್ಯಯನದಿಂದ ಲಭಿಸುವ ಶಿಕ್ಷಣವು ಯಾವ ಶಾಲಾಕಾಲೇಜು ಪುಸ್ತಕಗಳಿಂದಲೂ 
ಒದಗುವಂತಿಲ್ಲ. ಅವುಗಳ ಅಧ್ಯಯನವು ಸಕ್ರಿಯ ಸಮಾಜದ ಅಂತಃಪ್ರೇರಣೆಗಳಿಗೂ ಹೋರಾಟ 
ಗಳಿಗೂ ಹಾರೈಕೆ ಆಶೋತ್ತರಗಳಿಗೂ ತಕ್ಕಂತೆ ನಮ್ಮ ಶಾಲಾಕಾಲೇಜು ಶಿಕ್ಷಣವನ್ನು ಅಳವಡಿಸಿ 
ಕೊಳ್ಳಲು ನೆರವಾಗುವುದು. ಈ ಪ್ರಗತಿಶೀಲ 


ಸಾಮಾಜಿಕ ಸ್ಥಿತಿಯನ್ನು ದೇಶಕ್ಕೆ ತೋರಿಸಿಕೊಟ್ಟು, 
ನಮ್ಮ ವೈಯಕ್ತಿಕ ಹಾಗೂ ಸಮಷ್ಟಿ ಜೀವನವನ್ನು ಆ ಹಿನ್ನೆಲೆಯಲ್ಲಿ ರೂಪಿಸಬೇಕೆಂದು ತಿಳಿಸಿದವರಲ್ಲಿ 
'ಅವರೇ ಮೊದಲಿಗರು. ನನಗಂತೂ ಜೀವನವನ್ನು ಧೈೇಯನಿಷ್ಕವೂ ಸಾರ್ಥಕವೂ ಆಗುವಂತೆ ಬಾಲ್ಕ 
ದಿಂದಲೇ ರೂಪಿಸುವ ಶಿಕ್ಷಣ ಪಡೆಯಲು ಸಾಧ್ಯವಾಗುವುದಕ್ಕೆ ಈ ಸತ್ತ್ವಪೂರ್ಣ ಹಿನ್ನೆಲೆಯೇ 
ಕಾರಣ. ರಾಮಕೃಷ್ಣಾಶ್ರಮಕ್ಕೆ ನಾನು ಸೇರಿ ಈಗ ಮೂವತ್ತೈದು ವರ್ಷಗಳು ಸಂದಿವೆ. ಈ ಕಾಲದಲ್ಲೆಲ್ಲ 
ಈ ಶಿಕ್ಷಣದ ಅರ್ಥವೂ ಉದ್ದೇಶವೂ ಹೆಚ್ಚು ಹೆಚ್ಚು ನಿಚ್ಚಳವಾಗಿ ಬೆಳೆಯುತ್ತಲೇ ಬಂದಿವೆ. 
ಸೂಕ್ಷ್ಮವೇದಿಗಳಾಗಿ, ಉದಾತ್ತ ಮೌಲ್ಯಗಳನ್ನು ಅರಿತುಕೊಂಡ ಜಾಗೃತ ಚಿತ್ತರ ಸಾಹಚರ್ಯವನ್ನು 
ನಾನು ಸದಾ ಬಯಸುತ್ತೇನೆ; ನಿಃಸ್ಟಾರ್ಥಿಗಳಾದ ದೇಶಪ್ರೇಮಿಗಳ ಸಾಹಚರ್ಯದಿಂದ ಆನಂದ 
ತುಂದಿಲನಾಗುತ್ತೇನೆ. ಭಾರತದಲ್ಲಿ ಎಲ್ಲೇ ಹೋಗಲಿ ಇದೊಂದು ಭಾಗ್ಯ--ಸದಾ ಜಾಗೃತರಾಗಿದ್ದು, 
ಸುತ್ತಣ ರಾಷ್ಟ್ರೋತ್ಥಾನದ ಅರಿವಿರುವ, ದೇಶಾಭಿವೃದ್ಧಿಗಾಗಿ ದುಡಿಯುವುದರಲ್ಲೇ ಆನಂದಪರವಶ 
ರಾಗುವ ಸಜ್ಜನರ ಸಾಹಚರ್ಯ ಭಾಗ್ಯ--ನನಗೆ ಸದಾ ದೊರೆತಿದೆ. ಅವರ ಸಂಪರ್ಕ ನನಗೆ ಅಪಾರ 
ಶಕ್ತಿಸ್ಟೈರ್ಯಗಳನ್ನು ನೀಡಿದೆ. ಅಂಥ ಚೇತನವಿಲ್ಲದ ವಾತಾವರಣದಲ್ಲಿ ನನಗೆ ಅದೇನೋ ಉಸಿರು 
ಕಟ್ಟಿದಂತಾಗುವುದು. ತಮ್ಮವೇ ಚಿಕ್ಕಪುಟ್ಟ ವಿಚಾರಗಳ, ಅಲ್ಪವಿಷಯಗಳ, ಸ್ವಾರ್ಥ ವಿಷಯಗಳ 
ಚರ್ಚೆಯಲ್ಲೇ ಸದಾ ನಿರತರಾಗಿರುವವರು ನನ್ನಂಥವರಿಗೆ ಸ್ಫೂರ್ತಿ ನೀಡಲಾರರು. ಮಾನವ ಕೋಟಿಯ 
ಯೋಗಕ್ಷೇಮ ಸಾಧನೆಗೆ ಶ್ರಮಿಸುವ ಉತ್ಸಾಹವನ್ನು ನಮಗೆ ನೀಡಿದವರು ಸ್ವಾಮಿ ವಿವೇಕಾನಂದರು. 
ಈ ಬಾಳು ಮಾತ್ರವನ್ನೇ ತೆಗೆದುಕೊಂಡರೆ, ಅದು ಕೇವಲ ಕ್ಷುಲ್ಲಕ ಎಂದು ಅವರೇ ಹೇಳಿದ್ದಾರೆ. 
ಅಲ್ಪರು ಕೇವಲ ತಿಂಡಿತೀರ್ಥಗಳಲ್ಲೇ ಮಗ್ನರಾಗಿರುತ್ತಾರೆ ; ಹಲಕೆಲವರನ್ನು ವಂಚಿಸಿ ಹಣ ಗಳಿಸು 
ತ್ತಾರೆ. ಸುಖಲೋಲುಪರಾಗಿಯೋ ಅಧಿಕಾರಮತ್ತರಾಗಿಯೋ ಸ್ವಾರ್ಥಜೀವನ ನಡೆಸುತ್ತಲೇ ಇರು 
ತ್ತಾರೆ. ಹೀಗೆಯೇ ಕೆಲವಾರು ವರ್ಷ ಕಳೆದು ಕೊನೆಗೆ ಸಾಯುತ್ತಾರೆ. ಲೋಕಕ್ಕೆ ಅಂಥವರು ಇದ್ದರೂ 
ಒಂದೇ ಇಲ್ಲದಿದ್ದರೂ ಒಂದೇ. ಅವರೇನೋ ತಾವು ಸರ್ವಜ್ಞರೆಂದೇ ಭಾವಿಸಿಕೊಳ್ಳುತ್ತಾರೆ ; ತಾವೇ 
ಲೋಕದ ಕೇಂದ್ರ ಬಿಂದುವೆಂದುಕೊಳ್ಳುತ್ತಾರೆ ; ಈ ಲೋಕವೆಲ್ಲ ತಮ್ಮ ಆಜ್ಞಾನುವರ್ತಿಯಾಗಿರ 
ಬೇಕೆಂದು ಅಪೇಕ್ಷಿಸುತ್ತಾರೆ. ಕೇವಲ ದೈಹಿಕವಾಗಿ ಬಾಳುವುದಷ್ಟೇ ಜೀವನ ಲಕ್ಷಣವಲ್ಲ, ಎಂಬ 
ಘನತತ್ತ್ವ ಅಂಥವರಿಗೂ ಅನುಭವಕ್ಕೆ ಬರುವುದು, ಪ್ರಾಯಶಃ ಜೀವನದಲ್ಲಿ ಕೆಲವಾರು ಸಲ 
ಏಟು ತಿಂದ ಮೇಲೆಯೇ ಇರಬಹುದೇನೋ ! ಮಾನವನ ಬಾಳು ದೇಹಗತವಾಗಿರುವುದಕ್ಕಿಂತ 
ಹೆಚ್ಚಾಗಿ ಅವನ ಬುದ್ಧಿಗತವಾಗಿರುತ್ತದೆ. ದೈಹಿಕಜೀವನ ಜೀವನವೇ ಅಲ್ಲ. ಮಾನವನ ಮಟ್ಟಿಗೆ 
ಹೇಳುವುದಾದರೆ, ಅವನ ಬುದ್ದಿ, ವಿಚಾರಸರಣಿ, ಅವನ ಜಾಗೃತಿ-ಇದೇ ಅವನ ವಿಶಿಷ್ಟ 

[ 

ಕಾರ್ಯರಂಗ ಎಂಬ ಘನಸತ್ಕವನ್ನು ನಾವು ಎಷ್ಟೋ ಸಲ ಮರೆತಿರುತ್ತೇವೆ. 


CC-0. Jangamwadi Math Collection. Digitized by eGangotri 


೧೩೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


೩. ಮಾನುಷ (ಮನುಷ್ಯ) ಎಂಬ ಪದದ ಧ್ವನಿತಾರ್ಥ 

“ಮನುಷ್ಯ' ಎಂಬ ಪದಕ್ಕೆ ಶ್ರೀ ರಾಮಕೃಷ್ಣ ಪರಮಹಂಸರು ಸುಂದರವಾದ ವ್ಯಾಖ್ಯಾನ 
ನೀಡಿದ್ದಾರೆ. ಆಂಗ್ಲ ಭಾಷೆಯಲ್ಲಿ "ಮ್ಮಾನ್‌' ಎಂಬ ಪದವನ್ನು ಪ್ರಯೋಗಿಸುತ್ತೇವೆ. ಸಂಸ್ಕೃತದಲ್ಲೂ 
ನಮ್ಮ ಬೇರೆ ಭಾರತೀಯ ಭಾಷೆಗಳಲ್ಲೂ "ಮನುಷ್ಕ', “ಮಾನುಷ' ಎಂಬ ಪದಗಳನ್ನು ಬಳಸುತ್ತೇವೆ. 
ಬಂಗಾಳಿಯಲ್ಲೂ ಮಾನವನಿಗೆ "ಮಾನುಷ' ಎಂಬ ಪದವೇ ಬಳಕೆಯಲ್ಲಿದೆ. “ಮಾನುಷ' ಎಂಬ 
ಪದಕ್ಕೆ ರಾಮಕೃಷ್ಣ ಪರಮಹಂಸರು ಶ್ಲೇಷಾರ್ಥ ಕಲ್ಪಿಸುತ್ತಿದ್ದರು. “ಮಾನುಷ್‌ ಕೌನ್‌ ಹೈ ? 
ಮಾನುಷ್‌ ಮನ್‌ಹುಷ್‌ ಹೈ, ಜಿಸ್ಕೆ ಹುಷ್‌ ಮನ್‌ (ಮನಸ್ಸು) ಮೇ ಹೈ, ವಹ್‌ ಮಾನುಷ್‌ ಹೈ' 
“ಹುಷ್‌' ದೇಹದಲ್ಲಿ ಮಾತ್ರವೇ ಇರುವುದಾದರೆ, ಆತ "ಮಾನುಷ'ನಲ್ಲ, “ಹುಷ್‌' ಎಂದರೆ, 
ಜೀವನದ ಅರಿವು. ಆದ ಕಾರಣ, ವಿಚಾರದೃಷ್ಟಿಯಿಂದ ಜೈವಿಕವಾಗಿ ಮಾತ್ರವಲ್ಲ, ಬೌದ್ದಿಕ 
ವಾಗಿಯೂ ಈ ಜಗತ್ತಿನೊಡನೆ ವ್ಯವಹರಿಸಲು ಶಕ್ತನಾದವನು, ರೋಗ ರುಜಿನಗಳ, ಕುಂದು 
ಕೊರತೆಗಳ ಕಂತೆಯಲ್ಲದವನು, ಇಂದ್ರಿಯ ವ್ಯಾಪಾರ ಮಾತ್ರದಲ್ಲೇ ಮಗ್ನನಲ್ಲದವನು, ಇಂದ್ರಿಯ 
ಪ್ರೇರಣೆಗಳನ್ನೆಲ್ಲ ಬುದ್ದಿಯ ಶೋಧನೆಗೆ ಒಳಪಡಿಸಿ ವಿಚಾರಪೂರ್ವಕವಾಗಿ ವ್ಯವಹರಿಸ ಬಲ್ಲವನು 
ಯಾರೋ ಅವನೇ ನಿಜವಾದ ಮನುಷ್ಯ. 


೪. ಸಾರ್ಥಕ ಜೀವನ 
ಈ ವಿಶಿಷ್ಟರಂಗದಲ್ಲಿ, ಕಳೆದ ಅರುವತ್ತೈದು ವರ್ಷಗಳಿಗೂ ಹೆಚ್ಚಿನ ಕಾಲ ನಡೆದ ರಾಷ್ಟ್ರೀಯ 
ಆಂದೋಲನದ ಫಲವಾಗಿ, ನಮ್ಮ ಜನತೆಯ ಬೇರೆ ಬೇರೆ ಪಂಗಡಗಳು ದೇಶಸಂಸ್ಕೃತಿಯನ್ನು 
ಕ್ರಮೇಣ ಅರಿತುಕೊಳ್ಳುತ್ತಾ ಬಂದಂತೆಲ್ಲ, ಸಮಾಜದ ಬಗೆಗೆ ತಮ್ಮ ಹೊಣೆಯನ್ನು ತಿಳಿದುಕೊಂಡು 
ಸಾರ್ಥಕ ಜೀವನ ನಡೆಸುತ್ತಾ ಬಂದತೆಲ್ಲ, ನಮ್ಮ ದೇಶ ಹೊಸ ಸತ್ವವನ್ನು ಗಳಿಸಿಕೊಳ್ಳುತ್ತ ಬಂದಿದೆ. 
ಹಲವಾರು ದಶಕಗಳಲ್ಲಿ ಪಡೆದ ಈ ಹೊಸ ಬಗೆಯ ಅನುಭವದ ಸಂಚಿತಫಲವೇ ದೇಶಕ್ಕೆ ೧೯೪೭, 
ರಲ್ಲಿ ಬಂದ ರಾಜಕೀಯ ಸ್ವಾತಂತ್ರ್ಯ. ಅಂಥ ಜನ ಬಹುಸಂಖ್ಯೆಯಲ್ಲಿ ಹುಟ್ಟದಿರುತ್ತಿದ್ದ ಪಕ್ಷದಲ್ಲಿ, 
ಇಂದಿಗೂ ನಾವು ದಾಸ್ಕ ಶೃಂಖಲೆಯಲ್ಲಿ ತೊಳಲಾಡುತ್ತಲೇ ಇರಬೇಕಾಗುತ್ತಿತ್ತು. ಈ ಕಳೆದ 
ಅರುವತ್ತೈದು ವರ್ಷಗಳ ಕಾಲ ನಮ್ಮ ದೇಶ ಅನುಸರಿಸಿದ ನೀತಿ "ನಾವು ಹಾಯಾಗಿರೋಣ, ಉಳಿ 
ದವರು ಏನಾದರೇನು?” ಎಂಬ ಸ್ವಾರ್ಥನೀತಿಯಲ್ಲ. ಇಂದು ಇದು ಪ್ರತಿಯೊಬ್ಬರೂ ಗಮನಿಸತಕ್ಕ 
ಅಂಶ. ಮಾನವ ವ್ಯಕ್ತಿತ್ವದ ಈ ವ್ಯಾಪಕ ಆಯಾಮವನ್ನು ಅರಿತುಕೊಳ್ಳಲು ನಾವು ಪ್ರತಿಯೊಬ್ಬರೂ 
ಯತ್ನಿಸಬೇಕು. ಹಾಗೆ ಯತ್ನಿಸಿದಾಗ, ಕೆಲವು ಪರಿಣಾಮಗಳು ಬಂದೇ ಬರುತ್ತವೆ. ಸ್ವಲಾಭ ಮಾತ್ರಕ್ಕಾಗಿ 
ಲೋಕವನ್ನು ಶೋಷಿಸುವ ಸ್ವಾರ್ಥೈಕ ಮಗ್ನನಾದ ವ್ಯಕ್ತಿ, ಕೊನೆಗೆ ಶೂನ್ಮಸ್ತಿತಿಗೆ ಬೀಳುತ್ತಾನೆ. 
ಅಂಥವನ ಚೇತನ ಮೃತಪ್ರಾಯವಾಗುವುದು. ಸಂಕುಚಿತ ಬುದ್ದಿಯ ಕಡೆಗೆ, ಅಲ್ಪತೆಯ ಕಡೆಗೆ 
ಒಲಿಯುವ ಚಪಲವನ್ನು ಜಯಿಸಿದ ವ್ಯಕ್ತಿ ಸುತ್ತಣ ಮಾನವಕೋಟಿಯೊಡನೆ ತಾದಾತ್ಮ್ಯ ಹೊಂದಿ 
ತನ್ಮೂಲಕ ಇನ್ನಷ್ಟು ವಿಶಾಲವಾದ, ಇನ್ನಷ್ಟು ಪೂರ್ಣವಾದ ಜೀವನದ ಮಿಡಿತವನ್ನು ಅನುಭವಿಸ 
ತೊಡಗುತ್ತಾನೆ. ಈ ಸ್ಥಿತಿಗೆ ಬಂದಾಗ, ನಮ್ಮ ಬುದ್ದಿ ಇನ್ನಷ್ಟು ಜಾಗೃತವಾಗಿ, ನಿತ್ಯವೂ ವೃದ್ಧಿಸುವ 
ಅವಕಾಶಗಳ ಹಾಗೂ ಭರವಸೆಗಳ ಲೋಕವನ್ನು ಪ್ರವೇಶಿಸಿ, ಮಾನವ ವ್ಯಕ್ತಿತ್ವದ ಗರಿಮೆಯನ್ನು 
ಅನುಭವಿಸುತ್ತೇವೆ. ಆಗ ನಮ್ಮ ಸಂಕುಚಿತ ಅಹಂಕಾರವು ಮಾಯವಾಗಿ, ಇನ್ನಷ್ಟು ವಿಶಾಲವಾದ, 
ಇನ್ನಷ್ಟು ಪೂರ್ಣವಾದ ವ್ಯಕ್ತಿತ್ವ ನಮ್ಮಲ್ಲಿ ಬೆಳೆಯುವುದು. ಈ ದಿನ ನಮ್ಮ ದೇಶಕ್ಕೆ ಬೇಕಾಗಿರುವುದು 
ಇಂಥ ನೂತನ ವ್ಯಕ್ತಿಗಳ ಆವಿರ್ಭಾವ, ಇಂಥ ನೂತನ ಸ್ತ್ರೀಪುರುಷರ ಅವಿರ್ಭಾವ--ಅನ್ನವಸತಿಗಳಿಗೆ, 
ಜ್ಞಾನಸಂಗ್ರಹಕ್ಕೆ, ನೆಮ್ಮದಿಯ ಬಾಳಿಗೆ ಹಾತೊರೆಯುವ ಅಪಾರ ಮಾನವಕೋಟಿಯೊಡನೆ ಒಂದಾಗಿ 
ಬೆರೆತು, ಚಿರಕಾಲಡುಸಹತೆಂಯನ್ನು ಹೆತೊಗೆಯಲು ಣರೂಪುಭ್ಯ್ರಿಕನ್ಬುಕಿವಿರ್ಭಾವ. 


ನಮ್ಮ ಆಡಳಿತಗಾರರ ತರಬೇತಿ ೧೩೫ 


೫. ಸದ್ವಿದ್ಯೆ 


ಇದನ್ನು ಸಾಧಿಸಬಲ್ಲೆವಾದರೆ, ನಾವು ಅತ್ಯುತ್ತಮ ವಿದ್ಯೆ ಪಡೆದವರೆಂದು ತೃಪ್ತರಾಗಬಹುದು. 
ಆದರೆ, ಬಹುಮಟ್ಟಿಗೆ, ಅದೇ ಸಾಂಪ್ರತ ಕಾಲದ ಕೊರತೆ. ಅಹಂಕಾರದ ಬಂಧನವನ್ನು ಕಿತ್ತೊಗೆದು, 
ಬಾಳ ತುಮುಲವನ್ನು ಹೊಕ್ಕು, ಆ ಸತ್ವಪೂರ್ಣ ಹಿನ್ನೆಲೆಯಲ್ಲಿ ಸಕ್ರಿಯ ವ್ಯಕ್ತಿಗಳಾಗಿ 
ಕಾರ್ಯತತ್ಪರರಾಗಲು ನಮಗೆ ನೆರವಾಗಬಲ್ಲ ಶಿಕ್ಷಣ ಭಾಗ್ಯ ನಮ್ಮ ದೇಶಕ್ಕೆ ಇದುವರೆಗೂ ಬಂದಿಲ್ಲ. 
ಇದೇ ನಮ್ಮ ದುರ್ದೈವ. ಅಂಥ ಶಿಕ್ಷಣ ರೂಪದಲ್ಲಿ ಶಾಲಾ ಕಾಲೇಜುಗಳ ಪಠ್ಮಪುಸ್ತಕಗಳಿಂದ 
ನಮಗೆ ಹೆಚ್ಚೇನೂ ಲಭಿಸುವಂತಿಲ್ಲ. ಆದರೆ, ಗಾಂಧೀಜಿ, ಸ್ವಾಮಿ ವಿವೇಕಾನಂದ ಮುಂತಾದವರ 
ಕೃತಿಗಳನ್ನು ಓದಿದಾಗ ನಮಗೆ ನಿಜವಾದ ಶಿಕ್ಷಣ ದೊರೆಯುವುದು; ವ್ಯಕ್ತಿತ್ವ ವಿಕಾಸಕ್ಕೆ ನೆರವಾಗುವ 
ಶಿಕ್ಷಣ ದೊರೆಯುವುದು. ಸ್ವಾಮಿ ವಿವೇಕಾನಂದರು ಹೀಗೆನ್ನುತ್ತಾರೆ : 


ಮನುಷ್ಯನಲ್ಲಿ ಆಗಲೇ ಅಂತರ್ಗತವಾಗಿರುವ ಪರಿಪೂರ್ಣತೆಯನ್ನು ವ್ಠಕ್ತಗೊಳಿಸುವುದೇ 
ವಿದ್ಯಾಭ್ಯಾಸ ("ವಿದ್ಯಾಭ್ಛಾಸ, ಪ ೧೧) 
ವಿದ್ಯಾಭ್ಯಾಸವೆಂದರೆ ನಿಮ್ಮ ಮೆದುಳಿನಲ್ಲಿ ಶೇಖರಿಸಿದ ವಿಷಯ ಸಂಗ್ರಹ ರಕ್ತಗತವಾಗದೆ 
ಬದುಕಿರುವ ತನಕ ಚೆಲ್ಲಾಪಿಲ್ಲಿಯಾಗಿ ಓಡಾಡುವುದಲ್ಲ. ಜೀವನವನ್ನು ಉತ್ತಮಗೊಳಿಸುವ 
ಪುರುಷಸಿಂಹರನ್ನು ಮಾಡುವವಿದ್ದೆ ಬೇಕು... ಯಾವವಿದ್ದೆ ಅನುದಿನದ ಜೀವನದ ಹೋರಾಟಕ್ಕೆ 
ಬೇಕಾಗುವ ಸಲಕರಣೆಗಳನ್ನು ಸಾಧಾರಣ ಜನರಿಗೆ ಒದಗಿಸಿಕೊಡಲಾರದೋ, ಯಾರಲ್ಲಿ ಶೀಲ 
ಶಕ್ತಿಯನ್ನು ವ್ಠಕ್ತವಾಗುವಂತೆ ಮಾಡಲಾರದೊ€ ಯಾರಿಗೆ ಸಿಂಹಸದ್ಭಶ ಧೈರ್ಯವನ್ನು 
ಒದಗಿಸಿಕೊಡಲಾರದೊ€ ಅಂತಹ ವಿದ್ಧೆಯಿಂದ ಏನಾದರೂ ಪ್ರಯೋಜನವಿದೆಯೆ? ...ಯಾವ 
ವಿದ್ಧಾವ್ಠಾಸಂಗದಿಂದ ಒಳ್ಳೆಯ ಶೀಲ ನಮ್ಮ ಲ್ಲಿ ಬೆಳೆಯುವುದೋ, ಮಾನಸಿಕ ಶಕ್ತಿ ಹೆಚ್ಚು 
ವೆದೋ, ಬುದ್ಧಿ ವಿಶಾಲವಾಗುವುದೋ, ಯಾವುದರ ಸಹಾಯದಿಂದ ವ್ಯಕ್ತಿ ಸ್ವತಃ ತನ್ನ ಕಾಲ 
ಮೇಲೆನಿಲ್ಲಬಲ್ಲನೋ, ಅಂತಹವಿದ್ದೆ ನಮಗೆ ಬೇಕಾಗಿರುವುದು. ... ಯಾವ ತರಬೇತಿಯಿಂದ 
ನಮ್ಮ ಇಚ್ಛಾಶಕ್ತಿಯ ಪ್ರವಾಹ ಮತ್ತು ಅದನ್ನು ವ್ಯೃಕ್ತಗೊಳಿಸುವ ವಿಧಾನ ನಮ್ಮ ಸ್ವಾಧೀನಕ್ಕೆ 
ಬರುವುದೂ ಅದೇ ವಿದ್ಯಾಭ್ಯಾಸ. ("ವಿದ್ಯಾಭ್ಧಾಸ, ಪು ೭-೧ 
೬. ಕರ್ಮ ಸಂತುಷ್ಟಿ 
ನಮ್ಮ ದೇಶಕ್ಕೆ ಇಂದು ಬೇಕಾಗಿರುವುದು ಈ ಬಗೆಯ ಶಿಕ್ಷಣ ಪಡೆದ ವಿದ್ಯಾವಂತ ಸ್ತ್ರೀಪುರುಷರು. 
ಇಂದು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ--ಸಚಿವಾಲಯದಲ್ಲೂ, ಅಪಾರ ಸರ್ಕಾರಿ 
ನೌಕರಿಗಳಲ್ಲೂ ಮಾತ್ರವಲ್ಲ--ಮಂತ್ರಿಮಂಡಲಗಳಿಂದ, ಸಂಸತ್ತಿನ ಸದಸ್ಯರಿಂದ, ಅಧ್ಯಾಪಕರಿಂದ, 
ವೈದ್ಯರಿಂದ, ನ್ಯಾಯವಾದಿಗಳಿಂದ, ವ್ಯಾಪಾರಸ್ಥರಿಂದಲೂ ಸಹ ಅಂಥ ಸೇವೆಯನ್ನು ನಮ್ಮ ದೇಶ 
ಅಪೇಕ್ಷಿಸುತ್ತದೆ. ಬಾಳಿಗೂ ಕಾಯಕಕ್ಕೂ ಒಂದು ಬಗೆಯ ಸಂತುಷ್ಟಿ ನೀಡಬಲ್ಲ ವಿದೆ ಇಂದು 
ಪ್ರತಿಯೊಬ್ಬರಿಗೂ ಅವಶ್ಯವಾಗಿದೆ. ಹಣಗಳಿಸಿ ಹೇಗೋ ಬಾಳನ್ನು ಸಾಗಿಸಿಕೊಂಡು ಹೋಗುವುದೆಂದರೆ 
ಅದೊಂದು ದೊಡ್ಡ ಕೆಲಸವಲ್ಲ ಎಂಬ ಅಂಶವನ್ನು ಎಷ್ಟೋ ಬಾರಿ ಮರೆತುಬಿಡುತ್ತೇವೆ. ನೀವು 
ಕಚೇರಿಯಲ್ಲಿ ದುಡಿದು ಮಾಸಿಕ ವೇತನ ಪಡೆದರೆ, ಆ ವೇತನ ನಿಮ್ಮನ್ನೂ ನಿಮ್ಮ ಕುಟುಂಬ 
ಪರಿವಾರವನ್ನೂ ಪೋಷಿಸಬಹುದಾಗಿದೆ. 'ಆದರೆ, ದೇಹಪೋಷಣೆಯ ಹೊರತಾಗಿ ಬಾಳಿನಲ್ಲಿ ಹೆಚ್ಚಿನ 
ಸಂತುಷ್ಟಿಯನ್ನಾಗಲಿ ಸಮೃದ್ದಿಯನ್ನಾಗಲಿ ಆ ವೇತನ ನೀಡಲಾರದು. ಈ ಬೇರೆ ಬೇರೆ ಮೌಲ್ಯಗಳನ್ನು 


* ‘Education’ by Swami Vivekanada,.Chapter I 
CC-0. Jangamwadi Math Collection. Digitized by eGangotri 


7 ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚ ತ್ರ ಮಾ ಗಳ್ಸ 
ಬೇರೆ ಕಡೆ ಅರಸಬೇಕು-ನಿಮ್ಮ ಅಂತರಂಗದಲ್ಲೇ ಅರಸಬೇಕು. ಅದು ನಿಮ್ಮ ವೇತನದ್ದಿ ದ 
ಬರಲಾರದು. ದುಡಿಮೆಯಿಂದ ಹಣ ಬಂದ ಮಾತ್ರದಿಂದಲೇ ಆ ದುಡಿಮೆಯಲ್ಲಿ ಸಂತೃಪ್ತಿ 
ವಂತಿಲ್ಲ. ಕಾರಣವೇನೆಂದರೆ, ಕನಿಷ್ಠ ಸೌಕರ್ಯ ನೀಡಿ ದೇಹಪೋಷಣೆ ಮಾಡುವುದಷ್ಟೇ ವೇ ದ 
ಕೆಲಸ. ಆದರೆ ಕಾಯಕದ ತೃಪ್ತಿ ನಿಮ್ಮ ಹೃದಯಾಂತರಾಳದಿಂದ ಮೂಡಿ ಬರತಕ್ಕದ್ದು. ಸ್ವಸಂತ್ಲೊ 
ದಿಂದ ನನ್ನ ಕೆಲಸವನ್ನು ಮಾಡಲಾರದೆ ಹೋದರೆ, ನಾನು ಎಣ್ಣೆಗಾಣಕ್ಕೆ ಕಟ್ಟಿದ ಪ್ರಾಣಿಗಿಂತ 
ಹೆಚ್ಚೇನೂ ಅಲ್ಲ. ಈ ಪ್ರಾಣಿ ಗಾಣದ ಸುತ್ತೂ ಸುತ್ತೂ ತಿರುಗಿ, ಯಾರೋ ಬೇರೆಯವರಿಗೆ ಏನ್ಸೋ 
ಕೆಲಸ ಮಾಡಿಕೊಟ್ಟು, ದಿನದ ಮೇವು ಪಡೆಯುವುದೇನೋ ನಿಜ. ಆದರೆ ಅಷ್ಟು ಮಾತ್ರದಿಂದ 
ಅದು ತನ್ನ ಜೀವನದಲ್ಲಾಗಲಿ ಕೆಲಸದಲ್ಲಾಗಲಿ ಹೆಚ್ಚಿನ ತೃಪ್ತಿಯನ್ನೇನೂ ಅನುಭವಿಸುವಂತಿಲ್ಲ. 
ಈ ಸಂತುಪ್ಪಿ ಸುಶಿಕ್ಸಿತವಾದ ಸುಸಂಸ್ಕೃತ ಮನಸ್ಸಿಗೇ ವಿಶಿಷ್ಟವಾಗಿ ಬರತಕ್ಕ ಗುಣ, ವಿಶೇಷ ಹಕ್ಕು 
ಅಂಥ ಮನಸ್ಸಿಗೆ ಕೆಲಸದ ಕಾಲದಲ್ಲಿಯೂ ಕೆಲಸದ ಕೊನೆಗೂ ಹರ್ಷಾನುಭವವಾಗುವುದು, 

' ವೇತನವೂ ಅದರಿಂದ ಸಾಧ್ಯವಾಗುವ ದೇಹ ಪೋಷಣೆಯೂ ಆ ವ್ಯಕ್ತಿಯ ಸುಶಿಕ್ಷಿತ ಮನಸ್ಸಿನ 
ಉಪಪದಾರ್ಥಗಳು, ಅಷ್ಟೆ. ಅಂಥ ಮನಸ್ಸು ಅನುಭವಿಸುವ ಸಂತುಷ್ಟಿ ಸಂತೃಪ್ತಿಗಳು ವೇತನದಿಂದ 
ಕೊಂಡುಕೊಳ್ಳತಕ್ಕ ವಸ್ತುಗಳಲ್ಲ. ಐಹಿಕ ಸಂಪತ್ತು ಎಷ್ಟೇ ವಿಪುಲವಾಗಿದ್ದರೂ ಜೀವನ ಸಾರ್ಥಕ್ಕ 
ಅದರಿಂದಲೇ ನೇರವಾಗಿ ಸಿದ್ಧಿಸುವಂತಿಲ್ಲ. ಶಿಶುವಿಗೆ ಹಾಲೂಡಿದಾಗ ತಾಯಿ ಅನುಭವಿಸುವ 
ಆನಂದಕ್ಕೆ ಹಣದ ಲೆಕ್ಕದಲ್ಲಿ ಬೆಲೆಕಟ್ಟಲಾಗುವುದಿಲ್ಲ. ಅದು ಪುಣ್ಯ ವಸ್ತುವಲ್ಲ. ಅದಕ್ಕಾಗಿ ವೇತನ 
ಕೊಟ್ಟು ದಾದಿಯನ್ನು ನೇಮಿಸಿಕೊಳ್ಳಬಹುದು. ಆದರೆ ತಾಯ ವಾತ್ಸಲ್ಯ ಸ್ಪರ್ಶವಾಗಲಿ, ತಾಯ 
ಹರ್ಷವಾಗಲಿ ಅಲ್ಲಿರಲಾರದು. ನಮ್ಮ ದಿನದಿನದ ಜೀವನದಲ್ಲೂ ಅದೇ ಬಗೆಯ ಅನುಭನ 
ಬರುವುದುಂಟು. ಕೆಲಸ ಮುಗಿಸಿ ಮನೆಗೆ ಹೋದ ಮೇಲೆ ನೆಮ್ಮದಿಯಿಂದ ಬಾಳಿಯೇನು ಎಂದು 
ಭಾವಿಸುತ್ತೇವೆ ; ನಿವೃತ್ತನಾಗಿ ಒಂದು ಕಡೆ ನೆಲಸಿದಾಗ ಸುಖವಾಗಿ ಕಾಲಕಳೆದೇನು ಎಂದು ಭಾವಿಸು 
ತ್ತೇವೆ. ಆದರೆ ಅದು ಜೀವನದ ಬಗೆಗೆ ತಾಳಿದ ಮಂದದೃಷ್ಟಿ, ಮೂಢದೃಷ್ಟಿ. ಜೀವನದ ವಿಧಾನದಲ್ಲೇ 
ನಮಗೆ ಆನಂದದ ಅನುಭವ ಬರಬೇಕು. ಅದೇ ನಿಜವಾದ ವೇದಾಂತದೃಷ್ಟಿ, ನಿಜವಾದ ತಾತ್ವ್ವಿಕದ್ಭಷ್ಟಿ. 
ಪರಲೋಕದಲ್ಲಿ ಶಾಂತಿಯನ್ನೂ ಆನಂದವನ್ನೂ ಅನುಭವಿಸಲು ಅನುವಾಗುವಂತೆ ಈ ಲೋಕದಲ್ಲಿ 
ಪುಣ್ಯಕಾರ್ಯಗಳನ್ನು ನಿರ್ವಹಿಸಿದವರನ್ನು ನಮ್ಮ ಶ್ರುತಿಗಳು ಉಲ್ಲೇಖಿಸುತ್ತವೆ. ಈ ದೃಷ್ಟಿ 
ತಾಳಿದವರು ಈಗಲೂ ಇದ್ದಾರೆ. "ಪರ'ದಲ್ಲಿ "ಆರಾಮ'ವನ್ನು ಅನುಭವಿಸಲೋಸುಗ "ಇಹ'ದಲ್ಲಿ 
ಕಾಯಕದ ಜೀವನ ನಡೆಸುವವರು ಇಂದಿಗೂ ಇದ್ದಾರೆ. ಸ್ವರ್ಗದಲ್ಲಿ ಕೊಂಚ ಶಾಂತಿ ಪಡೆಯುವುದೇ 
ಅವರ ಕರ್ಮಾನುಷ್ಠಾನದ ಉದ್ದೇಶ. ಆದರೆ ಈ ನಿಲುವನ್ನು ಉಪನಿಷತ್ತುಗಳೂ ಗೀತೆಯೂ 
ತೀವ್ರವಾಗಿ ಖಂಡಿಸಿವೆ. ಇಲ್ಲಿ ಕತ್ತೆಯಂತೆ ನಿರಾನಂದವಾಗಿ ದುಡಿದು, ಮುಂದೆ ಎಂದೋ ಬಂದೀತೆಂದು 
ನಿರೀಕ್ಷಿಸುವ “ಪರ'ದಲ್ಲಿ ಆನಂದವನ್ನು ಅರಸುವುದು ಮೂಢಕಲ್ಪನೆಯೆಂದು ಗೀತೆ ಸಾರಿದೆ. 
ಈಗಾಗಲೇ ಆಗತವಾಗಿರುವ ಆನಂದವನ್ನು ಕೈಬಿಟ್ಟು ಸಂದೇಹಾಸ್ಪದವಾದ ಆಗಾಮಿ ಆನಂದವನ್ನು 
ಕಾಯಬೇಕೆ ? ಇಹದಲ್ಲೇ ಸಂತುಪ್ಪಿಯಿರಬಾರದೇಕೆ ? ಇಹದಲ್ಲೇ ಸ್ವರ್ಗಸುಖವನ್ನು ಅನುಭವ 
ದುಡಿಯುವ ತ ಸ ಇ ಲ್ಲ ಪಾ 

ಸಂಜೆಗೆ ಕೊಂಚ ಆಹಾರ ಸಿಕ ದರೆ ನರದ ಕೆ ಇ ಸ 
ಕಾಣಲು ಅವು ಕಲಿತಿಲ್ಲ ನ ಲ್ಲೇ ದುಡಿಯುತ್ತ ಇರುವಾಗಲೇ, ಸಂತುಷ್ಟಿ ಸಂತೃಪ್ತಿಗಳನ್ನು 
ಇದು ದಾಸ್ಮಮನೋಭಾವದ ಲಕ್ಷಣ, ಈ ಜೀವನವೇ ಆನಂದಭೂಮಿ 


CC-0. Jangamwadi Math Collection. Digitized by eGangotri 


i 


ನಮ್ಮ ಆಡಳಿತಗಾರರ ತರಬೇತಿ ೧೩೭ 
ಎಂಬ ಘನ ಸತ್ಯವನ್ನು ಅವು ಕಂಡುಕೊಂಡಿಲ್ಲ. ಇದುವೇ ಎಲ್ಲ ಮತಧಮಃ 
ಸಂದೇಶ. ಇದುವೇ ವೇದಾಂತವು ನಮ್ಮ ಜನತೆಗೆ ನೀಡಿರುವ ಉಪದೇಶ ಸ 
ಕೈಲಾಸ'-- ವೇದಾಂತದ ದೃಷ್ಟಿಯೂ ಇದೇ. ಆಧುನಿಕ ದೃಷ್ಟಿಯೂ ಇದೇ. 


ಗಳ ಆಧ್ಯಾತ್ಮಿಕ 
೦ಪತ್ತು. "ಕಾಯಕವೇ 


೭. ಕಾಯಕದಲ್ಲೇ ಕೈಲಾಸವನ್ನು ಕಾಣುವ ಮಾರ್ಗ 


ದುಡಿಮೆಯಲ್ಲೇ ಆನಂದವನ್ನು ಅನುಭವಿಸುವ ಬಗೆ ಹೇಗೆ 7--ಸ್ವಾರ್ಥಕ್ಕಾಗಿ ಮಾತ್ರ ದುಡಿಯು 
ವ್ರದೇ ? ಅಲ್ಲ. ಸ್ವಾರ್ಥನಿಷ್ಠ ಕರ್ಮದಲ್ಲಿ ಆ ನಿರಂತರ ಆನಂದವನ್ನು ಅನುಭವಿಸಲಾರೆವು. 
ಸ್ವಾರ್ಥೊದ್ದೇಶಗಳೆಲ್ಲ ಹತಾಶೆ ಜುಗುಪ್ಸೆಗಳಲ್ಲಿ ಪರ್ಯವಸಾನ ಹೊಂದುತ್ತವೆ. ಸ್ವಾರ್ಥಜಿಃವನವು 
ಹತಾಶೆಯಲ್ಲಿ, ಮನೋದೌರ್ಬಲ್ಮದಲ್ಲಿ ಕೊನೆಗೊಳ್ಳುತ್ತದೆ. ಈ ಸ್ವಾರ್ಥಬಂಧನವನ್ನು ಸಡಿದಿಕ್ಕಿ 
ಪರಹಿತದಲ್ಲಿ ಆಸಕ್ತಿ ವಹಿಸಬೇಕೆಂಬುದೇ ಅಂಥವರಿಗೆ ಆಧುನಿಕ ಮನೋಚಿಕಿತ್ಸೆ ನೀಡುವ ಮೊದಲ 
ಉಪದೇಶ. ಆತ್ಮಸಂತುಷ್ಟಿಗೆ ಪರಹಿತ ಸಾಧನೆಯೇ ಮೂಲೋಪಾಯ ಎಂಬ ಪಾಠವನ್ನು 
ಪ್ರತಿಯೊಬ್ಬರೂ ಒಂದಲ್ಲ ಒಂದು ದಿನ ತಿಳಿಯಲೇಬೇಕು. ಆದಕಾರಣ, ಭಗ್ನಾಶರನ್ನು ಕಂಡಾಗಲೆಲ್ಲ 
ಹಾಗೆ ಹತಾಶನಾದ ವ್ಯಕ್ತಿ ಕೇವಲ ಸ್ವಾರ್ಥ ನಿಷ್ಠನಾಗಿದ್ದವನೆಂದೂ ಅವರ ನಿರಾಶೆಗೆ ಪರಹಿತ 
ಚಿಂತನೆಯೇ--ಪರರ ಸುಖಸಂತೋಷಗಳಲ್ಲಿ ಪಾಲ್ಗೊ ಳ್ಳುವುದೇ--ಏಕಮಾತ್ರ ಪರಿಹಾರ ಎಂಬುದೂ 
ನಿಮಗೆ ಮನವರಿಕೆಯಾಗುವುದು. ಆರೋಗ್ಯವೃದ್ಧಿಗೆ, ಶಕ್ತಿವೃದ್ದಿಗೆ, ಉತ್ಸಾಹವೃದ್ಧಿಗೆ, ದಕ್ಷತೆಗೆ 
ಇದೇ ರಾಜಮಾರ್ಗ. ಈ ಘನಸತ್ಯವನ್ನು- ಈ ಸಾರ್ವಲೌಕಿಕ ಮಾನವ ಸತ್ಯವನ್ನು--ಲೋಕಕ್ಕೂ, 
ಲೋಕದಲ್ಲಿರುವ ನಮಗೂ ಅನ್ವಯಿಸಿಕೊಳ್ಳಬೇಕು. ದೇಶದ ಅಭಿವೃದ್ಧಿಗಾಗಿ, ಪ್ರಗತಿಸಾಧನೆಗಾಗಿ 
ನಡೆಯತಕ್ಕ ಕೆಲಸದಲ್ಲಿ ಭಾಗವಹಿಸುವುದಕ್ಕಿಂತ ಹೆಚ್ಚಿನ ಆನಂದವನ್ನು ಈ ದೇಶದ ಸ್ತ್ರೀಪುರುಷರು 
ಇಂದು ಬೇರೆಲ್ಲಿ ತಾನೇ ಪಡೆದಾರು ? 


೮. ದಾಸ್ಯದಿಂದ ಸ್ವಾತಂತ್ರ್ಯದ ಕಡೆಗೆ 


ಸುಶಿಕ್ಸಿತನಾದ ವ್ಯಕ್ತಿ ಈ ರೀತಿ ವಿಚಾರ ಮಾಡಬೇಕು. ಈ ರೀತಿ ಬಾಳಬೇಕು. ನಿಜವಾದ 
ವಿದ್ಯೆಯ ಫಲವೇ ಈ ವಿಶಾಲ ಜೀವನದೃಷ್ಟಿ, ಆಳವಾದ ಜೀವನದೃಷ್ಟಿ. ಜೀವನದ ವ್ಯಾಪ್ತಿಯ 
ಬಗೆಗೆ ತಾಳುವ ಎಲ್ಲ ಬಗೆಯ ಸಂಕುಚಿತ ದೃಷ್ಟಿಯೂ ಅವಿದ್ಯೆಯ ಇಲ್ಲವೆ ದುರ್ವಿದೈೆಯ ಫಲ. 
ಬಾಲಕನೊಬ್ಬ ಶಾಲೆಗೆ ಹೋಗುವ ಮುನ್ನ ಅವನ ಚರಿತ್ರೆಯ ಇಲ್ಲವೆ ಲೋಕಚರಿತ್ರೆಯ ಬಗೆಗೆ, 
ಅವನಿಗಿರುವ ತಿಳಿವಳಿಕೆ ಅತ್ಯಲ್ಪ. ಅವನ ಹೆತ್ತವರು ಪ್ರಬುದ್ಧರಾಗಿದ್ದರೆ, ವಿವೇಕಿಗಳಾಗಿದ್ದರೆ, ಈ 
ವಿಚಾರದಲ್ಲಿ ಅವನಿಗೆ ಕೊಂಚ ತಿಳಿವಳಿಕೆ ಕೊಟ್ಟಾರು. ಮಗುವಿನ ಬುದ್ಧಿ ಮೊದಮೊದಲು 
ಸಂಕುಚಿತವಾಗಿರುತ್ತದೆ. ಆಮೇಲೆ ಅವನಿಗೆ ತನ್ನ ದೇಶದ ಚರಿತ್ರೆಯ ತಿಳಿವಳಿಕೆ ಬರುವುದು. 
ಇದರಿಂದ, ಮೊದಲು ಸ್ವದೇಶದ ಪೂರ್ವಿಕರ ಅನುಭವಗಳು ಅವನಿಗೆ ಗೋಚರವಾಗಿ ಆಮೇಲೆ 
ಎಲ್ಲೆಡೆಗಳ ಸಮಸ್ತರ ಅನುಭವಗಳೂ ವೇದ್ಯವಾಗಿ ಅವನ ಮನೋದಿಗಂತವು ವಿಶಾಲವಾಗುತ್ತದೆ. 
ಈ ಐತಿಹಾಸಿಕ ಅನುಭವಗಳನ್ನು ತಿಳಿದುಕೊಂಡು, ಅವುಗಳನ್ನು ತಾನೂ ಅನುಭವಿಸಿ ಆತ ಇನ್ನಷ್ಟು 
ಶ್ರೀಮಂತನಾಗುತ್ತಾನೆ. ನಮ್ಮ ಜನಾಂಗದ ಸತ್ತ್ವಜಾಗೃತಿಗಳಿಗೋ ಜಾಡ್ಯ ದೌರ್ಬಲ್ಯಗಳಿಗೋ 
ತಕ್ಕಂತೆ ಒಮ್ಮೆ ಉತ್ಕರ್ಷ, ವೈಭವ ; ಇನ್ನೊಮ್ಮೆ ಅಪಕರ್ಷ, ಗ್ಲಾನಿ ; ಮತ್ತೊಮ್ಮೆ ಆಕ್ರಮಣ, 
ದಾಸ್ಯ, ಅಪಮಾನ ; ಮಗದೊಮ್ಮೆ ನವಜಾಗೃತಿ, ಪುನನಿರ್ಮಾಣ--ಹೀಗೆ ನಾನಾ ಅವಸ್ಥಾಂತರ ನ 
ಗಳಿಂದ ನಮ್ಮ ದೇಶ ಚರಿತ್ರೆಯ ದೀರ್ಫಯಾತ್ರೆ ಚಿಹ್ನಿತವಾಗಿದೆ. ಈ ಯಾತ್ರಾದರ್ಶನವು ಭಾರತೀಯ 


ವಿದ್ಯಾರ್ಥಿಗೆ ಇತಿಹಾಸದಿಂದ ಲಭಿಸುವುದು. ದೌರ್ಬಲ್ಯ, ಜಾಡ್ಯ, ಅನೈಕಮತ್ಕಗಳಿಗೆ ದೇಶವು 
CC-0. Jangamwadi Math Collection. Digitized by eGangotri 


೧೩೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಕಗಳ್ಸು 
ಗುರುತರವಾದ ಶಿಕ್ಷೆ ಅನುಭವಿಸಿದೆ. ವಿದೇಶೀಯರು ನಡೆಸಿದ ಆಕ್ರಮಣ ಕಾಲಗಳಲ್ಲಿ ಅವರು 
ನಮ್ಮ ಸಾವಿರಾರು ಸ್ತ್ರಿ "ಪುರುಷರನ್ನು ಅಪಹರಿಸಿ ವಿದೇಶಗಳಿಗೆ ಸಾಗಿಸಿದ್ದಾರೆ. ಸಾವಿರಾರು ಸಲ 
ನಾವು ಅಪಮಾನಕ್ಕೆ ಗುರಿಯಾಗಿದ್ದೇವೆ. ಅದಕ್ಕೇನು ಕಾರಣ? ನಮ್ಮ ಮಂದಮತಿ ಮಂದದೃಷ್ಟಿಗಳೇ 
ಕಾರಣ. ಸಂಕುಚಿತ ಸ್ವಾರ್ಥವೃತ್ತಿಯೇ ಕಾರಣ. ಸಮಗ್ರಭಾರತ ಒಂದೇ ದೇಶ ಎಂಬ ದೃಷ್ಟಿ 
ನಮ್ಮಲ್ಲಿರಲಿಲ್ಲ. ನಾವಿದ್ದ ಪ್ರದೇಶಕ್ಕೆ ಮಾತ್ರ, ನಮ್ಮ ನಮ್ಮ ಜಾತಿ ಪಂಥಗಳಿಗೆ ಮಾತ್ರ ನಮ್ಮ ದೃಷ್ಟಿ 
ಸೀಮಿತವಾಗಿತ್ತು. ನಾವು ಸಮಗ್ರ ದೇಶದ ಶ್ರೇಯಸ್ಸಾಧನೆಯ ದೃಷ್ಟಿಯನ್ನು ಬೆಳೆಸಿಕೊಂಡಿರಲಿಲ್ಲ 
ವಾಗಿ, ರಾಷ್ಟ್ರೀಯ ಜವಾಬ್ದಾರಿಯನ್ನೂ ರಾಷ್ಟ್ರ ಸೇವಾ ಬುದ್ಧಿಯನ್ನೂ ಕುದುರಿಸಿಕೊಂಡಿರಲಿಲ್ಲ. 
ಹಲವಾರು ಶತಮಾನಗಳವರೆಗೆ ಈ ವಿಚಾರಗಳು ನಮಗೆ ಹೊಳೆದಿರಲಿಲ್ಲವಾಗಿ, ನಮಗೆ ಪ್ರಾಪ್ತವಾದ 
ಕಪ್ಟನಷ್ಟಗಳಿಗೆ ಪಾರವಿರಲಿಲ್ಲ. ಕೆಲವು ಶತಮಾನಗಳ ಕಾಲ ದಾಸ್ಕವನ್ನೂ ದಬ್ಬಾಳಿಕೆಯನ್ನೂ 
ಅನುಭವಿಸಿದ ಮೇಲೆ, ಈಗ ಆಧುನಿಕ ಯುಗಕ್ಕೆ ಕಾಲಿಟ್ಟು, ಪಾಶ್ಚಾತ್ಮರೊಡನೆ ಸಂಪರ್ಕಕ್ಕೆ ಬಂದು, 
ಈ ಕಲ್ಪನೆಗಳ ಹಾಗೂ ಮೌಲ್ಯಗಳ ಹೊಳಹು ಪಡೆಯಲಾರಂಭಿಸಿದೆವು. ಆಗ ದೇಶದ ಸ್ವಾತಂತ್ರ್ಯಕ್ಕಾಗಿ 
ಹೋರಾಡಿದೆವು. ನಮ್ಮ ಕೆಲವರಲ್ಲಿ ನೂತನವಾದೊಂದು ರಾಷ್ಟ್ರೀಯ ಜಾಗೃತಿ ತಲೆದೋರಿ, ಅವರು 
ದೌರ್ಬಲ್ಯ ಅನೈಕಮತ್ಯಗಳನ್ನೂ ಪರಾಜಿತ ಭಾವವನ್ನೂ ದಾಸ್ಕಮನೋವೃತ್ತಿಯನ್ನೂ ತೊರೆಯು 
ವಂತೆ ದೇಶಕ್ಕೆ ಬೋಧಿಸಿದರು. ನೂರು ವರ್ಷಗಳ ಕಾಲ ಈ ಮೌಲ್ಯಗಳ ತಿಳಿವಳಿಕೆ ಪಡೆದ ಮೇಲೆ 
ದೇಶ ಎಚ್ಚೆತ್ತುಕೊಂಡಿತು. ಹಳೆಯ ತಮಸ್ಸು ಮಾಯವಾಗತೊಡಗಿತು. ಫಲವಾಗಿ, 1947ರಲ್ಲಿ 
ರಾಜಕೀಯ ಸ್ವಾತಂತ್ರ್ಯ ಬಂತು. ಅದರೊಡನೆ, ಭಾರತಕ್ಕೆ ನಿಜವಾದ ಒಗ್ಗಟ್ಟನ್ನೂ ಬಲವನ್ನೂ 
ಜನತೆಗೆ ಪ್ರಬುದ್ಧತೆ ತುಷ್ಮಿಪುಷ್ಟಿಗಳನ್ನೂ ತರಲು ದುಡಿಯುವ ಅವಕಾಶ ಬಂತು. 


೯. ಸ್ವಾತಂತ್ರ್ಯದ ಪಂಥಾಹ್ವಾನ 
ಮಾನವ ಸ್ವಾತಂತ್ರ್ಯದ ಹಾಗೂ ಘನತೆ ಸಮಾನತೆಗಳ ಆಧಾರದ ಮೇಲೆ ಈ ನಮ್ಮ ಭೂಮಿ 
ಯಲ್ಲಿ ಶಾಶ್ವತ ನಾಗರಿಕತೆ ಸಂಸ್ಕೃತಿಗಳನ್ನು ಕಟ್ಟುವ ಮಹತ್ತರ ಹೊಣೆಯನ್ನು ಸ್ವಾತಂತ್ರ್ಯ ತಂದಿರುವು 
ದಾಗಿದೆ. ಇದು ಇಂದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಶಿಕ್ಷಣದಿಂದ ಜನತೆಗೆ ಲಭಿಸತಕ್ಕ ಸುಯೋಗವೂ 
ಹೌದು, ಹೊಣೆಯೂ ಹೌದು. ಈ ಹೊಣೆಯನ್ನು ನೆರವೇರಿಸಲಾರದ ವಿದ್ಯೆ ವಿದ್ಯೆಯೇ ಅಲ್ಲ. ಈ 
ಬಗೆಯ ಶಿಕ್ಷಣ ದೊರೆತಾಗ ಬಾಳು ಸಾರ್ಥಕವೂ ಧ್ವೇಯನಿಷ್ಕವೂ ಆಗುವುದು. ಇಲ್ಲದೆ ಹೋದರೆ, 
, ಅದು ವ್ಯರ್ಥ. ೧೯೪೭ರಲ್ಲಿ ವಿದೇಶೀಯರ ಆಡಳಿತ ಮುಗಿದು ನಾವು ಸ್ವತಂತ್ರರಾದೆವಷ್ಟೆ. ಈ 
ಸ್ವಾತಂತ್ರ್ಯಕ್ಕೆ ಕೇವಲ ಉದ್ಯೋಗದ ಬೇಟೆ, ಬಿಳಿಯರ ನಿರ್ಗಮನದಿಂದ ತೆರವಾದ ಸ್ಥಾನಗಳನ್ನು 
ವರ್ಣೀಯರು ತುಂಬುವುದು--ಎಂದಷ್ಟೇ ಅರ್ಥವೆ ? ಸ್ವಾತಂತ್ರ್ಯಕ್ಕೆ ಅಷ್ಟೇ ಅರ್ಥವೆ, ಅಷ್ಟೇ 
ಮಹತ್ವವೆ? ರಾಷ್ಟ್ರ ಸ್ವಾತಂತ್ರ್ಯಕ್ಕೆ ಈ ಬಗೆಯ ಸಂಕುಚಿತವಾದ ಅರ್ಥ ಕಲ್ಪಿಸುವುದಾದರೆ, ಅದರಿಂದ 
ಮಾನವನು ಹೇಗೆ ತಾನೇ ಸಂತುಪ್ಪಿಯನ್ನೂ ಮಾನಸೋಲ್ಲಾಸವನ್ನೂ ಜೀವನ ಸಾರ್ಥಕ್ಕವನ್ನೂ 
ಪಡೆದಾನು ? ವ್ಯಕ್ತಿ ಮಂದದೃಷ್ಟಿ ತಳೆದು, ದೇಶದಿಂದ ಬೇರೆಯಾಗಿ ನಿಂತರೆ, ಅದು ಅವನಿಗೆ 


ಮರಣಸದೃಶವಾಗುವುದು. ಅಂಥವರ ಸಂಖ್ಯೆ ಬೆಳೆಯುತಾ 
ಪ ಹೋದರೆ, ಅದರಿಂದ ದೇಶವು 
ಮೃತಪ್ರಾಯವಾಗುವುದು. ಕ | 


೧೦. ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿ 
ವಸ್ತುಸ್ಥಿತಿ ಹೀಗಿರುತ್ತಾ, ನಮ್ಮ ರಾಷ್ಟ್ರ ಸ್ವಾತಂತ್ರ್ಯವನ್ನು ನಮ್ಮ ರಾಷ್ಟ್ರೀಯ ಜವಾಬ್ದಾರಿಯಿಂದ 


ಬೇರ್ಪಡಿಸುವಂತಿಲ್ಲ, ಭಾರತದ ಬೆಳವಣಿಗೆ ಹಾಗೂ ಅಭಿವೃದ್ಧಿ ಅದರ ಪ್ರಜೆಗಳದೇ ಹೊಣೆ. , 
ಬೇರಾರದೂ ಅಲ್ಲಂ ದೇಶದಲ್ಲಿ ಪಲ್ಲಛ್ಯು ಸಭ 898 ದರೆ, ಅದಕ್ಕೆ 


ನಮ್ಮ ಆಡಳಿತಗಾರರ ತರಬೇತಿ ಸ 
ನಾವೇ--ಈ ದೇಶದ ಪ್ರಜೆಗಳೇ--ಕಾರಣ. ಎಲ್ಲೋ ಎಡವಟ್ಟಾದರೆ, ಅದಕ್ಕೂ ನಾವೇ ಈ ದೇಶದ 
ಪ್ರಜೆಗಳೇ ಕಾರಣ. ಭಾರತವು ಸ್ವತಂತ್ರವಾಗುವ ಮುನ್ನ ಭಾರತದ ಎಲ್ಲ ತಪ್ಪೊಪ್ಪುಗಳಿಗೂ 
ಬ್ರಿಟನ್‌ ದೇಶವೇ ಹೊಣೆಯಾಗಿತ್ತು. ಲಂಡನ್ನಿನ ಪಾರ್ಲಿಮೆಂಟಿನಲ್ಲಿ ಭಾರತದ ಸೆಕ್ರೆಟರಿ ಆಫ್‌ 
ಸ್ಟೇಟ್‌ ಆಗಿದ್ದವನು ಇಲ್ಲಿಯ ದೋಷಗಳಿಗೆಲ್ಲ ಹೊಣೆಯಾಗಿದ್ದ. ಭಾರತ ಜನತೆ ಅನುಭವಿಸಿದ 
ಎಲ್ಲ ಅನ್ಕಾಯಗಳಿಗೂ ಕಷ್ಟನಿಷ್ಕುರಗಳಿಗೂ ಬ್ರಿಟಿಷ್‌ ಸರ್ಕಾರವನ್ನೇ ಭಾರತದ ರಾಷ್ಟ್ರ ಮುಖಂಡರು 
ದೂರುತ್ತಿದ್ದರು. ಆಗ ಭಾರತದ ಜನತೆ ಜವಾಬ್ದಾರಿಯ ಅರಿವೂ ಹೊರೆಯೂ ಅದಕ್ಕೆ ಬೇಕಾದ 
ಕಾರ್ಯಸ್ವಾತಂತ್ರ್ಯವೂ ಇಲ್ಲದ ಮಕ್ಕಳ ಹಾಗಿದ್ದರು. ಆದರೆ ಬ್ರಿಟಿಷರು ತೊಲಗಿ ಭಾರತ 
ಸ್ವತಂತ್ರವಾದೊಡನೆ, ಭಾರತದ ಜನತೆ ಈ ಹೊಣೆ ಹೊರಬೇಕಾಯಿತು. ಎಲ್ಲ ಸ್ವಾತಂತ್ರ್ಯದ್ದಲೂ 
ಅಂಥ ಹೊಣೆ ಅನುವರ್ತಿಯಾಗಿ ಬರುವುದಾಗಿದೆ. 
ಸ್ವಾತಂತ್ರ್ಯ ಮತ್ತು ಹೊಣೆ ಇವೆರಡು ಪೌರಗುಣಗಳನ್ನು ಗಳಿಸಿಕೊಳ್ಳಲು ತಪ್ಪಿ, ಸಂದರ್ಭಕ್ಕೆ 
ತಕ್ಕ ಸಾಮರ್ಥ್ಯವನ್ನು ಜನತೆ ಪ್ರಕಟಿಸದೆ ಹೋದರೆ, ಅವರು ದಾಸ್ಕ ಪರಾವಲಂಬನ ಮತ್ತು 
ಬಾಲಿಶ ವೃತ್ತಿಗಳಲ್ಲೇ ಮುಂದುವರಿದು, ಬ್ರಿಟಿಷ್‌ ಸರ್ಕಾರದ ಬಗೆಗೆ ತಾವು ಹಿಂದೆ ತಾಳಿದ್ದ ನಿಲುವನ್ನೇ 
ಸ್ವತಂತ್ರ ಭಾರತದ ಸರ್ಕಾರಕ್ಕೆ ವರ್ಗಾಯಿಸಿ "ಆಳು ಅರಸು' ಸಂಬಂಧವನ್ನೆ ಮುಂದುವರಿಸುವಂತಾಗು 
ವುದು. 
ಸ್ವತಂತ್ರ ಸಮಾಜದಲ್ಲಿ "ನೀನು', "ನಾನು' ಎಂಬ ಪದಗಳಿಗಿಂತ ಹೆಚ್ಚಾಗಿ "ನಾವು' ಎಂಬ 
ಪದವನ್ನೇ ಬಳಸಬೇಕಾಗುತ್ತದೆ. ಸ್ವಾತಂತ್ರ್ಯದ ಈ ಪರಿಣಾಮವನ್ನು ಜನ ಎಷ್ಟೋ ಬಾರಿ 
ಮರೆತುಬಿಡುತ್ತಾರೆ. ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಹೀಗೆ ಹೇಳಿದೆ : 
ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಂಪೂರ್ಣ ಪ್ರಭುತ್ವ ಸಂಪನ್ನ 
ಲೋಕತಂತ್ರಾತ್ನ ಕ ಗಣರಾಜ್ಯವಾಗಿ ವೃವಸ್ಥೆಗೊಳಿಸುವುದಕ್ಕಾಗಿಯೂ ; 
ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವೂ ವಿಚಾರ ಅಭಿವ್ಯಕ್ತಿ, ವಿಶ್ವಾಸ 
ಧರ್ಮ ಮತ್ತು ಉಪಾಸನಾ ಸ್ವಾತಂತ್ರ್ಯವೂ ಸ್ಥಾನಮಾನ ಮತ್ತು ಅವಕಾಶ ಸಮತೆಯೂ 
ದೊರೆಯುವಂತೆ ಮಾಡುವುದಕ್ಕಾಗಿಯೂ ; 
ವ್ಯಕ್ತಿಗೌರವವನ್ನೂ ರಾಷ್ಟ್ರದ ಏಕತೆಯನ್ನೂ ಸುನಿಶ್ಚಿತವಾಗಿ ನೆಲೆಗೊಳಿಸುವಂಥ ಬಂಧು 
ಭಾವನೆಯನ್ನು ಎಲ್ಲರಲ್ಲೂ ವೃದ್ಧಿ ಗೊಳಿಸುವುದಕ್ಕಾಗಿಯೂ ಸಂಕಲ್ಪ ಮಾಡಿದವರಾಗಿ ; 
ನಮ್ಮ ಸಂವಿಧಾನ ಸಭೆಯಲ್ಲಿ ಈ ೧೯೪೯ ನೆಯ ಇಸವಿ ನವೆಂಬರು ತಿಂಗಳು 
ಇಪ್ಪತ್ತಾರನೆಯ ತಾರೀಖಾದ ಇಂದಿನ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ 
ಅಧಿನಿಯಮಿತಗೊಳಿಸಿ ಆತ್ಮಾ ರ್ಪಿತ ಮಾಡಿಕೊಂಡಿದ್ದೇವೆ 
೧೧. ಪ್ರಜಾಪ್ರಭುತ್ವದಲ್ಲಿ ಪೌರತ್ವ 
ನಮಗೆ ಸಂವಿಧಾನವನ್ನು ಕೊಟ್ಟವರು ಸಂವಿಧಾನ ಸಭೆಯ ಸದಸ್ಯರಲ್ಲ, ಪ್ರಧಾನಮಂತ್ರಿ 
ಜವಹರಲಾಲ ನೆಹರುಗಳೂ ಅಲ್ಲ. ಈ ಚುನಾಯಿತ ಪ್ರತಿನಿಧಿಗಳ ಮೂಲಕ ಭಾರತದ ಜನತೆಯೇ 
ಅದನ್ನು ಕೊಟ್ಟಿರುವುದಾಗಿದೆ. ಅದನ್ನು ಚುನಾಯಿಸುವುದಕ್ಕೆ, ತಿದ್ದುಪಡಿ ಮಾಡುವುದಕ್ಕೆ ಅಥವಾ 
. ಶೀರಾ ಹೊಸ ಸಂವಿಧಾನವನ್ನೇ ರಚಿಸುವುದಕ್ಕೂ ಜನತೆಗೆ ಅಧಿಕಾರವಿದೆ. ಇದು ರಾಜಕೀಯ 
ಸ್ವಾತಂತ್ರ್ಯದ ಸಾರಸರ್ವಸ್ವ. ಆದುದರಿಂದ ಆತ್ಮವರ್ಚಸ್ಸನ್ನು ವೃದ್ಧಿಪಡಿಸಿಕೊಳ್ಳಬಯಸುವ 


ಸ್ರತಿಯೊ ಚಳಿ , ಸಂವಿಧಾನ ಪ್ರಸ್ತಾವನೆಯ 
ಬ್ಬ ಪೌರಸ್ಯೂ ದ್ವೇಶ್ಸಾಭ್ಲಿಮ್ಯಾನ ಪ್ರಜ್ಞೆಯನ್ನು ಬೆಳ್ಳೆ ಬೀಕು, ಸುವಿಧ ್ರಸ್ತಾ 


ಇಬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಳ 


"ನಾವು' ಎಂಬ ಸಮಷ್ಟಿ ವೃತ್ತಿಯನ್ನು ಉಳಿಸಿಕೊಂಡು, ವಿವೇಕಪೂರ್ಣ ನಿಲುವುಗಳನ್ನೂ ಆಚಾರ 
ನಿಯಮಗಳನ್ನೂ ಕುದುರಿಸಿಕೊಳ್ಳಬೇಕು. ಪ್ರಜಾಪ್ರಭುತ್ವದಲ್ಲಿ ಈ ಅಂತರಂಗ ಸ್ವಾತಂತ್ರ್ಯ ಹಾಗೂ 
ಹೊಣೆಗಾರಿಕೆಯ ಪ್ರಜ್ಞೆಯನ್ನು ಗಳಿಸಿಕೊಳ್ಳುವುದೇ ಶಿಕ್ಷಣದ ಸಾರಸರ್ವಸ್ವ. ಈ ಪೌರನೀತಿಯನ್ನು 
ಬೋಧಿಸುವ ವಿದ್ಯೆಗೆ ಅವಕಾಶ ನೀಡದ ಪ್ರಜಾಪ್ರಭುತ್ವವು ನಿರಂತರವಾಗಿ ತನ್ನ ಮೂಲವನ್ನೇ 
ಕೊರೆದು ನಿಸ್ಸತ್ತ್ವಗೊಳಿಸುವ ದರಿದ್ರ ಪ್ರಜಾಪ್ರಭುತ್ವವಾಗುವುದು. ಈ ಹೊಣೆಯನ್ನು ಅರಿತು 
ಕೊಂಡಾಗ, ನಾವು ಮಾಡುವ ಕೆಲಸದಲ್ಲಿ, ನಮ್ಮ ಕಾರ್ಯಸಿದ್ದಿಯಲ್ಲಿ ಹಾಗೂ ನಮ್ಮ ಸಮಸ್ಪ 
ಆಜಾರ ವರ್ತನೆಗಳಲ್ಲಿ ಪ್ರಬುದ್ಧತೆ, ಶ್ರದ್ಧೆ, ಹಾಗೂ ಸಾಮಾಜಿಕ ನಿಷ್ಠೆಗಳ ಮುದ್ರೆ ನಿಚ್ಚಳವಾಗಿ 
ಗೋಚರಿಸುವುದು. 


೧೨. ಶಾಂತ-ಮೌನ ಕರ್ಮದಿಂದ ರಾಷ್ಟ್ರ ನಿರ್ಮಾಣ 


ದೇಶದ ನೆಮ್ಮದಿಗೂ ಯೋಗಕ್ಷೇಮಕ್ಕೂ ಅದರ ಪೌರನೇ ಕಾರಣಕರ್ತ. ಲಕ್ಷಾಂತರ ಸೂಕ್ಷ್ಮ 
ಜೀವಿಗಳು ಸಾಗರಗರ್ಭದಲ್ಲಿ ಕಲೆ ಹಾಕಿದ ಚಿಪ್ಪುಗಳೇ ಒಟ್ಟುಗೂಡಿ ಸಾಗರದಿಂದ ಹವಳ 
ದ್ವೀಪಗಳಾಗಿ ಉದ್ಭವಿಸುವಂತೆ, ದಕ್ಷತೆ, ಸಹಕಾರ, ಸಮರ್ಪಣಭಾವಗಳಿಂದ ಪ್ರೇರಿತರಾದ ಲಕ್ಷಾಂತರ 
ಪೌರಜನರ ದುಡಿಮೆಯಿಂದಲೇ ದೇಶದ ನೆಮ್ಮದಿಯೂ ಯೋಗಕ್ಷೇಮವೂ ಕೈಗೂಡುತ್ತದೆ. ಹವಳ 
ದ್ವೀಪದ ರಚನೆಗೆ ಲಕ್ಷಾಂತರ ಸೂಕ್ಷ್ಮ ಚಿಪ್ಪುಗಳು ಬೇಕಾಗುತ್ತವೆ. ಅದೇ ರೀತಿ, ಲಕ್ಷಾಂತರ ಪೌರಜನ 
ಅಳಿಲ ಸೇವೆಯಿಂದ ಲಕ್ಷಾಂತರ ಗೃಹಿಣಿಯರು, ಶಿಲ್ಪಿಗಳು ರೈತರು, ಅಧ್ಯಾಪಕರು, ಸರ್ಕಾರಿ 
ನೌಕರರೇ ಮುಂತಾದವರು ಸದ್ದಿಲ್ಲದೆ ಮಾಡಿದ ದುಡಿಮೆಯಿಂದ ರಾಷ್ಟ್ರದ ನಿರ್ಮಾಣ ವಾಗುವುದು. 
ಇತಿಹಾಸ ರಚನೆಗೆ ಲಕ್ಷಾಂತರ ಶ್ರೀಸಾಮಾನ್ಯರ ಜೀವನ ಕಾರ್ಯಗಳಿಂದ ಹೊಮ್ಮುವ ಮೌನ 
ಶಕ್ತಿಗಳು ಕಾರಣವೇ ಹೊರತ್ತು ವಿಸ್ಮಯಕರ ಘಟನಾವಳಿಗಳಾಗಲಿ ಥಳುಕಿನ ವ್ಯಕ್ತಿಗಳಾಗಲಿ 
ಕಾರಣವಲ್ಲ. ಸ್ವಾಮಿ ವಿವೇಕಾನಂದರು ನಮಗೆ ಕಲಿಸಿದ ನಿಲುವೇನೆಂದರೆ, "ಬೇರೆಯವರೆಲ್ಲ ತಮ್ಮ 


ಕೆಲಸವನ್ನೇ ಅವಲಂಬಿಸಿದೆ' ಎಂಬ ನಿಲುವೇ ಹೊರತು, ಈಗ ನಾವು ಒಮ್ಮೊಮ್ಮೆ ಹೇಳುವಂತೆ 
"ಉಳಿದವರೆಲ್ಲ ಅವರವರ ಕೆಲಸ ಮಾಡಿದ್ದಾಗಲಿ, ಆಮೇಲೆ ನನ್ನ ಕೆಲಸ ಮಾಡುತ್ತೇನೆ' ಎಂಬ 
ವಿರುದ್ಧ ನಿಲುವಲ್ಲ, ಈ ನಿಲುವು ಅಂತರಂಗ ದಾರಿದ್ರ್ಯದ ಸೂಚನೆ. ಆ ಮೊದಲ ನಿಲುವು ಮನಸ್ಸಿನ 
ದೃಢತೆ ಘನತೆಗಳ ಲಕ್ಷಣ, ಅದು ಕರ್ತವ್ಯ ಹೊಣೆಗಾರಿಕೆಗಳ ಪ್ರಜ್ಞೆಯಾಗಿ ಪ್ರಕಟವಾಗುವುದು ; 
ವ್ಯಕ್ತಿಗತ ಸಾಮರ್ಥ್ಯ ಗರಿಮೆಗಳಿಂದ ಹೊರಡುವುದು. 

೧೩. ಪೌರತ್ವದ ಅರ್ಥ 


ಧು ಸಚಿವಾಲಯದ ಉದ್ಯೋಗಿಗಳಾಗಲಿ, ಬೇರೆಡೆಯ ಉದ್ಯೋಗಿಗಳಾಗಲಿ, ಪುರುಷ 
ಸ್ತ್ರೀಯರಾಗಲಿ, ಅವರೆಲ್ಲರಿಗೂ ಸಮಾನವಾದ ಒಂದು ಮೂಲಭೂತ ವ್ಯಕ್ತಿತ್ವವಿದೆ-- 
ಓವುಳ್ಳವರು. ಪ್ರತಿಯೊಬ್ಬರೂ ಮೂಲತಃ ಈ ದೇಶದ 


ಯರು ಗಳೇ, ಆಡಳಿತಗಾರರೇ, ವೈದ್ಯರೇ, 
ಇಂಜಿನಿ ಗಳೇ, ನ್ಯಾಯವಾದಿಗಳೇ, ಉದ್ಯಮ ರೆ 6 ವೈದ್ಯ 
ಗೌಣ. ಇವು ವ್ಯಕ್ತಿಯ ಸಾಮಾಜಿಕ ಕರ್ಮಗ್ಗ್‌ ಕಾರ್ಮಿಕರೇ, ಕೃಷಿ ಕಾರ್ಮಿಕರೇ ಎಂಬ ಪ್ರಶ್ನೆ 
ಸವ Jangamwadi ರ್ನಾಗಳ್ತು ಅಪ್ಟ, ರಥಕಮನಗಳೊದ್ರುಅವನ ವ್ಯಕ್ತಿಗತ 


ನಮ್ಮ ಆಡಳಿತಗಾರರ ತರಬೇತಿ ಜು 
ವೈಶಿಷ್ಟ್ಯದ ಸ್ವಲ್ಪಾಂಶ ಮಾತ್ರ ಪ್ರಕಟವಾಗುವುದು. ಆದರೆ ಅವನು (ಳು) ತನ್ನ ಪೂರ್ಣ ಸಾಮಾಜಿಕ 
ವ್ಯಕ್ತಿತ್ವವನ್ನು ತನ್ನ ಪೌರತ್ವದಲ್ಲೇ ಕಂಡುಕೊಳ್ಳುತ್ತಾನೆ(ಳಿ). ಸಾಮಾಜಿಕ ಕಾರ್ಯಕರ್ತನೊಬ್ಬನನ್ನು- - 
ಉದಾಹರಣೆಗೆ ಒಂದು ಮಂತ್ರಾಲಯದ ಸಹಕಾರ್ಯದರ್ಶಿಯನ್ನು- ತರ್ಕಬದ್ಧವಾಗಿ ಸ, 
ಮಾನವನ ಸಮಗ್ರ ವ್ಯಕ್ತಿತ್ವಕ್ಕೂ ಅವನ ಅಧಿಕಾರಮೂಲವಾದ ಅಸಮಗ್ರ ವ್ಯಕ್ತಿತ್ವಕ್ಕೂ ಇರುವ 
ವ್ಯತ್ಯಾಸ ಸ್ಪಷ್ಟವಾಗುವುದು. ತರ್ಕಶಾಸ್ತ್ರದಲ್ಲಿ ಒಂದು ಪದಾರ್ಥದ ನಿರ್ವಚನ ಮಾಡುವ ಕಾಲಕ್ಕೆ, 
ಅದಕ್ಕೆ ಎರಡು ಲಕ್ಷಣಗಳನ್ನು ಸೂಚಿಸುತ್ತೇವೆ. ಒಂದು, ಅದರ ಸಾಮಾನ್ಯ ಲಕ್ಷಣ ; ಇನ್ನೊಂದು 
ಅದರ ವಿಶೇಷ ಲಕ್ಷಣ. ಒಂದು, ಅದರ ವ್ಯಾಪಕ ಸಾಮಾನ್ಯತೆಯನ್ನು ಸೂಚಿಸುವುದು; ಇನ್ನೊಂದು, 
ಅದರ ವೈಯಕ್ತಿಕ ವೈಶಿಷ್ಟ್ಯವನ್ನು ಸೂಚಿಸುವುದು. ಒಂದು ಪದಾರ್ಥವನ್ನು ನಿರ್ವಚಿಸುವಾಗ, ಅದು 
ಯಾವ ವರ್ಗಕ್ಕೆ ಸೇರಿದೆ, ಅದರ ಸ್ವರೂಪವೇನು, ಅದರ ಕರ್ಮವೇನು ಎಂದು ಹೇಳುತೇವೆ. 
ಹೀಗೆ ಅಧಿಕಾರಿಯೊಬ್ಬನ ಕುರಿತು ಹೇಳುವುದಾದರೆ ಆತ ಸಹಕಾರ್ಯದರ್ಶಿಯ "ಕರ್ಮ'ವನ್ನು 
ನಿರ್ವಹಿಸಲು ನಿಯುಕ್ತನಾದ ಪೌರ ಎಂದು ವಿವರಿಸುತ್ತೇವೆ. ಅದೇ ರೀತಿ, ಗುಮಾಸ್ತನಾದವನು 
ಗುಮಾಸ್ತ “ಕರ್ಮ'ವನ್ನು ನಿರ್ವಹಿಸಲು ನಿಯುಕ್ತನಾದ ಪೌರ. ಮಂತ್ರಿ, ಅಧ್ಯಾಪಕ, ರುಾಡಮಾಲಿ, 
ಗೃಹಿಣಿ ಮುಂತಾದವರ ವಿಚಾರವೂ ಹೀಗೆಯೇ. ಇವರನ್ನೆಲ್ಲ ಆಯಾ ಕರ್ಮಗಳನ್ನು ನಿರ್ವಹಿಸುವ 
ಇಲ್ಲವೆ ನಿರ್ವಹಿಸಬೇಕಾದ ಪೌರರೆಂದು ನಿರ್ವಚಿಸಬೇಕು. "ಪೌರ' ಎಂಬ ಪದ ಅತ್ಯಂತ 
ವ್ಯಾಪಕಾರ್ಥದ ಪದ. ಅದು ಒಂದು ಕೇಂದ್ರ ದೃಷ್ಟಿಯಲ್ಲಿ ಒಬ್ಬನೇ ವ್ಯಕ್ತಿಯ ನಾನಾ ಕರ್ಮಸಂಬಂಧ 
ಗಳನ್ನು ಅಂತರ್ಗತಗೊಳಿಸುವ ಪದ ಮಾತ್ರವಲ್ಲ, ರಾಷ್ಟ್ರೀಯ ಸಮಷ್ಟಿಯಲ್ಲಿ ಕೋಟ್ಕಂತರ 
ವ್ಯಕ್ತಿಗಳನ್ನು ಹಾಗೂ ಅವರ ಕರ್ಮಗಳನ್ನು ಸಮಾವೇಶಗೊಳಿಸುವ ಪದವೂ ಹೌದು. 
ಆದಕಾರಣ, ಭಾರತದ ನಾನೂರ ಮೂವತ್ತು ಮಿಲಿಯ ಜನರ ಪೈಕಿ ಒಬ್ಬೊಬ್ಬರನ್ನೂ 
ನಿರ್ವಚಿಸುವ ಕಾಲಕ್ಕೆ, ಅವರಲ್ಲಿ ಪ್ರತಿಯೊಬ್ಬರ ಬಗೆಗೂ ಎರಡೆರಡು ಅಂಶಗಳನ್ನು ಹೇಳುತ್ತೇವೆ-- 
ಸಾಮಾನ್ಯಾಂಶ ಒಂದು, ವಿಶೇಷಾಂಶ ಇನ್ನೊಂದು. ಒಂದು ಅವನ(ಳ) ಸಾಮಾನ್ಯ ವೃತ್ತಿ. ಇನ್ನೊಂದು 
ಅವನ(೪) ವಿಶೇಷ ವೃತ್ತಿ. ಪೌರತ್ವವು ಉಭಯ ಸಾಮಾನ್ಯ ಲಕ್ಷಣ. ಪ್ರತಿಯೊಬ್ಬನೂ(ಳೂ) 
ಪ್ರಥಮತಃ ಪೌರ(ಳು). ತನ್ನ ಪೌರತ್ವ ಪ್ರಕಟನೆಯ ಸಾಧನವಾಗಿ ಅವನು(ಳು) ನಿರ್ವಹಿಸುವ ವಿಶೇಷ 
ಸಾಮಾಜಿಕ ಕರ್ಮಕ್ಕೆ ಎರಡನೆಯ ಸ್ಥಾನ. ಹೀಗೆ, ನಮ್ಮ ಪೌರವೃಷ್ಟಿಯಲ್ಲಿ ನಮ್ಮ ಸಮಗ್ರ 
ರಾಷ್ಟ್ರೀಯ ವ್ಯಕ್ತಿತ್ವ ಅಭಿವ್ಯಕ್ತವಾಗುವುದು. ಸಹಕಾರ್ಯದರ್ಶಿ, ಮಂತ್ರಿ, ದೀನದಲಿತರು, ಬಡ 
ರಾಡಮಾಲಿ--ಇವರೆಲ್ಲರಿಗೂ ಸ್ವತಂತ್ರ ಭಾರತದ ಪೌರರಾಗಿ ಒಂದೇ ಸ್ಥಾನ. ಅವರ ಕರ್ಮಗಳು 
ಬೇರೆ ಬೇರೆ ಆದರೆ ಅವರ ಮುಖ್ಯ ಸ್ವರೂಪ ಒಂದೇ. ಪ್ರಜಾಪ್ರಭುತ್ವದಲ್ಲಿ ಇದೇ ಮಾನವ ಘನತೆಯ 
ಎ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಈ ವಿಶಿಷ್ಟತೆಯ ಅಭಿವ್ಯಕ್ತಿಯೇ ಪ್ರಜಾಪ್ರಭುತ್ವದಲ್ಲಿ ಶಿಕ್ಷಣದ 
ದ್ವೇಶ. 


೧೪. ಇಬ್ಬಗೆಯ ಸಂಘಟನೆ 

ಪೌರನು ಮೊದಲನೆಯದಾಗಿ, ತನ್ನ ವ್ಯಕ್ತಿತ್ವದೊಳಗೆ--ನಿಜವಾದ ಮನುಷ್ಯತ್ವ ಸಾಧನೆಯಿಂದ ; 
ಎರಡನೆಯದಾಗಿ, ಅಸಂಖ್ಯ ಬಾಂಧವರೊಡನೆ, ಪ್ರಜಾಪ್ರಭುತ್ವಾತ್ಮಕ ವ್ಯಕ್ತಿತ್ವ ಸಾಧನೆಯಿಂದ 
ಹೀಗೆ ಇಬ್ಬಗೆಯ ಸಂಘಟನೆಯನ್ನು ಸಾಧಿಸುತ್ತಾನೆ. ಈ ಪೌರತ್ವವು ಮೂಲತಃ ಮಾನವನ ಅಂತರಂಗ 
ಸ್ಥಿತಿ-ಅಂತರಂಗದಲ್ಲೇ ಸಾಧಿಸಿ, ಹೊರಗಡೆ ನಿಲುವು, ಕ್ರಿಯೆ ಚರ್ಯೆಗಳಲ್ಲಿ ಅಭಿವ್ಯಕ್ತಿ ಬಯಸುವ 
ಮೌಲ್ಯ. ಹೀಗ್ಗಂದರೆ ಏನಾಯಿತು ? ಮಾನವನ ಅಂತರಂಗಕ್ಕೆ ಸ್ವಾತಂತ್ರ್ಯ ಸಮಾನತೆಗಳ ವ್ಯಾಪನೆ, 
ಎಂದು ಈ ಮಾತಿನ ಅರ್ಥ. ಪೌರನಾದವನು ಅನ್ನರ ದಾಸನೂ ಆಗಲಾರ, ಒಡೆಯನೂ ಆಗಲಾರ. 


CC-0. Jangamwadi Math Collection. Digitized by eGangotri 


bas ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಮಗಳ್ಳು 
ಸ್ವಕೀಯ ಸ್ವಾತಂತ್ರ್ಯವನ್ನೂ ಘನತೆಯನ್ನೂ ಬಯಸುವಂತೆಯೇ ಆತ ಅನ್ಯರ ಸ್ವಾತಂತ್ರ [ವನ್ನೂ 
ಘನತೆಯನ್ನೂ ಬಯಸುತ್ತಾನೆ. ಕಾಯಕದ ರಹಸ್ಯವನ್ನೂ ಸಹಕಾರ ಕೂಡು-ಕೆಲಸಗಳ ಕಲೆಯನ್ನೂ 
ಆತ ಅರಿತವನಾಗಿದ್ದಾನೆ. ಅವನಿಗೆ ಸ್ವಾತಂತ್ರ್ಯವೆಂದರೆ ಬಹಿರಂಗ ಸಜ್ಜು ಮಾತ್ರವಲ್ಲ, ಸಾಮಾಜಿಕ 
ಸ್ಥಾನಮಾನ ಮಾತ್ರವಲ್ಲ--ಅದು ಅವನ ಬುದ್ಧಿಗುಣ ಹೃದಯಗುಣಗಳ ಸ್ವರೂಪವೂ ಹೌದು. 
ಅವನು ನಿರ್ವಹಿಸುವ ಕರ್ಮವಿಶೇಷವು ಅವನ ಸ್ವಯಂಸ್ಫೂರ್ತವಾದ, ಹರ್ಷದಾಯಕವಾದ, 
ಸಮರ್ಥವಾದ ವ್ಯಕ್ತಿತ್ವವನ್ನೇ ಪ್ರಕಟಿಸುವುದು. ಹೃದಯ ಸಂಪೂರ್ಣವಾಗಿದ್ದರೆ, ಬಾಯಿ ಮಾತಾಡು 
ವುದು, ಕೈಯೂ ದುಡಿಯುವುದು ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು. ಅವನ ಕರ್ಮವು ಅಂತರಂಗ 
ದಾರಿದ್ರ, ಸೂಚಕವಾದ, ಹೊರಗಡೆಯ ಪ್ರಶಸ್ತಿಗಳಿಂದಲೋ ಶಾಸ್ತ್ರಗಳಿಂದಲೋ ಬರುವ ಕೃಪಣ 
ಫಲವಲ್ಲ. ಇನ್ನಷ್ಟು ಸಮರ್ಥ ಕಾರ್ಯ ನಿರ್ವಹಣೆಗೆ, ಇನ್ನಷ್ಟು ಸಂತುಪ್ಪಿಕರವಾದ ಸಾಮಾಜಿಕ 
ಸಂಬಂಧಗಳ ಕುದುರಿಕೆಗೆ, ಸಾಧಕವಾದ ಶಕ್ಕ್ಳುತ್ಸಾಹಗಳ ಬುಗ್ಗೆಯೊಂದು ಅವನ ಹೃದಯಾಂತರಾಳ 
ದಲ್ಲಿ ಚಿಮ್ಮುವುದು--ಇದು ಮೇಲೆ ಹೇಳಿದ ಇಬ್ಬಗೆಯ ಸಂಘಟನೆಯ ಪಲ. ಇದು ರಾಜಕೀಯ 
ಹಾಗೂ ನೈತಿಕ ಘಟಕಗಳಿಂದ ಹೊಮ್ಮುವ ಮಾನವಘನತೆ. ಸ್ವಾತಂತ್ರ್ಯ ಹೊಣೆಗಾರಿಕೆಗಳ 
ಚೈತನ್ಮದಾಯಕ ವಾಯುಸೇವನೆಯೇ ಮಾನವನ ಆತ್ಮೋನ್ನತಿಗೆ ಸಾಧನ. ಅದಿಲ್ಲದೆ ಹೋದರೆ, 
ಆತ ಅಪ್ರಬುದ್ಧನಾಗಿಯೇ, ಕ್ಷುದ್ರನಾಗಿಯೇ ಉಳಿಯುತ್ತಾನೆ. ಈ ಹೊಣೆಯೇ ಪೌರತ್ವದ ಅತ್ಯಂತ 
ಮಹತ್ವದ ಘಟಕ. ಭಾರತೀಯರಾದ ನಾವು ಈ ಕಲ್ಪನೆಯನ್ನು ಈಗ ಸಾತ್ಮ್ಯಗೊಳಿಸಿಕೊಳ್ಳಬೇಕಾಗಿದೆ. 
ರಾಜಕೀಯವಾಗಿ ಸ್ವತಂತ್ರರಾದಾಗ, ನಾವು ಬಾಹ್ಮಸ್ವಾತಂತ್ರ್ಯವನ್ನು ಪಡೆದಂತಾಯಿತು. ಈ ಬಾಹ್ಮ 
ಸ್ವಾತಂತ್ರ್ಯವನ್ನು ಹೊಣೆಗಾರಿಕೆಯೊಡನೆ ಹೆಣೆದುಕೊಂಡಾಗ್ಯ ಆಂತರಿಕ ಸ್ವಾತಂತ್ರ್ಯವನ್ನೂ ಗಳಿಸಿ 
ಕೊಂಡಂತಾಗುವುದು. ಭಾರತೀಯ ಸ್ತ್ರೀಪುರುಷರ ವರ್ಚಸ್ಸೂ ಸ್ಥಾನಮಾನಗಳೂ ವೃದ್ಧಿಯಾಗ 
ಬೇಕಾದರೆ ಇದೊಂದೇ ಮಾರ್ಗ. 


೧೫. ಮಾನಸಿಕ ಅಪಕ್ಕೆತೆಯ ಸಮಸ್ಸೆ ' 


ದೃಷ್ಟಾಂತಕ್ಕೆ ನಮ್ಮ ತರುಣರನ್ನು ತೆಗೆದುಕೊಳ್ಳಿ. ಸ್ವತಂತ್ರಭಾರತದ ಪೌರರಾಗಿರುವುದರಿಂದ 
ಅವರನ್ನು ಸ್ವತಂತ್ರ ವ್ಯಕ್ತಿಗಳು ಎಂದು ಕರೆಯುತ್ತೇವೆ. ಆದರೆ, ಸ್ವಾತಂತ್ರ್ಯವು ಹಾಗೆ ತಾನಾಗಿ 
ಜ್ಯ 1 ಅದರ ಸಾಧನೆಗೆ ಆತ ಶ್ರಮಿಸಬೇಡವೇ ಆತ ರಸ್ತೆಗಳಲ್ಲಿ ಓಡಾಡಿ, ದೀಪದ 
ಸ ವ ಸ ಕಿಟಕಿ ಗಾಜುಗಳನ್ನೆಲ್ಲ ಒಡೆದು ಪುಡಿಮಾಡಿದ ಎಂದು ಭಾವಿಸೋಣ. 
Ka ಸು ಕರೆಯಲಾಗುವುದೆ ? ಈ ಪ್ರಶ್ನೆಗೆ ಉತ್ತರವಾಗಿ "ಹೌದು' ಎನ್ನಲೂ 
ಚ ಸ ಬಹುದು. ಒಂದು ದೃಷ್ಟಿಯಿಂದ ಆತ ಪೌರನೇ ಹೌದು--ಏಕೆಂದರೆ 
ದ ತ್ರ ವವನು ಆದರೆ, ಇನ್ನೊಂದು ದೃಷ್ಟಿಯಿಂದ, ಇನ್ನೊಂದು 
ತ್‌ ಟ್ರ ಪೌರನೇ ಅಲ್ಲ...-ಏಕೆಂದರೆ ಸಮಾಜದ ಬಗೆಗೆ ತನ್ನ ಹೊಣೆಗಾರಿಕೆ 
ತಿಳಿದುಕೊಂಡಿಲ್ಲ. ರಾಷ್ಟ್ರದ ಸೊತ್ತನ್ನು ಮನಬಂದಂತೆ ಧ್ವಂಸ ಮಾಡು 


ಕ ದ ನೈತಿಕವಾಗಿಯೂ ಅಪ್ರಬುದ್ಧ. ಆ ತೆರವಾದ 
ಯಾದರೆ, ಅವರ ಬಾಲಿಶ ಕೃತ್ನಗಳ್ಳನ್ನು ದೇಶ ಮನ್ನಿಸ 


CC-0. Jangamwadi Math Collection. Digitized by 001% 


ರಬೇತಿ 
ನಮ್ಮ ಆಡಳಿತಗಾರರ ತರಬೇ ಎ 


ಬಹುದು. ಆದರೆ ಅಂಥವರ ಸಂಖ್ಯೆ ತಕ್ಕಷ್ಟು ದೊಡ್ಡದಾಗಿದ್ದರೆ, ಜವಾಬ್ದಾರಿ ತಿಳಿದ ಜನಿಕ 
ತೀರಾ ಕಡಿಮೆಯಾಗಿದ್ದರೆ, ಅದು ದೇಶದಲ್ಲಿ ತೀವ್ರ ಕಳವಳಕ್ಕೆ ಕಾರಣವಾಗುವುದು. ಸದ; ಇಲ್ಲಲ 
ನಮ್ಮ ದೇಶ ಅಂಥ ಸ್ಥಿತಿಯಲ್ಲಿರುವಂತೆ ತೋರುವುದು. ಹೊಣೆಯ ತಿಳಿವಳಿಕೆ ಮೂಡುವುದೂ 
ಮುಳುಗುವುದೂ ಅಲ್ಲಸಂಖ್ಯಾತರಲ್ಲಿ. ನಮ್ಮ ಜನತೆಯಲ್ಲಿ ಬಹು ಮಂದಿಯ ಮನೋಬುದ್ಧಿಗಳಿಗೆ 
ಅದು ವ್ಯಾಪಿಸಿಲ್ಲ. ಈ ಮಾತು ನಮ್ಮ ತರುಣರಿಗೆ ಮಾತ್ರವಲ್ಲ, ವಯೋವೃದ್ದರಿಗೂ 
ಅನ್ವಯಿಸುವುದು. ಸ್ವತಂತ್ರ ಭಾರತದ ವಿದ್ಯಾವಂತ ಸಮಾಜದಲ್ಲಿರುವ ಸ್ವತಂತ್ರ ವ್ಯಕ್ತಿಗಳಲ್ಲಿ ಈ 
ಮನೋಭಾವದ ಅಭಾವವೇ ನಮ್ಮ ದೇಶದ ಹಲವಾರು ಸಂಕಟಗಳಿಗೆ ಕಾರಣ. WE 

ಪೌರರಲ್ಲಿ ಈ ಹೊಣೆಗಾರಿಕೆಯನ್ನು ಕುದುರಿಸುವುದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಶಿಕ್ಷಣವೇ ಮೂಲ 
ಸಾಧನ. ಇದನ್ನು ಸಾಧಿಸಲು ಶಿಕ್ಷಣಕ್ಕೆ ಸಾಧ್ಯವಾಗದೆ ಹೋದರೆ, ಪ್ರಜಾಸತ್ತೆಗೆ ಅಪಾಯ ಕಟ್ಟಿಟ್ಟ 
ಗಂಟು. ಇಂದಿಗೂ ನಮ್ಮ ಪ್ರಜಾಸತ್ತೆ ಅಪಾಯಸ್ಥಿತಿಯಲ್ಲಿರುವುದಾದರೆ, ಅದಕ್ಕೆ ನಮ್ಮ ಶಿಕ್ಷಣದ 
ಥೈೇಯಗಳಲ್ಲೂ ಪದ್ಧತಿಗಳಲ್ಲೂ ಕಂಡುಬರುವ ಈ ಕೊರತೆಯೇ ಕಾರಣವೆಂದು ನನ್ನ ಅಭಿಪ್ರಾಯ. 
ಸ್ವತಂತ್ರ. ಸಮಾಜಗಳ ನಾಶಕ್ಕೆ ಹೊರಗಡೆಯ ಆಕ್ರಮಣಗಳಿಗಿಂತ ಹೆಚ್ಚಾಗಿ ತಮ್ಮ ಸ್ವಭಾವ 
ದೋಷಗಳೇ ಕಾರಣ. ಸ್ವತಂತ್ರ ಸಮಾಜ ಅಭಿವೃದ್ಧಿಗೆ ಬರಬೇಕಾದರೆ, ಸ್ವಾತಂತ್ರ್ಯ ಹೊಣೆಗಾರಿಕೆಗಳ 
ಪ್ರಜ್ಞೆ ಈ ಸಮಾಜದಲ್ಲಿ ವ್ಯಾಪಕವಾಗಿ ಹರಡಿರಬೇಕು. ಮಕ್ಕಳ ಹೊಣೆಗೇಡಿತನವನ್ನೇನೋ 
ಸಮಾಜವು ನಿರ್ಲಕ್ಷಿಸಬಹುದು. ಮಕ್ಕಳು ಹೊಣೆಗೇಡಿಗಳಾಗಿರುವುದೇನೋ ಸಹಜವೇ. ಇಲ್ಲೂ 
ಸಹ ಶಿಷ್ಟಾಚಾರದ ಫಲವಾದ ಸದ್ವಿಚಾರ ಸದಾಚಾರಗಳನ್ನು ಕುದುರಿಸುವ ನಿಮಿತ್ತವಾಗಿ ಮಕ್ಕಳಿಗೂ 
ಸೂಕ್ತ ಶಿಕ್ಷಣ ಕೊಡಿಸುವ ವಿಚಾರವನ್ನು ಸ್ವತಂತ್ರ ಸಮಾಜ ಅಲಕ್ಷಿಸುವಂತಿಲ್ಲ. ಆದರೆ, ಯಾವ 
ಸಮಾಜವೇ ಆಗಲಿ, ತರುಣರಲ್ಲೂ ವಯಸ್ಕರಲ್ಲೂ ಹೊಣೆಗೇಡಿತನವನ್ನು ಉಳಿಯಗೊಟ್ಟರೆ, 
ತಾನೂ ಉಳಿಯಲಾರದು. ಅವರು ಪ್ರಾಯಕ್ಕೆ ಬಂದು ಮತಾಧಿಕಾರ ಪಡೆದಾಗಲೂ ಬಾಲ್ಕದ 
ಹೊಣೆಗೇಡಿತನವನ್ನೇ ಮುಂದುವರಿಸಿಕೊಂಡು ಬಂದರೆ, ಅದು ವ್ಯಕ್ತಿಗೂ ಸಮಾಜಕ್ಕೂ ತೀವ್ರ 
, ಚಿಂತೆಗೆ ಕಾರಣವಾಗಬೇಕು. ಅದು ಸಮಾಜದ ಶಿಕ್ಷಣ ವ್ಯವಸ್ಥೆಯ ಕೊರತೆಯನ್ನೇ ಸೂಚಿಸುವುದು. 
ಯಾವ ಸಮಾಜದಲ್ಲೂ ವಿದ್ಯಾಪದ್ಧತಿಯು ಪರಿಪೂರ್ಣವಾಗಿಲ್ಲ, ನಿಜ. ಪ್ರತಿಯೊಂದು ಸಮಾಜ 
ದಲ್ಲೂ ಇರುವ ಕುಂದುಕೊರತೆಗಳು ವ್ಯಕ್ತವಾಗುವುದು ದುಷ್ಕರ್ಮಿಗಳಿಂದ ಹಾಗೂ ಸಮಾಜವಿರೋಧಿ 
ವ್ಯಕ್ತಿಗಳಿಂದ. ಆದೂ ನಿಜ. ಆದರೆ, ಸ್ವತಂತ್ರ ಸಮಾಜದಲ್ಲಿ ವಿದ್ಯಾಪದ್ಧತಿಯ ಯಶಸ್ಸು ವ್ಯಕ್ತ 
ವಾಗುವುದು ಅದರ ಅಸಂಖ್ಯ ಪೌರಜನರ ಸ್ವಭಾವದಲ್ಲಿ, ಕಾರ್ಯದಕ್ಷತೆಯಲ್ಲಿ, ಸಾಮಾಜಿಕ ಜಾಗೃತಿ 
ಯಲ್ಲಿ. ನಮ್ಮ ಸ್ವತಂತ್ರ ಸಮಾಜದ ದೌರ್ಬಲ್ಯವೂ ಅದರ ಶಿಕ್ಷಣಪದ್ಧತಿಯ ನ್ಯೂನಾತಿರೇಕಗಳೂ 
ಸ್ಪಷ್ಟವಾಗಿ ಗೋಚರವಾಗುವುದು ಈ ವಿಚಾರದಲ್ಲಿ. ಯಾವ ಸ್ವತಂತ್ರ ಸಮಾಜದಲ್ಲಾದರೂ 
ದುಷ್ಕರ್ಮಿ ವರ್ಗವು ಸಮಾಜ ವಿರೋಧಿಗಳ ಕೇವಲ ಪುಟ್ಟ ವರ್ಗ. ಭಾರತೀಯ ಸಮಾಜದಲ್ಲಾ 
ದರೋ ಇಂದು ಎಲ್ಲೆಲ್ಲೂ ಹರಡಿಕೊಂಡಿರುವುದು ಇದೇ ವರ್ಗ. ಇದು ಸ್ವಾತಂತ್ರ್ಯೋತ್ತರ ಭಾರತದ 
ಜನತೆಯಲ್ಲಿ ಹರಡಿರುವ ಮಾನಸಿಕ ಅಪ್ರಬುದ್ಧತೆಯ ಸೂಚನೆ. 

ಅರವತ್ತೈದು ವರ್ಷಗಳ ಹಿಂದೆ ಸ್ವಾಮಿ ವಿವೇಕಾನಂದರು ಹೇಳಿದ ಮಾತು ಇಂದಿಗೂ ನಿಜ. 
೧೮೯೭ರಲ್ಲಿ ಪಾಶ್ಚಾತ್ಮ ದೇಶಗಳಿಂದ ಮರಳಿದ ಮೇಲೆ ಕೊಟ್ಟ 'ನನ್ನ ಆಂದೋಲನ ಯೋಜನೆ' 
(My plan of compaign) ಎಂಬ ಪ್ರಸಿದ್ಧ ಭಾಷಣದಲ್ಲಿ ಸ್ವಾಮೀಜಿಯವರು ಆ ಬಗೆಯ 
ಅಪ್ರಬುದ್ಧರನ್ನು “ಮೀಸೆ ಹೊತ್ತ ಮಕ್ಕಳು” ಎಂದು ವರ್ಣಿಸಿದರು. ಇಂದೀಗ ಭಾರತದ 
ಸಶಿಕ್ಷಿತರೆನಿಸಿ ಉಚ್ಚಸ್ಥಾನಗಳನ್ನೂ ಕೆಳವರ್ಗದ ಸ್ಥಾನಗಳನ್ನೂ ತುಂಬುವವರು ಅಂತಹ "ಮೀಸ 
ಹೂತ್ತ ಮಕ್ಕಳು', ಅವರ ದೇಹದ ವಯಸ್ಸಿಗೆ ತಕ್ಕಂತೆ ಅವರ ಮನಸ್ಸು ಬೆಳೆದಿಲ್ಲ, ಸಾಮಾಜಿಕ 


CC-0. Jangamwadi Math Collection. Digitized by eGangotri, 


ow ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಮಗಳ್ಳ 
ಜಾಗೃತಿ ಬೆಳೆದಿಲ್ಲ. ನಮಗೀಗ ನಿಜವಾದ ವಿಚಾರಪಕ್ವತೆಯೂ ಕ್ರಿಯಾಪಕ್ವತೆಯೂ ಬರಬೇಕಾಗಿದ್ದ 
ಅದು ಬಂದಾಗಲೇ ನಮ್ಮ ಪ್ರಜಾಪ್ರಭುತ್ವವು ಸುಭದ್ರವಾಗಿ ನಿಂತು ಸರ್ವತೋಮುಖ ಪ್ರಗ್ತು 
ಮಾರ್ಗದಲ್ಲಿ ಮುನ್ನಡೆಯಲು ಸಾಧ್ಯ. ನಮ್ಮ ಪ್ರಜಾಪ್ರಭುತ್ವ ಪ್ರಯೋಗ ವಿಫಲವಾಗತಕ್ಕದ್ದಲ್ಲ. 
ಜನತೆಯ ಬೆಂಬಲ ಪಡೆದು ಜನತೆಯ ಕಲ್ಯಾಣಾರ್ಥವಾಗಿ ಶ್ರಮಿಸುವ ಸುಭದ್ರ ಸರ್ಕಾರವಿಲ್ಲರ 
ಹಲವಾರು ಶತಮಾನಗಳ ಕಾಲ ಸಾಕಷ್ಟು ನರಳಿದ್ದಾಗಿದೆ. ಅಂಥ ಸರ್ಕಾರವಿಲ್ಲದ ಕಾರಣ ಕ| 
ಹಲವಾರು ಶತಮಾನಗಳ ಕಾಲ ನಿರಂತರ ದಬ್ಬಾಳಿಕೆಯಿಂದ ಒಂದರಮೇಲೊಂದರಂತೆ ಬಂದ ಹಿಂದೂ 
ದಬ್ಬಾಳಿಕೆ, ಮುಸ್ಲಿಂ ದಬ್ಬಾಳಿಕೆ, ಐರೋಪ್ಯ ಕ್ರೈಸ್ತರ ದಬ್ಬಾಳಿಕೆಗಳಿಂದ ನಮ್ಮ ಜನತೆ ನಿರ್ವೀರ್ಯ 
ವಾಗಿದೆ. ಈಗಲಾದರೋ ಭಾರತದಲ್ಲಿ ಜಾತಿಮತಪಂಥಗಳ ಭೇದವಿಲ್ಲದೆ, ಸಾಮಾಜಿಕ ಸ್ನಾನ 
ಮಾನಗಳ ಭೇದವಿಲ್ಲದೆ, ಸ್ತೀಪುರುಷ ಭೇದವಿಲ್ಲದೆ, ಅಪಾರ ಜನತೆಯ ಬೆಂಬಲವನ್ನೂ ಒಪ್ಪಿಗೆ 
ಯನ್ನೂ ಪಡೆದ ಸರ್ಕಾರವನ್ನು ನಾವು ಮೊದಲಬಾರಿಗೆ ಸ್ಥಾಪಿಸುವುದಾಗಿದೆ. ಸಮಗ್ರ ಜನತೆಯ 
ಸುಖಕಲ್ಮಾಣಗಳಿಗಾಗಿ ದುಡಿಯಲು ಎಷ್ಟೋ ಕಾಲದಿಂದ ಹಾರೈಸಿದ ಅವಕಾಶವು ಈಗ ಈ ಸರ್ಕಾರ 
ದಿಂದ ಲಭಿಸಿರುವುದಾಗಿದೆ. ಜನ ಸ್ವಸಂತೋಷದಿಂದ ನಡೆಸುವ ಆಧುನಿಕ ಸರ್ಕಾರದ ಸ್ಥಾಪನೆ - 
ಅದರ ಶಕ್ಕತೆ ಇದೀಗ ನಮ್ಮ ಮುಂದಿದೆ. ಆದರೆ, ನಮ್ಮ ಸಂವಿಧಾನವೇನೋ ಪ್ರಜಾನಿಷ ವಾಡ 
ಸಂವಿಧಾನವೇ ಹೌದಾದರೂ, ಅಂಥ ಸರ್ಕಾರ ಸ್ಥಾಪನೆ ಸಾಧ್ಯ ಎಂದು ಹೇಳಬಲ್ಲೆವೇ ಹೊರತು, 
ಇದುವರೆಗೂ ಅದು ಕೈಗೂಡಿಲ್ಲ. ಅದು ಕೈಗೂಡಬೇಕಾದರೆ, ಪ್ರಜಾಪ್ರಭುತ್ವದಲ್ಲಿ ಪರರ ಹಕ್ಕು 
ಬಗ ಪರಿಜ್ಞಾನವನ್ನು ಜನತೆ ತಿಳಿದಿರಬೇಕು. ಇಂದು ಇದರ ಅಭಾವವೇ ದೊಡ್ಡ ಕೊರತೆ 


ದೇಶವು ಎರಡು ಪಂಚವಾರ್ಷಿಕ ಯೋಜನೆಗಳನ್ನು ಹೆಚ್ಚು ಕಡಿಮೆ ಯಶಸ್ವಿಯಾಗಿಯೇ 
ನಗೂ ಸಮ ಸನರರು ಏನಿದ್ದರೂ, ನಾವು ಸ್ಥಿರವಾಗಿ ಮುನ್ನಡೆದಿರುವುದಂತೂ 
ರಾ ಕ ಸಿರುವುದೂ ನಿಜ. ಮೂರನೆಯ ಪಾಂಚವಾರ್ಷಿಕ ಯೋಜನೆ ಈಗ ತಾನೇ 
ತ ಕಾ ಅದರ ಯಶೋದುಂದುಭಿ ಸರ್ವತ್ರ ಮೊಳಗಬೇಕಾದರೆ ಜನ ತಮ್ಮ 
ಸ ನರ್ಫ್ಯಗಳನ್ನಲ್ಲ ಅದಕ್ಕಾಗಿ ಧಾರೆಯೆರೆಯಬೇಕು. ಆದರೆ, ಹೊಸತೊಂದು ಸಾಮಾಜಿಕ 
ಪ್ರ ಸ ರಾಷ್ಟ್ರನಿಷ್ಠೆಯ ಪ್ರಜ್ಞೆಯಿಲ್ಲದೆ, ಹೊಸತೊಂದು ಆತ್ಮಘನತೆಯಿಲ್ಲದೆ, 
ಹೊಸತೊಂದು ರತುಪ್ಪಿಯಿಲ್ಲದೆ, ಈ ಕೆಲಸ ಹೇಗೆತಾನೇ ಕೈಗೂಡೀತು? ಭಾರತದ ಆರ್ಥಿಕ 


ನಾನಿಲ್ಲಿ 
ಕ್ಲ ಒತ್ತಿ ಹೇಳಿರುವುದಾಗಿದೆ. ನನ್ನ ಕೆಲಸ ಅಚ್ಚುಕಟ್ಟಾಗಿ ನೆರವೇರಬೇಕಾದರೆ, ಅದರ 


ಮಾನವಸಂಪತ್ರಿಯನ್ನು ನ 
ಕತ್ತಿಯನ್ನು ನಾನು ತಿಳಿದಿರಬೇಕು. ಈ ತಿಳಿವಳಿಕೆಯಿದ್ದರೆ, ಸ್ವಲಾಭ ಸ್ವಸುಖಗಳ ಸೀಮೆಗೆ 


ನಾನು ; 
ಈ ಗ ; ನಾನು ಒಳಗಡೆಯೇ ಅನುಭವಿಸುವ ವೈಯಕ್ತಿಕ ಘನತೆಯೂ ಗುಣ 
ಚ ಹೊರಗಡೆ ಗೋಚರವಾಗುವ; ಆತ್ಮ ಚೇತನ ಹರ್ಷನಿರ್ಭರವಾಗಿ ಹೊರಸೂಸುವುದು. 
ಮೂರೂ ಮೌಲ್ಯಗಳು ಆಧ್ಯಾತ್ಮಿಕ ಸ್ವರೂಪದ ಮೌಲ್ಯಗಳು. ಇವುಗಳನ್ನು ಹೀರಿಕೊಂಡ 
ಚೇತನ. ನಮ್ಮ ಆಧ್ಯಾತ್ಮಿಕ ಪರಂಪರೆ ಉದಾತ್ತವಾಗಿದೆ, 


೬ ಸಮಾಜದ ದೌರ್ಭಾಗ್ಯ. 


CC-0. Jangamwadi Math Collection. Digitized by eGangotri 


ನದ ಸ್ವಭಾವದಲ್ಲೂ ಪರಸ್ಪರ ನಡವಳಿಕೆಯಲ್ಲೂ. 


ಡಳಿತಗಾರರ ತರಬೇತಿ 
ನನ್ನು ಈ 4 ೧೪೫ 


೧೬. ಅನ್ಯರಾಷ್ಟ್ರಗಳ ಮೇಲ್ಪ್ಬಂಕ್ತಿಯಿಂದ ಬಚಿಳಕು 


ನಮ್ಮ ಸಮಾಜವನ್ನು ಬೇರೆ ಕೆಲವಾರು ಸ್ವತಂತ್ರ ಸಮಾಜಗಳೊಡನೆ ಹೋಲಿಸಿ ನೋಡಿದಾಗ 

ಈ ಅಂಶವು ಇನ್ನಷ್ಟು ಸ್ಪಷ್ಟವಾಗುವುದು. ಈಚಿಗೆ ನಾನು ಹದಿನೆಂಟು ಐರೋಸ್ನ ಯಗ 
ಸಂಚಾರ ಮಾಡಿದ್ದೆ. ರಷ್ಯಾ: ಪೋಲಂಡ್‌, ರುಕೋಸ್ಟೊವಾಕಿಯಾ ದೇಶಗಳನ್ನೂ ಸಂದರ್ಶಿಸಿದ” 
ಸಂಚಾರ ಕಾಲದಲ್ಲಿ ಈ ದೇಶಗಳ ಜನರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಉಚ್ಚ ಮಟದ ವ 
ಸಾಮರ್ಥ್ಯವೂ ಸಾಮಾಜಿಕ ಜಾಗೃತಿಯಾಗಿಯೂ ನನ್ನಲ್ಲಿ ತೀವ್ರ ಪರಿಣಾಮವುಂಟುಮಾಡಿದೆ. 
೧೯೫೮ರಲ್ಲಿ ನಾನು ಜಪಾನಿಗೆ ಹೋದಾಗ, ಅಲ್ಲೂ ಇದೇ ಸ್ಥಿತಿಯನ್ನು ಕಂಡಿದ್ದೆ. ಈ ಮುಂದುವರಿದ 
ದೇಶಗಳಲ್ಲಿ ಸಾಮಾನೃಶಿಕ್ಷಣ, ಸಾಮಾಜಿಕ ಹೊಣೆಯ ಪ್ರಜ್ಞೆ, ಸ್ವಭಾವಗುಣಗಳು ಉಚ್ಚಮಟ್ಟ 
ದಲ್ಲಿವೆ. ವಸ್ತುತಃ ಅವು ಮುಂದುವರಿದ ದೇಶಗಳಾಗಿರುವುದು, ತಮ್ಮ ಐಹಿಕ ಶ್ರೇಯೋಭಿವೃದ್ಧಿ 
ಯಿಂದಲ್ಲ--ತಮ್ಮ ಸತ್ತ್ವಬಲದಿಂದ, ಕಾರ್ಯಸಾಮರ್ಥದಿಂದ. ಎಲ್ಲ ಬಗೆಯ ಅಭಿವೃದ್ಧಿಗೂ 
ಪ್ರಾಪಂಚಿಕ ಶ್ರೇಯೋಭಿವೃದ್ಧಿಗೂ ಸಹ ಈ ಗುಣಗಳೇ ತಳಹದಿ. ಸೋವಿಯತ್‌ ಒಕ್ಕೂಟದಲ್ಲಿ 
ನಾನು ಮಾತುಕತೆಯಾಡಿದ ಅಧಿಕಾರಿಗಳು, ಮಂತ್ರಿಗಳು, ಅಧ್ಯಾಪಕರು, ವಿದ್ಯಾರ್ಥಿಗಳು: 
ಕಾರ್ಮಿಕರು--ಇವರೆಲ್ಲರ ಕರ್ಮನಿಷ್ಠೆಯೂ ಸ್ವದೇಶದ ಸಾಧನೆಗಳ ಬಗೆಗೆ ಅವರು ತಾಳಿದ 
ಅಭಿಮಾನವೂ ತನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿ ನಿಂತಿವೆ. ಅವರ`ಆ ಮನೋಭಾವವೇ ಅವರ ಶಕ್ತಿ 
ಸರ್ವಸ್ವವೂ ಬೆಳಕಿಗೆ ಬರಲು ಕಾರಣ. ದೇಶಪ್ರೇಮವೂ ದೇಶದ ಉಜ್ವಲ ಭವಿಷ್ಯದ ಕನಸೂ 
ಮನಸ್ಸಿನ ಮೇಲೆ ವಿದ್ಯುತ್‌ ಪರಿಣಾಮವುಂಟುಮಾಡುತ್ತವೆ. ಅವುಗಳಿಂದ ಶಕ್ತ್ಯುತ್ಸಾಹಗಳು 
ಹೊಮ್ಮುತ್ತವೆ. ಅವುಗಳಿಂದ ಪೌರನು ಸಮಾಜದ ಅಭಿವೃದ್ಧಿ ಪ್ರಗತಿಗಳ ಸತ್ತ್ವ ಕೇಂದ್ರವಾಗುತ್ತಾನೆ. 
ಮಾನವನಲ್ಲಿ ಅವು ಆತ್ಮೋತ್ಕರ್ಷವನ್ನೂ ಘನತೆಯನ್ನೂ ಕುದುರಿಸುತ್ತವೆ. ಅಂಥವನು ಆತ್ಮ 
ಗೌರವದಿಂದ, ಸಂತುಪ್ಪಚಿತ್ತದಿಂದ ಕಾರ್ಯೊದ್ಯುಕ್ತನಾಗುತ್ತಾನೆ. ದುಡಿಮೆಯ ಬಗೆಗೆ ಈ ದೇಶದಲ್ಲಿ 
ನಾನು ಕಂಡ ಜನಮನೋಭಾವ ಈ ಬಗೆಯದು. ಕೆಲಸ ಮಾಡುವಂತೆ ಕಾರ್ಮಿಕನನ್ನು ಅಲ್ಲಿ 
ಒಲಿಸಬೇಕಾಗಿಲ್ಲ. ತನ್ನ ಪಾಲಿನ ಕೆಲಸವನ್ನು ಶಕ್ತಿಮೀರಿ ನಿರ್ವಹಿಸಲು ಆತನಿಗೆ ಸಾಕಷ್ಟು ಆತ್ಮಗೌರವ 
ಇದ್ದೇ ಇದೆ. ಇದು ಆ ದೇಶಗಳಲ್ಲಿ ಉಚ್ಚಮಟ್ಟದ ಅಧಿಕಾರಿಗಳಿಗೇ ಸೀಮಿತವಾದ ಗುಣವಲ್ಲ. 
ಕೆಳಮಟ್ಟಗಳ ಕಾರ್ಮಿಕರಲ್ಲೂ ಇದೇ ಗುಣ ಕಂಡುಬರುವುದು. ಇತ್ತ ಭಾರತದಲ್ಲಾದರೋ, ಸಾಮಾನ್ಯ 
ಕಾರ್ಮಿಕನಲ್ಲಿ ಕಂಡು ಬರುವುದು ಸೋಮಾರಿತನ, ಸ್ವಕರ್ತವ್ಯದ ಉಪೇಕ್ಷೆ. ಕೆಲಸ ಮಾಡುವಂತೆ 
ಅವನನ್ನು ಪದೇ ಪದೇ ತಿವಿಯುತ್ತಲೇ ಇರಬೇಕು, ಮೇಲ್ವಿಚಾರ ನಡೆಸುತ್ತಲೇ ಇರಬೇಕು. ಅವನನ್ನು 
ಹಾಗೆಯೇ ಬಿಟ್ಟರೆ, ಆತ ಹೃತ್ಪೂರ್ವಕವಾಗಿ ಕೆಲಸ ಮಾಡಿಯಾನೆಂಬ ಭರವಸೆಯೇನೂ ಇಲ್ಲ. 
ಕೆಲಸಕ್ಕೆ ಕರಾರು ಮಾಡಿಕೊಂಡು ಖರ್ಚು ವೆಚ್ಚದ ನಿಶ್ಚಯ ಮಾಡಿಕೊಂಡರೆ, ಆ ಕೆಲಸಗಾರರೂ 
ಸಂಸ್ಥೆಯವರೂ ಘನತೆ ಆತ್ಮಗೌರವಗಳಿದ್ದವರಾದರೆ, ಆ ಕರಾರನ್ನು ಶಕ್ತಿಮೀರಿ ನಿರ್ವಹಿಸುವುದೇ 
ತಮಗೆ ಗೌರವ, ಎಂದು ಭಾವಿಸಿಯಾರು. ಅಂಥ ಗುಣಗಳಿದ್ದರೆ ತಾನೇ ಪರಸ್ಪರ ವಿಶ್ವಾಸ ಮೂಡಲು 
ಸಾಧ್ಯ ! ಪರಸ್ಪರ ವಿಶ್ವಾಸವಿಲ್ಲದೆ ಹೋದರೆ, ಸಾಮಾಜಿಕ ಜೀವನ ಒರಟಾಗಿ ಸತ್ತ್ವಹೀನವಾಗುವುದು. 
ಮುಂದುವರಿದ ದೇಶಗಳು ವೈಯಕ್ತಿಕ ಪ್ರಾಮಾಣಿಕತೆ, ಪರಸ್ಪರ ವಿಶ್ವಾಸ, ಸಹಕಾರ- -ಈ ಗುಣಗಳ 
ತಳಹದಿಯ ಮೇಲೆಯೇ ತಮ್ಮ ಸಾಮಾಜಿಕ ಸೌಧಗಳನ್ನು ನಿರ್ಮಿಸಿರುವುದಾಗಿದೆ. ನಮ್ಮ 
ದೇಶದಲ್ಲೂ ಈ ಸದ್ಗುಣಗಳು ಮನೆಮಾಡಿವೆಯೆಂದು ಹೇಳೆಬಲ್ಲೆವೆ ? ನಮ್ಮ ಸಮಾಜದ ಭೌತಿಕ 
ಶ್ರೇಯೋಭಿವೃದ್ಧಿ ಗಳಿಗೆಲ್ಲ ಈ ಉದಾತ್ತ ಗುಣಗಳೇ ಆಧಾರಪ್ರಾಯವೆಂದು ಹೇಳಬಳ್ಲೆವೆ ಸ್ವಾತಂತ್ರ್ಯ 
ರದಂದಿನಿಂದ ನಮ್ಮ ರಾಷ್ಟ್ರೀಯ ನೀತಿನಿಷ್ಠೆಗೆ ಗ್ರಹಣ ಬಡಿದಿದೆ. ವೈಯಕ್ತಿಕ ಪ್ರಾಮಾಣಿಕತೆಯ 


ಆ 


ಹಾಗೂ ಪರಸ್ಥ ವೃದಾಗಿದೆ. ಇದು ಶೋಚನೀಯ. 
ಸ್ಪರ ಮಿಸ್ಥಾಸದ್ಯ ಅಭಾವ ನ್ಲೇಸರ್ವತ್ಸ ಕಂಡಬರುವುದ್ದಾಗಿದೆ. ಇದ 


ಹಿ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಲು 
ಆಹಾರವಸ್ತುಗಳ ಕಲಬೆರಕೆ, ಔಷಧಿಗಳ ಅಪಮಿಶ್ರಣ, ಟಿಕೆಟ್‌ರಹಿತ ಪ್ರಯಾಣ, ಲಂಚಗುಳತ್ತನ್ನ 
ಭ್ರಷ್ಟಾಚಾರ, ನಾನಾ ರೀತಿಗಳಲ್ಲಿ ಜನ ಒಬ್ಬರನ್ನೊಬ್ಬರು ವಂಚಿಸುವುದು, ಸರ್ಕಾರವನ್ನೇ 

ಸೇರಿಕೊಂಡು ಸಮಾಜದ ನೈತಿಕ ಸ್ಥಿತಿಯನ್ನು ತೀರಾ ಕೆಳಮಟ್ಟಕ್ಕೆ ತಳ್ಳ ವೆ 
ಎಲ್ಲದಕ್ಕೂ ಹೆಚ್ಚಿನ ದುರ್ಲಕ್ಷಣವಂದರೆ, ಎಲ್ಲೆಲ್ಲೂ ನೈತಿಕ ಮೌಲ್ಯಗಳ ಧಿಕ್ಕಾರ, ನೀತಿನಿಷ್ಕ 
ಸಜ್ಜನರ ಅವಹೇಳನ. ಪ್ರಾಮಾಣಿಕತೆಯ ಬದಲಾಗಿ ಚಾತುರ್ಯವೇ ಇಂದು ಜೀವನಾದರ್ಶವಾಗಿದೆ 
ಈ ಸ್ಥಿತಿಯೇ ಮುಂದುವರಿದರೆ ಅದಕ್ಕೆ ಸಾಮಾಜಿಕ ವಿಘಟನೆಯೇ ಪರ್ಯವಸಾನ. ಸುದೈವದಿಂದ, 
ಈಚೆಗೆ ನಮ್ಮ ಸಮುಜಕ್ಕೆ ನಮ್ಮ ಪೌರನಿಕಾಯದಲ್ಲಿರುವ ಈ ವ್ರಣಗಳ ಅರಿವಾಗಿದೆ ; ಪರಿಹಾರಕ 
ವ್ಯವಸ್ಥೆಗಳ ಅಗತ್ಯವೂ ಮನದಟ್ಟಾಗಿದೆ. ದೇಶದ ನೀತಿನಡವಳಿಕೆಯನ್ನೂ ರೀತಿನೀತಿಗಳನ್ನೂ 
ಸುಧಾರಿಸಿ, ನೀತಿಯೇ ಅಡಿಯಾಗಿಯೂ ಪ್ರಜ್ಞೆಯೇ ಮುಡಿಯಾಗಿಯೂ ಇದ್ದ ಪುರಾತನ ಭಾರತೀಯ 
ಸಂಸ್ಕೃತಿಯ ಪರಮಾರ್ಥ ದೃಷ್ಟಿಗೆ ನೂತನ ರೂಪ ಕೊಡುವ ಉತ್ಕಟಾಭಿಲಾಷೆ ಎಲ್ಲೆಲ್ಲೂ 
ತಲೆದೋರಿದೆ. 


೧೭. ಧನಾನುರಾಗ-ಗುಣಾನುರಾಗ 
ಪಾಶ್ಚಾತ್ಮ ಸಮಾಜಗಳು ಈ ನೈತಿಕ ಮೂಲವನ್ನು ಸಾಧಿಸಿವೆ ; ಈಗ ಪ್ರಜ್ಞಾಶಿಖರವನ್ನು 
ಮುಟ್ಟಲು ಹಾರೈಸುತ್ತಿವೆ. ಭಾರತದಿಂದ ಬರುವ ಸಂದರ್ಶಕನು ಸ್ವದೇಶದಲ್ಲಿ ಕಾಣಲಾರದ 
ಸಾಮಾಜಿಕ: ನೀತಿನಿಷ್ಠೆಯ ಹಲವಾರು ವೈಲಕ್ಷ್ಮಣ್ಯಗಳನ್ನು ಇವೆಲ್ಲ ದೇಶಗಳಲ್ಲೂ ಕಾಣುತ್ತಾನೆ. 
ಮಾಸ್ಕೊ ನಗರದ ಟ್ರಾಲಿಗಳಲ್ಲಿ ಟಿಕೆಟುಗಳ ಮಾರಾಟಕ್ಕಾಗಲಿ ಶೋಧನೆಗಾಗಲಿ ಕಂಡಕ್ಟರುಗಳೂ 
ಇಲ್ಲ, ಇನ್ಸ್‌ ಪೆಕ್ಟರುಗಳೂ ಇಲ್ಲ. ಟ್ರಾಲಿಯಲ್ಲಿ ಒಂದು ಪೆಟ್ಟಿಗೆ ; ಅದರಲ್ಲಿ ಟಿಕೆಟುಗಳ ಸುರುಳಿ, 
ಪ್ರಯಾಣಿಕನು ಟ್ರಾಲಿಗೆ ಪ್ರವೇಶಿಸಿದೊಡನೆ ಟಿಕೆಟಿನ ಬೆಲೆಯನ್ನು ಆ ಪೆಟ್ಟಿಗೆಗೆ ಹಾಕಿ, ಸುರುಳಿಯಿಂದ 
ಟಿಕೆಟನ್ನು ಹರಿದುಕೊಳ್ಳುತ್ತಾನೆ. ಡ್ರೈವರು ಹೊರತಾಗಿ--ಅಲ್ಲಿ ಹೆಚ್ಚಾಗಿ ಸ್ತ್ರೀಯರೇ ಡ್ರೈವರುಗಳು-- 
ಕಂಡಕ್ಟರು, ಟಿಕೆಟ್‌ ಶೋಧಕ ಇನ್ಸ್‌ ಪೆಕ್ಟರು, ಮುಂತಾದ 'ಬೇರೆ ಯಾವ ನೌಕರರೂ ಟ್ರಾಲಿಯೊಳ 
ಗಿರುವುದಿಲ್ಲ. ಟಿಕೆಟ್ಟಿನ ಹಣವನ್ನೆಲ್ಲ ಹಾಕಿದೆಯೇ ಇಲ್ಲವೇ ಎಂದು ಯಾರೂ ಕೇಳುವುದಿಲ್ಲ 
ಯಾರೂ ಕೇಳಬೇಕಾಗಿಯೇ ಇಲ್ಲ. ಪ್ರತಿಯೊಬ್ಬರಿಗೂ ವೈಯಕ್ತಿಕ ಘನತೆ ಯೋಗ್ಯತೆ ಗೌರವಗಳ 
ಅರಿವಿದೆ. ಅಲ್ಲಿ ಯಾರೂ ಕಿಡಿಗೇಡಿತನಕ್ಕೆ ಹೊರಡುವುದಿಲ್ಲ. ಈ ಬಗೆಯ ಸುಲಭೋಪಾಯ 
ಆ ಕೆಲಸ ನಡೆಸಿಕೊಂಡು ಹೋಗುವಂತೆ ಲಕ್ಷೋಪಲಕ್ಷ ಜನರನ್ನು ಅಲ್ಲಿ ನಂಬಬಹುದಾಗಿದೆ. 
ಸಹ. ಅದು ಸಾಧ್ಯವಾದೀತೆ ? ಸಚಿವಾಲಯ ಸಿಬ್ಬಂದಿಯನ್ನಾದರೂ ನಂಬಲಾದೀತೆ ? 
ತಾ ಮ ದ ಸಚಿವಾಲಯ ಬಸ್ಸಿಗೆ ಏರ್ಪಾಡು ಮಾಡಿನೋಡಿ. ಬಸ್‌ ವ್ಯವಸ್ಥೆ 
ಬಿದ್ದೀತು. ಏಕೆ? ನಮ್ಮಲ್ಲಿ ಸಾಕಷ್ಟು ಗೌರವನಿಷ್ಮೆಯಿಲ್ಲ. ನಾ ಯವಾಗಿ 


ರ 


ಸರಿಯಾಗಿ ನಡೆ 
ಸ ದುಕೊಳ್ಳಲಾಗದೆ.? ಅದು ನನ್ನ ವೈಯಕ್ತಿಕ ಗೌರವದ ಪ್ರಶ್ನೆಯಲ್ಲವೆ, ರಾಷ್ಟ್ರೀಯ 


ಹೊಣೆಯಲವೆ? ಊಹುಂ 
ಕೊಳ್ಳಲು ನಮಗೆ ಬೇರೆಯವರ ಇಲ್ಲ. ನ್ಯಾಯವಾಗಿ, ಕಾನೂನಿಗೆ ಅನುಗುಣವಾಗಿ ನಡೆದು 
ನಮ ಒತ್ತಾಯವೇ ಬೇಕು. ನಮ್ಮ ನಡೆನುಡಿಗಳು ಸರಿಯಾಗಿರಬೇಕಾದರೆ, 


ಇನ್ನೂಂದು ಪೌರಸಮೂ ಸದಾ ನಿಯ 
ಟೆ ಸಮಪ 
ಲಾಂಭನಾಸ್ಥದ. ಬೇರೆ ದೇಶಗಳಲ್ಲಿ ಇದ್ದ ಬನ್‌ ನವಾಗಿಮುಂದುವರಿದೇವು? ಇದು ನಮಗೆ 


ವಿಪರೀತವಾದ ಕಂಡಾಗ ಈ ಅಪಮಾನ 


CC-0. Jangamwadi Math Collection. Digitized by 823೧0 





ನಮ್ಮ ಆಡಳಿತಗಾರರ ತರಬೇತಿ ೧೪೭ 


ಪ್ರಜ್ಞೆ ಮೂಡುವುದು. ಹಾಲು, ಮುಂತಾದ ಆಹಾರ ವಸ್ತುಗಳ ಕಲಬೆರಕೆ ನಮ್ಮ ದೇಶದಲ್ಲಲ್ಲದೆ 
ಬೇರಾವ ದೇಶದಲ್ಲೂ ಕಂಡುಬರುವುದಿಲ್ಲ.--ಆಗ್ನೇಯ ಏಷ್ಯದ ಹಿಂದುಳಿದ ದೇಶಗಳಲ್ಲೂ ಇಲ್ಲ. 
ಅಧಿಕಾರ ಕುಲಸಂಪತ್ತುಗಳಿಂದ ಬರುವ ಸ್ಥಾನಮಾನಗಳಲ್ಲದೆ, ಕೇವಲ ಮಾನವೀಯ ಗರಿಮೆ 
ಘನತೆಗಳು ನಮಗೆ ಇನ್ನೂ ಬಂದಿಲ್ಲ. ಸುಲಭವಾಗಿ ಗಳಿಸಿದ ಹಣದ ಪ್ರೀತಿ ನಮ್ಮ ಗುಣಾನುರಾಗ 
ವನ್ನು ಧ್ವಂಸ ಮಾಡಿದೆ. ಈ ಬಗೆಯಲ್ಲಿ ಯಾವ ದೇಶವೂ ಪ್ರಸಿದ್ಧಿಗೆ ಬರಲಾರದು. ಎಲ್ಲ ಸೃತಂತ್ರ 
ವ್ಯಕ್ತಿಗಳಿಗೂ ಹಣ, ಮತ್ತಿತರ ಸೊತ್ತುಗಳಿಗಿಂತ ಆತ್ಮಗೌರವವೇ ಹೆಚ್ಚು ಶ್ರೇಷ್ಠ. ಈ ವಿಚಾರದಲ್ಲಿ, 
ನಾವು ರಾಜಕೀಯವಾಗಿ ಅಸ್ವತಂತ್ರರಾಗಿದ್ದಾಗಲೇ ಹೆಚ್ಚು ಸ್ವತಂತ್ರರಾಗಿದ್ದೆವು. ಸ್ವಾ ತಂತ್ರ್ಯ ಬಂದ 
ಮೇಲೆ ಮಾನವನನ್ನು ಕಡೆಗಣಿಸಿ ಹಣಕ್ಕೇ ಹೆಚ್ಚಿನ ಸ್ಥಾನವನ್ನು ದಯಪಾಲಿಸಿದ್ದೇವೆ. 
೧೮. ಭಾರತದಲ್ಲಿ ಮಾನವನ ಪುನನಿರ್ಮಾಣ 

ಇದೊಂದು ದುರಂತ ವ್ಯಂಗ್ಯ. ಸಂಪತ್ತಿನ ಅತಿಲಾಲಸೆ ಅತ್ಯಂತ ನಿಕೃಷ್ಟರೂಪದ ಮೂರ್ತಿಪೂಜೆ. 
ಸಂಪತ್ತು ಮಾನವನ ಬುದ್ಧಿಶಕ್ತಿಯ ಮತ್ತು ದುಡಿಮೆಯ ಫಲ. ಅದಕ್ಕೇ ತನ್ನನ್ನು ಸಮರ್ಪಿಸಿ 
ಕೊಂಡರೆ, ಮಾನವನು ಅಧಃಪತಿತನಾಗಿ ಸ್ವನಿರ್ಮಿತ ಮೂರ್ತಿಯನ್ನೇ ಪೂಜಿಸಿದಂತಾಗುವುದು. 
ಕಾರ್ಮಿಕನಾದ ಮಾನವ, ಸಂಸ್ಕೃತಿ ನಾಗರಿಕತೆಗಳ ಜನಕನಾದ ಮಾನವ, ಅಧಿಕಾರ ಸಂಪತ್ತುಗಳ 
ನಿರ್ಮಾಪಕನಾದ ಮಾನವ, ಕಲಾ ವಿಜ್ಞಾನಿಗಳ ಕರ್ತಾರನಾದ ಈ ಮಾನವ, ನಮ್ಮ ಸಮಾಜದಲ್ಲಿ, 
ತನ್ನ ಸೃಷ್ಟಿಗಳಲ್ಲೆಲ್ಲ ಜಘನ್ಯವಾದ ಸಂಪತ್ತಿನಲ್ಲೇ ಮುಳುಗಡೆ ಹೊಂದುತ್ತಿದ್ದಾನೆ. ಈ ಸ್ಥಿತಿಯಿಂದ 
ಅವನನ್ನು ಪಾರುಮಾಡಬೇಕಾಗಿದೆ; ಅವನನ್ನು ಉಜ್ಜೀವಿಸಬೇಕಾಗಿದೆ. ಅದುವೇ ನಿಜವಾದ ವಿದ್ಯೆಯ 
ಕರ್ತವ್ಯ. ಭಾರತದಲ್ಲಿ ಮಾನವ ಈ ವಿದ್ಯೆಯನ್ನು ಪಡೆಯಲಾರದೆ ಹೋದರೆ, ಅವನ ಆರ್ಥಿಕ 
ಮತ್ತಿತರ ಪ್ರಗತಿಸಾಧನೆಗಳೇನಿದ್ದರೂ, ಭಾರತ ತನ್ನ ರಾಷ್ಟ್ರೀಯ ಸೌಧವನ್ನು ಮರಳ ಮೇಲೆ 
ಕಟ್ಟಿದಂತಾಗುವುದು. ಪಾಶ್ಚಾತ್ಮ ದೇಶಗಳು ಮಾನವನನ್ನು ಈ ಅಪಾಯದಿಂದ ಮುಕ್ತಗೊಳಿಸಿ 
ಘನತೆಯ ಪೀಠಕ್ಕೇರಿಸಿರುವುದರಿಂದಲೇ ಅವು ಮುಂದುವರಿದ ದೇಶಗಳಾಗಿವೆ. ಆತ್ಮಗೌರವ, 
ಸಹಕಾರ, ಕಾರ್ಯ ಸಾಮರ್ಥ್ಯಗಳ ಪರಿಜ್ಞಾನವಿರುವ ಸ್ತ್ರೀಪುರುಷರ ಪ್ರಗತಿಯೇ ಆ ದೇಶಗಳ 
ವೈಜ್ಞಾನಿಕ, ಐಹಿಕ ಹಾಗೂ ಸಾಮಾಜಿಕ ಪ್ರಗತಿಗೆ ಮೂಲಕಾರಣ. ಭಾರತದಲ್ಲಿ ನಾವು ಪಾಶ್ಚಾತ್ಮರ 
ವ್ಯವಸ್ಥೆಗಳನ್ನೂ ರೀತಿನೀತಿಗಳನ್ನೂ ಅನುಕರಿಸುತ್ತೇವೆ. ಆದರೆ ಅವರ ಸಂಪ್ರದಾಯಗಳಿಗೂ ರೀತಿನೀತಿ 
ಗಳಿಗೂ ಪೋಷಕವಾದ ಆ ಗುಣವಿಶೇಷಗಳನ್ನು ತಿಳಿದುಕೊಳ್ಳುವ ಗೊಡವೆಗೆ ಹೋಗುವುದೇ ಇಲ್ಲ. 
ಆದುದರಿಂದ ನಾವು ವಿಫಲರಾಗುತ್ತೇವೆ. ಅವರ ನೀತಿಬಲ, ಅವರ ಕಾರ್ಯದಕ್ಷತೆ, ಅವರ ಸಾಮಾಜಿಕ 
ಚೇತನ, ಅವರ ವ್ಯಕ್ತಿಗೌರವೆ ಪ್ರಜ್ಞಿ- ಇವುಗಳೇ ಅವರ ಪರಂಪರೆಯ ಸಾರಸರ್ವಸ್ವ. ಈ ಗುಣಗಳು 
ನಮ್ಮ ಜೀವನಪದ್ಭತಿಗೆ ಸೇರಿಕೊಂಡರೆ, ಎಲ್ಲ ಅಭಿವೃದ್ಧಿಗಳೂ ತಾವಾಗಿ ಸಿದ್ಧಿಸುತ್ತವೆ. ನಮ್ಮ 
ದೇಶದಲ್ಲಿ ಈಗ ರೇಡಿಯೋ ಸೆಟ್ಟುಗಳಿವೆ; ಟೆಲಿವಿಷನ್‌ ಸೆಟ್ಟುಗಳೂ ಬರಲಿವೆ. ಇಷ್ಟು ಮಾತ್ರದಿಂದ 
ನಮ್ಮ ದೇಶ ಪ್ರಗತಿಪರವೆಂದು ಹೇಳುವಂತಿಲ್ಲ. ಟೆಲಿವಿಷನ್‌ ವ್ಯವಸ್ಥೆ ಭಾರತಕ್ಕೂ ಬಂದೀತು. 
ಅಖಿಲ ಭಾರತ ಆಕಾಶವಾಣಿಯವರು ಭಾರತದಲ್ಲಿ ಸುಲಭವಾಗಿಯೇ ಟೆಲಿವಿಷನ್‌ ಸ್ಥಾಪನೆ 
ಮಾಡಬಲ್ಲರು. ಹತ್ತು ವರ್ಷಗಳಲ್ಲಿ ಮನೆಮನೆಗೂ ಟೆಲಿವಿಷನ್‌ ಸೆಟ್ಟು ಬಂದೀತು. ಆದರೆ ಇದುವೇ 
ರಾಷ್ಟ್ರದ ನಿಜವಾದ ಪ್ರಗತಿ ಸೂಚನೆಯೇ? ಈ ಪ್ರಶ್ನೆಗೆ ಉತ್ತರವಾಗಿ "ಹೌದು' ಎನ್ನಲೂ ಬಹುದು ; 
ಲ್ಲ” ಎನ್ನಲೂ ಬಹುದು. ಹೌದು, ಎನ್ನಬೇಕಾದರೆ, ಅದಕ್ಕೆ ಕಾರಣವಾಗಿ, ಪಾಶ್ಚಾತ್ಮರ ಚೇತನ, 
ಅವರ ವೈಜ್ಞಾನಿಕ ಮನೋಧರ್ಮ, ಚಾರಿತ್ರ ಪಟುತ್ವ ಅವರ ಮಾನವೀಯ ಹಾಗೂ ಸಾಮಾಜಿಕ 


ಜಾಗೃತಿ ಇವು ನಮ್ಮಲ್ಲೂ ಮೂಡಿರಬೇಕು. ಅದಿಲ್ಲದೆ ಹೋದರೆ, ಈ ಪ್ರಶ್ನೆಗೆ ಸ್ಪಷ್ಟ ನಕಾರವೇ 
ಉತ್ತರ, CC-0. Jangamwadi Math Collection. Digitized by eGangotri 


ಕ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ 


೧೯. ಮಾನವ ನಿರ್ಮಾಪಕ ಧರ್ಮ, ಮಾನವ ನಿರ್ಮಾಪಕ ವಿದ್ಯೆ 
ಗಳು ಜಪಾನ್‌ ಮತ್ತು ಪಾಶ್ಚಾತ್ಮ ದೇಶಗಳಲ್ಲಿ ಧಾರಾಳವಾಗಿದೆ. ಇದು ಅವರ ರಾಷ್ಟ್ರೀಯ ನೀತಿಬಲ, 
ಅವರಲ್ಲಿ ಮತ ಶ್ರದ್ಧೆಯಿಲ್ಲದಿರಬಹುದು. ಸಂತ ಪುರುಷರಾಗಲು ಅವರು ಹಾರೈಸದಿರಬಹುದ್ದು 
ಭಗವಂತನ ವಿಚಾರದಲ್ಲಿ ಅವರಿಗೆ ಉತ್ಸಾಹವಿಲ್ಲದಿರಬಹುದು. ಆದರೆ ಅವರಿಗೆ ಸಾಮಾಜಿಕ 
ಹೊಣೆಯ ಅರಿವಿದೆ, ಮಾನವನ ಬಗೆಗೆ ಗೌರವವಿದೆ ; ಸ್ವಂತ ವ್ಯಕ್ತಿಘನತೆಯ ಬಗ್ಗೆ ಗೌರವವಿದೆ. 
ಶೀಲಪಟುತ್ವ, ಮಾನವೀಯತೆ, ಸ್ವಂತ ವ್ಯಕ್ತಿತ್ವದ ಬಗೆಗೂ ಅನ್ಯರ ವ್ಯಕ್ತಿತ್ವದ ಬಗೆಗೂ ಗೌರವ 
ಇದು ಪಾಶ್ಚಾತ್ಯರ ಅತ್ಯಂತ ಮಹತ್ತ್ವದ ಸಾಧನೆ. ಭಾರತದ ವೇದಾಂತ ಸಾರುವಂತೆ ಮಾನವ 
ಗುಣವೇ ನಿಜವಾದ ದೈವಭಕ್ತಿಯ ಮೊದಲ ಹೆಜ್ಜೆ. ಈ ಗುಣ ಅವರ ಕರಗತವಾಗಿದೆ. ನಮ್ಮದು 
ಧಾರ್ಮಿಕ ಸಂಸ್ಕೃತಿಯೆಂದು ಹೇಳಿಕೊಳ್ಳುವ ನಾವು ಈ ಮೊದಲ ಹೆಜ್ಜೆಯನ್ನೇ ಇಟ್ಟಿಲ್ಲ. ಈ ದಿನ 
ಸ್ವಾಮಿ ವಿವೇಕಾನಂದರ ಮಾರ್ಗದರ್ಶನದಲ್ಲಿ ನಾವು ಸಾಧಿಸತಕ್ಕದ್ದು ಈ ಮಾನವ ನಿರ್ಮಾಪಕ 
ವಿದ್ಯೆಯನ್ನು, ಈ ಮಾನವ ನಿರ್ಮಾಪಕ ಧರ್ಮವನ್ನು. '` 

ಸ್ವಾಮಿ ವಿವೇಕಾನಂದರು ಕೇಳುವ ಪ್ರಶ್ನೆ ಇದು ; ಇಂದು ಭಾರತದ ವಿದ್ಯಾವಂತ ಪೌರನಿಗೆ 
ದೇಶ ಬಾಂಧವರ ಚಾರಿತ್ರವೃದ್ಧಿಗಿಂತ, ಹತಭಾಗ್ಯರಾದ ಲಕ್ಷೋಪಲಕ್ಷ ಪೌರ ಬಾಂಧವರ 
ಯೋಗಕ್ಷೇಮಕ್ಕೂ ಸಾಧಕವಾಗುವಂತೆ ಸ್ಪಶಕ್ತಿ ಸಾಮರ್ಥ್ಯಗಳನ್ನು ವಿನಿಯೋಗಿಸುವುದಕ್ಕಿಂತ ಹೆಚ್ಚಿನ 
ಧ್ಯೇಯ ಬೇರೆ ಯಾವುದು ತಾನೇ ಇದ್ದೀತು ? 

೧೮೯೪ರಲ್ಲಿ ಭಾರತದ ಶಿಷ್ಕರೊಬ್ಬರಿಗೆ ಅಮೆರಿಕದಿಂದ ಬರೆದ ಪತ್ರವೊಂದರಲ್ಲಿ ಸ್ವಾಮೀಜಿ 
ಯವರು ಹೀಗೆನ್ನುತ್ತಾರೆ : 

ಎಲ್ಲಿಯವರೆನಿಗೂ ಉಪವಾಸದಲ್ಲಿ ಅಜ್ಞಾನದಲ್ಲಿ ಕೋಟ್ಯನುಕೋಟಿ ಭಾರತೀಯರು 

ನರಳುತ್ತಿ ರುವರೊ€ ಅಲ್ಲಿಯವರೆವಿಗೂ ದೀನರ ದುಡಿತದಿಂದ ಕೃತವಿದ್ಯನಾದ ಪ್ರತಿಯೊಬ್ಬ 

ಭಾರತೀಯನ್ಕೂ ಅವರ ಹಿತದ ಗೋಜನ್ನೇ ಚಿಂತಿಸದೆ ಇರುವ ಪ್ರತಿಯೊಬ್ಬ ಭಾರತೀಯನೂ 

ಕುಲಘಾತಕನಿದು ಹೇಳುತ್ತೇನೆ (ಕೃತಿಶ್ರೇಣಿ ಸಂ. ೪ ಪು. ೨೩೩) 


ಮ ಇಂದು, ನಮ್ಮ ದೇಶಕ್ಕೆ -ದೇಶದ ಬಡತನ ಹಾಗೂ ಹಿಂದುಳಿಕೆಯ ಮೇಲೆ ಯುದ್ಧ ಸಾರಲು 
os ್ರೀಹಕ್ಕಿಂತ ಹೆಚ್ಚಿನ ದೇಶದ್ರೋಹವುಂಟಿ? ರಾಜಕೀಯ ದೇಶದ್ರೋಹ ಅನಿಷ್ಟಕಾರಿ, 

ಮಗ್ಗ ಅದು ದಿನ ದಿನವೂ ನಡೆಯುವ ಘಟನೆಯಲ್ಲ. ಭಾರತದ ವಿದ್ಯಾವಂತ ಪೌರರು 
ಭಾರತದ ಮಾನವಕೋಟಿಯ ಬಗೆಗೆ ತಾಳುವ ಉಪೇಕ್ಷೆಯಾದರೋ ಮೇಲಿಂದ ಮೇಲೆ ನಡೆಯುವ, 


ಸೀಮ. ವಿದ್ಯಾರ್ಥಿ ಸಲ್ಲಿಸುವ ಈ ಶುಲ್ಕ ಮಾತ್ರವೇ ಅವನ 
ವಿದ್ಯಾಭ್ಯಾಸಕ್ಕೆ ಸಾಕಾಗುವುದಿಲ ಕಿ ಇ ಸ ತ್ರವೆ 
ಡ್ಯ 3 ಪ ೩: ಇಂದು ವಿದ್ಯಾರ್ಥಿಗಳ ಶುಲ್ಕಮಾತ್ರದಿಂದ ಯಾವ ವಿದಾ 
ನಡೆಯುವಂತಿಲ್ಲ, ಸಾಮಾನ ಬಿ ಸಹ 
ಸ ಸ ೬ ಆರ್ಟ್ಸ್‌ ಕಾಲೇಜು, ವಿಜ್ಞಾನ ಕಾಲೇಜುಗಳಲ್ಲೂ 
; ಸಜ್ಜು ಸಲಕರಣೆ, ಅಧ್ಯಾಪಕ 
ಗುತ್ತದೆ. ಇನ್ನು ಇಂ ಭತ್ಯ ಮುಂತಾದವುಗಳಿಗೆ ಸರ್ಕಾರ ಅಪಾರ ಹೆ 
೦೦3 2708501 Math Co ಮಡಿಕಲ್‌ ಮಸ್ರಿತರ ತಾಂತ್ರಿಕ ವಿದ್ಯಾಸಂಸ್ಥೆಗಳ 


| 
ಎ 
| 


ನಮ್ಮ ಆಡಳಿತಗಾರರ ತರಬೇತಿ ೧೪೯ 
ಮಾತೇನು? ಇಂಜಿನಿಯರಿಂಗ್‌ ಪದವೀಧರನೊಬ್ಬನ ವಿದ್ಯಾಭ್ಯಾಸಕ್ಕೆ ವೆಚ್ಚವಾಗುವ ಹಣ ಸುಮಾರು 
ಹದಿನೈದು ಸಾವಿರ ರೂಪಾಯಿ. ವೈದ್ಯಕೀಯ ವಿದ್ಯಾರ್ಥಿಯ ಶಿಕ್ಷಣಕ್ಕೂ ಸುಮಾರು ಅಷ್ಟೇ ವೆಚ್ಚ 
ವಾಗುವುದು. ವಿದ್ಯಾರ್ಥಿಗಳಿಂದ ಬರುವ ಶುಲ್ಕಧನದಿಂದ ಒಟ್ಟು ವೆಚ್ಚದ ಕಾಲಂಶವನ್ನೂ ತುಂಬಿ 
ಕೊಳ್ಳುವುದು ಕಷ್ಟ. ಹಾಗಿದ್ದರೆ, ನಿಮ್ಮ ವಿದ್ಯಾಭ್ಯಾಸಕ್ಕೆ ಹಣ ಕೊಡುವವರು ಯಾರು? ಸರ್ಕಾರ ; 
ಸರ್ಕಾರ ಎಂದರೆ ಲಕ್ಷಾಂತರ ಜನ ತೆರಿಗೆದಾರರು. ಹಾಗಾದರೆ, ನಿಮ್ಮ ವಿದ್ಯಾಭ್ಯಾಸಕ್ಕೆ ಹಣ ಒದಗಿಸಿದ 
ಸಮಾಜಕ್ಕೆ ನೀವು ಯಣಿಯಾಗಿರಬೇಡವೆ ? ಸಮಾಜದಿಂದ ಇಷ್ಟೆಲ್ಲ ನೆರವು ಪಡೆದುಕೊಂಡು, 
ಆಮೇಲೆ ಈ ಸಮಾಜವನ್ನೇ ಮರೆತುಬಿಟ್ಟು, ಕೇವಲ ಸ್ವಾರ್ಥಮಯ ಜೀವನ ನಡೆಸುವುದು ಪೌರರಿಗೆ 
ಯಶಸ್ಕರವೆ ? ಅದು ಮನುಷ್ಯ ಧರ್ಮವೆ ? ಅದು ಅಜ್ಞಾನದ ಇಲ್ಲವೆ ನೀಚಬುದ್ಧಿಯ ಲಕ್ಷಣ, 
ಸದ್ದುದ್ಧಿಯ ಲಕ್ಷಣವಲ್ಲ. ಸ್ವಾಮಿ ವಿವೇಕಾನಂದರ ಉಜ್ವಲ ವಾಣಿಯನ್ನೇ ಉದ್ಭರಿಸುವುದಾದರೆ, 
'ನನ್ನ ಶೈಶವದಲ್ಲಿ ತೊಟ್ಟಿಲಾಗಿ, ನನ್ನ ತಾರುಣ್ಯದಲ್ಲಿ ಪ್ರಮದವನವಾಗಿ ವೃದ್ಧಾಪ್ಯದಲ್ಲಿ ವಾರಣಾಸಿ 
ಯಂಥ ಭೂತಲ ಸ್ವರ್ಗವಾದ', ಈ ಸಮಾಜದ ಸೇವೆಗಾಗಿ ನನ್ನ ಸಮಸ್ತ ಶಕ್ತಿಸಾಮರ್ಥ್ಯಗಳನ್ನೂ 
ಮುಡಿಪಾಗಿಡುವುದೇ ಸದ್ದುದ್ಧಿಯ ಲಕ್ಷಣ. 


೨೦. ದಕ್ಷತೆಯ ಸ್ವರೂಪ 


ಈ ತತ್ತ್ವದ ಬೆಳಕಿನಲ್ಲಿ ಬಾಳಿದಾಗ, ಈ ಸಾಮಾಜಿಕ ಜಾಗೃತಿಯನ್ನು ಗಳಿಸಿಕೊಂಡಾಗ, ನಮ್ಮ 
ಜೀವನವನ್ನೂ ಕಾರ್ಯವನ್ನೂ ಒಂದು ಹೊಸ ದೃಷ್ಟಿಯಿಂದ ಕಾಣತೊಡಗುತ್ತೇವೆ. ನಮ್ಮ ಆತ್ಮ 
ದಲ್ಲಿ ಹೊಸತೊಂದು ಚೈತನ್ಯವನ್ನು ಅನುಭವಿಸುತ್ತೇವೆ ; ಹೊಸತೊಂದು ಸಾಮರ್ಥ್ಯವನ್ನು ಗಳಿಸು 
ತ್ತೇವೆ. ಕಾರ್ಮಿಕನು ಪೂರ್ಣ ಕಾರ್ಯಸಾಮರ್ಥ್ಯವನ್ನು ಗಳಿಸಿಕೊಳ್ಳಬೇಕಾದರೆ, ಅದಕ್ಕೆ ವ್ಯಾಪಕವಾದ 
ಸಾಮಾಜಿಕ ಜಾಗೃತಿಯೇ ಸಾಧನ. ಮಹತ್ತ್ವದ ಸಮಾಜಿಕ ಧೈೇಯಗಳಿಗೆ ಸಾವಧಾನ ವಾಗಿಯೂ 
ಬುದ್ಧಿಪೂರ್ವಕವಾಗಿಯೂ ಯೋಜಿಸಿದ ವಿಚಾರಶಕ್ತಿಯ ಫಲವೇ ದಕ್ಷತೆ. ಅಂಥ ಜಾಗೃತಿಯು 
ಕಾರ್ಮಿಕನ ಶಕ್ತಿಸಾಮರ್ಥ್ಯಗಳನ್ನೆಲ್ಲ ಬೆಳಕಿಗೆ ತರುವುದು. ಈ ಉದಾತ್ತ ಪ್ರಸಕ್ತಿಯ ಪ್ರೇರಣೆಯಿಲ್ಲದೆ 
ಹೋದರೆ, ದೇಶಸೇವಾ ಪ್ರಜ್ಞೆಯಿಲ್ಲದೆ ಹೋದರೆ, ಯಾವ ಕಾರ್ಮಿಕನೂ ನಿಜವಾದ ದಕ್ಷತೆ 
ಯನ್ನಾಗಲಿ ಜೀವನ ಸಂತೃಪ್ತಿಯನ್ನಾಗಲಿ ಪಡೆಯಲಾರ. ಆದಕಾರಣ, ಸಚಿವಾಲಯದಲ್ಲಾಗಲಿ ಬೇರೆ 
ಕಾರ್ಯರಂಗಗಳಲ್ಲಾಗಲಿ, ನಮ್ಮ ಭಾವನೆಗಳೂ ಕೃತಿಗಳೂ ಸಮಾಜನಿಷ್ಠವಾಗುವುದು, ಮಾನವ 
ನಿಷ್ಕವಾಗುವುದು, ಸತ್ತ್ವಪೂರ್ಣ ರಾಷ್ಟ್ರಾಭಿವೃದ್ಧಿ ಕಾರ್ಯಕ್ರಮಗಳ ಮಿಡಿತಗಳನ್ನು ಕಂಡುಹಿಡಿಯು 
ವುದು ಸದಾ ಅವಶ್ಯ. ಇನ್ನಷ್ಟು ಅನುಕೂಲ ಜೀವನಕ್ಕಾಗಿ ಹಾತೊರೆಯುವ ಲಕ್ಷೋಪಲಕ್ಷ 
ಶ್ರೀಸಾಮಾನ್ಯರ ಮುಖಗಳು ಪ್ರತಿಯೊಂದು ಆಡಳಿತ ಪ್ರಕ್ರಿಯೆಯಲ್ಲೂ ಗೋಚರವಾಗಬೇಕು. 
ಸಚಿವಾಲಯದ ಪ್ರಶಿಯೊಂದು ಕಡತದಲ್ಲೂ ಆ ಜನತೆ ಪ್ರತಿಬಿಂಬಿತವಾಗಬೇಕು. ಕಡತಗಳ ಚಲನೆ 
ತೈರಿತವಾಗಬೇಕಾದರೆ, ಈ ಅಂಶದ ಅರಿವಿನಿಂದಲೇ ಸಾಧ್ಯ. ಕಡತದ ಹಿಂಗಡೆ ಸಂಕಟಗ್ರಸ್ತ ಜನತೆ 
ಗೋಚರಿಸುವ ಕಲ್ಪನೆಯಾದರೋ ಅದೊಂದು ಅಮೂರ್ತ ಕಲ್ಪನೆ. ಅಮೂರ್ತ ಕಲ್ಪನೆಗಳಿಂದ 
ಹಚ್ಚಿನವರಿಗೆ ಮನಕರಗುವುದಿಲ್ಲ ; ಜನತೆಯ ಸ್ಥಿತಿಯ ಬಗೆಗೆ ಅಮೂರ್ತ ಕಲ್ಪನೆ ಕೊಟ್ಟರೆ ಅದರಿಂದ 
ಕಚ್ಬಿನವರಿಗೆ ಕನಿಕರವಾಗುವುದಿಲ್ಲ ; ಹೆಚ್ಚಿನವರಿಗೆ ಕಾರ್ಯಪ್ರವೃತ್ತರಾಗಲು ಅವರು ವಾಸ್ತವಿಕ 
ಸ್ಥಿತಿಯನ್ನೇ ಕಾಣಬೇಕು ; ಸಂಕಟಗ್ರಸ್ತ ವ್ಯಕ್ತಿ ಕಣ್ಣಮುಂದೆ ಬಂದು ನಿಂತಿರಬೇಕು. ಆದರೆ ವ್ಯಕ್ತಿ 
ಕವಾಗಿ ಬಂದು ನಿಲ್ಲದಿದ್ದರೂ ಆತ ಸಮಾಜದಲ್ಲಿ ಇರುವುದಾಗಿ ಮನಸ್ಸಿನಲ್ಲೇ ಕಲ್ಪಿಸಿಕೊಂಡು, 
ಆ ವೃಕ್ತಿಯ ಬಗೆಗೆ ಪ್ರಚ್ಛನ್ನ ಸಹಾನುಭೂತಿಯಿಂದ ಒಂದು ಬಗೆಯ ದೂರದೃಷ್ಟಿಯ ಸಹಾನು 
ಯಿಂದ, ಬುದ್ಧಿಶಕ್ತಿ ಹೃದಯಶಕ್ತಿ ಹಸ್ತಶಕ್ತಿಗಳನ್ನು ಪ್ರಯೋಗಿಸಿ, ಕೆಲಸ ನಿರ್ವಹಿಸುವ 
ರ್ಕ ನೀಡುವುಡೇಂವಿಣ್ಞಾಸರಸ್ಟಾತಿಗಳ'ನಟ್ಟಸಶಂಗ. Digitized by eGangotri 


೧೫೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌ 


೨೧. ದೂರದೃಷ್ಟಿಯ ಸಹಾನುಭೂತಿ ಶಕ್ತಿ 
ಬೇಕಾದರೆ, ಸಚಿವಾಲಯ ಪ್ರಕ್ರಿಯೆಯಲ್ಲಿ ಕೇವಲ ಸಾಧಾರಣವಾಗಿರುವ ಕೆಲಸವನ್ನು. . 
ವೇತನ ಪತ್ರಗಳನ್ನು--ಉದಾಹರಣೆಗೆ ತೆಗೆದುಕೊಳ್ಳಿ. ಸರ್ಕಾರಿ ನೌಕರನೊಬ್ಬ ಸೇವೆಯಿಂದ 
ನಿವೃತ್ತ ನಾಗಲಿದ್ದಾನೆ. ಆತನ ನಿವೃತ್ತಿ ವೇತನ ಪತ್ರಗಳು ಸಿದ್ಧವಾಗಿಲ್ಲ. ಕ್ಲುಪ್ತ ಕಾಲದಲ್ಲಿ ಆತ 
ನಿವೃತ್ತನಾಗುತ್ತಾ ನೆ. ಆತ ಪ್ರಾಮಾಣಿಕ ಅಧಿಕಾರಿಯಾಗಿದ್ದವನು, ಹಣ ಕೂಡಿಟ್ಟವನಲ್ಲ * ಮಾಸಿಕ 
"`` ನಿವೃತ್ತಿವೇತನವೇ ಆತನಿಗೆ ಜೀವನಾಧಾರ. ಆದರೆ, ನಿವೃತ್ತನಾಗಿ ಎಷ್ಟು ತಿಂಗಳು ಕಳೆದರೂ, ಅವನ 
ನಿವೃತ್ತಿ ವೇತನ ಪತ್ರಗಳು ಸಿದ್ಧವಾಗುವುದಿಲ್ಲ. ಹಾಗಿದ್ದರೆ, ಆತ ಜೀವನ ಸಾಗಿಸುವ ಬಗೆ ಹೇಗೆ? 
ಒಂದು ವರ್ಷ ಕಳೆಯಿತು, ಎರಡು ವರ್ಷ ಕಳೆಯಿತು. ಹಲವಾರು ವರ್ಷಗಳ ಕಾಲ ಸಲ್ಲಿಸಿದ 
ಪ್ರಾಮಾಣಿಕ ಸೇವೆಗೆ ಆತ ಪಡೆಯುವ ಪ್ರತಿಫಲ ಇದು--ಕಳವಳ, ಗಲಿಬಿಲಿ. ಆತ ವಿಶ್ವಪ್ರಯತ್ನ 
ಮಾಡಿ, ತನ್ನ ಪ್ರಭಾವವನ್ನೆಲ್ಲಾ ಉಪಯೋಗಿಸಿ ಕೊನೆಗೆ ಮೂರು ವರ್ಷಗಳ ತರುವಾಯ, ಈ 
ಕಷ್ಟಾರ್ಜಿತ ನಿವೃತ್ತಿವೇತನದ ಸ್ವಲ್ಪಾಂಶ ಮಾತ್ರಕ್ಕೆ ತಾತ್ಕಾಲಿಕ ಮಂಜೂರಾತಿ ಪಡೆಯುತ್ತಾನೆ. ಉಳಿದ 
ಅಂಶ ಇನ್ನೂ ಪರಿಶೀಲನೆಯಲ್ಲಿರುವುದಾಗಿ ಪತ್ರ ಬರುತ್ತದೆ. ಅನಿವಾರ್ಯವಲ್ಲದ ಇಂಥ 
ಕಷ್ಟಕಾತರಗಳಿಗೆ ಈತ ಏಕೆ ಗುರಿಯಾಗಬೇಕು ? ಈ ಪ್ರಶ್ನೆಗೆ ಒಂದೇ ಉತ್ತರ ಆತನ ಕಡತದ 
ಇಲ್ಲವೆ ಕಡತಗಳ ಬಗೆಗೆ ಕ್ರಮ ಕೈಕೊಳ್ಳುವ ಅಧಿಕಾರಿಗಳು ಆ ಕಡತಕ್ಕಿಂತಲೂ ಹೆಚ್ಚು ಜಡಪ್ರಾಯರು. 
ಪ್ರಚ್ಛನ್ನ ಸಹಾನುಭೂತಿಯನ್ನು, ಕಡತದಲ್ಲಿ ಅದಕ್ಕೆ ಸಂಬಂಧಿಸಿದ ವ್ಯಕ್ತಿಯ ಬಿಂಬವನ್ನು ಕಾಣಬಲ್ಲ 
ಶಕ್ತಿಯನ್ನು, ಬುದ್ಧಿಶಕ್ತಿಗೆ ಕಲ್ಪನಾಬಲವನ್ನೂ ಅನುಕಂಪವನ್ನೂ ಹರಡಿಸಬಲ್ಲ ಶಕ್ತಿಯನ್ನು ಅಧಿಕಾರಿ 
ಗಳು ಬೆಳೆಸಿಕೊಂಡರೆ, ದೇಶದಲ್ಲಿ ಆ ಬಗೆಯ ಅನಗತ್ಯ ಬವಣೆ ಇದ್ದೀತೆ ? ಸರ್ಕಾರದ ಹೃದಯ 
ಪಾಷಾಣಸದೃಶವಾದರೆ ಪೌರರ ನೀತಿನಿಷ್ಠೆ ಕ್ರಮೇಣ ಇಂಗಿಹೋಗುವುದು. ಅಂಥ ಸ್ಥಿತಿಯಲ್ಲಿ 
ಪ್ರಾಮಾಣಿಕ ಅಧಿಕಾರಿಯಾಗಿದ್ದವನು ತಾನು ಪ್ರಾಮಾಣಿಕನಾಗಿದ್ದುದೇ ಅವಿವೇಕವಾಯಿತಲ್ಲನೆ, 
ಎಂದುಕೊಂಡಾನು. ಇಂಥ ಕಪ್ಪಕಾಲಕ್ಕಾಗುವಂತೆ ಅಪ್ರಾಮಾಣಿಕ ರೀತಿಯಲ್ಲಿ ಸಾಕಷ್ಟು ಪಣ 
ಗಳಿಸಿಟ್ಟುಕೊಳ್ಳಬೇಕಾಗಿತ್ತು ಎಂದುಕೊಂಡಾನು. ಸರ್ಕಾರ ಒಂದಿಷ್ಟು ಸಹಾನುಭೂತಿಯಿಂದ, 
ಒಂದಷ್ಟು ಕರುಣೆಯಿಂದ ನರ್ತಿಸಿ ಅನೇಕಾನೇಕರಿಗೆ ಅನವಶ್ಯ ಕಷ್ಟಕಾರ್ಪಣ್ಯಗಳನ್ನೂ ದೇಶಕ್ಕೆ 
ಜುಗುಪ್ಸೆಯನ್ನೂ ತಪ್ಪಿಸಬಹುದಾಗಿದ್ದ ಸಂದ ಸ | 
ರ್ಭಗಳು ಸಾವಿರಾರು. 


೨೨. ಮಾನವ ಹಾಗೂ ಯಂತ್ರ 


ಹಾ ಆ ಜು ಚರ್ಚಿತವಾಗುವ ಮಹತ್ತ್ವದ ವಿಷಯಗಳಲ್ಲಿ ಕೆಲಸವನ್ನು 
ಹ ಬಗೆ ಹೇಗೆ ಸರ್ಕಾರಿ ಯಂತ್ರ ಇನ್ನಷ್ಟು ತ್ವರಿತವಾಗಿ ಚಲಿಸುವ ಉಪಾಯ 
ಓಂದು. ಎಷ್ಟೆಂದರೂ, ಕಡತವು ಸಜೀವ ವಸ್ತುವಲ್ಲ. ಆದರೆ ಆ ಕಡತಕ್ಕೆ 
ಹೇಗೆ ತಾನೇ ಚಲಿಸೀತು? Ka : ಆ ಮನುಷ್ಯನೂ ಜಡಪ್ರಾಯನಾದರೆ, ಯಾವುದೇ ಆದರೂ 
ಅಡಿಯಿಂದ ಮುಡಿವರೆಗೆ ಸ ಣ್ಯ ಉನ್ನತ ಧೈೇಯಪ್ರೇರಿತರಾದ ಸಹೃದಯ ಸ್ತ್ರೀ ಪುರುಷರೇ 
ಹೇಗೆಂಬುದೇ ಇಂದ ಕರದಿ, ಯಂತ್ರದ ಚಾಲಕರಾಗಿರುವಂತೆ ನೋಡಿಕೊಳ್ಳುವುದು 
ಸೇವೆಗಳು ಈ ಜಾ ಸುನ ನ ನದ ಮುಂದಿರುವ ಈ ಪ್ರಶ್ನೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 
ತುಬಿವೆಯ? ಎ ಕಡ ಜೀವನ ಪ್ರೇರಣೆಗಳಿಗೆ ಪಡಿನುಡಿಯಬಲ್ಲ ಸತ್ತ್ವಪೂರ್ಣ 
ಬ ಪದ ಜೀವನಾಡಿಗೆ ಅನುಗುಣವಾಗಿ ಅವರ ನಾಡಿಯೂ ನಿಡಿಯುವುದೆ? 
ಸ ದಾರಿ. ನಾನಾ ಇಲಾಖೆಗಳ ಸಿಬ್ಬಂದಿಗಳಲ್ಲಿ ಅರ್ಧದಷ್ಟಾದರೂ ಜನ * 
0-0ಔತಗೆ 1 (ಜನರಾದತೆ, ತೃತೀಯ ಪರಿಯೋಜನೆ ಪ್ರಚಂಡೆ 


ನಮ್ಮ ಆಡಳಿತಗಾರರ ತರಬೇತಿ ವ 
ಜಯಗಳಿಸೀತು. ಅದೀಗ ದಕ್ಷತೆಯ ಸ್ವರೂಪ. e ತೆ 

ಗುಣನೆಯೇ ಹೊರತು ಲಕ್ಷೋಪಲಕ್ಷ ಜನ ಲ ದು 
ಯನ್ನೂ ಕುದುರಿಸಬಲ್ಲ ಪ್ರಗತಿಶೀಲ ವ್ಯಕ್ತಿಗಳಾಗುವುದೇ ಹೊರತು- ಬೇರೇನೂ ಆಲ ಮೂರನೆ 
ಯೋಜನೆಯ ಗುರಿಗಳಾದ ಉತ್ಪಾದನೆ ಹಾಗೂ ಸಾಮಾಜಿಕ ಸಮುನ್ನತಿ ಸಾಧಿಸಬೇಕಾದರೆ ಜನರಲಿ 
ಇನ್ನಷ್ಟು ಸಾಮಾಜಿಕ ಪ್ರೇರಣೆ, ಇನ್ನಷ್ಟು ಸಾಮಾಜಿಕ ಪ್ರೇರಕ ಶಕ್ತಿ ಅವಶ್ಯ, ಈಗ ಜಗತ್ತು ಉದಕ 
ಸ್ಥಿತಿಯಲ್ಲಿದೆ. ಯಾವ ಕ್ಷಣದಲ್ಲಾದಲೂ ಅದು ಸರ್ವಮಾರಕ ಯುದ್ಧದ ರೂಪದಲ್ಲಿ ಸಿಡಿದೀರು. 
ಯುದ್ಧವೇನಾದರೂ ಪ್ರಾರಂಭವಾದರೆ, ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳೆಲ್ಲ ತಲೆಕೆಳಗಾದಾವು. 
ಆದುದರಿಂದ, ನಮ್ಮ ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿ ಯೋಜನೆಗಳೆಲ್ಲ ಜರೂರಾಗಿ 
ನಡೆಯಬೇಕಾಗಿದೆ. ಲೋಕಸ್ಥಿತಿ ಇನ್ನಷ್ಟು ಹದಗೆಡುವ ಮುನ್ನ ಭಾರತ ಪ್ರಬಲವಾಗಬೇಕು. 
ಆತ್ಮಾವಲಂಬಿಯಾಗಬೇಕು. ಆಂತರಿಕ ಸ್ಥಿರತೆಯನ್ನು ಸಾಧಿಸಿ, ಅಂತರರಾಷ್ಟ್ರೀಯ ಸ್ಥಿರತೆಯ ಸಾಧನೆಗೆ 
ತನ್ನ ಕೈಂಕರ್ಯ ಸಲ್ಲಿಸಲು ಭಾರತ ಹೆಚ್ಚು ಹೆಚ್ಚಾಗಿ ಶ್ರಮಿಸಬೇಕು. 


೨೩. ಆಡಳಿತ ಶಿಕ್ಷಣ ಮತ್ತು ರಾಷ್ಟ್ರೀಯ ದೃಷ್ಟಿ 


ಸರ್ವತೋಮುಖವಾದ ರಾಷ್ಟಾಭಿವೃದ್ಧಿಗೆ ಸೂಕ್ತ ಸಾಧನವಾಗುವಂತೆ ಭಾರತೀಯ ಆಡಳಿತ 
ಸೇವಾ ವ್ಯವಸ್ಥೆಯನ್ನು ಅಣಿಗೊಳಿಸುವುದೇ ಈ ಶಿಕ್ಷಣಾಲಯದಲ್ಲಿ ಹಾಗೂ ಮಸೂರಿಯ ರಾಷ್ಟ್ರೀಯ 
ಪ್ರಶಾಸನ ಅಕಾಡೆಮಿಯಂಥ ಸಂಸ್ಥೆಗಳಲ್ಲಿ ನಡೆಯುವ ಶಿಕ್ಷಣ ಕಾರ್ಯಕ್ರಮಗಳ ಉದ್ದೇಶ. ಈ 
ಶಿಕ್ಷಣವು ಹೆಚ್ಚಾಗಿ ಆಡಳಿತ ತಂತ್ರವಿಧಾನಗಳ ಶಿಕ್ಷಣ. ಆದರೆ ಅದಕ್ಕೆ ರಾಷ್ಟ್ರೀಯ ದೃಷ್ಟಿಯಿಂದಲೂ 
ತಾದಾತ್ಮ್ಯಭಾವದಿಂದಲೂ ಕಳೆದುಂಬುವುದು ಅವಶ್ಯ. ಇಂದು ನಮಗೆ ಅತ್ಯವಶ್ಯ್ಮವಾಗಿ 
ಬೇಕಾಗಿರುವುದು ಈ ರಾಷ್ಟ್ರೀಯ ದೃಷ್ಟಿ. ಸಾಮಾಜಿಕವಾಗಿ ಮುಂದುವರಿದ ಪಾಶ್ಚಾತ್ಮ ದೇಶಗಳೊಡನೆ 
ನಮ್ಮ ದೇಶ ಸಮಾನಸ್ಕಂಧವಾಗಿ ನಡೆಯಬೇಕಾದರೆ, ನಾವು ಸಾಧಿಸತಕ್ಕ ಕೆಲಸ ಇನ್ನೂ 
ಅಪಾರವಾಗಿದೆ, ಎಂಬ ಅಂಶ ಈ ಸಾಧನೆಗಳಿಂದ ಮನದಟ್ಟಾಗುವುದು. ಇದನ್ನು ಆಗಮಾಡಿಸುವ 
ಹೊಣೆ ಮೂಲತಃ ನಮ್ಮದೇ ಆಗಿದೆ. ಬೇರೆ ದೇಶಗಳು ನಮಗೆ ನೆರವು ನೀಡುತ್ತಿವೆ--ಉದಾರ 
ವಾಗಿಯೇ ನೆರವು ನೀಡುತ್ತಿವೆ. ಆದರೆ, ನಾವು ಸ್ವತಃ ದಕ್ಷರಾಗದೆ, ಪ್ರಾಮಾಣಿಕರಾಗದೆ, ಸ್ವಾವಲಂಬಿ 
ಗಳಾಗದೆ, ಅನ್ಕರಿಂದ ಬರುವ ಸಹಾಯವನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲಾರೆವು. ತೃತೀಯ 
ಪಂಚವಾರ್ಷಿಕ ಯೋಜನೆಯು ಮುಂದಿನ ಐದು ವರ್ಷಗಳ ವೆಚ್ಚಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ 
ಒದಗಿಸಿದೆ. ಅದನ್ನು ವಿವೇಕದಿಂದ ವೆಚ್ಚ ಮಾಡುವುದೂ ಬಿಡುವುದೂ ನಮ್ಮನ್ನೇ ಹೊಂದಿಕೊಂಡಿದೆ. 
ಆದರೆ ವಿವೇಕ, ದೇಶಾಭಿಮಾನ, ಸಹಕಾರ, ನಿಷ್ಠೆ-ಇಷ್ಟಿದ್ದರೆ, ಈ ಹತ್ತು ಸಾವಿರ ಕೋಟಿ ರೂಪಾಯಿಗೆ 
ಇದರ ಹತ್ತು ಪಟ್ಟು ಮೌಲ್ಯದ ಪ್ರತಿಫಲ ದೊರೆತೀತು. ಸಮರ್ಥರಾದವರು ಒಂದು ರೂಪಾಯಿ 
ಯಿಂದ ಹತ್ತು ರೂಪಾಯಿ ಗಳಿಸಿಯಾರು. ಮೂರ್ಹರ ಕೈಯಲ್ಲಾದರೋ ಹತ್ತು ರೂಪಾಯಿಯೂ 
' ಓಂದೇ ರೂಪಾಯಿಯಂತೆ ಕಂಡೀತು. ಆದುದರಿಂದ ಹತ್ತುಸಾವಿರ ಕೋಟಿ ರೂಪಾಯಿ ಹಂಚಿಕೆ 
ಯಾದರೆ ಸಾಲದು, ಆ ಹಣದಿಂದ ಪರಮಾವಧಿ ಪ್ರಯೋಜನ ಬರಬೇಕಾದರೆ, ವಿವೇಕದಿಂದಲೂ 
ಫಲಪ್ರದವಾಗಿಯೂ ಅದರ ಬಳಕೆಯಾಗುವಂತೆ ನೋಡಿಕೊಳ್ಳಬೇಕು. ರಾಷ್ಟ್ರದ ಹಾಗೂ ಸರ್ಕಾರದ 
ದಕ್ಷತೆಗೆ ಅದೇ ನಿಕಷ, ವ್ಯವಸಾಯದ ಹಾಗೂ ಔದ್ಯಮಿಕ ಉತ್ಪಾದನೆಯನ್ನು ಎರಡರಷ್ಟು, 

ಇರರಷ್ಟು ಹೆಚ್ಚಿಸುವ ಬಗೆಯನ್ನು ದೇಹಕ್ಕೆ ಕಲಿಸುವುದೇ ವೈಜ್ಞಾನಿಕ ಕಾರ್ಯದಕ್ಷತೆ. ಅದೇ ರೀತಿ, 

೯ತೋಮುಖವಾದ ದೇಶಾಭಿವೃದ್ಧಿ ಗತಿಯನ್ನು ಹೆಚ್ಚಿಸಲು ಶೀಲಪಟುತ್ವವು ನೆರವಾಗುವುದು. 
ಶೀಲಪಟುತ್ವ ಹೆಚ್ಚಿದಾಗ, ಕನಿಷ್ಠ ಹಣಹೂಡಿ ಮತ್ತು ಕನಿಷ್ಠ ವೆಚ್ಚದಿಂದ ಪರಮಾವಧಿ ಫಲ 


CC-0. Jangamwadi Math Collection. Digitized by eGangotri 


ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯ ಲ್ಲ 
೧೫೨ ಗಳು 
ಪಡೆಯಲು ಅನುಕೂಲವಾಗುವಂತೆ ಸರ್ಕಾರದ ಮತ್ತು ಆಡಳಿತ ಸಮಗ್ರವ್ಯವಸ್ಥೆಯಲ್ಲೂ ಕ್ರ 
ವೈಜ್ಞಾನಿಕ ದಕ್ಷತೆ ಹರಡಿಕೊಳ್ಳುವುದು. ಸ್ವತಂತ್ರ ದೇಶದಲ್ಲಿ ಇದನ್ನು ಆಗಮಾಡಿಸುವುದು ಎಲ್ಲ 
ಮ ಸಲದ ಹೊಣೆ. ಸರ್ಕಾರದವರೂ ಆಡಳಿತವೂ ಅಂಥ ಪೌರರಿಂದಲೇ ನಡೆಯುವುದಾದರೆ 
ಎಲ್ಲ ಸರ್ಕಾರಿ ಕಾರ್ಯವಿಧಾನಗಳಲ್ಲೂ ದಕ್ಷತೆ ಮುದ್ರಿತವಾಗುವುದು. 


೨೪. ಕಾಳಿದಾಸನ ರಾಮರಾಜ್ಯ ಕಲ್ಪನೆ ಕ 
ರಾಷ್ಟ್ರೀಯ ಕವಿ ಕಾಳಿದಾಸನ "ರಘುವಂಶ'ವು ನಮ್ಮ ಪುರಾತನ ಕಾವ್ಯಗಳಲ್ಲೊಂದು. ಅದರಲ್ಲಿ 
ಕವಿ ರಾಮರಾಜ್ಯದ ಲಕ್ಷಣ ಕೊಟ್ಟಿದ್ದಾನೆ. ಇಂದು ಆ ಲಕ್ಷಣವನ್ನು ರಾಷ್ಟ್ರದ ಕಲ್ಯಾಣ ಕಾರ್ಯ 
ಕ್ರಮಗಳಿಗೂ ಅನ್ವಯಿಸಿಕೊಳ್ಳಬಹುದಾಗಿದೆ. ನಮ್ಮ ಪ್ರಭುಗಳ ಹಾಗೂ ಉಚ್ಚವರ್ಗಗಳ ಮೊಂಡು 
ತನದಿಂದಲೂ ಆಯೋಗ್ಯತೆಯಿಂದಲೂ ಕಳೆದು ಒಂದು ಸಾವಿರ ವರ್ಷಗಳಿಂದ ಲಕ್ಷೋಪಲಕ್ಷ 
ಜನ ಪಶುಗಳಂತೆ ಜೀವನ ಸಾಗಿಸುತ್ತಿದ್ದರು. ಅಂಥವರ ಶ್ರೇಯಸ್ಸಾಧನೆಗೆ ನಾವೀಗ ಬದ್ಧಕಂಕಣ 
ರಾಗಿದ್ದೇವೆ. ಇಂದಿಗೂ ಭಾರತದ ಸ್ಥಿತಿಯನ್ನು ಪ್ರತಿಬಿಂಬಿಸುವವರು ಲಕ್ಷ್ಮೀಪುತ್ರರಲ್ಲ--ಅರೆ 
ಹೊಟ್ಟೆಯ ಅರೆಬೆತ್ತಲೆಯ ಬಡ ಜನತೆ. ಭಾರತದ ಈ ನಿಜಸ್ಥಿತಿಯನ್ನು ನಾವು ಎಂದೂ 
ಕಡೆಗಣಿಸತಕ್ಕುದಲ್ಲ. ಅಲ್ಪಸಂಖ್ಯಾತರಾದ ಕೆಲವರು ಶ್ರೀಮಂತರೇ ಭಾರತದ ಸರ್ವಸ್ವವಲ್ಲ. 
ಕೋಟ್ಕಂತರ ಮಕ್ಕಳು ನಿತ್ಯವೂ ದೀನದರಿದ್ರ ಸ್ಥಿತಿಯಲ್ಲಿ ಜನಿಸುತ್ತಾರೆ ; ಅದೇ ಸ್ಥಿತಿಯಲ್ಲಿ 
ಬೆಳೆಯುತ್ತಾರೆ, ಸಾಯುತ್ತಾರೆ. ಭಾರತದ ಈ ಸ್ಥಿತಿಯನ್ನು ನಾವು ಸದಾ ಕಣ್ಣಮುಂದಿಟ್ಟುಕೊಳ್ಳಬೇಕು. 
ಆಗ ನಮ್ಮ ಮನಸ್ಸು ಜಾಗೃತವಾಗಿ ಜನಸಂಪರ್ಕದಿಂದ ಮಿಡಿಯುವುದು. ಆಗ ನಮ್ಮ ಕೆಲಸವೆಲ್ಲ 
ಭಕ್ತಿನಿಷ್ಠವಾಗುವುದು, ಮುಡಿಪಾಗುವುದು. ನವದಿಲ್ಲಿ, ಮತ್ತಿತರ ಕಡೆಗಳಲ್ಲಿ ವಾಸವಾಗಿರುವಾಗ, 
ಅಲ್ಲಿ ಸುಸಜ್ಜಿತವಾದ ಭವ್ಯಸೌಧಗಳಲ್ಲಿ ಕಾರ್ಯನಿರತರಾಗಿರುವಾಗ, ಭಾರತದ ಆ ನಿಜಚಿತ್ರವನ್ನು 
ಎಷ್ಟೋ ಸಲ ಮರೆತಿರುತ್ತೇವೆ. ಆ ಭಾರತಕ್ಕಾಗಿ ನಾವು ಏನು ಮಾಡುತ್ತಿದ್ದೇವೆ ? ನಮ್ಮ ಸೋದರ 
ಸೋದರಿಯರಾದ ಈ ಲಕ್ಷಾಂತರ ಜನರ ಅಭ್ಯುದಯಕ್ಕಾಗಿ ಕಲ್ಯಾಣ ರಾಜ್ಯ ಕಲ್ಪನೆಯನ್ನು ಕಲ್ಪಿಸಿ 
ಕೊಂಡಿಲ್ಲವೆ? ನಮ್ಮ ರಾಜನೀತಿ, ವಿಜ್ಞಾನ, ಧರ್ಮ- “ಇದೆಲ್ಲ ಅವರ ಹಿತಸಾಧನೆಗಾಗಿ ಪ್ರಯುಕ್ತ 
ವಾದಾಗ ಮಾತ್ರ ಸಫಲವಾಗುವುದು. ನಮ್ಮ ಕಾಲದಲ್ಲಿ ಪ್ರಯೋಗ ಸಿದ್ಧ ಧರ್ಮಕ್ಕೆ ಸ್ವಾಮಿ 
ವಿವೇಕಾನಂದರು ಆದ್ಭುತರೂಪ ಕೊಟ್ಟಿದ್ದಾರೆ. 'ಹಸಿದ ಹೊಟ್ಟೆಗೆ ಧರ್ಮದಿಂದ ಏನು ಪ್ರಯೋಜನ? 
ಎಂದು ಶ್ರೀ ರಾಮಕೃಷ್ಣ ಪರಮಹಂಸರು ಹೇಳಿದ ಮಾತನ್ನೇ ಉದ್ಭರಿಸುತ್ತಾ ಸ್ವಾಮಿಜಿಯವರು-- 
ನನ್ನ ದೇಶದ ಒಂದು ನಾಯಿಯೇ ಆದರೂ ಉಪವಾಸವಿರುವ ತನಕ್ಕ ಆಹಾರ ಕೊಟ್ಟು 

ಅದನ್ನು ಪೋಷಿಸುವುದೇ ನನ್ನ ಧರ್ಮ, 

ರ್ನನ ಸೋಮಾರಿತನ ಇಲ್ಲವೆ ಪವಾಡದೊಡನೆ ಸಮೀಕರಿಸ 
ದ್ಧಿಗಳಿಂದ ಪ್ರೇರಿತವಾದ ಶೀಲದೊಡನೆ ಸಮಕಟ್ಟಬೇಕು ಎಂಬುದೇ 


ತಂತ್ರವಲ್ಲ-ಅದು "ಇರೋಣ'ವೂ ಹೌದು. 'ಆಗೋಣ'ವೂ ಹೌದು. 
ಲಿಂಗ ಭೇದವಿಲ್ಲದೆ ಬೇರೆಲ್ಲರ ಹೃದಯದಲ್ಲೂ ಅಂತರ್ಗತ 
ನಿಜವಾದ ಉದಾತ್ತತೆಯಿಂದ ಮೂಡುವುದು. ಭಾರತದ 





*Life of Swami Vivekan, 
x andaby his East ಚ [05- 
sion, page 644 Jangamwadi Math Cole BESTS Pisciplesr Seventh Imp 


ನಮ್ಮ ಆಡಳಿತಗಾರರ ತರಬೇತಿ 


ಸನಾತನಧರ್ಮವಾದ ವೇದಾಂತ ಬೋಧಿಸಿದಂತೆ, ಭಾರತದ ಭಗವಂತನು ಸರ್ವಜನರ ಹೃದಯಸ್ಥಿತ 
ನಾದ ಭಗವಂತ. ಈ ತತ್ತ್ವದ ಪ್ರಕಾರ, ಮಾನವಸೇವೆಯೇ ಮಾನವಗತನಾದ ಭಗವಂತನ ಉಪಾಸನೆ 
ಈ ಉಪಾಸನೆಯಿಂದ ಸೇವಕರಂತೆ ಸೇವ್ಯರಿಗೂ ಮಾನವಗುಣದ ಪರಿಜ್ಞಾನವುಂಟಾಗುವುದು. 
ಭಾರತದಲ್ಲಿ ನಿಜವಾದ ಸಮಾಜ ಕಲ್ಯಾಣದ ಅರಿವು ಮೂಡಬೇಕಾದರೆ, ನಮ್ಮ ಪೌರಜನರಲ್ಲಿ 
ಇಂಥ ಉದಾತ್ತತೆ ವೃದ್ಧಿಯಾಗಬೇಕು. “ರಘುವಂತ'ದ ಪ್ರಸಿದ್ಧ ಶ್ಲೋಕದಲ್ಲಿ (೧.೧೮) ಚಿತ್ರ 
ವಾಗಿರುವ ರಾಮರಾಜ್ಯ ಈ ಬಗೆಯದು : ಜೆ 

ಪ್ರಜಾನಾಮೇವ ಭೂತೃರ್ಥಂ ಸ ತಾಭ್ಕೋ ಬಲಿಮಗ್ರಹೀತ್‌ 1 

ಸಹಸ್ರಗುಣಮುತ್ತಷ್ಟುಂ ಆದತ್ತೇ ಹಿ ರಸಂ ರವಿಃ 1 

—ಸೂರ್ಯನು ಭೂಮಿಯಿಂದ ನೀರನ್ನು ಹೀರಿಕೊಂಡು, ಅದನ್ನು (ಲೋಕಹಿತಾರ್ಥವಾಗಿ 
ಮಳೆಯ ರೂಪದಲ್ಲಿ) ಸಾವಿರ ಪಾಲು ಹಿಂದಕ್ಕೆ ವರ್ಷಿಸುವಂತೆ, ರಘುಕುಲದ (ಅನಂತರ ಯುಗದಲ್ಲಿ 
ಶ್ರೀರಾಮಚಂದ್ರನು ಜನಿಸಿದ ಕುಲದ) ರಾಜ್ಕರ ಕಾಲದಲ್ಲಿ ಪ್ರಭುಗಳು ಪ್ರಜೆಗಳ ಹಿತಾರ್ಥವಾಗಿಯೇ 
ಕರಸಂಗ್ರಹ ಮಾಡುತ್ತಿದ್ದರು. 


೧೫೩ 


೨೫. ಭಾರತದ ಕಲ್ಯಾಣ ರಾಜ್ಯ ಕಲ್ಪನೆ 


ರಘು ಮತ್ತು ಅವನ ಉತ್ತರಾಧಿಕಾರಿಗಳ ಕಾಲದಲ್ಲಿ ಪ್ರಭುತ್ವವು ಪ್ರಜೆಗಳಿಂದ ತೆರಿಗೆ ವಸೂಲು 
ಮಾಡುತ್ತಿದ್ದುದು ದುಂದುವೆಚ್ಚಕ್ಕಲ್ಲ ; ಪ್ರಜೆಗಳ ಹಣದಿಂದ ತಾವು ಭೋಗ ಪ್ರಪಂಚದಲ್ಲಿ ಮೈಮರೆ 
ಯುವುದಕ್ಕಲ್ಲ--ಸಮಗ್ರ ಸರ್ಕಾರದ ಹಾಗೂ ಆಡಳಿತದ ದೂರದೃಷ್ಟಿಯಿಂದ, ಪ್ರಜಾಮಂಡಲದ 
ಹಿತಾರ್ಥವಾಗಿ ದಕ್ಷತೆಯಿಂದ ನಡೆಸುವ ಕಲ್ಯಾಣ ಕಾರ್ಯಗಳ ರೂಪದಲ್ಲಿ ಆ ಹಣವನ್ನು ಸಾವಿರ 
ಪಾಲು ಜನತೆಗೆ ಹಿಂತಿರುಗಿಸುವುದಕ್ಕಾಗಿ. ಈಗ ನಾವು ಮಾಡಬಯಸುವುದೂ ಅದನ್ನೇ. ತೆರಿಗೆ 
. ಹಾಗೂ ಉಳಿತಾಯಗಳನ್ನೂ ವಿದೇಶಗಳಿಂದ ಬರುವ ನೆರವು ,ಸಾಲಗಳನ್ನೂ ಲಾಭದಾಯಕ 
ವಿನಿಯೋಗಗಳಿಗಾಗಿ ಬಳಸಿಕೊಂಡು ಪ್ರತಿವರ್ಷ ರಾಷ್ಟ್ರಾದಾಯವನ್ನು ವೃದ್ಧಿಪಡಿಸುತ್ತಿದ್ದೇವೆ. 
ದೇಶದಲ್ಲಿ ಒಂದಿಷ್ಟಾದರೂ ಸಾರ್ವತ್ರಿಕ ಹಿತಸಾಧನೆಯಾಗಬೇಕಾದರೆ ಈ ರಾಷ್ಟ್ರಾದಾಯವನ್ನು 
ತ್ರಿಗುಣಗೊಳಿಸಬೇಕು. ಈ ಕೆಲಸ ಮುಂದೆ ಕೆಲವೇ ವರ್ಷಗಳಲ್ಲಿ ಕೈಗೂಡಬೇಕು. ಇದೊಂದು 
ಸ್ಫೂರ್ತಿದಾಯಕ ಕಲ್ಪನೆ ; ಆದರೆ ಇದು ಸಿದ್ಧಿಸುವ ಬಗೆ ಹೇಗೆ? ನಮ್ಮ ಯೋಜನೆಗಳೂ ಕಲ್ಪನೆಗಳೂ 
ಉಜ್ಜಲವಾಗಿರುವುದು ನಿಜ, ಸುಂದರವಾಗಿರುವುದು ನಿಜ. ತನ್ನ ಅಪಾರ ಪ್ರಜಾಕೋಟಿಯ ಆರ್ಥಿಕ 
ಮತ್ತು ಸಾಮಾಜಿಕ ಶ್ರೇಯಸ್ಸಾಧನೆಗೆ ಕೈಗೊಂಡಿರುವ ನಾನಾ ಯೋಜನಾ ಕಾರ್ಯಕ್ರಮಗಳ ಮೂಲಕ 
ಆಧುನಿಕ ಭಾರತವು ಸಮಕಾಲಿಕ ಜಾಗತಿಕ ವಿಚಾರ ಪ್ರಣಾಲಿಕೆಗೆ ಮಹತ್ತರವಾದ ಕೊಡುಗೆ ಸಲ್ಲಿಸಿದೆ, 
ಅದೂ ನಿಜ. ಆದರೆ ಈ ಯೋಜನಾ ಕೆಲ್ಪನೆಗಳೆಲ್ಲ ಪೂರ್ತಿಯಾಗಿ ಅನುಷ್ಠಾನಕ್ಕೆ ಬರುವಂತೆ 
ನೋಡಿಕೊಳ್ಳಬೇಕು ; ಹೊಸತೊಂದು ಸಂಕಲ್ಪ ಶಕ್ತಿಯನ್ನು ನಾವು ಗಳಿಸಿಕೊಳ್ಳಬೇಕು ; ಹೊಸ 
ನಿರ್ಧಾರವನ್ನೂ ಹೊಸತೊಂದು ನಿಷ್ಠೆಯನ್ನೂ ಗಳಿಸಿಕೊಳ್ಳಬೇಕು. ಭಾರತಕ್ಕೆ ನಿಜವಾದ ಸ್ವಾತಂತ್ರ್ಯ 
ಬರುವಂತೆ-- ೧೯೭೪ರಲ್ಲಿ ಬಂದಂತೆ ಬಹಿರಂಗಸ್ವಾತಂತ್ರ್ಯ ಮಾತ್ರವಲ್ಲ, ಬಲ್ಲತನವನ್ನು ನೀಗಿ, 
ಅಜ್ಞಾನವನ್ನು ತೊಡೆದುಹಾಕಿ, ಸಾಮಾಜಿಕ ಅನ್ಯಾಯವನ್ನು ನಿರ್ಮೂಲಗೊಳಿಸುವ ಆಂತರಿಕ ' 
ಸ್ವಾತಂತ್ರ್ಯವೂ ಬರುವಂತೆ-_ನಮ್ಮ ಜೀವಮಾನ ಕಾಲದಲ್ಲೇ ನೋಡಿಕೊಳ್ಳಬೇಕೆಂಬ ಪ್ರಚಂಡ 
ಸಂಕಲ್ಪವನ್ನು ಗಳಿಸಿಕೊಳ್ಳಬೇಕಾಗಿದೆ. ಈ ದಿನ ದೇಶವು ತನ್ನ ಸಮಸ್ತ ಪ್ರಜಾಕೋಟಿಯಿಂದ 
ಬಯಸುವುದು ಈ ಸಂಕಲ್ಪವನ್ನು. ಈ ಕಲ್ಪನೆಯನ್ನೂ ಸಂಕಲ್ಪವನ್ನೂ ಭಾರತದ ಪ್ರತಿಯೊಬ್ಬ 
ಶಾಲಾಬಾಲಕನೂ ತಿಳಿದುಕೊಳ್ಳಬೇಕು. ಭಾರತದಲ್ಲಿ ಜನಿಸಿದ ಪ್ರತಿಯೊಂದು ಶಿಶುವಿಗೂ ತನ್ನ 


CC-0. Jangamwadi Math Collection. Digitized by 658/0001 


ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಸ 
೧೫೪ ಹ 

ಬೆಳೆಸಿ ದೊರೆಯಬೇಕು. ನಮ್ಮ ಸಮಾಜಕ್ಕೆ ಆರೋ 
ವರ್ಚಸ್ಸನ್ನು ಬೆಳೆಸಿಕೊಳ್ಳಲು ಪೂರ್ಣ ಅವಕಾಶ ಕ ಪ 
ಶಕ್ತಿ ಹ ಮ ಅದೊಂದೇ ದಾರಿ. ಈ ಧ್ಯೇಯ ಸಾಧನೆ ಇಂದು ನಿಮಗೂ ನಮಗ್ಸೂ 
ಸಪರ ಕೋಟ್ಕಂತರ ಜನರಿಗೂ ಕರ್ತವೃಕರ್ಮವಾಗಿದೆ. ಇದು ಜೀವಮಾನದ ಧ್ಯೇಯ-ಇದುವೇ 
ನಮ್ಮ ದೇಶದ ವಿದ್ಯಾವಂತ ತರುಣ ಜನಾಂಗದಿಂದ ಸ್ವಾಮಿ ವಿವೇಕಾನಂದರು ನಿರೀಕ್ಷಿಸಿದ ಧ್ಯೇಯ, 


೨೬. ಮಾನವ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ 
ಎಂಟು ಸಂಪುಟಗಳಲ್ಲಿ ಅಡಕವಾಗಿರುವ ಸ್ವಾಮಿ ವಿವೇಕಾನಂದರ ಉಪನ್ಯಾಸಗಳ 
ಲೇಖನಗಳನ್ನೂ ಓದಿದಾಗ ಸಾರ್ಥಕವೂ ಧ್ಯೇಯನಿಷ್ಠವೂ ಆದ ಜೀವನದ ನೂತನ ಆಯಾಮದ 
ಅನುಭವವಾಗುವುದು; ಹೊಸದೊಂದು ಪಾರಮಾರ್ಥಿಕ ಜಾಗೃತಿ ಮೂಡುವುದು; ಧರ್ಮ ಸಾಮಾಜಿಕ 
ಹಾಗೂ ರಾಜಕೀಯ ಕಾರ್ಯ, ನಿತ್ಕಜೀವನ--ಇವು ಮೂರೂ ಬೆರೆತು ಚೈತನ್ಮಪೂರ್ಣವೂ ಅನುಕಂಪ 
ಪೂರ್ಣವೂ ಆದ, ಭಾವನಾಮಯವೂ ವ್ಯಾವಹಾರಿಕವೂ ಆದ, ಶೀಲಗುಣ ಕುದುರುವುದು. 
ಭಗವಂತನ ಮತ್ತು ಮಾನವನ ಭಗವಂತನ ಬಗೆಗೂ ಮಾನವ ಹೃದ್ಗತವಾಗಿರುವ ಕಾತರವೇ ಈ 
ಸಾಹಿತ್ಯದ ಸರ್ವಸ್ವ, ಪ್ರತಿಯೊಬ್ಬರೂ ಮಾನವ ಗರಿಮೆಯನ್ನು ಅರಿತುಕೊಳ್ಳಬೇಕೆಂಬುದೇ 
ಸ್ವಾಮೇಜಿಯವರ ಮನೀಷೆ. ವಸ್ತುತಃ ಅವರು ಮಾನವ ನಿರ್ಮಾಣದ ಉಪದೇಶಕರು. "ನನ್ನ 
ಆಂದೋಲನ ಯೋಜನೆ' ಎಂಬ ಉಪನ್ಯಾಸದಲ್ಲಿ ಸ್ವಾಮೀಜಿಯವರು ಹೀಗೆನ್ನುತ್ತಾರೆ : 
ಪುರುಷಸಿಂಹರನ್ನು ಮಾಡುವ ಧರ್ಮ ನಮಗಿಂದು ಬೇಕಾಗಿದೆ. ಪುರುಷಸಿಂಹರನ್ನು 
ಮಾಡುವಸಿದ್ದಾಂತನಮಗೆ ಬೇಕಾಗಿದೆ ಸರ್ವತೋಮುಖವಾದ ಪುರುಷಸಿಂಹರನ್ನು ಮಾಡುವ 
ವಿದ್ಯಾಭ್ಯಾಸ ನಮಗೆ ಇಂದು ಬೇಕಾಗಿದೆ ಸತ್ಯದ ಪರೀಕ್ಷೆ ಇಲ್ಲಿದೆ. ಯಾವುದು ನಿಮ್ಮನ್ನು 
ದೈಹಿಕವಾಗಿ ಬೌದ್ಧಿಕವಾಗಿ ಆಧ್ಯಾತ್ಮಿ ಕವಾಗಿ ದುರ್ಬಲರನ್ನಾಗಿ ಮಾಡುವುದೋ ಅದನ್ನು 
ವಿಷದಂತೆ ತ್ಯಜಿಸಿ. ಅದರಲ್ಲಿ ಜೀವವಿಲ್ಲ. ಅದು ಸತ್ಯವಾಗಿರಲಾರದು. ಸತ್ಯವು ಶಕ್ತಿವರ್ಧಕ 
ಪರಿಶುದ್ಧ. ಸತ್ಯವೇ ಅನಂತಜ್ಞಾನ. (ಕೃತಿಶ್ರೇಣಿ ಸಂ. ೩3, ಪು ೧೦೪)" 
ಸ್ವಾಮಿ ವಿವೇಕಾನಂದರು ಎಲ್ಲ ರೀತಿಗಳಲ್ಲೂ ರಾಷ್ಟ್ರ ನಿರ್ಮಾಪಕರಾಗಿದ್ದವರು ; ನಮ್ಮ 
ದೇಶದ ಪ್ರಧಾನ ಭಾಗ್ಯವಿಧಾತರಾಗಿದ್ದವರು. ನೀವು ಈ ಮಹಾನುಭಾವರ ಸ್ಫೂರ್ತಿದಾಯಕವಾದ 
ಉಜ್ಜಲ ಸಾಹಿತ್ಯದ ಪರಿಚಯ ಮಾಡಿಕೊಳ್ಳುತ್ತೀರೆಂದು ನಂಬಿದ್ದೇನೆ. ಅವರು ನಮಗೆ ಕೈಯೆಡೆಯಾಗಿ 
ಹ ವಿಚಾರಗಳೂ ಕಲ್ಪನೆಗಳೂ ಅದೆಷ್ಟು ವಿಸ್ಮಯಕರ 1 ನಮ್ಮ ಪುರಾತನ ದೇಶಕ್ಕೆ 
ತ ಹ ಗಳು ಅದೆಷ್ಟು ಅದ್ಭುತ | ಸ್ವಾಮಿಜಿಯವರು ಪಾಶ್ಚಾತ್ಯ ದೇಶಗಳಲ್ಲಿ 
ವೊ ಚಿರಸ್ಮರಣೀಯ ಕಾರ್ಯ ನಿರ್ವಹಿಸಿ ಭಾರತಕ್ಕೆ ಪ್ರನರಾಗಮಿಸಿದ ಮೇರೆ 
ಹ ಲ ಉಪನ್ಯಾಸದಲ್ಲಿ ತಮ್ಮ ಮನಸ್ಸಿನಲ್ಲಿದ್ದ ಜಾಗೃತ ಭಾರತದ ಕಲ್ಪನೆಯನ್ನು 
8 ತ ನಾಗನ ಸ್ಫೂರ್ತಿದಾಯಕ ಶೈಲಿಯಲ್ಲಿ ತಿಳಿಸಿದರು. ಸ್ವಾಮೀಜಿಯವರು 
ಆಡಿದ್ದು ಭಾರತದ ದಕ್ಷಿಣ ತುದಿಯಾದ ರಾಮನಾಡಿನಲಿ ಜನವರಿ ೧೮೯೭ರಲ್ಲಿ: 
ಅದು ದೇಶವೆಲ್ಲ ಬಹ ಇ 
ಓ ಬಹುಮಟ್ಟಿಗೆ ನಿದ್ರೆಯ ಮುಸುಕೆಳೆದುಕೊಂಡಿದ್ದ ಕಾಲ. "ರಾಮನಾಡಿನ 
ಬಿನ್ನವತ್ತಳೆಗೆ ಉತ್ತರ' ಎಂಬ ಆ ಭಾಷಣದಲ್ಲಿ ಸ್ವಾಮೀಜಿಯವರು ಹಿ! id. Vol. 
III, PPI 145.46): | - ನತರ 144 
ಸ್‌ ಜು ತೋರುತ್ತದೆ. ದಾರುಣ ಸಂಕಟಗಳೆಲ್ಲ ಕೊನೆಗಂತೂ 
ರುತ್ತದೆ ನಿರ್ಜಿ ವವಾಗಿದ್ದುದ್ರು ಈಗ ಸಜೀವವಾಗಿರುವಂತೆ 


ತೋರುವುದು - 
ನಔ ನಡೆಸುವ. ಅನ್ಯ ಜತರ ಭಾರತದ ಧ್ವನಿ 


ಇರರ ತರಬೇತಿ 
ನಮ್ಮ ಆಡಳಿತಗಾ ಬ್ಯ 


ಸಮೀಪಕ್ಕೆ ಬರುವಂತೆ ತೋರುವುದು-ಗತಕಾಲದ ತಮಸ್ಸಿಗೆ ಇತಿಹಾಸವಾಗಲಿ ಸಂಪ್ರದಾಯ 
ಪರಂಪರೆಯಾಗಲಿ ಇಣುಕಲೂ ಸಾಧ್ಯವಿಲ್ಲದ ಕಾಲದಿಂದ ಬರುತ್ತಿರುವಂತೆ ತೋರುವುದು ಸ 
ಜ್ಞಾನದ ಪ್ರೇಮದ ಕರ್ಮದ ಅನಾದ್ವನಂತ ಹಿಮಾಲಯದ ಶಿಖರಕ್ಕೆ ಪ್ರತಿಧ್ವನಿತವಾಗುವಂತೆ 
ಭಾಸವಾಗುತ್ತ ಮೆದುವಾಗಿ, ಆದರೂ ದೃಢವಾಗಿ ಪ್ರಸ್ಫುಟವಾಗ್ಕಿ ದಿನಗಳೆದಂತೆಲ ಸಾಂದ್ರತೆ 
ಯನ್ನು ವೃದ್ಧಿ ಪಡಿಸಿಕೊಂಡು ನಮ್ಮ ಕಡೆಗೆ ಬರುವಂತೆ ತೋರುವುದು ಈಗ ಸೋಡಿ ನಮಾ 

: ವಶರು ಎದ್ದೇಳುತ್ತಿದ್ದಾರೆ ಮೃತಪ್ರಾಯವಾದ ಅಸ್ಥಿ ಸ್ನಾಯುಗಳಿಗೆ ಅದು ಹಿಮಾಲಯದ 
ಮಂದಾನಿಲದಂತೆ ಜೀವಶಕ್ತೆ ತುಂಬುತ್ತಿದೆ; ಅಲಸಿಕೆ ಮಾಯವಾಗುತ್ತಿದೆ. ಈ ನಮ್ಮ ಮಾತೃ 
ಭೂಮಿಯ ಚಿರನಿದ್ರೆ ಬಿರಿಯುವುದನ್ನು ತಾಣಲಾರದವರು ಕುರುಡರು ಮಾತ್ರ, ವಶ್ರಬದ್ಧಿಗಳು 
ಮಾತ್ರ. ಇನ್ನು ಮೇಲೆ ಅದನ್ನು ತಡೆಯಬಲ್ಲವರು ಯಾರೂ ಇಲ್ಲ. ಇನ್ನು ಮೇಲೆ ಅದು 
ಎಂದಿಗೂ ನಿದ್ರಿಸುವಂತಿಲ್ಲ. ಇನ್ನು ಮೇಲೆಯಾವ ಪರದೇಶಗಳೂ ಅದನ್ನು ಹಿಡಿಯಲಾರವು 
ಈ ಅತಿಕಾಯ ದೇಶ ಇದೀಗ ಎದ್ದೇಳುತ್ತಿದೆ 


೨೭. ವಿವೇಕಾನಂದರ ಸಾಹಿತ್ಯ--ಒಂದು ಶಕ್ತಿನಿಧಿ 


ಎಂತಹ ಸುಂದರ ಭಾಷೆ ! ಎಂತಹ ಸುಂದರ ಭಾವಗಳು ! ಇದನ್ನು ಅವರು ಹೇಳಿದ್ದು ೧೮೯೭ 
ರಲ್ಲಿ--ನಮ್ಮ ದೇಶ ದಾಸ್ಯಶೃಂಖಲೆಯಲ್ಲಿ ತೊಳಲಾಡುತ್ತಿದ್ದ ಕಾಲದಲ್ಲಿ. ಅಷ್ಟು ಹಿಂದಿನ ಕಾಲದಲ್ಲೇ 
ಅವರು ಈ ನಮ್ಮ ಬೃಹದ್ದೇಶದ ಜಾಗೃತಿಯ ಲಕ್ಷಣಗಳನ್ನು ಖಚಿತವಾಗಿ ಗುರುತಿಸಿದವರಾಗಿದ್ದರು. 
ಸ್ವಾಮೀಜಿಯವರು ಈ ಮಾತುಗಳನ್ನು ಉಸುರಿದಂದಿನಿಂದ, ನಮ್ಮ ದೇಶದ ಜಾಗೃತಿಯೂ ಬಲವೂ 
ವೃದ್ಧಿಸುತ್ತಾ ಬಂದುವು. ಕೊನೆಗೆ ೧೯೪೭ರಲ್ಲಿ ಶತಮಾನಗಳ ರಾಜಕೀಯ ದಾಸ್ಕ ಕೊನೆಗೊಂಡಿತು ; 
ದೇಶದ ರಾಜಕೀಯ ಸಂಘಟನೆ ನಡೆಯಿತು ; ಅದರ ಗಣರಾಜ್ಯ ಸಂವಿಧಾನ ರಚಿತವಾಯಿತು : 
ಅದರ ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿ ಕಾರ್ಯಗಳು ಪ್ರಾರಂಭವಾದುವು. ಪಂಚವಾರ್ಷಿಕ 
ಯೋಜನೆಗಳಲ್ಲಿ ಈ ರಾಷ್ಟ್ರೀಯ ಧ್ಯೇಯವೂ ಸಂಕಲ್ಪವೂ ಅಡಕವಾಗಿವೆ. ಸ್ವಾಮಿ ವಿವೇಕಾನಂದರು 
ರಾಷ್ಟ್ರನಿರ್ಮಾಣ ವಿಚಾರವನ್ನು ಸಾಕಲ್ಯವಾಗಿ ವಿವರಿಸಿದ್ದಾರೆ ; ಆದರೆ, ಅದಕ್ಕೆ ಮಾನವ ನಿರ್ಮಾಣ: 
ವನ್ನೇ ಆಧಾರವಾಗಿಟ್ಟುಕೊಂಡಿದ್ದಾರೆ. | 

ಸ್ವಾಮೀಜಿಯವರು ಕೊಲೊಂಬೋದಿಂದ ಮದರಾಸು, ಕಲ್ಕತ್ತಾ ಮತ್ತು ಲಾಹೋರಿನ 
ಮಾರ್ಗವಾಗಿ ಆಲ್ಮೋರದವರೆಗೆ ಮಾಡಿದ ಈ ಭಾಷಣಗಳ ಪರಿಣಾಮವನ್ನು ವಿವರಿಸುತ್ತಾ, 
ರೋಮೇನ್‌ ರೋಲ್ಯಾಂಡ್‌ ಅವರು ತಮ್ಮ "ವಿವೇಕಾನಂದರ ಜೀವನ' ಎಂಬ ಗ್ರಂಥದಲ್ಲಿ 
ಹೀಗೆನ್ನುತ್ತಾರೆ. (Romain Rolland, Life of Swami Vivekananda, pp. 124-125) 


ಸತ್ತವರು ಎದ್ದು ಬಂದರೆ ? ಭಾರತವು ತನ್ನ ಅಗ್ರದೂತನ ಸಂದೇಶ ಧ್ವನಿಯಿಂದ 
ಪೂಕಿತವಾಗ್ಗಿ ಆತನ ಹಾಡ್ಮೆಕೆಗೆ ಓಗೊಟ್ಟಿತೆ? ಅದರ ಉತ್ಸಾಹದ ಕೂಗಾಟವೆಲ್ಲ ಕಾರ್ಯರೂಪ 
ದಲ್ಲಿ ಮೈತಾಳಿತ ?... ಗುರುದೇವರ ಚಾಟಿಯೇಟಿನಿಂದ ಮೊದಲಬಾರಿಗೆ ಈ ದೇಶ ನಿದ್ದೆ 
ಬಿಟ್ಟು ಮೈಮುರಿದು ಎಚ್ಚತ್ತುಕೊಂಡಿತು; ಸ್ವಷ್ಟಲೋಕದಲ್ಲಿದ್ದರೂ ಆರಾಧ್ಯ ದೇವತೆಯ 
ಅರಿವಿದ್ದ ಭಾರತದ ಪ್ರಸ್ಥಾನತೂರ್ಯ ಮೊದಲಬಾರಿಗೆ ಮೊಳಗಿತು. ದೇಶ ಅದನ್ನೆಂದಿಗೂ 
ಮರೆಯಲಾರದು, ಆ ದಿನದಿಂದ ಈ ನಿಶ್ಚೇಷ್ಟ ಅತಿಕಾಯನ ಜಾಗೃತಿ ಮೊದಲಾಯಿತು. 
ವಿವೇಕಾನಂದರು ನಿಧನಹೊಂದಿ ಮೂರು ವರ್ಷಗಳ ತರುವಾಯ, ತಿಲಕರೂ ಗಾಂಧಿಯವರೂ 
ಪ್ರಾರಂಸಿದ ಆಂದೋಲನಕ್ಕೆ ನಾಂದಿಯಾದ ವಂಗ ಬಂಡಾಯವನ್ನು ಮತ್ತಿನ ಪೀಳಿಗೆಯು 
ಕಂಡಿದ್ದರೆ ಇಂದು ಸುಸಂಘಟಿತ ಪ್ರಜಾಕೋಟಿನಡೆಸಿವ ಸಮಸಿ ಹೋರಾಟದಲ್ಲಿ ಭಾರತವು 


CC-0. Jangamwadi Math Collection. Digitized by eGangotri_ 


ಹ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ ಮೌಲ್ಯಗಳ್ಸ 


ನಿಜವಾದರೆ ಅದಕ್ಕೆ ಮದರಾಸಿನಿಂದ ಹೊರಟ "ಉತ್ತಿಷ್ಠ ಭಾರತ | 
ಎಂಬ ಅದ್ಭುತ ಸಂದೇಶದ ಮೊದಲ ಸಂಘಟ್ಟವೇ ಕಾರಣ. 


'ಕೊಲೊಂಬೊದಿಂದ ಅಲ್ಮೋರಕೆ' "ಪತ್ರಗಳು' ಎಂಬ ಎರಡು ಮಹತ್ವ್ವದ ಕೃತಿಗಳನ್ನು 
ಓದಿದರೆ, ಈ ಮಾನವ ನಿರ್ಮಾಪಕ ಹಾಗೂ ರಾಷ್ಟ್ರ ನಿರ್ಮಾಪಕ ಸಂದೇಶದ ಸತ್ತ್ವವಿಶೇಷವು 
ಅದರ ಮೋಹಕ ಶಕ್ತಿಯೂ ನಿಮ್ಮ ಅನುಭವಕ್ಕೆ ಬರುವುದು. ಮರುದಿನ ನೀವು ಕೈಕೊ 
ಜೀವನಕಾರ್ಯಗಳು ಹೊಸ ಬೆಳಕಿನಲ್ಲಿ ಗೋಚರಿಸುವುವು. ಸ್ವಾಮೀಜಿಯವರು ಬರೆದ ಗ್ರಂಥಗಳ 
ವಿಚಾರದಲ್ಲಿ ಸಾಮಾನ್ಯವಾಗಿ, ಅವರ "ಕೊಲೊಂಬೊದಿಂದ ಆಲ್ಮೋರಕೆ' ಎಂಬ ಉಪನ್ಯಾಸ 
ಬಗೆಗೆ ವಿಶೇಷವಾಗಿ, ರೋಮೇನ್‌ ರೋಲ್ಕಾಂಡ್‌ ಅವರು ತಮ್ಮ “ವಿವೇಕಾನಂದರ ಜೀವನದಲ್ಲಿ 
ಹೀಗೆ ಬರೆಯುತ್ತಾರೆ. (bid. Page 162. ಡೆ 

ಅವರ ಮಾತೇ ಒಂದು ಮಹಾ ಸಂಗೀತ -ಬಿಥೋವನ ಗಾನಶ್ಜೆಲಿಯಂತೆ ಪದವಿನ್ಯಾಸ್ಯ 
ಹ್ಯಾಂಡಲ್‌ ಮೇಳಗಾನದುತೆ ಹೊಡೆಬಟ್ಟಿಸುವ ಸ್ಪರ ತರಂಗ. ಈಗ ಮೂವತ್ತು ವರ್ಷಗಳ ಹಿಂದೆ 
ರಚಿತವಾದ ಗ್ರಂಥಗಳಲ್ಲಿ ಚೆದರಿಕೊಂಡಿರುವ ಅವರ ಈ ವಚನಗಳ ಸ್ಪರ್ಶಮಾತ್ರದಿಂದ 
ವಿದ್ಯುದಾಘಾತದಂತೆ ನನ್ನ ಮೈ ನವಿರೇಳುವುದು. ಗುರುದೇವರ ವದನದಿಂದ ಆ ಉಜ್ವಲ 
ವಚನಗಳು ಸ್ರೋತೋಮಾಹಿನಿಯಾಗಿ ಪ್ರವಹಿಸಿದಾಗ ಜನ ಅದೆಷ್ಟು ರೋಮಾಂಚಿತರಾಗಿರ 
ಬೇಕು! ಅದೆಷ್ಟು ಆನಂದಪರವಶರಾಗಿರಬೇಕು ? 
ಪ್ರಧಾನಮಂತ್ರಿ ಜವಹರಲಾಲ ನೆಹರು ಅವರು, ಮಾರ್ಚ್‌ ೧೯೪೯ರಲ್ಲಿ ದಿಲ್ಲಿ ರಾಮಕೃಷ್ಣಾಶ್ರಮ 
ದಲ್ಲಿ ೧೧೪ನೆಯ ಶ್ರೀ ರಾಮಕೃಷ್ಣ ಜಯಂತಿಯ ಸಮಾರಂಭದಲ್ಲಿ ಶ್ರೀ ರಾಮಕೃಷ್ಣ ಮತ್ತು ಶ್ರೀ 
ಸ್ವಾಮಿ ವಿವೇಕಾನಂದರ ಬಗೆಗೆ ಮಾತನಾಡುತ್ತಾ ಹೀಗೆಂದರು (Jawaharlal Nehn, 


Shri Ramakrishna and Swami Vivekananda, Advaita Ashrama, Culcutta 14, 
pp.4-6): $ 


ಸ್ವಾಮಿ ವಿವೇಕಾನಂದರ ಭಾಷಾ ಲೇಖನಗಳನ್ನು ಇಂದಿನ ತರುಣ ಪೀಳಿಗೆಯ ಎಷ್ಟು 
ಜನ ಓದುತ್ತಾರೋ ನಾನರಿಯೆ ಆದರೆ ನನ್ನ ಪೀಳಿಗೆಯ ಹಲವರ ಮೇಲೆ ಅವರು ಪ್ರಬಲ 
ಪ್ರಭಾವ ಬೀರಿರುವುದಂತೂ ನಿಜ. ಈಗಿನ ಪೀಳಿಗೆಯವರೂ ಸ್ವಾಮಿ ವಿವೇಕಾನಂದರ ಲೇಖನ 
ಭಾಷಾಗಳ ಪಠನದಿಂದ ಪಡೆಯಬಲ್ಲ ಪ್ರಯೋಜನ ಅಪಾರ. ಅವುಗಳಿಂದ ಕಲಿತುಕೊಳ್ಳತ] 
ಪಾಠ ಅಷ್ಟಿಷ್ಟಲ್ಲ... 
ಡ್ಯ ಸ್ವಾಮಿ ವಿವೇಕಾನಂದರ ಭಾಷಣ ಲೇಖನಗಳನ್ನು ಓದಿದಾಗ ಕಂಡುಬರುವ ವಿಚಿತ್ರ 
ಸಾ ಇಂದಿಗೂ ಅವು ಹಳತಾಗಿಲ್ಲ, ೫೬ ವರ್ಷಗಳ ಹಿಂದೆ ಹೇಳಿದ ಆ 
ಸೂತನವಾಗಿವೆ ನಮ್ಮ ಸಮಸ್ಯೆಗಳಿಗೆ ಹಾಗೂ ಲೋಕದ ಸಮಸ್ಯೆಗಳಿಗೆ 


ಹಾಗಿ ಬ ಸಖನ ಭಾಷಣಗಳು ನಮಗೆ ಉಪಯುಕ್ತವಾಗಿನೆ 


ಬಹುಕಾಲದವರ? ನ 
ಜಾ ಅವನನ್ನು ಮೇಲೆ ಪ್ರಭಾವಬೀರಬಲ್ಲ 
0-0. ಸನ್ಫಾರ್ಥದಲ್ಲಿ (ಇಸಿ ವಹಿಯಲ್ಲ,ನಿಜಳದಧನೂ ಅವರು 


ನಮ್ಮ ಆಡಳಿತಗಾರರ ತರಬೇತಿ 


ಬೇರೇನಾದರೂ ಹೆಸರು ಕೊಟ್ಟುಕೊಳ್ಳಿ. ಆ ಚಳುವಳಿಯಲ್ಲಿ ಹೆಚ್ಚು 'ರಣಮೆ ಸಿಯ ಗ 


ಪ್ರಭಾವ ಬೀರಿದವರಾಗಿದ್ದಾರೆ. ಸ್ವಾಮಿ ವಿವೇಕಾನಂದರ ಬರವಣಿಗೆಗಳಲ್ಲಿ ಪ್ರವಹಿಸುವ ಈ 
ಜ್ಞಾನದ ಒರತೆಯಿಂದ ಸತ್ತ್ವೋದ್ರೇಕಗಳ ಒರತೆಯಿಂದ, ನಮ್ಮ ತರುಣ ಪೀಳಿಗೆಯೂ ಲಾಭ 
ಪಡೆದೀತೆಂದು ನಂಬಿದ್ದೇನೆ 


ಜವಹರಲಾಲ ನೆಹರು ಅವರು ತಮ್ಮ “ಭಾರತ ದರ್ಶನ'ದಲಿ ಹೀಗೆನ್ನುತ್ತಾರೆ. 
(Jawaharla Nehru, Discovery of India, p. 400) | ನ 


ಪ್ರಾಚೀನ ಸಂಪ್ರದಾಯನಿಷ್ಠ ರಾಗಿದ್ದ ರೂ ಭಾರತದ ಪುರಾತನ ಪರಂಪರೆಯ 
ಉಜ್ಜಲಾಭಿಮಾನಿಯಾಗಿದ್ದರೂ ವಿವೇಕಾನಂದರು ಬಾಳ ಸಮಸ್ಯೆಗಳ ಪರಿಹಾರ ವಿಚಾರದಲ್ಲಿ 
ಆಧುನಿಕರಾಗಿಯೇ ಇದ್ದರು. ಭಾರತದ ಹಿಂದು ಇಂದುಗಳ ನಡುವೆ ಒಂದು ಬಗೆಯ ಸೇತುವೆ 
ಯಂತಿದ್ದರು. 
ಭಾರತದ ಕೇಂದ್ರ ಮತ್ತು ರಾಜ್ಯಗಳ ಆಡಳಿತ ವ್ಯವಸ್ಥೆಯಲ್ಲಿ ಹಾಗೂ ಸರ್ಕಾರದಲ್ಲಿ 'ಇರುವ 
ಪ್ರತಿಯೊಬ್ಬರೂ ತಮ್ಮ ವ್ಯಕ್ತಿತ್ವದ ಮೇಲೆ ಸ್ವಾಮಿ ವಿವೇಕಾನಂದರ ಪ್ರಭಾವವನ್ನು ಅನುಭವಕ್ಕೆ 
ತಂದುಕೊಳ್ಳಬೇಕೆಂದು ನನ್ನ ತೀವ್ರಾಭಿಲಾಷೆ. ನಮ್ಮ ಜೀವನ ಕಾರ್ಯಗಳಲ್ಲಿಯೂ ಅವುಗಳ 
ಮೂಲಕವೂ ಉತ್ಸಾಹ ಹರ್ಷ ತೀವ್ರಾಸಕ್ತಿಗಳನ್ನು ಮೂಡಿಸಬಲ್ಲ ವಿಚಾರಸ್ಫೂರ್ತಿಗಳ ವಿಪುಲ 
ಸಂಪತ್ತನ್ನು ಸ್ವಾಮೀಜಿಯವರು ನಮಗಾಗಿ ಬಿಟ್ಟುಹೋಗಿದ್ದಾರೆ. 
ವಿವೇಕಾನಂದರ ಸಂದೇಶಕ್ಕೆ ರಾಷ್ಟ್ರೀಯ ಮಹತ್ತ್ವ ಮಾತ್ರವಲ್ಲ, ಅಂತರರಾಷ್ಟ್ರೀಯ ಮಹತ್ತ್ವವೂ 
ಇದೆ. ಅವರು ವ್ಯಕ್ತಿಶಃ ಪರಮ ಭಾರತೀಯರಾಗಿದ್ದವರು. ಆದರೆ ಅವರ ಮನೋಭಾವವೂ 
ಸಹಾನುಭೂತಿಯೂ ಅಂತರರಾಷ್ಟ್ರೀಯವಾಗಿದ್ದುವು. ಅವರ ಜನ್ಮಜಯಂತಿ ಜನವರಿ ೧೯೬೩ರಲ್ಲಿ 
ಬರುವುದು. ಅದು ಭಾರತಕ್ಕೂ ಉಳಿದ ಜಗತ್ತಿಗೂ ಮಹತ್ವಪೂರ್ಣವಾದ ಘಟನೆ. ಲೋಕದ 
ಮಟ್ಟಿಗೆ ಹೇಳುವುದಾದರೆ, ಅವರು ಭಾರತಕ್ಕೂ ಆಧುನಿಕ ಪಾಶ್ಚಾತ್ಮ ದೇಶಗಳಿಗೂ ನಡುವೆ ಮೊದಲ 
ಸೇತುನಿರ್ಮಾಪಕರಾಗಿದ್ದರು. ಅಮೇರಿಕಾ ದೇಶವು ಅವರನ್ನು ಸನಾತನ ಭಾರತದ ಅದ್ವಿತೀಯ 
ಸಂದೇಶವಾಹಕರೆಂದು ಸದಾ ಸ್ಮರಿಸುವುದು. ಭಾರತದ ಪುರಾತನ ಸಂಸ್ಕೃತಿಯೂ ಅದರ ವ್ಯಾಪಕವಾದ 
ವ್ಯಾವಹಾರಿಕ ಪರಮಾರ್ಥ ದೃಷ್ಟಿಯ ತರ್ಕಬದ್ಧ ವೇದಾಂತವೂ ಅವರ ಮೂಲಕವೇ ಪ್ರಬಲವಾಗಿ 
ಅಮೇರಿಕಾಕ್ಕೆ ಮುಟ್ಟಿರುವುದಾಗಿದೆ. ಅವರ ವಿಚಾರ ಪ್ರಣಾಳಿಕೆಯ ಹಾಗೂ ಸಂದೇಶದ ಪ್ರಭಾವವು 
ಬೇರೆ ಬೇರೆ ಪ್ರಮಾಣದಲ್ಲಿ ಇಂಗ್ಲೆಂಡ್‌ ಮತ್ತಿತರ ಐರೋಪ್ಯ ದೇಶಗಳಲ್ಲೂ ಮುದ್ರಿತವಾಗಿದೆ. 
ಇದು ಅವಿಚ್ಛಿನ್ನ ಪ್ರಭಾವ- -ಭಾರತದ ಐತಿಹಾಸಿಕ ಅನುಭವದ ತಾನಕ್ಕೆ ತಕ್ಕಂತೆ ಮೆದುವಾಗಿ, 
ಸದ್ದುಗದ್ದಲಗಳಿಲ್ಲದೆ, ಬೀಳುವ ಪ್ರಭಾವ. ಇನ್ನು, ಭಾರತದ ಜನರಾದ ನಮ್ಮ ಮಟ್ಟಿಗೆ ಹೇಳುವು 
ದಾದರೆ, ನಮ್ಮ ಜಾತಿ ಪಂಥ ಭೇದಗಳು ಏನಿದ್ದರೂ, ಅವರು ನಮಗೆ ಸೇರಿದವರು, ನಾವು ಅವರಿಗೆ 
ಸೇರಿದವರು. ಭಾರತದ ಹಿತಚಿಂತನೆ, ಭಾರತದ ಸೌಖ್ಯ ಚಿಂತನೆ - ಇದೇ ಅವರ ಜೀವನದ ಉಸಿರು. 
ಈ ವಿಚಾರದಲ್ಲಿ ಸೋದರಿ ನಿವೇದಿತಾ ಅವರು ಸ್ವಾಮೀಜಿಯವರ ಕುರಿತು ಬರೆದ ಪ್ರಸಿದ್ಧ ಗ್ರಂಥ 
ದಲ್ಲಿ ಹೀಗೆನ್ನುತ್ತಾರೆ (Sister Nivedita, ‘The Master As I saw Him" 70. 49-50): 
ಗುರುದೇವರ ಸ್ವಭಾವದಲ್ಲಿ ಒಂದು ಗುಣವಂತೂ ಗಾಢವಾಗಿತ್ತು-ಇದು ಅವರ ದೇಶ 


CC-0. Jangariwadi Math Collection. Digitized by eGangotri 


ಸ್ರ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ರ ತ ಮ್ಮ 
ಪ್ರೇಮ ದೇಶದ ಸಂಕಟಗಳ ಬಗೆಗೆ ಅವರ ಅಸಮಾಧಾನ. ಇದನ್ನು ಸಂದರ್ಭ ತಕ್ಕಂತ 
ಹೊಂದಿಸಿಕೊಂಡು ಹೋಗುವ ಬಗೆ ಅವರಿಗೆ ಎಂದೂ ತಿಳಿದಿರಲಿಲ್ಲ. ಹೆಚ್ಚು ಕಣವು ದಿನ 
ನಿತ್ಯವೂ ಅವರನ್ನು ನಾನು ಕಾಣುತ್ತಿದ್ದ ಆ ವರ್ಷಗಳಲ್ಲಿ, ಭಾರತವೇ ಅವರಿಗೆ ಉಸಿರಾಗಿತ್ತು 
ಅವರು ಮೂಲತ! ಕಾರ್ಯಕರ್ತರಾಗಿದ್ದು ದ್ಹೇನೋ ನಿಜ. "ಜನಾಂಗ ಎಂಬ ಪದವನ್ನು ಅಷ್ಟು 
ಎಂದೂ ಬಳಸಿದವರಲ್ಲ. "ರಾಷ್ಟ್ರ ನಿರ್ಮಾಣಯುಗ'ದ ಪ್ರವರ್ಶನೆಯನ್ನು ಅವರು ಫೋಟ್ಟು 
ದನರ್ಲು. "ಮಾನವ ನಿರ್ಮಾಣ'ವು ಮಾನವನದೇ ಕರ್ತವ್ಯ ಎಂದೇ ಅವರ ಅಭಿಪ್ರಾಯ 
ಅವರು ಜನ್ಮ ತೆ ಸ್ನೇಹಪರರಾಗಿದ್ದವರು. ಅವರ ಮಾತ್ತಭೂಮಿಯೇ ಅವರ ಆರಾಧ್ದದೇವತ್ತ 
ಮೇಲೆ ಬಿದ್ದ ಪ್ರತಿಯೊಂದು ಧ್ವನಿಯಿಂದಲೂ ರುಲ್ಲನೆ ಅನುರಣಿಸುವ ಲಲಿತರಚನೆಯ ಫಂಟ 
ಯಂತೆ ಅವರ ಹೃದಯವು ದೇಶದ ಆಗುಹೋಗು ಗಳೆಲ್ಲದಕ್ಕೂ ಮಿಡಿಯುತ್ತಿತ್ತು. ರಃ 
ದೊಳಗಿನ ಯಾವ ದುಃಖಸಂಕಟದ ಬಿಕ್ಕಳಿಕೆಯೇ ಆಗಲಿ ಅವರ ಹೃದಯ ತಂತಿಯನ್ನು ಮೀಟ 
ದಿರುತ್ತಿರಲಿಲ್ಲ. ಅವರ ಅರಿವಿಗೆ ಬಾರದ ಅವರ ಸಹಾನು ಭೂತಿಗೆ ಪಾತ್ರವಾಗದ ಆರ್ತನಾದ 
ವಾಗಲಿ ಅಶಕ್ತಿಯ ನಡುಕವಾಗಲಿ ನೋವಿನ ಅಳಲಾಗಲಿ ಯಾವುದೂ ಇರಲಿಲ್ಲ. ದೇಶದ 
ಅಪರಾಧಗಳ ಬಗೆಗೆ ಅವರು ನಿಷ್ಕುರರಾಗಿದ್ದರು. ದೇಶದ ಲೌಕಿಕ ಎವೇಕದ ಅಭಾವವನ್ನು 
ಅವರು ಮನ್ನಿಸಿದವರಲ್ಲ. ಕಾರಣವೇನೆಂದರೆ ಈ ದೋಷಗಳೆಲ್ಲ ತಮ್ಮ ದೋಷಗಳಿಂದ 
ಅವರು ನಂಬಿದವರಾಗಿದ್ದರು. ಆದರೆ ಅವರಂತೆ ದೇಶದ ಮಹಿಮಾ ಕಲ್ಪನೆಯ ಹುಚ್ಚ 
ಹಿಡಿದವರು ಬೇರಾರೂ ಇರಲಿಲ್ಲ. 


, ೨೮. ವಿವೇಕಾನಂದರ ಜನ್ಮ ಶತಮಾನೋತ್ಸವ 


೨. ಇಂಥ ಆಚಾರ್ಯ ಪುರುಷರ, ಮಹಾನಾಯಕರ ಶತಮಾನ ವರ್ಧಂತಿಯು ನಮ್ಮ ಜನಕ್ಕೆ 
ವೈಶಿಷ್ಟ್ಯಪೂರ್ಣವಾಗಿದೆ, ವಿಶೇಷ ಮಹತ್ವಪೂರ್ಣವಾಗಿದೆ. ಸ್ವಾಮೀಜಿಯವರ "ಸಮಗ್ರಶೃತಿ'ಗಳ 
ಎಂಟು ಸಂಪುಟಗಳನ್ನು ಭಾರತದ ಬೇರೆ ಬೇರಿ ಭಾಷೆಗಳಲ್ಲೂ ಎಂದರೆ ಹಿಂದಿ, ಬಂಗಾಳಿ, ಗುಜರಾತಿ, 
ಮರಾಠಿ, ತಲುಗು, ಕನ್ನಡ, ತಮಿಳು ಮತ್ತು ಮಲೆಯಾಳ ಭಾಷೆಗಳಲ್ಲೂ ಅವರ ಲೇಖನಸಂಗ್ರಶ 
ವನ್ನು ಅಸಾಮಿ, ಓಡ್ರ ಮತ್ತು ಪಂಜಾಬ ಭಾಷೆಗಳಲ್ಲೂ ಪ್ರಕಟಿಸುವುದಕ್ಕಾಗಿ ವಿಜ್ಞಾನ ಸಂಶೋಧನ 
ಮತು ಸಾಂಸೃತಿಕ ಮಂತ್ರಾಲಯವು ರಾಮಕೃಷ್ಣಾ ಶ್ರಮಕ್ಕೆ ಈಗಾಗಲೇ ಧನಸಹಾಯ ನೀಡುತ್ತಿದೆ. 
ಸ ಎಲ್ಲೆಡೆಗಳಲ್ಲೂ, ಭಾರತದ ಹೊರಗಡೆಯ ದೇಶಗಳಲ್ಲೂ ಈ ಶತಮಾನೋತ್ಸನ 
ಟಾ ಸಿದ್ಧತೆಗಳು ನಡೆಯುತ್ತಿವೆ. ಸ್ವಾಮಿ ವಿಷೇಕಾನಂದರ ಲೇಖನಸಂಗ್ರಹವನ್ನು ರಷ್ಯನ್‌; 
ರುಕ್‌ ಭಾಷೆಗಳಲ್ಲಿ ಆಯಾ ಸರ್ಕಾರಗಳು ಪ್ರಕಟಿಸುವ ನಿರೀಕ್ಷೆಯಿದೆ. ಈ 
ರಿಂದ ಜನವರಿ ೧೯೬೪ರ ವರೆಗೆ ಒಂದು ವರ್ಷಕಾಲ 
ವ ಸಮಾರಂಭಗಳಿಗೆ ಭಾರತದ ಸರ್ಕಾರದ ಅಂಚೆ ಮತ್ತು ತಂತಿ ಇಲಾಖೆ, ಅಖಿಲ 
ಇಲಾಖೆಗಳು ತಮ್ಮನ ಕ ಯೋಜನೆ, ಸಮಾಜ ಕಲ್ಯಾಣ ಇಲಾಖೆ ಮುಂತಾದ ನನ 
ತುಂಬಿಕೊಳ್ಳಲ್ಟು ತ್ತು ಸಡುಗೆಗಳನ್ನು ಸಲ್ಲಿಸಲು ಉದ್ದೇಶಿಸಿವೆ. ದೇಶಕ್ಕೆ ನವಚೇತನ 
ಷು ಬ್ಬ ತ್ನ ಶ್ರದ್ಧೆ ಇನ್ನಷ್ಟು ಗಾಢವಾಗಲು, ತನ್ನ ಹಾರೈಕೆಗಳನ್ನೂ ಸಂಕಲ್ಪಗಳನೆ 
ನ ಹ ಸ5ಗೊಳಿಸಿಕೊಳ್ಳಲು ಈ ಸಮಾರಂಭವು ಸದವಕಾಶ ನೀಡುವುದಾಗಿದೆ. 
೨೯. ಉಪಸಂಹಾರ ' 
ಈ ಬೆಳಗಿನ ಹೊತ್ತು ಈ ಶಿಕ್ಷಣಶಾಲೆಯಲ್ಲಿ ನಿಮ ನಗೆ ಸಂತಸವಾಗಿದೆ. 
ಜಯದ 2020 


ಇ. ಆಡಳಿತಗಾರರ ತರಬೇತಿ 
ನಮ್ಮ ೧೫೯ 


ಆಡಳಿತ ಕಾರ್ಯದ ತಂತ್ರ ವಿಧಾನಗಳ ತರಬೇತಿಯನ್ನು ನಿಮಗೆ ಇಲ್ಲಿ ನೀಡಲಾಗುವುದು. ಈ 
ಶಿಕ್ಷಣ ಅತ್ಯವಶ್ಯ, ನಿಜ. ಆದರೆ ಇದಿಷ್ಟೇ ಸಾಲದು. ಇದರ ಜೊತೆಗೆ ಶ್ರದ್ಧೆ, ನಿಷ್ಠೆ ಹೊಸತೊಂದು 
ಕರ್ಮಜಿಜ್ಞಾಸೆ, ಸಮಾಜಕ್ಕೆ ಹಾಗೂ ಮಾನವಕೋಟಿಗೆ ಈ ಶಿಕ್ಷಣದಿಂದ ಲಭಿಸತಕ್ಕ ಫಲದ ಬಗೆಗೆ 
ಸೂಕ್ಷ್ಮ ತಿಳಿವಳಿಕೆ, ಮಾಡುವಂತಾಗಬೇಕು. ಸಚಿವಾಲಯದ ಕಾರ್ಯವಿಧಾನ ಸಮಸ್ಪದಲ್ಲೂ 
ಹೆಚ್ಚೇಕೆ, ನಮ್ಮ ಜೀವನಕಾರ್ಯ ಸಮಸ್ತದಲ್ಲೂ-ನವ ಚೈತನ್ಯ ತುಂಬಲು ನೆರವಾಗುವುದು 
ಮನೋಭಾವ. ಭಾರತೀಯ ಸ್ತ್ರೀಪುರುಷರು ನಿಜವಾದ ಮಾನುಷ ಗರಿಮೆಯನ್ನು ಗಳಿಸಿಕೊಳ್ಳುವುದ 
ಕ್ಯಾಗಿಯೂ ಮಾನವ ಜೀವನದ ಮಹಿಮಾಗುಣಗಳನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕಾಗಿಯೂ ಸಂತತ 
ವಾಗಿ ನಡೆಯತಕ್ಕ ಒಳ ಹೋರಾಟಕ್ಕೆ ರಾಜಕೀಯ ಸ್ವಾತಂತ್ರ್ಯವನ್ನೂ ಸಾಮಾಜಿಕ ಕರ್ತವ ಗಳನ್ನೂ 
ಬಳಸಿಕೊಳ್ಳಬೇಕು. ನಿಮಗೆಲ್ಲ ನನ್ನ ಶುಭಾಶಯಗಳು. ಶೀಲಪಟುತ್ವವನ್ನು ತಾಂತ್ರಿಕ ಸಾಮರ್ಥ್ಯದಿಂದ 
ಬೇರ್ಪಡಿಸಲಾಗುವುದಿಲ್ಲವೆಂದೂ ಒಲವಿನ ತಾಯ್ನಾಡಿನ ಭವಿಷ್ಯವೂ ಸ್ವಂತಜೀವನ ಸಾರ್ಥಕ್ಕವೂ 
ಪ್ರಾಮಾಣಿಕ ದಕ್ಷ ನಿಷ್ಕಾಪೂರ್ಣ ಕಾರ್ಯವನ್ನೇ ಅವಲಂಬಿಸಿವೆಯೆಂದೂ ನೀವು ಸದಾ ಗಮನ 
ದಲ್ಲಿಟ್ಟುಕೊಳ್ಳುತ್ತೀರೆಂದು ನಂಬಿದ್ದೇನೆ. 
ಅರವತ್ತು ವರ್ಷಗಳ ಹಿಂದೆ ಪತ್ರಕರ್ತರೊಬ್ಬರು ಶೀಲಪಟುತ್ವದ ಬಗೆಗೆ ಕೇಳಿದ ಪ್ರಶ್ನೆ 
ಗಳಿಗೆ ಸ್ವಾಮಿ ವಿವೇಕಾನಂದರು ನೀಡಿದ ಉತ್ತರಗಳನ್ನು ತಿಳಿಸುವ ಉಜ್ವಲ ವಾಕ್ಯವೃಂದವನ್ನು 
ಉದ್ಧರಿಸಿ, ವಿರಮಿಸುತ್ತೇವೆ. ("Interviews, Complete works, Vol. V, Seventh Edition, 
pp. 226-27) 
ಹಾಗಿದ್ದರೆ ನೀವು ನಿಜವಾಗಿ ಬಯಸುವುದು ದೇಶದ ಶೀಲಪಟುತ್ತವನ್ನೆ ? 
ಹೌದು, ಭಾರತವು ಆರ್ಯದೇಶಗಳ ಇಳಿಹೊನಲದಲ್ಲೇ ಇರಬೇಕೆಂಬ ಅಪೇಕ್ಷೆಗೆ 
ಕಾರಣವೇನು ? ಭಾರತದ ಮೇಧಾಶಕ್ತಿ ಕೇಳೆ? ಭಾರತದ ನೈಪುಣ್ಯ ಕೀಳೆ? ಭಾರತದ ಕಲೈ 
ಗಣಿತ ತಶ್ಪಶಾಸ್ತ್ರಗಳನ್ನು ನೋಡಿದರೆ "ಹೌದು' ಎನ್ನುವಿರೇನು? ಲೋಕದ ದೇಶಸಮುದಾಯ 
ದಲ್ಲಿ ಭಾರತ ತನಗೆ ಸಲ್ಲತಕ್ಕ ಸ್ಥಾನಮಾನಗಳನ್ನು ಗಳಿಸಿಕೊಳ್ಳಬೇಕಾದರೆ ಅದು ಇಂದಿನ 
ವಶ್ಯಸುಪ್ತಿಯನ್ನು ಕಳೆದೊಗೆದ್ರು ಚಿರಕಾಲದ ನಿದ್ದೆಯಂದ ಎಚ್ಚೆತ್ತುಕೊಳ್ಳಬೆಳಾಗಿದೆ ಅಷ್ಟೆ. 
ಆದರೆ ಭಾರತ ತನ್ನ ಗಾಢವಾದ ಆತ್ಮ ಜೀವನವನ್ನು ಎಂದೂ ತೃಜಿಸಿಲ್ಲ. ಭಾರತವನ್ನು 
ಸಕ್ರಿಯಗೊಳಿಸುವ ಯತ್ನದಲ್ಲಿ, ಅದರ ಅಮೂಲ್ಯ ನಿಧಿಯೊಂದನ್ನು ನೀವು ಕಸಿದು 
" ಕೊಂಡಂತಾಗುವುದಿಲ್ಲವೆ ? 
ಇಲ್ಲ, ಇಲ್ಲ. ಭಾರತದ ಅಂತರಂಗ ಜೀವನವನ್ನೂ ಪಾಶ್ಚಾತ್ಮರ ಚಟುವಟಿಕೆಯನ್ನೂ- 
ಎಂದರೆ ಬಹಿರಂಗ ಜೀವನವನ್ನೂ- ಬೆಳೆಸಿಕೊಳ್ಳಲು ಭಾರತದ ಗತಕಾಲದ ಇತಿಹಾಸವು 
ನೆರವಾಗಿದೆ ಇದುವರೆಗೆ ಇದು ಭಿನ್ನ ಭಿನ್ನವಾಗಿದ್ದು ವು ಇವುಗಳನ್ನು ವಕೀಕರಿಸುವ ಕಾಲವೀಗ 
ಸನ್ನಿಹಿತವಾಗಿದೆ. ರಾಮಕೃಷ್ಣ ಪರಮಹಂಸರು ಜೀವನದ ಗಂಭೀರತೆಯನ್ನು ಅರಿತವರಾಗಿದ್ದರು. 
ಹಾಗಿದ್ದೂ, ಹೊರಗಡೆ ಇನ್ನಷ್ಟು ಪಟುವಾಗಿದ್ದವರು ಯಾರು ? ಇದೀಗ ರಹಸ್ಯ. ನಿಮ್ಮ 


ಜು 


ಜೀವನ ಸಮುದ್ರದಂತೆ ಗಂಭೀರವಾಗಿರಲಿ; ಆದರೆ, ಆಕಾಶದಂತೆ ವಿಶಾಲವಾಗಿಯೂ ಇರಲಿ. 


ಅನು : ಎಂ. ಕೇಶವಭಟ್ಟ.. 


CC-0. Jangamwadi Math Collection. Digitized by eGangotri 


೯ 


ಸ್ವಾಮಿ ವಿವೇಕಾನಂದರು ಮತ್ತು ನಮ್ಮ ಪೊಲೀಸ್‌ ದಳ* 


೧. ಪ್ರಸ್ತಾವನೆ 

ಈ ವರ್ಷ ಭಾರತವು ಲೋಕದ ಇತರ ದೇಶಗಳೊಂದಿಗೆ ಸ್ವಾಮಿ ವಿವೇಕಾನಂದರ ಜನ್ಮ 
ಶತಮಾನೋತ್ಸವವನ್ನು ಆಚರಿಸುವುದು. ಆಧುನಿಕ ಭಾರತದ ಈ ಆಚಾರ್ಯವರೇಣ್ಯರು ತಮ್ಮ 
ಉನ್ನತ ಗುಣವಿಶೇಷವನ್ನೂ ಆಧ್ಯಾತ್ಮಿಕ ದರ್ಶನವನ್ನೂ ಪೂರ್ವ ಪಶ್ಚಿಮಗಳ ತುದಿಯಿಂದ ತುದಿಗೆ 
ಹರಡಿದ ಮಹಾಪುರುಷರು. ನವಭಾರತದ ನಿರ್ಮಾಣಕ್ಕೆ ಇವರಿಂದ ಸಂದ ಅತ್ಯಂತ ಮಹತ್ತ್ವಪೂರ್ಣ 
ಕೊಡುಗೆ ಬೇರೆ ಯಾವ ಏಕೈಕ ವ್ಯಕ್ತಿಯಿಂದಲೂ ಸಂದಿಲ್ಲ. ಭಾರತವನ್ನು ಚಿರಕಾಲದ 
ಗಾಢನಿದ್ರೆಯಿಂದ ಹೊಡೆದೆಬ್ಬಿಸಿ, ಸ್ವಾತಂತ್ರ್ಯ, ಸಮಾನತೆ, ಮಾನವ ವ್ಯಕ್ತಿತ್ವದ ಪಾವಿತ್ರ್ಯ--ಈ 
ಮೂರು ಪ್ರಜಾಪ್ರಭುತ್ವ ಮೌಲ್ಯಗಳ ಆಧಾರದ ಮೇಲೆ ಸದೃಢವಾದ ಪೌರನಿಕಾಯ ಸ್ಥಾಪನೆಗೆ 
ಹೆಣಗುವಂತೆ ಪ್ರೇರಣೆ ಕೊಟ್ಟವರು ಸ್ವಾಮೀಜಿಯವರು. ಪ್ರಧಾನಮಂತ್ರಿ ಜವಹರಲಾಲ ನೆಹರು 
ಹೇಳಿದಂತೆ (1811೩18111 Nehru, " Ramakrishna and Vivekananda’ pp. 6-7: 


ಸ್ವಾಮಿ ವಿವೇಕಾನಂದರು ಸಾಮಾನ್ಯಾರ್ಥದಲ್ಲಿ ರಾಜಕೀಯ ವ್ಯಕ್ತಿಯಲ್ಲ, ನಿಜ ಆದರೂ 
ಭಾವನೆ-ಬೇಕಾದರೆ ಬೇರೆನಾದರೂ ಹೆಸರು ಕೊಟ್ಟು ಳ್ಳಿ. ಆ ಚಳವಳಿಯಲ್ಲಿ ಹಚ್ಚು ಕಡಿವೆ 
ಸ್ರೆಯೆ ಭಾಗವಹಿಸಿದ ಅನಂತರಕಾಲೀನರನೇಕರು ಸ್ವಾಮಿ ವಿವೇಕಾನಂದರಿಂದಲೇ ಸ್ಫೂರ್ತಿ 
ಪಡೆದವರು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಸ್ವಾಮೀಜಿಯವರು ಇಂದಿನ ಭಾರತದ 
ಮೇಲೆ ಪ್ರಬಲಪ್ರಭಾವ'ಬೀರಿದವರಾಗಿದ್ದಾರೆ. ಸ್ವಾಮಿ ವಿವೇಕಾನಂದರ ಬರವಣಿಗೆಗಳಲ್ಲಿ 
ಪ್ರವಹಿಸುವ ಈ ಜ್ಞಾನದ ಒರತೆಯಿಂದ್ರ ಸತ್ತ್ವೋದ್ರೇಕಗಳ ಒರತೆಯಿಂದ ನಮ್ಮ ತರು 
ಪೀಳಿಗೆಯೂ ಲಾಭ ಪಡದೀತೆದು ನಂಬಿದ್ದೇನೆ 

ಇಂದಿನ ಸಮಾಜಕ್ಕೆ ಸ್ವಾಮಿ ವಿವೇಕಾನಂದರ ಕಲ್ಪನೆಗಳಿಂದ ಲಭಿಸಬಲ್ಲ ಪ್ರಯೋಜನವನ್ನು 


ಕುರಿತು ನೆಹರು ಹೀಗೆನ್ನುತ್ತಾರೆ (ಅದೇ ಗ್ರಂಥ, ಪುಟ. ೫: 


ಸು ಮ ಭಾಷಣ ಲೇಖನಗಳನ್ನು ಓದಿದಾಗ ಕಂಡುಬರುವ ವಿಚಿತ್ರ 
ದರೆ ಅವು ಇಂದಿಗೂ ಹಳಾಿಲ್ಲ 
ಲ. ೫೬ ವರ್ಷಗಳ ಹಿಂದೆ ಹೇಳಿದ ಆ 


ವಿಕೆಂದರೆ ನಮ್ಮ ಸಮಸ್ಯೆಗಳ ಹಾಗೂ ಲೋಕದ ಸಮಸ್ಯೆಗಳಿಗೆ 
* ೧೯೬೩ ಜನವರಿಯಲ್ಲಿ ಸ್ವಾಮಿ ವಿವೇಕಾನಂದ 


ರ “Indian 
Police 30೫ ನವಧೆಸಲಿ--ಹೊರಳಂಟಿ' ಡನ್‌ ದಲ್ಲಿ 





ಲೆ 


ತಗಾರರ ತರಬೇತಿ 
ನಮ್ಮ ಆಡಳಿ ಇ 


ಸಂಬಂಧಿಸಿದ ಕೆಲವಾರು ಮೂಲಭೂತ ವಿಚಾರಗಳನ್ನು ಅವರ ಲೇಖನಗಳೂ ಭಾಷಣಗಳೂ 
ಚರ್ಚಿಸುತ್ತವೆ. 


೨. ಸ್ವಾತಂತ್ರ : ಮುಂದೇನು ? 

ಭಾರತವು ಇಂದು "ಸಂಪೂರ್ಣ ಪ್ರಭುತ್ವ ಸಂಪನ್ನ ಲೋಕತುತ್ರಾತ್ಮಕ ಗಣರಾಜ್ಯ'. ಶತಮಾನಗಳ 
ಪಾರತಂತ್ರ್ಯದ ತರುವಾಯ, ಈಗ ಭಾರತ ಜನತೆ ಸ್ವತಂತ್ರ ರಾಜ್ಯದ ಸ್ವತಂತ್ರ ಪೌರರಾಗಿದ್ದಾರೆ ; 
ಅಪಾರ ಜನತೆಯಲ್ಲಿ ಪ್ರಬುದ್ಧ ಸ್ತ್ರೀಪುರುಷರನ್ನು ನಿರ್ಮಿಸುವ ಕರ್ತವ್ಯವನ್ನೂ ಅಧಿಕಾರವನ್ನೂ 
ಪಡೆದವರಾಗಿದ್ದಾರೆ. ಈ ವಿಮುಕ್ತ ಸ್ಥಿತಿಯಿಂದ, ನಮ್ಮ ಜನತೆಯ ಪ್ರತಿಯೊಂದೂ ಪಂಗಡದವರ 5 
ರಾಜಕೀಯ ಧುರೀಣರು ಹಾಗೂ ಆಡಳಿತಗಾರರು, ನಾನಾ ವೃತ್ತಿಕರು, ಉದ್ಯಮಿಗಳು ಹಾಗೂ 
ವ್ಯಾಪಾರವರ್ಗದವರು, ರೈತರು ಹಾಗೂ ಕಾರ್ಮಿಕರು, ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು, ಪೊಲೀಸರು 
ಹಾಗೂ ರಕ್ಷಣ ದಳಗಳು, ಇವರೆಲ್ಲರ--ಮನೋಭಾವದಲ್ಲೂ ಕಾರ್ಯದಲ್ಲೂ ಆಮೂಲಾಗ್ರ 
ಬದಲಾವಣೆಯಾಗಬೇಕಾಗಿದೆ. ಮನೋಭಾವದ ಹಾಗೂ ಕರ್ತವ್ಯದ ಬಗೆಗೆ ತಾಳತಕ್ಕ ಈ ನೂತನ 
ಕಲ್ಪನೆ ಭಾರತೀಯ ಪೊಲೀಸರಿಗೆ ವಿಶೇಷವಾಗಿ ಅವಶ್ಯವಾಗಿದೆ. ಏಕೆಂದರೆ ಪೊಲೀಸ್‌ ದಳಗಳಿಗೂ 
ಜನಸಾಮಾನ್ಯರ ದಿನದಿನದ ಜೀವನಕ್ಕೂ ನಿಕಟ ಸಂಬಂಧವಿದೆ. 


೩. ಸ್ವತಂತ್ರ ಭಾರತದಲ್ಲಿ ಪೊಲೀಸರ ಪಾತ್ರ 


ಪದದಾಸ್ಕದಲ್ಲಿರುವ ದೇಶದ ಪೋಲೀಸರ ಕೆಲಸ ಸ್ವತಂತ್ರ ದೇಶದ ಪೊಲೀಸರ ಕೆಲಸಕ್ಕಿಂತ 
ತೀರಾ ಭಿನ್ನವಾದ ಕೆಲಸ. ವಿದೇಶೀಯರ ಆಳ್ವಿಕೆಯಲ್ಲಿ ಪೊಲೀಸನೂ ಸಹ ಉಳಿದ ಜನಸಮುದಾಯ 
ದಂತೆಯೇ ವಿದೇಶೀಪ್ರಭುವಿನ ಗುಲಾಮ. ಸ್ವತಂತ್ರರಾಜ್ಯದಲ್ಲಾದರೋ ಆತ ಪೌರರ ನಡುವೆ 
ಪೌರನಾಗಿ, ಸ್ವತಂತ್ರ ಸ್ತ್ರೀಪುರುಷರ ನಡುವೆ ಸ್ವತಂತ್ರ ವ್ಯಕ್ತಿಯಾಗಿ ನಡೆದುಕೊಳ್ಳುತ್ತಾನೆ. ಆತ 
'ಪೊಲೀಸನಾಗಿರುವ ಅಂಶ ಆತನ ಪೌರಸ್ಥಿತಿಗಿಂತ ಗೌಣ. ಬೇರೆ ಪ್ರತಿಯೊಬ್ಬ ಸಾಮಾಜಿಕ ಕಾರ್ಯ 
ಕರ್ತನಿಗೂ-- ಆಡಳಿತಗಾರ, ಶಿಕ್ಷಕ, ಇಂಜನಿಯರು ಮುಂತಾದವರಿಗೂ ಈ ಮಾತು ಅನ್ವಯಿಸು 
ವ್ಹದು. ಈ ಪ್ರತಿಯೊಂದು ನೆಲೆಯಲ್ಲೂ ಸ್ವತಂತ್ರ ಹಾಗೂ ಗಣ್ಯಪೌರನ ಸ್ಥಿತಿಯೇ ಈ ನಾನಾ 
ಪ್ರಕಾರ್ಯಗಳ ಮೂಲಕ ಪ್ರಕಾಶಕ್ಕೆ ಬರುವುದಾಗಿದೆ. ಆಗ ಅದು ನಿಷ್ಠಾಪೂರ್ಣ ಸೇವೆಯ ಸತ್ತ್ವ 
ವನ್ನೂ ಹದವನ್ನೂ ಹೊಂದುವುದು. ಈ ಸೇವಾಭಾವದ ಹಿಂಗಡೆ ತಾನು ಸ್ವತಂತ್ರಪೌರ ಎಂಬ 
ಅರಿವಿರುವಾಗ, ಅವನ ಸೇವೆ ಇನ್ನಷ್ಟು ಸಮೃದ್ಧವೂ ದಕ್ಷವೂ ಆಗಿ ಪರಿಣಮಿಸುವುದು. 

ಆದುದರಿಂದ, ತ್ಕಾಗ, ಸೇವೆ- ಇವೆರಡು ರಾಷ್ಟ್ರಧ್ಯೇಯಗಳಿಂದ ಸ್ಫೂರ್ತಿ ಪಡೆಯುವಂತೆ ಸ್ವಾಮಿ 
ವಿವೇಕಾನಂದರು ಭಾರತ ಜನತೆಗೆ ಬೋಧಿಸಿದ್ದಾರೆ. ಈ ವಿಚಾರದಲ್ಲಿ ಸ್ವಾಮೀಜಿಯವರು 
ಹೀಗೆನ್ನುತ್ತಾರೆ : 

ಭರತಖಂಡದ ಜನಾಂಗದ ಆದರ್ಶವೇ ತ್ಯಾಗ ಮತ್ತು ಸೇವೆ. ಇವೆರಡನ್ನು ಚೆನ್ನಾಗಿ ರೂಢಿಸಿ, 
ಉಳಿದುವೆಲ್ಲ ತಮಗೆ ತಾವೇ ಹೊಂದಿಕೊಳ್ಳುವುವು. (ಕೃತಿಶ್ರೇಣಿ, ಸಂ. ೭, ಪು. ೪೪೯) 

ಸೈನಿಕ, ದಾದಿ ಮತ್ತು ಅದೇ ಬಗೆಯ ಬೇರೆ ಕಾರ್ಯಕರ್ತರ ಕರ್ತವ್ಯಗಳಿಗೆ ಹೇಗೋ ಅದೇ 
ರೀತಿ ಪೊಲೀಸನ ಕರ್ತವ್ಯ ನಿರ್ವಹಣೆಗೂ ಸ್ವಂತ ಸುಖಸೌಕರ್ಯಗಳ ತ್ಯಾಗ ಬೇಕಾಗುತ್ತದೆ. ಆತ 
ಶಾಸನ ಸುವ್ಯವಸ್ಥೆಯ ಕಾವಲುಗಾರ. ಬೇರೆಯವರೆಲ್ಲ ನಿದ್ರಿಸುವಾಗ ಆತ ಎಚ್ಚರವಾಗಿರುತ್ತಾನೆ. 
ಸಾತಕ ಸಂಕೇತ-ಧರ್ಮ ಸದಾ ಜಾಗೃತವಾಗಿರುತ್ತದೆ; ಸಮಾಜದ ಯೋಗಕ್ಷೇಮದ ಸಾಧನೆಗೆ 

ದೆ, 


CC-0. Jangamwadi Math Collection. Digitized by 6೦8/6011 


೧೬೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮಾಲ್ಯ 
ಬರತದ ಪೊಲೀಸರಿಗೆ ತಾವು ಸ್ವತಂತ್ರ ದೇಶದ ಪೌರರು ಎಂಬ ಅರಿವು ಇಂದು ಪೂಣ 
ಬೀಕು; ತತ ಸನ್ನು ಜನತೆಗೆ ತಿಳಿಸಿಕೊಡುವ ಹೊನನ 
" ಅವರು ವಹಿಸಬೇಕು. "ಮಾನವ ನಿರ್ಮಾಣ'ವು ಸ್ವಾಮಿ ವಿವೇಕಾನಂದರ ಸಂದೇಶ. “ಆಗು ಮತ್ತು 
ಮಾಡು' ಎಂಬುದೇ ನಮ್ಮ ಧ್ಯೇಯಮಂತ್ರವಾಗಿರಲಿ ಎನ್ನುತ್ತಾರೆ ಸ್ವಾಮೀಜಿಯವರು. ಮೊದ 
ತಾವೇ ಸ್ವತಃ ಮಾನುಷರಾಗಿ, ಮುಂದೆ ಅದೇ ರೀತಿ ಮಾನುಷರಾಗುವಂತೆ ಉಳಿದವರಿಗೂ ನರ 

ಹೆಣಗಬೇಕೆಂಬುದೇ ಅವರ ಮನೀಷೆ. 


೪. ಸ್ವಾಮಿ ವಿವೇಕಾನಂದರ ದರ್ಶನ--ನಿಜ ಕ್ಲತ್ರಿಯರಾಗಿ ನಮ್ಮ ಪೊಲೀಸರು 


ಭಾರತದ ಪೊಲೀಸರು ಸ್ವದೇಶಬಾಂಧವರನ್ನು ಕಾಪಾಡಿ ಸಲಹಲು ಸಾಕಷ್ಟು ಶಕ್ತಿ ಸಾಮರ್ಥ್ಯ 
ಗಳಿರುವ ನಿಜಕ್ಷತ್ರಿಯನ ವರ್ಚಸ್ಸನ್ನೂ ಅರಿವನ್ನೂ ಪೂರ್ಣವಾಗಿ ಗಳಿಸಿಕೊಳ್ಳಬೇಕೆಂದು ಸ್ವಾನ 
ವಿವೇಕಾನಂದರ ಬಯಕೆ. ವೈದ್ಯವಿಜ್ಞಾನದಲ್ಲಿ ಇಂದು ರೋಗದ ಚಿಕಿತ್ಸೆಗಿಂತ ರೋಗದ ನಿವಾರಣೆಗೇ 
ಹೆಚ್ಚಿನ ಪ್ರಾಧಾನ್ಯ. ಅದೇ ರೀತಿ, ಸಾಮಾಜಿಕ ವ್ಯವಸ್ಥೆಯಲ್ಲೂ ಸಹ ದಂಡಕ್ಕಿಂತ ಶಿಕ್ಷಣಕ್ಕೇ ಹೆಚ್ಚಿನ 
ಪ್ರಾಧಾನ್ಯ ಬಂದಿದೆ. ನಮ್ಮ ಸಕ್ರಿಯ ಪ್ರಜಾಪ್ರಭುತ್ವದಲ್ಲಿ ಪೊಲೀಸರು ಶಾಸನ ಸುಭದ್ರತೆಯ 
ಅಭಾವಾತ್ಮಕ ಸಾಧನ ಮಾತ್ರವಲ್ಲ. ಇಂದು ಭಾರತವು ಪೊಲೀಸ್‌ ರಾಜ್ಯವಲ್ಲ, ಅದು ಕಲ್ಮಾಣ 
ರಾಜ್ಯವಾಗಲು ಹವಣಿಸುತ್ತಿದೆ. ಈ ವೃತ್ಯಾಸ ಪರಿಸ್ಥಿತಿಯಲ್ಲಿ ಉಳಿದವರಂತೆ ಪೊಲೀಸರೂ ಸಮಾಜ 
ಶಿಕ್ಷಣದ ಸಕ್ರಿಯ ಸಾಧನವಾಗಬೇಕಾಗಿದೆ ; ನ್ಯಾಯಬದ್ಧ ಪೌರರಲ್ಲಿ ಮನೆ ಮಾಡಿರತಕ್ಕ ಗುಣ 
ಮರ್ಯಾದೆಗಳನ್ನು ಜನಕ್ಕೆ ತಿಳಿಸಿಕೊಡಬೇಕಾಗಿದೆ. ಸ್ವತಃ ತಾವೇ ಈ ಶಿಕ್ಷಣ ಪಡೆದು ಸುಸಂಸ್ಕೃತರಾಗಿ 
ಭ್ರಷ್ಟಾಚಾರಕ್ಕೆ ಬಲಿಯಾಗದೆ ನೀತಿನಿಷ್ಠೆಯನ್ನು ಬೆಳೆಸಿಕೊಂಡಾಗಲೇ ಅವರು ಈ ರಾಷ್ಟ್ರೀಯ 
ಹೊಣೆಯನ್ನು ನಿರ್ವಹಿಸಲು ಸಾಧ್ಯ. 


೫. ಉಪಸಂಹಾರ 


ಅಪರಾಧಿಗೂ ನೀಡಬಲ್ಲ ಉದಾತ್ತತೆಯನ್ನೂ ಆತ್ಮಶಿಕ್ಷಣವನ್ನೂ ಭಾರತೀಯ ಪೊಲೀಸರು 
ದ ಸ್ವಾಮಿ ವಿವೇಕಾನಂದರ ಹೆಬ್ಬಯಕೆಯಾಗಿತ್ತು. ಏಕೆಂದರೆ, "ಪ್ರತಿಯೊಬ್ಬರಲ್ಲೂ 
ಮ ನನ್ನಾ ಸ್ವಾಮಿ ವಿವೇಕಾನಂದರು. "ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಗೌರನ 
ಕ ಪನ ಪ್ರಜಾಪ್ರಭುತ್ವ ಸಿದ್ಧಾಂತ. ಸ್ವಾಮಿ ವಿವೇಕಾನಂದರ ಧರ್ಮದ 
ಹತ ಗೆ ನೆಯನ್ನೇ ಆಧರಿಸಿದೆ. ಧರ್ಮ ಎಂದರೆ "ಮಾನವನಲ್ಲಿ ಈಗಾಗಲ" 
"ಮಾನವನಲ್ಲಿ ಇ --ಇದು ಅವರು ನೀಡುವ ಧರ್ಮಲಕ್ಷಣ. ಶಿಕ್ಷಣ ಎಂದರೆ 
೬ ಜಡ ಹುದುಗಿರುವ ಪರಿಪೂರ್ಣತೆಯ ಬಹಿಃ ಪ್ರಾಕಟ್ಕ'--ಇದು 
ಎವ ವ್ಯಾಖ್ಯೆ ಭಾರತೀಯ ಪೊಲೀಸರು ತಮ್ಮಲ್ಲಿ ಅಂತರ್ಗತವಾಗಿರುವ ಈ 


ದಿವೃತೆಯನ್ನು ಅರಿತುಕೊಂಡು ಉಳಿದವರಲ್ಲೂ 
ವಿವೇಕಾನಂದರ ಕೃತಿಗಳ ಅಧ್ವಯನ ಅದೇ ದಿವ್ಯತೆಯನ್ನು ಆವಾಹಿಸುವುದಕ್ಕೆ ಸ್ಕಾ? 


ಅನು : ಎಂ. ಕೇಶವಭಗಿ 


” 


CC-0. Jangamwadi Math Collection. Digitized by eGangotri 


೧೦ 
ಪ್ರಜಾಪ್ರಭುತ್ವಾತ್ಮಕ ಆಡಳಿತ ತತ್ತ್ವ? 


೧. ಪ್ರಸ್ತಾವನೆ 

ಸಾರ್ವಜನಿಕ ಆಡಳಿತ ಸಂಸ್ಥೆಯ ಈ ಮೈಸೂರು ಶಾಖೆಗೆ ಬಂದು, ಮೈಸೂರು ರಾಜ್ಯ 
ಸಚಿವಾಲಯದ ಅಧಿಕಾರಿಗಳಾದ ನಿಮ್ಮೊಡನೆ ಕೊಂಚ ಹೊತ್ತು ಮಾತುಕತೆಯಾಡಿ ಭಾರತದ . 
ಸಮಸ್ಯೆಗಳನ್ನು ಚರ್ಚಿಸಿ, ಅವುಗಳಿಗೆ ಪರಸ್ಪರ ಸಮಾಲೋಚನೆಯ ಮೂಲಕ ಕೆಲವು ಪರಿಹಾರಗಳನ್ನು 
ಅರಸುವುದಕ್ಕೆ ನನಗೆ ತುಂಬ ಸಂತಸವಾಗಿದೆ. ನಿಮ್ಮ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀ ಆರ್‌. 
ಎನ್‌. ವಾಸುದೇವ, ಅವರು ನನ್ನ ಹಳೆಯ ಮಿತ್ರರು. ಬೆಂಗಳೂರಿನ ವಿಧಾನಸೌಧದ ಈ ಸಭಾಭವನಕ್ಕೆ 
ನಾನು ಪ್ರವೇಶಿಸುವುದಕ್ಕೆ ಕೊಂಚ ಮುನ್ನ, ವಿಧಾನ ಸೌಧದ ಈ ಸಮ್ಮೇಳನ ಸಭಾಂಗಣದಲ್ಲಿ 
ನೀವು ಆಗಾಗ ಹೀಗೆ ಸಭೆ ನಡೆಸಿ ವಿಚಾರ ವಿನಿಮಯ ಮಾಡುತ್ತೀರೆಂದು ಶ್ರೀ ವಾಸುದೇವ ಅವರು 
ತಿಳಿಸಿದರು. ಅವರ ಇದೊಂದು ಮಾತು ನನಗೆ ತುಂಬ ಸಂತಸ ನೀಡಿದೆ. ಏಕೆಂದರೆ, ನಾವು 
ಸ್ವತಂತ್ರರಾದಂದಿನಿಂದ ತಿಲಾಂಜಲಿ ಕೊಟ್ಟ ಗುಣಗಳಲ್ಲಿ ಚಿಂತನಪರತೆಯೂ ಪರಸ್ಪರ ಸಮಾಲೋಚನ 
ಪರತೆಯೂ ಒಂದು, ಎಂದು ತೋರುವುದು. ಸ್ವಾತಂತ್ರ್ಯ ಬಂದಂದಿನಿಂದ ನಮ್ಮಲ್ಲಿ ವಿಚಾರಾಸಕ್ತಿಗಿಂತ 
ಭಾಷಣ ಘೋಷಣೆಗಳ ಆಸಕ್ತಿಯೇ ಹೆಚ್ಚಾಗಿದೆ. 


೨. ಮಾನವಕೋಟಿ : ಏಕಮಾತ್ರ ಪರಸ್ಪರ ಚಿಂತನಶೀಲ ಜಾತಿ 


ಮಾನವ ಜಾತಿಯು ನಿಸರ್ಗದಲ್ಲಿ ಪರಸ್ಪರ ಬೆರೆಯುವ ಏಕಮಾತ್ರ ಜೀವಿವರ್ಗ ಎಂದೂ 
ಅದಕ್ಕಿಂತ ಹೆಚ್ಚಾಗಿ, ನಿಸರ್ಗದಲ್ಲಿರುವ ಏಕಮಾತ್ರ ಪರಸ್ಪರ ಚಿಂತನಶೀಲ ಜೀವಿವರ್ಗ--ಎಂದೂ 
ಆಧುನಿಕ ಜೀವ ವಿಜ್ಞಾನವು ಮಾನವನನ್ನು ಬಣ್ಣಿಸಿದೆ. ಮಾನವನು ವಿಚಾರಶೀಲ ವ್ಯಕ್ತಿ, ಸಹ 
ಚಿಂತನಶೀಲ ವ್ಯಕ್ತಿ. ಅಂಥ ಪರಸ್ಪರ ವಿಚಾರ ಪ್ರವೃತ್ತಿಯಿಂದ ಮಾನವನು ಸಂಸ್ಕೃತಿ ನಾಗರಿಕತೆಗಳ 
ಅತ್ಯುನ್ನತ ಶಿಖರಕ್ಕೇರುತ್ತಾನೆ. ನಮ್ಮ ಪುರಾತನ ಸಂಸ್ಕೃತಿಯು ಅಂಥ ಗಾಢ ಚಿಂತನೆಯಿಂದಲೂ 
ಪರಸ್ಪರ ವಿಚಾರ ವಿನಿಮಯದಿಂದಲೂ ಬಂದ ಫಲ. ಆಧುನಿಕ ಪಾಶ್ಚಾತ್ಮ ಸಂಸ್ಕೃತಿಯೂ ಸಹ 
ಅದೇ ಚಿಂತನ ಪ್ರಕ್ರಿಯೆಯ ಫಲ. ; 


—— 

* ಇಂಡಿಯನ್‌ ಇನ್‌ಸ್ಟಿಟ್ಯೂಟ್‌ ಆಫ್‌ ಪಬ್ಲಿಕ್‌ ಅಡ್ಮಿನಿಸ್ಟೇಷನ್‌, ಮೈಸೂರು (ಈಗ ಕರ್ನಾಟಕ) 
ಪ್ರಾದೇಶಿಕ ಶಾಖೆಯ ಆಶ್ರಯದಲ್ಲಿ. ಮೈಸೂರು ರಾಜ್ಯದ (ಈಗ. ಕರ್ನಾಟಕ) ಸಚಿವಾಲಯದ ಸಿಬ್ಬಂದಿಯನ್ನು 
ಸ ೧೯೭೦ ಫೆಬ್ರವರಿ ೧೦ ರಂದು ಬೆಂಗಳೂರಿನ ವಿಧಾನ ಸೌಧದ ಸಭಾಂಗಣದಲ್ಲಿ ಮಾಡಿದ 

ಸ. 


3 CC-0. Jangamwadi Math Collection. Digitized by eGangotri 


ಭು ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಬು 

ಆದರೆ, ನಾನು ಈಗಾಗಲೇ ಹೇಳಿದಂತೆ, ನಾವು ಸ್ವತಂತ್ರರಾದ ಮೇಲೆ, ಈ ಮಹತ್ತರ ಚಿಂತನ 
ಶಿಕ್ಷಣವನ್ನೂ, ಅದರಿಂದ ಲಭಿಸುವ ಶಕ್ತಿ ಸಂಪತ್ತನ್ನೂ ಕ್ರಮೇಣ ಬಿಟ್ಟು ಬಿಟ್ಟು ನಿರಾಳವಾಗಿರ 
ತೊಡಗಿದೆವು. ಈ ವಿಚಾರದ ಕಡೆ ಗಮನ ಹರಿಸಬೇಕಾದರೆ, ನಮಗೆ ಕೆಲವಾರು ಅನುಭವಗಳು 
ಬರಬೇಕಾಯಿತು. ಚೀನೀಯರ ಆಕ್ರಮಣ ಅಂತಹ ಅನುಭವಗಳಲ್ಲೊಂದು. ರಾಜಕೀಯವಾಗಿ 
ನಾವು ಸ್ವತಂತ್ರರಾದ ಕೆಲವೇ ವರ್ಷಗಳಲ್ಲಿ ಒಂದು ಬಗೆಯ ನಿರಾಳ ಬುದ್ಧಿಯೂ ಅದರ ಫಲವಾದ 
ಜಡತೆಯೂ, ನಿಷ್ಠೆಯ ಹಾಗೂ ರಾಷ್ಟ್ರೀಯ ದೃಷ್ಟಿಯ ಅಭಾವವೂ ನಮ್ಮನ್ನು ಆವರಿಸಿದವು. 

ಹೀಗಿದ್ದರೂ, ಕಳೆದ ಇಪ್ಪತ್ತೆರಡು ವರ್ಷಗಳ ಸ್ವಾತಂತ್ರೋತ್ತರ ಕಾಲದಲ್ಲಿ, ನಮ್ಮ ದೇಶ 
ನಾನಾ ರಂಗಗಳಲ್ಲಿ ನಿಜವಾದ ಪ್ರಗತಿ ಸಾಧಿಸಿದೆ. ಕೇಂದ್ರದಲ್ಲೂ ರಾಜ್ಯಗಳಲ್ಲೂ- -ರಾಜಕೀಯದಲಿ ). 
ಆಡಳಿತದಲ್ಲಿ ಹಾಗೂ ಸಾರ್ವಜನಿಕ ಜೀವನರಂಗದಲ್ಲಿ--ದೇಶಾಭಿಮಾನದಿಂದಲೂ ರಾಷ್ಟ್ರೀಯ 
ಸಮರ್ಪಣ ಭಾವದಿಂದಲೂ ಪ್ರೇರಿತವಾದ ಕೆಲವರಾದರೂ ವಿಚಾರಶೀಲರು ಎಂದಿನಿಂದಲೂ 
ನಮ್ಮಲ್ಲಿದ್ದರು, ಈಗಲೂ ಇದ್ದಾರೆ. ಅವರ ನಿಷ್ಕಾಪೂರ್ವಕವಾದ ಅಧ್ಯವಸಾಯದಿಂದ ದೇಶವು 
ನಿಜವಾಗಿಯೂ ಕೊಂಚ ಪ್ರಗತಿ ಸಾಧಿಸಿದೆ. 


೩. ರಾಜಕೀಯ ಹಾಗೂ ಆಡಳಿತ 


ಆದರೆ, ನಮ್ಮ ಇಂದಿನ ಸಮಸ್ಯೆಗಳು ನಿಷ್ಕಾವಂತಗಾದ ಕೆಲವೇ ಜನರ ಪ್ರಯತ್ನದಿಂದ 
ಬಗೆಹರಿಯತಕ್ಕವುಗಳಲ್ಲ. ಸೃಜನಶೀಲರಾದ ಅಲ್ಪಸಂಖ್ಯಾತರು ಭಾರತದಲ್ಲಿ ಎಂದಿನಿಂದಲೂ 


ಜರೂರಾದವುಗಳು. ಆದುದರಿಂದ, ಅವುಗಳು ಬಗೆಹರಿಯಬೇಕಾದರೆ, ಈ ದೂರದೃಷ್ಟಿಯೂ ಈ 
ಸಮರ್ಪಣ ಭಾವವೂ ನಮ್ಮ ಜನತೆಯ ನಾನಾ ವರ್ಗಗಳಲ್ಲಿ, ತತ್ರಾಪಿ "ಆಡಳಿತ ಶಾಖೆ' ಎಂದು 
ಹೆಸರಾದ ಪಂಗಡದಲ್ಲಿ, ಕೇಂದ್ರದಲ್ಲೂ ರಾಜ್ಯಗಳಲ್ಲೂ ಇನ್ನಷ್ಟು ವ್ಯಾಪಕವಾಗಿ ಹರಡಬೇಕಾಗಿದೆ. 
ನಾವು ಸ್ವತಂತ್ರರಾದ ಮೇಲಂತೂ ರಾಷ್ಟ್ರದ ಯೋಗಕ್ಷೇಮ ಸಾಧನೆಯ ಮಹತ್ತಮ ಹೊಣೆ ನಮ್ಮ 
ಆಡಳಿತ ವರ್ಗವನ್ನೇ ಅವಲಂಬಿಸಿದೆ ಎಂದು ನಾನು ಸದಾ ಭಾವಿಸಿಕೊಂಡಿದ್ದೇನೆ. ಉದಾಹರಣೆಗೆ, 
ವೈದ್ಯಚಿಕಿತ್ಸೆಯಲ್ಲಿ ಶಸ್ತ್ರಕ್ರಿಯ ಮಾಡುವವನು ವೈದ್ಯ. ಆದರೆ ವೈದ್ಯನ ಸೂಚನೆಯಂತೆ, ಶ್ರದ್ಧಾ 
ನಿಷ್ಠೆಗಳಿಂದ ರೋಗಿಯ ಆರೈಕೆ ಮಾಡಿ ಅವನನ್ನು ಪುನರಪಿ ನಿರೋಗಿಯನ್ನಾಗಿ ಮಾಡತಕ್ಕವಳು 


ಸ ಸಫಲಗೊಳಿಸುವುದು ಆಡಳಿತದ ಕರ್ತವ್ಯ. ಈ ಕಾರಣದಿಂದ ನಮ್ಮ ಆಡಳಿತಗಾರರಿಗೆ ಈ 
ಓ ತೀರಾ ಮಹತ್ತ್ವ ಪೂರ್ಣವಾಗಿದೆ. ಆಯಾ ವಿಷಯಕ್ಕೆ ಸಂಬಂಧಿಸಿದ 
% 
ತಾಂತ್ರಿಕ ಪರಿಜ್ಞಾನವನ್ನು ನೀಡುವುದೂ ಗಳಿಸುಪ್ರದೂ ಮಾತ್ರವಲ್ಲ ರಾಷ್ಟ್ರೀಯ ದೃಷ್ಟಿ, ರಾಷ್ಟ್ರೀಯ 
ನಿಷ್ಠೆಗಳನ್ನು ನೀಡುವುದೂ ಗಳಿಸಿಕೊಳ್ಳುವುದೂ ಸಹ ಅಂಥ ತರಬೇತಿಯ ಉದ್ದೇಶ. 


ಶಾಂತಿಯುತವಾದ ಸಾಮಾಜಿಕ ಪುನರ್ನಿರ್ಮಾಣದ 
ಹ ೦ಬ 
CC-0. Jangamwadi Math Coles ದಲ್ಲಿನಿಗಕನಾಗಿದೆ ಈ 


ಪ್ರಜಾಪ್ರಭುತ್ವಾತ್ಮಕ ಆಡಳಿತ ತತ್ತ್ವ ೧೬೫ 


. ಅಂಶವನ್ನು ಅತ್ಯುಚ್ಚ ಮಟ್ಟದಿಂದ ಅತ್ಯಂತ ಕೆಳಮಟ್ಟದವರೆಗಿನ ಸಮಸ್ತ ಆಡಳಿತಗಾರರೂ ಸದಾ 
ಮನವರಿಗೆ ಮಾಡಿಕೊಳ್ಳುತ್ತಲೇ ಇರುವುದು ಇಂದು ಅವಶ್ಯವಾಗಿದೆ. | 


೪. ದೇಶದಲ್ಲಿ ಆಡಳಿತಗಾರನ ಸ್ಥಾನ 


ಇದು ಇಂದು ಭಾರತದ ಪ್ರತಿಯೊಬ್ಬ ಪೌರನ ಜೀವನಕ್ಕೂ ಅತ್ಯವಶ್ಯಕವಾಗಿರುವ ಸತ್ತ್ವಪೂರ್ಣ 
ವಾದ ಬಾಹ್ಯ ಪರಿಸರ. ಇದು ಸಫಲವಾಗಬೇಕಾದರೆ, ನಮ್ಮ ವ್ಯಕ್ತಿತ್ವದೊಳಗೆ- ನಮ್ಮ ನಿಲುಮೆ 
ಯಲ್ಲಿ, ಮನೋಭಾವದಲ್ಲಿ, ವ್ಯವಹಾರದಲ್ಲಿ--ಸೂಕ್ತ ಪ್ರಗತಿಯುಂಟಾಗಬೇಕು. ಆದರೆ ನಮ್ಮ 
ಆಡಳಿತ ಸೂತ್ರಗಳನ್ನು ಹಿಡಿದ ಅನೇಕರಲ್ಲಿ ಈ ಆಂತರಿಕ ಪರಿವರ್ತನೆ ಇದುವರೆಗೂ ಸಿದ್ಧಿಸಿಲ್ಲ. 
ಪ್ರಗತಿಶೀಲ ಪರಿಸರದಲ್ಲಿ ಈಗಲೂ ಅವರು ನಿಶ್ಚಲವಾಗಿಯೇ ಉಳಿದುಕೊಂಡಿದ್ದಾರೆ. ನಮ್ಮ 
ಕೋಟ್ಯಂತರ ವಿದ್ಯಾವಂತ ಪೌರರ ಬಗೆಗೂ ಈ ಮಾತು ಅನ್ವಯಿಸುವುದಾಗಿದೆ. 

ನಮ್ಮ ಯೋಜನಾ ಆಯೋಗವು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಪ್ರಥಮ ಪಂಚವಾರ್ಷಿಕ 
ಯೋಜನೆಯ ಕರಡನ್ನು ಪ್ರಕಟಿಸಿದಾಗ ಆ ಆಯೋಗಕ್ಕೂ, ಆಮೇಲೆ ಒಮ್ಮೆ ನವದಿಲ್ಲಿಯ ಮೆಟ್ಕಾಫ್‌ 
ಸದನದಲ್ಲಿ ನಮ್ಮ ಕೇಂದ್ರ ಸೇವಾ ತರಬೇತಿ ಸಂಸ್ಥೆಯಲ್ಲಿದ್ದ ಅಧಿಕಾರಿಗಳಿಗೂ ಮತ್ತೊಮ್ಮೆ 
ಮಸೂರಿಯ ರಾಷ್ಟ್ರೀಯ ಪ್ರಶಾಸನ ಸಂಸ್ಥೆಯಲ್ಲೂ ಹಿಂದೆ ಪೊಲೀಸ್‌ ರಾಜ್ಯವಾಗಿದ್ದ ನಮ್ಮ ದೇಶ 
ಇಂದು ಕಲ್ಮಾಣರಾಜ್ಯವಾಗಿ ಪರಿವರ್ತನೆ ಹೊಂದಬೇಕಾದರೆ ನಮ್ಮ ಆಡಳಿತಗಾರರ ಮನೋಭಾವ 
ದಲ್ಲಿ ಪರಿವರ್ತನೆ ಅವಶ್ಯ, ಎಂಬ ಅಂಶವನ್ನು ಹೇಳಿದ್ದೇನೆ. ಇದಾದ ಮೇಲೆ ಭಾರತೀಯ ಆಡಳಿತ 
ಸೇವೆಯ "ಮೆಟ್ಕಾಫ್‌ ಹೌಸ್‌ ಜರ್ನಲ್‌' ಎಂಬ ಪತ್ರಿಕೆಯಲ್ಲಿ "ಕಲ್ಯಾಣ ರಾಜ್ಯದಲ್ಲಿ ಆಡಳಿತಗಾರ' 
ಎಂಬ ಶಿರೋನಾಮದ ಲೇಖನ ಬರೆದೆ. ಈ ಲೇಖನವೂ ಕೊಂಚ ಕಾಲ ಕಳೆದ ಮೇಲೆ ನವದಿಲ್ಲಿಯ 
ಕೇಂದ್ರ ಸಚಿವಾಲಯ ತರಬೇತಿ ಸಂಸ್ಥೆಯಲ್ಲಿ "ನಮ್ಮ ಆಡಳಿತಗಾರ ಶಿಕ್ಷಣ' ಎಂಬ ವಿಷಯದ 
ಮೇಲೆ ನೀಡಿದ ಉಪನ್ಮಾಸವೂ ಈಗ ಪುಸ್ತಕ ರೂಪದಲ್ಲಿ ದೊರೆಯುತ್ತವೆ. ಈ ಪುಸ್ತಕದ ಹೆಸರು 
"ಕಲ್ಶಾಣ ರಾಜ್ಯದಲ್ಲಿ ಆಡಳಿತಗಾರ' ; ರಾಮಕೃಷ್ಣಾಶ್ರಮ ಸಾಂಸ್ಕೃತಿಕ ಸಂಸ್ಥೆ, ಕಲಕತ್ತ ೨೯-- 
ಇಲ್ಲಿ ಈ ಪುಸ್ತಕ ದೊರೆಯುತ್ತದೆ. 

ಈ ಮನಃಪರಿವರ್ತನೆ ಅವಶ್ಯವಾಗಿರುವುದು ಒಂದು ಮಹತ್ತ್ವದ ಕಾರಣದಿಂದ. ರಾಜಕೀಯ 
ಸ್ವಾತಂತ್ರ್ಯವೇ ಈ ಕಾರಣ. ೧೯೪೭ ರ ವರೆಗೆ ಭಾರತವು ಬ್ರಿಟಿಷರ ಆಡಳಿತದಲ್ಲಿದ್ದಾಗ, ಸಮಗ್ರ 
ಆಡಳಿತ ವ್ಯವಸ್ಥೆ ವಿದೇಶೀಯರ ಕೈಗೊಂಬೆಯಾಗಿತ್ತು. ಈ ದೇಶದಲ್ಲಿ ಸ್ಥಿರವಾಗಿ ಬೇರೂರುವುದೇ 
ಅವರ ಉದ್ದೇಶವಾಗಿತ್ತು. ಬ್ರಿಟಿಷರು ತೊಲಗಿ, ಭಾರತ ಸ್ವತಂತ್ರವಾದೊಡನೆ, ಭಾರತದ ಆಡಳಿತವು 
ಭಾರತದ ಸ್ವತಂತ್ರ ಜನತೆಯ ಕೈವಶವಾಯಿತು. ದೇಶದ ಸಮಸ್ತ ಸ್ತ್ರೀ ಪುರುಷ ಸಮುದಾಯದ 
ಘನತೆ ಕಲ್ಮಾಣಗಳನ್ನು ವೃದ್ಧಿ ಪಡಿಸುವುದೇ ಇದರ ಉದ್ದೇಶವಾಗಿತ್ತು. ಈ ಬದಲಾವಣೆಗೆ ಅಪಾರ 
ಮಹತ್ವವಿದೆ; ಮಹತ್ತ್ವವಿರಲೂಬೇಕು. ಈ ಮಹತ್ತ್ವಪೂರ್ಣ ಅಂತರವು-ಪಾರತಂತ್ರ್ಯಕ್ಕೂ 
ಸ್ವಾತಂತ್ರ್ಯಕ್ಕೂ ಇರತಕ್ಕ ಅಂತರವು--ಇಂದು ಅಪಾರ ಆಡಳಿತ ನಿರ್ವಾಹಕರ ಅರಿವಿನಲ್ಲೂ 
ಚರ್ಯೆಯಲ್ಲೂ ಕಾಣದಾಗಿದೆ. ಸ 

ಇಂದು ಆಡಳಿತಗಾರನು ಸ್ವತಂತ್ರ ದೇಶದ ಪೌರ. ಇದೇ ಅವನ ವ್ಯಕ್ತಿತ್ವದ ಮೂಲ ಕೇಂದ್ರ. 
ವೃತ್ತಿಗಾರನಾಗಿ ಇಲ್ಲವೆ ಸಾಮಾಜಿಕ ಕಾರ್ಯಕರ್ತನಾಗಿ ಅವನಿಗಿರುವ ವ್ಯಕ್ತಿತ್ವ ಗೌಣ. ಫಾ 
ಪಾರತಂತ್ರ್ಯದಿಂದ ಸ್ವಾತಂತ್ರ್ಯಕ್ಕೆ ಬಂದ ಪರಿವರ್ತನೆಯ ಮೂಲಭೂತ ಪರಿಣಾಮ. ನಾವೆಲ್ಲ 

ಕಾರ್ಯಕರ್ತ 

॥ ಸ್ವತಂತ್ರ ಭಾರತದ ಪೌರರು. ಆಡಳಿತಗಾರರಾಗಿಯೋ, ಸಾಮಾಜಿಕ 
ರಾಗಿಯೋ, ನಮಗೆ ಬಂದಿರುವ ಸ್ಥಾನವು ಗೌಣ. ಈ ಮನಃ ಪರಿವರ್ತನೆಯಿಂದ-ಈ ಸ್ವತಂತ್ರ 


CC-0. Jangamwadi' Math Collection. Digitized by 6೦8/6011 


ನ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ ಮೌಲ್ರಗಳ್ಬು 
ಜೀವನಸ್ಥಿತಿಯ ಇಲ್ಲ ವೇ ಕಾರ್ಯಪರಿಸ್ಥಿತಿಯ ಅರಿವಿನಿಂದ ಹುಟ್ಟುವ ಬದಲಾವಣೆಯಿಂದ-_ 
ಆಡಳಿತಗಾರರಾಗಿ ನಮ್ಮ ನಮ್ಮ ಕಾರ್ಯನಿರ್ವಹಣೆಯಲ್ಲಿ ಕಂಡುಬರತಕ್ಕ ಅಂತರ ಅಪಾರ. 
ಪೌರನಾಗಿ ಆತ ಒಳಗಿನವನು,' ಹೊರಗಿನವನಲ್ಲ. ದೇಶಕಾರ್ಯದಲ್ಲಿ, ದೇಶಕ್ಕಾಗಿ ನಡೆಯತಕ್ಕ 
ಕಾರ್ಯದಲ್ಲಿ ಆತ ಸಂಸಕ್ತನಾಗಿರುತ್ತಾನೆ. ಜನತೆಯ ಯೋಗಕ್ಷೇಮದಲ್ಲಿ ಆತ ಆಸಕ್ತನಾಗಿರುತ್ತಾನೆ. 
ತಾನು ಪರಕೀಯನಲ್ಲ, ಸ್ವಕೀಯ--ಎಂಬ ಕಲ್ಪನೆಯಲ್ಲಿ ಮಹತ್ತರ ಶಕ್ತಿ ತುಂಬಿದೆ. ಅದರಿಂದ 
ಹೊಣೆಗಾರಿಕೆಯ ಪ್ರಜ್ಞೆಯೂ ವ್ಯಕ್ತಿತ್ವ ಪ್ರಭಾವವೂ ಹೊಮ್ಮುತ್ತವೆ. 

ಆದರೆ, ಭಾರತದಲ್ಲಿ ಲಕ್ಷಾಂತರ ಜನ ಈ ಅಂಶವನ್ನು ಗ್ರಹಿಸಿಕೊಂಡು ತಮ್ಮ ವ್ಯಕ್ತಿ ತ್ವದಲ್ಲಿ 
ಸ್ವಾತಂತ್ಯ ಹೊಣೆಗಾರಿಕೆಗಳ ಸಂಯೋಗವನ್ನು ಕುದುರಿಸಲು ಶಕ್ತರಾಗಿಲ್ಲ. ಇದು ವಿಷಾದನೀಯ. 
ತಾವು ಈ ದೇಶವಾಸಿಗಳಷ್ಟೇ ಅಲ್ಲ, ಈ ದೇಶದ ಪ್ರಜೆಗಳೂ ಹೌದು, ಎಂಬ ಅಂಶವನ್ನು ಅವರು 
ಗ್ರಹಿಸಿಕೊಂಡಿಲ್ಲ. ಕಚೇರಿಯಲ್ಲಿ ಆಡಳಿತಗಾರನ ಪೀಠದಲ್ಲಿ ಅಸೀನನಾಗಿರುವ ವ್ಯಕ್ತಿ ದೇಶದ ಅಪಾರ 
ಹಾರೈಕೆ, ಆಶೋತ್ತರಗಳಿಗೂ, ಈ ಆಶೋತ್ತರಗಳನ್ನು ದೇಶ ಈಡೇರಿಸಬಲ್ಲದು ಎಂಬ ಆಸೆಗೂ 
ಕೇಂದ್ರಬಿಂದುವಾಗುತ್ತಾನೆ. ಹೀಗೆ ಆಡಳಿತಗಾರನು ದೇಶದ ಸ್ವಾತಂತ್ರ್ಯ ಹಾಗೂ ದೇಶದ 
ಹೊಣೆಗಾರಿಕೆ--ಇವೆರಡು ಶಕ್ತಿಗಳ ಕೇಂದ್ರಬಿಂದು. ಈ ಅಂಶವನ್ನು ಮನವರಿಕೆ ಮಾಡಿಕೊಂಡಾಗ, 
ಆತ'ನಿಶ್ಚಲ ವ್ಯಕ್ತಿ ಮಾತ್ರವಾಗಿರುವುದು ನಿಂತುಹೋಗಿ ಸತ್ತ ಆಪೂರ್ಣ ವ್ಯಕ್ತಿಯಾಗುತ್ತಾನೆ. 
ಆಡಳಿತಾಧಿಕಾರಿಗಳಲ್ಲಿ ಮುಡಿಯಿಂದ ಅಡಿವರೆಗೂ ಮತ್ತು ದೇಶದಲ್ಲಿ ಸಾರ್ವತ್ರಿಕವಾಗಿ 
ಉಳಿದೆಲ್ಲರಲ್ಲೂ ಈ ಬದಲಾವಣೆ ಭಾರಿ ಪ್ರಮಾಣದಲ್ಲಿ ಕಂಡುಬಂದಿದ್ದರೆ, ನಮ್ಮ ಆರ್ಥಿಕ 
ಮತ್ತು ಸಾಮಾಜಿಕ ಪ್ರಗತಿಯನ್ನು ಇನ್ನಷ್ಟು ಗಮನಾರ್ಹವಾಗಿಯೂ ಇನ್ನಷ್ಟು ಕ್ರಾಂತಿಕಾರಕ 
ವಾಗಿಯೂ ಸಾಧಿಸಬಹುದಾಗಿತ್ತು. 


೫. ಅಥೆನ್ಸ್‌ ಮತ್ತು ಸ್ವಾತಂತ್ರ್ಯ ಹರ್ಷಪರವಶತೆ | 
ಪಾರತಂತ್ರ್ಯದಲ್ಲಿದ್ದ ಜನತೆ ರಾಜಕೀಯ ಸ್ವಾತಂತ್ರ್ಯ ಗಳಿಸಿಕೊಂಡಾಗ, ಆ ಜನತೆ ಆನಂದಪರ 


ಇತಿಹಾಸ ತಿಳಿಸುವುದು. ಈ ಬಗೆಯ ಐತಿಹಾಸಿಕ ಘಟನೆ ಇಂದು ನಮಗೆ ಮೇಲ್ಪಂಕ್ರಿಯಾಗಿದೆ. 
ದಿವಂಗತ ಬರ್ಟ್ರಂಡ್‌ ರಸೆಲ್‌ ಅವರು ತಮ್ಮ "ಪಾಶ್ಚಾತ್ಯ ತತ್ತ್ವಶಾಸ್ತ್ರದ ಇತಿಹಾಸ' (1141001 
of Western Philosophy) ಎಂಬ ಗ್ರಂಥದಲ್ಲಿ, ಪುರಾತನ ಅಥೆನ್ಸ್‌ ರಾಜ್ಯವು ಪಾರಸೀ ಆಕ್ರಮಣ 
ಕಾರರನ್ನು ಜಯಿಸಿ ಗಳಿಸಿಕೊಂಡ ರಾಜಕೀಯ ಸ್ವಾತಂತ್ರ್ಯವು ಆ ರಾಜ್ಯದಲ್ಲಿ ಬೀರಿದ ಅಪಾರ 
ಪ್ರಭಾವವನ್ನು ವಿವರಿಸಿದ್ದಾರೆ. ಎರಡು ದಶಕಗಳ ಕಾಲ ಅಥೆನ್ಸ್‌ ರಾಜ್ಯವ ಪಾರಸಿ ಸಾಮ್ರಾಜ್ಯದ 
ಆಗ್ರಹಕ್ಕೆ ಒಳಗಾಗಿತ್ತು. ಆ ಸಾಮ್ರಾಜ್ಯವು ಅಥೆನ್ಸ್‌ ನಗರದ ಕೊಂಚ ಭಾಗವನ್ನು ನಾಶಮಾಡಿ ಆ 
ಇ ಸ್ವತಂತ್ರ ಜನತೆಯನ್ನು ಸತತವಾಗಿ ಪೀಡಿಸುತ್ತಲೇ ಇತ್ತು. ಜನತೆಯಾದರೋ ದೇಶಾಭಿಮಾನ, 
ಗತ ಆ ಬಲಿಷ್ಠ ಪಾರಸಿಕರನ್ನು ಭೂಯುದ್ಧ, ಜಲಯುದ್ಧಗಳಲ್ಲಿ ಸೋಲಿಸಿ 

ಸ್ವಾತಂತ್ರ್ಯವನ್ನೂ ಸುಭದ್ರತೆಯನ್ನೂ ಸಾಧಿಸಿಕೊಂಡಿತು. ಈ ಉಜ್ವಲ. ವಿಜಯನ 


ಮರನ ವತ್ತ ವರ್ಷಗಳಕಾಲ ಪ್ರಚಾದ ಸಜನಣಯನದಲ್ಲಿಪ್ರಸಿನಾಯತು 
ಈ ಸಂಸ್ಕೃತಿಯಂದ ಪಾಶ ಸರಾತನ ಗ್ರೀಕ್‌ ಸಂಸ್ಕ್ರತಿ ಲಭಿಸಿತು. ಅಂದು ಮೊದಲುಗೊಂಡು 
ಟದ ಪಾಶ್ಚಾತ್ಯ ಸಂಸ್ಕೃತಿ ಸಮಸ್ಪವೂ ಪ್ರಬಲವಾಗಿ ಪ್ರಭಾವಿತವಾಗಿದೆ. ಸ್ವಾತಂತ್ಯ 


ಪ್ರಜಾಪ್ರ ಜಾಪ್ರಭುತ್ವಾತ್ಮ! ಕ ಆಡಳಿತ ತತ್ತ್ವ Cu 


ಮಾನವ ಸಂಸ್ಕೃತಿಯ ನಾನಾ ರಂಗಗಳಲ್ಲಿ ಸೃಜನ ಕಾರ್ಯಕ್ಕೆ ಪ್ರೇರಕವಾಯಿತು. ಕೇವಲ ಐವತ್ತು 
ವರ್ಷಗಳ ಅಲ್ಪಾವಧಿಯಲ್ಲಿ ಆ ರಾಜ್ಯವು ಮಾನವೇತಿಹಾಸದಲ್ಲಿ ಅಜರಾಮರವಾದ 
ಅಧ್ಯಾ! ಯವೊಂದನ್ನು ಬರೆದು, ಮಹಾಭಾರತದಲ್ಲಿ ರಾಜಮಾತೆಯೊಬ್ಬಳು ರಾಜಕುಮಾರನಿಗೆ ನೀಡಿದ 
ನಾ ಜ್ವಲಿತಂ ಶ್ರೇಯೋ, ನ ತು ಧೂಮಾಯಿತಂ ಚಿರಂ'--ಎಂದರೆ ಚಿರಕಾಲ ಹೊಗೆ 


ಯಾಡುವ ಬದಲಾಗಿ ಮುಹೂರ್ತ ಮಾತ್ರವಾದರೂ ಜ್ವಲಿಸುವುದೇ ಶ್ರೇಯಸ್ಕರ--ಎಂಬ ಸೂಕ್ತಿಗೆ 
್ರ್ರಾಯವಾಗಿ ಮೆರೆಯಿತು. 


ಈ ಘಟನೆಯನ್ನು ಮನನ ಮಾಡಿಕೊಂಡು, ಅದರ ಪರಿಣಾಮಗಳನ್ನು ಅರಿತುಕೊಂಡರೆ, 
ಅದರಿಂದ ನಮಗೆ ಲಾಭವುಂಟು. ಭಾರತದ ವಿಚಾರವಾಗಿ ಹೇಳುವುದಾದರೆ, ನಮ್ಮ. ರಾಜಕೀಯ 
ದಾಸ್ಯವು ಗ್ರೀಕರ ಪಾರಶಂತ್ರ್ಯದಂತೆ, ಹತ್ತು, ಇಪ್ಪತ್ತು, ಮೂವತ್ತು ವರ್ಷಗಳ ಅವಧಿಯದಲ್ಲ, 
ಶತಮಾನಗಳ ಕಾಲದ್ದು. ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿದ್ಧಿಸಿರುವುದು ಶತಮಾನಗಳ 
ಪಾರತಂತ್ರ್ಯದ ತರುವಾಯ : ಶತಮಾನಗಳ ಕಾಲ ನಮ್ಮ ಆಶೋತ್ತ ್ರರಗಳು ಭಗ್ನವಾಗಿದ್ದುವು. ಕಳೆದ 
ಶತಕದ ಮತ್ತು ಈ ಶತಕದ ಕೆಲವಾರು ಪೀಳಿಗೆಗಳ ಪ್ರಸಿದ್ಧ ದೇಶಭಕ್ತರ ಹಾಗೂ ಚಿಂತನಶೀಲರ 
ಉಪದೇಶ, ನಾಯಕತ್ವ, ತ್ಯಾಗಗಳ ಫಲವಾಗಿ ಆಗಸ್ಟ್‌ ೧೫, ೧೯೪೭ ರಂದು ನಮ್ಮ ದೇಶವು 
ದಾಸ್ಕಮುಕ್ತವಾಗಿ, ೧೯೫೦ರಲ್ಲಿ ಸಂಪೂರ್ಣ ಪ್ರಭುತ್ವ ಸಂಪನ್ನ ಲೋಕತಂತ್ರಾತ್ಮಕ ಗಣರಾಜ್ಯ 
ಸಂವಿಧಾನವನ್ನು ಅಂಗೀಕರಿಸಿದೆವು. 


೬. ನಮ್ಮ ಹರ್ಷಪರವಶತೆಯ ಕ್ಷಣಭಂಗುರತೆಗೆ ಕಾರಣವೇನು ? 


ಈ ಕಥೆಯನ್ನು ಓದುವ ಭಾರತೀಯ ಇತಿಹಾಸ ವಿದ್ಯಾರ್ಥಿ ಸುತ್ತಣ ಘಟನೆಗಳ ವೀಕ್ಷಕ 
ಮಾತ್ರನಾಗಿ ಉಳಿಯುವಂತಿಲ್ಲ. ಆತ ಆಮೇಲೆ ಸ್ವದೇಶದ ಆಗುಹೋಗುಗಳಲ್ಲಿ ಭಾಗಿಯಾಗುತ್ತಾನೆ. 
ಆದರೆ, ಶತಮಾನಗಳ ದಾಸ್ಕದಿಂದ ಸ್ವಾತಂತ್ರ್ಯವನ್ನೂ ಅದರ ಸವಾಲುಗಳನ್ನು ಅರಿತುಕೊಳ್ಳುವ 
ಶಕ್ತಿಯೇನಾದರೂ ಧ್ವಂಸವಾಗಿದ್ದರೆ ಹಾಗೆ ಭಾಗಿಯಾಗಲು ಸಾಧ್ಯವಾಗುವಂತಿಲ್ಲ. ನಮ್ಮ ಶಿಕ್ಷಣವು 
ಕೇವಲ ಮಾಹಿತಿ ಸಂಗ್ರಹದ ಬದಲಾಗಿ ಹೊಸ ಹೊಸ ಕಲ್ಪನೆಗಳನ್ನು ಹೀರಿಕೊಳ್ಳುವ ಶಕ್ತಿಯನ್ನು 
ನೀಡದೆ ಹೋದರೆ ಹಾಗೆ ಭಾಗಿಯಾಗುವುದು ಸಾಧ್ಯವಿಲ್ಲ. ಇಂಥ ಧ್ವಂಸನ ಈಗಾಗಲೇ ನಡೆದಿದೆ 

 ಯೇನೋ ಎಂದೆನಿಸುವುದು. ಇನ್ನು, ನಮ್ಮ ಶಿಕ್ಷಣ ಪದ್ಧತಿಗೂ ದೇಶದ ವಾಸ್ತ್ರವಿಕತೆಗಳಿಗೂ 
ಪೂರ್ವಾಪರ ಸಂಬಂಧವಿರಲಿಲ್ಲ ಎಂಬುದನ್ನು ಬೇರೆ ಹೇಳಬೇಕಾಗಿಲ್ಲ. 

ಕಳೆದ ಶತಮಾನದ ಕೊನೆಗೆ ವಿವೇಕಾನಂದರು ದೇಶಕ್ಕೆ ಶಿಕ್ಷಣದ ಬಗೆಗೆ ನೀಡಿದ ಕಲ್ಪನೆಗಳನ್ನು 
ನಮ್ಮ ಇಂದಿನ ವಿದ್ಯಾಪದ್ಧತಿಯೊಡನೆ ಹೋಲಿಸಿ ನೋಡಿದರೆ, ನಮ್ಮ ಶಿಕ್ಷಣ ಎಷ್ಟೊಂದು 
ವಿಫಲವಾಗಿದೆ ಎಂಬ ಗಾ ಹೊಳೆಯುವುದು (ರಾಷ್ಟ್ರಜಾಗೃತಿ, ಪು. ೩೨-೩೪): 
ವಿದ್ಯಾಭ್ಯಾಸ ಎಂದರೇನು? ಪುಸ್ತಕ ಪಾಂಡಿತ್ಸವೆ? ಅಲ್ಲ ಹಲವು ವಿಧದ ಜ್ಞಾನಾರ್ಜನೆಯ ? 
ಅದೂ ಅಲ್ಲ. ಯಾವ ತರಬೇತಿಯ ಮೂಲಕ ಇಚ್ಛಾಶಕ್ತಿಯ ಪ್ರವಾಹ ಮತ್ತು ಅಭಿವ್ಯಕ್ತಿಗಳು 
ನಿಯಂತ್ರಣಕ್ಕೆ ಒಳಗಾಗಿ ಫಲಕಾರಿಯಾಗುವುದೋ ಅದೇ ಶಿಕ್ಷಣ. 
ಯಾವ ಶಿಕ್ಷಣ ಜನಸಾಧಾರಣರನ್ನು ಜೀವನ ಸಂಗ್ರಾಮಕ್ಕೆ ಸಮರ್ಥರನ್ನಾಗಿ ಮಾಡುವು 
ದಕ್ಕಾಗುವುದಿಲ್ಲವೂ ಯಾವುದು ಮನುಷ್ಯನಿಗೆ ಚಾರಿತ್ರ್ಯ ಬಲ, ಸೇವಾತತ್ಪರತೆ ಸಿಂಹಸಾಹಸಿಕತೆ 
ಇವುಗಳನ್ನು ಒದಗಿಸುವುದಿಲ್ಲವೂ ಅದು ಶಿಕ್ಷಣ ಎಂಬ ಹೆಸರಿಗೆ ಯೋಗ್ಗವೇನು?.. ಯಾವ 
ಬಗೆಯ ಶಿಕ್ಷಣದಿಂದ ಶೀಲ ರೂಪುಗೊಳ್ಳುವುದೊ ಮತ್ತು ಅ ಸೃಷ್ಟಿ 


ನಾವು ನಿಂತ್ಸಕೊಳ್ಳಬಣ್ಸೆವ್ದೊ ಆತ್ಸಶ್ಚ್ಛಿ ಕಣ್ಣ ನಮಗ ಈ by ಹ್ತ 


ರ್‌ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗ್ಳ 
ಆದುದರಿಂದ ನಮ್ಮ ಸ್ವಾತಂತ್ರ್ಯ ಹರ್ಷಾನುಭವವು ಕೇವಲ ತಾತ್ಕಾಲಿಕ ಭಾವುಕತೆಯ್ದಗಿ 
ಪರಿಣಮಿಸಿತು. ಬ್ರಿಟಿಷರು ತೊಲಗಬೇಕೆಂದು ನಮ್ಮಲ್ಲಿ ಅನೇಕರು ಉತ್ಸುಕರಾಗಿದ್ದರು, 
ನಮ್ಮಲ್ಲನೇಕರು ಸ್ವಾತಂತ್ರ್ಯ ಯುಗದ ಪ್ರತೀಕ್ಷೆಯಲ್ಲಿದ್ದರು, ಆದರೆ ಸ್ವಾತಂತ್ರ್ಯವು ನಿಜಕ್ಕೂ ಬಂದ 
ಕೊಂಚ ಕಾಲದಲ್ಲೇ ಆ ಭಾವುಕತೆಯ ಆಧ್ಯಾತ್ಮಿಕ ಗುಣವೂ ಅದರ ತೀವ್ರತೆಯೂ ಮಾಯವಾದುವ ; 
ನಮ್ಮ ಲಕ್ಷೋಪಲಕ್ಷ ವಿದ್ಯಾವಂತರು ಸ್ವಲಾಭ, ಅಧಿಕಾರ, ಭೋಗ ಭಾಗ್ಯಗಳನ್ನು ಸದ್ದಿಲ್ಲದ 
ಅರಸತೊಡಗಿದರು. ಸ್ವಾತಂತ್ರ್ಯ ಬಂದು ಕೇವಲ ಕೊಂಚ ಕಾಲದಲ್ಲೇ ದೇಶದ ನಾಲ್ಕು ಕಡೆ ಸಂಭ್ರಮ 
ಸಡಗರಗಳು ಮುಗಿದ ಮೇಲೆ “ಮಧುಚಂದ್ರ' ವೃತ್ತಿ ನೆಲಸಿತು. ರಾಷ್ಟ್ರ ಕಾರ್ಯಪ್ರೇರಣೆ, ಕಾರ್ಯ 
ತತ್ಪರತೆ ಜವಾಬ್ದಾರಿಗಳ ಅರಿವೆಲ್ಲ ಮಾಯವಾಯಿತು. ಬಲುಬೇಗ ಪ್ರತಿಯೊಬ್ಬರೂ “ನಮಷ್ಟಕ್ಕೆ 
ನಾವಾಗಿ' ಸ್ವಾತಂತ್ರ್ಯಫಲವನ್ನು ಹಿಂಡತೊಡಗಿದೆವು. "ನಮ್ಮಷ್ಟಕ್ಕೆ ನಾವಿರೋಣ, ಉಳಿದವರು 
ಏನಾದರೇನು' ಎಂಬ ಧ್ಯೇಯವನ್ನು ಸದ್ದಿಲ್ಲದೆ ಕೈಕೊಂಡೆವು. 
ಸ್ವಾತಂತ್ರೋತ್ಕರ ಕಾಲದ ಭಾರತದಲ್ಲಿ ನಮ್ಮಲ್ಲನೇಕರ ಮನೋವೃತ್ತಿಯನ್ನೂ, ವರ್ತನೆಯನ್ನೂ 
ಸ್ವಾಮಿ ವಿವೇಕಾನಂದರು ಹೇಳಿದ ಇದೊಂದು ಕಥೆ ಚೆನ್ನಾಗಿ ನಿದರ್ಶಿಸುವುದು-- 
ಒಂದಾನೊಂದು ಊರಲ್ಲಿ ಒಬ್ಬಾನೊಬ್ಬ ರಾಜ. ಅವನಿಗೆ ತನ್ನ ಆಸ್ಥಾನಿಕರಲ್ಲಿ ಅಪಾರ ವಿಶ್ವಾಸ. 
ಎಷ್ಟೆಂದರೂ ಅವರು ಆಸ್ಥಾನಿಕರು, ಸ್ವಾರ್ಥಾನ್ವೇಷಿಗಳು, ಹೊಗಳು ಭಟ್ಟರು. ಅವರಲ್ಲಿ ಹೆಚ್ಚಿನ 
ನಂಬಿಕೆಯಿಡಕೂಡದೆಂದು ಆ ರಾಜನಿಗೆ ಪ್ರಧಾನಾಮಾತ್ಮ ಹಿತವಾದ ನೀಡಿದ. ರಾಜನಿಗೆ ಆ ಮಾತು 
ಹಿಡಿಸಲಿಲ್ಲ. ತನ್ನ ಮಾತನ್ನು ರುಜುಪಡಿಸುವುದಾಗಿ ರಾಜನಿಗೆ ಅಮಾತ್ಯ ಭರವಸೆ ಕೊಟ್ಟ. ರಾಜನ 
ಒಪ್ಪಿಗೆ ಪಡೆದು, ಅರಮನೆಯಲ್ಲಿ ದೊಡ್ಡ ಉತ್ಸವ ನಡೆಯುವುದೆಂದೂ ಪ್ರತಿಯೊಬ್ಬ ಆಸ್ಥಾನಿಕನೂ 
ಉತ್ಸವದ ದಿನ ಸೂರ್ಯೋದಯಕ್ಕೆ ಮುನ್ನ ಒಂದು ಪಾತ್ರೆ ಹಾಲು ತಂದು, ಪರದೆಯ ಹಿಂಗಡೆ 
ಯಿರುವ ಒಂದು ಪಾತ್ರೆಗೆ ಸುರಿಯಬೇಕೆಂದೂ ಘೋಷಣೆ ಹೊರಡಿಸಿದ. ಬೆಳಗಾಯಿತು. ಆಸ್ಥಾನಿಕರು 
ಒಬ್ಬೊಬ್ಬರಾಗಿ ಬಂದು ತಾವು ತಂದ ಹಾಲನ್ನು ಆ ಪಾತ್ರೆಗೆ ಸುರಿದು ಹೊರಟು ಹೋದರು. 
ಅರಸ, ಅಮಾತ್ಯ ಇಬ್ಬರೂ ಬಂದು ನೋಡಲಾಗಿ ಅವರ ಕಣ್ಣಿಗೆ ಬಿದ್ದುದೇನು? ಆ ಪಾತ್ರೆ ನೀರಿನಿಂದ 
ತುಂಬಿ ಹೋಗಿತ್ತು. ಒಂದು ಹನಿಯೂ ಹಾಲಿರಲಿಲ್ಲ. ಇದನ್ನು ಕಂಡ ಇಬ್ಬರಿಗೂ--ಅಮಾತ್ಮನಿಗಿಂತ 
ಹೆಚ್ಚಾಗಿ ಅರಸನಿಗೆ--ವಿಸ್ಮಯವಾಯಿತು. ಆಸ್ಥಾನಿಕರನ್ನು ಅರಸ ಈ ಕುರಿತು ಪ್ರಶ್ನಿಸಿದಾಗ, 
ಬೇರೆಯವರೆಲ್ಲ ತಮ್ಮ ಪಾಲಿನ ಹಾಲನ್ನು ತಂದು ಸುರಿಯುವ ಕಾರಣ, ತಾನೊಬ್ಬ ಮಾತ್ರ ನೀರು 
ಸುರಿದರೆ ಅದು ಪತ್ತೆಯಾಗುವಂತಿಲ್ಲ ಎಂಬು ಭಾವಿಸಿದೆ ಎಂದು ಪ್ರತಿಯೊಬ್ಬನೂ ಹೇಳಿಬಿಟ್ಟ. 
ಅದೇ ರೀತಿ, ದೇಶಭಕ್ತಿ ಪ್ರೇರಣೆಯಿಂದ ಬೇರೆಲ್ಲ ವ್ಯಕ್ತಿಗಳೂ ಬೇರೆಲ್ಲ ಗುಂಪುಗಳೂ ದೇಶಕ್ಕಾಗಿ 
ದುಡಿಯುವ ಕಾರಣ, ತಾನು ಒಂದಿಷ್ಟು ಲಾಭಮಾಡಿಕೊಂಡರೆ, ಅದು ಪತ್ತೆಯಾಗುವಂತಿಲ್ಲ ಎಂದು 
ದೇಶದ ಪ್ರತಿಯೊಬ್ಬ ವ್ಯಕ್ತಿಯೂ ಭಾವಿಸಿಕೊಂಡ ; ಪ್ರತಿಯೊಂದು ಗುಂಪೂ ಭಾವಿಸಿಕೊಂಡಿತು. 
ಇದೆಲ್ಲ ಇತ್ತೀಚೆಗೆ ನಡೆದ ಕಥೆ. ಇದಕ್ಕೆ ಏನು ಕಾರಣ ? ನಮ್ಮ ರಾಷ್ಟ್ರಾಭಿಮಾನಕ್ಕೆ ಚೈತಿ 
ತರುವಂಥ, ನಮ್ಮ ದೇಶಕಾರ್ಯಗಳಿಗೆ ಭಂಗತರುವಂಥ, ಯಾವುದೋ ದೋಷ ನಮ್ಮ ಮನೋವೃತ್ತಿ 
ಯಲ್ಲಿಯೇ ಇದೆಯೆಂಬುದು ಸ್ಪಷ್ಟ. ಇಂದು ನಾವು ಪರಿಹರಿಸಬೇಕಾಗಿರುವುದು ನಮ್ಮ ಈ ಸ್ವಭಾನ 
ದೋಷವನ್ನು. ಇದನ್ನು ಬಗೆಹರಿಸ ಹೊರತು, ಬಾಳಿನ ಉದ್ದಕ್ಕೂ ಚರಿತ್ರೆಯ ಉದ್ದಕ್ಕೂ ನಾವು 
ಓಲಾಡುತ್ತಲೇ ಇರಬೇ ಹಾ ಕ 
ಇ ಸರಬೇಕಾಗುವುದು, ಭಾರತಕ್ಕೆ ಸುದೀರ್ಫ ಚರಿತ್ರೆಯಿದೆ. ಪುರಾತನ ರೋಮನರೂ 
ಗ್ರೀಕರೂ ಈ ಲೋಕದಲ್ಲಿ ಪ್ರತ್ಯಕ್ಷ ರಾಗುವುದಕ್ಕೆ ಹಿಂದಿನಿಂದ" 8 ಇತಿಹಾಸವಿತ್ತು.. 
ಆಧುನಿಕ ಅಮೆರಿಕನರೂ, ಠಷ್ಟನಲ್ಲ ಕ ಫೂ ಭಾರತಕ್ಕೆ ಇ ಕ್ಷೆ 
» ರಷ್ಯನರೂ, ಪ್ರಾದುರ್ಭಾವಕ್ಕೆ ಬಂದಿರುವ ಈ ಕಾಲದಲ್ಲೂ ಭಾರತಕ್ಕೆ 
ಇತಿಹಾಸವಿದ್ದೆ ಹ | 
ರತನ ಈ ಸೃಷಯಂಗಮ ಅನ್ನ ಟ್ರಹಜೂತ್ರಯ ವೈಶಿಷ್ಟ್ಯ. ವಸ್ತುತಃ 


ಪ್ರ ಜಾಪ್ರಭುತ್ವಾತ್ಮಕ ಆಡಳಿತ ತತ್ತ್ವ ಸ 


ನೂರ ತೊಂಬತ್ತು ವರ್ಷಗಳ ಬ್ರಿಟಿಷ್‌ ದಬ್ಬಾಳಿಕೆ ನಮ್ಮ ದೀರ್ಫ ಇತಿಹಾಸದ 
ಕನಸು, ಅಷ್ಟೆ. ನಮ್ಮ ಐದು ಸಾವಿರ ವರ್ಷಗಳ ಚರಿತ್ರೆಯ ಹಿನ್ನೆಲೆಯಲ್ಲಿ ಈ ಬ್ರಿಟಿಷ್‌ ರಾ 
ಭಾರದ ಅಲ್ಪಕಾಲೀನತೆಯನ್ನು ನಿದರ್ಶಿಸುವ ಒಂದು ಕಥೆಯಿದೆ. ಅದು ಸ್ವಾರಸ್ಯ ವಾಗಿದೆ. ಹಡ 
ರಲ್ಲಿ ನಾವು ಸ್ವತಂತ್ರರಾದ ಮೇಲೆ, ನಮ್ಮ ವೃತ್ತಪತ್ರಿಕೆಗಳಲ್ಲೊಂದರ ಬಾತ್ಮೀದಾರನೊಬ್ಬ ಕಲಕತ್ತಾ 
ನಗರದ ಹೊರಗಡೆ ಕೆಲ ಮೈಲಿ ದೂರದಲ್ಲಿರುವ ಒಂದು ಗ್ರಾಮದ ವೃದ್ಧ ನಿವಾಸಿಯೊಬ್ಬನೊಡಸ 
ನಡೆಸಿದ ಸಂದರ್ಶನದ ವರದಿ ಪ್ರಕಟವಾಗಿತ್ತು. ಈ ವರದಿಯೂ ಸ್ವಾರಸ್ಯಕರವಾಗಿದೆ. ಬಾತಿ "ದಾನ 
ಆ ಮುದುಕಪ್ಪನನ್ನು ಗುರುತಿಸಿ ಕರೆದು, ಅವನಿಗೆ ಏನೋ ಒಂದು ಮಹತ್ವದ ಸಮಾಚಾರ 
ತಿಳಿಸುವಂತೆ, “ಏನಜ್ಞಾ, ಸುದ್ದಿ ಕೇಳಿದೆಯಾ ?” ಎಂದು ಕೇಳಿದ. “ಏನದು ಸುದಿ ?” ಎಂದು 
ಕೇಳಿದ ಮುದುಕಪ್ಪ. "ಬ್ರಿಟಿಷರು ನಮ್ಮ ದೇಶ ಬಿಟ್ಟು ಹೋಗಿದ್ದಾರೆ. ಈಗ ನಾವು ಸೃತ:ತ್ರ 
ಎಂದು ಹೇಳಿದ ಈ ಬಾತ್ಮೀದಾರ ಸಂಭ್ರಮದಿಂದ. ಮುದುಕಪ್ಪ ಏನೂ ಅರ್ಥವಾಗದವನಂತೆ, 
ಮೇಲೆ ಕೆಳಗೆ ನೋಡಿದ. ಮತ್ತೆ ನಿಧಾನವಾಗಿ "ಹಾಗೋ ? ಅವರು ಬಂದದ್ದಾದರೂ ಯಾವಾಗ' 
ಎಂದು ಕೇಳಿಬಿಟ್ಟ. 


ಲ್ಲಿ ಬಂದ ಒಂದು 


೭. ನಮ್ಮ ನೂತನ ಪ್ರಜಾಸತ್ತಾತ್ಮಕ ದೇಶ ; ಆದರ ಚಾರಿತ್ರಿಕ ವೈಶಿಷ್ಟ್ಯ 
ಅದೀಗ ಭಾರತದ ಯುಗಾಂತರ ಚರಿತ್ರೆಯ ಪ್ರಭಾವ-ಈ ದೀರ್ಫ ಕಾಲದ ಹಿನ್ನೆಲೆಯಲ್ಲಿ, 
ನೂರ ತೊಂಬತ್ತು ವರ್ಷಗಳ ಬ್ರಿಟಿಷ್‌ ರಾಜ್ಯಭಾರ ಕಾಲವು ಕೇವಲ ಕನಸಿನಂತೆ ಭಾಸವಾಗುವುದು. 
೧೯೪೭ರಲ್ಲಿ ಆ ಕನಸು ಬಯಲಾಯಿತು. ದೇಶದ ಮುನ್ನಡೆ ಪುನಃ ಪ್ರಾರಂಭವಾಯಿತು. ಆದರೆ, 
ಈಗಲಾದರೋ ದೇಶವು ಹೊಸ ಸಮಸ್ಯೆಗಳನ್ನು ಇದಿರಿಸಬೇಕಾಗಿದೆ ; ಹೊಸ ಹೊಸ ವಿಘ್ನಗಳನ್ನು 
ದಾಟಬೇಕಾಗಿದೆ. ಹಿಂದೆ ಕನಸಿನಲ್ಲೂ ಕಾಣಲಾಗದ ಆತ್ಮಾ ಭಿವ್ಯಕ್ತಿಗೆ ಈಗ ಹೊಸ ಹೊಸ ಅವಕಾಶ 
ಗಳು ಬಂದಿವೆ. ಕಾರಣ ಏನೆಂದರೆ, ೧೯೫೦ ರಲ್ಲಿ ನಾವು ಸ್ಥಾಪಿಸಿದ ರಾಜ್ಯಕ್ಕೆ ನಮ್ಮ ಸುದೀರ್ಫ 
ಚರಿತ್ರೆಯಲ್ಲಿ ಹಿಂದೆಂದೂ ಇದ್ದಿರದ ಗುಣವಿಶೇಷವೊಂದಿದೆ. ನಮ್ಮ ಪೂರ್ವಕಾಲೀನ ರಾಜ್ಯಗಳೆಲ್ಲ 
ಸ್ವದೇಶದ ಇಲ್ಲವೆ ಪರದೇಶದ ರಾಜನನ್ನೋ, ಚಕ್ರವರ್ತಿಯನ್ನೋ, ಯುದ್ಧ ವೀರನನ್ನೋ 
ಅವಲಂಬಿಸ ಬೇಕಾಗಿತ್ತು. ಆ ಯಾವ ರಾಜ್ಯವೂ ರಾಜಕೀಯ ಜಾಗೃತಿಯನ್ನೂ ಪ್ರಜಾಸಮ್ಮತಿಯನ್ನೂ 
ಆಧರಿಸಿ ಸ್ಥಾಪಿತವಾದ ರಾಜ್ಯವಾಗಿರಲಿಲ್ಲ. ಈಗಲಾದರೋ, ನಮ್ಮ ಐದು ಸಾವಿರ ವರ್ಷಗಳ 
ಇತಿಹಾಸದಲ್ಲಿ ಮೊದಲ ಬಾರಿಗೆ, ನಮ್ಮ ಸಂವಿಧಾನ ಹೇಳುವಂತೆ, "ಭಾರತದ ಜನಗಳಾದ' ನಮ್ಮಿಂದ 
ಜೀವಶಕ್ತಿ ಪಡೆಯುವ ರಾಜ್ಯವನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿದ್ದೇವೆ. ಈ ರಾಜ್ಯವು ಬಲವನ್ನೂ 
ಜೀವಶಕ್ತಿಯನ್ನೂ ರಾಜನಿಂದಲೋ, ಚಕ್ರವರ್ತಿಯಿಂದಲೋ, ಯುದ್ಧ ವಿಜೇತನಿಂದಲೋ 
ಪಡೆಯುವ ರಾಜ್ಕವಲ್ಲ- ಬಲವನ್ನೂ ಜೀವಶಕ್ತಿಯನ್ನೂ ಭಾರತದ ಕೋಟ್ಕಂತರ ಜನರಿಂದ ಪಡೆದು 
ಅದನ್ನು-ಬೃಹದ್ರೂಪದಲ್ಲಿ ಆ ಜನತೆಗೇ ಮರಳಿ ನೀಡಬಯಸುವ ರಾಜ್ಯ. ಇದೀಗ ನಮ್ಮ 
ಪ್ರಜಾಪ್ರಭುತ್ವಾತ್ಮಕ ಗಣರಾಜ್ಯದ ಸ್ವರೂಪ ಹಾಗೂ ವ್ಯಾಪ್ತಿ. ಇದು, ನಾನು ಹಿಂದೊಮ್ಮೆ 
ಹೇಳಿದಂತೆ, ನಮ್ಮ ಸುದೀರ್ಫ ಚರಿತ್ರೆಯಲ್ಲಿ ನಡೆದ ಅಪೂರ್ವ ಪ್ರಯೋಗ. 
5. ಪ್ರಜಾಪ್ರಭುತ್ವದ ಯಶಸ್ಸಿಗೆ ಮೂರು ಪಾಠಗಳು 
ಈ ಅಪೂರ್ವ ಪ್ರಯೋಗ ಫಲಿಸಬೇಕಾದರೆ, ನಮ್ಮ ಜನ ಈ ನೂತನ ಸಾಹಸೋದ್ಯಮಕ್ಕೆ 
ಉಚಿತವಾದ ಗುಣವಿಶೇಷಗಳನ್ನೂ ಮರ್ಯಾದೆಗಳನ್ನೂ ಅವಾಹಿಸಿಕೊಳ್ಳಬೇಕು ; ಆ ಸಾ 
೯ಗಳಲ್ಲಿ ನಮ್ಮ ದೇಶದಲ್ಲಿ ಅವಿಚ್ಛಿನ್ನವಾದ ರಾಜಕೀಯ ಸ್ಥಿತಿಯನ್ನು ಸ್ಥಾಪಿಸಿ ಉಳಿಸಿ 


CC-0. Jangamwadi Math Collection. Digitized by 658/6011 


ಮಂ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಳು 
ಬರಲು ನಮಗೆ ಸಾಮರ್ಥ್ಯವಿಲ್ಲದಂತಾಗಲು ಕಾರಣವಾದ ಮನೋವೃತ್ತಿಗಳನ್ನೂ, ರೀತಿನೀತಿಗ 
ವಿಸರ್ಜಿಸಬೇಕು. ಇದುವೇ ನಮ್ಮ ಮುಂದಿರುವ ಸವಾಲು. ಇದನ್ನು ಇದಿರಿಸುವ ಬಗೆ ಹೇಗೆ ೧ 

ಮೊದಲನೆಯದಾಗಿ, ನಮ್ಮ ಪಾಳೆಯಗಾರಿಕೆ ಪ್ರವೃತ್ತಿಯನ್ನು ತ್ಯಜಿಸಿ ಲೋಕನಿಷ್ಠ ಮನೋಭಾವ 
ವನ್ನೂ ಚರ್ಯೆಯನ್ನೂ ಅಂಗೀಕರಿಸಿಕೊಳ್ಳಬೇಕು. ಪ್ರಜಾಪ್ರಭುತ್ವ ಎಂದರೆ ಕೇವಲ ರಾಜಕೀಯ 
ವ್ಯವಸ್ಥೆ ಮಾತ್ರವಲ್ಲ. ಅದು ಒಂದು ಬಗೆಯ ಸಮಷ್ಟಿ ಮನೋಭಾವ, ಪರಿಪಾಕ. ಪಾಳೆಯಗಾರಿಕೆಯ 
ಮನೋಭಾವದವರು ಪ್ರಜಾಪ್ರಭುತ್ವ ಯಂತ್ರವನ್ನು ಯಶಸ್ವಿಯಾಗಿ ನಿರ್ವಹಿಸಲಾರರು. ಅದನ್ನು 
ನಿರ್ವಹಿಸಬಲ್ಲವರು ಲೋಕನಿಷ್ಠ ಮನೋಭಾವದವರು ಮಾತ್ರ. 

ಎರಡನೆಯ ಪಾಠವೆಂದರೆ, ನಮ್ಮ ನೂತನ ರಾಜ್ಯದಲ್ಲಿ ನಾವು ಹೊರಗಿನವರಾಗಿಯೇ ಉಳಿಯದೆ 
ಒಳಗಿನವರಾಗಿರಬೇಕು ; ಅದರ ಹಾರೈಕೆ ಪೂರೈಕೆಗಳಲ್ಲೂ, ಸಾಫಲ್ಯ ವೈಫಲ್ಕಗಳಲ್ಲೂ, ಸಂತೃಪ್ತ 
ರಾಗಿರಲು ಕಲಿತುಕೊಳ್ಳಬೇಕು. ಇದು ನಾವು ಕಲಿತುಕೊಳ್ಳತಕ್ಕ ಎರಡನೆಯ ಪಾಠ. 

ಮೂರನೆಯ ಪಾಠವೆದಂರೆ-ಭಾರತದಲ್ಲಿ ನಮಗೆ ಇದುವೇ ಅತ್ಯಂತ ಕಷ್ಟದ ಪಾಠ-ಜಡದೃಷ್ಟಿಯ 
ಮಟ್ಟದಿಂದ ನೈಜವಾದ ಸಕ್ರಿಯವ್ಯಕ್ತಿಯಾಗಿ ಬೆಳೆಯಬೇಕು ; ಎಂದರೆ, ಒಟ್ಟಿನಲ್ಲಿ, "ಗೃಹಸ್ಥ'ನು 
ಪೌರನ ಮಟ್ಟಕ್ಕೆ ಏರಿಬರಬೇಕು ; ಮಾನವನ ಜೈವಿಕ ವೈಶಿಷ್ಟತ್ವವು ಆಧ್ಯಾತ್ಮಿಕ ವ್ಯಕ್ತಿತ್ವದ ಮೊದ 
ಮೊದಲ ಸೋಪಾನಗಳಿಗೆ ಆರೋಹಿಸಬೇಕು. ಈ ವಿಚಾರವನ್ನು ಕೊಂಚ ಮುಂದೆ ಇನ್ನಷ್ಟು 
ವಿವರವಾಗಿ ಚರ್ಚಿಸುತ್ತೇನೆ. 


೯. ಪ್ರಜಾಪ್ರಭುತ್ವ ಪೌರತ್ವದ ನೈತಿಕಾಂಶ 
ಪ್ರಜಾಪ್ರಭುತ್ವ ದೇಶದ ಪೌರನಾಗಬೆಕಾದರೆ, ವ್ಯಕ್ತಿಯಲ್ಲಿ ನೀತಿಜಾಗೃತಿಯೂ ಸ್ವಕೀಯ ಜೈವಿಕ 
ಕುಟುಂಬವರ್ಗಕ್ಕೆ ಮೀರಿದ ಮಾನವೀಯ ಅನುಕಂಪವೂ ಬೆಳೆದಿರಬೇಕು. ಎಂದರೆ ವ್ಯಕ್ತಿತ್ವವು ರಕ್ತ 
ಬಾಂಧವ್ಯಕ್ಕೆ ಮೀರಿ ವ್ಯಾಪಿಸಬೇಕು. ರಾಜಕೀಯ ಕ್ಷೇತ್ರದಲ್ಲಿ ಪೌರನು ನೀತಿಸಂಪನ್ನನಾಗಿ ಆಧ್ಯಾತ್ಮಿಕ 
ಗುಣವಿಶಿಷ್ಟನಾಗುವ ಬಗೆ ಹೀಗೆ. "ಗೃಹಸ್ಥ'ನು ಪೌರನಾಗಿ ಬೆಳೆದಾಗ, ಆತ ಜೈವಿಕ ಮಟ್ಟದಿಂದ 
ಆಧ್ಯಾತ್ಮಿಕ ಮಟ್ಟಕ್ಕೆ ಮುಂದುವರಿದಂತಾಗುವುದು. ಇಪ್ಪತ್ತನೆಯ ಶತಮಾನದ ಜೀವವಿಜ್ಞಾನವು 
"ಮನೋಸಾಮಾಜಿಕ ವಿಕಾಸ' ಎಂದು ಬಣ್ಣಿಸಿರುವುದು ಈ ಸ್ಥಿತಿಯನ್ನು. ವಿಕಾಸವು ಮಾನವಹಂತಕ್ಕೆ 
ಬಂದಾಗ ಅದರ ಭೌತಿಕ ಇಲ್ಲವೆ ಜೈವಿಕ ಸ್ಥಿತಿ ಸ್ಥಗಿತವಾಗಿ, ಅದು ಮನೋಸಾಮಾಜಿಕ ವಿಕಾಸವಾಗಿ 
ಪರಿವರ್ತಿತವಾಗುವುದು. ಆಗ ಅದು ನೈತಿಕ ಮತ್ತು ಆಧ್ಯಾತ್ಮಿಕ ವಿಕಾಸವಾಗುವುದು. 
ಮಾನವನು ಏಕಕಾಲದಲ್ಲಿ ವೈಯಕ್ತಿಕ ಹಾಗೂ ಅವೈಯಕ್ತಿಕವಾದ ನೂತನ ಆಯಾಮಕ್ಕೆ 
ಬೆಳೆಯುವುದು ಇಂಥ ವಿಕಾಸದ ಮೂಲಕ, ಇಂಥ ಸ್ಥಿತಿಯಲ್ಲಿ ವ್ಯಕ್ತಿಗತ ನೀತಿನಿಷ್ಠೆಯು ಸಾರ್ವಜನಿಕ 
ನೀತಿನಿಷ್ಠೆಯಿಂದ ಇನ್ನಷ್ಟು ಬಲಪಡುವುದು. ಅಂಥ ಪೌರರು ಪ್ರಗತಿಪರವಾದ ಸಾಮಾಜಿಕ- 
ರಾಜಕೀಯ ವ್ಯವಸ್ಥೆಯ ಶಕ್ತಿಗೂ, ಪೋಷಣೆಗೂ, ಜೀವಧಾರಕ್ಕೂ ಮೂಲಾಧಾರವಾಗುತ್ತಾರೆ. . 
ಹಿಂದಿನ ಕಾಲದಲ್ಲಿ ಭಾರತವು ಈ ಬಗೆಯ ಸುವ್ಯವಸ್ಥಿತ ರೂಪದ ಅಭಿವೃದ್ಧಿಯಿಂದ ವಂಚಿತ 
ವಾಗಿತ್ತು. ಬಹುಕಾಲದಿಂದ ಈ ಮಾನವ ಗುಣಾಂಶವನ್ನು ನಾವು ಕಡೆಗಣಿಸಿದ್ದೇವೆ. ಅದೇ ಇಂದಿನ 
ಸಾಮಾಜಿಕ ಸಮಸ್ಯೆಗಳಿಗೆ ಕಾರಣ. ಸಾರ್ವಜನಿಕ ಸೇವಾಬುದ್ಧಿ, ಕಾರ್ಯಸಾಮರ್ಥ್ಯ, ವ್ಯಾ 
ಮಾನವ ಹಿತಾಸಕ್ತಿ, ಸಾಮಾಜಿಕ ಅನ್ಯಾಯಗಳ ಹಾಗೂ ದಬ್ಬಾಳಿಕೆಯ ಪ್ರತಿಭಟನೆ--ಇವು 
ಲಕ್ಷಣ ಸೂಚಕವಾದ ಉಜ್ಜಲ ಗುಣವಿತೆ ವ ತದಲ್ಲಿ 
್ಟ ಷಗಳು. ಇತ್ತೀಚಿನ ಶತಮಾನಗಳಲ್ಲಿ ಭಾರತ 


ಹ ಸಕಾರ ರೂಪ ಗುಣಮರ್ಯಾದಿಗಳ ಸಮಗ್ರ, ವ್ಯಕ್ತಿಯಾಗುವುದಕ್ಕಿಂತ ಹೆಚ್ಚಾಗಿ 
ಲಕ್ಷಣಗಳ ಕಂತೆಯಾಗುವ ಸೂಚನೆಯೇ ಬರುತ್ತಿರ್ದೆನಾವ.ಜಡವ್ಯಕಿ ಗೆ 
ಉಳಿದು ಸಕ್ರಿ ಫ್ಯಂಗಳುಗಿಜರುಪ್ರಬ್ಲೂಂಲ್ಲ ler ale ಗೆ 


ಪ್ರಜಾಪ್ರಭುತ್ವಾತ್ಮಕ ಆಡಳಿತ ತತ್ತ್ವ 


ಈಗ ನಾವು ಸತ್ವಪೂರ್ಣ ವ್ಯಕ್ತಿಗಳಾಗಿ ಬೆಳೆದು ನಮ್ಮ ಸ್ವಭಾವದಲ್ಲಿ ಸಕಾರ ರೂಪ ಗುಣವಿಶೇಷ 
ಗಳನ್ನೂ, ಮರ್ಯಾದಗಳನ್ನೂ ಕುದುರಿಸಿಕೊಳ್ಳಲು ಯತ್ನಿಸಿದೆ, ಸಮಸ್ತ ರಂಗಗಳಲ್ಲೂ ನಮ 
ದೇಶವು ಸ್ಥಿರಪ್ರಗತಿ ಸಾಧಿಸಲು ಸಾಧ್ಯವಾಗುವುದು. ಜಪಾನ್‌, ಜರ್ಮನಿ ee 
ದೇಶಗಳೊಂದಿಗೆ ಮಾತ್ರವಲ್ಲ, ನಮ್ಮಷ್ಟೇ ಅಭಿವೃದ್ಧಿ ಹೊಂದಿದ ಮಲೇಷ್ಯಾ ಸಾ ಜಸ 
ಕೆಲವಾರು ಅನ್ಕದೇಶಗಳೊಡನೆ ಹೋಲಿಸಿ ನೋಡಿದಾಗಲೂ ಸಹ, ನಮ್ಮ ದೇಶಾಭಿವೃದ್ಧಿಯು ಅತಿ 
ನಿಧಾನವೆಂದೇ ಹೇಳಬೇಕು. ಒಟ್ಟು ತಲಾ ರಾಷ್ಟ್ರಾದಾಯದ ಆಧಾರದ ಮೇಲೆ ಹೇಳು: ತ 
ವಿಶ್ವಸಂಸ್ಥೆಯ ಸದಸ್ಯ ದೇಶಗಳ ಪಟ್ಟಿಯಲ್ಲಿ ನಮ್ಮ ದೇಶದ ಸ್ಥಾನ ತೊಂಬತ್ತು, ಏಷ್ಯಾಖಂಡದ 
ದೇಶಗಲ್ಲಿ ಸುಮಾರು ಮೂವತ್ತು. ಬು: 


೧೭೧ 


೧೦. ಪೌರುಷ ಶಕ್ತಿ 


ಜರ್ಮನಿ, ಜಪಾನ್‌ ಮುಂತಾದ ದೇಶಗಳ ಸಾಮರ್ಥ್ಯವೂ ಕಾರ್ಯದಕ್ಷತೆಯೂ ನಮ್ಮ 
ಕಣ್ಣುತೆರೆಯಿಸಬಲ್ಲವು. ಈ ದೇಶಗಳಲ್ಲೆಲ್ಲ ನಾನು ಸಂಚರಿಸಿದ್ದೇನೆ. ದ್ವೀತಿಯ ಲೋಕಯದ್ಧದಿಂದ 
ಜರ್ಜರಿತವಾದ-ಪೂರ್ಣ ಜರ್ಜರಿತವಾದ--ಈ ದೇಶಗಳು ಎರಡೇ ದಶಕಗಳಲ್ಲಿ ಪುನರ್ನಿರ್ಮಾಣ 
ಹೊಂದಿ, ಈಗ ಅತಿಶಯವಾಗಿ ಅಭಿವೃದ್ಧಿ ಹೊಂದಿದ ಯು.ಎಸ್‌.ಎ., ಯು.ಎಸ್‌.ಎಸ್‌.ಆರ್‌., 
ಮುಂತಾದ ದೇಶಗಳಿಗೂ ಉದ್ಯಮರಂಗ, ವಾಣಿಜ್ಕರಂಗಗಳಲ್ಲಿ ಪ್ರತಿದ್ವಂದ್ವಿಗಳಾಗಿವೆ. ಜಪಾನ್‌ 
ದೇಶವು ನೌಕಾ ನಿರ್ಮಾಣರಂಗದಲ್ಲಿ ಅಗ್ರಸ್ಥಾನ ಪಡೆದು, ಯುದ್ಧ ಪೂರ್ವದ ಯು. ಕೆ. ದೇಶವನ್ನೂ 
ಯುದ್ದೋತ್ತರದ ಯು. ಎಸ್‌. ಎ. ದೇಶವನ್ನೂ ಮೀರಿಸಿದೆ. ಉಕ್ಕಿನ ಉತ್ಪಾದನೆಯಲ್ಲೂ ಸುಮಾರು 
ಆಗ್ರಸ್ಥಾನದಲ್ಲೇ ಇದೆ. ಈಗ ಜಪಾನ್‌ ದೇಶವು ವರ್ಷಕ್ಕೆ ಸುಮಾರು ೨೦ ಮಿಲಿಯ ಟನ್ನಿನಷ್ಟು 
ನೌಕೆಗಳನ್ನು ನಿರ್ಮಿಸುತ್ತದೆ. ಈ ದೇಶಗಳು ಈ ಪುನಃಸ್ಟಾಸ್ಥ್ಯ, ಪುನರ್ನಿರ್ಮಾಣ ಪವಾಡಗಳನ್ನು 
ಸಾಧಿಸಿದ ಬಗೆ ಹೇಗೆ? ನಮ್ಮ ಜನರು ಯಾವ ಗುಣವನ್ನು ಗಳಿಸಿಕೊಳ್ಳಬೇಕೆಂದು ಸ್ವಾಮಿ 
ವಿವೇಕಾನಂದರು ತಮ್ಮ ಲೇಖನ ಭಾಷಣಗಳಲ್ಲಿ ಹೇಳಿದ್ದಾರೋ ಆ ಗುಣವಿಶೇಷ-ಎಂದರೆ 
ಪೌರುಷ--ಆ ದೇಶಗಳಲ್ಲಿದೆ. ಇದು ಆತ್ಮಶ್ರದ್ಧೆ, ಜೇಶಬಾಂಧವ ಶ್ರದ್ಧೆಗಳನ್ನು ಅವಲಂಬಿಸಿದ 
ಸಕಾರರೂಪ ಮನೋವೃತ್ತಿಗಳ ಸಮಷ್ಟಿಜೀವನ ಸಮಸ್ಯೆಗಳಿಂದ ನುಣುಚಿಕೊಳ್ಳದೆ, ಅವುಗಳಿಗೆ 
ಪರಾಜ್ಮುಖವಾಗದೆ, ಅವುಗಳನ್ನು ಪ್ರತ್ಯೇಕವಾಗಿ ಇದಿರಿಸುವ ಧೀರ ಮನೋಭಾವ. ಇದಕ್ಕೆ 
ಸಂಸ್ಕೃತದಲ್ಲಿ “ಶ್ರದ್ಧಾ' ಎಂದು ಹೆಸರು--ಶ್ರದ್ಧೆ ಎಂದರೆ ಆತ್ಮತ್ರದ್ಧೆ, ಜಗತ್ತಿನ ಪರಮಾರ್ಥದ 
ಬಗೆಗೆ ಶ್ರದ್ಧೆ. ಈ ಶ್ರದ್ಧೆಯನ್ನು ಗಳಿಸಿಕೊಳ್ಳುವಂತೆ ಸ್ವಾಮಿ ವಿವೇಕಾನಂದರು ನಮ್ಮ ಜನತೆಗೆ ಕರೆ 
ನೀಡಿದುದಲ್ಲದೆ, ಮಾನವ ನಿರ್ಮಾಪಕ ಶಿಕ್ಷಣವನ್ನೂ ಮಾನವ ನಿರ್ಮಾಪಕ ಧರ್ಮವನ್ನೂ 
ಕೈಕೊಳ್ಳುವ ಆವಶ್ಯಕತೆಯನ್ನು ಪದೇ ಪದೇ ಒತ್ತಿ ಹೇಳಿದರು. ನಮ್ಮ ದೇಶದಲ್ಲಿ ಹಲವಾರು 
ಧರ್ಮಗಳಿವೆ. ನಮ್ಮ ದೇಶವು ಭಾರತ, ಪಾಕಿಸ್ತಾನ ಎಂದು ವಿಭಾಗ ಹೊಂದಿರುವುದು ಧರ್ಮದ 
ಆಧಾರದ ಮೇಲೆ. ಅಂಥ ವಿಚ್ಛಿದ್ರಕಾರಕ ಧರ್ಮವನ್ನು ಕುರಿತು ಸ್ವಾಮಿ ವಿವೇಕಾನಂದರು ಹೇಳಿದ 
ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಗೆ ತಂದುಕೊಳ್ಳುವುದು ಸೂಕ್ತ. ಜೂನ್‌ ೭, ೧೮೯೬ ರಂದು 
ಸೋದರಿ ನಿವೇದಿತಾ ಅವರಿಗೆ ಲಂಡನ್ನಿನಿಂದ ಬರೆದ ಪತ್ರದಲ್ಲಿ ಸ್ವಾಮೀಜಿ ಹೀಗೆ ಹೇಳಿದ್ದಾರೆ 
(ಕೃತಿಶ್ರೇಣಿ, ಸಂಪುಟ ೪, ಪು. ೪೨೦): 

ಜಗದ ಧರ್ಮಗಳೆಲ್ಲ ನಿಸ್ತೇಜವಾಗಿ ನಗಗೀಡಾಗಿವೆ. ಜಗತ್ತಿಗೆ ಬೇಕಾಗಿರುವದು ಶುದ್ಧ 

ಚಾರಿತ್ರ್ಯ, ಯಾರ ಜೀವನದಲ್ಲಿ ನಿರಂತರವೂ ಪ್ರೇಮ ನಿಸ್ವಾರ್ಥ, ತ್ಯಾಗಗಳು ನಂದಾದೀವಿಗೆ 

ಯಂತೆ ಉರಿಯುತ್ತಿವೆಯೋ, ಅಂತಹ ಪುಣ್ಯಾತ್ಮರು ಜಗತ್ತಿಗೆ ಬೇಕಾಗಿದ್ದಾರೆ. ಆ ಪ್ರೇಮವೇ 

ಪ್ರತಿಯೊಂದ ಬಾ (ಜು 2 ಆಬಾಕಲ್ಬಕಾಯಾಡಬಲ್ಲುದು. 


೫೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಕಗಳ್ಳು 
ನಮಗೆ ಅವಶ್ಯವಾಗಿರುವುದು ಶೀಲಪಟುತ್ವಕಾರಿಯಾಗಬಲ್ಲ ಶಿಕ್ಷಣ, ಧರ್ಮ ; ನಾವು ಕ್ರಿಯಾ 
ಶೀಲರಾಗಲು, ಚುರುಕಾಗಲು, ದೇಶಭಕ್ತರಾಗಲು ಸೇವಾನಿಷ್ಠರಾಗಲು ನೆರವಾಗಬಲ್ಲ ಶಿಕ್ಷಣ್ಣ 
ಧರ್ಮ. ನಮ್ಮ ಸುತ್ತುಮುತ್ತಣ ಮಾನವ ಪರಿಸ್ಥಿತಿಗೆ ತಕ್ಕಂತೆ ಮಿಡಿಯಲು-ಎಂದರೆ, ಒಂದು ಕಡೆ 
ನಮ್ಮ ಲಕ್ಷಾಂತರ ಜನ ನೂರಾರು ವರ್ಷಗಳ ಕಷ್ಟ ಕಾರ್ಪಣ್ಯಗಳಿಂದಲೂ ದಬ್ಬಾಳಿಕೆ ಅನ್ಕಾಯ 
ಪರಂಪರೆಗಳಿಂದಲೂ ಜರ್ಜರಿತರಾಗಿರುವ ದುರ್ಭರ ಸ್ಥಿತಿಗೂ, ಇನ್ನೊಂದು ಕಡೆ ರಾಜಕೀಯ 
ಸ್ವಾತಂತ್ರ್ಯ ಫಲವಾದ ನೆಮ್ಮದಿಯ ಬಾಳಿಗೆ ಹಾತೊರೆಯುವ ಕಾಶರ ಸ್ಥಿತಿಗೂ ತಕ್ಕಂತೆ ಮಿಡಿಯಲು- 
ನೆರವಾಗಬಲ್ಲ ಶಿಕ್ಷಣ, ಧರ್ಮ. 
ಇದೀಗ ನೀವೂ ನಾನು ಈಗ ತಾನೇ ಹುಟ್ಟಿದ ಪ್ರತಿಯೊಂದು ಶಿಶುವೂ ಇಂದು ಬಾಳಿ ಬದುಕುವ 
ಸತ್ತ್ವಪೂರ್ಣ ಸ್ಥಿತಿ; ಇದೀಗ ಎಲ್ಲ ಬಾಲಕ ಬಾಲಿಕೆಯರೂ ಶಿಕ್ಷಣ ಲಾಲನೆ ಪಾಲನೆಗಳನ್ನು ಪಡೆಯ 
ತಕ್ಕ ಸ್ಥತಿ. ಈ ಸ್ಥಿತಿಯನ್ನು ನಾವು ಸಾಕಲ್ಯವಾಗಿ ಅರಿತುಕೊಂಡ ಹೊರತು, ನಮ್ಮ ಆತ್ಮೋತ್ಕರ್ಷ 
“ಸಾಧನೆಗೂ ನಮ್ಮ ದೇಶದ ಸೇವೆಗೂ ರಾಷ್ಟ್ರದ ಕೋಟ್ಕಂತರ ಜನಸಮುದಾಯದ ಸೇವೆಗೂ ಶಕ್ತಿ 
ಮೀರಿ ದುಡಿಯಲು ಸಾಧ್ಯವಾಗಲಾರದು. ಶತಮಾನಗಳ ಕಾಲ ನಮ್ಮ ಜನ ಅನುಭವಿಸಿದ ಬಡತನದ 
ಬೇಗುದಿಯೆಷ್ಟು ? ಹಿಂದುಳಿವೆಷ್ಟು ? ಸಾಮಾಜಿಕ ಅನ್ಕಾಯವೆಷ್ಟು ? ದಬ್ಬಾಳಿಕೆಯಷ್ಟು ? ಸದಾ 
ಅನುಭವಿಸಿದ ದಬ್ಬಾಳಿಕೆಯಿಂದ ನಮ್ಮ ಜನ ತಮ್ಮ ವ್ಯಕ್ತಿತ್ವವನ್ನೂ ಆತ್ಮಗೌರವವನ್ನೂ ಕರ್ತೃತ್ವ 
ಶಕ್ತಿಯನ್ನೂ ಕಳೆದುಕೊಂಡಿದ್ದಾರೆ. ಈ ಗುಣಗಳನ್ನು ಅವರಿಗೆ ನಮ್ಮ ನೂತನ ಸ್ವಾತಂತ್ರ್ಯ ಈಗ 
ಮರಳಿ ಒದಗಿಸಬೇಕಾಗಿದೆ. ದೃಷ್ಟಾಂತಕ್ಕೆ ಈ ಮೈಸೂರು ರಾಜ್ಯವನ್ನೇ--ಈ ಕರ್ನಾಟಕ ಪ್ರಾಂತ 
ವನ್ನೇ-ತೆಗೆದುಕೊಳ್ಳಿ. ಈ ರಾಜ್ಯದ ಜನತೆ ಅನುಭವಿಸಿದ ನರಳಾಟ ತೊಳಲಾಟಗಳೆಷ್ಟು? ಮಹತ್ತ್ವಾ 
ಕಾಂಕ್ಸಿಗಳಾದ ಪರಸ್ಪರ ವೈರಿ ರಾಜರುಗಳ ಅಪಾರ ಸೇನಾರಾಶಿಗಳು ಹತ್ತಾರು ವರ್ಷಗಳಿಗೊಮ್ಮೆ 
ಪದೇ ಪದೇ ಈ ನಾಡನ್ನು ತೊತ್ತಳತುಳಿದು, ಜನತೆಯನ್ನು ಬಡತನ, ಸಾಮಾಜಿಕ ಹಿಂದುಳಿವ್ರ, ನಿರಾಶೆ 
ಅಸಹಾಯಕತೆಗಳ ಕೂಪಕ್ಕೆ ತಳ್ಳಿದುವು. ಮೊದಲು ವಿದೇಶೀಯ ಆಕ್ರಮಣಕಾರರೂ ಚಿಕ್ಕ ಪುಟ್ಟ 
ಪಾಳೆಯಗಾರರೂ ಎಡೆಬಿಡದೆ ದಾಳಿ ಮಾಡಿದರು. ಆಮೇಲೆ ಒಳಗಡೆಯ ರಾಜಕೀಯ ಅವ್ಯವಸ್ಥೆಯ ' 
ಫಲವಾಗಿ ಮೈಸೂರಿನ ಮತ್ತು ಭಾರತದ ಬೇರೆಡೆಯ ರೈತಜನರಲ್ಲೂ ಜನಸಾಮಾನ್ಯರಲ್ಲೂ ತಮ್ಮ 
ಸುತ್ತಣ ಲೋಕದ ಬಗೆಗೆ ಒಂದು ರೀತಿಯ ಭೀತಿಯೂ, ಸ್ವಸ್ಥಿತಿಯ ಬಗೆಗೆ ಔದಾಸೀನ್ಯವೂ 
ಮೂಡಿದವು. ಮೊದಲು ಭೀತಿ, ಮತ್ತೆ ಔದಾಸೀನ್ಯ, ಮತ್ತೆ ಆದದ್ದಾಗಲಿ ಎಂಬ ಅಸಹಾಯ ಮನೋ 
ಭಾವ ಇದು ನಿರಂತರ ಆಶಾಭಂಗದ ಫಲವಾಗಿ ಮೂಡಿದ ಪ್ರತಿಕ್ರಿಯೆ. 
ಅಂದರೆ, ಈಗ ಆ ಅಂಧಕಾರಯುಗ ಕಳೆದುಹೋಗಿದೆ. ದೇಶ ಮುಕ್ತವಾಗಿದೆ. ಪ್ರಜಾ 
ಜಾ“ ಮಖ ದಶಮಿಯ ಏಕೀಕೃತವಾಗಿದೆ. ಎಪ್ಪತ್ತು ವರ್ಷಗಳ ಹೆ 
ಸಾಹಸಕ್ಕೆ ದೇಶವೀಗ ಸನದ ನಾಗಿ ಆನ ಕ ರಾಷ್ಟ್ರ ನಿರ್ಮಾಪಕವೂ ಆದ ಪ್ರಜ 
ಸಿದ್ಧವಾಗಿದೆ. ನಾವು ಈ ಅವಕಾಶವನ್ನು ಕಳೆದು ಸ 
ವೈಯಕ್ತಿಕ ಸ್ವಾರ್ಥಸಾಧನ ಮಾರ್ಗವನ್ನೇ ಚಿಂತಿಸಿ, ಆ ರೀತಿಯೇ ವರ್ತಿಸತೊಡಗಿದರೆ, 
ಗಲ ಅಲ್ಲಸನ್ಕಯಲ್ಲೂ ನಿರತರಾದರೆ, ನಮ್ಮ ಈ ಸದ್ಯೋಜಾತ ಸ್ವಾತಂತ್ರ್ಯಕ್ಕೆ 
ಸೃತು್ರರಾಗಿರಬೇ ನ ನ್ನು ಒತ್ತೆಯಿಡಲು ಪರಿಸ್ಥಿತಿ ಬಂದೀತು. ನೀವು ನಾನೂ 
ನೆನಪಿಡಬೇಕು. ಭಾರತ ಬಿದು ನ ಟರ ಅತವಮ್ನವವ ನ 
ನಾವು ಎಷ್ಟೋ ಸಲ ಮರೆತುಬಿಡುತ್ತೇವ ನಿಮ್ಮ ಪಾಡೇನು? ನನ್ನ ಪಾಡೇನು? ಈ ವಿಚಾರವನ್ನು 
ಅನುಭವಿಸಿದ ಎಲ್ಲ ಆಧಿವಾ ಸೇವೆ. ಈ ಕಳೆದ ಇಪ್ಪತ್ತೆರಡು ವರ್ಷಗಳಲ್ಲಿ ನಮ್ಮ ದೇ 
೬ ಆಧಿವ್ಯಾಧಿಗಳಿಗೂ ನಮ್ಮ ಸಂಕುಚಿತ ಮನೋಭಾವಗಳೂ ಉಡದ್ರಿಕೆ 


CC-0. Jangamwadi Math Collection. Digitized by eGangotri 


ಪ್ರ ಜಾಪ್ರಭುತ್ವಾತ್ಮಕ ಆಡಳಿತ ತತ್ತ್ವ ಸತ 


ಕಾರ್ಯಗಳೂ ಕಾರಣ. ಇಂದಿನ ಭಾರತದಲ್ಲಿ ಈ ಮನೋವೃತ್ತಿ ತೀರಾ ಅನುಚಿತ, ಹ 
ರಾಷ್ಟ್ರೀಯ ಮನೋಭಾವ, ಸೇವಾಪರತೆ, ಸಮಷ್ಟಿ ಹೊಣೆಗಾರಿಕೆ ಇ ವುಸ್ಥತಂತ್ರ ವೆ 
ಕಡದ ಪೌ ಪ್ರಾನ ಬಕ್ಕ ಈ ಗುಗಳನ್ನುಗಳಸೊಳ್ಳನರೇ ಇದು ಮ 
ರಾಜಕೀಯ ತತ್ತ್ವವು ಪೌರನನ್ನು ಸ್ವತಂತ್ರ ಸಮಾಜದ ಸ್ವತಂತ್ರ ಹಾಗೂ ಉತ ಸ 
ಸದಸ್ಯ ಎಂದು ನಿರ್ವಚಿಸಿದೆ. ಸ್ವಾತಂತ್ರ್ಯ, ಉತ್ತರಭಾರ-ಇವು ಪೌರನ ಮಹತ್ತ್ವಪೂರ್ಣ ಕ 


ಮೌಲ್ಯದ್ವಯ. ಆದುದರಿಂದ, ಸ್ವತಂತ್ರ ಭಾರತದ ಪೌರರಾಗಿ ನಾವು ಸಮಸ್ತರೂ ನಮ್ಮ ದೇಶದ 
ಸಮಸ್ಯೆಗಳಲ್ಲೂ, ಭವಿಷ್ಯ ಸ್ಥಿತಿಯಲ್ಲೂ, ಸಂತೃಪ್ತರಾಗಿರಬೇಕು. 


೧೧. ಸಂಘಟನೆಯ ಶಕ್ತಿ 


ನಮ್ಮ ಸಮಸ್ಯೆಗಳೋ, ಅವು ದಿಗ್ಬ್ರಮೆಯುಂಟುಮಾಡುತ್ತವೆ. ಅವುಗಳನ್ನು ಪರಿಹರಿಸಿ ದಾಟಲು 
ಸಾಧ್ಯವಾಗಬೇಕಾದರೆ, ನಮ್ಮ ಬೇರೆ ಬೇರೆ ಬುದ್ಧಿ ಸಂಕಲ್ಪಗಳನ್ನು ಒಂದುಗೂಡಿಸಿ ಸುಸಂಘಟಿತ 
ಸಾಮಗ್ರ್ಯವನ್ನಾಗಿ ರೂಪಿಸಬೇಕು. ಇದುವೇ "ಸಂಘಟನೆ'ಯ ಅರ್ಥ, ತಾತ್ಪರ್ಯ. ಸಂಘಟನೆಗಳಲ್ಲಿ 
ಅತ್ಯಂತ ಮಹತ್ವಪೂರ್ಣ ಸಂಘಟನೆಯೇ ರಾಜಕೀಯ ರಾಜ್ಯ ವ್ಯವಸ್ಥೆ. ಜನತಾಸಮಷ್ಟಿಯಾಗಿ 
ನಮ್ಮ ಸಂಘಟನಾಸಾಮರ್ಥ್ಶ ತೀರಾ ಶೂನ್ಯವಾಗಿತ್ತು. ಚಾರಿತ್ರ್ಯ, ಪರಸ್ಪರ ವಿಶ್ವಾಸ, ಸಹಕಾರ ' 
ಬುದ್ಧಿ-ಇವು ಸಂಘಟನಗೆ ತಳಹದಿ. ಇವು ಆಧ್ಯಾತ್ಮಿಕ ಮೌಲ್ಯಗಳು. ೧೮೯೭ ರಲ್ಲಿ "ಭಾರತದ 
ಭವಿಷ್ಯ' ಎಂಬ ವಿಚಾರವಾಗಿ ಮದರಾಸಿನಲ್ಲಿ ನೀಡಿದ ಉಪನ್ಯಾಸದಲ್ಲಿ ವಿವೇಕಾನಂದರು ಈ 
ಆಧ್ಯಾತ್ಮಿಕ ಮೌಲ್ಯವನ್ನು ಬೆಳೆಸಿಕೊಳ್ಳಲು ಕರೆನೀಡುತ್ತಾ ಹೀಗೆಂದಿದ್ದರು (ಕೃತಿಶ್ರೇಣಿ, ಸಂಪುಟ ೩, 
ಪು. ೧೭೧) : 


ಸಂಸ್ಥೆಯಲ್ಲಿ ಹೇಗೆ ಇಷ್ಟೊಂದು ಶಕ್ತಿ ಇರುವುದು? ಸಂಸ್ಥೆ ಜಡವೆಂದು ಭಾವಿಸಬೇಡಿ. 
ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ನಾಲ್ಕು ಕೋಟಿ ಇಂಗ್ಲಿಷಿನವರು ಮೂವತ್ತು 
ಕೋಟಿ ಭಾರತೀಯರನ್ನು ಹೇಗೆ ಆಳುವರು? ಈ ಪ್ರಶ್ನೆಯ ಉತ್ತರಕ್ಕೆ ಮನೋವಿಜ್ಞಾನ ಏನು 
ಹೇಳುವುದು? ನಾಲ್ಕು ಕೋಟಿ ಜನರು ತಮ್ಮ ಸಂಕಲ್ಪವನ್ನೆಲ್ಲಾ ಒಟ್ಟುಗೂಡಿಸುವರು. ಇದರಿಂದ 
ಅದ್ಭುತ ಶಕ್ತಿ ಉತ್ಪತ್ತಿಯಾಗುವುದು. ನಿಮ್ಮ ಮೂವತ್ತು ಕೊಟಿ ಜನರ ಇಚ್ಛೆಯೂ ಬೇರೆ 
ಬೇರೆಯಾಗಿರುವುದು. ಭವ ಭರತಖಂಡವನ್ನು ನಾವು ಸ್ಥಷ್ಟಿಸಬೇಕಾದರೆ ಅದರ ರಹಸ್ಥವೆಲ್ಲ, 
ಸಂಘಟನೆಯಲ್ಲಿ, ಶಕ್ತಿ ಸಂಗ್ರಹದಲ್ಲಿ, ಮತ್ತು ಇಚ್ಛಾಶಕ್ತಿಯನ್ನು ಏಕತ್ರ ಮಾಡುವುದರಲ್ಲಿದೆ.. 

ಒಮ್ಮ ತವೇ ಸಮಾಜಶಕ್ತಿಯ ರಹಸ್ಥ. ದ್ರಾವಿಡ ಆರ್ಯ, ಬ್ರಾಹ್ಮಣ, ಬ್ರಾಹ್ಮಣೇತರ 
ಎಂಬ ಪ್ರಶ್ನೆಯ ಮೇಲೆನೀವು ಹೋರಾಡಿದಷ್ಟೂ ಭವಿಷ್ಯ ಭಾರತ ನಿರ್ಮಾಣಕ್ಕೆ ಮಾಡಬೇಕಾದ 
ಶಕ್ತಿ ಸಂಗ್ರಹಕ್ಕೆ ದೂರವಾಗುವೆವು ಇದನ್ನು ಗಮನದಲ್ಲಿಡಿ. ಭವಿಷ್ಠ ಭಾರತ ಸಂಪೂರ್ಣವಾಗಿ 
ಇದರ ಮೇಲೆ ನಿಂತಿದೆ ಈ ಇಚ್ಛಾಶಕ್ತಿಯನ್ನು ಸಂಗ್ರಹಿಸುವುದು, ಅದನ್ನು ವಿಕೇಭೂತ 
ಇ ಶತಮುಖವಾಗಿ ಹರಿಯುತ್ತಿರುವುದನ್ನು ಏಕಮುಖವಾಗಿ ಮಾಡುವುದು, ಇದೇ 


ದು--ಈ ನಮ್ಮ ಪ್ರಜಾಪ್ರಭುತ್ವ ದೇಶ- ಪೌರರ ಸಮಷ್ಟಿಸಂಕಲ್ಪದ ಅನುಷ್ಠಾನಕ್ಕೆ ಸಾಧನ 
ರೂಪವಾಗಿದೆ. ಆಡಳಿತ ವ್ಯವಸ್ಥೆಯೇ ದೇಶದ ಮುಖ್ಯ ಕ್ರಿಯಾಸಾಧನ. ಈ ಸಾಧನವನ್ನು 
ಬಡ್ಡಾಗದಂತೆ ಮೊಂಡಾಗದಂತೆ ಇಟ್ಟಿರುವುದು ಅತ್ಮವಶ್ಶ, ಈ ಸುಧನವು ನಿಶಿತವಾಗಿ, ಕಾರ್ಯಶಕ್ತ 


ನಾಗಿ ಇರಬೇಕು. (ಆಧುವ್ಯಾಎಲ್ಲ ಉಡಳಿತುತರಬೇಕಿ ಸ್ರಾಯ್ಯಮಗಳು ಅದೇಶ. ಅದುವೇ 


ಣೆ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಅವುಗಳ ಗುರಿಯೂ, ಉದ್ದೇಶವೂ ಆಗಿರಬೇಕು. ಆಡಳಿತ ದಕ್ಷತೆಯು ಈ ನಾಲ್ಕು ನಿಮಿತ್ತ ಕಾರಣಗಳ 


ಹ ಪರಿಕರ್ಮದಲ್ಲಿ ಪ್ರಭುತ್ವ ; ದೇಶದ ಅಂತಃಪ್ರೇರಣೆಗಳ ಹಾಗೂ ಆಶೋತ್ತರಗಳ 
ತೀವ್ರ ಅರಿವು ಮತ್ತು ಅವುಗಳಲ್ಲಿ ದೂರದೃಷ್ಟಿಯ ಸಂತೃಪ್ತಿ ; ತತ್ನಲವಾದ ನಿಷ್ಠೆ; ಮತ್ತು ಪರಸ್ಪರ 
ಸಹಕಾರದಿಂದ ಶ್ರಮಪಟ್ಟು ದುಡಿಯುವ ಸಾಮರ್ಥ್ಯ. 

ದೇಶದ ಧನಸಂಪತ್ತಿನ ನಿರ್ವಹಣೆಯಲ್ಲೇ ತೃಪ್ತರಾಗದೆ, ದೇಶದ ಅಪಾರ ಜನಸಂಪತ್ತನ್ನು 
ಸಜ್ಜುಗೊಳಿಸಿ ದೇಶದ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಸಾಮಾನ್ಯ ಪೌರನೂ ಪಾಲ್ಗೊಳ್ಳುವಂತೆ 
ಮಾಡುವ ಸಾಮರ್ಥ್ಯವನ್ನು ಆಡಳಿತಕ್ಕೆ ತಂದುಕೊಡುವುದು ಈ ಬಗೆಯ ಲೋಕದ. 


೧೨. ಜನ ಹಾಗೂ ಧನ 


ಸ್ವತಂತ್ರ ಭಾರತದ ರಾಜಕೀಯದ ಮತ್ತು ಆಡಳಿತದ ದೌರ್ಬಲ್ಯ ಕಂಡುಬರುವುದು ಈ 
ವಿಚಾರದಲ್ಲಿ. ಕುದುರೆಯ ಮುಂದೆ ಗಾಡಿ ಕಟ್ಟುವ ಪ್ರವೃತ್ತಿ ನಮ್ಮಲ್ಲಿ ಹೆಚ್ಚಾಗಿದೆ. ಯೋಜನೆಗಳಿಗೆ 
ಕೋಟಿ ಕೋಟಿ ರೂಪಾಯಿ ಒದಗಿಸಲು ನಾವು ಉತ್ಸುಕರಾಗಿದ್ದೇವೆಯೇ ಹೊರತು, ಯೋಜನಾ 
ಕಾರ್ಯಕ್ರಮಗಳನ್ನು ತಾವೇ ನಿರ್ವಹಿಸುವಂತೆ ಜನರನ್ನು ಪ್ರೋತ್ಸಾಹಿಸುವುದಕ್ಕೆ ನಾವು ತೊಡಗಿಲ್ಲ. 
ಮಾನವರಿಗೆ ನೀಡುವುದಕ್ಕಿಂತ ಮೇಲಿನ ಸ್ಥಾನವನ್ನು ಹಣಕ್ಕೇ ನೀಡುವ ಪ್ರವೃತ್ತಿ ನಮ್ಮಲ್ಲಿ ಮೂಡಿದೆ. 
ಇದು ನಮ್ಮ ಸಮಗ್ರ ದೇಶದ ದೌರ್ಬಲ್ಯ. ನಮ್ಮ ವಿವಾಹ ವಿಚಾರಗಳಲ್ಲೂ ಸಹ, ಕನೈೆಯನ್ನು 
ಲಗ್ನವಾಗುವ ಬದಲಾಗಿ ವರದಕ್ಷಿಣೆಯನ್ನು ಲಗ್ನವಾಗುವುದೇ ಹೆಚ್ಚಾಗಿದೆ. ಸ್ವಾಮಿ ವಿವೇಕಾನಂದರು 
ತಮ್ಮ ಭಾಷಣ, ಲೇಖನಗಳಲ್ಲಿ ಈ ರಾಷ್ಟ್ರೀಯ ದೌರ್ಬಲ್ಯದ ಕಡೆಗೆ ಶಕ್ತಿಯುತವಾಗಿ ನಮ್ಮ ಗಮನ 
ಸೆಳೆದಿದ್ದಾರೆ. ಈ ದಿನ ಅವರ ವಾಣಿ ನಮಗೆ ತಿಳಿಸುವುದೇನೆಂದರೆ ಮಾನವ ಸಂಪತ್ತೇ ಪ್ರಧಾನ, 
ಧನಸಂಪತ್ತು ಗೌಣ. ಹಣದಿಂದ ಪವಾಡಗಳನ್ನು ಮಾಡಿಸಬಲ್ಲವನು ಮಾನವ. ಧನಬಲಕ್ಕೆ 
ಬೆಂಬಲವಾಗಿ ಸಮರ್ಥ ಸ್ವೀಪುರುಪರಿದ್ದರೆ, ದೇಶವು ಒಂದು ರೂಪಾಯಿಯಿಂದ ಹತ್ತು ಕೋಟಿ 
ರೂಪಾಯಿ ಗಳಿಸಬಲ್ಲದು. ಅದುವೇ ಇತಿಹಾಸವು ನಮಗೆ ಪುನಃ ಪುನಃ ನೀಡುವ ಮಹತ್ತ್ವದ 
ಬೋಧನೆ. ಪರಿಮಿತ ಧನಸಂಪತ್ತಿನ ದೇಶಗಳು ಆರ್ಥಿಕ ಮತ್ತು ಸಾಮಾಜಿಕ ರಂಗಗಳಲ್ಲಿ ಅಪಾರ 
ಪ್ರಗತಿ ಸಾಧಿಸಿವೆ. ಇದು ಮಾನವ ಪಾರಮ್ಯಕ್ಕೆ ಪ್ರತ್ಯಕ್ಷ ನಿದರ್ಶನ. ಹಿಂದೆ ಉಲ್ಲೇಖಿಸಿದ "ಭಾರತದ 
ಭವಿಷ್ಯ' ಎಂಬ ಉಪನ್ಯಾಸದಲ್ಲಿ ಸ್ವಾಮಿ ವಿವೇಕಾನಂದರು, ಭಾರತದಲ್ಲಿ ತಾವು ರೂಪಿಸಿಕೊಂಡ 
ದ ಯೋಜನೆಯನ್ನು ಪ್ರಾಸ್ತಾಪಿಸುತ್ತಾ ಹೀಗೆಂದಿದ್ದಾರೆ (ಕೃತಿಶ್ರೇಣಿ, ಸಂಪುಟ ೩, 


ಇದು ನನ್ನ ಯೋಜನೆ ಇದು ಬೃಹತ್ತಾಗಿ ಕಾಣಬಹುದು. ಆದರೆ ಇದು ಬಹಳ ಆವಶ್ಯಕ 
ಹಣವಲ್ಲಿದೆ ಎಂದು ನೀವು ಕೇಳಬಹುದು. ಹಣ ಬೇಕಾಗಿಲ್ಲ. ಹಣವಲ್ಲ ಮುಖ್ಯ. ನನಗೆ 
ಬೇಕಾದ ಹಣ ಮತ್ತೆ ಎಲ್ಲವೂ ಸಿಕ್ಕಲೇಬೇಕು. ಅವು ನನ್ಗ ಗುಲಾಮರು. ನಾನು ಅವಗೆ 
ಗುಲಾಮನಲ್ಲ. ಹಣ ಬರಲೇಬೇಕು. ಆದರೆ ವ್ಯಕ್ತಿಗಳೆಲ್ಲಿ ? ಅದೇ ಪ್ರಶ್ನೆ! 

೧೩. ಆಶಾತ್ರಯದ ಪೀಡೆ 


ಕೇಂದ್ರ ಸರ್ಕಾರದಲ್ಲೂ, ರಾಜ್ಯಸರ್ಕಾರಗಳ ದವರೆಗೂ 
3 » ರಾಜ್ಯ ಲ್ಲೂ ಅಲ್ಲಿಂದ ಗ್ರಾಮಮಟ್ಟ 

ವ್ಯಾಪಸಿಕೊಂಡಿರುವ ಆಡಳಿತ ಯಂತ್ರವ್ಯವಸ್ಥೆಯಲ್ಲಿ ಹರಡಿ ಹಂಚಿರುವ ಭಾರತದ ಜನಸಂಪತ್ತು 
ಶದ ಉಳಿದೆಲ್ಲ ಜನಸಂಪತ್ತನ್ನು ದೇಶದ ಸರ್ವತೋಮುಖ ನಿಕ್ಸಾಸಸ್ತಾದ್ಯಕ್ಗೆಗಾಗಿ ಶ್ರಮಿ 


CC-0. Jangamwadi Math Collection. Digitized by e otri 





ಪ್ರ ಜಾಪ್ರ ಭುತ್ಪಾತ್ಮಕ ಆಡಳಿತ ತತ್ತ್ವ on 


ಪ್ರಚೋದಿಸುವ ಪ್ರಬಲ ಸಾಧನವಾಗಿ ಬಳಸಿಕೊಳ್ಳಬೇಕು. ಇದು ಸಾಧ್ಯವಾಗಬೇಕಾದ, ಆ 
ಯಂತ್ರವ್ಯವಸ್ಥೆಯಲ್ಲಿ ರಾಷ್ಟ್ರನಿಷ್ಠೆಯ ಹಾಗೂ ಸೇವಾ ಬುದ್ಧಿಯ ಪ್ರೇರಣೆಯನ್ನು ತುಂಬಬೇಕು. 
ಭಾರತದಲ್ಲಿ "ಸೇವೆ' ಎಂಬ ಪದ ಕೇವಲ ಜಡಾರ್ಥದಲ್ಲಿ ಹೆಚ್ಚಾಗಿ ವ್ಯಂಗ್ಯಾರ್ಥದಲ್ಲಿ, ಪ್ರಯೋಗ 
ವಾಗುತ್ತದೆ. ಬ್ರಿಟಿಷ್‌ ರಾಜ್ಯವ್ಯವಸ್ಥೆಯಿಂದ ನಮಗೆ ಅನೇಕಾನೇಕ “ಸೇವೆಗಳು' ಬಂದಿವೆ. ನಾವು 
ಸ್ವತಂತ್ರರಾದ ಮೇಲಂತೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳೆರಡರಲ್ಲೂ ಇನ್ನೂ ಎಷ್ಟೋ "ಸೇವೆ' 
ಗಳನ್ನು ಸೇರಿಸಿಕೊಂಡಿದ್ದೇವೆ. ಇವು ಹೆಚ್ಚಾಗಿ ಕೇವಲ ವಾಚ್ಕಾರ್ಥಕ “ಸೇವೆ'ಗಳು. ಇವು ಅವಶ್ಶ 
ವೇನೋ ಹೌದು--ಆದರೆ ಇವಿಷ್ಟೇ ಸಾಲದು. ಇವು ಕೇವಲ 'ವಾಚ್ಕಾರ್ಥಕ' ಸೇವೆಗಳಾಗಿದ್ದರೆ 
ಸಾಲದು, ಆನ್ವರ್ಥಕ ಸೇವೆಗಳಾಗಿಯೂ ಇರಬೇಕು. ಪುರೋಭಿವೃದ್ಧಿ, ವೇತನ, ಹಕ್ಕುಬಾಧ್ಯತೆಗಳು, 
ಮೇಲು ಸೌಲಭ್ಯಗಳು, ಒಟ್ಟಿನಲ್ಲಿ ವೇತನ, ಪ್ರವೃದ್ಧಿ, ಬಡತಿ- ಇವುಗಳಿಗೆ ಕೊಟ್ಟಿರುವ ಅನುಚಿತ 
ಪ್ರಾಧಾನೃದಿಂದಾಗಿ ಈ ಸೇವೆಗಳು ನಿಷ್ಕ್ರಿಯವಾಗುತ್ತವೆ, ನಿಶ್ಚಲವಾಗುತ್ತವೆ. ಭವಿಷ್ಯ ರೂಪಣಕ್ಕೆ 
ಹೊರಟ ದೇಶದ ಮುನ್ನಡೆಗೆ ಇವು "ಹೆಣಭಾರ'ವಾಗುತ್ತದೆ. ಮಾನವ ಚೈತನ್ಯದ ಸನಾತನ ಮಹಿಮೆ 
ಅವುಗಳಲ್ಲಿ ವ್ಯಕ್ತವಾಗುವಂತಿಲ್ಲ. ಅಧಿಕಾರಿ ಪಡೆಯುವ ವೇತನವೂ, ಆತ ಕುಳಿತು ಅಧಿಕಾರ 
ಚಲಾಯಿಸುವ ಪೀಠವೂ ಮಾನವನ ನೈಜ ಮಹಿಮೆಯನ್ನು ಪ್ರಕಾಶಕ್ಕೆ ತರುವಂತಿಲ್ಲ. ಇವು ಸ್ಥಾಯಿ 
ಗಳಲ್ಲ. ಇವು ಬರುತ್ತವೆ, ಹೋಗುತ್ತವೆ. ಮಾನವನ ಸ್ವಾರ್ಥವನ್ನೂ ಅವನ ಫಲಾಭಿಸಂಧಿಯನ್ನೂ 
ಮೀರಿ ನಿಂತು ಅವನ ಬಾಳಿಗೆ, ಅವನ ಕರ್ಮಚಾರಣೆಗೆ ಸಮೃದ್ಧಿಯನ್ನೂ, ಗುಣ ವಿಶೇಷವನ್ನೂ, 
ತುಂಬುವುದು ಅವನ ಪೌರುಷ, ಅವನ ಓಜಸ್ಸು. ಮಾನವನ ದೇಹದ ಮೂಲಕ ಅವನ ಆತ್ಮದ 
ಸಾಕ್ಷಾತ್ಕಾರವಾಗುವ ಬಗೆ ಹೀಗೆ--ಮರ್ತೃದ ಮೂಲಕ ಅಮರ್ತ್ಮದ ಸಾಕ್ಷಾತ್ಕಾರವಾಗುವ ರೀತಿ 
ಹೀಗೆ. ಅಂಥವರು ತಮ್ಮ ನೈಜ ವ್ಯಕ್ತಿತ್ವ, ಉನ್ನತಿ ಸಮೃದ್ಧಿಗಳ ದ್ವಾರಾ ಸಮಾಜದಲ್ಲಿ ತಾವು. 
ನಿರ್ವಹಿಸುವ ಕಾರ್ಯಗಳನ್ನು ಉನ್ನತಗೊಳಿಸಿ ಸಮೃದ್ಧಗೊಳಿಸುತ್ತಾರೆ. ಸಮಾಜದಲ್ಲಿ ಅವರು 
ನಿರ್ವಹಿಸುವ ಕೆಲಸದಲ್ಲೆಲ್ಲ ಶಬ್ದಾರ್ಥದಲ್ಲೂ, ಭಾವಾರ್ಥ್ಯದಲ್ಲೂ, "ಸೇವೆ'ಯ ನಿಜವಾದ 
ಅಚ್ಚೊತ್ತಿರುತ್ತದೆ. ಅಂಥ “ಸೇಬೆ'ಯು ಅವರ ವ್ಯಕ್ತಿತ್ವದ ಸ್ವಯಂ ಅಭಿವೃಕ್ತಿಯಾಗುವುದು. 
ಅಂಥವರು "ನಾನು ನಿಮಗೆ ಏನು ಮಾಡಲಿ?' "ನಿಮಗೆ ಹೇಗೆ ಸೇವೆ ಸಲ್ಲಿಸಲಿ ?' ಎಂಬ ಮನೋ 
ಭಾವದಿಂದಲೇ, ಆ ರೀತಿಯಲ್ಲೇ ಸದಾ ಬಾಳುತ್ತಾರೆ, ಕೆಲಸ ಮಾಡುತ್ತಾರೆ. 


೧೪. ಸೇವಾ ತತ್ತ್ವ 


ಮಾನವ ಸಮಾಜದಲ್ಲಿ ಈ ಸೇವಾತತ್ತ್ವದ ಸ್ಥಾನವನ್ನು ಅರಿತುಕೊಳ್ಳುವುದು ಇಂದು 
ಅವಶ್ಯವಾಗಿದೆ. ನೆರೆಹೊರೆಯವರೊಡನೆ, ದೇಶಬಾಂಧವರೊಡನೆ ಯಾವ ರೀತಿ ವ್ಯವಹರಿಸಬೇಕು 
ಎಂಬ ಸಮಸ್ಯೆ ಮಾನವನಿಗೆ ಪುರಾತನ ಕಾಲದಿಂದಲೇ ಬಂದ ಸಮಸ್ಯೆ. ಪರಸ್ಪರ ಮಾನವಸಂಬಂಧ 
ಸಮಸ್ಯೆಯು ಮಾನವ ಸಮಾಜದಲ್ಲಿ ನಿರಂತರ ಸಮಸ್ಯೆ. ಈ ಸಮಸ್ಯೆಗೆ ಮಾನವ ಎರಡು 
ಪರಿಹಾರಗಳನ್ನು ಕಂಡುಕೊಂಡಿದ್ದಾನೆ. ಸ್ವಪ್ರಯೋಜಕಕ್ಕಾಗಿ ಇನ್ನೊಬ್ಬನ 'ಶೋಷಣೆ'--ಇದು 
ಒಂದು ಪರಿಹಾರ; ಆ ಇನ್ನೊಬ್ಬನೂ ನಾನು ಒಟ್ಟೊಟ್ಟಿಗೇ ಉತ್ಕರ್ಷಕ್ಕೆ ಬರುವಂತೆ, ಆ ಇನ್ನೊಬ್ಬನ 
'ಸೇವೆ' ಮಾಡುವುದು -ಇದು ಇನ್ನೊಂದು ಪರಿಹಾರ. ಇವುಗಳೇ ಈ ಪರಿಹಾರದ್ವಯ. ಆದರೆ, 
ದುರ್ದೈವದಿಂದ, ಈ ಎರಡನೆಯ ಪರಿಹಾರವು ಸ್ತ್ರೀ ಪುರುಷರ ಮನಸ್ಸಿಗೆ ಅಷ್ಟೇನೂ ಹಿಡಿಸಿಲ್ಲ- 
ಇದು ಕೊಂಚ ಕಷ್ಟಸಾಧ್ಯವೇ, ಇದಕ್ಕೆ ದೂರದೃಷ್ಟಿಬೇಕು. ಮೊದಲನೆಯ 
ಸುಲಭ, ಸಹಜ, ಇದಕ್ಕೆ ದೃಷ್ಟಿಯನ್ನು ದೂರಕ್ಕೆ ಹರಿಸಬೇಕಾಗಿಲ್ಲ. ಮಾನವನು ದೇಹಗತ ಬಾಸ 
ಯಾಗಿ ಸ್ವದೇಹ ತೃಪ್ರಿಯನ್ನೂ ಸೃದೇಪದ ಉಳಿವನ್ನೂ ಮಾತ್ರ ಬಯಸುತ್ತಾನೆ. ಇವುಗಳ ಆನ್ವೇ 


CC-0. Jangamwadi Math Collection. Digitized by eGangotri 


ಹ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ 
ಯಲ್ಲಿ ಉಳಿದವರನ್ನು ಶೋಷಿಸುತ್ತಾನೆ. ಇದು ಮಾತ್ರವೇ ಮಾನವನ ನೈಜ ಸ್ವಭಾವವಾದರೆ, ಆತ್ರ 
ತನ್ನ ದೇಹಕ್ಕೆ ಮಾತ್ರ ಪರಿಮಿತನಾದ ವ್ಯಕ್ತಿಯಾದರೆ, ಅನ್ಕರ ಕಷ್ಟಸುಖಗಳನ್ನು ಗಣಿಸದೆ, ಸ್ಟಾರ್ಥ 
ವನ್ನು ಗಳಿಸಿಕೊಂಡು, ಅದನ್ನು ನಿರ್ವಿಘ್ನವಾಗಿ ದಕ್ಕಿಸಿಕೊಳ್ಳಬಲ್ಲನಾದರೆ, ಅವನ ಪರಿಶೋಷಣೆಯೂ 
ಅದರಲ್ಲಿ ಕುಶಲತೆಯಿಂದ ತೊಡಗುವುದೂ ನ್ಯಾಯವೇ ಸರಿ. ಇದೀಗ "ಪಚ್ಚಪಸಿಯ' ಪ್ರಾಪಂಚಿಕತ್ತೆ 
ಕಚ್ಚಾ ಬಾಳು. 
ನಾವು ಸದ್ದಿಲ್ಲದೆ ಅನ್ಕರ ಕಷ್ಟ ಕಾರ್ಪಣ್ಯಗಳಿಂದ ಉಪಯೋಗ ಪಡೆದುಕೊಳ್ಳುತ್ತೇವೆ. ಕಷ್ಟ 
ದಲ್ಲಿರುವ ಒಬ್ಬಾತ ನೌಕರಿ ಬಯಸಿ ನಮ್ಮ ಬಳಿಗೆ ಬಂದರೆ, ಅವನನ್ನು ಸಾಮಾನ್ಯವಾಗಿ ನೌಕರಿಗೆ 
ತೆಗೆದುಕೊಂಡು ಬಿಡುತ್ತೇವೆ. ಆದರೆ ಅವನಿಗೆ ಕೊಡುವ ವೇತನವಾದರೋ ಆ ವೃತ್ತಿಗೆ ಸೂಕ್ತವಾದ 
ವೇತನವಲ್ಲ-ಅವನ ಸಂಕಟ ಸ್ಥಿತಿಯನ್ನು ನೋಡಿಕೊಂಡು ಆದಷ್ಟು ಕಡಿಮೆ ವೇತನ. ಇದಕ್ಕೆ ನಾವು 
ಲೌಕಿಕ ವಿವೇಕ ಎಂಬ ದೊಡ್ಡ ಹೆಸರು ಕೊಡುತ್ತೇವೆ. ನಿಜವಾಗಿ ಇದು ಅನೀತಿಯುತ ಶೋಷಣೆ. 
ಇದು ಮಾನವ ಗೌರವಕ್ಕೆ ಮಾಡುವ ಘೋರ ಅನ್ಯಾಯ. 
ಧರ್ಮ ವೃತ್ತಿಯ ಬಗೆಗೆ ನಾವು ಎಷ್ಟೊಂದು ಬಡಾಯಿ ಕೊಚ್ಚಿದರೂ, ಇದೇ ನಮ್ಮ ಸಮಾಜದಲ್ಲಿ 
ಪ್ರಚುರವಾಗಿರುವ ಮನೋಭಾವ, ರೀತಿ. ಏಕೆಂದರೆ, ಆಚರಣೆಗೆ ತಂದ ಆ ಧರ್ಮವು ಅದೊಂದು 
ಜಡಕಾರುಣ್ಯ. ನಮ್ಮಲ್ಲಿ ಪ್ರಚುರವಾಗಿದ್ದ ಧಾರ್ಮಿಕ ಆದರ್ಶವು ಕೇವಲ "ಮಾರ್ಜಾಲ ಸಂನ್ಯಾಸ.' 
ಹಿಂದಿನ ಕೆಲವಾರು ಶತಕಗಳಲ್ಲಿ ನಾವು ಅನುಭವಿಸಿದ ಸಾಮಾಜಿಕ ಮತ್ತು ರಾಜಕೀಯ ಸೋಲು- 
ಬೀಳುಗಳಿಗೆ ಇದೊಂದೇ ಕಾರಣ. ಸ್ವಾರ್ಥಾಸಕ್ತಿಯೂ, ಸಮಾಜ ನಿರಾಸಕ್ತಿಯೂ ಅಂತ್ಯದಲ್ಲಿ ಲಾಭ 
ದಾಯಕವಲ್ಲ ಎಂಬ ಸತ್ಯಾಂಶವನ್ನು ಇದು ನಿದರ್ಶಿಸುವುದಾಗಿದೆ. ಧರ್ಮವೂ, ರಾಜಕೀಯವೂ, 
ಸಮಾಜವೂ ಇನ್ನಷ್ಟು ಸಾರವತ್ತಾಗಿರಬೇಕು. ಇವು ಜಡ ಕಾರುಣ್ಯಕ್ಕೂ ಸ್ವಾರ್ಥಾನ್ವೇಷಕ 
ರಾಜಕೀಯಕ್ಕೂ ಅತೀತವಾಗಿ, ದೂರದೃಷ್ಟಿ ಮುಂದಾಲೋಚನೆಗಳಿಂದ ಕೂಡಿದ ಸತ್ತ್ವಪೂರ್ಣ 
ಚೈತನ್ಯದ ಉತ್ಪನ್ನಗಳು. ಆ ಬಗೆಯ ವಿಶಿಷ್ಟ ಚೈತನ್ಯವಿಲ್ಲದಾಗ, ಭಾರತದಲ್ಲಿ ಮಾನವ ಎಲ್ಲ 
ಬಗೆಯ ಪರಸ್ಪರ ಶೋಷಣ ವೃತ್ತಿಯಲ್ಲೇ'ನಿರತನಾಗಿದ್ದ : ಬಲಶಾಲಿಗಳಿಂದಲೂ, ಶಕ್ತಿ ಸಂಪನ್ನ 
ರಿಂದಲೂ ದುರ್ಬಲರ ಮತ್ತುಲಸಹಾಯರ ಶೋಷಣೆ ; ಪಂಡಿತರಿಂದ ಅಜ್ಞಾನಿಗಳ ಶೋಷಣೆ ; 
ಪುರುಷರಿಂದ ಸ್ತ್ರೀಯರ ಶೋಷಣೆ; ಕೊನೆಗೆ ವಿಚಿತ್ರವೆಂದರೆ ಸ್ಟ್ರೀಯರಿಂದಲೇ ಸ್ತ್ರೀಯರ ಶೋಷಣೆ. 
ಹೀಗೆ ಹಲವಾರು ಶತಮಾನಗಳಿಂದ ಮಾನವನು ಅನುಭವಿಸಿದ ನಿರಾಳ ಶೋಷಣೆಯ 
ಗ ಮವ ಸತವ ಭಾರತದಲ್ಲಿ ಕುಂಠಿತವಾಗಿದೆ, ಇತಿಹಾಸದಲ್ಲಿ ಕೇವಲವಾಗಿದೆ. 
ಚಯ ಪರಿಹಾರವನ್ನು ಕೈಬಿಟ್ಟು ಎರಡನೆಯ ಪರಿಹಾರವಾದ "ಸೇವೆ'ಯ 
ಸಕೊಳ್ಳಲಾರಂಭಿಸಿದ್ದೇವೆ. ಇದೀಗ ಭಾರತದಲ್ಲಿ ನಡೆಯುವ ಮಹಾ ಪುನರುಜ್ಜೀವನ 
ಕಾರ್ಯಕ್ಕೆ ಬೆಂಬಲವಾಗಿ ನಿಲ್ಲುವ ನೂತನ ಮಾನವ ಮಿಹಾತತ 
'ಈ ನೂತನ ತತ್ತ್ವವು ಮಾನವನನ್ನು ದಾತ 
ಸ್‌! ್ನಿ ಆ ಕುಂಠಿತ ಪೇಲವ ಸ್ಥಿತಿಯಿಂದ ಉದ್ಧರಿಸಿ ಬೆಳವಣಿಗೆ, 


ಖಿ 
ವಿಸ್ತರಣ, ಸೃಜನಶೀಲತೆ ಹಾಗೂ ಜೀವನ ಸಾರ್ಥಿಕ್ಕ ಸಾಧನೆಗಳಿಗೆ ಮಾರ್ಗದರ್ಶನ ಮಾಡಬಯಸುವ, 


ದಾಗಿದೆ 'ತ್ಯಾಗ್ಯ ಸೇವೆ, ಇವೆರಡು ಪದಗಳೇ ಈ ತತ್ತ್ವದ ಸಂಕೇತದ್ದಯ. ಈ ತ್ಯಾಗವೆಂದರ 


ಎ, ಇದೆ ತ 
ದೇಹಗತವಾದ ತುಚ್ಚ ಅಹಂಭಾವದ ತ್ಯಾಗ, ಆತ್ಮ ಪ್ರಾಕಟ್ಕ-ಸಾರ್ವಾತ್ಮವಾದ, ಅನಾದ್ಕಂತವಾದ, 


ಇ. ಈ ಪ್ರಾಕಟ್ಕಕ್ಕೆ ಸೇವೆಯೇ ರಾಜಮಾರ್ಗ. 

ಎ ಮಾನವನಿಗೆ ಗತಕಾಲದ ಶಕ್ತಿಯನ್ನೂ ಘನತೆಯನ್ನೂ ಮತ್ತೊ ಮ್ಮೆ ತಂದುಕೊಟ್ಟು, ವ್ಯಕ್ತಿ 
ಸಾತ ತ್ರ್ಯವೂ ದೇಶದ ಏಕತೆ, ಪ್ರಗತಿಗಳೂ ಅವಿಚ್ಛಿನ್ನವಾಗಿ ಮುಂದುವರಿಯುವಂತೆ ಮಾನವರಲ್ಲಿ 
ಸ್ಪರ ಸಂಘಟನೆಯನ್ನು ಆಗಮಾಡಿಸಬಲ್ಲ ಸಿದ್ಧಾಂತವು ಇದಲ್ಲದೆ ಬೇರೆ ಇಲ್ಲ. ವಿವೇಕಾನಂದರು 


CC-0. Jangamwadi Math Collection. Digitized by eGangotri 





ಪ್ರಜಾಪ್ರಭುತ್ವಾತ್ಮಕ ಆಡಳಿತ ತತ್ತ್ವ ಕಿ 

ಹೇಳಿದ, ಮಾನವ ನಿರ್ಮಾಣ ದ್ವಾರಾ ನಡೆಯತಕ್ಕ ರಾಷ್ಟ್ರನಿರ್ಮಾಣವು ಇದಲ್ಲದೆ ಬೇರೆ ಇಲ್ಲ. 

ಜೂನ್‌ ೨೦, ೧೮೯೪ ರಂದು ಚಿಕಾಗೋ ನಗರವಾದ ಜುನಾಗಡ ದಿವಾನರಿಗೆ ಬರದ ಹೃದಯಸ್ಪರ್ಶಿ 
ಬ 


ಹಾದ ಪತ್ರವೊಂದರಲ್ಲಿ ಸ್ವಾಮಿ ವಿವೇಕಾನಂದರು ಹೀಗೆನ್ನುತ್ತಾರೆ (ಕೃತಿಶ್ರೇಣಿ, ಸಂಪುಟ ೪, 
ಪು. ೧೪೩): 


ರಾಷ್ಟ್ರದ ಬಹುಪಾಲು ಮಂದಿ ಬಡ ಜೋಪಡಿಗಳಲ್ಲಿ ವಾಸವಾಗಿರುವರು, ಅವರು ತಮ್ಮ 

ಪ್ರರುಷಶ್ವವನ್ನು ಮರೊರುವರು. ಇಲ್ಲಿದೆ ತಪ್ಪೆಲ್ಲ. ಅನವರತವು ಹಿಂದೂಗಳು, ಮುಸಲ್ಮಾನರು 

ಕ್ರೈಸ್ತರು ಇವರುಗಳಿಂದ ತುಳಿಸಿಕೊಂಡ್ತು ಕ್ರಮೀಣ ಅವರು ಯಾರ ಜೇಬಿನಲ್ಲಿ ಹೆಚ್ಚು 

ದುಡ್ಡ ದೆಯೋ ಅವರಿಂದ ತುಳಿಸಿಕೊಳ್ಳುವುದೇ ತಮ್ಮ ಕರ್ತವ್ಯವು ತಿಳಿದುಕೊಂಡ ಸವರು 

ಅವರು ಕಳೆದುಕೊಂಡ ವ್ಯಕ್ತಿತ್ವವನ್ನು ಪುನಃ ಕೊಡಬೇಕು. 
೧೫. ದೂರದೃಷ್ಟಿಯ ಸಹಾನುಭೂತಿಯ ಅವಶ್ಯಕತೆ 

ಇಲ್ಲಿ ನಮ್ಮ ಆಡಳಿತಗಾರರೂ ಬೇರೆ ದೇಶ ಭಕ್ತರೂ ಮಾಡಬಲ್ಲ ಕೆಲಸ ಅಪಾರವಾಗಿದೆ. 
ಇದು ದೇಶ ಭಕ್ತರೇ ಮಾಡತಕ್ಕ ಕೆಲಸ, ನೌಕರಿ ಬೇಟೆಗಾರರ ಕೆಲಸವಲ್ಲ ; ಸತ್ವಪೂರ್ಣ 
ಆಧ್ಯಾತ್ಮಿಕತೆಯ ಅನ್ವೇಷಕರೇ ಮಾಡತಕ್ಕ ಕೆಲಸ, ಮಾರ್ಜಾಲ ಸಂಸ್ಕಾಸಿಗಳ ಕೆಲಸವಲ್ಲ ; ಸೇವಾ 
ಮನೋಭಾವದ ಸ್ತೀಪುರುಷರೇ ಮಾಡತಕ್ಕ ಕೆಲಸ, ಅನ್ಕರ ಚಿಂತೆಯಿಲ್ಲದ ಸ್ವಾರ್ಥೈಕಪರರ 
ಕೆಲಸವಲ್ಲ. 

ಭಾರತದ ಅನೇಕ ಕಡೆ ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳಿಗೂ ಆಡಳಿತಗಾರರಿಗೂ ಈ ವಿಚಾರ 
ವಾಗಿ ಭಾಷಣ ನೀಡಿದ್ದೇನೆ. ಇಂದು ನಮ್ಮ ಆಡಳಿತಗಾರರು ತಮ್ಮ ಸ್ವಭಾವದಲ್ಲೂ ಮನೋವೃತ್ತಿ 
ಯಲ್ಲೂ ಅದೊಂದು ವಿಶಿಷ್ಟ ಗುಣವನ್ನು ಮೂಡಿಸಿಕೊಳ್ಳುವಂತೆ ಆ ಭಾಷಣಗಳಲ್ಲೆಲ್ಲ ಸೂಚನೆ 
ನೀಡಿದ್ದೇನೆ. ಇದನ್ನೇ ನಾನು ದೂರದೃಷ್ಟಿಯ ಸಹಾನುಭೂತಿ ಶಕ್ತಿ ಇಲ್ಲವೆ ಪ್ರಚ್ಛನ್ನ ಸಹಾನುಭೂತಿ 
ಶಕ್ತಿ ಎಂದು ಕರೆದಿರುವುದು. ಈ ಮಾತಿನ ಅರ್ಥವೇನು ? ಬಡವನೊಬ್ಬ ಕಣ್ಣೆದುರಿಗೆ ಬಂದಾಗ, 
ರಸ್ತೆಯಲ್ಲಿ ಒಬ್ಬಾನೊಬ್ಬನ ನರಳಾಟ ಕಂಡಾಗ, ನಮ್ಮಲ್ಲಿ ಹೆಚ್ಚಿನವರಿಗೆ ಅವನ ಮೇಲೆ 
ಸಹಾನುಭೂತಿಯೂ ಮರುಕವೂ ಮೂಡವುವು. ಅಷ್ಟೊಂದು ಸದ್ಭಾವ ನಮ್ಮಲ್ಲಿರುವುದು ನಿಜ. 
ಆದರೂ, ಅಡು ಕೇವಲ ಪ್ರಾಥಮಿಕ ನೀತಿಪ್ರಜ್ಞೆ; ಅಷ್ಟು ಮಾತ್ರದಿಂದ, ಇಂದು ನಮ್ಮ ಈ ಸ್ವತಂತ್ರ 
ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪೌರನಾಗುವುದಕ್ಕಾಗಲಿ, ಆಡಳಿತಗಾರನಾಗುವುದಕ್ಕಾಗಲಿ ತಕ್ಕ ಯೋಗ್ಯತೆ 
ಗಳಿಸಿಕೊಂಡಂತಾಗುವುದಿಲ್ಲ. ಏಕೆ? ಆ ನರಳಾಟವನ್ನು ಕಂಡ ನಮ್ಮ ಪ್ರತಿಕ್ರಿಯೆ, ಆ ಬಡಜೀವಿಗೆ 
ಒಂದು ನಾಣ್ಯ ಎಸೆದುಬಿಟ್ಟೊಡನೆಯೇ ನಿಂತುಹೋಗುವುದು. ಆ ಸಂಕಟಕ್ಕೆ ಕಾರಣವೇನು ಎಂದು 
ಆ ಪ್ರತಿಕ್ರಿಯೆ ಕೇಳುವುದಿಲ್ಲ. ಆ ಸಂಕಟ ಮೂಲವನ್ನು ತಲಸ್ಪರ್ಶಿಯಾಗಿ ಶೋಧಿಸಿ, ಸಮಾಜದ 
ಸಂಕಲ್ಪೋದ್ದೇಶಗಳಿಗೆ ಅನುಭವವನ್ನು ಯೋಚಿಸಿ, ಸಾಮೂಹಿಕವಾದ ಸಮಾಜಕಾರ್ಯದಲ್ಲಿ 
ಸಂಕಲ್ಪಗಳನ್ನು ಒಂದುಗೂಡಿಸಿ, ಪರಿಣಾಮಕಾರಿ ವ್ಯವಸ್ಥೆಗಳನ್ನು ಕೈಕೊಂಡು ಆ ಸಂಕಟವನ್ನು 
ನಿರ್ಮೂಲಗೊಳಿಸುವ ಉದಾತ್ತ ಪ್ರೇರಣೆ ಆ ಪ್ರತಿಕ್ರಿಯೆಗೆ ಇರುವುದಿಲ್ಲ. ಇದು ವೈಯಕ್ತಿಕವಾಗಿ 
ಬಂದ ಅನುಭವಕ್ಕೆ ವೈಯಕ್ತಿಕವಾಗಿ ತೋರುವ ಪ್ರತಿಕ್ರಿಯೆ. 

ಆದರೆ ಆಡಳಿತಗಾರನೇ ಆಗಲಿ, ಪೌರನೇ ಆಗಲಿ, ಯಾವೊಬ್ಬ ವಿಶಿಷ್ಟ ವ್ಯಕ್ತಿಯ ಸಂಕಟ 
ವನ್ನಾಗಲಿ, ಅವನ ಕೊರತೆಯನ್ನಾಗಲಿ, ಅನುದಿನವೂ ಕಣ್ಣಾರೆ ಕಾಣುವ ಪ್ರಸಂಗ ಬರುವುದಿಲ್ಲ. 
ಆದರೂ, ನಮ್ಮ ಸಮಾಜದಲ್ಲಿ ದಾರಿದ್ರ್ಯ ಸಂಕಟಗಳು ಅಪಾರವಾಗಿವೆ. ಹಲವಾರು ಶತಮಾನಗಳಿಂದ 
ನಮ್ಮ ಜನ ಅನುಢಬಸಿಕಭ5 ಊಟ ಆನ ಕೂಕಕ್ಬತಿಯಾನಿಪರಲನಕ್ಕಿಂನಮ್ಮ ಆಡಳಿತವು 


೧೭೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಳ 


ನಮ್ಮ ಸಂವಿಧಾನದ ಹಾಗೂ ನಮ್ಮ ಸರ್ಕಾರದ ನಿಷ್ಕಾಪೂರ್ಣ ಸಾಧನವಾಗಿರಬೇಕು. ಇದನ್ನು 


ಸಾಧಿಸುವ ಬಗೆ ಹೇಗೆ ? ಆಡಳಿತಗಾರನು ಪ್ರಚ್ಛನ್ನ ಸಹಾನುಭೂತಿಯ ವಿಶಿಷ್ಟ ಸಾಮರ್ಥ್ಯವನ್ನು . 


ಗಳಿಸಿಕೊಳ್ಳುವ ಮೂಲಕ ಎಂಬುದೇ ಈ ಪ್ರಶ್ನೆಗೆ ಉತ್ತರ. ಹೆಚ್ಚಿನ ಆಡಳಿತಗಾರರು ಮಾನವ 
ಜೀವನ ಮಿಡಿಯುವ ಸ್ಥಳಗಳಿಂದ ಬಲುದೂರದ ಸಚಿವಾಲಯಗಳ ಕೊಠಡಿಗಳಲ್ಲಿ ಅಸೀನರಾಗಿ' 
ಕೆಲಸ ನಿರ್ವಹಿಸುತ್ತಾರೆ. ಈ ಬಾಳ ಮಿಡಿತವನ್ನು ಅವರು ಕಣ್ಣಾರೆ ಕಂಡು ಅನುಭವಿಸುವುದಿಲ್ಲ. 
ಆದರೆ ಆಡಳಿತವು ದಕ್ಷತೆಯಿಂದ ನಡೆದು ಸಫಲವಾಗಬೇಕಾದರೆ ದೇಶದ ಕೋಟ್ಯಂತರ 
ಜನಸಮುದಾಯದ ದಿನದಿನದ ನೋವು ನಲಿವುಗಳಲ್ಲಿ, ಹಾರೈಕೆ ಆಶೋತ್ತರಗಳಲ್ಲಿ ಆಡಳಿತಗಾರರು 
ಸಂತೃಪ್ತರಾಗಿರಬೇಕು. ಇದು ಕೈಗೂಡಬೇಕಾದರೆ, ಸಚಿವಾಲಯಗಳಲ್ಲಿರುವ ನಮ್ಮ ಆಡಳಿತಗಾರರು 
ಪ್ರಚ್ಛನ್ನ ಸಹಾನುಭೂತಿ ಸಾಮರ್ಥ್ಯವನ್ನು, ದೂರದೃಷ್ಟಿಯ ಸಹಾನುಭೂತಿ ಸಾಮರ್ಥ್ಯವನ್ನು 
ಬೆಳೆಸಿಕೊಳ್ಳಬೇಕಾಗುತ್ತದೆ. 

ಆಡಳಿತವನ್ನು ಒಮ್ಮೆಮ್ಮೆ ನಿಷ್ಕರುಣ ನೌಕರ ಶಾಹಿಯನ್ನಾಗಿ ಮಾರ್ಪಡಿಸುವುದು ಈ ಗುಣದ 
ಅಭಾವ. ನಮ್ಮ ರಾಷ್ಟ್ರೀಯ'ಚಳವಳಿಯ ಕಾಲದಲ್ಲಿ ಭಾರತದಲ್ಲಿ ಬ್ರಿಟಿಷ್‌ ರಾಜ್ಯಭಾರ ಪದ್ಧತಿಯ 
ವಿರುದ್ಧವಾಗಿ ನಮ್ಮ ತಕರಾರು, ಟೀಕೆ ಇದೇ ಆಗಿತ್ತು. ದುರದೃಷ್ಟದಿಂದ, ನಮ್ಮ ಸ್ವಾತಂತ್ರ್ಯೋತ್ತರ 
ರಾಜ್ಯಭಾರವೂ ಸಹ ನಮ್ಮ ಸ್ವತಂತ್ರಪೌರರಿಂದ ಅದೇ ಬಗೆಯ ಖಂಡನೆಗೆ ಗುರಿಯಾಗಿದೆ. 
ಕೇಂದ್ರದಲ್ಲೂ ರಾಜ್ಯಗಳಲ್ಲೂ ನಮ್ಮ ಆಡಳಿತವು ಈ ಟೀಕೆಯನ್ನು ಗಮನಕ್ಕೆ ತಂದುಕೊಂಡು, ಈ 
ನ್ಯೂನತೆಯನ್ನು ಪರಿಹರಿಸಲು ಯತ್ನಿಸಬೇಕು. ಇದು ಸಾಧ್ಯವಾಗಬೇಕಾದರೆ, ನಮ್ಮ ಆಡಳಿತಗಾರು 
ಮೇಲೆ ಹೇಳಿರುವ ದೂರದೃಷ್ಟಿಯ ಸಹಾನುಭೂತಿ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಮೂಲತಃ 
"ತಾವು ಸ್ವತಂತ್ರ ಭಾರತದ ಸ್ವತಂತ್ರ ಹಾಗೂ ಜವಾಬ್ದಾರ ಪೌರರು ಎಂಬ ಅರಿವು ಅವರಲ್ಲಿ ಸದಾ 
ಜಾಗೃತವಾಗಿರಬೇಕು. ದೇಶದ ಅಭಿವೃದ್ಧಿ ಕಾರ್ಯಗಳಲ್ಲಿ ಗಾಢ ಸಂಪರ್ಕವುಳ್ಳವರಾಗಿ, ಯಾವುದೋ 
ನಿರ್ದಿಷ್ಟಸ್ಥಾನ ವಹಿಸಿಕೊಂಡು ತಾವು ದೇಶ ಸೇವೆ: ಮಾಡತಕ್ಕದ್ದು ಎಂಬ ನಿತ್ಯ ಪ್ರಜ್ಞೆಯುಳ್ಳನ 
ರಾಗಿರಬೇಕು. ಇದುವೇ ಜನತೆಯ ಅಂತಃಪ್ರೇರಣೆಗಳಿಗೂ ಆಶೋತ್ತರಗಳಿಗೂ ತಕ್ಕಂತೆ ಸರ್ಕಾರ 
ನಡೆದುಕೊಳ್ಳುವ ರೀತಿ. ಸ್ವಾಭಾವಿಕವಾಗಿ ಮಂದಗಮನದ ಸರ್ಕಾರಿ ಯಂತ್ರವು ತ್ವರಿತವಾಗಿ ನಡೆಯು 
ವಂತೆ ಪ್ರಚೋದಿಸುವ ರೀತಿ ಇದಲ್ಲದೆ ಬೇರೆ ಇಲ್ಲ. ನಮ್ಮ ನೌಕರಶಾಹಿ ವ್ಯವಸ್ಥೆಯ ಮಂದಗಮನ 
ವನ್ನೂ ಸಾಮಾಜಿಕ ಪ್ರೇರಣೆಗಳಿಗೆ ತಕ್ಕಂತೆ ಮಿಡಿಯುವ ಸಾಮರ್ಥ್ಯಶೂನ್ಮತೆಯನ್ನೂ ಭಾರತೀಯ 
ಹಾಗೂ ಪರದೇಶಿಯ ವೀಕ್ಷಕರು ಎಷ್ಟೋಸಲ ಖಂಡಿಸಿದ್ದಾರೆ. ಸಚಿವಾಲಯದ ಫೈಲುಗಳಿಗೆ ಪ್ರೇರಣ 
ಶಕ್ತಿಯೇನೂ ಇಲ್ಲ. ಸಚಿವಾಲಯದಲ್ಲಿ ಪೀಠಾಸೀನರಾದ ಅಧಿಕಾರಿಗಳ ಜಡತೆಗೋ, ಚೈತನ್ಮಕ್ಕೋ 
ತಕ್ಕಂತೆ ಅವು ಮಂದಗತಿಯಿಂದಲೋ ತ್ವರಿತಗತಿಯಿಂದಲೋ ಚಲಿಸುತ್ತವೆ. ಕೇವಲ ಇಲಾಖಾಧಿಕಾರಿ 
ಯಾಗಿ ಆತ ಮಂದಗತಿಯವನೇ ಆಗಿರುತ್ತಾನೆ. ಏಕೆಂದರೆ, ಆತನಿಗೆ ತನ್ನ ಕೆಲಸ ವೈಯಕ್ತಿಕ ವೃತ್ತಿ 

ವಿಷಯ ಮಾತ್ರ. ತತ್ಪರಿಣಾಮವಾಗಿ ತನ್ನ ಮುಂದಿರುವ ಫೈಲುಗಳಲ್ಲಿ ಪ್ರತಿಬಿಂಬಿತವಾ 
, ಸಾಮಾಜಿಕ ಹಾರೈಕೆಗಳನ್ನು ಈ ದೂರದೃಷ್ಟಿಯ ಸಹಾನುಭೂತಿಯಿಂದ ಪರಿಶೀಲಿಸುವುದಕೊ 
ಸ್ವದೇಶದ ಸತ್ವಪೂರ್ಣ ಸಮಾಜಿಕ ಪ್ರಕ್ರಿಯೆಗಳಲ್ಲಿ ಸಂತೃಪ್ತನಾಗುವುದಕ್ಕೂ ಆತ ಅಸಮರ್ಥ. 
ಇವೆರಡೂ ಅಂಶಗಳನ್ನು ಅನುಭವಕ್ಕೆ ತಂದುಕೊಳ್ಳಲು ಸಮರ್ಥನಾದೊಡನೆ, ಆತ "ನಿಷ್ಟಿಯವ್ಯಿ' 
ಯಾಗಿರುವುದು ನಿಂತುಹೋಗಿ, *ಸಕ್ರಿಯವ್ಯಕ್ತಿ'ಯಾಗಿ ಪರಿ ನೆ. ಈ ವ್ಯಕ್ತಿತು 

ದಿಂದ ಹೊಮ್ಮುವ ಶಕ್ತಿಸಾಮ _ ಭಿ ಹೊರರುತಾ 

ಸವ ಶಕ್ತಿಸಾಮರ್ಥ್ಯಗಳು ಫೈಲುಗಳ ತ್ವರಿತ ಚಲನೆಗೂ ಆಡಳಿತದ ತ್ವರಿತಗತಿಗೂ 


| boy ಖು ತ ಸಮೃದ್ಧಿಗೂ ಸಮಾಜೋತ್ಕರ್ಷಕ್ಕೂ ಕಾರಣವಾಗುತ್ತವೆ. ಇದು, ಆಡ 


ಹೌದು. ಗೃಹ ಸ್ವಿಕ್ಸಯಿಂದ ಪ್ಲೌರಸ್ಸಿತಿಗ್ಗ ಬೆಳದು ಬರುವ ಚೈತನ್ಯ ತನ್ನದ್ಧಿಗೆ ದ್ಯೋತಕವೂ 


ಪ್ರಜಾಪ್ರಭುತ್ವಾತ್ಮಕ ಆಡಳಿತ ತತ್ತ್ವ 


೧೬. ಸುವ್ಯವಸ್ಥಿತ ಕ್ರಾಂತಿ 
ಆರ್ಥಿಕ ಮತ್ತು ಸಾಮಾಜಿಕ ರಂಗಗಳಲ್ಲಿ ಬೆಳವಣಿಗೆ ಹಾಗೂ ಅಭಿವೃದ್ಧಿಗೆ ಸಂಬಂಧಿಸಿದಂತೆ 
ದಿನೇ ದಿನೇ ಹೆಚ್ಚುತ್ತಿರುವ ಸಮಸ್ಯೆಗಳನ್ನು ನಾವು ಯಶಸ್ವಿಯಾಗಿ ಬಗೆಹರಿಸಲು ಸಾಧ್ಯವಾಗುವ 
ಮುನ್ನ--ಅದಕ್ಕಾಗಿ ನಾವು ಸಜ್ಜಿತರಾಗುವ ಉದ್ದೇಶಕ್ಕಾಗಿಯೂ ಸಹ--ಭಾರತದ ಆಡಳಿತಗಾರರಲ್ಲಿ 
ರಾಜಕಾರಣಿಗಳಲ್ಲಿ, ವಿದ್ಯಾವಂತರಲ್ಲಿ ಮತ್ತು ಪೌರರಲ್ಲಿ ಮೇಲೆ ಹೇಳಿದಂತಹ ಮಾನವ 
ಗುಣಸಮೃದ್ಧಿ ಇಂದು ಬರಬೇಕಾಗಿದೆ. ನಮ್ಮ ದೇಶದ ಲಕ್ಷಾಂತರ ಜನ ಇಂದು ಕಡು ಬಡವರು ; 
ಲಕ್ಷೋಪಲಕ್ಷ ಜನ--ಉದಾಹರಣೆಗೆ ಬಿಹಾರದಲ್ಲಿ--ಈಗಲೂ ಮೊಹುವಾ ಪುಷ್ಪಗಳನ್ನೇ ತಿಂದು 
ಜೀವಿಸುವವರು ಎಂಬ ಅಂಶವನ್ನು ನಾವು ತಿಳಿದಿರಬೇಕು. ಈ ಪರಿಸ್ಥಿತಿ ಬೇಗನೆ ನಿಲ್ಲಬೇಕು. 
ಅದಕ್ಕಾಗಿಯೇ ನಾವು ಪ್ರತಿಯೊಬ್ಬರೂ ನಮ್ಮ ಜೀವನ ಕಾರ್ಯಗಳನ್ನು ಮುಡಿಪಾಗಿಡಬೇಕು. 
ಕೆಲವರು ಕ್ರಾಂತಿಯ ವಿಚಾರ ಹೇಳುವುದನ್ನು ಎಷ್ಟೋ ಬಾರಿ ಕೇಳುತ್ತೇವೆ. ಭಾರತದಲ್ಲಿರುವ 
ಸಮಸ್ತರೂ ಇಂದು ಕ್ರಾಂತಿಸಾಧನೆಯನ್ನೇ ಬಯಸಿ ಅದಕ್ಕಾಗಿಯೇ ಶ್ರಮಿಸಬೇಕೆಂದು ನನ್ನ 
ಉತ್ಕಟಾಭಿಲಾಷೆ. ಏಕೆಂದರೆ, ಇದುವೇ ಇಂದು ನಮ್ಮ ದೇಶದ ಪರಿಸ್ಥಿತಿ. ಈಗ ಒಂದು ಶತಮಾನ 
ಕಾಲದಿಂದ ಕ್ರಾಂತಿಕಾರಿ ಪ್ರಗತಿಸಾಧನೆಗಾಗಿ ದೇಶ ಶ್ರಮಿಸುತ್ತಲೇ ಇದೆ. ಇದು ವಿಶಿಷ್ಟ ಕ್ರಾಂತಿ, 
ಕ್ರಮಬದ್ಧ ವಿಕಾಸದ ಮೂಲಕ ನಡೆಯುವ ಕ್ರಾಂತಿ. ಸಾಮಾಜಿಕ ಶಿಕ್ಷಣದ ಮತ್ತು ಶಾಸನ ನಿರ್ಮಾಣದ 
ಮೂಲಕ ಶಾಂತಿಯುತವಾಗಿ ನಡೆಯುವ ಕ್ರಾಂತಿಕಾರಕ ಸಾಮಾಜಿಕ ಪರಿವರ್ತನೆಗಳ ಸಾಧನೆ-ಪ್ರಜಾ 
ಪ್ರಭುತ್ವಾತ್ಮಕ ಕ್ರಾಂತಿವಿಧಾನ. 
೧೮೯೭ರಲ್ಲಿ ಮದರಾಸಿನಲ್ಲಿ "ನನ್ನ ಸಮರ ನೀತಿ' ಎಂಬ ವಿಷಯವಾಗಿ ಕೊಟ್ಟ ಭಾಷಣ 
ವೊಂದರಲ್ಲಿ ಸ್ವಾಮಿ ವಿವೇಕಾನಂದರು ಅಂತಹ ಕ್ರಾಂತಿ ಸಾಧನೆಗಾಗಿ ಶ್ರಮಿಸುವಂತೆ ನಮ್ಮ ಜನತೆಗೆ 
ಕರೆ ನೀಡಿದ್ದಾರೆ (ಕೃತಿಶ್ರೇಣಿ, ಸಂಪುಟ ೩, ಪು. ೯೪-೯೭) : 
ನನಗೆ ಆಮೂಲಾಗ್ರ ಸುಧಾರಣೆ ಬೇಕು... ನನಗೆ ಸುಧಾರಣೆಯಲ್ಲಿ ನಂಬಿಕೆಯಿಲ್ಲ... 
ನನಗೆ ಬೆಳವಣಿಗೆಯಲ್ಲಿ ನಂಬಿಕೆಯುಂಟು... ಅಲ್ಪ ಸಂಖ್ಯಾತರ ದಬ್ಬಾಳಿಕೆಯು ಜಗತ್ತಿನಲ್ಲೆಲ್ಲ 
ಅತಿಘೋರ ಅತ್ಯಾ ಚಾರ... ಕೆಲವು ಆಚಾರಗಳು ದೋಷಪೂರಿತ ಎಂದು ಕೆಲವೇ ವ್ಯಕ್ತಿಗಳು 
ಆಲೋಚಿಸಿದರೆ ದೇಶ ಜಾಗೃತವಾಗುವುದಿಲ್ಲ. ಜನಾಂಗ ಏಕೆ ಜಾಗೃತವಾಗುತ್ತಿಲ್ಲ? ಮೊದಲು 
ಜನರಿಗೆ ವಿದ್ಧೆಯನ್ನು ಕೊಡಿ; ನಿಮ್ಮ ಶಾಸನ ಸಭೆಯನ್ನು ರಚಿಸಿ. ಅನಂತರ ಶಾಸನ ಬರುವುದು. 
ಮೊದಲು ಅಧಿಕಾರವನ್ನು ಸ್ಥಷ್ಟಿಸಿ ಅದರ ಆಧಾರದ ಮೇಲೆ ಶಾಸನ ಜನಿಸುವುದು. ರಾಜರು 
ಮಾಯವಾದರು. ಹೊಸ ಅಧಿಕಾರವಿಲ್ಲಿ ? ಜನಶಕ್ತಿ ಎಲ್ಲಿ? ಅದನ್ನು ತನ್ನಿ... ನೀವ ಸಮಸ್ಯೆಯ 
ಮೂಲಕ್ಕೆ ಹೋಗಬೇಕು. ಇದನ್ನೇ ನಾನು ಆಮೂಲಾಗ್ರ ಸುಧಾರಣೆ ಎನ್ನುವುದು. ಮೊದಲು 
ಅಲ್ಲಿ ಬೆಂಕಿ ಇಡ ಹತ್ತಿಕೊಂಡು ಉರಿಯಲಿ. ಆಗ ಭಾರತರಾಷ್ಟ್ರ ನಿರ್ಮಾಣವಾಗುವುದು. 
ನಮಗೆ ಪ್ರಿಯವಾಗಿರುವ ಪ್ರಜಾಪ್ರಭುತ್ವಾತ್ಮಕ ಪಥದ ಮೂಲಕ ಈಗಾಗಲೇ ಗಮನಾರ್ಹವಾದ 
ಸಾಮಾಜಿಕ, ರಾಜಕೀಯ ಲಾಭಗಳನ್ನು ಸಾಧಿಸಿಕೊಂಡಿದ್ದೇವೆ. ಆದರೆ ಸಮಸ್ಯೆಗಳು ಇನ್ನೂ ಉಳಿದು 
ಕೊಂಡಿವೆ. ಪ್ರಚಂಡ ಸಮಸ್ಯೆಗಳು ನಮ್ಮನ್ನು ಇದಿರಿಸುತ್ತಲೇ ಇವೆ. ನ್ಯಾಯ, ತ 
ಆರ್ಥಿಕ ಹಾಗೂ ಸಾಂಸ್ಕೃತಿಕ ಉತ್ಕರ್ಷ ಸಾಧನೆಯ ಅವಕಾಶಕ್ಕಾಗಿ ಚಿರಕಾಲದಿಂದ ಹೆಣಗುತ್ತಿ 
ನಮ್ಮ ಜನತೆಯ ಉತ್ಕಾಂಕ್ಷೆಗಳಿಂದ ಹೊರಟ ಸಮಸ್ಯೆಗಳಿಗೆ ತಕ್ಕಂತೆ ಸಾಕಷ್ಟು ತೃರಿತವಾಗಿ ನಾವು 
ಮಿಡಿಯಬಲ್ಲೆವೆ ? ಕ 
ಶಾಂತಿಯುತ್ತವಾದ ಸುವ್ಯವಸ್ಥಿತ ಬದಲಾವಣೆಯನ್ನು ಆಗಮಾಡಿಸುವ ಪ್ರಜಾಪ್ರಭುತ್ವವು 
ಕಸುಶ್ರಿಯನ್ನು ಕುರುಡ. ಸ ಟರ ಆಳನ್ನು ಕಾಡಿ 


ಸಾ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಪರಿಧಿಯನ್ನು ಭೇದಿಸಿ, ಸಮಾಜದ ಬೇರೆ ಜೀವಾತ್ಮಗಳನ್ನು ಅಪಾರ ದಯಾಪ್ರೀತಿಗಳಿಂದ ಕೂಡುವ 
ವಿಕಾಸ. ಇದು ಮುಖ್ಯವಾಗಿ ನೈತಿಕ ವಿಕಾಸ--ಪರಿಮಿತವಾದ ಜೈವಿಕ ದೃಷ್ಟಿಯಲ್ಲಿ ಕೆರಳುವ ಅಪರಿಮಿತ 
ವ್ಯಕ್ತಿತ್ವ. ಇದನ್ನೇ ಮಾನವನ ಆಧ್ಯಾತ್ಮಿಕ ಸಮೃದ್ಧಿ ಇಲ್ಲವೆ ಮಾನವ ವ್ಯಕ್ತಿತ್ವದ ಆಧ್ಯಾತ್ಮಿಕ 
ಆಯಾಮದ ಪ್ರಾಕಟ್ಕ ಎಂದು ಧರ್ಮಶಾಸ್ತ್ರ ಕರೆದಿರುವುದಾಗಿದೆ. ಈ ಆಧ್ಯಾತ್ಮಿಕತೆ ಪ್ರತಿಯೊಬ್ಬ 
ಮಾನವನ ಜನ್ಮಸಿದ್ಧ ಹಕ್ಕು ಎಂದೂ ಈ ಆಧ್ಯಾತ್ಮಿಕತೆಯನ್ನು ಸಾಕ್ಷಾತ್ಕರಿಸಿಕೊಂಡು ಅನುದಿನದ 
ಜೀವನದಲ್ಲಿ ಪ್ರಕಾಶಪಡಿಸುವ ಮಾರ್ಗವನ್ನು ಸಕಲ ಧರ್ಮಗಳೂ ತೋರಿಸುತ್ತವೆ ಎಂದೂ ವೇದಾಂತ 
ಸಾರುತ್ತದೆ. ಆದುದರಿಂದ ಧರ್ಮವೆಂದರೆ, ಮಾನವರಲ್ಲಿ ಈಗಾಗಲೇ ಹುದುಗಿರುವ ದಿವ್ಯತೆಯ 
ಬಹಿಃಪ್ರಾಕಟ್ಕ, ಎಂದು ವಿವೇಕಾನಂದರು -ಧರ್ಮವನ್ನು ವಿವರಿಸುತ್ತಾರೆ. ಈ ದಿವ್ಯ ಆಯಾಮವು 
ನಿಮ್ಮಲ್ಲೂ ಇದೆ, ನನ್ನಲ್ಲೂ ಇದೆ. ಇದು ನಿಗೂಢವಾಗಿರುತ್ತದೆ ; ನಮ್ಮ ಜೈವಿಕ ಆಯಾಮದಲ್ಲಿ 
ಬೆರೆತುಕೊಂಡಿರುತ್ತದೆ. ಈ ಆಧ್ಯಾತ್ಮಿಕ ಆಯಾಮವನ್ನು ಅದರ ಜೈವಿಕ ಬಂಧನದಿಂದ ಬಿಡಿಸಿಕೊಂಡು 
ಅದನ್ನು ತನ್ನ ಜೀವನದಲ್ಲೂ, ಸ್ವಭಾವದಲ್ಲೂ ನಿರಾತಂಕವಾಗಿ ಪ್ರಕಟಪಡಿಸಿಕೊಳ್ಳುವ ಶಕ್ತಿ 
ಮಾನವನಿಗಿದೆ. ಸಮಗ್ರ ಜೀವರಾಶಿಯೆಲ್ಲೆಲ್ಲ ಆ ಶಕ್ತಿಯಿರುವುದು ಮಾನವನಿಗೆ ಮಾತ್ರ. ಅದು 
ಅನುಭವಸಿದ್ಧವಾದ ಧರ್ಮ ; ನಿರ್ದಿಷ್ಟ ಪಂಥ ಸಿದ್ಧಾಂತಗಳ ಅನುಸರಣಮಾತ್ರದ ಧರ್ಮವಲ್ಲ; 
ನೀತಿಪ್ರಜ್ಛೆ, ದಯೆ, ಸೇವಾಮನೋಭಾವಗಳು ಈ ಆಧ್ಯಾತ್ಮಿಕ ಸಮೃದ್ಧಿಯ ಉಪಫಲಗಳಾಗುತ್ತವೆ. 
ಅಂತರಂಗದ ಈ ಆಧ್ಯಾತ್ಮಿಕ ವೈಶಾಲ್ಯ, ವೈಫಲ್ಕಗಳು ಬಹಿರಂಗಲೋಕಕ್ಕೆ ಉಕ್ಕಿಹರಿಯುತ್ತವೆ. 
ಇದು ಮಾನವಪೂರ್ವ ವಿಕಾಸದ ಹಂತದಲ್ಲಿ ಎಲ್ಲ ಜೀವರಾಶಿಗಳಿಗೂ ಅನ್ವಯಿಸುವ ಭೌತಿಕ 
ಮತ್ತು ಜೈವಿಕವಾದ ಸಹಜ ಪ್ರೇರಣೆಗಿಂತ `ಭಿನ್ನವಾಗಿ, ಮಾನವನಿಗೆ ಅನ್ವಯಿಸುವ ನೈತಿಕವಾದ 
ಸಹಜ ಪ್ರೇರಣೆ. 


೧೯. ತ್ಯಾಗ ಮತ್ತು ಸೇವೆ 


ಈ ಆಧ್ಯಾತ್ಮಿಕ ಸಮೃದ್ಧಿಯೇ, ಅದರಿಂದ ಉದ್ದುದ್ಧವಾಗುವ ಶೀಲ ಪಟುತ್ವವೇ, ಇಂದು 
ನಮ್ಮ ಜನತೆಯಲ್ಲಿ ಅವಶ್ಯವಾಗಿ ಮೂಡಬೇಕಾಗಿರುವ ಗುಣ, ಅಷ್ಟೋ ಇಷ್ಟೋ ಬೇಕಾಗಿರುವ 
ಗುಣ. ಸ್ತ್ರೀಪುರುಷರು ತಮ್ಮ ಈ ಆಧ್ಯಾತ್ಮಿಕ ಸಮೃದ್ಧಿಯ ಮಾರ್ಗವನ್ನು ಪ್ರವೇಶಿಸಿ ವಿಕಾಸಹೊಂದಿ, 
ಆ ಮಾರ್ಗದಲ್ಲಿ ಮಂದಗತಿಯಿಂದಲೋ, ತ್ವರಿತಗತಿಯಿಂದಲೋ ಮುಂದುವರಿಯುತ್ತಲೇ ಇರ 
ಬೇಕು. ಅದೀಗ ವ್ಯಕ್ತಿಗತವಾದ ಹಾಗೂ ಸಾಮೂಹಿಕವಾದ ಜೀವನ ಸಾರ್ಥಕ್ಕಕ್ಕೆ ರಾಜಮಾರ್ಗ. 
ಆ ಮಾರ್ಗವೇ ವಿವೇಕಾನಂದರು ತಿಳಿಸಿರುವಂತೆ, ತ್ಕಾಗ ಮತ್ತು ಸೇವೆಯ ಮಾರ್ಗ : 

ತ್ಯಾಗ್ಯ ಸೇವೆ ಇವು ಭಾರತದ ಧ್ವೇಯದ್ವಯ ದೇಶವನ್ನು ಈ ಮಾರ್ಗದಲ್ಲಿ ಬಲಪಡಿಸಿ. 
ಉಳಿದವುಗಳೆಲ್ಲ ತಾನಾಗಿಯೇ ಸಿದ್ದಿ ಸುವುವು | 


ಗಳಲ್ಲ ತಾವಾಗಿಯೇಸಿದ್ದಿಸುವುವು-ಎನ್ನುತ್ತಾರ ಸ್ವಾಮಿ ವಿವೇಕಾನಂದರು. ಇವು ಗಹನಸತ್ವವನ್ನು 
ಕ್ಷಪಡಿಸುವ 'ಮಹಾವಾಕೃಗಳು. ಇಂದು ನಾವೆಲ್ಲ ಈ ಸಂದೇಶ ಸಾರವನ್ನು ಗ್ರಹಿಸತಕ್ಕ ಅವಶ್ಯಕತೆ 
ಎಷ್ಟು ಅಪಾರ? ಪ್ರತಿಯೊಬ್ಬ ಪೌರನ್ನೂ, ಪ್ರತಿಯೊಬ್ಬ ಸಾಮಾಜಿಕ ಕಾರ್ಯಕರ್ತನೂ ಈ ಸತ್ಯವನ್ನು 


ಪ್ರಜಾಪ್ರಭುತ್ವಾತ್ಮಕ ಆಡಳಿತ ತತ್ತ್ವ ಇ 
ಈ ಸತ್ಯವನ್ನು ಅನುಷ್ಠಾನಕ್ಕೆ ತರಬೇಕಾಗಿದೆ. ಆ ಅಧಿಕಾರವಿರುವುದೇ ಲೋಕಕಲಾ ಣಾರ್ಥವಾಗಿ 
ಅಹಂತಾನಿಷ್ಠವಾದ ವೃಷ್ಟಿಯಿಂದ ಮೇಲೇರಿ ಬರಲಾರದವನಿಗೆ “ಮನೋಸಾಮಾಜಿಕ ವಿಕಾಸದ 
ಮಾರ್ಗದಲ್ಲಿ ಹೆಜ್ಜೆಯಿಟ್ಟು ಅಧ್ಯಾತ್ಮನಿಷ್ಠನಾಗದವನಿಗೆ- ಆ ಬಗೆಯ ಅಧಿಕಾರ ವಿನಿಯೋಗವು 
ಸಾಧ್ಯವಾಗಲಾರದು. ಶೀಲಪಟುತ್ವವನ್ನೂ ಲೋಕಹಿತಾರ್ಥವಾದ ಅಧಿಕಾರ ಪ್ರಯೋಗ ಸಾಮರ್ಥ್ಯ 
ವನ್ನೂ ಮಾನವನಲ್ಲಿ ತುಂಬುವುದು ಆ ಬಗೆಯ ವಿಕಾಸ್ತ ಆ ಬಗೆಯ ಆಧ್ಯಾತ್ಮಿಕ ಸಮೃದ್ಧಿ 
ಅದರ ಫಲವಾದ “ಬುದ್ಧಿ' ಗುಣದ ವಿಕಾಸ, "ಗೀತೆ' ಹೇಳುವಂತೆ ವಿವೇಕ, ಮನಸ್ಸು ಸಂಕಲ್ಪಗಳ 
ಸಂಯೋಗ. ಎಲ್ಲ ಆಡಳಿತಕ್ಕೂ, ಸಾರ್ವಜನಿಕ ಹೊಣೆಗಾರಿಕೆಯ ಎಲ್ಲ ಸ್ಥಾನವಿಶೇಷಗಳಿಗೂ, 
ಸ್ಫೂರ್ತಿದಾಯಕವಾಗಿರತಕ್ಕದ್ದು ಈ ಮಾನವ ವೇದಾಂತ. ಮಾನವ ಜೀವನವು ಭೋಗ ಭಾಗ್ಯಗಳ 
ಅನ್ವೇಷಣೆಯ ಕ್ಷುದ್ರ ಸ್ಥಿತಿಯಿಂದ ಉದಾತ್ತ ಸ್ಥಿತಿಗೆ ಏರಿ ಬರುವ ಉತ್ಕರ್ಷವೈಖರಿಯನ್ನು ಇಲ್ಲಿ 
ಕಾಣಬಹುದಾಗಿದೆ. "ಮಾನವರು ಹಾಗೆ ಆತ್ಮಶಕ್ತಿಸಂಪನ್ನರಾಗಿ ಸರ್ವಜನ ಕಲ್ಯಾಣವನ್ನು ಸಾಧಿಸಲು 
ಅನುಕೂಲವಾಗಲೆಂದೇ ಶ್ರೀಕೃಷ್ಣನು ಅರ್ಜುನನಿಗೆ ಯೋಗತತ್ತ್ವವನ್ನು ಬೋಧಿಸಿರುವುದಾಗಿದೆ'- - 
ಎಂದು ಶಂಕರಾಚಾರ್ಯರು ಗೀತೆಯ ಚತುರ್ಥಾಧ್ಯಾಯಕ್ಕೆ ತಾವು ಬರೆದ ವ್ಯಾಖ್ಯಾನದಲ್ಲಿ 
ಹೇಳುತ್ತಾರೆ. 


೨೦. ಕಾಳಿದಾಸನ ರಾಮರಾಜ್ಯದ ಕಲ್ಪನೆ 


ಸ್ವತಂತ್ರ ಭಾರತವು ರಾಮರಾಜ್ಯವಾಗ ಬಯಸಿದೆ. ನಮ್ಮ ಪುರಾತನ ಸಂಸ್ಕೃತ ಸಾಹಿತ್ಯದಲ್ಲಿ 
ರಾಮರಾಜ್ಯಕ್ಕೆ ಉಜ್ವಲವಾದ ಲಕ್ಷಣ ನಿರೂಪಣೆಯಿದೆ. ಅದಿರುವುದು ಕಾಳಿದಾಸನ ರಘುವಂಶದಲ್ಲಿ. 
ಶ್ರೀರಾಮನ ವಂಶದ ಮೂಲಪುರುಷನಾದ ರಘುವಿನ ಮಹಿಮೆಯನ್ನು ವರ್ಣಿಸುತ್ತಾ, ಕಾಳಿದಾಸ 
ಹೀಗೆನ್ನುತ್ತಾನೆ : 

ಪ್ರಜಾನಾಮೇವ ಭೂತ್ಕರ್ಥಂ ಸ ತಾಭ್ಕೋ ಬಲಿಮಗ್ರಹೀತ್‌ | 

ಸಹಸ್ರಗುಣಮತ್ವಷ್ಟುಮಾದತ್ತೇ'ಹಿ ರಸಂ ರವಿಃ ॥ 

ಸೂರ್ಯನು ಭೂಮಿಯಿಂದ ಜಲಾಂಶವನ್ನು ಹೀರಿಕೊಂಡು ಅದನ್ನು ಜನೋಪಕಾರಕವಾದ 
ಮಳೆಯ ರೂಪದಲ್ಲಿ ಸಾವಿರ ಪಾಲಿನಷ್ಟು ಮರಳಿ ನೀಡುವಂತೆ ಆತನು(ರಘುರಾಜನು) ಜನರ 
ಹಿತಾರ್ಥವಾಗಿಯೇ ಅವರಿಂದ ಕರಸಂಗ್ರಹ ಮಾಡುತ್ತಿದ್ದನು. 


ಪ್ರತ್ಯಕ್ಷ ಹಾಗೂ ಪರೋಕ್ಸಕರಗಳ ಮೂಲಕ ಜನರಿಂದ ಪಡೆದ ಪ್ರತಿಯೊಂದು ರೂಪಾಯಿಗೂ 
ನೂರು ರೂಪಾಯಿಯನ್ನು ಅವರಿಗೆ ಮರಳಿಸುವ ಪ್ರಭುತ್ವವೇ ರಾಮರಾಜ್ಯಪ್ರಭುತ್ವ. ನಮ್ಮ 
ನಾಲ್ಕನೆಯ ಪಂಚವಾರ್ಷಿಕ ಯೋಜನೆಯು ಅಭಿವೃದ್ಧಿ ಕಾರ್ಯಗಳಿಗೆ ಇಪ್ಪತ್ತೈದು ಸಾವಿರ ಕೋಟಿ 
ರೂಪಾಯಿ ಒದಗಿಸಿದೆ. ನಿಜವಾದ ಕಲ್ಯಾಣ ರಾಜ್ಯದಲ್ಲಿ ಆ ಹಣವು ಜನತೆಗೆ ಮುಟ್ಟುವಾಗ ಕನಿಷ್ಠ 
ಪಕ್ಷ ಒಂದು ನೂರು ಸಾವಿರ ಕೋಟಿ ರೂಪಾಯಿಯ ಫಲವಾದರೂ ಬರಬೇಕು. ಇದು ಸಾಧ್ಯವಾಗುವ 
ಬಗೆ ಹೇಗೆ ?- ಆಡಳಿತಗಾರರ ಕಾರ್ಯ ಸಾಮರ್ಥ್ಯ, ಸಾಮಾಜಿಕ ಜಾಗೃತಿ ಮತ್ತು ಚಾರಿತ್ರ್ಯ 
ಬಲದಿಂದಲೇ ಅದು ಸಾಧ್ಯ. 

ಇದುವೇ ಗೀತಾ ನಿರೂಪಿತವಾದ ಯೋಗ ಬಲದಿಂದ ನಡೆಯುವ "ಪವಾಡೆ'. 'ಯೋಗಃ ಕರ್ಮಸು 
ಕೌಶಲಂ'- ಯೋಗ ಎಂದರೆ ಕರ್ಮದಲ್ಲಿ ಕೌಶಲ, ನೈಪುಣ್ಯ. "ಇದು ಒಳಗಡೆಯ ವೃದ್ಧಿಂಗತ 
ವ್ಯಕ್ತಿತ್ವ ಸಾಮರ್ಥ್ಯದಿಂದಲೂ ಹೊರಗಡೆಯ ಉತ್ಪಾದನ ದಕ್ಷತೆಯಿಂದಲೂ ಕೂಡಿದ ಇಬ್ಬಗೆಯ” 
ಸಾಮರ್ಥ್ಯ. ಅದೀಗ ಆಡಳಿತದ ಗತಿವಿಜ್ಞಾನ ಫಲ--ಹತ್ತು ರೂಪಾಯಿ ವಿನಿಯೋಗದಿಂದ ನೂರು 


ರೂಪಾಯಿಗೂ 
ಫಲಸರುನ್ಯ ಸವಾ ಳಿತ ಗೂಪ್ಗಾಯಿಗ್ರೂ ಲ್ಲನೂರು 


ಇರು ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ನಡುವೆ ಅಡಕವಾಗಿದೆ, ಅಧ್ಯಾತ್ಮ ವಿಜ್ಞಾನದ ಪವಾಡ. ಈ ವಿಜ್ಞಾನವು ಕಾರ್ಯಪ್ರವೃತ್ತವಾಗದಿರುವ 
ಕಡೆ ಆಡಳಿತವು ಜಡವಾಗುವುದು, ಅಲಸವಾಗುವುದು, ಪ್ರತಿಯೊಂದು ನೂರು ರೂಪಾಯಿಯ 
. ವಿನಿಯೋಗದಿಂದ ಹತ್ತೇ ರೂಪಾಯಿ ಬರುವುದು. 


೨೧. ಭೌತಿಕ ವಿಜ್ಞಾನ ಹಾಗೂ ಆಧ್ಯಾತ್ಮ ವಿಜ್ಞಾನ 

ನಮ್ಮಲ್ಲಿ ಕೆಲವರು, ಮುಖ್ಯವಾಗಿ ವಿದ್ಯಾವಂತರಲ್ಲಿ ಕೆಲವರು, ನಮ್ಮ ಆಡಳಿತಗಾರರೂ ಸಹ, 
ಅಗ್ಗದ ಧರ್ಮದ ಮತ್ತು ಯೋಗದ ಹೆಸರಿನಲ್ಲಿ ಏನೇನೋ ಕಣ್ಕಟ್ಟುಗಳ, ಅದ್ಭುತಗಳ ಬೆನ್ನು 
ಹತ್ತುತ್ತಾರೆ. ಇವು ಕ್ಷುಲ್ಲಕ, ವೃರ್ಥ. ಇಂದಿನ ಅದ್ಭುತ ವಿಜ್ಞಾನಯುಗದಲ್ಲಿ ಇಂಥ ಕಣ್ಯಟ್ಟು ವಿದೈಗಳು 
ಬಾಲಿಶವಾಗಿ ಕಾಣುತ್ತವೆ. ಇವು ರಹಸ್ಯ ಸ್ವರೂಪದವು. ಇವುಗಳನ್ನು ಇನ್ನೊಬ್ಬರಿಗೆ ತಿಳಿಯಪಡಿಸ 
ಲಾಗುವುದಿಲ್ಲ. ಇವು ಅಂಧ ವಿಶ್ವಾಸವನ್ನು ಮೂಡಿಸುತ್ತವೆ, ಮನಸ್ಸನ್ನು ದುರ್ಬಲಗೊಳಿಸುತ್ತವೆ. 
ಭೌತಿಕ ವಿಜ್ಞಾನಗಳಾದರೋ ಹಾಗಲ್ಲ. ಅವುಗಳಿಗೆ ಸಿದ್ಧಿ ಪ್ರಾಮಾಣ್ಯವುಂಟು, ಅವು ಪ್ರತ್ಯಕ್ಷ ಸಿದ್ಧ 
ವಾದುವುಗಳು. ಅವುಗಳನ್ನು ಇನ್ನೊಬ್ಬರಿಗೆ ತಿಳಿಯಪಡಿಸಲೂ ಸಾಧ್ಯ. ವೈದ್ಯರಂಗದಲ್ಲಾಗಲಿ, 
ಅಧಿಕಾಹಾರೋತ್ಪಾದನೆಯಲ್ಲಾಗಲಿ, ಮಾನವನನ್ನೋ ವಾಹನವನ್ನೋ ಚಂದ್ರಮಂಡಲಕ್ಕೊಯ್ದು 
ಪುನಃ ಭೂಮಿಗೆ ತರುವುದರಲ್ಲಾಗಲಿ ಅಂಥ ಭೌತಿಕ ವಿಜ್ಞಾನಗಳು ಸಾಧಿಸಿದ ಪವಾಡಗಳಿಗೆ ಆ 
ಕ್ಷುಲ್ಲಕ ಯಕ್ಷಿಣೀ ವಿದ್ಯೆ ಸಾಟಿಯೇ ? 

ಈ ಭೌತಿಕ ವಿಜ್ಞಾನಗಳಿಗೆ ಸರಿಮಿಗಿಲಾಗಬಲ್ಲ ಏಕಮಾತ್ರ ಪವಾಡವೆಂದರೆ, ಹೃದಯ ಶುದ್ಧಿ, 
ಪ್ರೀತಿ, ಮರುಕ, ಶೀಲಪಟುತ್ವ, ಸೇವೆ--ಇವುಗಳ ಪವಾಡ ಗಾಂಧೀಜಿಯವರು ಹೇಳಿದಂತೆ, ಈ 
ಪವಾಡಗಳು ಸಾಮೂಹಿಕ ಮಾನವ ಸಂಬಂಧಗಳಲ್ಲಿ ದ್ವೇಷವನ್ನು ಪ್ರೇಮವನ್ನಾಗಿ , ಹಿಂಸೆಯನ್ನು 
ಅಹಿಂಸೆಯನ್ನಾಗಿ ಪರಿವರ್ತಿಸಬಲ್ಲ ಪವಾಡಗಳು. ಮಾನವನ ಆಧ್ಯಾತ್ಮಿಕ ಸಮೃದ್ಧಿಯ ಇನಿವಣ್ಣು 
ಗಳು. ಇದು ವಿಜ್ಞಾನಸಿದ್ಧವಾದ, ಪ್ರಮಾಣ ಸಿದ್ಧವಾದ ಪ್ರತ್ಯಕ್ಷವಾದ ಹಾಗೂ ಅನ್ಯರಿಗೆ ತಿಳಿಯ 
ಪಡಿಸಲು ಸಾಧ್ಯವಿರುವ ಧರ್ಮದ ಫಲ. ಈ ಪವಾಡಗಳು ಆ ಅಗ್ಗದ ಧರ್ಮದ ಪವಾಡಗಳಂತಲ್ಲ, 
ಭೌತಿಕ ವಿಜ್ಞಾನಗಳ ಸತ್ಕಗಳಿಗೆ ತುಲ್ಕವಾದ ಪವಾಡಗಳು. 

ನಮ್ಮ ಜನ ಧರ್ಮದ ಬಗೆಗೆ ಈ ಅಗ್ಗವಾದ ಕ್ಷುಲ್ಲಕವಾದ ಯಕ್ಸಿಣೀ ವಿದ್ಯೆಯ ಮಂಜು 
ಮಂಜಾದ ನಿಗೂಢ ಕಲ್ಪನೆಗಳನ್ನು ತೊರೆದು, ನಾನಾ ಭೌತಿಕ ವಿಜ್ಞಾನಗಳ ಹಾಗೂ ಯಂತ್ರವಿಜ್ಞಾನದ 
ಅಭಿವೃದ್ಧಿಯೊಡನೆ ನೀತಿಬಲವನ್ನೂ ವಿಚಾರಶುದ್ಧಿಯನ್ನೂ ಪ್ರೇಮ ಸೇವಾಭಾವಗಳನ್ನೂ ನೀಡುವ 
ಅಧ್ಯಾತ್ಮಸಿದ್ಧಿ ವಿಜ್ಞಾನ ರೂಪದ ಧರ್ಮವನ್ನು ಕುದುರಿಸುವ ದಿನವೇ ಭಾರತದ ಭಾಗ್ಯೋದಯ 
ದಿನವಾಗುವುದು. ಇವೆರಡು ಶಕ್ತಿಗಳ ಸಂಯೋಗವೇ ಮಾನವನ ಪರಮೋತ್ಕರ್ಷಕ್ಕೂ ದೇಶದ 
ಸರ್ವತೋಮುಖ ಸಮುನ್ನತಿಗೂ ಏಕಮಾತ್ರ ಸಾಧನ. ಕಾಲುಹಾದಿಗಳಲ್ಲೇ ನಿದ್ರಿಸುವ, ಕಸ 
ಡಬ್ಬಿಗಳಿಂದಲೇ ಅನ್ನದ ಚೂರು ಹೆಕ್ಕಿ ತಿನ್ನುವ ಜಡಜನರಿಲ್ಲದ ಭಾರತವನ್ನು--ಮಾನವನಿಗೆ ಅವನ 
ಘನತೆ ಗೌರವವನ್ನು ಮರಳಿ ತಂದುಕೊಡಬಲ್ಲ ಭಾರತವನ್ನು--ನಾವು ಕಲ್ಪಿಸಿಕೊಳ್ಳಲಾರೆವೆ ? 
ಇದು ಎಷ್ಟೊಂದು ಸುಂದರವಾದ ರಾಷ್ಟ್ರೀಯ ಕಲ್ಪನೆ ? ಈ ಕನಸನ್ನು ನನಸಾಗಿ ಮಾಡಲು ನಮಗೆ 
ಈಗ ಇರುವ ಅವಕಾಶಗಳೆಷ್ಟು ? ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳಲ್ಲಿ ದುಡಿಯುವ ಸಾವಿರಾರು 
ಜನ ಈ ಕಲ್ಪನೆಯ ಬಗೆಗೆ ಭಾವಪರವಶರಾಗುವುದಿಲ್ಲವೇಕೆ ? ಇದಕ್ಕೆ ಕಾರಣವೇನು ? ನಾವೀಗ 
ನಿರಾಳವಾಗಿದ್ದೇವೆ, ಜಡರಾಗಿದ್ದೇವೆ, ಸ್ವಾರ್ಥ ಮಗ್ನರಾಗಿದ್ದೇವೆ- ಇದೇ ಕಾರಣ. ಪ್ರಾರಂಭದಲ್ಲೇ 

ನಾನು ವಿಜ್ಞಾಪಿಸಿಕೊಂಡಂತೆ, ನಾವು ವಿಚಾರ ಶೋಧನೆಗೆ ತೊಡಗಬೇಕು. ನಮ್ಮ ಜೀವನದ ನಿಶ್ಚಲ 
ಜಲವನ್ನು ಕಲಕಿ, ಅದು ಹರಿಯುವಂತೆ ಮಾಡಲು ಇದೊಂದೇ ಉಪಾಯ. ನಮ್ಮ ದಿವ್ಯಸಂಸ್ಕುತಿಗೆ 


CC-0. Jangamwadi Math Collection. Digitized by eGangotri 


ದ A ನ 
A ನಾಂ ಈ 


ಪ್ರಜಾಪ್ರಭುತ್ವಾತ್ಮಕ ಆಡಳಿತ ತತ್ತ್ವ ಸಾ 
ವಿಚಾರಶಕ್ತಿಯೇ ಮೂಲ. ಆಧುನಿಕ ಪಾಶ್ಚಾತ್ಮ ಸಂಸ್ಕೃತಿಗೂ ಆ ಚಿಂತನಶಕ್ತಿಯೇ ಮೂಲ. ಮೇಲೆ 
ಹೇಳಿದ ಆ ಕನಸು ನನಸಾಗಬೇಕಾದರೆ, ಇವೆರಡೂ ಶಕ್ತಿಗಳನ್ನು ಪರಸ್ಪರ ಬೆಸೆಯಬೇಕು. ನಮ 
ಕರ್ಮಾಚರಣೆಗಳಿಗೆಲ್ಲ ಈ ಶಕ್ತಿಗಳೇ ಪ್ರೇರಕವಾಗಬೇಕು. ಹೀಗೆ ಚಿಂತನೆಯೂ. -ಈಗ ನಾವ 
ಮಾಡುವಂತಹ ಪರಸ್ಪರ ಸಮಾಲೋಚನೆಯೂ--ಸೇವಾಪರವಾದ ಸಂಕಲ್ಪವೂ ಪ್ರಗತಿಗೆ ಅವಶ್ಯ 
ಪರಿಕರಗಳು. ನಮಗೆ ಇಂದು ಬೇಕಾಗಿರುವುದಾದರೂ ಪ್ರಗತಿ, ಅಭಿವೃದ್ಧಿ, ಇಷ್ಟುಪೂರ್ತಿ. ಆಡಳಿತಕ್ಕೆ 
ಮಾನವ ಹಾಗೂ ಸಾಮಾಜಿಕ ಪ್ರೇರಣೆಗಳನ್ನು ನೀಡಿ, ಅದಕ್ಕೆ ನವಚೈತನ್ಯ ತುಂಬಬೇಕು. ಇಂದು 
ನಮ್ಮ ಆಡಳಿತದಲ್ಲಿ ಶೂನ್ಮವಾಗಿರುವುದು ಸೂಕ್ತ ನೈತಿಕ ಪ್ರೇರಣಾಶಕ್ತಿ. ನಮ್ಮ ಆಡಳಿತ ದಕ್ಷತೆಯ 
ವಿಚಾರವಾಗಿ ಹೇಳುವುದಾದರೆ, ನಮ್ಮ ಇಪ್ಪತ್ತೆರಡು ವರ್ಷಗಳ ಸ್ವಾತಂತ್ರ್ಯೋತ್ತರ ಕಾಲದ 
ಚರಿತ್ರೆಯಿಂದ ತಿಳಿದುಬರುವ ಒಂದು ಮಹತ್ತ್ವದ ಸತ್ಕಾಂಶವೇನೆಂದರೆ, ತರಬೇತಿ ಕಾರ್ಯಕ್ರಮ 
ಘಟಕದಿಂದ ಬರುವ ಫಲ ಕೇವಲ ಶೇಕಡಾ ನಲವತ್ತೊಂಬತ್ತು, ಉಳಿದ ಶೇಕಡಾ ಐವತ್ತೊಂದರಷ್ಟು 
ಫಲ ಬರತಕ್ಕದ್ದು ಪ್ರೇರಣ ಘಟಕದಿಂದ. ಪ್ರೇರಣೆ ಮಂದಗತಿಯಲ್ಲೇ ಬರುವ ಕಾರಣ, ಆಡಳಿತ 
ದಕ್ಷತೆಯೂ ಕನಿಷ್ಟವಾಗಿದೆ. ಈ ಪ್ರಮಾಣದ ವಿಶೇಷತೆಯನ್ನು ಅರಿತುಕೊಂಡು, ಪ್ರೇರಣ ಘಟಕದ 
ಉದ್ದೀಪನೆಗೆ ವಿಳಂಬವಿಲ್ಲದೆ ಕ್ರಮಕ್ಕೆಗೊಳ್ಳಬೇಕು. 
೨೨. ಪೌರಸ್ಥಿತಿಗೆ ಗೃಹಸ್ಥನ ಉತ್ಕರ್ಷ 

“ಗೃಹಸ್ಥ`ನು ಪೌರನಾಗಿ ಬೆಳೆಯುವುದು ಅವಶ್ಶವೆಂಬ ತಥ್ಕಾಂಶವನ್ನು ಈ ಮೊದಲೇ 
ಪ್ರಸ್ತಾಪಿಸಿರುವುದಾಗಿದೆ. ಮನೆಯ ಯಜಮಾನ ಎಂದು "ಗೃಹಸ್ಥ' ಪದದ ಭಾವಾರ್ಥ. ಹಿಂದೂ 
ಕುಟುಂಬವು ಪರಸ್ಪರ ಅಕ್ಕರೆ ಸೇವೆಗಳ ನೈತಿಕ ಹಾಗೂ ಆಧ್ಯಾತ್ಮಿಕ ಬಾಂಧವ್ಯಗಳಿಂದ ಬದ್ಧವಾಗಿ, 
ಹಿಂದೂ ಸಮಾಜದ ನಿರೋಗಿ ಘಟಕವಾಗಿ ನಡೆದುಬಂದಿದೆ. ಗೃಹಸ್ಥನು ಆ ಕುಟುಂಬ ಘಟಕದ 
ಪ್ರಧಾನ ಹಾಗೂ ಸಂಘಟಕ ವ್ಯಕ್ತಿ. ಇತಿಹಾಸ ಕಾಲದಲ್ಲೆಲ್ಲ ನಮ್ಮ ಸಮಾಜದಲ್ಲಿ ಈ ಗೃಹಸ್ಥ 
ಧರ್ಮವು ಯಶಸ್ವಿಯಾಗಿ ನಡೆದುಕೊಂಡು ಬಂದಿದೆ. ಆದರೆ ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ 
ಅದು ಹೊಂದಿಕೊಂಡಿಲ್ಲ. ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಾಗಿಯೇ ಅದು ಆತ್ಮಚಿಂತನಾಸಕ್ತವಾಗಿ, 
ತಾನು ಇನ್ನಷ್ಟು ವ್ಯಾಪಕವಾದ ಸಾಮಾಜಿಕ ಸಮಷ್ಟಿಯ ಭಾಗ ಮಾತ್ರ ಎಂಬ ಅಂಶವನ್ನು 
ಕಡೆಗಣಿಸುತ್ತಲೇ ಬಂತು. ಆ ಸಾಮಾಜಿಕ ಸಮಷ್ಟಿಯ ವ್ಯಾಪ್ತಿಯು ಯುಗಯುಗಾಂತರಗಳಿಂದ 
ವಿಸ್ತರಿಸುತ್ತಲೇ ಬಂದು, ಇದೀಗ ಅದು ಧರ್ಮವೈವಿಧ್ಯದ, ಭಾಷಾವೈವಿಧ್ಯದ, ವೈವಿಧ್ಯಮಯ 
ದೇಶವಾಗಿ ಪರಿಣಮಿಸಿದೆ. ಹೀಗಿದ್ದರೂ, ಗೃಹಸ್ಮಧರ್ಮವು ಸದಾ ಮೂಲ ರೂಪದಲ್ಲೇ 
ಉಳಿದುಕೊಂಡಿದೆ. ಇತ್ತೀಚೆಗಿನ ಶತಮಾನಗಳಲ್ಲಿ ನಾವು ಅನುಭವಿಸಿದ ರಾಜಕೀಯ ವೈಫಲ್ಯಗಳಲ್ಲಿ 
ಹೆಚ್ಚಿನವುಗಳಿಗೆ ಇದೇ ಕಾರಣ. ಪಾರಲೌಕಿಕ ಪುಣ್ಯಸಂಪಾದನೆಯ ಉದ್ದೇಶದಿಂದ ನಡೆಯುವ 
ಆತ್ಮಚಿಂತನೆಯ ಅತಿರೇಕದ ಫಲವಾಗಿ 'ಗೃಹಸ್ಥ'ನು ಬಹಿಶ್ಚಿಂತನೆಯ ಸಾಮರ್ಥ್ಯಗಳಿಂದಲೂ 
ಹಿತಾರ್ಥಗಳಿಂದಲೂ ಉದ್ಭವಿಸುವ ಸುಭದ್ರ ರಾಜಕೀಯ ರಾಷ್ಟ್ರವನ್ನು ರೂಪಿಸಲು ಅಸಮರ್ಥನಾದ. 
ಅವನ ದೃಷ್ಟಿಯಲ್ಲಿ ಬಹಿರಂಗ ಲೋಕಹಿತಾರ್ಥಗಳೆಂದರೆ, ತನ್ನ ಕುಟುಂಬ ವಲಯಕ್ಕೆ ಮಾತ್ರ 
ಬೇಕಾದ ಧನಸಂಪಾದನೆಯ ಅವಕಾಶಗಳು, ಚಟುವಟಿಕೆಗಳು ಅಷ್ಟೇ. ಅಂಥ ದೋ 
ಅವನಿಗೆ ಲಭಿಸಿರುವುದು ನಿಷ್ಕ್ರಿಯ ಶ್ರದ್ಧೆ, ಶ್ರದ್ಧಾಭಾಸದ ಐಹಿಕತೆ--ಗೀತೆ ತ 
ಅಂತರಂಗ ಬಹಿರಂಗ ಸಂಯೋಗ ಸಮರ್ಥವಾದ ಸತ್ತ್ಯಪೂರ್ಣ ಆಧ್ಯಾತ್ಮಿಕತೆಯಲ್ಲ ಆ ಇ 
ಶ್ರದ್ಧೆಯೂ ಐಹಿಕತೆಯೂ ಸೇರಿಕೊಂಡು, ಅವನ ಹಿತಾರ್ಥಗಳನ್ನು ತಂಗ ನ 

ಭಾರತದ, "ಗೃಡಸ್ಥ'ನನ್ನು ಈ ಜಡಸ್ಥಿತಿಯಿಂದ ಉದ್ಭರಿಸಬೇಕಾಗಿದೆ. ಸ 


CC-0. Jellga di Math Collection. Digitized by eGangotri 


ಕಾಲ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಸ 
ನ್‌ ನೂತನ ಕ್ರತುಶಕ್ತಿಯನ್ನು ತುಂಬಬೇಕಾಗಿದೆ. ಇದೀಗ “ಗೀತೆ'ಯ ಸತ್ತ್ವಪೂರ್ಣ 
ಸ ಕೊಡುಗೆ, ಎ ವಿವೇಕಾನಂದರ ವ್ಯಾಪಕವಾದ 'ಪ್ರಯೋಗಸಿದ್ಧ ವೇದಾಂತ: 
ತತ್ತ್ವದ ಕೊಡುಗೆ. 

ಈ ತತ್ತ್ವಸ್ಪರ್ಶದಿಂದ, "ಗೃಹಸ್ಥ' ಧರ್ಮದಲ್ಲಿ ಸತ್ವಪೂರ್ಣವಾದ ಆಧ್ಯಾತ್ಮಿಕ ಪರಿವರ್ತನೆ 
ಯಾಗುವುದು. ಕುಟುಂಬವು ಮುಖ್ಯವಾಗಿ ಜೀವವೈಜ್ಞಾನಿಕ ಸಮೂಹ. ಈ ಸಮುದಾಯಕ್ಕೆ ಸೇರಿದವ 
ರನ್ನು ಬದ್ಧಗೊಳಿಸುವುದು ರಕ್ತಬಾಂಧವ್ಯ. ಈಗ ಆತ್ಮೀಯವಾದ ಪ್ರೇಮ ಮತ್ತು ಸೇವಾ ಗುಣಗಳು 
ಇರುವುದೇನೋ ನಿಜ. ಆದರೆ ಈ ಗುಣಗಳು ಆ ರಕ್ತಬಾಂಧವ್ಯದಿಂದ ಪ್ರತಿಬಂಧಿತವಾಗಿ ಸೀಮಿತ 
ವಾಗಿರುತ್ತವೆ. ಆದುದರಿಂದ ಅವು ಆತ್ಮೀಯ ಗುಣಗಳಿಗಿಂತ ಹೆಚ್ಚಾಗಿ ಜೀವವೈಜ್ಞಾನಿಕ ಗುಣಗಳಾಗಿ 
ಅಭಿವ್ಯಕ್ತವಾಗುತ್ತವೆ. ಈ ಗುಣಗಳು ರಕ್ತಬಾಂಧವ್ಯದ ಕುಟುಂಬ ಪರಿಸರದ ಹೊರಗಡೆ ಅಭಿವ್ಯಕ್ತ 
ವಾದಾಗಲೇ ಅವುಗಳ ನೈಜವಾದ ಆಧ್ಯಾತ್ಮಿಕ ಸ್ವಭಾವ ವ್ಯಕ್ತವಾಗುವುದು. ; 

ಇದು ನೈತಿಕ ಪ್ರಜ್ಞೆ. ಈ ಪ್ರಜ್ಞೆ ಮೂಡಿದಾಗ, ಮಾನವ ತನ್ನ ಆಧ್ಯಾತ್ಮಿಕ ವೈಫಲ್ಕ ಉತ್ಕರ್ಷ 
ಸಾರ್ಥಕ್ಕಗಳ ಮೋಹಕ ಪ್ರಸ್ತಾವಕ್ಕೆ ಹೊರಡುತ್ತಾನೆ. ಈ ಕಲ್ಪನೆಯನ್ನು ಶ್ರೀ ರಾಮಕೃಷ್ಣ 
ಪರಮಹಂಸರು ತಮ್ಮ ವಚನವೊಂದರಲ್ಲಿ ಹೀಗೆ ವ್ಯಕ್ತಪಡಿಸುತ್ತಾರೆ : "ನಾನು', “ನನ್ನದು'- 
ಇದು ಮಾಯೆ, "ನೀನು', "ನಿನ್ನದು'--ಇದು ದಯೆ. ಈ ಸ್ಥಿತಿಗೆ ಬೆಳೆದು ಬಂದಾಗ, ಮಾನವನು 
ತನ್ನ ಕುಟುಂಬ ಪರಿಸರದಲ್ಲಿ ವ್ಯವಹರಿಸುವ ಸಂದರ್ಭದಲ್ಲಿ, ಹೊರಗಡೆ ಸಮಾಜದ ಪರಿಸರಕ್ಕೆ 
ತಕ್ಕಂತೆ ಮಿಡಿದು, ಸಹಾನುಭೂತಿಪೂರ್ಣವೂ ಜವಾಬ್ದಾರಿಯುತವೂ ಆದ ರಾಜಕೀಯ ವ್ಯಕ್ತಿತ್ವವನ್ನು 
ರೂಪಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದುತ್ತಾನೆ. ಹಾಗೆ ಸಹಾನುಭೂತಿಯಿಂದ ನಡೆದುಕೊಂಡಾಗ, 
ತನ್ನ ಕುಟುಂಬವನ್ನು "ಸಂಸಾರ'ದ ಜಡತೆಯಿಂದ ಉದ್ಧರಿಸಿ, ಆಧ್ಯಾತ್ಮಿಕ ಶಿಕ್ಷಣಸಮೃದ್ಧಿಗೆ ನಿಲಯ 
ವನ್ನಾಗಿ ಮಾರ್ಪಡಿಸುತ್ತಾನೆ ; ಆತ್ಮದ ಚೈತ್ಯವಾಗಿದ್ದ ತನ್ನ ದೇಹವನ್ನು ಆಧ್ಯಾತ್ಮಿಕ ವಿಕಾಸದ 
'ಕುರುಕ್ಷೇತ್ರ'ವನ್ನಾಗಿಯೂ ಪರಿವರ್ಶಿಸುತ್ತಾನೆ. ಇದುವೇ ರಾಜಕೀಯ ಮತ್ತು ನೈತಿಕ ಘಟಕದ್ವಯ 
ದಿಂದ ಕೂಡಿದ ಪೌರತ್ವದ ಆಧ್ಯಾತ್ಮಿಕ ಗುಣವಿಶೇಷ. 

ಸಂವಿಧಾನವು ಗೊತ್ತುಪಡಿಸಿದ ವಯೋಪ್ರಾಪ್ತಿಯೊಡನೆ ಯಾರಿಗೇ ಆದರೂ ರಾಜಕೀಯ ಪೌರತ್ವ 
ಪ್ರಾಪ್ತಿಯಾಗುವುದು. ಹುಟ್ಟಿದೊಡನೆಯೇ ನಾವು "ಕ್ಕೂ'ನಲ್ಲಿ ನಿಂತಿರುತ್ತೇವೆ. ಈಗಿನ ನಿಯಮದಂತೆ 

ನಮಗೆ ಇಪ್ಪತ್ತೊಂದು ವರ್ಷ ವಯಸ್ಸು ತುಂಬಿದೊಡನೆ, ಅಥವಾ ಮುಂಚೆ ಎಂದಾದರೊಮ್ಮೆ 
ಬರಬಹುದಾದ ನಿಯಮದಂತೆ, ಕೇವಲ ಹದಿನೆಂಟು ವರ್ಷ ವಯಸ್ಸು ತುಂಬಿದೊಡನೆ, ನಾವು 
ತಾತ ನು ಆದರೆ, *ಸ್ವಾತಂತ್ರ್ಯ', 'ಹೊಣೆಗಾರಿಕೆ'--ಇವೆರಡು ಗುಣಗಳನ್ನು ನಾವು 
ಗಳಿಸಿಕೊಂಡಾಗಲೇ ನಾವು ಪೌರರಾಗತಕ್ಕದ್ದಂದು ನೈತಿಕ ಪ್ರಜ್ಞೆ ಅಪೇಕ್ಷಿಸುವುದು. ಇವು ಆಧ್ಯಾತ್ಮಿಕ 
ಎ ವ್ಯಕ್ತಿಯೊಬ್ಬನಲ್ಲಿ ಈ ಗುಣಗಳು ಮೂಡಿದಾಗ, ಆ ವ್ಯಕ್ತಿಯ ಆಧ್ಯಾತ್ಮಿಕ ಸಮುನ್ನತಿ 
್ರಾರಂಭವಾಯಿತೆಂದೂ ಆತ ಇಲ್ಲವೆ ಆಕೆ ತನ್ನ "ದೈಹಿಕ ಪಕ್ಚತೆ'ಗೆ "ಶಿಕ್ಷಣ ಪಕ್ಕತೆ'ಯನ್ನು ಸೇರಿಸಿ 
ಕೊಂಡಿದ್ದಾನೆಂ(ಳೆಂ)ದೂ ಸೂಚಿತವಾಗುವುದು. 
ಸ ಸ ಹಿಂದೂ ಗೃಹಸ್ಮಧರ್ಮವು ಆಧುನಿಕ ಪೌರಧರ್ಮವಾಗಿ ಬೆಳೆಯಬೇಕಾಗಿದೆ. 
ಹಸ್ಮನ ವ್ಯಕ್ತಿ ದಲ್ಲಿ ಈ ವಿಕಾಸವೂ ಈ ಸಮೃದ್ಧಿಯೂ ಕೂಡಿ ಬಂದಾಗ, ಗೃಹಸ್ಥನು ಸೃಜನಶೀಲ 


ಇ 


ಸಾಮರ್ಥ್ಯದ ಹಾಗೂ ಶೀಲಪಾಟವದ ಪ್ರಬಲ ಕೇಂದ್ರವಾಗಿ ರೂಪಿತವಾಗುತ್ತಾನೆ; ವೇದಾಂತದೃಷ್ಟಿಯ ' 


" ಮಾನವ ಘನತೆ ಗೌರವಗಳ ಪ್ರತೀಕವಾದ ಪ್ರಗತಿಪರ ಸಮಾಜ ವ್ಯವಸ್ಥೆಯ ರಚನೆಗೆ ಶಕ್ತನಾಗುತ್ತಾನೆ. 


CC-0. Jangamwadi Math Collection. Digitized by eGangotri 


ಸ 


ಪ್ರಜಾಪ್ರಭುತ್ವಾತ್ಮಕ ಆಡಳಿತ ತತ್ತ್ವ ಸ 


೨೩. ಸ್ವಜನ ಪಕ್ಷಪಾತದ ಸ್ವರೂಪ 


ಭಾರತದಲ್ಲಿ ರಕ್ತಬಾಂಧವೃದ, ಸ್ವಜನ ಬಾಂಧವ್ಯ ಮತ್ತು ಭಾವುಕತೆಯ ಪ್ರಭಾವವನ್ನು ಪರಿಷರಿಸಿ 
ಮಾನವನು ಆಧ್ಯಾತ್ಮಿಕ ಸ್ವಾತಂತ್ರ್ಯಕ್ಕೆ ಎದ್ದು ಬರತಕ್ಕ ರೀತಿ ಹೀಗೆ. ಆಧ್ಯಾತ್ಮಿಕ ಸ್ವಾತಂತ್ರ್ಯವು 
ಮಾನವನ ಜನ್ಮಸಿದ್ಧ ಹಕ್ಕು. ಅದಕ್ಕಾಗಿ ಶ್ರಮಿಸಿ ಅದನ್ನು ಗಳಿಸಿಕೊಳ್ಳಲು ಸೂಕ್ತ ಜೈವಿಕ ಸಾಮರ್ಥ್ಯ 
ವಿರುವುದು ನಿಸರ್ಗದ ಜೀವರಾಶಿಗಳಲ್ಲಿ ಅವನೊಬ್ಬನಿಗೇ ಸರಿ. ಸ 

ಸಮಾಜದಲ್ಲಿ ಮಾನವನ ಮೇಲೆ ರಕ್ತಬಾಂಧವ್ಯದ ಪ್ರಭಾವವೇ ಇಂದು ಸ್ವಜನಪಕ್ಷಪಾತದಂಥ 
ಸಾಮಾಜಿಕ ಅನಿಷ್ಟಗಳಿಗೆ ಮೂಲಕಾರಣ. ಸ್ವಜನಪಕ್ಷಪಾತವು ವಿಶೇಷವಾಗಿ ಸ್ವಾತಂತ್ರ್ಯಾನಂತರ 
ಉದ್ಭವಿಸಿದ ಗುರುತರ ಸಾಮಾಜಿಕ ಕೇಡುಗಳಲ್ಲೊಂದು ಎಂದು ಭಾರತದ ಪರಿಸ್ಥಿತಿಯನ್ನು ಕಂಡ ' 
ಭಾರತೀಯ ಮತ್ತು ವಿದೇಶೀಯ ವೀಕ್ಷಕರು ಹೇಳಿದ್ದಾರೆ. ರಾಜಕೀಯ ಇಲ್ಲವೆ ಸಾಮಾಜಿಕ ರಂಗದಲ್ಲಿ 
ಅಧಿಕಾರ ಸ್ಥಾನದಲ್ಲಿರುವವರು ವಿದ್ಯಾರ್ಥಿ ವೇತನಗಳಿಗಾಗಲಿ, ನೌಕರಿಗಳಿಗಾಗಲಿ ಅಭ್ಯರ್ಥಿಗಳನ್ನು 
ಆಯ್ಕೆ ಮಾಡಲು ನಿಯೋಜಿತರಾಗಿರುತ್ತಾರೆ. ಇವರು ಅಂಥ ಅಭ್ಯರ್ಥಿಗಳಲ್ಲಿ ತಮ್ಮ ಬಂಧುಗಳಿದ್ದರೆ 
ಅವರು ಕಡಿಮೆ ಯೋಗೃತೆಯವರಾದರೂ, ಅವರನ್ನೇ ಆಯ್ಕೆ ಮಾಡಿರುವ ದೃಷ್ಟಾಂತಗಳು ಅಪಾರ. 
ಈ ರಕ್ತಬಾಂಧವ್ಯವನ್ನು ನಿಯೋಜಕರು ವಾಸನೆಯಿಂದಲೇ ಕಂಡುಹಿಡಿಯಬಲ್ಲವರಾಗಿರುತ್ತಾರೆ. 
ಇಂಥ ಆಯ್ಕೆಗಳಲೆಲ್ಲ ಆಧ್ಯಾತ್ಮಿಕ ಸಮೃದ್ಧಿಯ ನೂತನ ಪೌರಗುಣದ ಬದಲಾಗಿ ಪೂರ್ವದ 
ರಕ್ತಬಾಂಧವ್ಕದಿಂದ ಸಂಕುಚಿತವಾದ ಗೃಹಸ್ಥ ಗುಣವನ್ನೇ ಕಾಣುತ್ತೇವೆ. ಎಲ್ಲ ಬಗೆಯ ಸ್ವಜನ 
ಪಕ್ಸಪಾತವು ಅಧಿಕಾರಾರೂಢ ವ್ಯಕ್ತಿಯ ಆಧ್ಯಾತ್ಮಿಕ ನ್ಯೂನತೆಯನ್ನು ಪ್ರಕಟಿಸುವುದಲ್ಲದೆ, ಸಮಾಜ 
ದಲ್ಲಿ ಅನ್ಯಾಯವನ್ನು ಹೆಚ್ಚಿಸಿ ಸಮಾಜ ರಚನೆಯನ್ನು ದುರ್ಬಲಗೊಳಿಸುತ್ತದೆ. ನ್ಯಾಯ, ಅರ್ಥಾತ್‌ 
ಧರ್ಮ, ಅರ್ಥಾತ್‌ ನೈತಿಕ ಪ್ರಜ್ಞೆ ಮಾನವರನ್ನು ಪರಸ್ಪರ ಒಂದುಗೂಡಿಸಿ ಸಂಘಟಿತ ಸಮಾಜ 
ರಚನೆಗೆ ಕಾರಣವಾಗುವುದು. ಇಟ್ಟಿಗೆಗಳ ರಾಶಿಯೇ ಕಟ್ಟಡವಾಗುವುದಿಲ್ಲವಷ್ಟೆ. ಅದರಂತೆ, ಜನ 
ಜಂಗುಳಿಯೇ ಸಮಾಜವಾಗುವುದಿಲ್ಲ. ಸಮಾಜವ್ಯವಸ್ಥೆಯನ್ನು ಭದ್ರವಾಗಿ ಹಿಡಿದಿರಿಸುವುದು 
"ಧರ್ಮ' ಗುಣ, ನೀತಿಪ್ರಜ್ಞೆ, "ಧಾರಣಾತ್‌ ಧರ್ಮ ಇತ್ಕಾಹುಃ ಧರ್ಮೋ ಧಾರಯತೇ ಪ್ರಜಾಃ'-- 
ಎಂದರೆ ಯಾವುದು ಧರಿಸುವುದೋ ಅದು ಧರ್ಮ. ಧರ್ಮವು (ಸಮಾಜದಲ್ಲಿ)ಪ್ರಜೆಗಳನ್ನು 
ಧರಿಸುವುದು--ಎನ್ನುತ್ತದೆ. “ಮಹಾಭಾರತ.' 


೨೪. ಆನುವಂಶಿಕತೆ ಹಾಗೂ ಆಧ್ಯಾತ್ಮಿಕತೆ 


ಸ್ವಜನ ಬಾಂಧವ್ಯವೂ ರಕ್ತಬಾಂಧವ್ಯವೂ ಸಮಾಜವನ್ನು ಹೆಚ್ಚೆಂದರೆ, ಬಣದ ಇಲ್ಲವೆ 
ಬುಡಕಟ್ಟಿನ ವರೆಗೆ ಧರಿಸೀತು. ಈ ಮಟ್ಟಗಳಲ್ಲೂ ಸಹ, ಗುರುತರವಾದ ಹೆಚ್ಚಿನ ಸಾಮಾಜಿಕ 
ಒತ್ತಡಗಳ ಪರಿಹಾರಕ್ಕೆ ಧರ್ಮದ ಇಲ್ಲವೆ ನೈತಿಕ ಪ್ರಜ್ನೆ ಬೇಕಾಗುತ್ತದೆ. ಯಾವ ನಾಗರಿಕ 
ಸಮಾಜಗಳಲ್ಲೂ ಏಕವಂಶೀಯ ಜನಾಂಗಗಳಿರುವ ಶಕ್ಕತೆಯನ್ನು ಆಧುನಿಕ ಜೀವವಿಜ್ಞಾನ 
ತಳ್ಳಿಹಾಕಿದೆ. ಆದಕಾರಣ, ಏಕವಂಶೀಯ ಮತ್ತು ಬಹುವಂಶೀಯ ರಾಷ್ಟ್ರಗಳ ಜನ ಸಮುದಾಯ 
ಗಳಲ್ಲಿ ಮಾನವ ಸಂಘಟನೆಗೆ ಈ ಅನುವಂಶಿಕ ಬಾಂಧವ್ಯವು ತೀರಾ ನಿರುಪಯುಕ್ತವಾಗುವುದು. 
ಈ ಆಧುನಿಕ ರಾಷ್ಟ್ರಗಳ ಶಕ್ತಿಗೆ ಇವುಗಳ ಜನಸಂಘಟನೆಯೇ ಮೂಲ. ಧರ್ಮಪ್ರಜ್ಞೆಯಲ್ಲೂ 
ಮಾನವ ಸಹಾನುಭೂತಿಯಲ್ಲೂ ಆಯಾ ದೇಶಗಳ ಜನಸಮುದಾಯಗಳು ಪಡೆಯುವ ಸಾಮಾನ್ಯ 
ರಾಜಕೀಯ ಶಿಕ್ಷಣದ ಫಲವೇ ಆ ಬಗೆಯ ಸಂಘಟನೆ. ಇದರಿಂದ, ಸಮಾಜದಲ್ಲಿ ಅಚ್ಚುಕಟ್ಟೂ 
ದೇಶದಲ್ಲೆಲ್ಲ ಜನರಿಗೆ ಮನಶ್ಮಿಕ್ಷಣವೂ ದೇಶದ ಒಳಗಡೆ ಹಾಗೂ ಹೊರಗಡೆ ಸಾರ್ವತ್ರಿಕ ಕಾರ್ಯ 
ದ್ದ ಸಿತಿ ಮೀರಿ ಬೆಳೆ 


ಮೂಸಿ ತ d anqotri 
le ೫ಬಿ, ಸೃತಿಕ ಮತ್ತು 


ಇಬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಬ 
ಆಧ್ಯಾತ್ಮಿಕ ಮೌಲ್ಯಗಳು ಹೆಚ್ಚು ಹೆಚ್ಚಾಗಿ ನಿಸ್ಸರಿಸಿ ಆ ಮೂಲಕ ಆ ಆಕ್ರಮಣ ಪ್ರವೃತ್ತಿಯ 
ಶೋಧನೆ, ಸುಧಾರಣೆಗಳು ನಡೆಯಬೇಕು. ಆದರೆ ಆ ಬಗೆಯ ನೈತಿಕ ಪ್ರಸನ್ನತೆಗೂ ಸ ಕ 
ವಾಗಿ ಸ್ವದೇಶ ಜನರಲ್ಲಿ ನೈತಿಕ ಜಾಗೃತಿ ಪ್ರಸರಣಕ್ಕೂ ಆ ರಾಷ್ಟ್ರಗಳು ಮೊದಲ ಹೆಜ್ಜೆ ಇಟ್ಟಿವೆ _ 
ಎಂಬ ಸಂಗತಿ ಅವು ಮೂಲಭೂತ ಮಾನವ ಸಮಸ್ಯೆಗಳಾದ ಬಡತನ, ಸಾಮಾನ್ಯ ಹಿಂದುಳಿವುಗಳ 
ಪರಿಹಾರಾರ್ಥವಾಗಿ ಮಾನವನ ಆಧ್ಯಾತ್ಮಿಕ ಸಂಪತ್ತನ್ನು ನಿಸ್ಸರಿಸಿರುವುದರಿಂದ ವಿಶದವಾಗುವುದು, 
ಭಾರತದಲ್ಲಿ ಅಲ್ಲೊಬ್ಬರು ಇಲ್ಲೊಬ್ಬರು ಆಧ್ಯಾತ್ಮಿಕವಾಗಿ ವೈಯಕ್ತಿಕ ಪ್ರಗತಿ ಸಾಧಿಸಿರಬಹುದು. 
ಆದರೆ "ಗೃಹಸ್ಥ'ನು ಪೌರ ಸ್ಥಿತಿಯನ್ನು ಸಾಧಿಸಿ ಭಾರತದ ಅಪಾರ ಮಾನವ ಸಂಪದ್ವಿಕಾಸಕ್ಕೆ 
ಅವಶ್ಯವಾಗಿ ಬೇಕಾದ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣದ ಮೊದಲ ಪಾಠವನ್ನು ನಾವು ಸಮಪ್ಪಿಯಾಗಿ 
ಕರಗತಪಡಿಸಿಕೊಂಡಿಲ್ಲ. 


೨೫. ಸತ್ತ್ಯಪೂರ್ಣ ಸೌಜನ್ಯ 

"ಮಾನವ ನಿರ್ಮಾಪಕ ಶಿಕ್ಷಣ'ಕ್ಕೂ 'ಮಾನವ ನಿರ್ಮಾಪಕ ಧರ್ಮ'ಕ್ಕೂ ವಿವೇಕಾನಂದರು 
ನೀಡಿದ ಮಹತ್ವಕ್ಕೆ ಇದೇ ಅರ್ಥ; ಪಾಶ್ಚಾತ್ಯ ದೇಶಗಳು ಗೀತಾನುಯಾಯಿಗಳಾಗಿ ಭಾರತೀಯರಾದ 
ನಮಗಿಂತ ಹೆಚ್ಚು ಮುಂದುವರಿದವರಾಗಿದ್ದಾರೆ, ಎಂದು ಅವರು ಹೇಳಿದ ಮಾತಿಗೂ ಇದೇ 
ತಾತ್ಪರ್ಯ. ಮಾನವನ ರಾಜಕೀಯ ಬೆಳವಣಿಗೆಯಲ್ಲೆಲ್ಲ ಆತನ ನೈತಿಕ ಜಾಗೃತಿ ಸ್ವಕುಟುಂಬ 
ಪರಿಧಿಯನ್ನು ದಾಟಿ ವಿವಿಧ ಪ್ರಮಾಣಗಳಲ್ಲಿ ಪಸರಿಸುವುದು. ಅದರ ಉಪಫಲವಾಗಿ ಸೇವಾ 
ಮನೋಭಾವವೂ ಪ್ರಕಟವಾಗುವುದು. ನಾವು ಸದಾ ಗಹನತತ್ತ್ವ, ಧರ್ಮ, ರಾಜನೀತಿಗಳ ಬಗೆಗೆ 
ದೊಡ್ಡ ದೊಡ್ಡ ಮಾತು ಹೇಳುತ್ತಿರುವುದು ನಿಜವಾದರೂ, ಇಂದು ನಮ್ಮಲ್ಲಿ ರಾಜಕೀಯ ಮತ್ತು 
ನೈತಿಕ ನಿರಕ್ಷರತೆಯೇ ತುಂಬಿದೆ. ಭಾರತದಲ್ಲಿ ಇಂದು ಸಾರ್ವತ್ರಿಕವಾಗಿ ಕಂಡುಬರುವ ಸೇವಾ 
ಮನೋಭಾವದ ಅಭಾವವೇ ಇದಕ್ಕೆ ಸಾಕ್ಷಿ. ಇದರ ಫಲವಾಗಿ, ನಮ್ಮಲ್ಲಿ ಅಭಿಪ್ರಾಯಗಳೂ, 
ನಂಬಿಕೆಗಳೂ ಕಂತೆ ಕಂತೆಯಾಗಿವೆ." ಅವುಗಳನ್ನು ನಾವೆಂದಿಗೂ ಅನುಷ್ಠಾನಕ್ಕೆ ತರುವ ಯೋಚನೆ 
ಮಾಡಿಲ್ಲ. ಅಭಿಪ್ರಾಯಗಳೂ ನಂಬಿಕೆಗಳೂ ಇದ್ದ ಮಾತ್ರದಿಂದ ಏನಾಯಿತು? ಅವು ನಿಷ್ಠಲವೆಂದೂ 
ಅವುಗಳಲ್ಲಿ ಕೆಲವನ್ನಾದರೂ ಅನುಷ್ಠಾನಕ್ಕೆ ತಂದರೆ ಮಾತ್ರವೇ ಸುತ್ತಣ ಸಮಾಜದ ಮೇಲೆ 
ಪ್ರಭಾವಕಾರಿಯಾಗುವ ಪೌರುಷಸಂಪತ್ತು ಸಿದ್ಧಿಸಲು ಸಾಧ್ಯ--ಎಂಬ ಸತ್ಕಾಂಶವನ್ನೂ ನಾವು 
ಇದುವರೆಗೂ ತಿಳಿದುಕೊಂಡಿಲ್ಲ. ಈ ಪೌರುಷ ಸಂಪತ್ತೇ ಸತ್ತ್ಯಪೂರ್ಣ ಸೌಜನ್ಯ. ಇದು ನಿಷ್ಕಲ 
ಸೌಜನ್ಯಕ್ಕಿಂತ ಭಿನ್ನ. ಈ ನಿಷ್ಕಲ ಸೌಜನ್ನಕ್ಕೇ ಆಡಂಬರದ ಸೌಜನ್ಯ ಎಂದು ಹೆಸರು. ಇದು 
ನಮ್ಮಲ್ಲಿ ಹೆಚ್ಚಿನವರ ಸ್ವಭಾನಲಕ್ಷಣ. ಇದೂ ಸಹ, ಧರ್ಮವಿಚಾರಗಳಲ್ಲಿ ನಮ್ಮ ಜನ ಕುದುರೆಯ 
ಮುಂದೆ ಗಾಡಿ ಕಟ್ಟುವುದರ ಪರಿಣಾಮ. ಪೌರುಷ ಸಾಧನೆಯ ಮೂಲಕ ಧರ್ಮದ ತಳಹದಿ 
ಕಟ್ಟಿಕೊಳ್ಳುವ ಮುನ್ನ ಯೋಗಿಸ್ಥಿತಿ ಸಾಧನೆಯ ಉಚ್ಚಧರ್ಮಾದರ್ಶವನ್ನು ಕೈಕೊಂಡವು. ನಮ್ಮ 
ಸೌಜನ್ಮಾಡಂಬರವೆಲ್ಲ ಈ ಉನ್ನತ ಧರ್ಮಾದರ್ಶದ ಅಪಚನದ ಪರಿಣಾಮ. ನಮಗೆ ಆ 
ಪಚನಸಾಮರ್ಥ್ಯವು ಪೌರುಷಪ್ರಾಪ್ತಿಗೆ ನಡೆಯತಕ್ಕ ಸಾಧನೆಯ ಮತು ಅದರ ಸಿದ್ದಿಯ ಮೂಲಕವೇ 
ಬರಬೇಕು. ಸೇವಾ ಬುದ್ಧಿಯು ಪೌರುಷದ ಕ್ಷೇತ್ರವೂ ಹೌದು ; ಫಲವೂ ಹೌದು. 
೨೬. ಸೇವೆಯ ಮನೋಭಾವ ಮತ್ತು ವಿಧಾನ 


ಭಾರತಲ್ಲಿ ಎಲ್ಲೋ ಕೆಲವರನ್ನು ಬಿಟ್ಟರೆ ಹೆಚ್ಚಿನವರು ಈ ಸೇವಾಬುದ್ಧಿಯನ್ನೂ ಸೇವಾ ' 


ಪ್ರವೃತ್ತಿಯನ್ನೂ ಗಳಿಸಿಕೊಂಡಿಲ್ಲ. ಬ್ಯಾಂಕು, ರೈಲ್ವೆ ಟಿಕೆಟ್‌ ಕಚೇರಿ, ಸಚಿವಾಲಯ ಕಚೇರಿ; 
ಮುಂತಾದ ಹೆಚ್ಚಿನ ಕಚೇರಿಗಳಲ್ಲೂ, ಸಂಸ್ಥೆ ಗಳಲ್ಲೂ ಅಧಿಕಾರಿಗಳು ಪ್ಲೌಗ್ಟನನ್ನು ಸಹಾಯಾರ್ಥಿ 
90110. ೨ 


CC-0. Jangamwadi Math ®ol 


” 


ಪ್ರ ಜಾಪ್ರಭುತ್ವಾತ್ಮಕ ಆಡಳಿತ ತತ್ತ್ವ ಹೌ 


ಯಂತಲ್ಲದೆ ಅನಪೇಕ್ಷಿತ ವ್ಯಕ್ತಿಯಂತೆಯೇ ಕಾಯೇನ ಮನಸಾ ವಾಚಾ ಪರಿಗಣಿಸುತ್ತಾರೆ. ತಾವು 
ಅಲ್ಲಿರುವುದೂ ತಾವು ವೇತನ ಪಡೆಯುವುದೂ ತಮ್ಮ ಪೌರಬಾಂಧವರಿಗೆ ನೆರವಾಗುವುದಕ್ಕಾಗಿ 
ಎಂಬ ಅಂಶವನ್ನು ಅವರು ಮರೆತಿರುತ್ತಾರೆ. ಈ ವ್ಯತಿರೇಕವು ನಾವು ವಿದೇಶಗಳಿಗೆ ಹೋದಾಗ 
ಇನ್ನಷ್ಟು ಸ್ಪಷ್ಟವಾಗುವುದು. “ನಿಮಗೆ ಏನು ಮಾಡಬಲ್ಲಿ'?, ಹೇಗೆ ನಿಮಗೆ ನೆರವಾಗಬಲ್ಲೆ ? ಎಂದು 
ಹೇಳುತ್ತ ಅಲ್ಲಿಯ ಜನ ನಿಮ್ಮನ್ನು ಹಸನ್ಮುಖದಿಂದಲೇ ಸ್ವಾಗತಿಸುತ್ತಾರೆ. ಅಮೆರಿಕದಲ್ಲಿ ನನಗೆ 
ಪದೇ ಪದೇ ಈ ಬಗೆಯ ಅನುಭವವಾಗಿದೆ. ವಿಮಾನ ನಿಲ್ದಾಣಕ್ಕೆ ಹೋಗಿ ಮುಟ್ಟುವಾಗ ಒಂದಿಷ್ಟು 
ತಡವಾದರೆ, ವಿಮಾನ ಕಚೇರಿಯ ಅಧಿಕಾರಿ ನಿಮ್ಮ ಬಗೆಗೆ ಸಹಾನುಭೂತಿ ತೋರಿ, ಸರಕು ಪರಿಶೀಲನೆ 
ಮುಂತಾದ ವಿಧಿ ನಿಯಮಗಳನ್ನು ಲಗುಬಗೆಯಿಂದ ಮುಗಿಸಿ, ನಿಮ್ಮನ್ನು ನಿಲ್ದಾಣಕ್ಕೆ ಹೋಗುವ 
ಗಾಡಿಗೆ ಕಳುಹಿಸಿ ಕೊಡುತ್ತಾನೆ. ಭಾರತದಲ್ಲಾದರೋ ನೀವು ತಡವಾಗಿ ಬಂದರೆ ಅಧಿಕಾರಿಗಳು 
ನಿಮ್ಮನ್ನು ಜರೆದಾರು, ನಿಮ್ಮ ಲೋಪಕ್ಕೆ ತಕ್ಕ ಫಲ ಅನುಭವಿಸಬೇಕಾದೀತು. ಬೇರೆ ದೇಶಗಳಲ್ಲಿ 
ಸಂಬಂಧಪಟ್ಟ ಅಧಿಕಾರಿ ಅಂತಹ ಸನ್ನಿವೇಶಗಳಲ್ಲಿ ಸೂಕ್ತ ಕ್ರಮ ಕೈಕೊಂಡು ನಿಮಗೆ ದಾರಿಯಲ್ಲಿ, 
ಏನೋ ತೊಂದರೆಯಾಗಿರಬೇಕು. ಆದುದರಿಂದ ತಡವಾಗಿರಬೇಕು. ಎಂದು ಭಾವಿಸುತ್ತಾನೆ; ನಿಮಗೆ 
ತನ್ನ ನೆರವು ಅವಶ್ಯ ಎಂದುಕೊಳ್ಳುತ್ತಾನೆ. ಪರದೇಶಗಳಲ್ಲಿ ಇದು ನಿತೃಸ್ಥಿತಿ. ಇದೇ ನಿತೃಸ್ಥಿತಿ ನಮ್ಮ 
ದೇಶದಲ್ಲೂ ಎಂದು ಬಂದೀತು? ಅದು ಬಂದಾಗ, ಪ್ರಸ್ತುತ ವಿಷಯವಾದ ಭಾರತೀಯ ವ್ಯಕ್ತಿತ್ವದ 
ಆಧ್ಯಾತ್ಮಿಕ ಸಮೃದ್ಧಿಯನ್ನು ಅದು ಪ್ರತಿಬಿಂಬಿಸುವುದಿಲ್ಲವೆ ? 
೨೭. ಪ್ರಬುದ್ಧ ಹಾಗೂ ಅಪ್ರಬುದ್ಧ ದಾನ ಬುದ್ಧಿ 
ಈ ಬಗೆಯ ಆಧ್ಯಾತ್ಮಿಕ ಸಮೃದ್ಧಿ ನಮ್ಮ ಅನ್ಕೋನ್ಯ ಮಾನವ ಸಂಬಂಧಗಳ ಎಲ್ಲ ಅಂಶಗಳ 
ಮೇಲೂ ಹಿತಕರ ಪ್ರಭಾವ ಬೀರೀತು. ಉದಾಹರಣೆಗೆ, ದಾನ ಪ್ರವೃತ್ತಿಯನ್ನು--ತಾತ್ರಾಪಿ ಶ್ರೀಮಂತರ 
ದಾನಪ್ರವೃತ್ತಿಯನ್ನು--ತೆಗೆದುಕೊಳ್ಳಿ. ಪರಹಿತದೃಷ್ಟಿಯಿಂದ ದಾನಕೊಡುವ ಎಲ್ಲೋ ಕೆಲವರು 
ಶ್ರೀಮಂತರನ್ನು ಬಿಟ್ಟರೆ ಹೆಚ್ಚಿನವರ ದಾನವು ತೀರಾ ಅಪ್ರಬುದ್ಧವಾಗಿರುತ್ತದೆ. ಸಹಾಯಕ್ಕಾಗಿ 
ಬಂದವರ ನಿಕಟ ನಿವಾರಣೆಗಿಂತ ಹೆಚ್ಚಾಗಿ ಸ್ವಾರ್ಥದೃಷ್ಟಿ ಪುಣ್ಮಸಂಪಾದನೆಯೇ ಅವರ ದಾನದ 
ಉದ್ದೇಶವಾಗಿರುತ್ತದೆ. ಹೆಚ್ಚಾಗಿ ಅವರ ದಾನವು ಮನಸ್ಸಿಲ್ಲದ ಮನಸ್ಸಿನಿಂದ ಒತ್ತಾಯಕ್ಕೆ ಕಟ್ಟು 
ಬಿದ್ದು ಕೊಡುವ ದಾನ ; ಸೌಜನ್ಮವಿಲ್ಲದ ದಾನ; ಅನುಕಂಪವಿಲ್ಲದ ದಾನ ; ಧನಿಕ ಗುಲಾಮನೊಬ್ಬ 
ಬಡ ಗುಲಾಮನಿಗೆ ಒಂದೆರಡು ಕಾಸು ಎಸೆಯುವಂತೆ, ಚೇತನ ಸ್ವಾತಂತ್ರ್ಯವಿಲ್ಲದೆ ಕೊಡುವ ದಾನ. 
ಒಮ್ಮೆ ಉದ್ದಿಮೆದಾರರೂ ವ್ಯಾಪಾರಸ್ಥರೂ ಇದ್ದ ಸಭೆಯೊಂದರಲ್ಲಿ ನಾನು ಭಾಷಣ ಮಾಡುತ್ತ, 
ಭಾರತದಲ್ಲಿ ನಾವು ದಾನಧರ್ಮಗಳ ರೀತಿಕ್ರಮಗಳನ್ನು ತಿಳಿದಿಲ್ಲ ಎಂದು ಹೇಳಿದ್ದೆ. ಕಲ್ಮಾಣ 
ರಾಜ್ಯದಲ್ಲೇ ಆದರೂ, ದಾನಧರ್ಮ ಮಾಡಬೇಕಾಗುತ್ತದೆ. ಅದು ಸಾರ್ವತ್ರಿಕವಾದ ಅಗತ್ಯದ ಬಗ್ಗೆ 
ವೈಯಕ್ತಿಕ ಪ್ರತಿವರ್ತನೆ. ರಂಗೂನಿನಲ್ಲಿ ಒಮ್ಮೆ ನನಗಾದ ಅನುಭವವನ್ನು ಅವರಿಗೆ ವಿವರಿಸಿದೆ. 
ರಾಮಕೃಷ್ಣ ಶ್ರಮದವರು ಕೆಲವಾರು ದಶಕಗಳ ಕಾಲ ಬರ್ಮಾ ದೇಶದ ರಂಗೂನಿನಲ್ಲಿ ಒಂದು ಆಸ್ಪತ್ರೆ 
ನಡೆಸುತ್ತಿದ್ದರು. ಈ ಆಸ್ಪತ್ರೆ ಬರ್ಮಾ ದೇಶದಲ್ಲೆಲ್ಲ ಅತ್ಯುತ್ತಮವಾಗಿತ್ತು ; ಅತ್ಯಂತ ಜನಪ್ರಿಯ 
ವಾಗಿತ್ತು. ಕೆಲವರ್ಷಗಳ ಹಿಂದೆ ಆ ಬಗೆಯ ಬೇರೆ ಆಸ್ಪತ್ರೆಗಳೊಡನೆ ಈ ಆಸ್ಪತ್ರೆಯೂ ರಾಷ್ಟ್ರೀಕೃತ 
ವಾಗುವವರೆಗೂ ಅದು ಹಾಗೆಯೇ ನಡೆದುಕೊಂಡು ಬಂತು. ಈ ಆಸ್ಪತ್ರೆಯ ನಿರ್ವಹಣೆಗಾಗಿ . 
ರಂಗೂನಿನಲ್ಲಿದ್ದ ಹಿಂದೂ ಬರ್ಮಿಯ, ಬೌದ್ಧ ಮತ್ತು ಐರೋಪ್ಯ ವ್ಯಾಪಾರಸ್ಥರಿಂದ ನಿಧಿಸಂಗ್ರಹ 
ದ್ದವು. ಆಗ ಹಿಂದೂ ವ್ಯಾಪಾರಸ್ಥರ ದಾನ ರೀತಿಗೂ ಬರ್ಮಿಯ ಬೌದ್ಧರು ನೀಡಿದ 
ಟಗ ಅಫಾರು ಊತ ಸೂಡೂಖಬಂತು ಹಿಂದ 6 ಕಡಿದ ಇ 
ೆವೇನೋ ಭಾರಿಯಾಗಿಯೇ ಇತ್ತು. ಬರ್ಮಾ ದೇಶವು ಸ್ವತಂತ್ರವಾಗಿ, ಹಿಂದು 


೧೯೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಬು 


ಭಾರತಕ್ಕೆ ತೆರಳಿದ ಮೇಲಂತೂ ಬರ್ಮಾದ ಬೌದ್ಧ ವ್ಯಾಪಾರಸ್ಥರೇ ಇನ್ನಷ್ಟು ಕೊಡುಗೈಯ 
ದಾನಿಗಳಾದರು; ಆದರೆ ದಾನವಿಧಾನದ ವಿಚಾರದಲ್ಲಿ ಇವೆರಡು ಪಂಗಡಗಳೊಳಗಿನ ಅಂತರವೇನೋ 
ಬಹಳವಾಗಿಯೇ ಉಳಿಯಿತು. ವಾಗ್ದಾನ ಮಾಡಿದ ಹಣದ ಸಂಗ್ರಹಣಕ್ಕೆ `ಹಿಂದೂ ವ್ಯಾಪಾರಸ್ಥರ 
ಮನೆಗೆ ಹೋದಾಗ, ಹೆಚ್ಚಾಗಿ ಸಿಗುವ ಸ್ವಾಗತವಚನ; “ನಾಳೆ ಬನ್ನಿ'. ಬರ್ಮಾದ ಬೌದ್ಧ ವ್ಯಾಪಾರಿಗಳ 
ಮನೆಯಲ್ಲಿ ಹೀಗಾಗುವುದು ವಿರಳ. ಅವರು ನಿಮ್ಮನ್ನೇ ಕಾದುಕೊಂಡಿದ್ದರೇನೋ ಎಂಬ ಕಲ್ಪನೆ 
ಮೂಡಿಸುತ್ತಾರೆ. ವಾಗ್ದಾನ ಮಾಡಿದ ಹಣವನ್ನು ಭಕ್ತಿಯಿಂದ ಸಮರ್ಪಿಸುತ್ತಾರೆ. ಅವರದು 
ಬುದ್ಧೋಪದೇಶದ ಅನುಸರಣೆ. ದಾನದ ಬಗೆಗೆ ತೈತ್ತಿರೀಯೋಪನಿಷತ್ತು ನೀಡಿದ ಬೋಧನೆಯನ್ನು 
ಅವರು ಹಿಂದುಗಳಿಗಿಂತ ಚೆನ್ನಾಗಿ ಅನುಸರಿಸುತ್ತಾರೆ. 

ಶ್ರದ್ಧಯಾ ದೇಯಮ್‌ ; ಅಶ್ರದ್ಧಯಾ ಅದೇಯಮ್‌ ; 

ಶ್ರಿಯಾ ದೇಯಮ್‌ ; ಪ್ರಿಯಾ ದೇಯಮ್‌ ; ಭಿಯಾ ದೇಯಮ್‌ ; 

ಸಂವಿದಾ ದೇಯಮ್‌-- 

ಕೊಡುವುದನ್ನು ಶ್ರದ್ದೆಯಿಂದ ಕೊಡಬೇಕು. ಶ್ರದ್ಧೆಯಿಲ್ಲದೆ ಕೊಡಲಾಗದು. ಮುಕ್ತ ಹಸ್ತ 

ದಿಂದ ಕೊಡು. (ನಿಮ್ಮ ದಾನವು ಆ ಉದ್ದೇಶಕ್ಕೆ ಸಾಕಾಗಲಾರದೇನೋ ಎಂಬ) ಭೀತಿಯಿಂದ 

ಹೊಡೆ. (ದಾನದ ಉದ್ದೇಶವೇನು ? ಸಮಾಜಕ್ಕೆ ಅದರ ಉಪಯುಕ್ತತೆಯೇನು ? ಎಂಬ) 

ತಿಳಿವಳಿಕೆಯಿಂದ ದಾನ ಕೊಡು. 

ಎಷ್ಟೊಂದು ಸುಂದರವಾದ ಕಲ್ಪನೆಗಳು? ಜಡಪುಣ್ಕ ಸಂಪಾದನೆಯಲ್ಲೇ ತೃಪ್ತರಾಗಿ, ಸತ್ತ್ವ 
ಪೂರ್ಣ ಆಧ್ಯಾತ್ಮಿಕತೆಯ ಸಾಧನೆಗೆ ಶ್ರಮಿಸದೆ, ಈ ಔಪನಿಷದಿಕ ಮಾರ್ಗವನ್ನು ಬಿಟ್ಟು ನಾವು 
ಅದೆಷ್ಟು ದೂರ ಸರಿದಿದ್ದೇವೆ? ಹಣದ ವೆಚ್ಚವೇ ಅರ್ಥಶಾಸ್ತ್ರದ ಗತಿವಿಜ್ಞಾನ. ಹಣಗಳಿಸುವುದಕ್ಕಿಂತ 
ಹೆಚ್ಚಾಗಿ, ಅದನ್ನು ವಿಚಕ್ಷಣತೆಯಿಂದ ವೆಚ್ಚ ಮಾಡುವುದೇ ಹೆಚ್ಚು ಕಷ್ಟ, ಹೆಚ್ಚು ಮುಖ್ಯ--ಎಂಬ 
ಅಂಶವನ್ನು ನಮ್ಮ ಸಿರಿವಂತರು ತಿಳಿಯಬೇಕು. ಯಾವುದೋ ಸಮಾಜಸೇವಾ ಯೋಜನೆಗೆ ನಿಧಿ _ 
ಸಂಗ್ರಹಕ್ಕಾಗಿ ಯಾವೊಬ್ಬ ವೃಕ್ತಿಯಾಗಲಿ ಯಾವುದೇ ಸಂಸ್ಥೆಯಾಗಲಿ ಅವರ ಬಳಿಗೆ ಬಂದರೆ, ಅವರು 
ತಮ್ಮಲ್ಲಿ ಮಿಕ್ಕಿರುವ ಹಣದ ಸದುಪಯೋಗಕ್ಕೆ ಸದವಕಾಶ ದೊರೆತಂತಾಯಿತು ಎಂದು ಭಾವಿಸಿಕೊಳ್ಳ 
ಬೇಕು. ತಮ್ಮ ಬಳಿ ಹಣವಿದ್ದರೂ, ಇಲ್ಲದೆ ಹೋದರೂ, ಬೇರೇನಾದರೂ ಉದ್ದೇಶಕ್ಕಾಗಿ ಈಗಾಗಲೇ 
ಅಲ್ಪಕಾಣಿಕೆ ಸಲ್ಲಿಸಿದ್ದರೂ ಸಹ, ದಾನಾರ್ಥಿಯಾಗಿ ಬಂದವರನ್ನು ನಗುಮೊಗದಿಂದ ಬರಮಾಡಿ 
ಕೊಂಡು, ಅವರ ಸತ್ಕಾರ್ಯಕ್ಕೆ ಮೆಚ್ಚಿಗೆ ಸೂಚಿಸಿ, ಆ ಉದಾತ್ತ ಮಾನವಸೇವಾ ಕ್ಷೇತ್ರದಲ್ಲಿ 
ವ ನನಗಂತೂ ಕಾಲಾವಕಾಶವಿಲ್ಲ, ನಿಮಗಾದರೂ ಯಶಸ್ಸು ಬರಲಿ--ಎಂದು ಹಾರೈಸಿ 

್ಯಡಬಹುದಾಗಿದೆ. ಅಮೆರಿಕದ ಶ್ರೀಮಂತ ವರ್ಗದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಮನೋ 
ಭಾವ ಇದು. ಭಗವಂತನನ್ನು ಸರ್ವಾತ್ಮನಾ ಪ್ರೀತಿಸಬೇಕು, ನೆರೆಹೊರೆಯವರನ್ನು ಆತ್ಮೌಪಮ್ಯ 
ದೃಷ್ಟಿಯಿಂದ ಪ್ರೀತಿಸಬೇಕು ಎಂದು ಯೇಸು ಕೊಟ್ಟ ಉಪದೇಶದ್ವಯದಲ್ಲಿ ಅಮೆರಿಕದ ಜನರು 


ಮೊದಲ ಉಪದೇಶವನ್ನು ಕೈಬಿಟ್ಟರೂ-_ಎರಡನೆ ಎ ರೆ 
Hl ಯದನ್ನು ಅದ್ಬುತವಾಗಿ ಅನುಸರಿಸುತ್ತಾರ. 
ಮೊದಲನೆಯದು ಅವರ ತಲೆಗೆ ಹತ್ತುವುದಿಲ್ಲವಂತೆ. ದ 


೨೮. ಗೀತೆಯ ಆಡಳಿತ ತತ್ತ್ವ 
ಸಮಾಜದ ಹಾಗೂ ರಾಷ್ಟ್ರದ ತತ್ತ್ವಕ್ಕೆ ತಕ್ಕಂತೆ ಆಡಳಿತ ತತ್ತ್ವವೂ ವೃತ್ಯಾಸ ಹೊಂದುವುದು. 


ಬಗೆ ; ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತೊಂದು ಬಗೆ, ಪ್ರಜಾಪಭುತ್ತಾತ ಕ ಆಡಳಿತ ತತ್ತನ 
CC-0. Jangamwadi Math Collection. Digifized ೫5641 


ಮಾನವ ವ್ಯಕ್ತಿತ್ವದ ಅವಿಚ್ಛೇದ್ಯವೂ ಘನತೆ ಗೌರವಗಳಿಂದಲೂ ಅವುಗಳ ಪೋಷಣಾಸಕಿ ಯಿಂದಲೂ 
ಲಭಿಸುವುದಾಗಿದೆ. ಆ ತತ್ತ್ವದ ಸಾರಾಂಶ ಇಷ್ಟು- ಮಾನವನು ಮುಖ್ಯವಾಗಿ ಶಿಕ್ಷಣೀಯ; ಅವನಲ್ಲಿ 
ಸಹಜ ದುಷ್ಪತೆಯಿಲ್ಲ. ಸಾಮಾಜಿಕ ಪರಿವರ್ತನೆಯನ್ನು ಸುವ್ಯವಸ್ಥಿತ ರೀತಿಯಲ್ಲಿ, ಶಾಂತಿಯುತವಾಗಿ 
ರಕ್ತ ಪಾತವಿಲ್ಲದೆ, ವಿಚಾರ ವಿನಿಮಯದಿಂದ ಆಗಮಾಡಿಸಲು ಸಾ ಸ 

ಗೀತೆಯು ಈ ತತ್ತ್ವದ ಬಗೆಗೆ ನಮಗೆ ಆಳವಾದ ಪರಿಜ್ಞಾನ ನೀಡಿದೆ ; ಉತ್ತರಬಾದಧ್ಮರಾದ 
ಎಲ್ಲರಿಗೂ ಈ ತತ್ತ್ವದ ಉಪಯುಕ್ತತೆಯನ್ನು ತಿಳಿಸಿದೆ. ನಮ್ಮ ಆಡಳಿತಗಾರರು ಈ ಉತ್ತರಬಾಧ್ಮ 
ವರ್ಗಕ್ಕೆ ಸೇರಿದವರು. ತತ್ತ್ವವು ಒಂದು ದೀಪವಿದ್ದಂತೆ. ಅದು ನಮ್ಮ ದಾರಿಗೆ ಬೆಳಕು ನೀಡುವುದು. 
ಒಬ್ಬನೇ ವ್ಯಕ್ತಿ ಯಾದರೆ, ಅವನ ದಾರಿಗೆ ಬೆಳಕು ಬೀರಲು ಪುಟ್ಟ ಕೈದೀವಿಗೆ ಸಾಕು. ಆದರೆ 
ಜನಸಮುದಾಯ ಅಪಾರವಾಗಿದ್ದರೆ, ಅದರ ಮಾರ್ಗ ದರ್ಶನಕ್ಕೆ ಪ್ರಬಲವಾದ ಪ್ರಕಾಶ ಬೇಕಾಗುತ್ತದೆ. 
ಅದೇ ರೀತಿ, ಪೌರನೊಬ್ಬನ ಬಾಳನ್ನು ಬೆಳಗಲು ಸಾಧಾರಣ ತತ್ತ್ವದರ್ಶನವೇ ಸಾಕು. ಆದರೆ, 
. ಸಮಾಜದ ಹೊಣೆ ಹೊತ್ತವನ ಜೀವನ ಕಾರ್ಯಗಳ ಮಾರ್ಗದರ್ಶನಕ್ಕೆ ಅಸಾಧಾರಣ ತತ್ತ್ವದೀಪ 
ಅವಶ್ಶವಾಗುವುದು. ಈ ಅಸಾಧರಣ ತತ್ತ್ವದ ಸ್ವರೂಪವೇನು ? ವ್ಯಾಪ್ತಿಯೆಷ್ಟು ? 

ಶಂಕರಾಚಾರ್ಯರು ತಮ್ಮ ಗೀತಾತಾತ್ಸರ್ಯಕ್ಕೆ ಬರೆದ ಅನುಪಮ ಪೀಠಿಕೆಯಲ್ಲಿ ಈ ತತ್ತ್ವದ 
ಸ್ವರೂಪ ವ್ಯಾಪ್ತಿಗಳನ್ನು ಸೂಚಿಸುವ ಎರಡು ವಾಕ್ಕಗಳಿವೆ ॥] 

ವೇದಾಂತವು ಸುಸಂಘಟಿತವಾದ ಇಬ್ಬಗೆಯ ಧರ್ಮತತ್ತ್ವ.-ಬಹಿರ್ಮುಖ'ಪ್ರವೃತ್ತಿ'ಯೂ 

ಅಂತರ್ಮುಖ "ನಿವೃತ್ತಿ'ಯೂ ಸೇರಿ ಘಟಿಸಿದ ಇಬ್ಬಗೆಯ ಧರ್ಮ ತತ್ತ್ವ. ಇವೆರಡು 

ಸೇರಿ ಲೋಕ ಸಂಸ್ಥೆಗೆ ಸಾಧನವಾಗುತ್ತವೆ ಏಕೆಂದರೆ ಇವುಗಳೇ ಸರ್ವಪ್ರಾಣಿಗಳ "ಅಭ್ಕದಯ" 

ಸಿದ್ದಿಗೆ-ಎಂದರೆ ಲೌಕಿಕ ಕಲ್ಮಾಣಕ್ಕೂ , "ನಿಃಶ್ರೇಯಸ ಸಿದ್ದಿಗೆ-ಎಂದರೆ ಆಧ್ಯಾತ್ಮಿಕ ಸಮೃದ್ಧಿ 

ಸಾರ್ಥಿಕ್ಕಕ್ಕೂ ಸಾಧನಗಳು. 

ತತ್ತ್ವದರ್ಶನ ಎಂದರೆ ಜೀವನದ ನಿತ್ಕದರ್ಶನ, ಸಮಷ್ಟಿದರ್ಶನ. ರಾಜಕೀಯ, ಅರ್ಥಶಾಸ್ತ್ರ, 
ಕಲೆ, ನೀತಿ, ಧರ್ಮ--ಇವುಗಳೆಲ್ಲ ಬಾಳನ್ನು ಅಂಶಾಂಶವಾಗಿ ಪರಿಶೀಲಿಸುತ್ತವೆ. ಆದಕಾರಣ, ಅವು 
ಮಾನವ ವಿಜ್ಞಾನದ ವಿಭಾಗಗಳಾಗುತ್ತವೆ. ಅದೇ ರೀತಿ ಭೌತ ವಿಜ್ಞಾನ, ಖಗೋಳವಿಜ್ಞಾನ, ರಸಾಯನ 
ವಿಜ್ಞಾನ, ಜೀವವಿಜ್ಞಾನಾದಿಗಳು ಪ್ರಕೃತಿಯ ಒಂದೊಂದು ಭಾಗವನ್ನು ಮಾತ್ರ ಪರಿಶೀಲಿಸುತ್ತವೆ ; 
ಆದುದರಿಂದ ಅವು ಭೌತ ಪ್ರಕೃತಿ ವಿಜ್ಞಾನ ವಿಭಾಗಗಳಾಗುತ್ತವೆ. ವೇದಾಂತದಲ್ಲಿ ವಿವಕ್ಸಿತವಾಗುವ 
"ಬ್ರಹ್ಮವಿದ್ಯೆ'ಯು ವಿಜ್ಞಾನಗಳಲ್ಲೆಲ್ಲ ಶ್ರೇಷ್ಠ ವಿಜ್ಞಾನ--ಮುಂಡಕೋಪನಿಷತ್ತು ತಿಳಿಸಿರುವಂತೆ, 
'ಸರ್ವವಿದ್ಯಾ ಪ್ರತಿಷ್ಕಾ.' ಅದು ಭೌತಪ್ರಕೃತಿ ವಿಜ್ಞಾನಗಳ ಮತ್ತು ಮಾನವ ಪ್ರಕೃತ ವಿಜ್ಞಾನಗಳ 
ಸಂಯೋಗ. ಗೀತೆಯು "ಯೋಗ ಶಾಸ್ತ್ರ'--ಯೋಗದ ವಿಜ್ಞಾನ, ತಂತ್ರ. ಗೀತೆಯ ಪ್ರತಿಯೊಂದು 
ಅಧ್ಯಾಯದ ಸಮಾಪ್ತಿವಾಕ್ಕ ತಿಳಿಸುವಂತೆ, ಆ ಬ್ರಹ್ಮವಿದ್ಯೆಯೇ ಯೋಗದ ಮೂಲ. 

ಗೀತೆಯಲ್ಲಿರುವ ಆಡಳಿತ ತತ್ತ್ವಪ್ರತಿಪಾದನೆಯು ಈ ತರ್ಕಸಿದ್ಧವಾದ ವ್ಯಾಪಕದರ್ಶನವನ್ನು 
`` ಆಧರಿಸಿರುವುದಾಗಿದೆ. ಜಡವೃಷ್ಟಿಯಾಗಿದ್ದ ಆಡಳಿತಗಾರನು ಈ ತತ್ತ್ವಸ್ಪರ್ಶನದ ಫಲವಾಗಿ ಸಿಯ 
ವೈಕ್ತಿಯಾಗಿ ಮಾರ್ಪಡುತ್ತಾನೆ ; ಇತಿಹಾಸದ ಕೈಗೊಂಬೆಯಾಗಿದ್ದವನು ಇತಿಹಾಸದ ನಿರ್ಮಾಪಕ 
ನಾಗುತ್ತಾನೆ ; ಪ್ರಜೆಯಾಗಿದ್ದವನು ರಾಜನಾಗುತ್ತಾನೆ. ಸಂಸ್ಕೃತದಲ್ಲಿ "ರಾಜರ್ಷಿ" ಎಂಬ ಪದವಿದೆ. 
ಅದು ಗೀತೆಯ ಚತುರ್ಥಾಧ್ಯಾಯದಲ್ಲಿ ಬರುವ ಪದ. ನಮ್ಮಲ್ಲಿ ಹಿಂದೂ ಜನರನೇಕರಿಗೆ ಈ 
ಪ್ರಸಿದ್ಧ ಶಬ್ದದಿಂದ ವಿಲಕ್ಷಣವಾದ ಮಸುಕು ಮಸುಕಾದ ವಿಚಿತ್ರವಾದ ಏನೇನೋ ವಿಪರೀತಾರ್ಥಗಳು 
ಹೂರಡುತ್ತವೆ.. ಈ ವಿಪರೀತಾರ್ಥಗಳನ್ನೆಲ್ಲ ಮನಸ್ಸಿ ನಿಂದ ತೊಡೆದುಹಾಕಬೇಕು. ಆಗಲೆ ವು 
ಅನುಮೇಯವೂCH GES Veo *ರಾಜಪಿಸುಪದವನ್ನು 


೧೯೧ 


ಎಂವಿ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಸ 
ಚಾರ್ಯರು, "ರಾಜಾನಃ ಚ ತೇ ಜಷಯಃ ಚ'- ರಾಜರೂ ಯಷಿಗಳೂ ಆಗಿರುವವರು- ಎಂದು 
ವಿವರಿಸುತ್ತಾರೆ. ಹಾಗೆಂದರೇನು ? ಅರಸರು, ಎಂದರೆ ಕಿರೀಟಧಾರಿಗಳಾದ ಅರಸರು ಇಂದಿಲ್ಲ, 
ನಮ್ಮದು ಇಂದು ಗಣರಾಜ್ಯ. ಆದುದರಿಂದ ವಾಚ್ಯಾರ್ಥದಲ್ಲಿ, ರಾಜಪದವಿಯ ಬಹಿರುಪಾಧಿಗಳಿಂದ 
ಹೊರಡುವ ಅರ್ಥದಲ್ಲಿ, ಇಂದು ರಾಜರಿಲ್ಲ. ಹಾಗಿದ್ದರೆ ಈ ಮೂಲಾರ್ಥದ ರಾಜ ಯಾರು ? 
ಸಾವಿರಾರು ಜನರ ಸುಖಕಲ್ಮಾಣಗಳು ಯಾರನ್ನು ಅವಲಂಬಿಸಿರುತ್ತವೆಯೋ ಅವನೇ ರಾಜ. ಸಂಸ್ಕೃತ 
ಪರಿಭಾಷೆಯಲ್ಲಿ "ರಾಜ' ಎಂಬ ಪದಕ್ಕೆ ಇದೇ ಅರ್ಥ--`ರಾಜತೇ', "ವಿರಾಜತೇ' ಎಂದರೆ "ವಿರಾಜಿಸು 
ವವನು' ಯಾರೋ--ಉತ್ತರ ಬಾಧ್ಯತೆಯಲ್ಲಿ ವಿರಾಜಿಸುವವನು ಯಾರೋ ಅವನೇ ರಾಜ, 
ಏಸುಕ್ರಿಸ್ತ ಹೇಳಿದಂತೆ ಅಂಥವನಲ್ಲಿ ಇರುವ ಬೆಳಕು ಮರೆಯ ಬೆಳಕಲ್ಲ--ಅದು ಸುತ್ತಲೂ 
ಪ್ರಕಾಶಬೀರಲು ಅನುಕೂಲವಾದ ದೀಪಸ್ತಂಭದಲ್ಲಿರುವ ಬೆಳಕು. ಈ ಅರ್ಥದಲ್ಲಿ ಮನೆಯೊಳಗೆ 
ತಂದೆ ತಾಯಂದಿರೂ ರಾಜರು; ಆಡಳಿತಗಾರನೂ ರಾಜ; ಮಂತ್ರಿಯೂ ರಾಜ; ಉದ್ಯಮಪತಿಯೂ 
ರಾಜ. ಏಕೆಂದರೆ, ಅವರನ್ನೇ ಸಾವಿರಾರು ಜನರ ಕ್ಲೇಮಾಭ್ಕುದಯವೂ, ಸೌಖ್ಯಾನಂದಗಳೂ 
ಅವಲಂಬಿಸಿರುತ್ತವೆ. ಸ್ವತಂತ್ರ ಗಣರಾಜ್ಯದಲ್ಲಿ ಪ್ರತಿಯೊಬ್ಬ ಪೌರನೂ ಪ್ರಭುವಾಗಿರುತ್ತಾನೆ, ಸ್ವತಂತ್ರ 
ನಾಗಿರುತ್ತಾನೆ. ಏಕೆಂದರೆ, ಸಾಮಾನ್ಮಾರ್ಥದಲ್ಲಿ ಅವರೆಲ್ಲರೂ ರಾಜರು. ಅಧಿಕಾರವನ್ನೂ, 
ಹೊಣೆಗಾರಿಕೆಯನ್ನೂ ಅವರು ನಿರ್ವಹಿಸುವ ರೀತಿ ಹೇಗೆ ? ಅವರಿಗೆ ಮಾರ್ಗದರ್ಶಕವಾಗಬಲ್ಲ 
ತತ್ತ್ವ ದೃಷ್ಟಿಯೇನು ? ಬೆಳಕು ಯಾವುದು ? ಅದುವೇ ಮಹತ್ತ್ವಪೂರ್ಣ ಪ್ರಶ್ನೆ. 

ಸಾಮಾನ್ಯ ವ್ಯಕ್ತಿ ದಾರಿದೀಪವಾಗಿ ಬಳಸುವ ಸಾಮಾನ್ಯ ತತ್ತ್ವದೀಪದ ಬೆಳಕಿನಲ್ಲಿ ಅವರು 
ನಡೆಯುವುದಾದರೆ, ಅವರು ತಮ್ಮ ಅಧಿಕಾರವನ್ನೂ ಜವಾಬ್ದಾರಿಯನ್ನೂ ಸಮಾಜಕ್ಕೆ ತೊಂದರೆ 
ಯಾಗುವಂತೆ ಸ್ವಪ್ರಯೋಜನಕ್ಕಾಗಿ ಬಳಸಿಕೊಳ್ಳುವ ಸಂಭವವುಂಟು. ಹೆಚ್ಚಾಗಿ ಅವರು ಬಳಸಿಕೊಳ್ಳು 
ವುದೂ ಹಾಗೆಯೇ, ಇದು ಧೀಮಂತಿಕೆಯಲ್ಲ, ಶೃಗಾಲಯುಕ್ತಿ. ಇದು ಪೌರುಷ ಪ್ರಕಾಶವಲ್ಲ. 
ಆದರೆ ಅವರು ತಮ್ಮ ಆಶ್ರಯಿಗಳಾದ ಜನತೆಯ ಜೀವನವನ್ನೂ ಯೋಗಕ್ಷೇಮವನ್ನೂ ಬಯಸುವವ 


ರಾದರೆ, ಅವರ ಅಭ್ಯುದಯ ನಿಶ್ರೇಯಸಗಳಿಗೆ ಮಾರ್ಗದರ್ಶನ ಮಾಡಬಯಸುವವರಾದರೆ, ಅವರಿಗೆ ' 


ಅಸಾಧಾರಣವಾದ ತತ್ತ್ವದೀಪದಿಂದ ಸೂಸುವ ಅಸಾಧಾರಣ ಪ್ರಕಾಶವೇ ಬೇಕಾಗುವುದು. ಈ 
ತತ್ತ್ವದೀಪದ ಬೆಳಕು ಅವರನ್ನು ನೀತಿವೃದ್ಧಿಯ ಹಾಗೂ ಮಾನವ ಹಿತಾಸಕ್ತಿಯ ಕಡಿದಾದ ಒರಟು 
ಮಾರ್ಗದಲ್ಲಿ ಕರೆದೊಯ್ಯುತ್ತದೆ. ಚಾರಿತ್ರ್ಯಪಟುತ್ವದ ಮತ್ತು ಸಮರ್ಪಣೆಯ ಅಸಾಧಾರಣ 
ಓಜೋಶಕ್ತಿ ವರ್ಧಕವಾಗುತ್ತದೆ. ಇದುವೇ ಭುಷಿಪದವಿ ಪ್ರಾಪ್ತಿಗೆ ನಡೆಯತಕ್ಕ “ಸಾಧನೆ”. ಇದುವೇ 
ದೈವೀಗುಣದ ಧೀಶಕ್ತಿ. ಸ 


ಆಡಳಿತಗಾರನಲ್ಲಿ ರಾಜಗುಣ ಬುಪಿಗುಣಗಳ ಸಂಯೋಗ, ಪೌರುಷಗುಣ ದೈವೀಗುಣಗಳೆ 
ಸಂಯೋಗ ಇದುವೇ ಗೀತಾಬೋಧನೆ, ಅಧಿಕಾರವನ್ನೂ ಸಾಮಾಜಿಕ ಹೊಣೆಗಾರಿಕೆಯನ್ನೂ ಚಾರಿತ್ರ್ಯ; 
ಸ್ಪಷ್ಟಚಿಂತನೆ, ನಿಷ್ಠೆ ಮತ್ತು ವ್ಯಾವಹಾರಿಕ ದಕ್ಷತೆ ಇವುಗಳಿಂದ ಬರುವ ಶಕ್ತಿಯೊಡನೆ ಯೋಜಿಸಿ 
ಕೊಂಡಾಗ, ಗೀತೋಪದಿಪ್ಟವಾದ ಈ ವಿಶಿಷ್ಟ ರಾಜರ್ಷಿಯೋಗ ಸಿದ್ಧಿಸುವುದು. ಆದುದರಿಂದ, 
ಶ್ರೀ ಕೃಷ್ಣನು ಗೀತೆಯ ಪ್ರಾರಂಭ ಶ್ಲೋಕಗಳಲ್ಲಿ ಹೀಗೆಂದಿದ್ದಾನೆ ; 


ಈ ಅವ್ಯಯ ಯೋಗವನ್ನು ನಾನು ವಿವಸ್ವಂತನಿಗೆ ಬೋಧಿಸಿದ. ಅವನು ಅದನ್ನು ಮನುವಿಗೆ 

ನ ಷಿ ಷ್ಠ 
ತ ಮನು ಆದನ್ನು ಇಣ್ಞಾಹುವಿಗೆ ಉಪದಚಿಸಿದ. ಹೀಗೆ ಪರಂಪರಾಗತವಾಗಿ ಬಂದ ಈ 
ಗವನ್ನು ರಾಜರ್ಷಿಗಳು ಅರಿತವರಾಗಿದ್ದರು. ಅರ್ಜುನ್ನ ಈ ಮಹತ್ತ್ವದ ಯೋಗದ 
ಜೈ ನಷ್ಟವಾಗಿ ಹೋಯಿತು. ಅದೇ ಪುರಾತನ ಯೋಗವನ್ನು ಈ ಉತ್ತಮ 


ಈಗ' ಕ್ಷನೂ ಸಖನೂ 
33ಸನು CC-0. ನನ್ನ ಭಕ್ತನೂ Math ಸೊ ಆಣ ನಿನಗ ಭೋಧಿಸುತ್ತೇವೆ. 


ಪ್ರಜಾಪ್ರಭುತ್ವಾತ್ಮಕ ಆಡಳಿತ ತತ್ತ್ವ ತ 


೨೯. "ಯೋಗ : ಕರ್ಮಸು ಕೌಶಲಮ್‌' 


ಯುಗಯುಗಾಂತರದಲ್ಲಿ ಈ ಯೋಗ ನಷ್ಟವಾಗಲು ಕಾರಣವೇನು? ಎಂದು ಶಂಕರಾಚಾರ್ಯರು 
ತಮ್ಮ ವ್ಯಾಖ್ಯಾನದಲ್ಲಿಪ್ಪಶ್ನಿಸುತ್ತಾರೆ. ಪ್ರಶ್ನೆಗೆ ಅವರೇ ಹೀಗೆ ಉತ್ತರಿಸುತ್ತಾ ಇದು ದುರ್ಬಲರ 
ಮತ್ತು ಅಜಿತೇಂದ್ರಿಯರ ಕೈಗೆ ಬಿದ್ದುದೇ ಈ ನಷ್ಟಕ್ಕೆ ಕಾರಣ--"ದುರ್ಬಲಾನ್‌ ಅಜಿತೇಂದ್ರಿಯಾನ್‌ 
ಪ್ರಾಪ್ಶ'--ಎನ್ನುತ್ತಾರೆ. ಉನ್ನತ ಸ್ಥಾನಾಪನ್ನರಾದ ಧುರೀಣರಿಗೆ ಸೂಕ್ತ ಶಕ್ತಿಸ್ಸೈರ್ಯಗಳನ್ನು 
ನೀಡುವುದಕ್ಕಾಗಿಯೂ ಅವರು ಯೋಗಶಕ್ತಿ ಸಂಪನ್ನರಾಗಿ ಪ್ರಜಾಕೋಟಿಯನ್ನು ಯಶಸ್ವಿಯಾಗಿ 
ರಕ್ಷಿಸಿ ಪೋಷಿಸಲು ಅನುಕೂಲವಾಗುವಂತೆಯೂ ಅವರಿಗೆ ಯೋಗವಿದೆಯನ್ನು ಶ್ರೀಕೃಷ್ಣ 
ಬೋಧಿಸಿದನೆಂದೂ ಹೇಳುತ್ತಾರೆ. 

ನಾವು ಸ್ವತಂತ್ರರಾದ ಮೇಲೆ, ಭಾರತೀಯ ಪ್ರಶಾಸನ (ಇಂಡಿಯನ್‌ ಅಡ್ಮಿನಿಸ್ಟೇಟಿವ್‌ 
ಸರ್ವಿಸ್‌)ಎಂಬ ಸೇವಾ ವರ್ಗವನ್ನು ಸ್ಥಾಪಿಸಿದೆವು. ಈ ಐ.ಎ.ಎಸ್‌. ಅಧಿಕಾರಿ ವರ್ಗವು ಗೀತೆಯ 
ದ್ವಿತೀಯಾಧ್ಯಾಯದ "ಯೋಗಃ ಕರ್ಮಸು ಕೌಶಲಮ್‌'--ಕರ್ಮದಲ್ಲಿ ದಕ್ಷತೆ, ನಿಪುಣತೆ ಎಂಬ 
ಒಂದು ಮಾತನ್ನು ತನ್ನ ಧ್ಯೇಯ ವಾಕ್ಕವಾಗಿ ಸ್ವೀಕರಿಸಿತು. ಇದು ಐ.ಎ.ಎಸ್‌. ಅಧಿಕಾರಿ ವರ್ಗಕ್ಕೆ 
ಮಾತ್ರವಲ್ಲ, ಆಡಳಿತವರ್ಗ ಸಕಲ ಶಾಖೆಗಳವರಿಗೂ ಉತ್ತರ ಬಾಧ್ಯಸ್ಥಾನದಲ್ಲಿರುವ ಪ್ರತಿಯೊಬ್ಬ 
ರಿಗೂ ಧ್ಯೇಯಮಂತ್ರವಾಗಿರಬೇಕು. ಈ ಮಹತ್ತರ ಯೋಗಶಾಸ್ತ್ರಕ್ಕೆ ಮಾಂತ್ರಿಕ ಗುಣವನ್ನಾಗಲಿ, 
ನಿಗೂಢತೆಯನ್ನಾಗಲಿ ಆರೋಪಿಸಬೇಡಿ. ಅರ್ಜುನ ಗುಹಾವಾಸಿಯಾಗಿರಬೇಕೆಂದಾಗಲಿ, ರಸ್ತೆಯ 
ಬದಿಯಲ್ಲಿ ಪ್ರಾಣಾಯಾಮವನ್ನೋ ಯೋಗಾಭ್ಕಾಸವನ್ನೋ ಮಾಡಬೇಕೆಂದಾಗಲಿ ಶ್ರೀಕೃಷ್ಣ 
ಬೋಧಿಸಿದವನಲ್ಲ. ಆದರೆ ದುರದೃಷ್ಟದಿಂದ, ಹಿಂದೂ ಜನರು ಸಾಮಾನ್ಯವಾಗಿ "ಯೋಗಕ್ಕೆ 
ಕೊಡುವ ಅರ್ಥ ಅಷ್ಟೆ ಅಥವಾ ಅದಕ್ಕೂ ಕಡಿಮೆ. ಈ ಉಜ್ವಲ ಯೋಗಶಾಸ್ತ್ರವನ್ನು ನಾವಿಂದು 
ನಾಶಮಾಡಿದಂತೆಯೇ ಆಗಿದೆ. ಅಂತಹ ವಿಕಲ್ಪನೆಗಳನ್ನೆಲ್ಲ ನಾವಿಂದು ಮನಸ್ಸಿನಿಂದ ತೊಡೆದುಹಾಕಿ, 
ಗೀತಾ "ಯೋಗ'ವನ್ನು ಅರಿತುಕೊಳ್ಳಲು ಮುಕ್ತ ನಿರ್ಮಲ ಮನಸ್ಸಿನಿಂದ ಗೀತಾಭ್ಯಾಸಕ್ಕೆ. 
ತೊಡಗಬೇಕು. ಆದು ಪರಮೋದಾತ್ತ ತತ್ತ್ವ. ಯೋಗಶಾಸ್ತ್ರವು ಲೋಕೋತ್ತರ ಆಚಾರ್ಯ ಪುರುಷನು 
ತನ್ನ ಲೋಕೋತ್ತರ ಶಿಷ್ಠ ಮಹಾನುಭಾವನಿಗೆ ನೀಡಿದ ಉಪದೇಶ. ಆದಕಾರಣ ದುರ್ಬಲರಿಗೆ 
ಅದು ದುರ್ಗ್ರಾಹ್ಮ ತತ್ತ್ವ. 


೩೦ “ತಸ್ಮಾತ್‌ ಯೋಗೀ ಭವಾರ್ಜುನ' 


ಇಂದು ಶ್ರೀ ಕೃಷ್ಣನು ಈ ಭೂಮಿಗೆ ಅವತರಿಸಿ ಬಂದ ಪಕ್ಷದಲ್ಲಿ, ಈ ಹಲವಾರು ಶತಮಾನಗಳ 
ತರುವಾಯ ದೇಶ ಸೇವೆಗಾಗಿ ನಾನಾ ಗಣ್ಯ ಸ್ಥಾನಗಳನ್ನು ಅಲಂಕರಿಸಿ ದೇಶ ಸೇವೆಗೆ ತೊಡಗಿರುವ 
ಭಾರತದ ಅನೇಕಾನೇಕ ತರುಣರು ತನ್ನ ಈ ತತ್ತ್ವ ವಿಶೇಷವನ್ನು ಧೈರ್ಯದಿಂದ ಒರೆಗೆ ಹಚ್ಚಿ 
ಅದರ ಪ್ರಾಮಾಣ್ಯವನ್ನು ಶೋಧಿಸಲಿದ್ದಾರೆಂಬ ಅಂಶವು ಆ ಲೋಕ ಗುರುವಿಗೆ ಪರಮಾನಂದಕರ 
ವಾಗುವುದು. ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶಿಸಿದಂತೆ, ಇಂದು ಅಂಥ ಪ್ರತಿಯೊಬ್ಬ ತರುಣನಿಗೂ 
'ತಸ್ಮಾತ್‌ ಯೋಗೀ ಭವಾರ್ಜುನ'--ಆದುದರಿಂದ, ಅರ್ಜುನ, “ಯೋಗಿ'ಯಾಗು-ಎಂದು 
ಕೆವಿಮಾತು ಹೇಳಿಯಾನು. “ತಸ್ಮಾತ್‌'ಎಂದರೆ "ಆದುದರಿಂದ' ಎಂದರ್ಥ. ಎಂದರೆ, "ಈ ತತ್ತ್ವವು 
ನಿಜವಾಗಿದ್ದರೆ, ನಿಮ್ಮ ಬುದ್ಧಿಗೆ ಇದು ರುಚಿಸುವುದಾದರೆ, ಆಧ್ಯಾತ್ಮಿಕ ಮನೋವೃತ್ತಿಯನ್ನು 
ಬೆಳಸಿಕೊಂಡು ನಮ್ಮ ದೇಶದ ಉದ್ದಾರಕ್ಕೆ ಯತ್ನಿಸಿ' ಎಂದು ಶ್ರೀ ಕೃಷ್ಣ ನಮಗೆಲ್ಲ ಬೋಧಿಸುತ್ತಾನೆ. 
ಈ “ಯೋಗ'ವನ್ನು ಕಚೇರಿಗಳಲ್ಲಿ, ಮನೆಮನೆಗಳಲ್ಲಿ, ಹೊಲಗದ್ದೆಗಳಲ್ಲಿ, ಕಾರ್ಪಾನೆಗಳಲ್ಲಿ, 
ನ್ಯಾಯಪೀಠದಲ್ಲಿ ಇ್ಯುಯಪಾಡಿ ಬರದಲ್ಲಿ ೧ಊಪಡೇಶುಪೇಡಿಕೆಗಳಲ್ಲಿಂಆನುನ್ಯಾನಕ್ಕೆ ತರಬಹು 


ದ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಬು 
ದಾಗಿದೆ. "ಯೋಗ'ವೆಂದರೆ ಆದೊಂದು ವೃತ್ತಿ ಎಂಬ ಭ್ರಮೆಯನ್ನು ತೊಡೆದು ಹಾಕಿ. ಪ್ರತಿಯೊಬ್ಬರೂ 
"ಯೋಗಿ' ಪುರುಷರಾಗಿ ಕೆಲವರು ಪರಿಪೂರ್ಣಯೋಗಿಗಳಾದಾರು, ಇನ್ನು ಕೆಲವರು ಕೊಂಚ ಕಡಿಮ 

ಯೋಗಿಗಳಾದಾರು. ದೈಹಿಕ ಪರಿಮಿತಿಯನ್ನು ಮೀರಿ ನಿಂತು, ಅಂತರಾತ್ಮದ ಸಾರ್ವಕಾಲಿಕ 
ದಿವ್ಮತೆಯನ್ನು ಪ್ರಕಾಶಕ್ಕೆ ತರುವ ಜೈವಿಕ ಶಕ್ತಿ ಪ್ರತಿಯೊಬ್ಬರಿಗೂ ಇದೆ. 

ಈ ತತ್ತ್ವದಲ್ಲಿ ಎರಡು ಶಕ್ತಿ ಪ್ರವಾಹಗಳ ಸಂಗಮವಿದೆ--ಎಂದರೆ "ದರ್ಶನ ಶಕ್ತಿ' ಅನುಷ್ಠಾನ 
ಶಕ್ತಿ'ಗಳ ಸಂಗಮ, ಧ್ಯಾನಶಕ್ತಿ, ಕರ್ಮಶಕ್ತಿಗಳ ಸಂಗಮ. ಈ ಶಕ್ತಿ ಸಂಗಮವು ಶಸ್ತ್ರ ಸಜ್ಜಿತನಲ್ಲದ 
ಯೋಗೇಶ್ವರನಾದ ಸಾರಥಿ ಶ್ರೀ ಕೃಷ್ಣನ ಶಕ್ತಿಯ ಮತ್ತು ಕೃಷ್ಣನ ಮಾರ್ಗದರ್ಶನದಲ್ಲಿ ಧೀರ 
ಕರ್ಮಾಚರಣೆಗೆ ಆಯುಧ ಸಜ್ಜಿತನಾದ ಅರ್ಜುನನ ಶಕ್ತಿಯ ಸಂಗಮವನ್ನು ಸೂಚಿಸುವುದಾಗಿದೆ. 
೩೧. ಉಪಸಂಹಾರ : ಉಜ್ವಲ ಸಂಕಲ್ಪದ ಸ್ಪರ್ಧಾಶಪಥ 

ಇದುವೇ ಭಗವದ್ಗೀತೆಯ ಉಜ್ವಲ ಸಂದೇಶ. ಇದುವೇ ಪರಮೋದಾತ್ತವು ಅತ್ಮಂತ 
ವ್ಯಾವಹಾರಿಕವೂ ಆದ ಆಡಳಿತ ತತ್ತ್ವ. ಉದಾಹರಣೆಗೆ, ಚತುರ್ಥ ಯೋಜನಾ ನಿಧಿಯಿಂದ 
ಸರ್ಕಾರವು ಒಂದು ಜಿಲ್ಲೆಗೆ ಇಪ್ಪತ್ತು ಕೋಟಿ ರೂಪಾಯಿ ಹಣ ಒದಗಿಸಿದೆ ಎಂದು ಭಾವಿಸೋಣ. 
ಆಡಳಿತವು ಈ ಹಣವನ್ನು ಆ ಜಿಲ್ಲೆಯ ಜನತೆಗೆ ಒಂದು ನೂರು ಕೋಟಿ ರೂಪಾಯಿ ಮೌಲ್ಯದ 
ಸೌಲಭ್ಯಗಳನ್ನಾಗಿ ಪರಿವರ್ತಿಸುವುದು. ಇದುವೇ ಯೋಗ; ಇದುವೇ "ಕರ್ಮಸು ಕೌಶಲಮ್‌.' ಹಿಂದೆ 
ಒಂದು ಎಕರೆ ಭೂಮಿಯಲ್ಲಿ ಬೇಸಾಯಗಾರರು ಐನೂರು ಕಿಲೋ ಗ್ರಾಮ್‌ ಆಹಾರ ಧಾನ್ಯ ಬೆಳೆದ 
ಕಡೆ, ಇಂದು ಒಂದು ಸಾವಿರದ ಐನೂರು ಗ್ರಾಮ್‌ ಬೆಳೆಯುತ್ತಾರೆ. ಅದುವೇ "ಯೋಗ'. ಹಿಂದೆ 
ಹರಿಜನರು ಗಿರಿಜನರು ಅಪಮಾನಕ್ಕೂ ದಬ್ಬಾಳಿಕೆಗೂ ಗುರಿಯಾಗಿದ್ದ ಕಡೆ, ಇಂದು ಸಮಾನತೆ 
ಮಾನವ ಗೌರವಗಳು ಕಂಗೊಳಿಸುತ್ತವೆ. ಹಿಂದೆ ಅಜ್ಞಾನಾಂಧಕಾರವೂ ಅಂಧಶ್ರದ್ಧೆಯೂ ಇದ್ದ 
ಕಡೆ, ಇಂದು ಜ್ಞಾನ ಪ್ರಕಾಶವೂ ಸಂಸ್ಕೃತಿಯೂ ಹೊಳೆಯುತ್ತವೆ. ಹಿಂದೆ ಹಲವಾರು ವರ್ಷಗಳಿಂದ 
ದುಷ್ಪುತ್ಯಗಳೂ ವ್ಯಾಜ್ಯಗಳು ಇದ್ದ ಕಡೆ, ಇಂದು ಪರಸ್ಪರ ವಿಶ್ವಾಸವೂ ಸಹಕಾರವೂ ಮೂಡಿವೆ. 
ಹಿಂದೆ ಜಾತೀಯ ಘರ್ಷಣೆ ಸಂಶಯಗಳು ಇದ್ದ ಕಡೆ, ಇಂದು ಶಾಂತಿಯೂ ಸಾಮಾಜಿಕ 
ಸಂಘಟನೆಯೂ ನೆಲಸಿವೆ. ರಾಷ್ಟ್ರನಿರ್ಮಾಣ ಕಾರ್ಯವನ್ನು ಪೂರೈಸುವ ಹಂಬಲದಿಂದ ಸರ್ವ 
ಸಾಧಾರಣವಾದ ರಾಷ್ಟ್ರೀಯ ವ್ಯವಹಾರ ಸಂಹಿತೆ ಸಿದ್ಧವಾಗಬೇಕೆಂದು ಎಲ್ಲ ಜನ ಸಮುದಾಯ 
ಗಳಿಂದಲೂ ಕೂಗೆದ್ದಿದೆ. ಒಟ್ಟಿನ ಮೇಲೆ, ಹಿಂದೆ ಸಮಾಜಕಾರ್ಯವು ನಿರ್ದಿಷ್ಟವಾದ ಧ್ಮೇಯವಿಲ್ಲದೆ, 
ಸರಿಯಾದ ಮಾರ್ಗದರ್ಶನವಿಲ್ಲದೆ, ಹೇಗೋ ಏನೋ ನಡೆಯುತ್ತಿತ್ತು. ಈ ಕಾರಣದಿಂದ, ತರುಣ 
ರಲ್ಲೂ ಶ್ರೀಮಂತರಲ್ಲೂ ಒಂದು ಬಗೆಯ ಬೇಸರ ಹತಾಶೆ ಜುಗುಪ್ಸೆಗಳು ಕ್ರಮೇಣ ಹೆಚ್ಚಿ, ಸಮಾಜ 
ಫಾತಕ ಮನೋವೃತ್ತಿಗಳಲ್ಲೂ, ಚರ್ಯೆಗಳಲ್ಲೂ ವ್ಯಕ್ತವಾಗತೊಡಗಿದ್ದುವು. ಈಗಲಾದರೋ ಈ 
ಪರಿಸ್ಥಿತಿ ಮಾಯವಾಗಿ, ಜೀವನದ ಪುರುಷಾರ್ಥಗಳು ನಿರಂತರವಾಗಿ ನಿಸ್ಸರಿಸಿ, ಮೂಲಭೂತ 
ರೀತಿಯಲ್ಲಿ ನಿಶ್ರೇಯಸ ಸಿದ್ಧಿಯಾಗುವಂತೆ ಸಮಾಜ ಕಾರ್ಯವು ಸಕ್ರಿಯವೂ ಅವಿಚ್ಛಿನ್ನವೂ ಆಗಿ 

Ei ನ ಆ "ಯೋಗ'ದ ಬಹಿರಂಗ ಫಲಗಳು. ನೀತಿವೃದ್ಧಿ ಆಧ್ಯಾತ್ಮಿಕ 

ಕ ಸಸ ಆ ಆಡಳಿತಗಾರರಿಗೆ ಲಭಿಸುವ ಸುಖಶಾಂತಿಗಳೂ, ಸಾರ್ಥಿಕ್ಕಭಾವವೊ 

ಇಸ ಅಂತರಂಗ ಹೈನು ಇದುವೇ ಪೌರುಷ ಗುಣ ದೈವೀಗುಣಗಳ ಸಂಯೋಗ. 

ಭವಃ ನ್ನು ಸ್ತ ಮಾನವಕುಲದ ಕಲ್ಮಾಣ ಮಾರ್ಗದಲ್ಲಿ ಕೈಹಿಡಿದು ನಡೆಸುವಂತೆ , 

ತ ಪ್ರಭಾವ ಬೀರಬಲ್ಲ ಶಕ್ತಿ ಇದಲ್ಲದೆ ಬೇರೆ ಇಲ್ಲ. ಇದುವೇ ಲೋಕೋಪಕಾರ 


€ಗ. 
CC-0. Jangamwadi Math Collection. Digitized 


ಪ್ರಜಾಪ್ರಭುತ್ವಾತ್ಮಕ ಆಡಳಿತ ತತ್ತ್ವ ೧೯೫ 


ಹರ್ಬರ್ಟ್‌ ಸ್ಪೆನ್ಸರ್‌ ಬಯಸಿರುವುದು ಈ ಸಂಯೋಗವನ್ನು. 

ಇದು ಗೀತೋಪದಿಷ್ಟವಾದ ಯೋಗತತ್ತ್ವದಿಂದಲೂ ರಾಜಕೀಯಕ್ಕೂ ಆಡಳಿತಕ್ಕೂ ಪ್ರೇರಕವಾದ 
ಆ ಯೋಗಮೂಲ "“ರಾಜರ್ಷಿ' ಸತ್ತ್ವದಿಂದಲೂ ಫಲಿಸುವ ದಕ್ಷಾತಾದ್ವೈವಿಧ್ಯ. ಗೀತೆಯ 
ಅಂತಿಮಶ್ಲೋಕದಲ್ಲಿ ಕೊಟ್ಟಿರುವ ಉಜ್ವಲ ಸಂಕಲ್ಪಕ್ಕೆ ಇದೇ ಅರ್ಥ, ಇದೇ ಅದರ ಆಶಯ. 
ಆಧುನಿಕ ಭಾರತದ ಜನತೆ ಇದನ್ನು ತಮಗೆ ಬಂದ ಸ್ಪರ್ಧಾಶಪಥವಾಗಿ ಕಲ್ಪಿಸಿಕೊಳ್ಳು ವುದು 
ಶ್ರೇಯಸ್ಕರ. 

ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ 

ತತ್ರ ಶ್ರೀರ್ವಿಜಯೋ ಭೂತಿರ್ದ್ರುವಾ ನೀತಿರ್ಮತಿರ್ಮಮ- 

ಯೋಗೇಶ್ವರನಾದ ಶ್ರೀ ಕೃಷ್ಣನು ಎಲ್ಲಿರುತ್ತಾನೋ ಧನುರ್ಧರನಾದ ಪಾರ್ಥ ಎಲ್ಲಿರು 
ತ್ತಾನೋ ಅಲ್ಲಿ (ಆ ಸಮಾಜದಲ್ಲಿ) ಸಂಪತ್ತೂ, ವಿಜಯವೂ ಕಲ್ಕಾಣವೂ ದೃಢ ನೀತಿಯೂ 
ನೆಲೆಸುತ್ತವೆಂದು ನನ್ನ ಮತ. 


ಅನು : ಎಂ. ಕೇಶವಭಟ್ಟ 


CC-0. Jangamwadi Math Collection. Digitized by 6೮8/7601 


೧೧ 
ಕನ್ಯಾಕುಮಾರಿಯ ಸಂದೇಶ* 


೧. ಪ್ರಸ್ತಾವನೆ 

ವಿವೇಕಾನಂದ ಶಿಲಾಸ್ಮಾರಕ ಸಮಾರಂಭದಲ್ಲಿ ಭಾಗವಹಿಸುವ ನಿಮಿತ್ತವಾಗಿ ಈ ದಿನ ಮುಂಜಾನೆ 
ಕನ್ಯಾಕುಮಾರಿಯಲ್ಲಿ, ಭಾರತದ ಈ ಪವಿತ್ರ ಸ್ಥಾನದಲ್ಲಿ, ನಾವು ಸಮಾವೇಶಗೊಂಡಿರುವ ಸಂದರ್ಭ 
ದಲ್ಲಿ ನಮ್ಮ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾಗಾಂಧಿಯವರು ನಮ್ಮ ಜೊತೆಗಿರುವ ಸಂಗತಿ 
ನಮಗೆಲ್ಲ ಗೌರವಪ್ರಾಯವಾಗಿದೆ. ಕನ್ಮಾಕುಮಾರಿಯು ಆಧುನಿಕ ಯುಗದಲ್ಲಿ ರಾಷ್ಟ್ರದ ಆಶೋತ್ತರ 
ಗಳ ಮತ್ತು ಧ್ಯೇಯಗಳ, ಮತ್ತು ಆ ಧ್ಯೇಯಗಳ ಸಿದ್ಧಿಗಾಗಿ ಮುಂದೆ ನಡೆಯಲಿರುವ ಹೋರಾಟಗಳ 
ನೈಜ ಸಂಕೇತವಾಗಿದೆ. ಕನ್ಯಾಕುಮಾರಿ ಶಿಲೆಯಲ್ಲಿ ಸ್ವಾಮಿ ವಿವೇಕಾನಂದರು ಕೈಗೊಂಡ ಧ್ಯಾನವನ್ನು 
ಸ್ಮರಿಸಿಕೊಂಡರೆ, ಈಗ ರೂಪಿತವಾಗುತ್ತಿರುವ ನವಭಾರತದ ಚಿತ್ರವು ನಮ್ಮ ಮನಸ್ಸಿಗೆ ಪ್ರತ್ಯಕ್ಷ 


೨. ಹಿಮಾಲಯದ ಸನಾತನ ಸಂದೇಶ 


ನಮ್ಮ ಯುಗಯುಗಾಂತರಗಳ ಇತಿಹಾಸಕಾಲದಲ್ಲಿ ಉತ್ತರೋತ್ತರದ ಹಿಮಾಲಯ ಪರ್ವತ 
ಶ್ರೇಣಿಯು ಭಾರತದ ಸಂಕೇತವಾಗಿತ್ತು, ರಾಷ್ಟ್ರಸ್ಫೂರ್ತಿಯ ಕೇಂದ್ರವೂ ಆಗಿತ್ತು. ಹಿಮಾಲಯವು 
ಧ್ಯಾನಗುಣ, ಅಂತರ್ಮುಖಿತೆಗಳ ಸಂಕೇತ, ಈ ಗುಣವು ಮಾನವಕುಲಕ್ಕೆ ವೇದಾಂತೋಕ್ತವಾದ 
ನನಯ ನರ ಮಾನವನ ಸಹಜ ದಿವೃತೆಯ ದರ್ಶನ ಮಾಡಿಸಿದೆ. ನಮ್ಮ ದೇಶದ 
[ವಾದ ಉಪನಿಷತ್‌ ಸಮುದಾಯವು ಮಾನವನ ಆತ್ಮ ಜೀವನ ಧ್ಯಾನಜೀವನ 


ಲ ಮಹಿಮ ಬುದ್ಧನು ಅವತರಿಸಿ ಬಂದು ಈ ಪರಮೋಚ್ಛ ಧ್ಯಾನತತ್ತ್ವಕ್ಕೆ, 
fel ಡು ನ ೨ ನಿಲ್ಲುವ ಮಾನವನ ಸಾಧನಾ ಚರಿತ್ರೆಗೆ ವಿಶ್ವವ್ಯಾಪಕ ದರ್ಶನ 
ಸದ್ದಿಗೆ ಸಾಧಕವಾಗುವಂತೆ ಮಾನವನು ಆತ್ಮಜ್ಞಾನವನ್ನು ಗಳಿಸಿಕೊಂಡು ಗಹನ 


ಟ್ರ 


—————e 


* ೧೬ ಸೆಪ್ಟಂಬರ್‌ 
ಚ ಸ ರದು ಕನ್ಯಾಕುಮಾರಿಯಲ್ಲಿ ನಡೆದ ವಿವೇಕಾನಂದ ಶಿಲಾಸ್ಮಾರಕದ 
ಕಾರ್ಯಕ್ರಮಗಳ ಅಂಗವಾಗಿ, ಆಗಿನ ದ ಶಿಲಾ ಸ್ಮಾರಕ ಸಮಿತಿ `ಏರ್ಪಡಿಸಿದ ಎರಡು ತಿಂಗಳ 
ಸಾರ್ವಜನಿಕ ಸ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾಗಾಂಧಿಯವರು ಭಾಷಣ ಮಾಡಿದ ' 
ಭೆಯಲ್ಲಿ ಮಾಡಿದ ಅದ್ಲಕ್ಕ ಬಾ 
* CC-0. ಚ್‌ ಬು Digitized by eGangotri 


ಸಂದೇಶ 
ಕನ್ಯಾಕುಮಾರಿಯ 


ಇಂದು, ಈ ದೂರದಕ್ಷಿಣದಲ್ಲಿ ಮೂರು ಸಮುದ್ರಗಳ ಸಂಗಮಸ್ಥಾನದಲಿ ಹ 
ವಾಗಿ ನಿಂತಿರುವ ಈ ಕನ್ಯಾಕುಮಾರಿಯು ಭಾರತದ ಯ ಗದ. 
ಇನ್ನೊಂದು ಕೇಂದ್ರ. ಮಾನವನ ಸಹಜ ದೈವೀಗುಣವನ್ನೂ ತತ್ಪರಿಣಾಮವಾಗಿ, ವೈಯಕ್ತಿಕ ಹಾಗ 
ಸಾಮೂಹಿಕ ಜೀವನಕಾರ್ಯಗಳ ವ್ಯಾವಹಾರಿಕ ರಂಗದಲ್ಲಿ, ಅವನ ದರ್ಶನ ಸಹಾನುಧೂತಿಗಳ 
ಸರ್ವವ್ಯಾಪಕತೆಯನ್ನೂ ಕನ್ಯಾಕುಮಾರಿಯು ಸಂಕೇತಿಸುವುದಾಗಿದೆ. “ಪ್ರಯೋಗಸಿದ್ದ ವೇದಾಂತ' 
ಎಂದು ವಿವೇಕಾನಂದರು ಯಾವುದನ್ನು ಕರೆದರೋ ಅದನ್ನೇ ಕನ್ಯಾಕುಮಾರಿ ಸಂಕೇತಿಸವುದಾಗಿದೆ. 
೩. ಕನ್ಯಾಕುಮಾರಿಯ ನೂತನ ಸಂದೇಶ 
ಶತಮಾನಗಳ ಕಾಲ ನಾವು ಪ್ರಾರ್ಥನೆ, ಧ್ಯಾನಗಳಲ್ಲಿ ನಿರತರಾಗಿದ್ದೇವೆ. ನಾನಾ ವ್ರತ ನಿಯಮ 
ಗಳನ್ನು ಆಚರಿಸಿದ್ದೇವೆ. ಇದರ ಫಲವಾಗಿ, ಆತ್ಮಜೀವನದಲ್ಲಿ ನೈಪುಣ್ಮವನ್ನೂ, ಗರಿಮೆಯನ್ನೂ 
ಗಳಿಸಿಕೊಂಡಿದ್ದೇವೆ ; ಸಮಗ್ರ ರಾಷ್ಟ್ರದಲ್ಲಿ ಅಪಾರವಾದ ಆಧ್ಯಾತ್ಮಿಕ ಶಕ್ತಿನಿಧಿಯೊಂದನ್ನು ಕಟ್ಟಿಕೊಂಡಿ 
ದ್ಹೇವೆ. ನಮ್ಮ ದೇಶದ ಇಂದಿನ ಸಮಸ್ಯೆಗಳನ್ನು ಬಗೆಹರಿಸಬೇಕಾದರೆ, ನಮ್ಮ ಸಂಸ್ಕೃತಿ ನಾಗರಿಕತೆಗಳ 
ಅಗಾಧ ಶಕ್ತಿ ಸಾಮರ್ಥ್ಯಗಳನ್ನು ಕೋಟ್ಕಂತರ ಜನರ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಕಾರ್ಯಕ್ಕೂ 
ಸರ್ವತೋಮುಖವಾದ ಅಭ್ಯುದಯ ಸಾಧನೆಗೂ ಬಳಸಿಕೊಳ್ಳಬೇಕೆಂದು ಸ್ವಾಮಿ ವಿವೇಕಾನಂದರಿಗೆ 
ಈ ಕನ್ಯಾಕುಮಾರಿ ಶೈಲಾಗ್ರದಲ್ಲಿ ಧ್ಯಾನನಿರತರಾಗಿದ್ದಾಗ ಹೊಳೆಯಿತು. ಅವರ ಕನಸು ನನಸಾಗ 
ಬೇಕಾದರೆ, ರಾಷ್ಟ್ರದ ಆಧ್ಯಾತ್ಮಿಕ ಶಕ್ತಿ ಸಾಮರ್ಥ್ಯಗಳು ಕರ್ಮರಂಗದಲ್ಲಿ--ದಕ್ಷವಾದ ಸಹಕಾರಿ 
ಕಾರ್ಯದಲ್ಲಿ--ಅಭಿವೃಕ್ತವಾಗಬೇಕು. ಆದುದರಿಂದ, ಇಂದು ಕನ್ಶಾಕುಮಾರಿ ನೀಡುವ ಸಂದೇಶ 
ವೇನೆಂದರೆ, "ಧ್ಯಾನಯೋಗ ಕರ್ಮಯೋಗಗಳು ಒಂದುಗೂಡಬೇಕು'. ತತ್ಫಲವಾಗಿ ಪರಿಪೂರ್ಣ 
ವಾದೊಂದು ರಾಷ್ಟ್ರನೀತಿಯ ವಿಕಾಸವಾಗಬೇಕು ; ನಮ್ಮ ಪುರಾತನ ನೈತಿಕ ಹಾಗೂ ಆಧ್ಯಾತ್ಮಿಕ 
ಸಾಮರ್ಥ್ಯವೂ ಆಧುನಿಕ ವೈಜ್ಞಾನಿಕ ಹಾಗೂ ತಾಂತ್ರಿಕ ಸಾಮರ್ಥ್ಯವೂ ಅನ್ಕೋನ್ಯವಾಗಿ ಬೆರೆಯಬೇಕು. 
ಮಾನವಕೋಟಿಯ ಜೀವನೋತ್ಕರ್ಷಕ್ಕಾಗಿ ನಡೆಯತಕ್ಕ ಕೂಡುಕೆಲಸಕ್ಕೆ ಬಂದಿರುವ ಈ 
ವಿನೂತನ ಮಹತ್ವವನ್ನೇ ಈ ಕನ್ಶಾಕುಮಾರಿಯು ಸಂಕೇತಿಸುವುದಾಗಿದೆ. ನಮ್ಮ ಪುರಾತನ 
ಸಂಸ್ಕೃತಿಯ ಆಧ್ಯಾತ್ಮಿಕ ಆಯಾಮವು ಎಷ್ಟೊಂದು ಉತ್ಪೃಷ್ಟವಾಗಿದ್ದರೂ, ಲೋಕೋತ್ತರ ಪ್ರತಿಭಾ 
ಶಾಲಿಗಳನ್ನು ನಮ್ಮ ದೇಶವು ಲೋಕಕ್ಕೆ ಕಾಣಿಕೆ ಕೊಟ್ಟಿರುವುದು ನಿಜವಾಗಿದ್ದರೂ, ಮಾನವಜೀವನದ 
ಐಹಿಕ ಹಾಗೂ ಸಾಮಾಜಿಕ-ರಾಜಕೀಯ ಪಾರ್ಶ್ವಗಳನ್ನು ನಾವು ಕಡೆಗಣಿಸಿದ ಕಾರಣ, ನಮ್ಮ ಸಂಸ್ಕೃತಿ 
ನಮ್ಮ ಸಾಮಾನ್ಶ ಸ್ತ್ರೀಪುರುಷರನ್ನು ಕಡೆಗಣಿಸಿತ್ತು ಎಂಬ ಅಂಶವೂ ಸ್ವಾಮಿ ವಿವೇಕಾನಂದರಿಗೆ 
ಮನದಟ್ಟಾದುದೇ ಇಲ್ಲಿ. ಇತ್ತೀಚೆಗಿನ ಶತಮಾನಗಳಲ್ಲಿ ಈ ಉಪೇಕ್ಷೆ ಅನಿಷ್ಟಕರವಾಯಿತು. ಇಂದು 
ನಾವು ಮಾನವ ಜೀವಿತದ ಈ ಪಾರ್ಶ್ವಕ್ಕೆ ಮಹತ್ತ್ವ ನೀಡಬೇಕಾಗಿದೆ. ಇಂದು ಬಾಳಿಗೆ ಅವಶ್ಯವಾಗಿ 
ರುವ ಜೀವನದರ್ಶನವನ್ನು--ಎಂದರೆ ವಿಚಾರಪೂರ್ವಕವಾದ ಕೂಡುಕೆಲಸದ ತತ್ತ್ವವನ್ನು--ತ್ತಿ 
ಹಿಡಿಯಬೇಕಾಗಿದೆ. ದಕ್ಷ ಕರ್ಮಕ್ಕೆ ಸಾಧನವಾಗದ ಪ್ರಾರ್ಥನೆ ಧ್ಯಾನ ವ್ರತಾಚರಣೆಗಳಿಂದ ಬಡತನ 
ವನ್ನೂ ಸಮಾಜದ ಹಿಂದುಳಿವನ್ನೂ ನೀಗಲಾಗುವುದಿಲ್ಲ. ವ್ರತ ನಿಯಮಾಚರಣೆಗಳಿಂದ ಬಡತನ 
ನಿವಾರಣೆ ಸಾಧ್ಯವಿಲ್ಲ ; ಪವಾಡಗಳಿಂದ, ಧರ್ಮಸರ್ವಸ್ವವೆಂದು ಭಾವಿಸಲಾಗುವ ಕರ್ಮವೃತ್ತಿಯಿಂದ 
ಹೇಗೂ ಸಾಧ್ಯವಿಲ್ಲ. ಮಾನವನ ಬಗೆಗೂ ಮಾನವ ಹೃದ್ಗತವಾದ ದೈವೀಗುಣದ ಬಗೆಗೂ ಇರುವ 
ಗಾಢವಾದ ಆಸಕ್ತಿಯಿಂದ ಪ್ರೇರಿತವಾಗುವ ಶೀಲಪುದ್ದಿ ಕಾರ್ಯದಕ್ಷತೆಗಳೇ ವ್ರತ ನಿಯಮಗಳ 
ಪ್ರಭಾವಕ್ಕೆ ಒರೆಗಲ್ಲು. ಇದೀಗ ಕನ್ಮಾಕುಮಾರಿಯು ನಮ್ಮ ಸರ್ವಧರ್ಮಗಳಿಗೂ ನೀಡುವ ಈರೆ, 
ಅಂತಹ ಕರ್ಮಕ್ಕೂ ಧ್ಯಾನಕ್ಕೂ ಇರುವ ನಿಕಟವಾದ ಆಧ್ಯಾತ್ಮಿಕ ಬಾಂಧವ್ಯವನ್ನು ಇಂದು 


೧೦] 
CC-0. ರೌ Collection. Digitized by eGangotri 
1 


ಸ | ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಮಗಳ್ಳು 

ೀಷಿಸುವುದಾಗಿದೆ. ಕಲ್ಪನೆಯು ಕರ್ಮದ ಕಡೆಗೆ ಹರಿದು ಬರುವ ತಂತ್ರವ 
ಭಾ ಘೋಷಿಸುತ್ತದೆ. ಹಿಮಾಲಯದಿಂದ ಪಡೆದ ಅಂತಃಪ್ರೇರಣೆಯ ದ್ಧ ನ 
ಅಂತರಂಗ ತಪಸ್ಸಿನ ರೂಪದಲ್ಲಿ ಅಂದರೆ ಧ್ಯಾನರೂಪದಲ್ಲಿ ಪ್ರಕಟವಾದ ಆತ್ಮ ಜ್ಞಾನಾನ್ವೇಷಣೆಯು 
ಇಂದು ಬರ್ಹಿರ್ಮುಖ ರೂಪದ ನೂತನ ರೀತಿಯಲ್ಲಿ ಅಭಿವ್ಯಕ್ತವಾಗುತ್ತಲಿದೆ. ೧೯೮೨ರ ಕೊನೆಗೆ 
ಸ್ವಾಮಿ ವಿವೇಕಾನಂದರು ಉಗ್ರ ತಪೋನಿರತರಾಗಿದ್ದ ಕಾಲದಲ್ಲಿ ಕನ್ಯಾಕುಮಾರಿಯಿಂದ ಪಡೆದ 
ಅಂತಃಸ್ಫೂರ್ತಿಯೇ ಅದು. ಈ ಶಿಲಾಗ್ರದಲ್ಲಿ ಅವರು ತಮ್ಮ ಜೀವನ ಧ್ಯೇಯದ ದರ್ಶನ 
ಪಡೆದುಕೊಂಡರು. 

ಈ ಕನ್ಶಾಕುಮಾರಿಯಲ್ಲಿಯೇ ಇರುವ ಪುರಾತನ ಕುಮಾರಿ ದೇವಾಲಯವು ಈ ಸತ್ಯವನ್ನು 
ಸಾರಿ ಹೇಳುತ್ತದೆ. ಏಕೆಂದರೆ, ತಪೋನಿರತೆಯಾದ ಕನ್ಯಾಕುಮಾರಿಯ ರೂಪದಲ್ಲಿರುವ ದುರ್ಗಾ 
ಮೂರ್ತಿಯ ಆರಾಧನೆ ಇಲ್ಲಿ ನಡೆಯುವುದಾಗಿದೆ. ಕನ್ಶಾಕುಮಾರಿಯು ನಿತ್ಯ ಪ್ರೌಢವಾದ--ಆದರೆ 
ಎಂದೆಂದಿಗೂ ಅಜರವಾದ -ಚೈತನ್ಯದಲ್ಲೂ, ಚೆಲುವಿನಲ್ಲೂ, ಶೋಭೆಯಲ್ಲೂ ಚಿರಯೌವನೆಯಾದ 
ಭಾರತದ ಚೈತನ್ಯಸಾರದ ಪ್ರತೀಕ. 

ಚಿರಕಾಲದ ತಪಸ್ಸನ ಫಲವಾಗಿ ಭಾರತದಲ್ಲಿ ಸಂಚಿತವಾದ ಅಪಾರ ಆಧ್ಯಾತ್ಮಿಕ ಶಕ್ತಿಯಿಂದ 
ಸ್ವಾಮಿ ವಿವೇಕಾನಂದರು ಗಾಢವಾಗಿ ಪ್ರಭಾವಿತರಾಗಿದ್ದರು. ಈ ಶಕ್ತಿ ನಿಧಿಗೆ ಬಹಿರಂಗ ಕರ್ಮರೂಪದ 
ಶಾಶ್ವತ ತೂಬು ಕೊರೆದು, ಅದೇ ಕಾಲಕ್ಕೆ ಅಂತರ್ಧ್ಯಾನದ ಒಳಗಾಲುವೆ ತಿಳಿಯಾಗಿ, ಸ್ಥಿರವಾಗಿ 
ತುಂಬಿ ಹರಿಯುವಂತೆ ನೋಡಿಕೊಳ್ಳುವುದೇ ಅವರ ಜೀವನ ಧ್ಯೇಯವಾಗಿತ್ತು. ವ್ಯಷ್ಟಿಜೀವನ ಸಮಷ್ಟಿ 
ಜೀವನ ಕ್ಷೇತ್ರಗಳನ್ನು ಫಲವತ್ತುಗೊಳಿಸುವ ಶಕ್ತಿ ಸಾಮರ್ಥ್ಯಗಳಿರುವುದು ಅಂಥ ಲೋಕಕರ್ಮ 
ರೂಪದ ಜಲರಾಶಿಗೆ ಮಾತ್ರ. ಮರಕ್ಕೆ ಮೂಲ ಪೋಷಣೆ ದೊರೆಯುವುದು ಅದರ ಬೇರುಗಳಿಗೆ ' 

“ದೊರೆಯುವ ಜಲಸೇವನೆಯಿಂದಲೇ ಹೊರತು, ಎಲೆ, ಕೊಂಬೆ, ಕಾಂಡಗಳಿಗೆ ನೀರೆರೆದರೆ ಮರಕ್ಕೆ 
ಪೋಷಣೆ ನೀಡಿದಂತಾಗುವುದಿಲ್ಲ. ಅದೇ ರೀತಿ, ಮಾನವ ವ್ಯಕ್ತಿತ್ವಕ್ಕೆ ಮೂಲ ಪೋಷಣೆ ಬರುವುದು 
ಅಂಥ ಲೋಕಕರ್ಮದಿಂದ. ಅದರ ಫಲವಾಗಿ ಆರ್ಥಿಕ, ರಾಜಕೀಯ, ಬೌದ್ಧಿಕ ಮತ್ತು ನೈತಿಕ 
ಗುಣಗಳಿಗೂ ಪೋಷಣೆ ಲಭಿಸುವುದು. ವಿವೇಕಾನಂದರು ತಮ್ಮ ಪ್ರಸಿದ್ಧ ವಾಣಿಯೊಂದರಲ್ಲಿ . 
ಮಾನವನ ಸಹಜ ದೈವೀ ಗುಣವನ್ನು ಹೀಗೆ ವಿವರಿಸುತ್ತಾರೆ : 


ನಿಮ್ಮ ನಿಜ ಸ್ವರೂಪವನ್ನು ತಿಳಿದುಕೊಳ್ಳಿ. ಪ್ರತಿಯೊಬ್ಬರಿಗೂ ಅವರವರ ನಿಜ ಸ್ವರೂಪ 
ವನ್ನು ತಿಳಿಸಿ ನಿದ್ರಾಜಡವಾದ ಆತ್ಮವನ್ನು ಕರೆದಬ್ಬಿಸಿ. ಆಗ ನೋಡಿ- ಅದು ಎದ್ದೇಳುವ ವೈಖರಿ 
ಯನ್ನು. ನಿದ್ರಿತ ಆತ್ಮವು ಎಚ್ಚತ್ತು ಕಾರ್ಯಪ್ರವೃತ್ತವಾದಾಗ ಚ್ಲಿತನ್ನ ಬರುವುದು ಮಹಿನೆ 
ಬರುವುದು ಸೌಜನ್ಯ ಬರುವುದ್ಳು ಶುದ್ಧಿ ಬರುವುದು ಪ್ರಶಸ್ತವಂದನಿಸಿದ ಸಮಸ್ತವೂ 


೪. ಭಾರತದ ದುರಂತ ದೃಶ್ಯ 
ಕನ್ಯಾಕುಮಾರಿ ಶಿಲಾಗ್ರದಲ್ಲಿ ಸ್ವಾಮಿ ವಿವೇಕಾನಂದರು ಮಾಡಿದ ಧ್ಯಾನ ಚಿಂತನಗಳು ಅನತಿ 


ದ ಜೀವನದ ಉಳಿದ ಹತ್ತು ವರ್ಷಗಳಲ್ಲಿಯೇ- ಅಮೆರಿಕ, ಇಂಗ್ಲೆಂಡ್‌ 

ಅಭಿವ ಗಾರ ಮ ಪೂರ್ಣ ಆಧ್ಯಾತ್ಮಿಕ ಸಂದೇಶದಲ್ಲಿ ಸ್ಫೋಟಕ ರತಿ 
ಬ್ರವಾದುವು. ಮಾನವನ ಅಭ್ಯು ಳಗೊ 

ಸಮಗ್ರೋತೃರ್ಷದ ಸಂದೇಶವು ನ್ಯದಯ, ನಿಪ್ರೇಯಸಗಳಿರಡನ್ನೂ ಒ 


3 


CC-0. Jangamwadi Math Collection. Digitized by eGangotri 


ೇಶ 
ಕನ್ಮಾಕುಮಾರಿಯ ಸುಧೆ ೧೯೯ 


ಮಾನವನ ನೈಜಮಹಿಮೆಗೆ ಅವಿಚ್ಛೇದ್ಯವೂ, ದೈವೀಗುಣ ಸಮನಿ ್ವತವೂ, 
ಆದ ಆತ್ಮವೇ ಮೂಲ. ಪುರಾತನ ಭಾರತದ ಖುಷಿಪುಂಗವರು ಸಾಕ್ಷಾತ್ಕರಿಸಿಕೊಂಡು ನಮ್ಮ ತತ 
ಜಿಜ್ಞಾಸೆಯ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಅಜರಾಮರ ನಿಧಿಯಾದ ಉಪನಿಷತ್ತುಗಳಲ್ಲಿ ಮಾನವ 
ಕೋಟಿಗೆ ಕೈವರ್ತಿಸಿದ ಈ ದಿವ್ಕ ಸತ್ಯದಿಂದ ಸ್ವಾಮಿ ವಿವೇಕಾನಂದರು ಪ್ರಭಾವಿತರಾಗಿದ್ದರು. 
ವಿವೇಕಾನಂದರು ತಮ್ಮ ಗುರುದೇವರಾದ ಶ್ರೀರಾಮಕೃಷ್ಣ ಪರಮಹಂಸರಲ್ಲಿ ಈ ಮಾನವ 
ಮಹಿಮೆಯ ಪೂರ್ಣ ಪ್ರಾಕಟ್ಕವನ್ನು ಕಂಡವರಾಗಿದ್ದರು ; ಈ ಮಾನವ ಸತ್ಯವನ್ನು ತಮ್ಮ ಜೀವನ 
ದಲ್ಲೂ ಒರೆಗೆ ಹಚ್ಚಿ ಶೋಧಿಸಿದವರಾಗಿದ್ದರು : ಆದರೆ ೧೮೮೬ರಲ್ಲಿ ತಮ್ಮ ಗುರುದೇವರು 
ದೈವಾಧೀನರಾದ ಮೇಲೆ, ವಿವೇಕಾಂದರು ಪರಿವ್ರಾಜಕರಾಗಿ ದೇಶದ ಉದ್ದಗಲದಲ್ಲೆಲ್ಲ ಸಂಚರಿಸಿ, 
ದೇಶದ ರಾಜರೊಡನೆ, ರೈತರೊಡನೆ, ಬ್ರಾಹ್ಮಣರೊಡನೆ, ಅಸ್ಪೃಶ್ಶರೊಡನೆ, ಬಡವ ಬಲ್ಲಿದರೊಡನೆ 
ಒಡನಾಡಿ, ಜನತೆಯೊಡನೆ ನಿಕಟ ಸಂಪರ್ಕ ಪಡೆದಾಗ, ಭಾರತದ ದುರಂತ ದೃಶ್ಯವನ್ನು ಕಂಡು-- 
ಲಕ್ಷೋಪಲಕ್ಷ ಸ್ತ್ರೀ ಪುರುಷರು ಜರ್ಜರಿತರಾದ, ನಜ್ಜುಗುಜ್ಜಾದ, ಹತಾಶರಾದ ಹೃದಯವಿದ್ರಾವಕ 
ದೃಶ್ಯವನ್ನು ಕಂಡು--ಅವರು ಎದೆಯೊಡೆಯಿತು. ದೇಶದ ಉದ್ಭೃಂಥಗಳೂ ಯಷಿವರೇಣ್ಯರೂ 
ಪೋಷಿಸಿದ ಮಾನವ ಚೈತನ್ಯ ಮಹಿಮೆ ದೇಶದ ಅಪಾರ ಜನಸಮುದಾಯಕ್ಕೆ ಬಂದಿರಲಿಲ್ಲವೆಂದು 
ಸ್ವಾಮೀಜಿಯವರು ಖಚಿತ ಅಭಿಪ್ರಾಯ ಹೊಂದಿದ್ದರು. ನಿರಂತರ ಉಪೇಕ್ಸೆಯಿಂದಲೂ, ಅದರ 
ಜೊತೆಗೆ ಮೊದಲು ಹೊರಗಿನ ಆಕ್ರಮಣಕಾರದ ದಬ್ಬಾಳಿಕೆಯಿಂದಲೂ ಮತ್ತೆ ದೇಶದ ಒಳಗಡೆ 
ತಲೆಯೆತ್ತಿದ್ದ ಆಕ್ರಮಣಕಾರರ ಹಾಗೂ ಪ್ರಜಾಪೀಡಕರ ತೊತ್ತಳ ತುಳಿತದಿಂದಲೂ ಪರಿಣಮಿಸಿದ 
ಕುಂಠಿತ ಬೆಳವಣಿಗೆಯ ಚಿಹ್ನೆ ಜನತೆಯಲ್ಲಿ ನಿಚ್ಚಳವಾಗಿ ಮೂಡಿತ್ತು. ಇದರಿಂದ ಭಾರತವು ಚಿರಕಾಲ 
ಇತಿಹಾಸದ ಕರ್ತೃವಾಗಿದ್ದ ಪರಿಸ್ಥಿತಿ ಹೋಗಿ, ಅದರ ಬದಲಾಗಿ ಇತಿಹಾಸದ ಕೈಗೊಂಬೆಯಾಗಿ 
ತಳಮಳಿಸುವಂತಾಗಿತ್ತು. ಬೇರೆ ದೇಶಗಳು ಇತಿಹಾಸವನ್ನು ನಿರ್ಮಿಸಿದುವು. ಭಾರತವಾದರೋ 
ಹಲವಾರು ಶತಮಾನಗಳ ಕಾಲ ಆ ಇತಿಹಾಸದ ಬಲಿಪಶುವಾಗಿ ನರಳಾಡಿತು. ಜನಸಾಮಾನ್ಯರನ್ನು 
ಚಿರಕಾಲ ಕಡೆಗಣಿಸಿ ಪೀಡಿಸಿದುದಕ್ಕೆ ತೆರಬೇಕಾಗಿ ಬಂದ ಬೆಲೆ ಇದು, ಎಂದು ಸ್ವಾಮಿ ವಿವೇಕಾನಂದರು 
ಶೋಕಿಸಿದರು. ಈ ಪ್ರವೃತ್ತಿಯನ್ನು ಹಿಂದು ಮುಂದು ಮಾಡಿ, ಜನತೆಗೆ ತಮ್ಮ ಗತವ್ಯಕ್ತಿತ್ವವನ್ನು 
ಮತ್ತೊಮ್ಮೆ ತಂದುಕೊಟ್ಟು, ಸಹಜವಾಗಿ ಇರತಕ್ಕ ಮಾನವ ಘನತೆ ಗೌರವಗಳನ್ನು ಮತ್ತೊಮ್ಮೆ 
ಅನುಭವಿಸಲು ಅವರಿಗೆ ನೆರವಾಗುವಂತೆ ಆಧುನಿಕ ಭಾರತಕ್ಕೆ ಕರೆ ನೀಡಿದರು. ಇದುವೇ ಆಧುನಿಕ 
ಭಾರತೀಯ ಜಾಗೃತಿಯ ಕೇಂದ್ರ ತತ್ತ್ವ, ತಮ್ಮ ಪ್ರಯೋಗಸಿದ್ದ ವೇದಾಂತದ ಮುಖ್ಕೋದ್ದೇಶ 
ಎಂದು ಸಾರಿದರು ; 

ಭಾರತದ ಜನಸಾಮಾನ್ಯರ ಬಗೆಗೆ ಅವರು ತಮ್ಮದೊಂದು ಪತ್ರದಲ್ಲಿ ಹೀಗೆ ಬರೆದರು : 


ಹಿಂದುಗಳ್ಳ ಮುಸಲ್ಮಾನರ, ಕ್ರೈಸ್ತರ ಪದಾಘಾತದಿಂದ ನುಚ್ಚುನುರಿಯಾಗಿ ಈಗ 
ಜೇಬಿನಲ್ಲಿ ಹಣವಿದ್ದ ಪ್ರತಿಯೊಬ್ಬರ ತುಳಿತಕ್ಕೂ ಗುರಿಯಾಗಲೆಂದೇ ತಾವು ಹುಟ್ಟಿದವರೇನೋ 
ಎಂದು ಅವರು ಭಾವಿಸುವುತಾಗಿದೆ. ಅವರಿಗೆ ತಮ್ಮ ವ್ಯಕ್ತಿತ್ವವನ್ನು ಮರಳಿ ತಂದುಕೊಡ 
ಬೇಕಾಗಿದೆ. ಅವರಿಗೆ ತಿಳಿವಳಿಕೆ ನೀಡಬೇಕು... ರಾಸಾಯನಿಕ ದ್ರಷ್ಠಗಳನ್ನು ಒಂದಡೆ ಸೇರಿಸುವುದೇ 
ನಮ್ಮ ಕರ್ತವ್ಯ, ಭಗವನ್ನಿಯಮದಂತೆ ಅವುಗಳು ನಿರ್ದಿಷ್ಟಾಕ್ಷತಿ ತಳೆಯುವುವ. ಅವರಿಗೆ 


ಕಲ್ಪನಗಳನ್ನು ಕೊಡೋಣ. ಇದು ಸಾಧ್ಯವಾಗಬೇಕಾದರೆ, ಜನಸಮುದಾಯಕ್ಕೆ ಶಿಕ್ಷಣ ಕೊಡ 
ಬೇಕು. 


ಅಜರಾಮರವೂ 


CC-0. Jangamwadi Math Collection. Digitized by eGangotri 


ಸ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಗಸ್ಟ್ಬ 

೫. ನಮ್ಮ ವಿದ್ಯಾವಂತರಿಗೆ ವಿವೇಕಾನಂದರ ಕರೆ 
ಜನಸಾಮಾನ್ಯರನ್ನು ಎಚ್ಚರಿಸಬೇಕು. ಅವರಲ್ಲಿ ಆತ್ಮಘನತೆಯನ್ನು ಮೂಡಿಸಬೇಕು ; ತಮ್ಮ 

ದೈವೀ ಪರಂಪರೆಯ ಅರಿವು ಮೂಡಿಸಬೇಕು. ಇದುವೇ ಸ್ವಾಮೀಜಿಯವರು ನಮ್ಮ ಜನಕ್ಕೆ ವಹಿಸಿದ 
ಕರ್ತವ್ಯ. ನಮ್ಮ ದೇಶದ ವಿದ್ಯಾವಂತರೂ, ನಮ್ಮ ಸುಶಿಕ್ಷಿತ ತರುಣ ಪೌರರೂ ದೇಶದ ಶ್ರೀಸಾಮ 
ರೊಡನೆ ಸಂಪರ್ಕ ಸಾಧಿಸುವಂತೆ ಸ್ವಾಮೀಜಿಯವರು ಕರೆ ನೀಡಿದ್ದಾರೆ. ನಮ್ಮ ವಿದ್ಯಾವಂತರು 
ಸಮಾಜದ ಮೇಲ್ದರ್ಜೆಯ ಕೆಲವರೊಡನೆ--ಅಧಿಕಾರಾರೂಢರಾದ ಶ್ರೀಮಂತರೊಡನೆ-- ಬಹುಕಾಲ 
ದಿಂದ ಬೆರೆತುಕೊಂಡಿದ್ದಾರೆ ; ಅವರ ಕುಡಿನೋಟಕ್ಕೆ ಪಾತ್ರರಾಗಲು ಸದಾ ಕಾತರಿಸಿಕೊಂಡಿದ್ದಾರೆ ; 
ಅವರ ಅಧಿಕಾರ ಸಂಪತ್ತುಗಳ ಎಂಜಲಿಗೆ ಸದಾ ಕೈಯೊಡ್ಡಿಕೊಂಡಿದ್ದಾರೆ. ಈ ಪ್ರವೃತ್ತಿಯ 

` ಫಲವಾಗಿ ನಮ್ಮ ವಿದ್ಯಾವಂತರು ಅನ್ಯಾಯಪೂರ್ಣವಾದ, ಜಡವೂ ನಿರುಪಯುಕ್ತವೂ ಆದ, ಸಮಾಜ 
ವ್ಯವಸ್ಥೆಯ ಹಿಂತುದಿಯಲ್ಲಿಯೇ ಉಳಿಯಬೇಕಾಗಿದೆ. ಇದರಿಂದ ಇವರು ಆಧ್ಯಾತ್ಮಿಕವಾಗಿ ಶೂನ್ಯ 
ಸ್ಥಿತಿಗೆ ಬಿದ್ದಿದ್ದಾರೆ ; ಸಾಮಾಜಿಕವಾಗಿ ಪೇಲವವಾಗಿದ್ದಾರೆ. ಮಾನವ ಪ್ರಜ್ಞಾಶಕ್ತಿಗೆ ಇನ್ನಷ್ಟು 
ಉನ್ನತ ಪಾತ್ರವಿರಲೇಬೇಕು ; ಮಾನವ ವಿಕಾಸವನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕಾಗಿ 
ಅದು ಇನ್ನಷ್ಟು ರಚನಾತ್ಮಕ ರೀತಿಯಲ್ಲಿ ವ್ಯವಹರಿಸಲು ಸಾಧ್ಯವಾಗಲೇಬೇಕು. ಔಪನಿಷದಿಕ ದೃಷ್ಟಿಯ 
ಮಾನವ ಘನತೆ ಗೌರವಗಳು ಭಾರತೀಯ ಸಮಾಜದಲ್ಲಿ ಹೆಚ್ಚು ಹೆಚ್ಚಾಗಿ ಮುದ್ರಿತವಾಗುವಂತೆ, 
ನಮ್ಮ ವಿದ್ಯಾವಂತ ಜನಾಂಗವು ದೇಶದಲ್ಲಿ ಈ ನೂತನ ಪಾತ್ರವನ್ನು ನಿರ್ವಹಿಸಬೇಕೆಂದು ಸಾಮಾಜಿಕ 
ಪರಿವರ್ತನಕರ್ತರ ಪಾತ್ರವನ್ನು--ಸ್ವತಂತ್ರ ಭಾರತದಲ್ಲಿ ಆ ಸ್ವಾತಂತ್ರ್ಯದ ಅಮೂಲ್ಯ ಭಾಗ್ಯವನ್ನು 
ದೇಶದ ಪ್ರಜಾಕೋಟಿಗೆ ಪಸರಿಸುವ ಸಕ್ರಿಯ ಕಾರ್ಯಕರ್ತರ ಪಾತ್ರವನ್ನು--ನಿರ್ವಹಿಸಬೇಕೆಂದು 
ವಿವೇಕಾನಂದರು ಇಂದು ವಿದ್ಯಾವಂತರಿಗೆ ಕರೆ ನೀಡುತ್ತಾರೆ. ಈ ಉದ್ದೇಶ ಸಫಲವಾಗಬೇಕಾದರೆ, 
ನಮ್ಮ ವಿದ್ಯಾವಂತರು, ನಾನಾ ವೃತ್ತಿಗಳಲ್ಲಾಗಲಿ, ಒಕ್ಕೂಟ ಇಲ್ಲವೆ ರಾಜ್ಯ ಸೇವೆಗಳಲ್ಲಾಗಲಿ, ಬೇರೆ 

: ಯಾವ ಕ್ಷೇತ್ರಗಳಲ್ಲೇ ಆಗಲಿ, ದೇಶಭಕ್ತಿ ಪ್ರೇರಿತವಾದ ಸಮರ್ಪಣಭಾವ, ಸೇವಾಭಾವ ಗಳೊಡನೆ 
ಬೆರೆತ ಬುದ್ಧಿ ಶಕ್ತಿಯ ಫಲವಾದ ಶೀಲಪಾಟವವನ್ನು ಗಳಿಸಿಕೊಳ್ಳಬೇಕು. ವಿವೇಕಾನಂದರು ಉಸುರಿದ 
ಈ ಸತ್ಯಾಂಶವನ್ನು ನಮ್ಮ ವಿದ್ಯಾವಂತರು ಕಾರ್ಯರೂಪಕ್ಕೆ ತರಬೇಕು. 


ತ್ಯಾಗ ಸೇವೆ ಇವು ಭಾರತದ ಧ್ಲೇಯದ್ದಯ. ಈ ದಿಶೆಯಲ್ಲಿ ದೇಶವನ್ನು ತೀವ್ರವಾಗಿ 
ಬಲಪಡಿಸಿ. ಉಳಿದ ಸಿದ್ಧಿಗಳು ತಾವಾಗಿಯೇ ಕೈಗೂಡುವುವು 
ತ್ಯಾಗ ಎಂದರೆ "ಅಲ್ಪಬುದ್ಧಿಯ ತ್ಯಾಗ್ಯ ಉಚ್ಚಗುಣದ ಪ್ರಕಾಶ'. ಸೇವಾಭಾವ, ಸೇವಾಕಾರ್ಯ 
ಗಳೇ ಈ ಉಚ್ಚಗುಣದ ಅಭಿವೃದ್ಧಿಯ ಸ್ವಯಂಮಾರ್ಗ. ಅಂಥ ತ್ಕಾಗ ಸೇವೆಗಳೇ ರಚನಾತ್ಮಕ 
ಹಾಗೂ ಸೃಜನಶೀಲವಾದ ನೂತನ ರೂಪದ ತಪಸ್ಸು. ಈ ತಪಸ್ಸಿನಿಂದ ಪ್ರಾಪ್ತವಾಗುವ ಫಲಗಳು 
ಎರಡು-ಸೇವಾನಿರತ ವ್ಯಕ್ತಿಯ ನಿಪ್ರೇಯಸ ಸಿದ್ಧಿಯೇ ಒಂದು ಫಲ ; ಸೇವಿತ ದೇಶದ ಸರ್ವತೋ 
ಮುಖವಾದ ಅಭ್ಯುದಯವೇ ಇನ್ನೊಂದು ಫಲ. "ಆಗು' ಮತ್ತು "ಮಾಡು' - ಇದುವೇ ಸ್ವಾಮಿಣೆ 
ಜಬ ನಾ ದಯಪಾಲಿಸಿದ ಧ್ಯೇಯ ; "ಮೊದಲು ನೀವೇ ಪುರುಷರಾಗಿ, ನಿಮ್ಮ ಕಾಲಿ 
ಇ ಆಮೇಲೆ ತಮ್ಮ ಕಾಲ ಮೇಲೆ ನಿಲ್ಲಲು ಅನ್ಕರಿಗೂ ನೆರವಾಗಿ, ದೇಶ 
ಪುನಾ ನ ಮಾಡಿ; ಭಾರತಮಾತೆಯ ನಿತ್ಯನಿರಾಮಯ ಚೇತನಕ್ಕೆ ನಿರೋಗಿಯಾದ ಪೌರ 
ಹ ಹಾ ಈ ಬಗೆಯ ಸ್ವಭಾವ ಪರಿವರ್ತನೆಯೇ ಮಾರ್ಗ' ಎಂದಿದ್ದಾರೆ 
ತಯದ್ಲೋತರ ಯಸವ ಸಮುದ್ರ ಮಾನವ ಜನಾಂಗದ ಆರನೆಯ ಒಂದಂಶ 
ಯುದ್ಧೋತ್ತ, ) ಸಿತಿ ಸಮೃಸ್ಯೆಯ್ಯ ರಾಷ್ಟ್ರೀಯ ಸಮಸ್ಯೆ ಈ 


CC-0. Jangamwadi Math Colléction. Di angotri 


೨೦೧ 
ಅಂತರರಾಷ್ಟ್ರೀಯ ಸಮಸ್ಯೆಯೂ ಹೌದು. ಆದರೆ, ಆದೃತೆಯಾದರೋ ನಮ್ಮ ರಾಷ್ಟ್ರೀಯ ಸಮಸ್ಕಾ 


ಪರಿಹಾರಕ್ಕೇ ಸಲ್ಲಬೇಕು. 
೬. ಭವಿಷ್ಯಕ್ಕೆ ವರ್ತಮಾನದ ಅಭಿವಚನ 


ಭಾರತದ ಆತ್ಮ ಸದಾ ಶುದ್ಧವೆಂದೂ ಸತ್ತ್ವಪೂರ್ಣವೆಂದೂ ಸ್ವಾಮೀಜಿಯವರು ಪದೇ ಪದೇ 
ಎಚ್ಚರಿಸಿದ್ದರು. ಅದು ಅಮರಭಾರತ. ಲೋಕದ ರಾಷ್ಟ್ರಗಳಿಗೆ ಭಾರತ ಪದೇ ಪದೇ ಸ್ಫೂರ್ತಿ 
ನೀಡಿದೆ. ಲೋಕ ಚರಿತ್ರೆಯ ಪ್ರತಿಯೊಂದು ಅವಧಿಯಲ್ಲೂ, ಭಾರತದ ಸನಾತನ ಚೇತನದೊಡನೆ 
ಸಂಪರ್ಕ ಪಡೆಯಲು, ಪುರಾತನ ಜ್ಞಾನಪರಂಪರೆಯ ಪ್ರಯೋಜನ ಪಡೆದುಕೊಳ್ಳಲು ಹೊರಗಿನ 
ದೇಶಗಳು, ಹೊರಗಿನ ನಾಗರಿಕತೆಗಳು, ಸದಾ ಹವಣಿಸಿವೆ. ಆದರೆ, ಕಳೆದ ಕೆಲವು ಶತಮಾನಗಳಿಂದ 
ನಮ್ಮ ಪೌರನಿಕಾಯದಲ್ಲಿ ಆಧ್ಯಾತ್ಮಿಕ ಪೋಷಣೆ ನ್ಯೂನವಾಗಿದೆ. ತತ್ಫಲವಾಗಿ, ಭಾರತವು ನಾನಾ 
ಸಾಮಾಜಿಕ ವ್ಯಾಧಿಗಳಿಗೆ ಗುರಿಯಾಗಿ ನಿಸ್ಸತ್ತ್ವವಾಗಿ, ಬಹುಮಟ್ಟಿಗೆ ದೇಶದ ಒಳಗಡೆಯೂ 
ಹೊರಗಡೆಯೂ ಪೇಲವವಾಯಿತು ; ಗತಕಾಲದ ವೈಭವೋನ್ನತಿಯನ್ನು ಕಳೆದುಕೊಂಡಿತು. ಇಂದು 
ನಮ್ಮ ದೇಶದ ನಿತ್ಕಾತ್ಮಕ್ಕೆ ನಾವು ಹೊಸತೊಂದು ಶರೀರ ನೀಡಬೇಕಾಗಿದೆ. ಇವೆರಡೂ ಸಂಯುಕ 
ವಾದಾಗ, ನಿರೋಗಿಯೂ ನಿತ್ಯವೂ ಆದ ಆತ್ಮಕ್ಕೆ ನಿರೋಗಿಯೂ ಸತ್ತ್ವಪೂರ್ಣವೂ ಆದ 
ಪೌರನಿಕಾಯವೇ ಮಾಧ್ಯಮವಾದಾಗ, ಭಾರತ ಪುನರುತ್ಥಾನ ಹೊಂದುವುದು. ಅಂಥ ಪುನರುತ್ಥಾನದ 
ಮುಂದೆ ಅದರ ಗತಕಾಲದ ಪುನರುತ್ಥಾನಗಳೆಲ್ಲ ಗೌಣಸಾಧನೆಗಳಾಗಿ ಕಳಾಹೀನವಾಗುವುವು. 
ಸ್ವಾಮಿ ವಿವೇಕಾನಂದರ ಅಭಿಪ್ರಾಯದಲ್ಲಿ ಇದುವೇ ನಮ್ಮ ಭವಿಷ್ಯಕ್ಕೆ ವರ್ತಮಾನದ 
ಅಭಿವಚನ. ೧೯೪೭ರಲ್ಲಿ ದೇಶಕ್ಕೆ ರಾಜಕೀಯ ಸ್ವಾತಂತ್ರ್ಯ ಬಂದಾಗ, ತತ್ಸಲವಾಗಿ ನಮ್ಮ ಅದೃಷ್ಟ 
ರೇಖೆಯನ್ನು ರೂಪಿಸಿಕೊಳ್ಳುವ ಸ್ವಾತಂತ್ರ್ಯವೂ ಲಭಿಸಿದಾಗ, ಆ ಅಭಿವಚನದ ಒಂದಂಶವನ್ನು ನಾವು 
ಸಾಧಿಸಿಕೊಂಡಂತಾಯಿತು. ಆಮೇಲೆ, ನಾವು ನಮ್ಮ ಚಿರಕಾಲದ ಇತಿಹಾಸದಲ್ಲಿ ಮೊದಲ ಬಾರಿ 
ಜನತೆಯನ್ನೇ ಆಧರಿಸಿದ ಸಂವಿಧಾನವನ್ನು ಆತ್ಮಾರ್ಪಿತ ಮಾಡಿಕೊಂಡೆವು. ನಮ್ಮ ಗತಕಾಲದ 
ಪ್ರಭುತ್ವಗಳಿಗೆಲ್ಲ ಚಕ್ರವರ್ತಿಗಳೋ, ರಾಜರೋ, ಲೋಕವಿಜೇತರೋ ಆಧಾರವಾಗಿದ್ದರು. ಅವು 
ಗಳಲ್ಲಿ ಜನತೆ ಯಾವ ಪಾತ್ರವನ್ನೂ ವಹಿಸಿರಲಿಲ್ಲ. ಜನತೆಗೆ ಅವುಗಳಲ್ಲಿ ಯಾವ ಸ್ಥಾನವೂ ಇರಲಿಲ್ಲ. 
'ಭಾರತದ ಜನಗಳಾದ' ನಮ್ಮಿಂದ ಶಕ್ತಿಯನ್ನೂ ಅನುಮೋದನೆಯನ್ನೂ ಪಡೆಯುವ ರಾಜಕೀಯ 
ರಾಷ್ಟ್ರ ಸ್ಥಾಪನೆ ಈ ನಮ್ಮ ಐದು ಸಾವಿರ ವರ್ಷಗಳ ಇತಿಹಾಸದಲ್ಲಿ ಈಗ ಮೊದಲ ಬಾರಿಗೆ 
ಸಾಧ್ಯವಾಗಿದೆ. ನಮ್ಮ ಸಂವಿಧಾನವು ನಮ್ಮ ಪುರಾತನ ಧಾರ್ಮಿಕ ಮತ್ತು ದಾರ್ಶನಿಕ ಪರಂಪರೆಯೂ 
ನಮ್ಮ ಸಾಮಾಜಿಕ ರಾಜಕೀಯ ವ್ಯವಸ್ಥೆಗಳಲ್ಲಿ ನಡೆದುಬಂದ ಮಾನವೀಯ ಪರಂಪರೆಯೂ ಎತ್ತಿ 
ಹಿಡಿದ ಮಾನವ ಘನತೆ ಗೌರವಗಳನ್ನು ಒಳಗೊಂಡಿರುವುದಲ್ಲದೆ, ಆ ಕಲ್ಪನೆಯನ್ನು ವಾಸ್ತವ 
ಕಾರ್ಯರೂಪಕ್ಕೆ ತರುವ ಸಂಕಲ್ಪವನ್ನೂ ಒಳಗೊಂಡಿದೆ. ನಮ್ಮ ಸಂಪೂರ್ಣ ಪ್ರಭುತ್ವ ಸಂಪನ್ನ 
ರಾಷ್ಟ್ರವು ನಿರ್ವಹಿಸಿ ಪೂರೈಸಬೇಕಾಗಿರುವುದು ಈ ಪಾತ್ರವನ್ನು. ನಮ್ಮ ರಾಷ್ಟ್ರವು ಒಂದುಕಡೆ, 
ದಲ್ಲಿ ಅಡಕವಾಗಿರುವ ಪರಮೋದಾತ್ತ ಕಲ್ಪನೆಗಳಿಗೂ ಇನ್ನೊಂದು ಕಡೆ, ಭಾರತೀಯ 
ಜನತೆಯಲ್ಲಿ ತೀವ್ರವಾಗುತ್ತಿರುವ ಅಂತಃಪ್ರೇರಣೆಗಳಿಗೂ ಹಾರೈಕೆಗಳಿಗೂ ತಕ್ಕಂತೆ ಪ್ರತಿಸ್ಪಂದಿಸ 
ಗದ. ಸ್ವತಂತ್ರ ಭಾರತದ ಪೌರತ್ವದಿಂದ ಪ್ರಾಪ್ತವಾಗಿರುವ ಉತ್ತರ ಭಾರಗಳನ್ನೂ ಅವಕ 
ಳನ್ನೂ ಭಾರತದ ಜನತೆ ಗ್ರಹಿಸಿಕೊಂಡಾಗಲೇ ನಮ್ಮ ರಾಷ್ಟ್ರವು ಈ ಘನಪಾತ್ರದ ನಿರ್ವಹಣೆಯಲ್ಲಿ 
'ಸಲವಾಗಲು ಸಾಧ್ಯ. ಒಕ್ಕೂಟದ ಮತ್ತು ರಾಜ್ಯಗಳ ಮತ್ತು ಪಂಚಾಯತಿಗಳ ಸೇವೆಗಳಲ್ಲಿ, ಸರ್ಕರಿ 
ಯದ ಉದ್ಯಮ ಸಂಸ್ಥೆಗಳಲ್ಲಿ, ಶಿಕ್ಷಣ, ವೈದ್ಯ ಮತ್ತಿತರ ವೃತ್ತಿಗಳಲ್ಲಿ, ದೇಶಸೇವೆ ಸಲ್ಲಿಸತಕ್ಕ 


CC-0. 0೫ 11/8 oflection. Digitized by eGangotri 


೨೦೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಳ 
ಸ್ವತಂತ್ರ ಮತ್ತು ಉತ್ತ ರಬಾಧ್ಯ ಪೌರರು ರಾಷ್ಟ್ರದ ಅಭ್ಯುದಯ ಕಾರ್ಯೋದ್ದೆ. ಶಗಳಲ್ಲಿ ಸಕ್ರಿಯ 
ಕಾರ್ಯಕರ್ತರಾಗುವಂತೆ ಅವರಿಗೆ ಇಂದು ವಿವೇಕಾನಂದರ ಸಂದೇಶವು ವಿಶಿಷ್ಟವಾದ ಔಚಿತ್ರ 
ದಿಂದಲೂ ಸತ್ವದಿಂದಲೂ ಅನ್ವಯಿಸುವುದಾಗಿದೆ. ಈ ಉದ್ದೇಶಗಳನ್ನು ಸ್ವಾಮೀಜಿಯವರು 
೧೮೯೩ರಲ್ಲಿ ಜಪಾನಿ ನಿಂದ ಬರೆದ ಪತ್ರವೊಂದರಲ್ಲಿ ಈ ರೀತಿಯಾಗಿ ಸೂತ್ರಿಸಿದ್ದಾರೆ : 
ಹೊಸತೊಂದು ವೃವಸ್ಥೆಯನ್ನು ರೂಪಿಸುವುದಕ್ಕಾಗಿ ಪ್ರಾಣವಿರುವವರೆಗೂ ಹೋರಾಟ 
ಜ್ಞಾನದಾನ ನಿಮ್ಮ ಪೂರ್ವಿಕರ ದೌರ್ಜನ್ಮದಿಂದ ಈಗ ಮೃಗಪ್ರಾಯರಾಗಿರುವವರನ್ನು ಮಾನವ 
ರನ್ನಾಗಿ ಪರಿವರ್ತಿಸಲು ಯಾವಜ್ಜೀವವೂ ಹೆಣಗಾಟ. 


೭. ಆಧ್ಯಾತ್ಮಿಕ ಪ್ರವಾಹದ್ವಯದ ಸಂಗಮ 
ವ್ಯಾನಹಾರಿಕ ಧರ್ಮ ವ್ಯಾವಹಾರಿಕ ರಾಜಕೀಯಗಳ ಈ ಸಂಘಟನೆಯ--ತಮ್ಮ “ಪ್ರಯೋಗ 
ಸಿದ್ಧ ವೇದಾಂತ'ದ--ಈ ಇಮ್ಮೈಗಳನ್ನೇ ಸ್ವಾಮೀಜಿಯವರು ಭಾರತಕ್ಕೆ ಬೋಧಿಸಿರುವುದಾಗಿದೆ. 
ಜಡ ಲೌಕಿಕ ಧರ್ಮದ ಇಲ್ಲವೇ ಮಾರ್ಜಾಲ ಸಂನ್ಕಾಸ ಧರ್ಮದ ಬಗೆಗೆ ತಮ್ಮ ಗುರುದೇವರು 
ಮಾಡಿದ ಕಟುಟೀಕೆಯನ್ನು ಸ್ವಾಮೀಜಿಯವರು ಸದಾ ಉದ್ಭರಿಸುತ್ತಿಪ್ದರು. "ಹೊಟ್ಟೆಗಿಲ್ಲವರಿಗೆ 
ಧರ್ಮದಿಂದ ಏನು ಪ್ರಯೋಜನ ?'- ಇದೇ ಅವರ ಟೀಕೆ. ಈಗ ನಮಗೆ ಅವಶ್ಯವಾಗಿರುವುದು 
ದುಡಿಮೆಯ ಧರ್ಮ ; ಹಸಿವಿನ ಭೂತವನ್ನು ಧ್ವಂಸಮಾಡಲು, ವಿಚಾರಪೂರ್ವಕವಾಗಿ ಸಹಕಾರಭಾವ 
ದಿಂದ ಮಾಡುವ ಕೂಡು ಕೆಲಸದ ಶಿಸ್ತು--ಇದುವೇ ಭಗವದ್ಗೀತೋಕ್ತವಾದ ಯೋಗ. “ಯೋಗಃ 
ಕರ್ಮಸು ಕೌಶಲಮ್‌'- ಯೋಗವೆಂದರೆ ಕರ್ಮಾಚರಣೆಯಲ್ಲಿ ದಕ್ಷತೆ, ನಿಪುಣತೆ--ಎಂದು ಮೂರೇ 
ಪದಗಳಲ್ಲಿ ಘೋಷಿಸಿದ ಸತ್ತ್ವಪೂರ್ಣ ಆಧ್ಯಾತ್ಮಿಕತೆಯ ಸಂದೇಶ. ಸ್ವಾತಂತ್ರ್ಯೋತ್ತರ ಕಾಲದ 
ಆಧುನಿಕ ಭಾರತದಲ್ಲಿ--ಕೇವಲ ಅಧಿಕಾರಾನ್ವೇಷಣೆಯ ಅನಿಷ್ಟ ರಾಜಕೀಯವು ಹಿತಕರವಾದ ಸೇವಾ 
ರಾಜಕೀಯವನ್ನು ಹೊಡೆದೋಡಿಸಿದ ಇಂದಿನ ಭಾರತದಲ್ಲಿ- ಶ್ರೀರಾಮಕೃಷ್ಣ ಪರಮಹಂಸರ 
ವಚನಕ್ಕೆ ಪೂರಕವಾಗಿ “ಹೊಟ್ಟೆಗಿಲ್ಲದವರಿಗೆ ರಾಜಕೀಯದಿಂದ ಏನು ಪ್ರಯೋಜನ',ಎಂಬ 
ಹೊಸತೊಂದು ವಚನವೂ ಅವಶ್ಯವಾಗಿದೆ. ಬಡತನ ಮತ್ತು ಸಾರ್ವತ್ರಿಕ ಹಿಂದುಳಿವು--ಇವೆರಡು 
ಸಮಸ್ಯೆಗಳನ್ನು ಬಗೆಹರಿಸಲು ಸೇವಾ ರಾಜಕೀಯವೊಂದೇ ಸಾಧನ. ಅಂಥ ರಾಜಕೀಯಕ್ಕೆ ರಾಷ್ಟ್ರೀಯ 
ದೃಷ್ಟಿ ಸಮರ್ಪಣಭಾವಗಳೇ ಪ್ರೇರಕ ಶಕ್ತಿ. ದೇವರು, ಸತ್ಯ- ಇವೇ ಜಗತ್ತಿನಲ್ಲಿರತಕ್ಕ ನಿಜವಾದ 
ರಾಜಕೀಯ, ಬೇರೆಲ್ಲವೂ ಕೇವಲ ಹಿಪ್ಪೆ ಎನ್ನುತ್ತಾರೆ ವಿವೇಕಾನಂದರು. ನಮ್ಮ ರಾಜಕೀಯದಲ್ಲೂ 
ಆಡಳಿತದಲ್ಲೂ ಶ್ರೀಸಾಮಾನ್ಯನ ಸೇವಾರ್ಥವಾಗಿ ಈ ಸಮರ್ಪಣ ಪ್ರಜ್ಞೆಯನ್ನು ಗಳಿಸಿಕೊಳ್ಳಬೇಕು. 
ಜಾ ತ ಅದು ವ್ಯಾವಹಾರಿಕ ಧರ್ಮದ ಆಧ್ಯಾತ್ಮಿಕತೆ. ನಮ್ಮ ಜನತೆಯ 
ನಸ ಟಿ ಳೆಯಬೇಕಾದರೆ, ಇವೆರಡು ಆಧ್ಯಾತ್ಮಿಕತೆಯ ನದಿಗಳು ಏಕವೇಣಿಯಾಗಿ 
: ನಮ್ಮ ಜನಕ್ಕೆ ಹಿತಕರವಾದ ರಾಜಕೀಯ ಶಿಕ್ಷಣ ಅವಶ್ಯ. ಅವರ ಜಾಗೃತ ರಾಜಕೀಯ 
ಪಸ ಸದ್ಯೋಜಾತ ಪ್ರಜಾಪ್ರಭುತ್ವ ರಾಷ್ಟ್ರದ ಪುಷ್ಟಿಗೆ ಅಕ್ಷಯ ಮೂಲವಾಗುವುದು. 
ಎ ಸ ಜು ನಾವು ಪ್ರಕಾಶಕ್ಕೆ ತರಲು ಸಾಧ್ಯವಾಗುವುದು ಅಂಥ 
ಸ ರಣೆಯಲ್ಲಿ. ನಮ್ಮ ಕೋಟ್ಕಂತರ ಜನರ ಹೃದಯದಲ್ಲಿ--ಸಮಸ್ತ 

ಕದ ಕೋಟ್ಯಂತರ ಜನರ ಹೃದಯದಲ್ಲಿ ಸಧಾ ನೆಲೆಸಿರುವ ಈ ಮಹಾಮಹಿ 

ಚರಣೆಯೇ ಸರಿ. ವಿವೇಕಾನಂದರ ಆ ದರ್ಶನದಿಂದಲೂ ಭಾರತದ ವೈಭವ, ಮಹಿಮೆಗಳೆ 


CC-0. Jangamwadi Math Collection. Digitized by eGangotri 


ಕನ್ಯಾ ಕುಮಾರಿಯ ಸಂದೇಶ ಇ 


ಧರ್ಶನದಿಂದಲೂ, ಆ ದರ್ಶನವನ್ನು ನಮ್ಮ ಸಮಾಜದಲ್ಲಿ ಪ್ರಯೋಗಕ್ಕೆ ತರುವ, ಅನುಭವಕ್ಕೆ 
ತಂದುಕೊಳ್ಳುವ ಸಂಕಲ್ಪದಿಂದಲೂ ಸ್ಫೂರ್ತಿ ಪಡೆಯುವುದಕ್ಕಿಂತ ಹೆಚ್ಚಿನ ಕರ್ಮವಿಶೇಷನೇನೂ 
ಇಂದು ನಮಗಿಲ್ಲ. ನಮ್ಮ ದೇಶಕ್ಕೆ ಹೃಷ್ಟಪುಷ್ಟ ಪೌರನಿಕಾಯವನ್ನು ರಚಿಸುವ ರೀತಿ ಇದಲ್ಲದೆ 
ಬೇರೆ ಇಲ್ಲ. ನಮ್ಮ ಜನತೆಗಷ್ಟೇ ಅಲ್ಲ, ಲೋಕದ ಅನ್ಯಭಾಗಗಳಿಗೂ ಸಷ, ನೈತಿಕ ಮತ್ತು ಆಧ್ಯಾತ್ಮಿಕ 
ಸಮುನ್ನತಿಯ ನಿರಂತರಾಶ್ಚಾಸನೆ ಇದಲ್ಲದೆ ಬೇರೆ ಇಲ್ಲ. ಸ 

ಭರತವರ್ಷವು ತನ್ನ ಸಾವಿರಾರು ವರ್ಷಗಳ ಇತಿಹಾಸಾವಧಿಯಲ್ಲಿ ಆಯಾ ಕಾಲದ ನಾಗರಿಕತೆಗಳ 
ಮೇಲೆ ಮೋಹಕ ಪ್ರಭಾವ ಬೀರಿದೆ. ಭರತವರ್ಷದಲ್ಲಿ ಸದಾ ಬೆಳೆದು ಮಾನವ ಹಿತಾರ್ಥವಾಗಿ 
ಸಂಚಿತವಾದ ಆಧ್ಯಾತ್ಮಿಕ ಪೋಷಣೆ ಪಡೆಯಲು ಬೇರೆಲ್ಲ ಭಾಗಗಳೂ ಕಾತರಿಸುತ್ತಿವೆ. ಇಂದು 
ನಾವು ಸುತ್ತುಮುತ್ತಣ ಪರಿಸ್ಥಿತಿಯ ಕಡೆಗೆ ದೃಷ್ಟಿಯನ್ನು ವಿಕ್ಷೇಪಿಸಿದಾಗ, ನಮ್ಮ ರಾಷ್ಟ್ರಜೀವನದ 
ಮೇಲ್ಮೈಯಲ್ಲಿ ಆ ಸತ್ತ್ವಗುಣದ ಜಿಹ್ನೆ ಗೋಚರಿಸುವುದಿಲ್ಲ, ನಿಜ. ಮೇಲ್ಮೈಯಲ್ಲಿ ನಮ್ಮ ದೃಷ್ಟಿಗೆ 
ಬೀಳುವುದು ಸತ್ತ್ವಗುಣ ಶೂನ್ಶತೆಯೇ ಹೆಚ್ಚು, ಯಾತನೆ ಖಿನ್ನತೆಗಳೇ ಹೆಚ್ಚು. ಹೀಗಿದ್ದರೂ, 
ನಮ್ಮ ರಾಷ್ಟ್ರಪ್ರಜ್ನೆಯ ಅಂತರಾಳದಲ್ಲಿ ವಿವೇಕಾನಂದರು ದೇಶದ ಆಧ್ಯಾತ್ಮಿಕ ಶಕ್ತಿ ಸಾಮರ್ಥ್ಯಗಳ 
ಸುಸ್ಪಷ್ಟ ಮಿಡಿತಗಳನ್ನು ಕಂಡುಕೊಂಡಿದ್ದರು. ನಮ್ಮ ಐಹಿಕ ಹಿಂದುಳಿಕೆಯ ನಿವಾರಣೆಗಾಗಿ ದೇಶದ 
ಭೌತಿಕಶಕ್ತಿ ಸಂಪತ್ತನ್ನು ನಮ್ಮ ಜನತೆಗೆ ಲಭಿಸುವಂತೆ--ನಮ್ಮ ಆಧ್ಯಾತ್ಮಿಕ ಹಾಗೂ ನೈತಿಕ ನ್ಯೂನತೆ 
ಯನ್ನು ತುಂಬಿಕೊಳ್ಳಲು ಅನುಕೂಲವಾಗುವಂತೆ--ಈ ಸಂಪತ್ತನ್ನೂ ವಶಪಡಿಸಿಕೊಂಡು, ಅದನ್ನು 
ಜೀವನದ ಮೇಲ್ಮೈಗೆ ತರುವ ತಾಂತ್ರಿಕ ಜ್ಞಾನವನ್ನೂ ಬಳಸಿಕೊಳ್ಳಬೇಕಾಗಿದೆ. 

ಪ್ರತಿಯೊಬ್ಬ ಪೌರನೂ ಈ ಅಧ್ಯಾತ್ಮ ವಿದ್ಯೆಯನ್ನು ವಶಪಡಿಸಿಕೊಂಡು, ಜೀವನದ ಸಮಸ್ತ 
ರಂಗಗಳಲ್ಲೂ--ಹೊಲಗದ್ದೆಗಳಲ್ಲಿ, ಕಾರ್ಯಾನೆಗಳಲ್ಲಿ, ಮನೆಗಳಲ್ಲಿ, ಕಚೇರಿಗಳಲ್ಲಿ, ಎಲ್ಲೆಲ್ಲೂ 
ಅದನ್ನು ಅನ್ವಯಿಸಬಹುದೆಂಬ ಅಂಶವನ್ನು ಈ ತಾಂತ್ರಿಕ ಜ್ಞಾನ ತಿಳಿಸುವುದು. ಜೀವನದಲ್ಲೂ 
ಕರ್ಮಾಚರಣೆಯಲ್ಲೂ ಗಳಿಸಿದ ಅಧ್ಯಾತ್ಮಗುಣವನ್ನು ವರ್ಧಿಸಿಕೊಳ್ಳುವುದಕ್ಕೆ ಹೊರತಾಗಿ, 
ಆಧ್ಯಾತ್ಮಿಕಜೀವಿಯಾಗಲು ಕಾಡನ್ನೋ ಗುಹೆಯನ್ನೋ ಪ್ರವೇಶಿಸಬೇಕಾಗಿಲ್ಲ. ಏಕೆಂದರೆ, 
ಆಧ್ಯಾತ್ಮಿಕತೆ ಪ್ರತಿಯೊಬ್ಬರ ಜನ್ಮ ಸಿದ್ಧ ಹಕ್ಕು; ಆತ್ಮವೇ ನಮ್ಮ ನೈಜಗುಣ; ಸ್ವರ್ಗರಾಜ್ಯವು ನಮ್ಮ 
ಹೃದಯದಲ್ಲೇ ಇದೆ; ನಮ್ಮ ಜೀವನ ಕರ್ಮಾನುಷ್ಠಾನಗಳೇ ಆಧ್ಯಾತ್ಮಿಕ ಜಾಗೃತಿಗೆ ಕುರುಕ್ಷೇತ್ರ 
ಎಂಬ ಸತ್ಯವನ್ನು ಈ ವಿದ್ಯೆ ಬೋಧಿಸುವುದಾಗಿದೆ. ಇದುವೇ ಸ್ವಾಮಿ ವಿವೇಕಾನಂದರ "ಪ್ರಯೋಗಸಿದ್ಧ 
ವೇದಾಂತ', ಭಗವದ್ಗೀತೆಯ ಸತ್ತ್ವಪೂರ್ಣವೂ ಸರ್ವವ್ಯಾಪಕವೂ ಆದ ನಿತ್ಯಸಂದೇಶ. 


೮. ಪ್ರಪಂಚಾಸಕ್ತಿ ಹಾಗೂ ಪ್ರಪಂಚ ಜೀವನ 


ಅನುಕಂಪದಾಯಕವಾದ, ಭೂತದಯಾ ಪ್ರೇರಕವಾದ ಪ್ರೀತಿ ಸೇವೆಗಳಿಗೆ ಮೂಲವಾದ ಸಹಜ 
ದೈವೀಗುಣವನ್ನು ಮಾನವನು ದಿನದಿನದ ಚಿಕ್ಕ ಪುಟ್ಟ ಕೆಲಸಗಳಲ್ಲೂ ಒಲವು ನಲಿವುಗಳಲ್ಲೂ 
ಬೆಳೆಸಿಕೊಂಡು ಪ್ರಕಾಶಕ್ಕೆ ತರಬಲ್ಲ. ಇದು ನಮ್ಮ ದೇಶದ ಪ್ರತಿಯೊಬ್ಬ ಪೌರನ ನೀತಿ; ಬಲವಾಗಿ 
ರೂಪಿತವಾಗಬೇಕಾದ ಪ್ರಯೋಗ ಸಿದ್ಧ ಆಧ್ಯಾತ್ಮಿಕತೆ. ಲೌಕಿಕ ಜೀವನಕ್ಕೂ ಧರ್ಮ ಜೀವನಕ್ಕೂ 
ನಾವು "ಬಹುಕಾಲದಿಂದ ಭೇದ ಕಲ್ಪಿಸಿಕೊಂಡು ಬಂದಿದ್ದೇವೆ. ಸ್ಪಷ್ಟವೂ ನಿಷ್ಟಷ್ಟವೂ ಆದ 
ಗೀತಾಬೋಧನೆಯನ್ನು ಕಡೆಗಣಿಸಿ, ಈ ಅಂತರವನ್ನು ಶತಮಾನದಿಂದ ಶತಮಾನಕ್ಕೆ ಹೆಚ್ಚಿಸಿಕೊಂಡೇ 
ಬಂದಿದ್ದೇವೆ. ಈ ಅಂತರವನ್ನು ತೊಲಗಿಸುವುದಕ್ಕಾಗಿಯೇ ಶ್ರೀರಾಮಕೃಷ್ಣ ತರ 
ನಿವೇಕಾನಂದರೂ ಅವತರಿಸಿರುವುದಾಗಿದೆ. ಶ್ರೀರಾಮಕೃಷ್ಣ ಪರಮಹಂಸರ ಇದೊಂದು ಕಿರು ವಚನ 
ದಲ್ಲಿ ವೇದಾಂತ ಮತದ ಸ್ಥಾರಸರ್ವಸ್ಥವೇಲ್ಲ ಗೀತಾ ಸಂದೇಶದ ಸಾರಾಂಶವೆಲ್ಲ--ಅಡಕವಾಗಿದೆ : 


CC-0. Jangamwadi Meth Collection. Digitized by 668/0001 


ಹ್‌ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಮಗಳ್ಬ 


ಈ ಲೋಕದಲ್ಲಿಯೇ ಬಾಳು. ಆದರೆ ನಿನ್ನನ್ನು ಐಹಿರತೆ ತುಂಬಿಕೊಳ್ಳಲು ಅವಕಾಶ 
ಕೊಡದಿರು. 
ಪ್ರಪಂಚಾಸಕ್ತಿ ನಮ್ಮ ಹೃದಯವನ್ನು ಪ್ರವೇಶಿಸಲು ಅವಕಾಶ ಕೊಡಕೂಡದು. ಅದು ಹೊಕ್ಕರ, 
ಜೀವನವು ಅಲ್ಪತೆ, ಸ್ವಾರ್ಥತೆಗಳಿಂದಲೂ ಅಸೂಯಾಶೋಷಣೆಗಳಿಂದಲೂ ತುಂಬಿ ಭಾರವಾಗು 
ವುದು. ಇದು ಜಡತೆಗೆ ಕಾರಣವಾಗುವುದು. ಆದರೆ ಸದಾ ಹೃದ್ಧತವಾಗಿರುವ ದೈವೀಗುಣವನ್ನು 
ಕಲಕಿದರೆ, ಜೀವನವು ಪ್ರೀತಿ ಸೇವಾ ಭಾವಗಳಿಂದ ತುಂಬಿ ಹರಿಯುವುದು. ಇದು ಸಕ್ರಿಯತೆಗೂ 
ಪ್ರಗತಿಗೂ ಕಾರಣವಾಗುವುದು. ಆದುದರಿಂದ, ಶ್ರೀರಾಮಕೃಷ್ಣ ಪರಮಹಂಸರು ಮೇಲಿನ ವಚನಕ್ಕೆ 
ದೃಷ್ಟಾಂತ ರೂಪವಾಗಿ ಹೀಗೆನ್ನುತ್ತಾರೆ. 
ದೋಣಿ ನೀರಲ್ಲಿರುತ್ತದೆ ಆದರೆ ದೋಣಿಗೆ ನೀರು ಬರಲು ಬಿಡಕೂಡದು. ಅದು ನೀರು 
ಇರಬೇಕಾದ ಸ್ಥಳವಲ್ಲ. ಅದರಿಂದ ದೋಣಿಗೆ ಒಳ್ಳೆಯದಾಗುವುದಿಲ್ಲ. ಏಕೆಂದರೆ, ಅದರಿಂದ 
ದೋಣಿ ನಿಷ್ಕ್ರಿ ಯವಾಗುವುದು ಅದರ ಉದ್ದೇಶ ವಿಫಲವಾಗುವುದು. 
ಆದುದರಿಂದ, ಪ್ರಪಂಚಾಸಕ್ತಿ ಮಾನವ ಹೃದಯವನ್ನು ಹೊಕ್ಕೊಡನೆ, ಅದು ಸಂಸಾರದ ಜಡತೆಗೆ 
ಕಾರಣವಾಗುವುದು. "ನಾನು', "ನನ್ನದು' ಎಂಬ ಕ್ಷುದ್ರ ಸ್ವಾರ್ಥದ ಜಡತೆಗೂ ಶೋಷಣೆ, ಸಾಮಾಜಿಕ 
ಉದ್ವೇಗ, ಹಿಂಸೆಗಳಿಗೂ ಕಾರಣವಾಗುವುದು ; ಆಗ ಮಾನವನ ಜೀವನವು, ಹಾಬ್ಸ್‌ ಹೇಳಿದಂತೆ, 
"ಕಿರಿದಾಗುವುದು, ಅನಿಷ್ಟವಾಗುವುದು, ಮೃಗ ಜೀವನವಾಗುವುದು.' ಕಳೆದ ಕೆಲವಾರು ಶತಮಾನ 
ಗಳಿಂದ ನಮಗೆ ಪ್ರಾಪ್ತವಾಗಿರುವುದೂ ಇದೇ ಸ್ಥಿತಿ. ನಮ್ಮ ಧರ್ಮನಿಷ್ಠೆಯೂ ನಮ್ಮ 
ಧಾರ್ಮಿಕತೆಯೂ ದಿನೇ ದಿನೇ ಹೆಚ್ಚು ಹೆಚ್ಚಾಗಿ ಡಂಭಾಚರಣೆಯ, ಅಟಾಟೋಪದ, ಆಡಂಬರದ 
ರೂಪ ತಾಳುತ್ತಿದ್ದ ಕಾರಣ, ನಾವು ಮುಖ್ಯವಾಗಿ ಪ್ರಪಂಚಾಸಕ್ತರಾಗಿಯೇ ಉಳಿದೆವು; ಮುಖ್ಯವಾಗಿ 
ಸ್ಪಾರ್ಥಿಗಳಾಗಿಯೇ, ಸ್ವಾರ್ಥ ಮಗ್ನರಾಗಿಯೇ ಉಳಿದೆವು. ಒಂದು ಬಗೆಯ ಮಾರ್ಜಾಲ ಸಂನ್ಯಾಸ 
ವನ್ನೇ ಆಚರಣೆಗೆ ತಂದೆವು. ಇದರಿಂದ, ನೀತಿ “ಪ್ರಜ್ಞೆಯನ್ನಾಗಲೀ ಮಾನವ ಹಿತಾಸಕ್ತಿಯನ್ನಾಗಲೀ 
ಚಾರಿತ್ರ ಪಟುತ್ವವನ್ನಾಗಲೀ ಕುದುರಿಸಲಾರದೆ ಹೋದೆವು. ಪರಸ್ಪರ ಶೋಷಣೆಯಲ್ಲಿ ನಮ್ಮ ಸಮಸ್ಟಿ 
ಜೀವನವನ್ನು ತೀರಾ ಕೆಳಮಟ್ಟಕ್ಕೆ ತಳ್ಳಿದೆವು. ವಿವೇಕಾನಂದರು ನಮ್ಮನ್ನು ಆ ಜಡ ಶ್ರದ್ಧಾರೂಪದ 
ಧರ್ಮ ಕಲ್ಪನೆಯಿಂದ ಉದ್ಧರಿಸಿ, ತ್ಕಾಗ ಸೇವೆಗಳೆಂಬ ಗುಣದ್ವಯ ಪೂರ್ಣವಾದ, ಸಕ್ರಿಯ ಸತ್ತ್ಯ 
ರೂಪದ, ಧರ್ಮ ಕಲ್ಪನೆಯ ಸಂದೇಶದಿಂದ ನಮ್ಮಲ್ಲಿ ಸ್ಫೂರ್ತಿ ತುಂಬಿದರು. 
೯. ದೇಶಾಭಿವೃದ್ಧಿಯ ಎರಡು ಮಾನದಂಡಗಳು 
ಕನ್ಮಾಕುಮಾರಿಯು ಈ "ಪ್ರಯೋಗ ಸಿದ್ಧ' ವೇದಾಂತದ ಫಲವಾದ ಸಕ್ರಿಯ ಸತ್ತ್ವದ ಪ್ರತೀಕ. 
ಈ ವೇದಾಂತ ಬಲದಿಂದ ಸನಾತನ ಭಾರತದ ಆಧ್ಯಾತ್ಮಿಕ ದರ್ಶನ ಶಕ್ತಿಯು ಸಾಮಾಜಿಕ 
ಧ್ಯೇಯೋದ್ದೇಶಗಳ ಸಾಧನೆಗೆ ಮಾರ್ಗದರ್ಶಕವಾಗುವುದು ಮತ್ತು ಆ ಇನ್ನೊಂದು ಬಗೆಯ ಶಕ್ತಿ 
ಕೊಡನ ಸಂದರ, ನಮ್ಮ ಆರ್ಥಿಕಾಭಿವೃದ್ಧಿಯ ಪಂಚವಾರ್ಷಿಕ ಯೋಜನೆಗಳಿಂದ 
ಚ್ಚು ಹೆಚ್ಚಾಗಿ ಉತ್ಪಾದಿತವಾಗಿ ಬಳಕೆಯಾಗುವ ಭೌತಿಕ ಶಕ್ತಿ ಸಂಪತ್ತಿನೊಡನೆ--ಜತೆ ಜತೆಯಾಗಿ 
ಸದಾ ವೃದ್ಧಿಯಾಗುವ ಆಧ್ಯಾತ್ಮಿಕ ಸಂಪತ್ತನ್ನೂ ಒದಗಿಸುವುದು. ಈ ಎರಡನೇ ಶಕ್ತಿಯನ್ನು ತರಾ 
ಒಬ್ಬರು ಎಷ್ಟು ಉತ್ಪತ್ತಿ ಮಾಡುತ್ತಾರೆ, ಎಷ್ಟು ಬಳಸುತ್ತಾರೆ ಎಂಬುದೇ ದೇಶದ ಅಭಿವೃದ್ಧಿ ಪ್ರಮಾಣ: 
ವನ್ನು ನಿರ್ಧರಿಸಲು ಅಂಗೀಕೃತವಾಗಿರುವ ಮಾನದಂಡ, ಈ ಮಾನದಂಡದಿಂದ ಅಳಿದು ನೋಡಲಾಗಿ 
ಸ ಬಂದದ ದೇಶ--ಭಾರತಕ್ಕೆ ಲೋಕದ ಬೇರೆ ದೇಶಗಳಲ್ಲಿ ಹತ್ತು ಹನ್ನರಡನೆಯ 
ಪೆ ಸಸಾಸರಳ್ಲಿದ. ಜಧರ ತರುವಾಯ ಬಡುಪ್ರಥು:ಜೋವಿಯತ್‌ ರಷ್ಯಾ ದೇಶ; 


ಕನ್ಮಾಕುಮಾರಿಯ ಸಂದೇಶ ೨೦೫ 
ಮತ್ತೆ ಜರ್ಮನಿ, ಜಪಾನ್‌ ಇತ್ಯಾದಿ. ಆದರೆ, ಭಾರತವೂ ತೀವ್ರಗತಿಯಿಂದ ಮುಂದಕ್ಕೆ ಬರುತ್ತಲೇ 
ಇದೆ. ದೇಶದ ಅಭಿವೃದ್ಧಿ ಕಾರ್ಯಕ್ರಮಗಳು ಕಾರ್ಯಗತವಾಗುತಿ ಶಿವೆ. ಬಲುಬೇಗನೆ ನಾವು ರಾಷ್ಟ್ರೀಯ 
ವಿದ್ಯುಜ್ಞಾಲವೊಂದನ್ನು ನಿರ್ಮಿಸಿಕೊಂಡು ನಮ್ಮ ವಿಶ್‌ಲದೇಶದ ಮೂಲೆ ಮೂಲೆಗಳಿಗೂ ಸಂಪರ್ಕ 
ಕಲ್ಪಿಸಿ ಆ ಮೂಲಕ ನಮ್ಮ ಔದ್ಯಮಿಕ ಪುರೋಗತಿಯನ್ನು ಹೆಚ್ಚಿಸಿಕೊಂಡು ನಮ್ಮ ಜನತೆಯ 
ಜೀವನ ಪರಿಸರವನ್ನು ಉಜ್ವಲಗೊಳಿಸಲಿದ್ದೆ. ವೆ. 

ಆದರೆ, ಮಾನವಜೀವಿತದ ಸಾರ್ಥಕ್ಕ ಸಾಧನೆಗೆ "ಇದಿಷ್ಟೇ ಸಾಲದು. ರಾಷ್ಟ್ರಾಭಿವೃದ್ಧಿಗೆ 
ಸಂಬಂಧಿಸಿದಂತೆ, ತಲಾ ಒಬ್ಬರ ಭೌತಿಕ ಶಕ್ತಿಯ ಉತ್ಸಾದನೆ ಮತ್ತು ಬಳಕೆಯೇನೋ ಇಂದು 
ತೀರಾ ಅವಶ್ಶ ಮಾನದಂಡ. ಆದರೆ ಇದರ ಪರ್ಯಾಪ್ತ ಮಾನದಂಡವಲ್ಲ. ಈ ಮಾನದಂಡವನ್ನು 

ಸಾಧಿಸಿದ ನಾನಾ ದೇಶಗಳ ಜನಸಮುದಾಯವು ಅಭಿವೃದ್ಧಿ ಹೊಂದಿದ ಜನತೆಯೆಂದು ವಗ್ಗೀಕತ 
ವಾಗಿದ್ದರೂ, ಆ ದೇಶಗಳಲ್ಲಿ ಈ ನಿರೀಕ್ಷಿತ ಸಾರ್ಥಕ್ಕ ಪ್ರಜ್ಞೆ ಮೂಡಿಲ್ಲ. ಆದುದರಿಂದ, ಎಪ್ಪತ್ತು 
ವರ್ಷಗಳಿಗೆ ಹಿಂದೆಯೇ ವಿವೇಕಾನಂದರು ಆಧುನಿಕ ಪಾಶ್ಚಾತ್ಮ ನಾಗರಿಕತೆಯ ಹಿನ್ನೆಲೆಯಲ್ಲಿ ಮಾನವ 
ತತ್ತ್ವವನ್ನು ಕೂಲಂಕಷವಾಗಿ ಅಧ್ಯಯನ ಮಾಡಿ ಮಾನವೋತ್ಕರ್ಷಕ್ಕೆ ಇನ್ನೊಂದು. ಮಾನದಂಡವನ್ನು 
ಸೂಚಿಸಿದರು. ಈ ಎರಡನೆಯ ಮಾನದಂಡವು ಮೊದಲ ಮಾನದಂಡಕ್ಕೆ ವಿರುದ್ಧವಾಗಿಲ್ಲ, ಅದಕ್ಕೆ 
ಪೂರಕವೇ ಆಗಿದೆ. ಭೌತಿಕ ವಿಜ್ಞಾನಗಳ ಮತ್ತು ಯಂತ್ರ ವಿಜ್ಞಾನದ. ತಾಂತ್ರಿಕ ಪರಿಜ್ಞಾನವನ್ನು 
ಅಭಿವೃದ್ಧಿ ದೇಶಗಳಿಂದ ಕಲಿತುಕೊಳ್ಳಬೇಕು, ಅದೇ ಹ್‌ ಈ ವಿಶಿಷ್ಟ ಶಕ್ತ್ಳುತ್ಬಾದನೆ ಹಾಗೂ 
ಅದರ ಬಳಕೆಯ ವಿಜ್ಞಾನದ ಮತ್ತು ತಾಂತ್ರಿಕ ಪರಿಜ್ಞಾನದ ಮೇಲೆ ಭಾರತವು ಪುರಾತನ ಇತಿಹಾಸ 
ಕಾಲದಲ್ಲಿ ಗಳಿಸಿಕೊಂಡಿದ್ದ ಪ್ರಭುತ್ವ ವನ್ನು ಉಳಿಸಿಕೊಂಡು, ಅದನ್ನು ಉಳಿದ ಮಾನವ ಕೋಟಿ 
ಯೊಡನೆ ಹಂಚಿಕೊಳ್ಳಲೂ 2 ಬೇಕು- ಎಂಬುದು ಸ್ವಾಮೀಜಿಯವರ ಅಪೇಕ್ಷೆ ಕ್ಲೆಯಾಗಿತ್ತು. ಮಾನವನನ್ನು 
ಬಹಿರಂಗವಾಗಿಯೂ ಆಂತರಿಕವಾಗಿಯೂ, ಭೌತಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಸಂಪದ್ಕುಕ್ತ 
ನನ್ನಾಗಿ ಮಾಡುವ ಉದ್ದೇಶದಿಂದ ಭೌತಿಕ ವಿಜ್ಞಾನಗಳ ಮತ್ತು ಮಾನವ ವಿಜ್ಞಾನದ ಸಂಯೋಗವನ್ನು 
ಭಾರತ ಸಾಧಿಸಬೇಕೆಂದು ಅವರ ಅಭಿಲಾಷೆಯಾಗಿತ್ತು. 


೧೦. ಉಪಸಂಹಾರ 


ಇಂದು ಬೆಳಗಿನ ಈ ಸಮಾರಂಭದಲ್ಲಿ ಮಾನ್ಶ ಪ್ರಧಾನಮಂತ್ರಿಗಳು ಈ ಸಮಾರಂಭಕ್ಕೆ ಬಂದಿರು 
ಪುದು ನಮಗೆಲ್ಲ ಸಂತಸದ ಸಂಗತಿ. ಅವರು ವಿವೇಕಾನಂದ ಸಾಹಿತ್ಯದ ಅಧ್ಯಯನ ಮಾಡಿದವರು. 
ಎರಡು ವಾರಗಳ ಹಿಂದೆ ಈ ವಿವೇಕಾನಂದ ಶಿಲಾ ಸ್ಮಾರಕ ಸಮಾರಂಭದ ಉದ್ಭಾಟನೆಯ ಮೊದಲ 
ದಿನ ನಮ್ಮ ರಾಷ್ಟ್ರಪತಿ ಶ್ರೀ ಏ. ವಿ. ಗಿರಿಯವರು ಬಂದಿದ್ದರು. ಈ ದಿನ ನಮ್ಮ ಪ್ರಧಾನಮಂತ್ರಿ 
ಯವರು ತಮ್ಮ ಕಾರ್ಯಗೌರವನ್ನೆಲ್ಲ ಬದಿಗಿರಿಸಿ, ಈ ರಾಷ್ಟ್ರೀಯ ಸ್ಮಾರಕ ಸಮಾರಂಭದಲ್ಲಿ 
ಭಾಗವಹಿಸಲೆಂದೇ ಒಂದು ದಿನವನ್ನು, ಮೀಸಲಿರಸಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಮಾತು 
ಗಳನ್ನು ದೇಶಕ್ಕೆ ಉತ್ಸಾಹ ತುಂಬಬಲ್ಲ ಮಾತುಗಳನ್ನು  ಕೇಳಲು--ನಾವೆಲ್ಲ ಉತ್ಸುಕರಾಗಿದ್ದೇವೆ. 
ಇಂದು ಎಲ್ಲೆಡೆ ನಿರುತ್ಸಾಃ ಹವೇ ತುಂಬಿಕೊಂಡಿದೆ. ಮುಖ್ಯವಾಗಿ ಶಕ್ತಿ ನಿರ್ಭೀತಿಗಳ ಉಪದೇಶಕರೇ 
ಆಗಿದ್ದ ಸ್ವಾಮಿ ವಿವೇಕಾನಂದರು ನೀಡಿದ ಆ ಮಾನವ ದರ್ಶನ ಮಾನವ ಘನತೆಗಳ ಶಕ್ತಿ ಸಂಚಯ 
ದಿದ ಈ ಈ ನಿರುತ್ಸಾಹವನ್ನು ತೊಡೆದು ಹಾಕಬಹುದು. ಮಾನ್ಯ ಪ್ರಧಾನಮಂತ್ರಿಗಳು ಭಾಷಣ ಮಾಡಿ 
ನ ಆ ಭರವಸೆ ಧೈರ್ಯ ಸಮರ್ಪಣ ಭಾವಗಳ ಸಂದೇಶದ ಸ್ಪರ್ಶ ನೀಡಬೇಕೆಂದು ವಿನಂತಿಸು 


CC-0. Jangamwadi Math Collection. Digitized by ಆನು) ಎ0. ಕೇಶವಭಟ್ಟ 


೧೨ 


ರಾಮಕೃಷ್ಣ ಮಿಶನ್‌ : ಅದರ ಆದರ್ಶಗಳು, ಕೆಲಸಗಳು* 


“ಭಾರತದ ರಾಷ್ಟ್ರೀಯ ಆದರ್ಶಗಳೆಂದರೆ ತ್ಕಾಗ ಮತ್ತು ಸೇವೆ. ಈ ಮಾರ್ಗಗಳಲ್ಲಿ 
ಆಕೆಯನ್ನು ಬಲಪಡಿಸಿ ; ಉಳಿದುವೆಲ್ಲ ತಾನೇ ಸರಿಹೋಗುತ್ತವೆ.' 
ಸ್ವಾಮಿ ವಿವೇಕಾನಂದ 


೧. ಪ್ರಸ್ತಾವನೆ 

ಹತ್ತೊಂಬತ್ತನೆಯ ಶತಮಾನದ ಮೊದಲ ಪಾದವು ಭಾರತದಲ್ಲಿ ಬ್ರಿಟಿಷ್‌ ಚಕ್ರಾಧಿಪತ್ಯದ 
ಸ್ಥಾಪನೆಯನ್ನು ಕಂಡಿತು. ಎರಡು ಶತಕಗಳ ಅವಧಿಯಲ್ಲಿ ಸಮುದ್ರದಾಚೆಯಿಂದ ಬಂದ ವರ್ತಕರ 
ಸಣ್ಣದೊಂದು ಸಂಸ್ಥೆ ಈ ವಿಶಾಲ ಖಂಡವನ್ನು ಆಳತೊಡಗಿತು. ಭಾರತದ ಜನರು- ಹಿಂದೂಗಳು 
ಮತ್ತು ಮುಸಲ್ಮಾನರು--ಒಂದು ಗಳಿಗೆಯಲ್ಲಿ ಮುಘಲ್‌ ಸಾಮ್ರಾಜ್ಯ ಕೆಳಗುರುಳಿದುದನ್ನೂ ಅದರ 
ಅವಶೇಷದ ಮೇಲೆ ಬ್ರಿಟಿಷ್‌ ಸಾಮ್ರಾಜ್ಯ ಎದ್ದು ನಿಂತುದನ್ನೂ ಕಂಡರು. ಇದಕ್ಕೆ ಭಾರತದ 
ಮೊದಲನೆಯ ಪ್ರತಿಕ್ರಿಯೆಯೆಂದರೆ ಸಮಾಧಾನದ ನಿಟ್ಟುಸಿರು. ಹಲವು ದಶಕಗಳ ಕದನ, ಹೋರಾಟ 
ಸ ನಂತರ ಶಾಂತಿ ಮತ್ತು ರಾಜಕೀಯ ಒಗ್ಗಟ್ಟಿನ ದೀರ್ಭಯುಗ ಆರಂಭವಾಗುವ ಪುಣ್ಯ ದೇಶ: 

ದಗಿತು. 


೨. ಭಾರತ ಮತ್ತು ಪಾಶ್ಚಾತ್ಯದ ಸಂಗಮ 
ಆದರೆ ಭಾರತೀಯ ಇತಿಹಾಸದ ಈ ಹೊಸ ಸಂಗತಿಯಲ್ಲಿ ಇನ್ನೂ ಗಂಭೀರವಾದ ತಾತ್ಸರ್ಯ 
ಗಳಿದ್ದುವು. ಹಲವಾರು ಶತಕಗಳ ನಂತರ, ಮೊಟ್ಟಮೊದಲಿಗೆ ಪೂರ್ವ-ಪಶ್ಚಿಮಗಳು ಭಾರತದ 
ನೆಲದ ಮೇಲೆ ಸಂಧಿಸಿದುವು. ಅರಬ್ಬೀ ಸಾಮ್ರಾಜ್ಯ ಮೈದಳೆಯುವವರೆಗೂ ಪ್ರಾಚೀನ ಗ್ರೀಸ್‌; 
ರೋಮ್‌ ಮತ್ತು ಈಜಿಪ್ಟ್‌ಗಳೊಂದಿಗೆ ಭಾರತವು ನೇರವಾದ ಸಾಂಸ್ಕೃತಿಕ ಮತ್ತು ವಾಣಿಜ್ಯ ಸಂಬಂಧ 
ವಾದ ಸಂಪರ್ಕವನ್ನು ಪಡೆದಿದ್ದಿತು. ಈ ಸಂಪರ್ಕವು ಅರಬ್ಬೀ ಜನರ ಮೂಲಕ ಪರೋಕ್ಷವಾಗಿ 
ಹದಿಮೂರನೆಯ ಶತಮಾನದ ಮಧ್ಯದವರೆಗೂ ಮುಂದುವರಿಯಿತು. ಹದಿನೈದನೆಯ ಶತಮಾನದ 
ಕಡೆಯ ಸ ಕೊಲಂಬಸ್‌ ಅಮೆರಿಕೆಯನ್ನು ಕಂಡುಹಿಡಿದದ್ದು ಮತ್ತು ವಾಸ್ಕೊ-ಡ- 
ಭಾರತವನ್ನು ಮತ್ತೆ ಕಂಡುಹಿಡಿದದ್ದು ಎರಡು ಸಂ ಕ ಪ್ರಬಲವಾಗಿ 
ಸಿ ರ ಗತಿಗಳು ಜಗತ್ತಿನ ಚರಿತ್ರೆಯನ್ನು ಪ್ರ 
ಕ ಸ್ಯ ಪುನರುಜ್ಜೀವನ (ರೆನೇಸನ್ಸ್‌)ವು ಪ್ರಾಚೀನ ಗ್ರೀಸಿನ ಪುನರುದಯವನ್ನು 
ಐರೋಪ್ಯ ಜನಾಂಗಗಳ ಪ್ರಖರವಾದ ಬುದ್ಧಿಶಕ್ತಿ ಮತ್ತು ಮೇಲುಕ್ಕುವ ಉತ್ಸಾಹ 
ವೈಜ್ಞಾನಿಕ ವಿಚಾರ ಮತ್ತು ಅನ್ಪೇಷಣೆಗಳಲ್ಲಿ ಅಭಿವೃಕ್ತಿಗೊಂಡವು ; ಬದುಕಿನ ಎಲ್ಲ ವಿಥ್‌ 
ಕಲ್ಲಿಯ್ಯೂಲ್ಲ ಕೆಲಸಗಳಲ್ಲಿಯೂ ೧೫ ತನಿ ನಡಗ  ಸಚೋಧನಯಾದ ವೆಳೆ 


ರಾಮಕೃಷ್ಣ ಮಿಶನ್‌ : ಅದರ ಆದರ್ಶಗಳು, ಕೆಲಸಗಳು ರ 
ಸಂಶೋಧನೆ ಮೂಡಿಬಂದಿತು ; ವಿಸ್ತೃತವಾದ ವಾಣಿಜ್ಯ ಅದರೊಂದಿಗೆ ಭೌತಿಕವಾದ ಅಭ್ಯುದಯ 
ವನ್ನು ತಂದಿತು. ಮುನ್ನೂರು ವರ್ಷಗಳ ಅವಧಿಯಲ್ಲಿ ಪಾಶ್ಚಾತ್ಯ ಯುರೋಪಿನ ರಾಷ್ಟಗಳ 
ತಾರುಣ್ಯದಿಂದ ಕೂಡಿದ ಸಂಸ್ಕೃತಿಯೊಂದರ ಉಗಮಗಳೂ ಪ್ರತಿನಿಧಿಗಳೂ ಆದುವು. ಈ ಸಂಸ್ಕೃತಿಯ 
ತಳಪಾಯ ತಾಂತ್ರಿಕ ಕೌಶಲ; ಇದರ ಧ್ಯೇಯ ಭೌತಿಕ ಸಂಪತ್ತು ; ಹತ್ತೊಂಬತ್ತನೆಯ ಶತಮಾನದಲ್ಲಿ 
ಇಂಗ್ಲೆಂಡಿನ ಮೂಲಕ ಭಾರತಕ್ಕೆ ಬಂದ ಯುರೋಪು ಇಂಥದು. 


೩. ಭಾರತ--ಅದರ ಐತಿಹಾಸಿಕ ಹಿನ್ನೆಲೆ 


ಭಾರತ ನಿಬ್ಬೆರಗಾಯಿತು. ವೇದಗಳಲ್ಲಿಯೂ ಉಪನಿಷತ್ತುಗಳಲ್ಲಿಯೂ ತನ್ನನ್ನು ತಾನು ನೆನೆಸಿ 
ಕೊಂಡ, ಚರಿತ್ರೆಯನ್ನು ನೂರಲ್ಲ, ಸಾವಿರದ ಸಂಖ್ಯೆಯಲ್ಲಿ ಎಣಿಸಿದ, ಬದುಕಿನ ಆಳವಾದ ಸಮಸ್ಯೆ 
ಗಳನ್ನು ಪರಿಹರಿಸಿದ, ಹಿಂದೆ ವಾಣಿಜ್ಯದಿಂದ ಗ್ರೀಸ್‌, ರೋಮ್‌ ಮತ್ತು ಈಜಿಪ್ಟ್‌ ದೇಶಗಳ 
ಸಂಪತ್ತನ್ನು ಹೆಚ್ಚಿಸಿದ, ಜಗತ್ತಿನಲ್ಲೇ ಅತಿ ಪ್ರಾಚೀನವಾದ ಈ ರಾಷ್ಟ್ರ ಆತಂಕದ ಪರಿಸ್ಥಿತಿಗೆ ಸಿಲುಕಿತು. 
ಯಾವ ರಾಷ್ಟ್ರಕ್ಕಾಗಲೀ ಪರಾಜಯದ ಘಾಸಿ, ಗುಲಾಮಗಿರಿಯ ನಾಚಿಕೆಗಳು ಗಂಭೀರ ವಿಚಾರಗಳೇ; 
ಆದರೆ ಈ ಸಂದರ್ಭದಲ್ಲಿ ಆತಂಕದ ಕಾರಣ ಇನ್ನೂ ಆಳವಾಗಿದ್ದಿತು. ಈ ಮೊದಲೇ ಭಾರತ 
ಆಕ್ರಮಣವನ್ನೂ ಸೋಲನ್ನೂ ಕಂಡಿದ್ದಿತು. ಆದರೆ ಈ ಆಕ್ರಮಣಗಳು, ರಾಷ್ಟ್ರೀಯ ಆದರ್ಶಗಳನ್ನು 
ಮಾರ್ಪಡಿಸದೆ ನಡೆದು ಹೋಗಿದ್ದುವು. ಆಕ್ರಮಣಕಾರರು ಅನತಿ ಕಾಲದಲ್ಲಿಯೇ ಇಲ್ಲಿನ ಜನರಲ್ಲಿ 
ಸೇರಿ ಹೋಗಿದ್ದರು. ಆಕ್ರಮಣ ದೃಷ್ಟಿಗಳಿಂದ ಇದು (ಎಂದರೆ ಇಂಗ್ಲೆಂಡಿನ ವಿಜಯ) ಅಷ್ಟು 
ತೀವ್ರವಲ್ಲವೆಂದೇ ಹೇಳಬೇಕು. ಆದರೆ ಹಲವಾರು ವಿಧವಾಗಿ ಭಾರತೀಯರ ಮನಸ್ಸಿನ ಮೇಲೆ 
ಬೀರಿದ ಪಾಶ್ಚಾತ್ಮ ಸಂಸ್ಕೃತಿಯ ಸೂಕ್ಷ್ಮ ಪ್ರಭಾವ ಜನಾಂಗದ ಆನುವಂಶಿಕ ಆಸ್ತಿಯನ್ನು ನಿರ್ಮೂಲ 
ಮಾಡತೊಡಗಿತು. ಭಾರತದ ಆನುವಂಶಿಕ ಸಂಸ್ಕೃತಿಯನ್ನು ಐದು ಸಾವಿರ ಅಥವಾ ಇನ್ನೂ ಹೆಚ್ಚು 
ವರ್ಷಗಳವರೆಗೆ ಅತಿಶ್ರೇಷ್ಠ ಯಷಿಗಳ ವಿಚಾರ ಪರರ, ದಾರ್ಶನಿಕರ, ರಾಷ್ಟ್ರೀಯ ನಾಯಕರ 
ಪರಂಪರೆಯು ಬೆಳೆಸಿದ್ದಿತು. ಭಾರತದ ಜೀವವೇ ಈ ಸಂಸ್ಕೃತಿಯಲ್ಲಿ ಮೈದಳೆದಿದೆ. ಔದಾರ್ಯ 
ಮತ್ತು ವಿಶ್ವವ್ಯಾಪಕ ಚೈತನ್ಯಗಳ ಹಿನ್ನೆಲೆ ಇದಕ್ಕಿದೆ ; ಭಾರತೀಯರು ಹೆಸರು ತಳೆದಿರುವುದು ಈ 
ಚೈತನ್ಯಗಳಿಗಾಗಿಯೇ, ಧರ್ಮದ ಕ್ಷೇತ್ರದಲ್ಲಿ ಇದು ಸಹನೆ, ಕ್ಷಮೆಗಳಲ್ಲಿ ಅಭಿವ್ಯಕ್ತಗೊಂಡಿದೆ. 
ಬುಗ್ಗೇದದ ಸ್ಮರಣೀಯ ವಾಕ್ಕ--"ಏಕಂ ಸತ್‌, ವಿಪ್ರಾ ಬಹುಧಾ ವದಂತಿ'--ಎನ್ನುವುದೇ ಧಾರ್ಮಿಕ 
ಸ್ವಾತಂತ್ರ್ಯದ ರಾಜಪ್ರಣಾಳಿಕೆ. ಇದು, ಭಗವದ್ಗೀತೆಯ ಸಮನ್ವಯ ಬೋಧೆಗಳೊಂದಿಗೆ, ಬುದ್ಧನ 
ಮಹಾಪ್ರೇಮ-ಕರುಣೆಗಳೊಂದಿಗೆ, ಸಾಮಾನ್ಯ ಭಾರತೀಯರನ್ನು ಮಾರ್ದವದ ಮತ್ತು ಸಭ್ಯತೆಯ 
ಸುಂದರ ಪ್ರತಿನಿಧಿಗಳಾಗಿ ಮಾಡಿದೆ. ಈ ಸಂಸ್ಕೃತಿಯ ಇನ್ನೊಂದು ಮುಖ ಆಳವಾದ ಆಧ್ಯಾತ್ಮಿಕತೆ. 
ಉಪನಿಷತ್ತುಗಳು 'ಆತ್ಮನನ್ನೇ ಅರಿಯಬೇಕು' ಎಂದು ಘೋಷಿಸಿದ್ದವು; ಈ ಪರಮತತ್ತ್ವಕ್ಕೆ 
ಸಾಕ್ಷಿಗಳಾಗಿ ಜಿಜ್ಞಾಸುಗಳ ಭಕ್ತರ ಅನಂತ ಪರಂಪರೆಯೂ ಇದೆ. ನಮ್ಮಲ್ಲಿ ಅತ್ಯುನ್ನತವಾದುದರ 
ಅಸ್ತಿತ್ವವೇ ಎಲ್ಲ ಧರ್ಮಗಳೂ ಬೋಧಿಸುವ ಮಹಾತತ್ತ್ವ; ಭಾರತವು ಇದಕ್ಕೆ ಸಾಕ್ಷಿಯಾಗಿಯೇ 
ಉಳಿದಿದೆ. "ಭಗವದುನ್ಮತ್ತ'ರಿಗೆ ಅತಿಶ್ರೇಷ್ಠ ಸ್ಥಾನವನ್ನು ಕೊಟ್ಟಿದೆ. 
ಸಹನೆ, ಔದಾರ್ಯ ಆತು ನೆ ಸ ಕ್ಯಾ ಎರಡು ವಿವರಗಳು ಇಂದು 
ಹ ವೆ. 
ಭಾರತಕ್ಕೆ ಮಾತ್ರವಲ್ಲದೆ ಇಡೀ ಜಗತ್ತಿಗೇ ಅತಿಮುಖ್ಯ ವಿಚಾರಗಳಾಗಿರುವುದನ್ನು ಕಾಣುತ್ತಿದ್ದೆ 
ಸ್ಥಿರವಾದ, ಪೂರ್ಣವಾದ ಜಗತ್ತನ್ನು ಆಗಮಾಡಲು ಭಾರತದ ಕೊಡುಗೆ ಅಮೂಲ್ಯವಾದುದು ಎಂದು 


ಇವಿ 


ನು ಪಾಶ್ಚಾತ್ಮ ಚಿಂತಕರು ನಂಬಿದ್ದಾರೆ, ಹೇಳಿಯೂ ಇದ್ದಾರೆ. ಈ ಮನೋರಥ ಪೂರಣವನ್ನೇ 
ನಂಬಿಕೊಂಡಿದ್ದ ಸಗಳ Math Collection. Digitized by eGangotri 


ಇವಾ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮಾಲ್ಕಸ್ಸು 
೪. ಬ್ರಿಟಿಷ್‌ ವಿಜಯದ ಆಫಾತ 

ಆದರೆ ಹತ್ತೊಂಬತ್ತನೆಯ ಶತಮಾನದಲ್ಲಿ ಭಾರತವು ಈ ಸಂಸ್ಕೃತಿಯನ್ನೂ ತನ್ನ ಜೀವನವನ್ನೂ 
ಕಳೆದುಕೊಳ್ಳುವಂತೆಯೇ ಇದ್ದಿತು. ೧೮೩೬ರಲ್ಲಿ ಮೆಕಾಲೆ ಇಲ್ಲಿಗೆ ತಂದ ಹೊಸ ಶಿಕ್ಷಣ ಪದ್ಧತಿಯ 
ಮೂಲಕ ಪ್ರ ಬಲವಾದ ಪಾಶ್ಚಾತ್ಮ ಸಂಸ್ಕೃತಿಯು ಭಾರತಕ್ಕೆ ಬಂದಿತು. ಕಣ್ಣು ಕೋರೈಸುವ ಪಾಶ್ಚಾತ್ಮ 
ಸಂಸ್ಕೃತಿಯೆದುರು ಭಾರತದ ನಿಲುವು ತೀರ ಸಪ್ಪೆಯೇ. ಹೊಸ ಶಿಕ್ಷಣ ಮುಂದುವರೆದಂತೆಲ್ಲ | 
ಪಾಶ್ಚಾತ್ಯದ ಅನುಕರಣವೂ ಹರಡಿತು ; ಅನತಿ ಕಾಲದಲ್ಲಿಯೇ ಹಳೆಯ ಸಂಸ್ಕೃತಿಯು ಇಂಗ್ಲೀಷ್‌ 
ಕಲಿತ ತಲೆಮಾರುಗಳ ಮನಸ್ಸಿನ ಮೇಲೆ ಯಾವ ಹಿಡಿತವನ್ನೂ ಇರಿಸಿಕೊಳ್ಳದಾಯಿತು. 

ಭಾರತದ ಹಳೆಯ ಸಂಸ್ಕೃತಿಯನ್ನು ಹಲವಾರು ದಿಕ್ಕುಗಳಿಂದ ಟೀಕಿಸತೊಡಗಿದರು, ಆ 
ಶತಮಾನದಲ್ಲಿ ಹರಡುತ್ತಿದ್ದ ಲೋಕಾಯತ ತತ್ತ್ವ ಯುವಜನರ ಮನಸ್ಸಿನ ಮೇಲೆ ಧರ್ಮದ 
ಹಿಡಿತವನ್ನು ಸಡಿಲಿಸಿತು. ಮೆಕಾಲೆ ೧೮೩೬ರಲ್ಲಿ ತನ್ನ ತಂದೆಗೆ ಸಮಾಧಾನದಿಂದ : 

"ಇಂಗ್ಲೀಷ್‌ ವಿದ್ಯಾಭ್ಯಾಸವನ್ನು ಪಡೆದ ಯಾವ ಹಿಂದುವೂ ದಿಟವಾಗಿ ತನ್ನ ಧರ್ಮಕ್ಕೆ 
ಅಂಟಿಕೊಂಡಿರಲಾರ' (ಸರ್‌ ಜಾರ್ಜ್‌ ಓಟ್ಟೊ ಟ್ರೆವೆಲ್ಸಾನ್‌, ದಿ ಲೈಫ್‌ ಆಂಡ್‌ ಲೆಟರ್ಸ್‌ ಆಫ್‌ 
ಲಾರ್ಡ್‌ ಮೆಕಾಲೆ, ಸಂ. ೧, ಲಾಂಗ್‌ಮನ್ಸ್‌ ಗ್ರೀನ್‌ ಕಂ. ೧೯೨೩, ಪು. ೩೩೦) ಎಂದು 
ಬರೆಯುವಂತಾದ. 

ಇದಲ್ಲದೆ, ಕ್ರೈಸ್ತ ಪ್ರಚಾರಕರು ಹಿಂದೂ ಧರ್ಮವನ್ನು ಒಟ್ಟಾರೆ ಖಂಡಿಸತೊಡಗಿದರು. ಅಂತರ- 
ಧರ್ಮ ಸಂಪರ್ಕದ ಇತಿಹಾಸದಲ್ಲಿ ಇದೊಂದು ಶೋಚನೀಯ ಪರಿಚ್ಛೇದ. ಆಗ್ರಾ ಉಚ್ಚ 
ನ್ಯಾಯಾಲಯದ ನ್ಯಾಯಾಧೀಶನಾಗಿದ್ದ ವಿಲಿಯಂ ಎಡ್ವರ್ಡ್‌ ಆ ಕಾಲಕ್ಕೆ ಪ್ರಬಲವಾಗಿದ್ದ ಪ್ರಚಾರಕರ 
ಮನೋಧರ್ಮವನ್ನು ಹೀಗೆ ವ್ಯಕ್ತಪಡಿಸಿದ--“ನಮ್ಮ ಸುಭದ್ರತೆಗೆ ಅತ್ಯುತ್ತಮ ಸಾಧನೆಯೆಂದರೆ 
ದೇಶವನ್ನು ಮತಾಂತರಗೊಳಿಸುವುದು.'' 

ಹಿಂದೂ ಧರ್ಮವೇ ದುರ್ದೆಶೆಗೆ ಸಿಲುಕಿದ್ದಿತು. ಉಪನಿಷತ್ತಿನ ಮತ್ತು ಗೀತೆಯ ಶುದ್ಧ ಧರ್ಮವೆ 
ಕುಲಗೆಟ್ಟು ಅರ್ಥವಿಲ್ಲದ ಆಚಾರವಾಗಿ ಬಿಟ್ಟಿದ್ದಿತು ; ಮೂಢನಂಬಿಕೆಗಳು ಹರಡಿದ್ದವು. ದೀರ್ಫ 
ಕಾಲದ ದಾಸ್ಯದಿಂದಾಗಿ ಜನಾಂಗವು ತನ್ನ ಸ್ವಾತಂತ್ರ್ಯದ ಮತ್ತು ಅಭಯದ ಮನೋವೃತ್ತಿಯನ್ನು 
ಕಳೆದುಕೊಂಡಿದ್ದಿತು. ಸಾಮಾಜಿಕ ಜಡತೆ ಮತ್ತು ಪ್ರತ್ಯೇಕ ಮನೋಭಾವಗಳು ಹಲವಾರು ಅನ್ಯಾಯ 
ಗಳನ್ನೂ ದಮನಗಳನ್ನೂ ಪೋಷಿಸಿಕೊಂಡು ಬಂದುವು. ಉಪನಿಷತ್ತು ಬೋಧಿಸಿದ ಗತಿಶೀಲ 
ಜೀವನದ ಕಲ್ಪನೆಯು ಮರೆಯಾಗಿ ಜಡವಾದ ತಾತ್ಸಾರ ಬುದ್ಧಿ ಬೆಳೆದಿದ್ದಿತು ; ಅತ್ಯಂತ ಸಂಕುಚಿತ 
ವಾದ ವೃತ್ತದಲ್ಲಿಯೇ ಜೀವನ ನಡೆಯುತ್ತಿದ್ದಿತು. ಒಟ್ಟು ಸಮಾಜವೇ ವ್ಯಾಪಕ ಪ್ರಯೋಜನವನ್ನೂ 
ಪ್ರಾಚೀನ ಖಷಿಗಳೂ ಸ್ಪೃತಿಕಾರರೂ ಸಿದ್ಧಪಡಿಸಿದ್ದ ಯೋಜನೆಯನ್ನೂ ಮರೆತಂತಿದ್ದಿತು. ಚೇತನದ 
ಅವನತಿಯೇ ಎಲ್ಲೆಲ್ಲಿಯೂ ಕಾಣಬರುತ್ತಿದ್ದಿತು. 


೫. ನವ್ಯ ಪುನರುಜ್ಜೀವನ- ಅದರ ನೇತಾರರು 


ಈ ಸಾಮಾಜಿಕ, ರಾಷ್ಟ್ರೀಯ ಬದುಕಿನ ಹಳೆಯ ಸೀಸೆಯೊಳಗೆ ಐರೋಪ್ಯ ಸಂಸ್ಕೃತಿಯ ಹೊಸ 
ಸಜ ತುಂಬಲಾಯಿತು. ಇದು ಹುಳಿಯಾಯಿತು, ಪ್ರಕ್ಷುಬ್ಧವಾಯಿತು, ಪ್ರಶ್ನೆಗಳು ತಲೆದೋರ 
ವು ; ಇದರಿಂದ ಭಾರತದ ಚೇತನದ ಪುನರುಜ್ಜೀವನ ಹೊರಹೊಮ್ಮಿತು. ಈ 
ಆಂದೋಳನದ ಮೊದಲ ಹಂತಗಳಲ್ಲಿ ಅದರ ಅಗ್ರಗಣ್ಮನಾಗಿದ್ದು ಕೊಂಡು, ಅದಕ್ಕೆ ಮಾರ್ಗದರ್ಶಿ 
ಸ ಗಿ ನಡೆಯಿಸಿದುದು ರಾಜಾ ರಾಮಮೋಹನರಾಯರ ವ್ಯಕ್ತಿತ್ವ, 
2 CC-0. ನಂದ ಸ್ಫೂರ್ತಿಯನ್ನು ಪಡೆದ್ರು ತನ್ನ ದೇಶನೃಣನರಲ್ಲಿ ಚೇ 


ರಾಮಕೃಷ್ಣ ಮಿಶನ್‌ : ಅದರ ಆದರ್ಶಗಳು, ಕೆಲಸಗಳು ನ 


ಮತ್ತೆ ಬದುಕಿಸಲು ಬಹುವಾಗಿ ಶ್ರಮಿಸಿದನು. ಅವನು ಉದಾರಿಯೂ ಸಮದರ್ಶಿಯೂ ಆಗಿದು 
ಪಾಶ್ಚಾತ್ಮ ಸಂಸ್ಕೃತಿಯ ಆಧ್ಯಾತ್ಮಿಕ ತತ್ವಗಳನ್ನು ಸಮತಾಭಾವದಿಂದಲೇ ಅಳವಡಿಸಿಕೊಂಡನು. 
ಆದರೆ ಕಾಲವು ಸಮರ್ಪಕವಾಗಿರಲಿಲ್ಲ. ಸಮನ್ವಯದ ಕೆಲಸವು ಎರಡು ಕಾರಣಗಳಿಗಾಗಿ 
ಕಾಯಬೇಕಾಯಿತು-ಒಂದು, ಬಿಳಿ ಜನಾಂಗವೇ ಶ್ರೇಷ್ಠವಾದುದೆಂಬ ಆಳರಸರ ನಿಲುವು ಕ್ರೈಸ್ತ 
ಪ್ರಚಾರಕರ ಉದ್ಧಟತನದೊಂದಿಗೆ ಕೂಡಿ ಭಾರತವೂ ಹಿಂದೂಧರ್ಮವೂ ಹಳಸಿದ, ಸತ್ಯವಿಲ್ಲದ 
ಶಕ್ತಿಗಳೆಂದು ನಿಶ್ಚಯಿಸಿದುದು; ಎರಡು, ಹಿಂದೂಧರ್ಮವು ತನ್ನನ್ನು ತಾನು ಕಂಡುಕೊಂಡು ಹರಿದು 
, ಹಂಚಿಹೋಗಿದ್ದ ಆಧ್ಯಾತ್ಮಿಕ ಶಕ್ತಿಗಳನ್ನು ಸಂಗ್ರಹಿಸಿಕೊಳ್ಳಬೇಕಾಗಿ ಬಂದುದು. ಭಾರತವು ಈ 
ಎರಡೂ ಪ್ರಯೋಜನಗಳನ್ನು ಸಾಧಿಸಿದುದು ಬಹುಕಾಲದ ನಂತರ, ಶ್ರೀರಾಮಕೃಷ್ಣರ ಮತ್ತು ಸ್ವಾಮಿ 
ವಿವೇಕಾನಂದರ ವ್ಯಕ್ತಿತ್ವಗಳಲ್ಲಿ. 
ಪುನಃ ಪ್ರಬೋಧದ ಮೊದಲ ಅಲೆಗಳು ಕಾಣಿಸಿಕೊಂಡುದು ಬಂಗಾಳದಲ್ಲಿ. ಬ್ರಾಹ್ಮೋ 
ಸಮಾಜವು ಮಹರ್ಷಿ ದೇವೇಂದ್ರನಾಥ ಠಾಕೂರ ಮತ್ತು ಕೇಶವ ಚಂದ್ರಸೇನ ಇವರ ನೇತೃತ್ವದಲ್ಲಿ 
ಹಿಂದೂ ಧರ್ಮವನ್ನೂ ಸಮಾಜವನ್ನೂ ಉದಾರವನ್ನಾಗಿಸಿತು ; ಅದು ಸುಶಿಕ್ಷಿತರ ಮನಸ್ಸಿನ ಮೇಲೆ 
ಮೂಡಿಸಿದ ಪ್ರಭಾವದಿಂದಾಗಿ ರಾಷ್ಟ್ರೀಯತೆಗೇ ಅಡ್ಡಿ ಬರುವಂಥ ಕ್ರೈಸ್ತ ಮತಾಂತರ ಮತ್ತು ಹೀನ 
ನಾಸ್ತಿಕತನ ಎರಡೂ ಪ್ರವಾಹಗಳು ತಡೆಗಟ್ಟಲ್ಪಟ್ಟುವು. ಪಂಜಾಬಿನಲ್ಲಿ ಸ್ವಾಮಿ ದಯಾನಂದ ಸರಸ್ಪತಿ 
'ವೇದವೆಂಬ ಶುದ್ಧಲೋಹದಿಂದ ಗತಿಶೀಲ ಶ್ರದ್ಧೆಯನ್ನು ಸಿದ್ಧಪಡಿಸಿ' ತಮ್ಮ ಆರ್ಯ ಸಮಾಜ 
ದಿಂದ ಆ ಪ್ರದೇಶದಲ್ಲಿ ಹಿಂದೂ ಸಮಾಜದಲ್ಲಿ ಚೇತನವನ್ನು ತುಂಬಿದರು. ದಕ್ಷಿಣದಲ್ಲಿ ದಿವ್ಯಜ್ಞಾನ 
ಸಮಾಜವು (ಥಿಯಸಾಫಿಕಲ್‌ ಸೊಸೈಟಿ) ಇದೇ ಕೆಲಸವನ್ನು ಮಾಡಿತು. ಒಂದು ಕಡೆ, ಸುಧಾರಕರು 
ತಮ್ಮ ಉತ್ಸಾಹದಲ್ಲಿ ಹಿಂದೂಧರ್ಮದ ಪ್ರಾಚೀನ ಕಟ್ಟಡಕ್ಕೆ ಪೆಟ್ಟು ಕೊಟ್ಟು ಉರುಳಿಸಲೆತ್ನಿಸಿದರು ; 
ಇನ್ನೊಂದು ಕಡೆ ಪ್ರಚಾರಕರು ಹಿಂದೂಧರ್ಮಕ್ಕೆ ಮಸಿಬಳಿಯುವ, ಸಮಾಜದಲ್ಲಿ ಒಡಕನ್ನು 
ಉಂಟುಮಾಡುವ ಯಾವ ಸಂದರ್ಭವನ್ನೂ ಕಳೆದುಕೊಳ್ಳಲಿಲ್ಲ. ರಾಜಾರಾಮ ಮೋಹನರಾಯನು 
ಯಾವ ಆದರ್ಶಕ್ಕಾಗಿ ಬದುಕಿ ದುಡಿದನೋ, ಪೌರ್ವಾತ್ಮ-ಪಾಶ್ನಾತ್ಮ ಸಂಸ್ಕೃತಿಗಳ ಸಮನ್ವಯದ 
ಆ ಆದರ್ಶ ಹಿಂದೆ ಹಿಂದೆ ಸರಿಯುತ್ತಿದ್ದಿತು. ರಾಯನ ಮೂಲಕ, ಭಾರತ ದೇಶವು ಸ್ನೇಹದ 
ಸಮನ್ವಯದ ಹಸ್ತವನ್ನು ನೀಡಿದ್ದಿತು ; ಆದರೆ ಅದನ್ನು ಸ್ವೀಕರಿಸುವ ಸಾಮರ್ಥ್ಯವಿರುವವರು 
ಯಾರೂ ಇರಲಿಲ್ಲ. ಸ್ವಾಭಿಮಾನ ಮತ್ತು ಗರ್ವವಿರದಂಥ ತನ್ನ ಶ್ರೇಷ್ಠ ಪ್ರತಿನಿಧಿಗಳನ್ನು ಪಾಶ್ಚಾತ್ಯ 
ಸಂಸ್ಕೃತಿಯು ಭಾರತದಲ್ಲಿ ಇನ್ನೂ ಪಡೆದಿರಲಿಲ್ಲ. 
ಆಗ ನಡೆದಂತೆ, ಪರಂಪರೆಯ ಮೇಲೆ ನಡೆದ ಇಮ್ಮುಖವಾದ ಆಕ್ರಮಣವು ಪ್ರತಿಕ್ರಿಯ 
ಯೊಂದನ್ನು ಪ್ರಚೋದಿಸಿತು--ಆತ್ಮರಕ್ಷಣೆಯ ಮನೋವೃತ್ತಿಯನ್ನು ಬದಿಗಿರಿಸಿ, ಪರಂಪರೆಯು 
ಆಘಾತದ ಮನೋವೃತ್ತಿಯನ್ನು ಹಿಡಿಯಿತು. ಇದರ ಫಲವೆಂದರೆ, ಭಾರತದಲ್ಲಿ ದ್ವೇಷ, ಹಿಂಸೆಗಳಿಂದ 
ತುಂಬಿದ ವಾತಾವರಣ ಸಿದ್ಧವಾಯಿತು ; ಹಲವಾರು ದೇಶಭಾಷೆಗಳಲ್ಲಿ ದ್ವೇಷಾಸೂಯೆಗಳಿಂದ 
ಕೂಡಿದ, ದೇಶಕ್ಕೆ ಅಪಮಾನ ತರುವಂಥ, ಸಾಹಿತ್ಯದ ಸೃಷ್ಟಿಯಾಯಿತು. 
ಸುಧಾರಣೆಯ ಮತ್ತು ಸುಧಾರಣೆಯ ವಿರುದ್ಧ ನಡೆದ ಆಂದೋಳನಗಳಿಂದಲೂ, ಕ್ರೈಸ್ತ 
ಪ್ರಚಾರಕರ ಆಕ್ರಮಣಗಳಿಂದಲೂ ಇಡೀ ಸಮಾಜ ನಡುಗಿತು. ಬಹುಮಂದಿ ಶ್ರದ್ಧಾಳುಗಳೂ 
ರೂ ತಮ್ಮ ಗಮನವನ್ನು ವಿಜ್ಞಾನದ ಕಡೆ, ಹರ್ಬರ್ಟ್‌ ಸ್ಪೆನ್ಸರ್‌ ಮತ್ತು ಥಾಮಸ್‌ 
೫ಕ್ಸ್‌ಲಿಗಳಂಥ ಪಾಶ್ಚಾತ್ಮ ಆಜ್ಞೇಯವಾದಿ ದಾರ್ಶನಿಕರ ಕಡೆ ಹರಿಸತ್ತೊಡಗಿದರು. 


CC-0. Jangamwadi Math Collection. Digitized by eGangotri 


ಭಂ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಮಗಳ್ಬ 


೬. ನವ್ಯ ಪುನರುಜ್ಜೀವನ ಮತ್ತು ಶ್ರೀರಾಮಕೃಷ್ಣರು 
ಈ ಅಲ್ಲೋಲಕಲ್ಲೋಲ, ಗೊಂದಲಗಳ ನಡುವೆ ಭಾರತದಲ್ಲಿ ಹೊಸ ತಾರೆಯೊಂದು ಕಾಣು 
ಇಡಗಿತು; ದೇಶದಲ್ಲಿ ಶಾಂತಿ ಮತ್ತು ಪ್ರಕಾಶಗಳನ್ನು ಅನತಿಕಾಲದಲ್ಲಿಯೇ ಒದಗಿಸುವಂಥ್ಛ 
ತಾರೆಯಿದು. ಶ್ರೀ ರಾಮಕೃಷ್ಣರು (೧೮೩೬-೧೮೮೬) ತಮ್ಮ ವಿಶಾಲವಾದ, ಸುಸಜ್ಜಿತವಾದ ಮನ್ನು ನ 
ಪ್ರಯೋಗಶಾಲೆಯಲ್ಲಿಯೇ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿನ ತಮ್ಮ ವಿಶಿಷ್ಟ ಪ್ರಯೋಗಗಳನ್ನು ನಡೆಸು 
ತ್ತಿದ್ದರು. "ಉನ್ಮತ್ತಜನ ಜಂಗುಳಿಯ ಹೀನ ಕದನ'ದಿಂದ ದೂರಾಗಿ, ಕಲ್ಕತ್ತೆಯ ಬಳಿ ಪವಿತ್ರ 
ಗಂಗಾನದಿಯ ದಂಡೆಯ ಮೇಲೆ ದಕ್ಷಿಣೇಶ್ವರದ ಪ್ರಶಾಂತ ದೇವಾಲಯದಲ್ಲಿ ಶ್ರೀರಾಮಕೃಷ್ಣರು 
ಒಂದಾದ ಮೇಲೊಂದರಂತೆ ಎಲ್ಲ ಪ್ರಮುಖ ಧರ್ಮಗಳನ್ನೂ ಜೀವಿಸಿ, ಅವುಗಳೆಲ್ಲದರ ಮೂಲಕವೂ 
ಸತ್ಯವನ್ನು ಸವಿದರು. ೧೮೭೫ರ ವೇಳೆಗೆ ಪ್ರಯೋಗಗಳೆಲ್ಲವೂ ಮುಗಿದಿದ್ದುವು ; ಮುಂದೆ, ಕೇಶವ 
ಚಂದ್ರ ಸೇನರ ಮತ್ತು ಬ್ರಾಹ್ಮೋಸಮಾಜದ ಮೂಲಕ ಪುನರುಜ್ಜೀವನ ಪರವಾದ ಭಾರತದ 
ವಿಚಾರಧಾರೆಗಳ ಮತ್ತು ಆಶೋತ್ತರಗಳ ಸಂಪರ್ಕವನ್ನು ಪಡೆದರು. ಮುಂದಿನ ಹನ್ನೊಂದು ವರ್ಷ 
ಗಳು, ೧೮೮೬ರಲ್ಲಿ ಮಹಾಸಮಾಧಿಯನ್ನು ಪಡೆಯುವವರೆಗೂ, ಅವರು ಸರಳವಾದ ಮಾತುಗಳಲ್ಲಿ 
ಸಂಪದ್ಭರಿತ ವಾಗ್ದರಿಯಲ್ಲಿ, ಕಥೆಗಳ, ಸಾಮತಿಗಳ ನೆರವಿನಿಂದ, ನಿರಂತರವಾಗಿ ತಾವು ಕಂಡುಕೊಂಡ 
ಮಹಾ ಸತ್ಯಗಳನ್ನು ಕುರಿತು ನೂರಾರು ಜನರಿಗೆ, ಹೆಂಗಸರು, ಗಂಡಸರು, ಓದಿದವರು, ಓದದವರು, 
ಹುಡುಗರು, ಮುದುಕರು ಮೊದಲಾದ ಶ್ರೋತೃಗಳಿಗೆ ತಿಳಯಪಡಿಸುತ್ತಿದ್ದರು. 
ಅವರ ಸಂದೇಶವೇನು? ಎಲ್ಲ ಧರ್ಮಗಳೂ ಸತ್ಕವೇ ; ಧರ್ಮಗಳ ನಡುವೆ ತಿಕ್ಕಾಟದ ಅಗತ್ಯ 
ವಿಲ್ಲ. ಸರಳವಾದ ಬೋಧೆಯೇ, ದಿಟ! ಆದರೆ ಈ ಸರಳ ಸಂದೇಶದಿಂದ ಎಷ್ಟು ಪ್ರಬಲವಾದ 
ಪರಿಣಾಮಗಳು ಹೊರಹೊಮ್ಮುತ್ತವೆ ! ಜಗತ್ತು ಈ ಬೋಧೆಯನ್ನು ಮೊದಲೇ ತಿಳಿದಿದ್ದಿತು 
ಎನ್ನುವುದು ನಿರ್ವಿವಾದ; ಆದರೆ ಅವರು ಅದನ್ನು ಬೋಧಿಸಿದುದು ದೊಡ್ಡ ವ್ಯತ್ಕಾಸವನ್ನು 
ಒದಗಿಸಿತು; ಏಕೆಂದರೆ ಅವರು ಮಾತನಾಡಿದುದು “ಪಂಡಿತರಂತಲ್ಲ, ಅಧಿಕಾರವಿರುವವರಂತೆ.' 
ಹಿಂದೂಧರ್ಮದ ಮಟ್ಟಿಗೆ ಹೇಳಬೇಕೆಂದರೆ, ಅದು ವೇದದ, ಉಪನಿಷತ್ತಿನ ಚೇತನವನ್ನೇ ಮತ್ತೆ 
ಕಂಡುಕೊಂಡಂತೆ ಮಾತ್ರ. ಮರವೊಂದರ ಬೆಲೆಯನ್ನು ಹೇಳಬೇಕಾದುದು ಅದರ ಉತ್ತಮ 


ಫಲಗಳಿಂದ ; ಧರ್ಮದ ಫಲ ಇರುವುದು ಸಂತಸ್ಪಭಾವದಲ್ಲಿ ; ಸಂತಸ್ತಭಾವವೆನ್ನುವುದು ಶೀಲ, 


ನಟ್ಟ ೂ ಅರಗ ಆೂಅರಬರಿಎಂ A 
ಶೀಲವೇ ಸಂತಸ್ವಭಾವ. ಈ ಪ್ರಮಾಣದಿಂದ ನಿರ್ಣಯಿಸಿದರೆ, ಎಲ್ಲ ಧರ್ಮಗಳೂ ಅತ್ಮುನ್ನತೆ 
ಮ್‌ ಜು 6: ಹ ಡಾ - ಕ 
ಶೀಲ ಮತ್ತು ಸಂತಸ್ವಭಾವಗಳನ್ನು ಪಡೆದ ಹೆಂಗಸರನ್ನೂ ಗಂಡಸರನ್ನೂ ಒದಗಿಸಿವೆ. ಆದುದರಿಂದ 


೦ಡೆಸೆ 
ಶ್ರೀರಾಮಕೃಷ್ಣರ ಅಭಿಪ್ರಾಯದಲ್ಲಿ, ಧಾರ್ಮಿಕವಾಗಿರುವುದೆಂದರೆ ದೇವರನ್ನು ಸಾಕ್ಷಾತ್ಯರಿಸಿಕೊಳ್ಳಲು 
ಹಣಗಾಡುವುದು ; ಅದಕ್ಕೆ ಹೆಚ್ಚೂ ಅಲ್ಲ, ಕಡಮೆಯೂ ಅಲ್ಲ. ಬಾಹ್ಮಪ್ರತಿಪಾದನೆಗಳು ಸಾಲದು; 
ನ ದಲಿ ಎಂದರ ದೇವರಲ್ಲಿ, ಬದುಕಬೇಕು, ಓಡಾಡಬೇಕು, ನಮ್ಮ ಹ 
ಬೇಕು. ಅಧರ್ಮಕ್ಕಿಂತಲೂ ಉಪೇಕ್ಷೆಯೇ ಧರ್ಮದ ಪ್ರಬಲ ಶತ್ರು. ಬೆಬಲ್ಲಿನ ಪ್ರವಾದಿಯ 
ಮಾತಿನಂತೆ ಹಗ್ಗಗಳನ್ನು ಉದ್ದಮಾಡಲಿಕ್ಕೆ ನೆಡುಗಂಬಗಳನ್ನು ಭದ್ರಪಡಿಸಬೇಕು. ಅಗತ್ಯವಾಗಿ 
ಸನಾ ರಾಟ್‌ ತ್ಮಿಕ ಜೀವನ ಆಳವಾಗುವುದು. ಆಧ್ಯ ಚ 
ಕ ; ಧಾರ್ಮಿಕ ಚೇತನದ ಹಸಿವನ್ನು ಇಂಗಿಸುವುದು ಅದೇ. ಕಟ್ಟುಕಟ್ಟಿಳೆಗಳಿ 
ಹಸಿದವನಿಗೆ ಕಲ್ಲುಗಳನ್ನು ಕೊಟ್ಟಂತೆ. ಅವು ಜನರನ್ನು ವಿಭಾಗ ಮಾಡೆ 
ಅಾರಾಖತ್ತವ ಈ ಹೋರಾಟಗಳು ಧರ್ಮವನ್ನೇ ಅಪಮಾನ ಬ 
ತವಾದ ಐಕ್ಷವನು ರತರ-ಧರ್ಮ ಸೌಹಾರ್ದ. ಇದು ಬರುವುದು ಎಲ್ಲ ಧರ್ಮಗಳ 
“೦2 ಗಾಶಾಾಃ ರುಕಾ ize by eGangotri 


ದ 
ಸಾ 


ರಾಮಕೃಷ್ಣ ಮಿಶನ್‌ : ಅದರ ಆದರ್ಶಗಳು, ಕೆಲಸಗಳು 


೭. ಕನ್ಯಾಕುಮಾರಿಯಲ್ಲಿ ಸ್ವಾಮಿ ವಿವೇಕಾನಂದರು 


ಶ್ರೀರಾಮಕ್ಕೆ ಷ್ಣರು ೧೮೮೬ರಲ್ಲಿ ತೀರಿಕೊಂಡರು ; ಆದರೆ ಅವರ ಕಾರ್ಯವನ್ನು ಮುಂದುವರಿಸಲು 
ತಮ್ಮ ಚೇತನವನ್ನು ಅರಗಿಸಿಕೊಂಡ ತರುಣ ಶಿಷ್ಕರ ತಂಡವೊಂದನ್ನು ಬಿಟ್ಟುಹೋದರು. 
ವಿದ್ಯಾವಂತರಾದ ಈ ತರುಣರು, ಸ್ವಾಮಿ ವಿವೇಕಾನಂದ (೧೮೬೩-೧೯೦೨)ರ ನೇತೃತ್ವದಲ್ಲಿ ಆರು 
ವರ್ಷಗಳವರೆಗೆ ಕಠೋರ ಸಾಧನೆಯನ್ನು ಮಾಡುತ್ತ ಅಜ್ಞಾತರಾಗಿದ್ದುಕೊಂಡು, ಬಹುಮಟ್ಟಿಗೆ 
ಕಾಲ್ನಡಿಗೆಯಲ್ಲಿಯೇ, ಕಾಸಿಲ್ಲದೆ, ದೇವರನ್ನು ಮಾತ್ರ ಆಶ್ರಯಿಸಿ, ಭಾರತದ ಉದ್ದ-ಅಗಲಕ್ಕೂ 
ಅಲೆದಾಡಿದರು. ಹೀಗೆ ೧೮೯೨ರ ಕಡೆಯ ಭಾಗದಲ್ಲಿ ಸ್ವಾಮಿ ವಿವೇಕಾನಂದರು ಭಾರತದ ದಕ್ಷಿಣ 
ತುದಿಯಾದ ಕನ್ಮಾಕುಮಾರಿಗೆ ಬಂದರು ; ಅಲ್ಲಿ ಅವರು ಗಂಭೀರವಾದ ಧ್ಯಾನದಲ್ಲಿದ್ದಾಗ ಭಾರತದ 
ಇಡೀ ಇತಿಹಾಸವೇ ಅವರ ಕಣ್ಣೆದುರು ಹಾದು ಹೋಯಿತು ; ತಮ್ಮ ತಾಯ್ನಾಡಿನ ಸಿದ್ಧಿಗಳು, 
ಸೋಲುಗಳು, ದುಃಖಗಳು, ವಿಜಯಗಳು ಎಲ್ಲದರೊಡನೆ ತಮ್ಮ ಏಕತಾನತೆಯನ್ನು ಪಡೆದರು. 
ದೇಶದ ಪುರಾತನ ವೈಭವ, ಸಾವಿರಾರು ವರ್ಷಗಳವರೆಗೆ ಅದು ಉಳಿದುಕೊಂಡು ಬಂದುದು ಅವರಿಗೆ 
ಸ್ಫೂರ್ತಿಯನ್ನೊದಗಿಸಿದವು. ದೇಶದ ಸದ್ಯದ ಪರಿಸ್ಥಿತಿ ಅವರಲ್ಲಿ ಆಶ್ಚರ್ಯವನ್ನೂ ವಿಷಾದವನ್ನೂ 
ತಂದವು. ಆದರೂ, ಒಡನೆಯೇ, ಭವಿತವ್ಯವು ಅವರಲ್ಲಿ ಆಶೆಯನ್ನು ಮೂಡಿಸಿತು. ಕಣ್ಣುಗಳಲ್ಲಿ 
ನೀರು, ಹೃದಯದಲ್ಲಿ ಭರವಸೆ ಎರಡನ್ನೂ ತಂದುಕೊಂಡು ತಮ್ಮ ಜೀವಿತೋದ್ದೇಶವನ್ನು, ತಮ್ಮ 
ಭಕ್ತಿಗೆ ಅಧಿದೇವತೆಯಾಗಿದ್ದ ಭಾರತವನ್ನು ತನ್ನ ದೀರ್ಫ್ಥಕಾಲದ ನಿದ್ರೆಯಿಂದ ಎಚ್ಚರಗೊಳಿಸಿ 
ಆಕೆಯ ಪುನರುಜ್ಹ್ಜೀವನಕಾರ್ಯಕ್ಕೆ ತಾವು ಬದ್ಧ ಕಂಕಣರಾಗಬೇಕೆಂಬ ಉದ್ದೇಶವನ್ನು ಕಂಡು 
ಕೊಂಡರು. ಈ ಜಾಗೃತಿಯು ತನಗೆ, ಎಂದರೆ ಭಾರತಕ್ಕೆ, ಮಾತ್ರವಲ್ಲದೆ ಇಡೀ ಜಗತ್ತಿಗೇ ದಿಟವಾಗಿ 
ಶುಭಕಾರಿಯಾಗಬೇಕೆಂಬುದು ಅವರ ಉದ್ದೇಶ. ಸಂಗ್ರಹವಾಗಿ, ಜಾಗೃತ ಭಾರತವು ಭೂತ- 
ವರ್ತಮಾನ, ಮತ್ತು ಪೂರ್ವ-ಪಶ್ಚಿಮಗಳ ಸಂಪೂರ್ಣ ಸಂಘಟನೆಯಾಗಬೇಕು. 

ಬುದ್ಧಗಯೆಯ ಏಕಾಂತವಾಸದಿಂದ ಹೊರಬಂದ ಬುದ್ಧನಂತೆ, ಸ್ವಾಮಿ ವಿವೇಕಾನಂದರು 
ಕನ್ಯಾಕುಮಾರಿಯ ಧ್ಯಾನದಿಂದ ಹೊರಬಂದಾಗ ೨೫೦೦ ವರ್ಷಗಳ ಹಿಂದೆ ಬುದ್ಧ “ಬಹುಜನ 
ಹಿತಾಯ, ಬಹುಜನ ಸುಖಾಯ' ಎನ್ನುವ ಸಂಕಲ್ಪದಿಂದ ತನ್ನ ಧರ್ಮವನ್ನು ಬೋಧಿಸತೊಡಗಿ 
ದಂತೆಯೇ ಇದೇ ವಿಶ್ವಾಸದಿಂದ, ನಿರ್ಧಾರದಿಂದ ಮದ್ರಾಸಿಗೆ ಬಂದರು. ಇಲ್ಲಿ, ಕೆಲವು ಬುದ್ಧಿವಂತ 
ರಾದ, ಸುಶಿಕ್ಸಿತರಾದ ತರುಣರ ಗಮನವನ್ನು ಸೆಳೆದರು ; ಇಲ್ಲಿ, ಅವರ ಅಜ್ಞಾತವಾಸದ ಪರಿಚ್ಛೇದ 
ಮುಗಿಯಿತು. ಈ ತರುಣರ ಉತ್ಸಾಹದಿಂದ, ಮೈಸೂರು ಮತ್ತು ಖೇತ್ರಿ ಅರಸರ ನೆರವಿನಿಂದ, 
ಅವರು ೧೮೯೩ರ ಸೆಪ್ಟೆಂಬರ್‌ನಲ್ಲಿ ಶಿಕಾಗೋದಲ್ಲಿ ನೆರೆದ ವಿಶ್ವಧರ್ಮಪರಿಷತ್ತಿನಲ್ಲಿ ಭಾಗವಹಿಸಲು 
ಅಮೆರಿಕಕ್ಕೆ ತೆರಳಿದರು. 


೮, ಅಮೆರಿಕದಲ್ಲಿ ಸ್ವಾಮಿ ವಿವೇಕಾನಂದರು 


ಈ ಪರಿಷತ್ತಿನಲ್ಲಿ ಇವರು ಮಾಡಿದ ಭಾಷಣಗಳು ವಿಶಾಲವಾದ ಸಹಾನುಭೂತಿ, ಉದಾರವಾದ 
ಮನೋವೃತ್ತಿ, ಮತ್ತು ಸಂಪೂರ್ಣವಾದ ನೈಜ ಭಾವ ಇವುಗಳಿಂದ ಕೂಡಿದ್ದುವು. ಪರಿಷತ್ತಿನಲ್ಲಿ 
ಅವರು ಮಾಡಿದ ಭಾಷಣಗಳನ್ನು ಕುರಿತು ರೊಮೆ ರೊಲಾ (ದಿ ಲೈಫ್‌ ಆಫ್‌ ವಿವೇಕಾನಂದ, 
ಪು. ೪೩-೪೪) ಹೀಗೆ ಬರೆಯುತ್ತಾರೆ : 

ಕಾಡುಜನರ ಕೀಳುಮಟ್ಟದ ಮೂರ್ತಿಪೂಜೆಯಿಂದ ಹಿಡಿದು ಆಧುನಿಕ ವಿಜ್ಞಾನದ ಉದಾರ 
ಸೃಜನಾತ್ಮಕ ನಿರ್ಣಯಗಳವರಗೆ ಎಲ್ಲ ಮಾನವಚೇತನದ ಇಡೀ ಸಿದ್ಧಾಂತವನ್ನು ಒಟ್ಟು 
ಗೂಡಿಸುವು ಡಿಯ 2 ಬಿಟುಟ ಪಿಶ್ರಥರ್ಮದ ನಿಡೂಷಣೆಯನ್ನೇ ಅವರು 


೨೧೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
೬. ನವ್ಯ ಪುನರುಜ್ಜೀವನ ಮತ್ತು ಶ್ರೀರಾಮಕೃಷ್ಣರು 

ಈ ಅಲ್ಲೋಲಕಲ್ಲೋಲ, ಗೊಂದಲಗಳ ನಡುವೆ ಭಾರತದಲ್ಲಿ ಹೊಸ ತಾರೆಯೊಂದು ಕಾಣಿಸಿ 
ಕೊಳ್ಳತೊಡಗಿತು; ದೇಶದಲ್ಲಿ ಶಾಂತಿ ಮತ್ತು ಪ್ರಕಾಶಗಳನ್ನು ಅನತಿಕಾಲದಲ್ಲಿಯೇ ಒದಗಿಸುವಂಥ 
ತಾರೆಯಿದು. ಶ್ರೀ ರಾಮಕೃಷ್ಣರು (೧೮೩೬-೧೮೮೬) ತಮ್ಮ ವಿಶಾಲವಾದ, ಸುಸಜ್ಜಿತವಾದ ಮನಸ್ಸಿನ 
ಪ್ರಯೋಗಶಾಲೆಯಲ್ಲಿಯೇ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿನ ತಮ್ಮ ವಿಶಿಷ್ಟ ಪ್ರಯೋಗಗಳನ್ನು ನಡೆಸು 
ತ್ತಿದ್ದರು. 'ಉನ್ಮತ್ತಜನ ಜಂಗುಳಿಯ ಹೀನ ಕದನ'ದಿಂದ ದೂರಾಗಿ, ಕಲ್ಕತ್ತೆಯ ಬಳಿ ಪವಿತ್ರ 
ಗಂಗಾನದಿಯ ದಂಡೆಯ ಮೇಲೆ ದಕ್ಷಿಣೇಶ್ವರದ ಪ್ರಶಾಂತ ದೇವಾಲಯದಲ್ಲಿ ಶ್ರೀರಾಮಕೃಷ್ಣರು 
ಒಂದಾದ ಮೇಲೊಂದರಂತೆ ಎಲ್ಲ ಪ್ರಮುಖ ಧರ್ಮಗಳನ್ನೂ ಜೀವಿಸಿ, ಅವುಗಳೆಲ್ಲದರ ಮೂಲಕವೂ 
ಸತ್ಯವನ್ನು ಸವಿದರು. ೧೮೭೫ರ ವೇಳೆಗೆ ಪ್ರಯೋಗಗಳೆಲ್ಲವೂ ಮುಗಿದಿದ್ದುವು ; ಮುಂದೆ, ಕೇಶವ 
ಚಂದ್ರ ಸೇನರ ಮತ್ತು ಬ್ರಾಹ್ಮೋಸಮಾಜದ ಮೂಲಕ ಪುನರುಜ್ಜೀವನ ಪರವಾದ ಭಾರತದ 
ವಿಚಾರಧಾರೆಗಳ ಮತ್ತು ಆಶೋತ್ತರಗಳ ಸಂಪರ್ಕವನ್ನು ಪಡೆದರು. ಮುಂದಿನ ಹನ್ನೊಂದು ವರ್ಷ 
ಗಳು, ೧೮೮೬ರಲ್ಲಿ ಮಹಾಸಮಾಧಿಯನ್ನು ಪಡೆಯುವವರೆಗೂ, ಅವರು ಸರಳವಾದ ಮಾತುಗಳಲ್ಲಿ 
ಸಂಪದ್ಭರಿತ ವಾಗ್ದರಿಯಲ್ಲಿ, ಕಥೆಗಳ, ಸಾಮತಿಗಳ ನೆರವಿನಿಂದ, ನಿರಂತರವಾಗಿ ತಾವು ಕಂಡುಕೊಂಡ 
ಮಹಾ ಸತ್ಯಗಳನ್ನು ಕುರಿತು ನೂರಾರು ಜನರಿಗೆ, ಹೆಂಗಸರು, ಗಂಡಸರು, ಓದಿದವರು, ಓದದವರು, 
ಹುಡುಗರು, ಮುದುಕರು ಮೊದಲಾದ ಶ್ರೋತೃಗಳಿಗೆ ತಿಳಿಯಪಡಿಸುತ್ತಿದ್ದರು. 

ಅವರ ಸಂದೇಶವೇನು? ಎಲ್ಲ ಧರ್ಮಗಳೂ ಸತ್ಯವೇ ; ಧರ್ಮಗಳ ನಡುವೆ ತಿಕ್ಕಾಟದ ಅಗತ್ಯ 
ವಿಲ್ಲ. ಸರಳವಾದ ಬೋಧೆಯೇ, ದಿಟ! ಆದರೆ ಈ ಸರಳ ಸಂದೇಶದಿಂದ ಎಷ್ಟು ಪ್ರಬಲವಾದ 
ಪರಿಣಾಮಗಳು ಹೊರಹೊಮ್ಮುತ್ತವೆ ! ಜಗತ್ತು ಈ ಬೋಧೆಯನ್ನು ಮೊದಲೇ ತಿಳಿದಿದ್ದಿತು 
ಎನ್ನುವುದು ನಿರ್ವಿವಾದ ; ಆದರೆ ಅವರು ಅದನ್ನು ಬೋಧಿಸಿದುದು ದೊಡ್ಡ ವೃತ್ಕಾಸವನ್ನು 
ಒದಗಿಸಿತು; ಏಕೆಂದರೆ ಅವರು ಮಾತನಾಡಿದುದು "ಪಂಡಿತರಂತಲ್ಲ, ಅಧಿಕಾರವಿರುವವರಂತೆ.' 
ಹಿಂದೂಧರ್ಮದ ಮಟ್ಟಿಗೆ ಹೇಳಬೇಕೆಂದರೆ, ಅದು ವೇದದ, ಉಪನಿಷತ್ತಿನ ಚೇತನವನ್ನೇ ಮತ್ತೆ 
ಕಂಡುಕೊಂಡಂತೆ ಮಾತ್ರ. ಮರವೊಂದರ ಬೆಲೆಯನ್ನು ಹೇಳಬೇಕಾದುದು ಅದರ ಉತ್ತಮ 
ಫಲಗಳಿಂದ ; ಧರ್ಮದ ಫಲ ಇರುವುದು ಸಂತಸ್ವಭಾವದಲ್ಲಿ ; ಸಂತಸ್ವಭಾವವೆನ್ನುವುದು ಶೀಲ, 
ಶೀಲವೇ ಸಂತಸ್ವಭಾವ. ಈ ಪ್ರಮಾಣದಿಂದ ನಿರ್ಣಯಿಸಿದರೆ, ಎಲ್ಲ ಧರ್ಮಗಳೂ ಅತ್ಯುನ್ನತ 
ಶೀಲ ಮತ್ತು ಸಂತಸ್ವಭಾವಗಳನ್ನು ಪಡೆದ ಹೆಂಗಸರನ್ನೂ ಗಂಡಸರನ್ನೂ ಒದಗಿಸಿವೆ. ಆದುದರಿಂದ, 
ಶ್ರೀರಾಮಕೃಷ್ಣರ ಅಭಿಪ್ರಾಯದಲ್ಲಿ, ಧಾರ್ಮಿಕವಾಗಿರುವುದೆಂದರೆ ದೇವರನ್ನು ಸಾಕ್ಷಾತ್ಮರಿಸಿಕೊಳ್ಳಲು 
ಹೆಣಗಾಡುವುದು ; ಅದಕ್ಕೆ ಹೆಚ್ಚೂ ಅಲ್ಲ, ಕಡಮೆಯೂ ಅಲ್ಲ. ಬಾಹ್ಮಪ್ರತಿಪಾದನೆಗಳು ಸಾಲದು ; 
ನಾವು ಚೇತನದಲ್ಲಿ, ಎಂದರೆ ದೇವರಲ್ಲಿ, ಬದುಕಬೇಕು, ಓಡಾಡಬೇಕು, ನಮ್ಮ ಇರವನ್ನು ಹೊಂದಿರ 
ಬೇಕು. ಅಧರ್ಮಕ್ಕಿಂತಲೂ ಉಪೇಕ್ಷೆಯೇ ಧರ್ಮದ ಪ್ರಬಲ ಶತ್ರು. ಬೈಬಲ್ಲಿನ ಪ್ರವಾದಿಯ 
ಮಾತಿನಂತೆ ಹಗ್ಗಗಳನ್ನು ಉದ್ದಮಾಡಲಿಕ್ಕೆ ನೆಡುಗಂಬಗಳನ್ನು ಭದ್ರಪಡಿಸಬೇಕು. ಅಗತ್ಯವಾಗಿ 
ಆಗಬೇಕಾದುದು, ಮಾನವಜಾತಿಯ ಆಧ್ಯಾತ್ಮಿಕ ಜೀವನ ಆಳವಾಗುವುದು. ಆಧ್ಯಾತ್ಮಿಕತೆಯೇ 
ಧರ್ಮದ ಜೀವಾಳ ; ಧಾರ್ಮಿಕ ಚೇತನದ ಹಸಿವನ್ನು ಇಂಗಿಸುವುದು ಅದೇ. ಕಟ್ಟುಕಟ್ಟಳೆಗಳು: 
ತ್ತವೆ, ಹೋರಾಟಕ್ಕೆ ಎಡೆಮಾಡಿಕೊಡುತ್ತವೆ, ಈ ಹೋರಾಟಗಳು ಧರ್ಮವನ್ನೇ ಅಪಮಾನಕ್ಕೀಡು 
ಮಾಡುತ್ತವೆ. ಬೇಕಾದುದು, ಅಂತರ-ಧರ್ಮ ಸೌಹಾರ್ದ. ಇದು ಬರುವುದು ಎಲ್ಲ ಧರ್ಮಗಳ 
ಮೂಲಭೂತವಾದ ಬಕ್ಕ ವನ್ನು | 

n 


ಅರಿತುಕೊಂಡಾಗಲ್ಲಿ 
CC-0. ಡಿ gamwadi Math ಜಿ Digitized by 658/0011 





ರಾಮಕೃಷ್ಣ ಮಿಶನ್‌ : ಅದರ ಆದರ್ಶಗಳು, ಕೆಲಸಗಳು 


೬. ಕನ್ಯಾಕುಮಾರಿಯಲ್ಲಿ ಸ್ವಾಮಿ ವಿವೇಕಾನಂದರು 


ಶ್ರೀರಾಮಕೃಷ್ಣರು ೧೮೮೬ರಲ್ಲಿ ತೀರಿಕೊಂಡರು; ಆದರೆ ಅವರ ಕಾರ್ಯವನ್ನು 
ತಮ್ಮ ಚೇತನವನ್ನು ಅರಗಿಸಿಕೊಂಡ ತರುಣ ಶಿಷ್ಕರ ತಂಡವೊಂದನ್ನು ಬಿಟ್ಟುಹೋದರು. 
ವಂತರಾದ ಈ ತರುಣರು, ಸ್ವಾಮಿ ವಿವೇಕಾನಂದ (೧೮೬೩-೧೯೦೨)ರ ನೇತೃತ್ವದಲ್ಲಿ ಆರು 
ವರ್ಷಗಳವರೆಗೆ ಕೋರ ಸಾಧನೆಯನ್ನು ಮಾಡುತ್ತ ಅಜ್ಞಾತರಾಗಿದ್ದುಕೊಂಡು, ಬಹುಮಟ್ಟಿಗೆ 
ಕಾಲ್ಲಡಿಗೆಯಲ್ಲಿಯೇ, ಕಾಸಿಲ್ಲದೆ, ದೇವರನ್ನು ಮಾತ್ರ ಆಶ್ರಯಿಸಿ, ಭಾರತದ ಉದ್ದ -ಅಗಲಕ್ಕೂ 
ಅಲೆದಾಡಿದರು. ಹೀಗೆ ೧೮೯೨ರ ಕಡೆಯ ಭಾಗದಲ್ಲಿ ಸ್ವಾಮಿ ವಿವೇಕಾನಂದರು ಭಾರತದ ದಕ್ಷಿಣ 
ತುದಿಯಾದ ಕನ್ಯಾಕುಮಾರಿಗೆ ಬಂದರು ; ಅಲ್ಲಿ ಅವರು ಗಂಭೀರವಾದ ಧ್ಯಾನದಲ್ಲಿದ್ದಾಗ ಭಾರತದ 
ಇಡೀ ಇತಿಹಾಸವೇ ಅವರ ಕಣ್ಣೆದುರು ಹಾದು ಹೋಯಿತು ; ತಮ್ಮ ತಾಯ್ನಾಡಿನ ಸಿದ್ಧಿಗಳು, 
ಸೋಲುಗಳು, ದುಃಖಗಳು, ವಿಜಯಗಳು ಎಲ್ಲದರೊಡನೆ ತಮ್ಮ ಏಕತಾನತೆಯನ್ನು ಪಡೆದರು. 
ದೇಶದ ಪುರಾತನ ವೈಭವ, ಸಾವಿರಾರು ವರ್ಷಗಳವರೆಗೆ ಅದು ಉಳಿದುಕೊಂಡು ಬಂದುದು ಅವರಿಗೆ 
ಸ್ಫೂರ್ತಿಯನ್ನೊದಗಿಸಿದವು. ದೇಶದ ಸದ್ಯದ ಪರಿಸ್ಥಿತಿ ಅವರಲ್ಲಿ ಆಶ್ಚರ್ಯವನ್ನೂ ವಿಷಾದವನ್ನೂ 
ತಂದವು. ಆದರೂ, ಒಡನೆಯೇ, ಭವಿತವ್ಯವು ಅವರಲ್ಲಿ ಆಶೆಯನ್ನು ಮೂಡಿಸಿತು. ಕಣ್ಣುಗಳಲ್ಲಿ 
ನೀರು, ಹೃದಯದಲ್ಲಿ ಭರವಸೆ ಎರಡನ್ನೂ ತಂದುಕೊಂಡು ತಮ್ಮ ಜೀವಿತೋದ್ದೇಶವನ್ನು, ತಮ್ಮ 
ಭಕ್ತಿಗೆ ಅಧಿದೇವತೆಯಾಗಿದ್ದ ಭಾರತವನ್ನು ತನ್ನ ದೀರ್ಫ್ಥಕಾಲದ ನಿದ್ರೆಯಿಂದ ಎಚ್ಚರಗೊಳಿಸಿ 
ಆಕೆಯ ಪುನರುಜ್ಜೀವನಕಾರ್ಯಕ್ಕೆ ತಾವು ಬದ್ಧ ಕಂಕಣರಾಗಬೇಕೆಂಬ ಉದ್ದೇಶವನ್ನು ಕಂಡು 
ಕೊಂಡರು. ಈ ಜಾಗೃತಿಯು ತನಗೆ, ಎಂದರೆ ಭಾರತಕ್ಕೆ, ಮಾತ್ರವಲ್ಲದೆ ಇಡೀ ಜಗತ್ತಿಗೇ ದಿಟವಾಗಿ 
ಶುಭಕಾರಿಯಾಗಬೇಕೆಂಬುದು ಅವರ ಉದ್ದೇಶ. ಸಂಗ್ರಹವಾಗಿ, ಜಾಗೃತ ಭಾರತವು ಭೂತ- 
ವರ್ತಮಾನ, ಮತ್ತು ಪೂರ್ವ-ಪಶ್ಚಿಮಗಳ ಸಂಪೂರ್ಣ ಸಂಘಟನೆಯಾಗಬೇಕು. 
ಬುದ್ಧಗಯೆಯ ಏಕಾಂತವಾಸದಿಂದ ಹೊರಬಂದ ಬುದ್ಧನಂತೆ, ಸ್ವಾಮಿ ವಿವೇಕಾನಂದರು 
ಕನ್ಯಾಕುಮಾರಿಯ ಧ್ಯಾನದಿಂದ ಹೊರಬಂದಾಗ ೨೫೦೦ ವರ್ಷಗಳ ಹಿಂದೆ ಬುದ್ಧ "ಬಹುಜನ 
ಹಿತಾಯ, ಬಹುಜನ ಸುಖಾಯ' ಎನ್ನುವ ಸಂಕಲ್ಪದಿಂದ ತನ್ನ ಧರ್ಮವನ್ನು ಬೋಧಿಸತೊಡಗಿ 
ದಂತೆಯೇ ಇದೇ ವಿಶ್ವಾಸದಿಂದ, ನಿರ್ಧಾರದಿಂದ ಮದ್ರಾಸಿಗೆ ಬಂದರು. ಇಲ್ಲಿ, ಕೆಲವು ಬುದ್ಧಿವಂತ 
ರಾದ ಸುಶಿಕ್ಷಿತರಾದ ತರುಣರ ಗಮನವನ್ನು ಸೆಳೆದರು ; ಇಲ್ಲಿ, ಅವರ ಅಜ್ಞಾತವಾಸದ ಪರಿಚ್ಛೇದ 
ಮುಗಿಯಿತು. ಈ ತರುಣರ ಉತ್ಸಾಹದಿಂದ, ಮೈಸೂರು ಮತ್ತು ಖೇತ್ರಿ ಅರಸರ ನೆರವಿನಿಂದ, 
ಅವರು ೧೮೯೩ರ ಸೆಪ್ಟೆಂಬರ್‌ನಲ್ಲಿ ಶಿಕಾಗೋದಲ್ಲಿ ನೆರೆದ ವಿಶ್ವಧರ್ಮಪರಿಷತ್ತಿನಲ್ಲಿ ಭಾಗವಹಿಸಲು 
ಅಮೆರಿಕಕ್ಕೆ ತೆರಳಿದರು. 


೮. ಅಮೆರಿಕದಲ್ಲಿ ಸ್ವಾಮಿ ವಿವೇಕಾನಂದರು 
ಈ ಪರಿಷತ್ತಿನಲ್ಲಿ ಇವರು ಮಾಡಿದ ಭಾಷಣಗಳು ವಿಶಾಲವಾದ ಸಹಾನುಭೂತಿ, ಉದಾರವಾದ 
ಮನೋವೃತ್ತಿ, ಮತ್ತು ಸಂಪೂರ್ಣವಾದ ನೈಜ ಭಾವ ಇವುಗಳಿಂದ ಕೂಡಿದ್ದುವು. ಪರಿಷತ್ತಿನಲ್ಲಿ 
ಅವರು ಮಾಡಿದ ಭಾಷಣಗಳನ್ನು ಕುರಿತು ರೊಮೆ ರೊಲಾ (ದಿ ಲೈಫ್‌ ಆಫ್‌ ವಿವೇಕಾನಂದ, 
ಪು. ೪೩-೪೪) ಹೀಗೆ ಬರೆಯುತ್ತಾರೆ : 
ಕಾಡುಜನರ ಕೀಳುಮಟ್ಟದ ಮೊರ್ತಿಪೂಜೆಯಿಂದ ಹಿಡಿದು ಆಧುನಿಕ ವಿಜ್ಞಾನದ ಉದಾರ 
ಸೃಜನಾತ್ಮಕ" ನಿರ್ಣಯಗಳವರೆಗೆ ಎಲ್ಲ ಮಾನವಚೇತನದ ಇಡೀ ಸಿದ್ಧಾಂತವನ್ನು ಟಿ 


ರ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ ಮೌಲ್ಯಗಳ್ಳು 


ಹೊಸ ವಾದದಿಂದ ಆದರೆ ಅದೇ ವಿಶ್ವಾಸದ ಬಲದಿಂದ ಮತ್ತೆ ಮಂಡಿಸಿದರು. ಅವರು 
ಅವನ್ನೆಲ್ಲ ವೈಭವಪೂರ್ಣವಾದ ಸಮನ್ಹಯದಲ್ಲಿ ಒಂದುಗೂಡಿಸಿದರು ; ಇದರಿಂದ 
ಯಾವೊಂದರ ಆಶೆಯನ್ನು ಆರಿಸುವುದಿರಲಿ, ಎಲ್ಲವೂ ಬೆಳೆದು ತಂತಮ್ಮ ಸ್ವ ಭಾವಕ್ಕನುಸಾಂ 
ಅವನು ವಿಕಾಸವನ್ನು ಪಡೆಯಲು ಅವನಲ್ಲಿರುವ ಸಾಮರ್ಥ್ಯವನ್ನುಳಿದು ಬೇರೆ ಯಾವ 
ಸಿದ್ಧಾಂತವೂ ಇರಬೇಕಾಗಿಲ್ಲ. 
ಅವರು ತಮ್ಮ ಪ್ರತಿಭಾಪೂರ್ಣ ಭಾಷಣಗಳನ್ನು ಈ ಭವಿಷ್ಯ ವಾಣಿಯಿಂದ ಮುಗಿಸಿದರು 
(ಕೃತಿಶ್ರೇಣಿ, ಸಂಪುಟ ೧, ಪು. ೨೬)-- 
ಸರ್ವಧರ್ಮ ಸಮ್ಮೇಳನ ಜಗತ್ತಿಗೆ ಏನನ್ನಾದರೂ ಪ್ರಕಟಿಸಿದ್ದರೆ ಅದು ಇದು: ಪಾವಿತ್ರ್ವ 
ಪರಿಶುದ್ಧತೆ ದಾನ ದಯೆಗಳು ಯಾವುದೇ ಒಂದು ಧರ್ಮದ ಸ್ವಂತ ಆಸ್ತಿ ಅಲ್ಲ; ಪ್ರತಿಯೊಂದು 
ಧರ್ಮವೂ ಅತ್ಯಂತ ಉದಾರಚರಿತರಾದ ಸ್ತ್ರೀಪುರುಷರನ್ನು ರೂಪಿಸಿದೆ ಇಷ್ಟೆಲ್ಲ ಸಾಕ್ಷ್ಯಾ ಧಾರಗಳು 
ಇರುವಾಗ ಯಾರಾದರೂ ತನ್ನ ಧರ್ಮವೊಂದೇ ಉಳಿಯತಕ್ಕದ್ದು ಇತರ ಧರ್ಮಗಳು ನಾಶ 
ಹೊಂದಶಕ್ಕವು ಎಂಬ ಭ್ರಾಂತಿಯಲ್ಲಿದ್ದರೆ ಅವನ ವಿಷಯದಲ್ಲಿ ನನಗೆ ಅಪಾರವಾದ ಮರುಕ 
ವಿದೆ ಅವನಿಗೆ ನಾನು ಹೇಳುವುದಿಷ್ಟೆ..ಯಾರು ಎಷ್ಟೇ ವಿರೋಧಿಸಿದರೂ, ಪ್ರತಿಯೊಂದು 
ಧರ್ಮದ ಧ್ವಜದ ಮೇಲೂ ಬಹುಬೇಗ ಈ ಮಾತುಗಳು ಬರೆಯಲ್ಪಡುತ್ತವೆ : "ಹೋರಾಟ 
ವಲ್ಲ ; ಸೌಹಾರ್ದ, "ವಿನಾಶವಲ್ಲ, ಸ್ವೀಕಾರ, "ವೈಮನಸ್ಸಲ್ಲ, ಸಾಮರಸ್ಥ ಮತ್ತು ಶಾಂತಿ' 
ಹೀಗೆ ಇಂಥ ಭವಿಷ್ಯವಾಣಿಯನ್ನು ಯಾರೂ ನುಡಿದುದಿಲ್ಲ. ಶಿಕಾಗೋ ಧರ್ಮ ಪರಿಷತ್ತು 
ನೆನಪಿನಲ್ಲಿ ಉಳಿದಿರುವುದು ಸ್ವಾಮಿ ವಿವೇಕಾನಂದರಿಂದಲೇ. ಪರಿಷತ್ತು, ತನ್ನ ಕಡೆಯಿಂದ, 
ವಿವೇಕಾನಂದರನ್ನು ಅಮೆರಿಕ ಸಂಯುಕ್ತ ರಾಜ್ಯಗಳ ಜನತೆಗೆ ಪರಿಚಯ ಮಾಡಿಸಿಕೊಟ್ಟಿತು. ಮುಂದಿನ 
ನಾಲ್ಕು ವರ್ಷಗಳ ಕಾಲ, ಪಾಶ್ಚಾತ್ಯ ಜಗತ್ತು ಮೊಟ್ಟಮೊದಲನೆಯ ಬಾರಿಗೆ ಭಾರತದ ಅಭಿಷಿಕ್ತ 
ಪುತ್ರನ ಬಾಯಿಂದ ಜುಷಿಗಳ ವಿಶ್ವಬೋಧೆಯನ್ನು ಕೇಳಿತು. ಈಸ್ಟ್‌ ಇಂಡಿಯ ಕಂಪೆನಿಯು ಸುಮಾರು 
ಮುನ್ನೂರು ವರ್ಷಗಳವರೆಗೆ ಭಾರತದ ನಶ್ವರ ಸಂಪತ್ತ: ನ್ನು ಜಗತ್ತಿನ ದೃಷ್ಟಿಗೆ ಹೊರತಂದಿದ್ದಿತು ; 
ಆದರೆ ಭಾರತವೇ, ವಿವೇಕಾನಂದರ ಮೂಲಕವಾಗಿ ಅದೇ ಜಗತ್ತಿಗೆ ಭಾರತದ ಆಧ್ಯಾತ್ಮಿಕ ಮತ್ತು 
ಸಾಂಸ್ಕೃತಿಕ ಭಂಡಾರದ ಶಾಶ್ವತ ಸಂಪತ್ತನ್ನು ಕೊಟ್ಟಿತು. 
ಆಧುನಿಕ ಜಗತ್ತಿಗೆ ಭಾರತದ ಸಂದೇಶವನ್ನು ಅವರು ಅತಿಸಂಗ್ರಹವಾಗಿ ನಿರೂಪಿಸುವಾಗ, 
ಜ್ಯಾ ಧರ್ಮದ ಸಾರಭೂತವಾದ ಆಧ್ಯಾತ್ಮಿಕ ಸಂದೇಶವನ್ನೂ ತಿಳಿಸಿದರು (ಅದೇ ಗ್ರಂಥ, 


ಪ್ರತಿಯೊಂದು ಅತ್ಮ ನಲ್ಲಿಯೂ ದಿವೃತೆಹುದುಗಿರುವುದು. ಈ ಸುಪ್ತವಾದ ದಿವೃತೆಯನ್ನೆ 
ಬಾಹ್ಯ ಮತ್ತು ಆಂತರಿಕ ಪ್ರಕೃತಿಯ ನಿಗ್ರಹದಿಂದ ವ್ಯಕ್ತಪಡಿಸುವುದೇ ಜೀವನದ ಗುರಿ. ಇದನ್ನೆ 
ಕರ್ಮಯೋಗದಿಂದಾಗಲಿ ಭಕ್ತಿ ಯೋಗದಿಂದಾಗಲ್ರಿ ರಾಜಯೋಗದಿಂದಾಗಲ್ಲಿ ಜ್ಞಾನಯೋಗ 


ದಿಂದ ಆಗಲಿ ಸಾಧಿಸಿ ಮುಕ್ತರಾಗಿ ಇದೇ ಧರ್ಮದ ಸರ್ವಸ. ಸಿದ್ದಾಂತ ನಂಬಿಕೆ ಬಾಹ್ಮಾಚಾರ 
ಪವಿತ್ರ ಗ್ರಂಥ ದೇವಣ್ಣನ ವಿಗ್ರಹ ಇವಲ್ಲಾ ಗ ತಕ್‌? 


CC-0. Jangamwadi Math Collection. Digitized by eGangotri 


ರಾಮಕೃಷ್ಣ 'ಮಿಶನ್‌ : ಅದರ ಆದರ್ಶಗಳು, ಕೆಲಸಗಳು 


೯. ಮತ್ತೆ ಭಾರತದಲ್ಲಿ--ಕೊಲೊಂಬೋದಿಂದ ಆಲ್ಮೋರದವರೆಗೆ 


ಅಮೆರಿಕದಲ್ಲಿ ಮತ್ತು ಇಂಗ್ಲೆಂಡಿನಲ್ಲಿ ಬಿಡುವಿಲ್ಲದ ಭಾಷಣ ಮತ್ತು ಬೋಧನೆಗಳ 
ಕಾರ್ಯಕ್ರಮ ಮುಗಿಸಿ, ನ್ಯೂಯಾರ್ಕಿನಲ್ಲಿ ವೇದಾಂತ ಸಂಘವೊಂದನ್ನು ಸ್ಥಾಪಿಸಿ ಸ್ವಾಮಿ 
ವಿವೇಕಾನಂದರು ೧೮೯೭ರಲ್ಲಿ ಭಾರತಕ್ಕೆ ಮರಳಿದರು ; ಇಲ್ಲಿ ಅವರು ಕೈಗೊಂಡ ಕೆಲಸ ಅವರ 
ಜೀವಮಾನದಲ್ಲಷ್ಟೇ ಅಲ್ಲ, ಆಧುನಿಕ ಭಾರತದ ಇತಿಹಾಸದಲ್ಲೂ ತುಂಬ ಮುಖ್ಯವಾದ ಘಟ್ಟ. 
ಐದು ವರ್ಷಗಳ ಹಿಂದೆ ದೇಶ ಭಕ್ತನ ಹೃದಯವನ್ನೂ ವಿಶ್ವ ಮಾನವ ಪ್ರೀತಿಯನ್ನೂ ಇರಿಸಿಕೊಂಡು 
ಅಜ್ಞಾತ ಸಂನ್ಯಾಸಿಯಾಗಿ ಭಾರತದ ಪವಿತ್ರ ಭೂಮಿಯ ಮೇಲೆ ಅಲೆದಾಡಿದ ಇವರು ಈಗ ವಿಶ್ವಾಸ 
ಮತ್ತು ಪ್ರಖ್ಯಾತಿಗಳಿಂದ ಬಲಗೊಂಡು ಕೊಲೊಂಬೋದಲ್ಲಿಳಿದರು. ದಕ್ಷಿಣದ ಕೊಲೊಂಬೋ 
ದಿಂದ ಉತ್ತರದಲ್ಲಿ ಹಿಮಾಲಯದಲ್ಲಿದ್ದ ದೂರದ ಆಲ್ಮೋರದವರೆಗೆ ಅವರ ಪ್ರವಾಸ ಒಂದು 
ವೈಭವದ ಉತ್ಸವವಾಯಿತು ; ಪ್ರತಿಭಾಪೂರ್ಣ ಭಾಷಣಗಳ ಮಾಲೆಯಲ್ಲಿ ಅವರು ಭಾರತದ 
ರಾಷ್ಟ್ರೀಯ ಜಾಗೃತಿ, ಅದನ್ನು ನೆರವೇರಿಸುವ ವಿಧಾನ, ಮುಂಬರುವ ಎಡರು ತೊಡರುಗಳು, 
ಮುಂದಿನ ಜಾಗತಿಕ ವಿದ್ಯಮಾನಗಳಲ್ಲಿ ಜಾಗೃತ ಭಾರತವು ವಹಿಸಬೇಕಾದ ಪಾತ್ರ ಇವುಗಳ ಬಗ್ಗೆ 
ತಮ್ಮ ನಿಲುವನ್ನು ನಿರೂಪಿಸಿದರು. ನಮ್ಮ ಪುರಾತನ ಸಂಸ್ಕೃತಿಯ ವೈಭವ, ವೇದಾಂತದ ಹಿರಿಮೆ, 
ಇವುಗಳನ್ನು ಸಮರ್ಥಿಸಿದರು ; ಎಲ್ಲ ರಾಷ್ಟ್ರೀಯ ಯೋಜನೆಗಳಿಗೂ ಆಧ್ಯಾತ್ಮವನ್ನೇ ಬುನಾದಿ 
ಯನ್ನಾಗಿ ಮಾಡುವ ಅಗತ್ಯವನ್ನೂ ಒತ್ತಿ ಹೇಳಿದರು. ಭಾರತ ರಾಷ್ಟ್ರಕ್ಕೆ ಅನುರೂಪನಾದ ನಾಯಕನಂತೆ 
ಭಾರತದ ಅಂತರಿಕ ಮತ್ತು ವಿದೇಶಿ ನಿಲುವನ್ನು ಹೀಗೆ ನಿರೂಪಿಸಿದರು ; ದೇಶವು ತನ್ನ ಧಾರ್ಮಿಕ, 
ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಸಂಕಷ್ಟಗಳ ಪರಿಹಾರಕ್ಕಾಗಿ ವೇದಾಂತದ ಜೀವನ 
ತತ್ತ್ವಗಳನ್ನು ಅನ್ವಯಿಸಬೇಕು ; ವೇದಾಂತದ ಅದೇ ವಿಶಾಲವಾದ ಉದಾರವಾದ ತತ್ತ್ವಗಳನ್ನು 
ಹೊರಗಿನ ಜಗತ್ತಿಗೂ ಬೋಧಿಸಿ ಆಧುನಿಕ ಯುಗದ ವೈಚಾರಿಕ ಮತ್ತು ವೈಜ್ಞಾನಿಕ ಮನೋಧರ್ಮಕ್ಕೆ 
ಸರಿ ಹೋಗುವಂತೆ ಪಾಶ್ಚಾತ್ಮ ದೇಶಗಳಲ್ಲಿ ಆಧ್ಯಾತ್ಮಿಕ ಪುನರುಜ್ಜೀವನವನ್ನು ಸಾಧಿಸಬೇಕು. 

ಈ ಸಂದೇಶವನ್ನು ಕುರಿತು ರೊಮೆನ್‌ ರೊಲಾನ್‌ ಹೇಳುತ್ತಾರೆ (ದಿ ಲೈಫ್‌ ಆಫ್‌ ವಿವೇಕಾನಂದ, 
ಪು ೧೬೨): 


ಅವರ ಮಾತುಗಳೆಂದರೆ ಶ್ರೇಷ್ಠ ಸಂಗೀತ; ವಾಕ್ಯಗಳು ಬಿಠೋವನ್‌ ಶೈಲಿಯಲ್ಲಿ, ಹೃದ್ಧ 
ವಾದ ಸಂಗತಿಗಳು ಹೆಂಡೆಲ್‌ ಗೋಷ್ಠೀಗಾನದ ನಡೆಯಂತೆ ಮೂವತ್ತು ವರ್ಷಗಳ ಹಿಂದೆ 
ಬರದ ಪುಸ್ತಕಗಳಲ್ಲಿ ಹಂಚಿ ಹೋಗಿರುವ ಅವರ ವಾಕ್ಯಗಳನ್ನು ಮುಟ್ಟಿದರೇ ನನ್ನ ಮೈಯಲ್ಲಿ 
ವಿದ್ಯುಚ್ಚಕ್ತಿ ಹರಿದ ಅನುಭವವಾಗುತ್ತದೆ. ಆ ವೀರನ ಬಾಯಿಂದಲೇ ಹೊರಬಂದ ಈ ಜ್ವಲಂತ 
ವಚನಗಳನ್ನು ಕೇಳಿದಾಗ ಎಂಥ ಉದ್ವೇಗ, ಎಂಥ ಆವೇಶ ಒದಗಿರಬಹುದು ! 


'ಕೊಲೊಂಬೋದಿಂದ ಆಲ್ಮೋರದವರೆಗೆ' ಎಂಬ ಪುಸ್ತಕ ರಾಷ್ಟ್ರೀಯ ಸ್ಫೂರ್ತಿಗೆ 


ಯೆಂದು ಬಗೆದಿರುವುದು ಸರಿಯೇ ; ಸ್ವಾಮಿ ವಿವೇಕಾನಂದರು "ಅಧುನಿಕ ಭಾರತದ ರಾಷ್ಟ್ರಪ್ರೇಮಿ 
ಸಂತ'ರಾಗಿ ನಿಂತಿದ್ದಾರೆ. 


90. ರಾಮಕೃಷ್ಣ ಮಿಶನ್‌ ಮತ್ತು ಮಠದ ಸ್ಥಾಪನೆ 
ಭಾಷಣಗಳು, ಪ್ರವಚನಗಳು ಬೆಲೆಯುಳ್ಳವೇ ; ಆದರೆ ಇವಲ್ಲದೆ ಭಾರತಕ್ಕೂ ಜಗತ್ತಿಗೂ 


ಸ್ವಾಮಿ ವಿವೇಕಾನಂದರು ಕೊಟ, ಇನೆ ತಮ್ಮೆ ಕಲ್ಪನೆಗಳನ್ನು ಕೈಗೂಡಿಸುವ 
ಸಿ ಇನ್ನೊಂದು ಕೊಡುಗೆಯೆಂದರೆ, ತಮ್ಮ 
ಸಮರ್ಥ ಭ್ಯ ನ ರು ತೀರಿಕೊಂಡಂದಿ 
ಮಾಧ್ಯಮವಾಗಿ ಲ್ಯವರ್ಲು ಸ್ಥಾಪಿಸಿದ್ದ ಸಂಸ್ಕ ೧೮೮೬ರಲ್ಲಿ ಶ್ರೀರಾಮಕೃಷ್ಣ 


0 ed by 6೦೩/9011 


ಗಳ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ನಿಂದಲೂ ಅವರ ಹೆಸರನ್ನು ಹೊತ್ತ ಮಠವೊಂದನ್ನು ಅವರ ಸಂನ್ಮಾಸಿ ಶಿಷ್ಕರು ಸ್ವಾಮಿ 
ವಿವೇಕಾನಂದರ ನಾಯಕತ್ವದಲ್ಲಿ ಸ್ಥಾಪಿಸಿದ್ದರು. ಕ್ರಮೇಣ ಈ ಸಂಸ್ಥೆಯು ಎರಡು ಅವಿಭಾಜ್ಯ 
ಪ್ರಯೋಜನಗಳನ್ನು ತನ್ನ ಮುಂದೆ ಇರಿಸಿಕೊಂಡಿತು- 

೧) ಶ್ರೀರಾಮಕೃಷ್ಣರ ಬದುಕಿನಿಂದ ಸ್ಫೂರ್ತಿ ಪಡೆದು ಪವಿತ್ರವಾದ, ತ್ಯಾಗಮಯವಾದ, 
ಪ್ರಾಯೋಗಿಕ ಅಧ್ಯಾತ್ಮಪರವಾದ ಜೀವನವನ್ನು ನಡೆಸಲು ಬದ್ಧ ಕಂಕಣರಾದ ಸಂನ್ಯಾಸಿ 
ಗಳ ತಂಡವೊಂದನ್ನು ಅಸ್ತಿತ್ವಕ್ಕೆ ತರುವುದು; ಇವರಲ್ಲಿ ಶಿಕ್ಷಕರನ್ನೂ ಕಾರ್ಯಕರ್ತರನ್ನೂ 
ತಯಾರಿಸಿ ಎಲ್ಲ ವಿಧದಲ್ಲಿಯೂ ಜಗತ್ತಿಗೆ ನೆರವಾಗುವಂತೆ ಕಳುಹಿಸುವುದು, 

೨) ಗೃಹಸ್ಥ ಶಿಷ್ಕರೊಡಗೂಡಿಕೊಂಡು ಮತ್ತು "ಎಲ್ಲ ಮನುಷ್ಯರೂ, ಗಂಡಸರು, ಮಕ್ಕಳು 
ಜಾತಿ, ಕುಲ, ರಾಷ್ಟ್ರ, ಲಿಂಗ, ವರ್ಣ ಎಂಬ ಭೇದವಿಲ್ಲದೆ, ದೈವದ ಅಭಿವ್ಯಕ್ತಿಗಳೇ' 

` ಎನ್ನುವ ದೃಷ್ಟಿಯಿಂದ ಧಾರ್ಮಿಕ ಕೆಲಸಗಳನ್ನೂ ದಾನಧರ್ಮಗಳನ್ನೂ ಕೈಗೊಳ್ಳುವುದು. 
೧೮೯೯ರಲ್ಲಿ ಸ್ವಾಮಿ ವಿವೇಕಾನಂದರು, ಪಾಶ್ಚಾತ್ಮ ಪ್ರವಾಸದಿಂದ ಹಿಂದಿರುಗಿ ಬಂದ ಮೇಲೆ, 
ಮೇಲೆ ಹೇಳಿದ ಪ್ರಯೋಜನಗಳಲ್ಲಿ ಮೊದಲನೆಯದನ್ನು ಸಾಧಿಸಲು (ಬಂಗಾಳದ ಹೌರಾ ಜಿಲ್ಲೆಯ) 
ಬೇಲೂರು ಎಂಬಲ್ಲಿ "ಬೇಲೂರು ಮಠ ಟ್ರಸ್ಟ್‌' ಎಂಬ ಟ್ರಸ್ಟ್‌ ಪತ್ರದ ಮೂಲಕ ರಾಮಕೃಷ್ಣಮಠ 
ವನ್ನು ಸ್ಥಾಪಿಸಿದರು. ಎರಡು ವರ್ಷಗಳಿಗೆ ಮೊದಲು, ಎಂದರೆ ೧೮೯೭ರ ಮೇ ತಿಂಗಳಿನಲ್ಲಿ, ಮೇಲೆ 
ಹೇಳಿದ ಪ್ರಯೋಜನಗಳಲ್ಲಿ ಎರಡನೆಯದನ್ನು ಸಾಧಿಸಲು ರಾಮಕೃಷ್ಣಮಿಶನ್‌ ಅಸೋಸಿಯೇಶನ್‌ 
ಎಂಬ ಸಹಕಾರ ಸಂಸ್ಥೆಯನ್ನು ಸ್ಥಾಪಿಸಿದ್ದರು. ಇದಾದ ತರುಣದಲ್ಲಿಯೇ ಮಠವು ಮಿಶನ್‌ 
ಅಸೋಸಿಯೇಶನ್‌ ಕೆಲಸವನ್ನೂ ತಾನೇ ಕೈಗೊಂಡು ಕೆಲವು ವರ್ಷಗಳು ನಡೆಸಿತು. ಆದರೆ ಅದರ 
ಕಾರ್ಯ ಹೆಚ್ಚಾಗಿ ಹೊಣೆಯೂ ಬೆಳೆದಾಗ, ಅಸೋಸಿಯೇಷನ್ನಿಗೇ ನ್ಯಾಯಾಂಗ ಸ್ಥಾನವನ್ನು 
ಕಲ್ಪಿಸಿಕೊಡುವುದು ಅವಶ್ಯವಾಯಿತು. ಅದರಂತೆಯೇ ೧೯೦೯ರಲ್ಲಿ ಇದನ್ನು ೧೮೬೦ರ ಸೊಸೈಟೀಸ್‌ 
ರಿಜಿಸ್ಟೇಷನ್‌ ಆಕ್ಟ್‌ ರರ ಪ್ರಕಾರ “ರಾಮಕೃಷ್ಣಮಿಶನ್‌' ಎಂಬ ಹೆಸರಿನಿಂದ ನೋಂದಣಿ ಮಾಡಿಸ 
ಲಾಯಿತು; ಅದರ ನಿರ್ವಹಣೆಯನ್ನು ತಾತ್ಕಾಲಿಕವಾಗಿ ಬೇಲೂರು ಮಠದ ವಿಶ್ವಸ್ಥರಿಂದ ಕೂಡಿದ 
ನಿರ್ವಹಣ ಸಮಿತಿಗೆ ಒಪ್ಪಿಸಲಾಯಿತು. ರಾಮಕೃಷ್ಣ ಮಠ, ರಾಮಕೃಷ್ಣ ಮಿಶನ್‌ ಎರಡೂ ಅನಶಿಕಾಲ 
ದಲ್ಲಿಯೇ ತಂತಮ್ಮ ಕಾರ್ಯಕ್ಷೇತ್ರಗಳನ್ನು ವಿಸ್ತರಿಸಿಕೊಂಡು ದೇಶದ ಮತ್ತು ವಿದೇಶದ ನಾನಾ 
ಭಾಗಗಳಲ್ಲಿ ಶಾಖೆಗಳನ್ನು ತೆರೆದುವು. 
೧೧. ಆಂದೋಳನದ ಹಿನ್ನೆಲೆಯ ಕಲ್ಪನೆಗಳು, ಆದರ್ಶಗಳು 
ರಾಮಕೃಷ್ಣ ಆಂದೋಳನದ ತತ್ತ್ವಗಳ ಹಿನ್ನೆಲೆಯಲ್ಲಿ ಅವನ್ನು ಸಮರ್ಥಿಸಿ, ಉಪನಿಷತ್ತು, 
ಗೀತೆಗಳ ಬೋಧೆಗಳಲ್ಲದೆ, ಬುದ್ಧ ಮತ್ತು ಯೇಸುಕ್ರಿಸ್ತ ಇವರ ಆದರ್ಶ ಇವರ ಆಂದೋಳನಗಳು 
ಮಾತ್ರವಲ್ಲದೆ, ಶ್ರೀ ರಾಮಕೃಷ್ಣರ ಕೆಲವು ಅನುಭವಗಳೂ ಇದ್ದುವು. ಸ್ವಾಮಿ ವಿವೇಕಾನಂದರನ್ನು 
ಅವರ ಪರಿವ್ರಾಜಕ ದಿನಗಳಿಂದಲೂ ಕಾಡುತ್ತಿದ್ದ ಒಂದು ಕಲ್ಪನೆಯೆಂದರೆ ವೇದಾಂತವನ್ನು 
ಪ್ರಾಯೋಗಿಕವಾಗಿ ಮಾಡುವುದು ಹೇಗೆ, ಪರಮಾರ್ಥಕ್ಕೂ ವ್ಯವಹಾರಕ್ಕೂ ನಡುವೆ, ಆಧ್ಯಾಹಿ? 
ಜೀವನಕ್ಕೂ ಪ್ರಾಪಂಚಕ ನಿತ್ಯಜೀವನಕ್ಕೂ ನಡುವೆ ಸೇತುವೆಯನ್ನು ಕಟ್ಟುವುದು ಹೇಗೆ ಎಂಬುದೆ. 
ಉಪನಿಷತ್ತು ಇಡೀ ವಿಶ್ವದ ಸಮಗ್ರತೆಯನ್ನೂ ಆಧ್ಯಾತ್ಮಿಕ ಏಕತೆಯನ್ನೂ ಘೋಷಿಸುತ್ತದೆ 1 
ಆದರೆ ಮನುಷ್ಯರ ಅನುಭವ ನಾನಾತ್ವವನ್ನು: ಅನುಮೋದಿಸುತ್ತದೆ. ಅನುಭವದ ಈ ಎರಡ 
ಕೊನೆಗಳನ್ನು ಸಮನ್ವಯ ಮಾಡಬೇಕಾದುದು ಬದುಕಿನ ಅಗತ್ಯ. ಗೀತೆಯು, ತನ್ನ ನಿಷ್ಠಾ 
ಬೋಧೆಯಿಂದ್ರ, ಕಃ ತತ್ತ್ವವನ್ನು ಹಿಇನಂಯೇಯಕೂಪಿಸಿದ್ದುತ ಆದರೆ ಅವನ್ನು ಸಾಮುದಾಯಿಕವಾಗಿ 





ರಾಮಕೃಷ್ಣ ಮಿಶನ್‌ : ಅದರ ಆದರ್ಶಗಳು, ಕೆಲಸಗಳು ದಾ 


ಅನ್ವಯಮಾಡಲು ಸಂದರ್ಭಶುದ್ದಿ ಇರಲಿಲ್ಲ. ಎಲ್ಲ ಜೀವಿಗಳೂ ದೈವಗಳ ಅಥವಾ ದೈವದ 
ಕಿಡಿಗಳೇ ಎಂಬ ನಿಲುವಿನ ಮೇಲೆ ಸ್ವಾಮಿ ವಿವೇಕಾನಂದರು ತಮ್ಮ ವಿಖ್ಯಾತ ಸೇವಾತತ_ 
ಎಂದರೆ ಸರ್ವರಿಗೂ ಸೇವೆ ಸಲ್ಲಿಸುವ ತತ್ತ್ವವನ್ನು ನಿರೂಪಿಸಿದರು; ಹೀಗೆ ಪ್ರಾಯೋಗಿಕ ವೇದದ 
ಹವಣಿಕೆಯನ್ನು ಹೇಳಿಕೊಟ್ಟ ಪ್ರತಿಭೆ ಸ್ವಾಮಿ ವಿವೇಕಾನಂದರದ್ದು. "ಆತ್ಮನೋ ಮೋಕ್ಷಾರ್ಥಂ 
ಜಗದ್ದಿತಾಯ ಚ', ತನ್ನ ಮುಕ್ತಿಯು ಜಗತ್ತಿನ ಉದ್ಧಾರದೊಂದಿಗೆ ಕೂಡಿಕೊಳ್ಳಬೇಕು. ಈ ಮನೋ 
ಧರ್ಮದಲ್ಲಿ ಧಾರ್ಮಿಕ-ಲೌಕಿಕಗಳ ನಡುವೆ ಇರುವ ವೃತ್ಕಾಸ ಒಡನೆಯೇ ಮರೆಯಾಗುತ್ತದೆ ; 
ಕೆಲಸವೇ ಪೂಜೆ. ಜೀವನವೇ ಧರ್ಮ. ಪೂಜಾರಿಗೆ ಹೇಗೆ ದೀಕ್ಷೆ ಅಗತ್ಯವೋ ಕಾರ್ಯಕರ್ತನಿಗೂ 
ಹಾಗೆಯೇ ಅಗತ್ಯ. ಸೋದರಿ ನಿವೇದಿತಾ ಅವರ ಮಾತಿನಂತೆ (ಕೃತಿಶ್ರೇಣಿ, ಸಂಪುಟ ೧, ಪು. XX) 


ಅನೇಕ ಮತ್ತು ಏಕ ಎರಡೂ ಒಂದೇ ಸತ್ಯವಾದರೆ ಎಲ್ಲ ರೀತಿಯಪೂಜೆ ಮಾತ್ರವಲ್ಲದೆ 
ಎಲ್ಲ ಬಗೆಯ ಕೆಲಸವೂ ಎಲ್ಲ ಬಗೆಯ ಹೋರಾಟವೂ ಎಲ್ಲ ವಿಧದ ಸ್ಥಷ್ಟಿಯೂ ಸಾಕ್ಷಾತ್ಕಾರದ 
ಮಾರ್ಗಗಳಾಗುತ್ತವೆ ಲೌಕಿಕ ಮತ್ತು ಪಾರಮಾರ್ಥಿಕ ಎಂಬ ಭೇದ ಇನ್ನಿಲ್ಲ. ದುಡಿಮೆಯೇ 
ಪ್ರಾರ್ಥನೆ ಆತ್ಮ ವಿಜಯವೇ ತ್ಯಾಗ ಜೀವನವೇ ಧರ್ಮ. ವಸ್ತುಗಳನ್ನು ಪಡೆದಿಟ್ಟುಕೊಳ್ಳುವುದು 
ಬಿಟ್ಟುಬಿಡುವಣ್ಟೇ ವಿಶ್ವಸನೀಯ. 
ಇದೇ ಹಿನ್ನೆಲೆ ರಾಮಕೃಷ್ಣಮಠ ಮತ್ತು ಮಿಶನ್ನಿನ ಎಲ್ಲ ಕಾರ್ಯಕ್ರಮಗಳ ಆಧಾರ. ಜೂಲಿಯನ್‌ 
ಹಕ್ಸ್‌ಲಿ ತನ್ನ ಒಂದು ವಿಚಾರ ಪ್ರಬೋಧಕ ಗ್ರಂಥದಲ್ಲಿ, ವಿಜ್ಞಾನದ ವೈಚಾರಿಕ ಉದಾರ 
ಮನೋವೃತ್ತಿಯೊಂದಿಗೆ ಧರ್ಮದ ಉತ್ಸಾಹವನ್ನೂ ಶ್ರದ್ಧೆಯನ್ನೂ ಸೇರಿಸಬಲ್ಲ ಜನರ ತಂಡ 
ವೊಂದನ್ನು ಸೃಜಿಸಬೇಕಾದ ಅಗತ್ಯವನ್ನು ಸೂಚಿಸಿದ್ದಾನೆ. "ಆಲೋಚಿಸುವ ಧೈರ್ಯ ನಮಗಿದೆಯೆ?' 
ಎಂದು ಆತ ಕೇಳುತ್ತಾನೆ (ದಿ ಚಾಲೆಂಜ್‌ ಆಫ್‌ ಮಾಡರ್ನ್‌ ಸೈನ್ಸ್‌ ಟು ಹ್ಯೂಮನ್‌ ಆ್ಯಕ್ಸೆನ್‌ 
ಆಂಡ್‌ ಬಿಲೀಫ್‌, ೧೯೩೧, ಪು. ೧೭೨-೧೭೩) : 
ತರುಣ ಧಾರ್ಮಿಕ ಪಂಥವೊಂದರ ಮಾದರಿಯಲ್ಲಿ ಉತ್ಸಾಹವನ್ನು ತುಂಬಿಸುವ ಶ್ರದ್ಧೆ 
ಯನ್ನು ಮೂಡಿಸುವ ಆದರೆ ಅದು ಧಾರ್ಮಿಕ ಹಟಮಾರಿತನಕ್ಕೆ ಬಲಿಯಾಗಲೂಬಾರದು, 
ವ್ಯವಸ್ಥೆಯಲ್ಲಿನ ದೋಷದಿಂದ ಸಾಂಪ್ರದಾಯಿಕತೆ ಅಥವಾ ಪ್ರಾಪಂಚಿಕ ಪ್ರಸಕ್ತೆಗಳಲ್ಲಿ ಬೀಳಲೂ 
ಬಾರದು. ಅಂಥದೊಂದು ವ್ಯವಸ್ಥೆಯೊಂದನ್ನು ಮಾಡಲು ಸಾಧ್ಯವೆ? 
ಈಚಿನ ಕೆಲವಾರು ದಶಕಗಳ ಭಾರತೀಯ ಇತಿಹಾಸ ಈ ಸೂಚನೆಯು ಪ್ರಯೋಗಸಿದ್ಧವಾಗ 
ಬಲ್ಲುದೆಂದು ಸ್ಪಷ್ಟಪಡಿಸುತ್ತದೆ. ಸ್ವಾಮಿ ವಿವೇಕಾನಂದರು ಪ್ರಾರಂಭಿಸಿದ ಭಾರತದ ಚೇತನದ 
ಹೊಸ ಆಂದೋಳನಗಳು ವಿಜ್ಞಾನ ಧರ್ಮಗಳ ಸಮನ್ವಯವಷ್ಟೇ ಅಲ್ಲ, ಧಾರ್ಮಿಕ-ಲೌಕಿಕ, ಪೂರ್ವ- 
ಪಶ್ಚಿಮಗಳ ಸಮನ್ವಯವು ಹೌದು. 


೧೨. ಮಿಶನ್‌ ಅಸೋಸಿಯೇಶನ್ನಿನ ಪ್ರಣಾಳಿಕೆ 
ರಾಮಕೃಷ್ಣ ಮಿಶನ್‌ ಅಸೋಸಿಯೇಶನ್ನಿನ ಪ್ರಣಾಳಿಕೆಯ ಕೆಲವು ಭಾಗಗಳನ್ನು ಉದ್ಗರಿಸಿ 
ಕೊಡುವುದರಿಂದ ರಾಮಕೃಷ್ಣ ಮಿಶನ್ನಿನ ಧ್ಯೇಯೋದ್ದೇಶಗಳನ್ನು ಇನ್ನಷ್ಟು ಸಮಗ್ರವಾಗಿ ತಿಳಿಯ 
ಬಹುದು 
ಅ) ಶ್ರೀರಾಮಕೃಷ್ಣರು ನಿರೂಪಿಸಿದಂತೆ, ಅವರ ಬದುಕಿನಲ್ಲಿಯೇ ಪ್ರಾಯೋಗಿಕವಾಗಿ ನಿದರ್ಶನ 
ಮಾಡಿದಂತೆ, ವೇದಾಂತ ತತ್ತ್ವಗಳ ಅಧ್ಯಯನವನ್ನು ಮಾಡಿಸುವುದು, ಜೀರಾ 
ತುಲನಾಠಿ ದಟಟ ರಿಡರ ಲ ಸಟಿಪಡಲ್ಲಿ ಆಧ್ಚಯನ _ 


ಇ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಮಗಳ್ಳು 


ಆ) ಕಲೆ, ವಿಜ್ಞಾನ, ಉದ್ಯಮಗಳನ್ನು ಅಧ್ಯಯನ ಮಾಡುವುದು. 
ಇ) ಮೇಲೆ ಹೇಳಿದ ಎಲ್ಲ ಜ್ಞಾನಭಾಗಗಳಲ್ಲಿಯೂ ಶಿಕ್ಷಕರನ್ನು ತಯಾರು ಮಾಡಿ, ಅವರು 
ಜನತೆಯನ್ನು ಮುಟ್ಟುವಂತೆ ಮಾಡುವುದು. 

ಈ) ಜನತೆಯಲ್ಲಿ ಶಿಕ್ಷಣ ಕಾರ್ಯವನ್ನು ನಡೆಸುವುದು. 

ಉ) ಶಾಲೆ, ಕಾಲೇಜು, ಅನಾಥಾಲಯ, ಕಾರ್ಯಾಗಾರ, ಪ್ರಯೋಗಶಾಲೆ, ಚಿಕಿತ್ಸಾಲಯ, 
ಔಷಧ ಶಾಲೆ, ಅಶಕ್ತರು, ಸಂತ್ರಸ್ತರು, ರೋಗಿಗಳು ಮೊದಲಾದವರಿಗೆ ಮನೆ, ಕ್ಷಾಮ 
ಪರಿಹಾರ ಕಾರ್ಯ ವ್ಯವಸ್ಥೆ ಮೊದಲಾದ ಸಂಸ್ಥೆಗಳನ್ನು ಸ್ಥಾಪಿಸುವುದು, ನಡೆಸುವುದು, 
ಅವುಗಳನ್ನು ಮುಂದುವರಿಸುವುದು, ಅವಕ್ಕೆ ನೆರವಾಗುವುದು; ಮತ್ತಿತರ ಶೈಕ್ಸಣಿಕ ಮತ್ತು 
ದಾನಧರ್ಮ ಕಾರ್ಯಗಳನ್ನು ನಡೆಸುವುದು. 

ಊ) ತನ್ನ ಉದ್ದೇಶಗಳ ಸಾಧನೆಗೆಂದು ಅಸೋಸಿಯೇಶನ್‌ ಆಶಿಸಿದ ಪತ್ರಿಕೆಗಳು ; ನಿಯತ 
ಕಾಲಿಕಗಳು, ಪುಸ್ತಕಗಳು ಇವನ್ನು ಮುದ್ರಿಸುವುದು, ಪ್ರಕಟಪಡಿಸುವುದು, ಮಾರುವುದು 
ಅಥವಾ ಉಚಿತವಾಗಿ ಹಂಚುವುದು. 

ಎ) ಮೇಲೆ ಹೇಳಿದ ಉದ್ದೇಶಗಳಿಗೆ ಸಂಬಂಧಪಟ್ಟ, ಅವುಗಳನ್ನು ನೇರವಾಗಿಯೋ ಪರೋಕ್ಸ 
ವಾಗಿಯೋ ಸಾಧಿಸಬಲ್ಲ, ಅಸೋಸಿಯೇಶನ್‌ ಸುಲಭವಾಗಿ ಕೈಗೊಳ್ಳಬಹುದಾದ ಇತರ 
ಯಾವುದೇ ಕಾರ್ಯವನ್ನು ಕೈಗೊಳ್ಳುವುದು. 


೧೩. ಸದಸ್ಯರ ಪ್ರತಿಜ್ಞಾಪತ್ರ 

ಈ ಕೆಳಗಿನ ಪ್ರತಿಜ್ಞೆಗಳನ್ನು ಸ್ಟೀಕರಿಸಿ, ಯಾವ ವ್ಯಕ್ತಿಯೂ ಜಾತಿ, ಮತ, ಲಿಂಗ, ರಾಷ್ಟ್ರಗಳ 

ಭೇದವಿಲ್ಲದೆ, ಮಿಶನ್ನಿನ ಸದಸ್ಕನಾಗಬಹುದು-- 

೧) ಶ್ರೀರಾಮಕೃಷ್ಣರು ಸನಾತನ ಧರ್ಮದ ನಿದರ್ಶನವೆಂದೂ ಸಾಕಾರ ಮೂರ್ತಿಯೆಂದೂ 
ಅವರ ಬದುಕು ಮತ್ತು ಬೋಧನೆಗಳು ಜಗತ್ತಿನೆಲ್ಲ ಧರ್ಮಗಳ ಧ್ಯೇಯೋದ್ದೇಶಗಳನ್ನೂ 
ಮೂಲಭೂತವಾದ ಸತ್ಯ, ಸಮನ್ವಯಗಳನ್ನೂ ಅರಿತುಕೊಳ್ಳಲು ನೆರವಾಗುವುದೆಂದೂ 
ನಂಬುತ್ತೇನೆ. 

೨) ಎಲ್ಲ ಧರ್ಮಗಳೂ ಭಗವಂತನಿಗೆ ಮಾರ್ಗಗಳೆಂದು ನಂಬುತ್ತೇನೆ; ಮತ್ತು ಎಲ್ಲ ಧರ್ಮ 
ಗಳ ಅನುಯಾಯಿಗಳೊಂದಿಗೆ ಶಾಂತಿ-ಸೌಹಾರ್ದಗಳಿಂದ ಬದುಕಲು ಪ್ರಯತ್ನಿಸುತ್ತೇನೆ. 

೩) ಅಸೋಸಿಯೇಶನ್‌ ಪ್ರಣಾಳಿಕೆಯಲ್ಲಿ ನಮೂದಿಸಿರುವಂತೆ ರಾಮಕೃಷ್ಣ ಮಿಶನ್ನಿನ 


ಧ್ವೇಯಗಳಲ್ಲಿ ಸಂಪೂರ್ಣವಾದ ವಿಶ್ವಾಸವಿದೆ. ಮತ್ತು ಮಿಶನ್ನಿನ ಕೆಲಸದಲ್ಲಿ ಸಕ್ರಿಯವಾಗಿ 
ನೆರವಾಗುತ್ತೇನೆ. 


೧೪. ಬೇಲೂರು ಮಠ- ಆಂದೋಳನದ ಕೇಂದ್ರ 


ಮಿಶನ್ನಿನ ಕೇಂದ್ರವು ಕಲ್ಕತ್ತೆಗೆ ನಾಲ್ಕು ಮೈಲಿ ದೂರದಲ್ಲಿ, ಗಂಗಾನದಿಯ ದಡದ ಮೇಲಿರುವ 
ಬೇಲೂರು ಎಂಬ ಸಣ್ಣ ಊರಿನಲ್ಲಿದೆ. ಸ್ವಾಮಿ ವಿವೇಕಾನಂದರು ಈ ಕೇಂದ್ರವನ್ನು ೧೮೯೯ರಲ್ಲಿ 
ತಾವು ಪಾಶ್ಚಾತ್ಯ ಪ್ರವಾಸದಿಂದ ಹಿಂದಿರುಗಿದ ನಂತರ ರಾಮಕೃಷ್ಣ ಸಂಪ್ರದಾಯದ ಸನ್ಯಾಸಿಗಳ 
ಕೇಂದ್ರವಾಗಿ, ಅನಂತರ ರಾಮಕೃಷ್ನ ಮಿಶನ್ನಿನ ಕೇಂದ್ರವೂ ಆಗಿ ಸ್ಥಾಪಿಸಿದರು. ಪವಿತ್ರ ಗಂಗಾನದಿಯ : 
ದಡದ ಮೇಲೆ, ದೂರದಲ್ಲಿ ದಕ್ಷಿಣೇಶ್ವರ ದೇವಾಲಯದ ಉದ್ಯಾನವನ್ನು (ಶ್ರೀ ರಾಮಕೃಷ್ಣರು 
ಬದುಕಿ, ಬೋಧಿಸಿದ ಸ್ಥಳ ಎದುರು ನೋಡುತ್ತ ನಿಂತಿರುವ ಬೇಲೂರು ಮುತದಲ್ಲಿ ಸನ್ಯಾಸಿಗಳ 


CC-0. Jangamwadi Math Collection. Digitized by eGangotri 





ಶನ್‌ : ಅದರ ಆದರ್ಶಗಳು, ಕೆಲಸ 
ರಾಮಕೃಷ್ಣ ಮಿಶನ್‌ : ಅದ ಗಳು, ಕೆಲಸಗಳು ಸ್ಯಾ 


ಲ್ಲದೆ ಪುಸ್ತಕ ಭಂಡಾರ, ಅತಿಥಿ ಗೃಹ, ಸೇವಾಪರ ವೈದ್ಯಶಾಲೆ, ಮತು 
ಹ ಹೊಂದಿದೆ. ೧೯೩೮ರಲ್ಲಿ ಕಟ್ಟಿದ ಭವ್ಯವಾದ ತ ಗುಡಿಯು ಸಟಗ ಭರ 
ರೂಪಾಯಿಗಳ ವೆಚ್ಚದಲ್ಲಿ ಕಟ್ಟಲ್ಪಟ್ಟಿತು ; ಅದರಲ್ಲಿ ಬಹುಭಾಗ ಭಾರತದ ಮಿತ ತ್ರರೂ ಮಿ ಜ್‌ 
ಭಕ್ತರೂ ಆಗಿದ್ದ ಇಬ್ಬರು ಅಮೆರಿಕನ್‌ ಮಹಿಳೆಯರ ಕೊಡುಗೆ. ಪದವೀ ಕಾಲೇಜು, ಶಿಕ್ಷಕ ತರಬಿತಿ 
ಕಾರೇಜು, ಸಮಾಜಿಕ ಶಿಕ್ಷಣ ವ್ಯವಸ್ಥಾಪಕರ ತರಬೇತಿ ಕಾಲೇಜು (ಇವೆಲ್ಲವೂ ವಿದ್ಯಾರ್ಥಿಗಳು 
ಅಲ್ಲಿಯೇ ವಾಸವಾಗಿದ್ದು ಅಧ್ಯಯನ ಮಾಡುವ ಸಂಸ್ಥೆಗಳು, ಮೊದಲಿನೆರಡು ಕಾಲೇಜುಗಳು ಕಲ್ಕತ್ತಾ 
ವಿಶ್ವವಿದ್ಯಾನಿಲಯಕ್ಕೆ ಸೇರಿದುವು, ಔದ್ಯಮಿಕ, ತಾಂತ್ರಿಕ ಶಾಲೆ (ಇದು ಶೀಘ ದಲ್ಲಿಯೇ ಸುಸಜ್ಜ ತ್ರ 
ಇಂಜಿನಿಯರಿಂಗ್‌ ಕಾಲೇಜಾಗಿ ವಿಕಾಸಗೊಳ್ಳುವ ಸಾಮ ರ್ಫೈವನ್ನು ಪಡೆದಿದೆ)- ಇವು ಮಿಶನ್‌ 
ನಡೆಸುತ್ತಿರುವ ಪ್ರಮುಖ ವಿದ್ಯಾಸಂಸ್ಥೆಗಳು ; ಇವೆಲ್ಲ ಬೇಲೂರು ಮಠದ ಆಸುಪಾಸಿನಲ್ಲೇ ಇವೆ. 


ಳಾ 


೧೫. ಶಾಖಾ ಕೇಂದ್ರಗಳು : ಅವುಗಳ ಕಾರ್ಯಗಳು 


ಬೇಲೂರಿನಲ್ಲಿರುವ ಕೇಂದ್ರದೊಂದಿಗೆ, ೧೯೮೪ರ ಮಾರ್ಚ್‌ನಲ್ಲಿ, ೫೨ ಮಿಶನ್‌ ಕೇಂದ್ರಗಳಿ 
ದ್ದವು ; ೨೨ ಮಠವೂ ಮಿಶನ್‌ ಕೇಂದ್ರವೂ ಸೇರಿದ್ದಂಥ ಸಂಯುಕ್ತ ಕೇಂದ್ರಗಳು ; ೪೫ ಮಠ 
ಕೇಂದ್ರಗಳು. ಇವು ಭಾರತದಲ್ಲಿ ಹೀಗೆ ಹರಡಿವೆ--ಪಶ್ಚಿಮ ಬಂಗಾಳದಲ್ಲಿ ೨೯, ಉತ್ತರ ಪ್ರದೇಶದಲ್ಲಿ 
೧೧, ತಮಿಳುನಾಡಿನಲ್ಲಿ ೧೧, ಬಿಹಾರದಲ್ಲಿ ೭, ಕೇರಳದಲ್ಲಿ ೬, ಕರ್ನಾಟಕದಲ್ಲಿ ೪, ಒರಿಸ್ಸಾ, 
ಆಂಧ್ರಪ್ರದೇಶ, ಅಸ್ಸಾಂ ಮತ್ತು ಅರುಣಾಚಲಪ್ರದೇಶಗಳಲ್ಲಿ ತಲಾ ೩, ಮಹಾರಾಷ್ಟ್ರದಲ್ಲಿ ೨, 
ಮೇಘಾಲಯದಲ್ಲಿ ೨, ಪಂಜಾಬ್‌, ಗುಜರಾತ್‌, ದೆಲ್ಲಿ, ಮಧ್ಯಪ್ರದೇಶ, ರಾಜಸ್ಥಾನಗಳಲ್ಲಿ 
ಒಂದೊಂದು. ಜೊತೆಗೆ ಎರಡು ಮಿಶನ್‌ ಕೇಂದ್ರಗಳು, ಐದು ಮಠ-ಮಿಶನ್‌ ಸಂಯುಕ್ತ ಕೇಂದ್ರಗಳು, 
ಬಂಗ್ಲಾದೇಶದಲ್ಲಿ ಮೂರು ಮಠ ಕೇಂದ್ರಗಳು ; ಶ್ರೀಲಂಕಾ, ಸಿಂಗಪುರ, ಫಿಜಿ, ಮಾರಿಷಸ್‌ ಮತ್ತು 
ಫ್ರಾನ್ಸ್‌ಗಳಲ್ಲಿ ಒಂದೊಂದು ಮಿಶನ್‌ ಕೇಂದ್ರಗಳು ; ಇಂಗ್ಲೆಂಡ್‌, ಸ್ವಿಟ್ಜರ್‌ಲೆಂಡ್‌ ಮತ್ತು 
ಅರ್ಜಂಟೀನಾಗಳಲ್ಲಿ ಒಂದೊಂದು ಮಠ ಕೇಂದ್ರಗಳು ; ಮತ್ತು ಅಮೆರಿಕ ಸಂಯುಕ್ತ ರಾಜ್ಯದಲ್ಲಿ 
ಹನ್ನೆರಡು ಮಠ ಕೇಂದ್ರಗಳು. ಹೀಗೆ ಒಟ್ಟು ೧೧೯ ಕೇಂದ್ರಗಳು, ೬೫ ಉಪಕೇಂದ್ರಗಳೂ ಇದ್ದುವು. 
ಅಲ್ಲಿ ಸಂನ್ಕಾಸೀಕಾರ್ಯಕರ್ತರು ಹೆಚ್ಚೂ ಕಡಿಮೆ ನಿರಂತರವಾಗಿ ಇರುತ್ತಿದ್ದರು. 


೧೯. ವೈದ್ಯಕೀಯ ಸೇವೆ 


ಭಾರತದಲ್ಲಿನ ಮತ್ತು ಬರ್ಮಾದಲ್ಲಿನ ಮಠ ಮತ್ತು ಮಿಶನ್‌ ಕೇಂದ್ರಗಳು ಬಹುಮಟ್ಟಿಗೆ 
ಜನರ ಭೌತಿಕ ಅಗತ್ಯಗಳನ್ನು ಲಕ್ಷಿಸಿ, ಜಾತಿ ಮತ ರಾಷ್ಟ್ರಗಳೆಂಬ ಬೇಧವಿಲ್ಲದೆ, ಹಲವಾರು 
ಸೇವಾಕಾರ್ಯಗಳನ್ನು ಕೈಗೊಂಡಿವೆ. ವಾರಣಾಸಿ, ಬೃಂದಾವನ, ಕನಖಲ್‌, ತ್ರಿವೇಂದ್ರಂ, ರಂಗೂನ್‌ 
ಇಲ್ಲಿರುವ ಸೇವಾಶ್ರಮಗಳು, ರಾಂಚಿಯಲ್ಲಿರುವ ಕ್ಷಯರೋಗ ಚಿಕಿತ್ಸಾಲಯ, ದೆಹಲಿಯ 
ಕ್ಷಯರೋಗ ಚಿಕಿತ್ಸಾಲಯ ಮತ್ತು ಕಲ್ಕತ್ತೆಯ ಸೇವಾಪ್ರತಿಷ್ಠಾನ ಇವು ನಿದರ್ಶನಗಳು. ೧೯೮೪ರಲ್ಲಿ 
೧೩ ವಸತಿ ವೈದ್ಯಶಾಲೆಗಳಿದ್ದುವು ; ಇವುಗಳಲ್ಲಿ ೧,೭೮೩ ರೋಗಿ ಮಂಚಗಳಿದ್ದು ೫೪,೬೨೮ 
ರೋಗಿಗಳಿಗೆ ಚಿಕಿತ್ಸಾ ಸೌಲಭ್ಯವಿದ್ದಿತು. ೭೯ ಹೊರ ಚಿಕಿತ್ಸಾ ಶಾಲೆಗಳೂ ಇದ್ದುವು ; ಇವುಗಳಲ್ಲಿ 
೪೪,೫೨,೩೯೬ ರೋಗಿಗಳು ಚಿಕಿತ್ಸೆ ಪಡೆದಿದ್ದರು. ಇದಲ್ಲದೆ, ೧೪ ಸಂಚಾರಿ ಚಿಕಿತ್ಸಾಲಯಗಳು 
ನೀಡಿವೆ ಗ್ರಾಮೀಣ ಮತ್ತು ಬುಡಕಟ್ಟು ಪ್ರದೇಶಗಳಲ್ಲಿ ೪,೩೮,೪೪೭ ರೋಗಿಗಳಿಗೆ ಚಿಕಿತ್ಸೆ 


ರಂಗೂನಿನ ಸೇವಾಶ್ರಮ ೧೯೨೧ರಲ್ಲಿ ಆರಂಭವಾಯಿತು ; ಬರ್ಮಾದಲ್ಲಿ ಆ 
ನಿರ್ವಹಿಸಲ್ಪಟ್ಟ ವೈದ್ಯಖಾಲೆಗಳಲ್ಲಾ' ಜರಿಯ ೨/ನ್ನು೧೫೬೫ಹಲ್ಲಿ ಬರಸ ,ಶರ್ಕಾರವು ತನ್ನ 


ದಾ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮಾಲ್ಕಗಳ್ಳು 


ಸಾಮಾನ್ಯ ರಾಷ್ಟ್ರೀಕರಣ ನಿಯಮದ ಅನುಸಾರವಾಗಿ, ವಹಿಸಿಕೊಂಡಿತು. ಮಿಶನ್‌ ಸರ್ಕಾರಕ್ಕೆ ಅದನ್ನು 
ವಹಿಸಿಕೊಟ್ಟಾಗ ಅದರಲ್ಲಿ ೧೭೫ ವಸತಿ ಮಂಚಗಳಿದ್ದು ಪ್ರತ್ಯೇಕವಾಗಿ ವೈದ್ಯ, ಶಸ್ತ್ರ, ಪ್ರಸೂತ್ರಿ 
ಅರ್ಬುದ, ನೇತ್ರ, ಶಿಶು ವಿಭಾಗಗಳಿದ್ದುವು ; ನರ್ಸ್‌ ಶಿಕ್ಷಣ ಶಾಲೆಯೂ ಇದ್ದಿತು. 


೧೩. ಶೈಕ್ಷಣಿಕ ಕಾರ್ಯ 
ಈ ಅವಧಿಯಲ್ಲಿ ಈ ಅವಳಿ ಸಂಸ್ಥೆಗಳು ಮದ್ರಾಸು, ರಹರ (೨೪ ಪರ್ಗಾನ್ಸ್‌ ಜಿಲ್ಲೆ), 
ಕೊಯಮತ್ತೂರು, ಬೇಲೂರು (ಹೌರಾ ಜಿಲ್ಲೆ) ಮತ್ತು ನರೇಂದ್ರಪುರ (೨೪ ಪರ್ಗಾನ್ಸ್‌ ಜಿಲ್ಲೆ) 
ಗಳಲ್ಲಿ ೫ ಪದವಿ ಕಾಲೇಜುಗಳನ್ನು ನಡೆಸುತ್ತಿತ್ತು. ಇಲ್ಲಿ ಒಟ್ಟು ೪೬೯೨ ವಿದ್ಯಾರ್ಥಿಗಳಿದ್ದರು. 
ಇವುಗಳಲ್ಲಿ ಕೊನೆಯ ಎರಡು ವಸತಿ ಕಾಲೇಜುಗಳು. ಮದ್ರಾಸು ಮತ್ತು ಕೊಯಮತ್ತೂರುಗಳಲ್ಲಿ 
ಹಾಸ್ಪೆಲುಗಳೂ ಇದ್ದವು. ಇದರೊಂದಿಗೆ, ಬೇಲೂರು, ಕೊಯಮತ್ತೂರು, ಮೈಸೂರುಗಳಲ್ಲಿ ೩೫೬ 
ವಿದ್ಯಾರ್ಥಿಗಳಿರುವ ೩ ಬಿ.ಎಡ್‌. ಕಾಲೇಜುಗಳಿದ್ದವು ; ಕೊಯಮತ್ತೂರಿನಲ್ಲಿ ೩೪ ವಿದ್ಯಾರ್ಥಿಗಳಿ 
ರುವ ಬೇಸಿಕ್‌ ಟ್ರೈನಿಂಗ್‌ ಶಾಲೆಯಿದ್ದಿತು ; ರಹರದಲ್ಲಿ ೧೦೪ ವಿದ್ಯಾರ್ಥಿಗಳಿರುವ ಸ್ನಾತಕೋತ್ತರ 
ಬೇಸಿಕ್‌ ಟ್ರೈನಿಂಗ್‌ ಕಾಲೇಜು ; ರಹರ, ಸರೀಶ, ಸರ್ಗಾಚಿಗಳಲ್ಲಿ ೪ ಜೂನಿಯರ್‌ ಬೇಸಿಕ್‌ 
' ಟ್ರೈನಿಂಗ್‌ ಸಂಸ್ಥೆಗಳಿದ್ದವು (೩೧೯ ವಿದ್ಯಾರ್ಥಿಗಳು); ಕೊಯಮತ್ತೂರಿನಲ್ಲಿ ಒಂದು ದೈಹಿಕ ಶಿಕ್ಷಣ 
ಕಾಲೇಜು (೧೧೨ ವಿದ್ಯಾರ್ಥಿಗಳು) ಹಾಗೂ ಕೃಷಿ ಕಾಲೇಜು (೧೦೦ ವಿದ್ಯಾರ್ಥಿಗಳು) ; ಬೇಲೂರು, 
ಬಲ್ಭಾರಿಯಾ, ಮದ್ರಾಸು ಮತ್ತು ಕೊಯಮತ್ತೂರುಗಳಲ್ಲಿ ೪ ಪಾಲಿಟೆಕ್ನಿಕ್‌ ಕಾಲೇಜುಗಳು (೧,೫೮೫ 
ವಿದ್ಯಾರ್ಥಿಗಳು) ; ೧೦ ಕಿರಿಯರ ತಾಂತ್ರಿಕ ಮತ್ತು ಕೈಗಾರಿಕ ಶಾಲೆಗಳು (೬೬೮ ವಿದ್ಯಾರ್ಥಿಗಳು); 
೧೦ ವೃತ್ತಿಶಿಕ್ಷಣ ತರಬೇತಿ ಸಂಸ್ಥೆಗಳು (೩೦೫ ವಿದ್ಯಾರ್ಥಿಗಳು) ; ಅನಾಥಾಲಯಗಳೂ ಸೇರಿದಂತೆ 
೯೩ ವಿದ್ಯಾರ್ಥಿನಿಲಯ, ಹಾಸ್ಟೆಲುಗಳು (೧೧೭೧೨ ಹುಡುಗರು ಮತ್ತು ೧೬೯೧ ಹುಡುಗಿಯರು); 
೪೨ ಹೈಯರ್‌ ಸೆಕೆಂಡರಿ, ಸೆಕೆಂಡರಿ, ಹೈಸ್ಕೂಲುಗಳು (೨೨,೯೯೨ ಹುಡುಗರು ಹಾಗೂ ೧೦,೯೪೦ 
ಹುಡುಗಿಯರು) ;' ೨೫ ಸೀನಿಯರಂ ಬೇಸಿಕ್‌ ಮತ್ತು ಎಂ.ಇ. ಸ್ಕೂಲುಗಳು (೪,೯೧೨ ಹುಡುಗರು 
ಹಾಗೂ ೩,೧೧೮ ಹುಡುಗಿಯರು) ; ೪೩ ಜನಿಯರ್‌ ಬೇಸಿಕ್‌, ಯು.ಪಿ. ಹಾಗೂ ಪ್ರಾಥಮಿಕ 
ಶಾಲೆಗಳು (೬೬೪೧ ಹುಡುಗರು ಮತ್ತು ೩೪೮೮ ಹುಡುಗಿಯರು ೪೮೭ ಎಲ್‌. ಪಿ. ಹಾಗೂ ಇತರ 
ಹಂತಗಳ ಶಾಲೆಗಳು (೨೫,೦೦೦ ಹುಡುಗರು ಹಾಗೂ ೪,೧೭೦ ಹುಡುಗಿಯರು) ; ೫೨ ವಯಸ್ಕರ 
ಶಿಕ್ಷಣ ಹಾಗೂ ಕಮ್ಯೂನಿಟಿ ಕೇಂದ್ರಗಳು (೧೦೭೧ ವಿದ್ಯಾರ್ಥಿಗಳು); ಕಲ್ಕತ್ತಾದ ಸೇವಾ ಪ್ರತಿಷ್ಠಾನ 
ನಡೆಸುತ್ತಿರುವ, ೨೮ ವಿದ್ಯಾರ್ಥಿಗಳಿರುವ ಒಂದು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯೂ ಇದ್ದಿತು. 
ನರ್ಸ್‌ಗಳ ತರಬೇತಿ ನೀಡುವ ಕಾರ್ಯ ಕಲ್ಕತ್ತಾದ ಸೇವಾ ಪ್ರತಿಷ್ಠಾನ, ವೃಂದಾವನದ ಸೇವಾಶ್ರಮ, 
ತಿರುವನಂತಪುರದ ಮಠ ಚಿಕಿತ್ಸಾಲಯಗಳ ಮೂಲಕ ನಡೆಯುತ್ತಿದೆ. ಇಲ್ಲಿ ತರಬೇತಿ ಪಡೆ 
ಸಂಖ್ಯೆ ೩೦೦. ವಿವಿಧ ಭಾರತೀಯ ಹಾಗೂ ವಿದೇಶೀ ಭಾಷೆಗಳನ್ನು ಕಲಿಸುವ ಎರಡು ಭಾಷಾ 
ಕಲಿಕೆಯ ಶಾಲೆಗಳಿವೆ--ಒಂದು, ೨೬೦೫ ವಿದ್ಯಾರ್ಥಿಗಳಿರುವ ಕಲ್ಕತ್ತಾದ ಇನ್‌ಸ್ಟಿಟ್ಯೂಟ್‌ ಆಫ್‌ 
ಕಲ್ಪರ್‌ ; ಹಾಗೂ ಇನ್ನೊಂದು, ೪೭೦ ವಿದ್ಯಾರ್ಥಿಗಳಿಂದ ಹೈದರಾಬಾದ್‌ ಮಠದ ವ 
ನಡೆಯುವ ಸಂಸ್ಥೆ. ನರೇಂದ್ರಪುರ ಆಶ್ರಮವು ಒಂದು ಅಂಧ ಬಾಲಕರ ಅಕಾಡೆಮಿ, ಒಂದು ವಾಣಿಜ್ಯ 
ಸಂಸ್ಥೆ, ಒಂದು ಗ್ರಾಮೀಣ ಹಂತದ ಕಾರ್ಮಿಕರ ತರಬೇತಿ ಕೇಂದ್ರವನ್ನೂ ನಡೆಸಿತು. ಇದರಲ್ಲಿ 
ಕ್ರಮವಾಗಿ ೧,೬೯,೧೬೩ ಹಾಗೂ ೨,೦೫೭ ವಿದ್ಯಾರ್ಥಿಗಳಿದ್ದರು. ರಾಂಚಿಯ (ಮೊರಬಾದಿ) 
ಕೇಂದ್ರವು ಕೃಷಿ ತರಬೇತಿ ಕೇಂದ್ರ('ದಿವ್ಕಾಯನ್‌')ವೊಂದನ್ನು ನಡೆಸಿತು; ಇದರಲ್ಲಿ ೨,೩೯೨ 
ವಿದ್ಯಾರ್ಥಿಗಳಿದ್ದರು (ಇವರಲ್ಲಿ ೩೦೨ ಮಂದಿ ಕ್ಯಾಂಪಸ್‌ನಲ್ಲೇ ಇರುವವರು). ರಹರದ ಕೇಂದ್ರವು 


CC-0. Jangamwadi Math Collection. Digitized by eGangotri 





ರಾಮಕೃಷ್ಣ ಮಿಶನ್‌ : ಅದರ ಆದರ್ಶಗಳು, ಕೆಲಸಗಳು ಸ್ನ 
ಗ್ರಾಮೀಣ ಗ್ರಂಥಾಲಯ ವಿಜ್ಞಾನ ತರಬೇತಿ ಕೇಂದ್ರವೊಂದನ್ನು ನಡೆಸಿತು (೫೨ ವಿದ್ಯಾರ್ಥಿಗಳು) 
ಹೀಗೆ ಒಟ್ಟು ೮೭,೧೬೮ ಹುಡುಗರು ಹಾಗೂ ೨೫,೦೭೮ ಹುಡುಗಿಯರು ಮಠ ಹಾಗೂ ಮ ತ್‌ 

್ರಿರುವ ಭಾರತ, ಬಾಂಗ್ಲಾದೇಶ, ಶ್ರೀಲಂಕಾ, ಸಿಂಗಪುರ, ಫಿಜಿ ಹಾಗೂ ಮೊರಿಶಿಯಸ್‌ 
ಗಳಲ್ಲಿರುವ ಸಂಸ್ಥೆಗಳಲ್ಲಿ ಕಲಿಯುತ್ತಿದ್ದಾರೆ. 


೧೮. ಗ್ರಾಮೀಣ, ಕಾರ್ಮಿಕ, ನಿಮ್ನವರ್ಗದವರಲ್ಲಿ ಕೆಲಸ 


ಮಠವೂ ಮಿಶನ್ನೂ ಸಾಂಸ್ಕೃತಿಕವಾಗಿ ಮತ್ತು ಇತರ ಪ್ರಕಾರಗಳಲ್ಲಿ ಹಿಂದುಳಿದ ದುರ್ದೈವಿ 
ಜನರ ಸೇವೆಯನ್ನು ಮಾಡಲು ಉದ್ದಕ್ಕೂ ಶ್ರಮಿಸುತ್ತಿವೆ. ಸರೀಶ, ಮಾನಸದ್ವೀಪ ಜಯರಾಸ್‌ವಟ್ಟಿ 
ಕಾಮಾರಪುಕುರ್‌, ಸರ್ಗಾಚಿ, ಟಕಿ, ಪೆರಿಯನಾಯಕನ್‌ಪಾಳ್ಕಂ, ಕಾಲಡಿ, ಚಿರಾಪುಂಜಿ ಈ 
ಸ್ಥಳಗಳಲ್ಲಿರುವ ಪ್ರಮುಖ ಗ್ರಾಮಾಂತರ ಆಶ್ರಮಗಳು, ಕೇರಳದ ತ್ರಿಚೂರಿನಲ್ಲಿರುವ ಗುರು 
ಕುಲವಲ್ಲದೆ, ಬೇಲೂರು, ಸರೀಶ, ಬಂಕುರ, ತಿರುವಲ್ಲ, ನರೇಂದ್ರಪುರ, ಚಿರಾಪುಂಜಿ ಇಲ್ಲಿನ 
ಮಿಶನ್‌ ಶಾಖೆಗಳ ಆಶ್ರಯದಲ್ಲಿ ಹಲವಾರು ಕೇಂದ್ರಗಳಿವೆ ; ಕೆಲವು ಸಾರ್ವಕಾಲಿಕವೂ ಹೌದು. 
ಇವುಗಳಲ್ಲಿ ವಿಶೇಷವಾಗಿ ಉಲ್ಲೇಖಾರ್ಹವಾದವು ಗಿರಿಜನರ, ನಿಮ್ನ ಜನರ, ಗ್ರಾಮೀಣ ಜನರ 
ಸೇವೆಗೆಂದು ಸ್ಥಾಪಿಸಲ್ಪಟ್ಟ ೧೮೬ ಗ್ರಾಮಾಂತರ ಉಪಕೇಂದ್ರಗಳು. ಈ ವಿವಿಧ ಕಾರ್ಯಗಳೊಂದಿಗೆ 
ಮಾಯಾದೀಪ, ಫಿಲ್ಮ್‌, ಗ್ರಾಮೋಫೋನ್‌ಗಳೊಂದಿಗೆ ಪ್ರವಚನಗಳನ್ನೂ ಶೈಕ್ಸಣಿಕ ಪ್ರವಾಸಗಳನ್ನೂ 
ಕೈಗೊಳ್ಳುತ್ತಾರೆ. ಉದ್ಯಮ ಕ್ಷೇತ್ರಗಳಲ್ಲಿ ಕಾರ್ಮಿಕರಿಗೆಂದು ರಾತ್ರಿ ಶಾಲೆಗಳನ್ನೂ ವೈದ್ಯಶಾಲೆಗಳನ್ನೂ 
ಮಿಶನ್‌ ತೆರೆದಿದೆ. ಸ 

ಜನರ ಮತ್ತು ಸರ್ಕಾರದ ಆಗ್ರಹ ಪೂರ್ವಕ ಕೋರಿಕೆಯನ್ನು ಮನ್ನಿಸಿ ಮಿಶನ್‌ ತನ್ನ ಸೇವಾ 
ಕಾರ್ಯವನ್ನು ನೇಫಾ, ಅಥವಾ ಅರುಣಾಚಲ ಪ್ರದೇಶದ ಬುಡಕಟ್ಟು ಪ್ರದೇಶಗಳಿಗೂ ವಿಸ್ತರಿಸಿ 
೧೯೬೬ರ ಏಪ್ರಿಲ್‌ನಲ್ಲಿ ಸಿಯಾಂಗ್‌ ಪ್ರದೇಶದ ಅಲೊಂಗ್‌ ಎಂಬ ಊರಲ್ಲಿ ಒಂದು ರಾಮಕೃಷ್ಣ 
ಮಿಶನ್‌ ಶಾಖೆಯನ್ನು ಆರಂಭಿಸಿತು; ಅಲ್ಲಿ ಒಂದು ಶಾಲೆಯನ್ನೂ ಚಿಕಿತ್ಸಾಲಯವನ್ನೂ, ನಡೆಸುತ್ತಿದೆ. 
ಮಿಶನ್ನಿನ ಈ ಕಾರ್ಯಕ್ರಮವನ್ನು ಈ ಪ್ರದೇಶದ ಆದಿವಾಸಿ ಜನರು ಉತ್ಸಾಹದಿಂದ ಸ್ವಾಗತಿಸಿ, 
ಆದರ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭೂದಾನ ಮೊದಲಾದ ಎಲ್ಲ ನೆರವನ್ನೂ 
ಕೊಟ್ಟು ಸಹಕರಿಸುತ್ತಿದ್ದಾರೆ. ಅದು ಆರಂಭವಾದ ಒಂದು ವರ್ಷದೊಳಗೆ ಅಲೊಂಗ್‌ ಶಾಖೆ ಜನಗಳ 
ಪ್ರೀತಿಯನ್ನೂ ಗೌರವವನ್ನೂ ಎಷ್ಟರ ಮಟ್ಟಿಗೆ ಸಂಪಾದಿಸಿತೆಂದರೆ, ಪಕ್ಕದ ತಿರಪ್‌ ಪ್ರದೇಶದ 
ಆದಿವಾಸಿಜನರು ಮಿಶನ್ನಿನ ಕಾರ್ಯಕ್ರಮ ತಮ್ಮ ಪ್ರದೇಶಕ್ಕೂ ವಿಸ್ತರಿಸಬೇಕೆಂದು ಒತ್ತಾಯ ಮಾಡ ` 
ತೊಡಗಿದರು. ಇತ್ತೀಚೆಗೆ, ಮಿಶನ್‌ ಅಲೊಂಗ್‌ನಲ್ಲಿ ೩೦ ಲಕ್ಷ ವೆಚ್ಚದ ಹೈಯರ್‌ ಸೆಕೆಂಡರಿ 
ಶಾಲೆಯ ಕಟ್ಟಡವನ್ನು ಕಟ್ಟಿತಲ್ಲದೆ, ಅದೇ ರೀತಿಯ ಶಾಲೆಯನ್ನು ತಿರಪ್‌ ಜಿಲ್ಲೆಯ ನರೋತ್ತಮ್‌ 
ನಗರದಲ್ಲಿ ಪ್ರಾರಂಭಿಸಿತು. ಇತ್ತೀಚೆಗೆ ಮಿಶನ್‌ ಅರುಣಾಚಲ ಪ್ರದೇಶದ ರಾಜಧಾನಿಯಾದ ಇಟಾ 
ನಗರದಲ್ಲಿ ಒಂದು ೧೫೦ ಹಾಸಿಗೆಗಳಿರುವ ಆಸ್ಪತ್ರೆಯನ್ನೂ ಆರಂಭಿಸಿತು. 
೧೯. ಪರಿಹಾರ ಕಾರ್ಯ 

ಮಿಶನ್‌ ತನ್ನ ಆರಂಭದ ದಿನಗಳಿಂದಲೂ ಪ್ರಕೃತಿ ಪ್ರಕೋಪಗಳಾದ ಪ್ರವಾಹ, ಭೂಕಂಪ 
ಮತ್ತು ಶಾಂತಿ ಭಂಗಗಳಿಂದ ಸಂತ್ರಸ್ತರಾದವರ ಕರೆಗೆ ಓಗೊಡುತ್ತ ಬಂದಿದೆ. ೧೯೪೭ರಲ್ಲಿ ದೇಶವು 
ರಾಜಕೀಯ ಸ್ಥಾತಂತ್ರ್ಯವನ್ನು ಗಳಿಸಿದ ನಂತರ, ರಾಷ್ಟ್ರೀಯ ಸರಕಾರವು ಇಂಥ ಸಂದರ್ಭಗಳಲ್ಲಿ 
ಹ ಕಾರ್ಯವನ್ನು ಆರಂಭಿಸುವ ಹೊಣೆಯನ್ನು ಹೊರುತ್ತವೆ. ಆದರೂ ಸಾಮಾನ್ಯ ಸಂತ್ರಸ್ತ 

ಸ ರ್ಭಗಳಲ್ಲಿ ರಾಷ್ಟ್ರದ ಕಗ ನಿತನ್‌ ಗೊಡುತ್ತಲ್ಲೇ ಸು by eGangotri 


ಸ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗ್ಬ 


೨೦. ವಿದೇಶ ಕಾರ್ಯ 

ರಾಮಕೃಷ್ಣ ಮಠದ ಸಂನ್ಯಾಸಿಗಳು ದೂರದೇಶಗಳಿಗೆ ಭಾರತದ ಸಂದೇಶವನ್ನು ಒಯ್ದು 
ಕೆಲಸವನ್ನು ತಾವಾಗಿ ನಿರ್ವಹಿಸತೊಡಗಿದರು. ಉತ್ತರ ಮತ್ತು ದಕ್ಷಿಣ ಅಮೆರಿಕ, ಯೂರೋಪ್‌ 
ಮತ್ತು ಏಷ್ಯದ ನೆರೆ ರಾಷ್ಟ್ರಗಳಲ್ಲಿರುವ ಹಲವಾರು ಕೇಂದ್ರಗಳು ಈ ಸಂನ್ಯಾಸಿಗಳ ಪ್ರೀತಿಯ 
ದುಡಿಮೆಗೆ ಸಾಕಷ್ಟು ನಿದರ್ಶನಗಳು. 
೨೧. ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ 

ಮಠ ಮತ್ತು ಮಿಶನ್‌ ಕೇಂದ್ರಗಳು ಭಾರತದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಆದರ್ಶಗಳನ್ನು 
ಪ್ರಚುರಪಡಿಸುವ ಕೆಲಸಕ್ಕೆ ಹೆಚ್ಚಿನ ಪ್ರಾಮುಖ್ಯವನ್ನಿತ್ತಿದ್ದುವು; ಎಲ್ಲ ಧರ್ಮಗಳೂ ದಿಟವಾದುವೇ 
ಎಂಬ ಶ್ರೀರಾಮಕೃಷ್ಣರ ಬೋಧನೆಗೆ ಮೂರ್ತ ರೂಪವನ್ನು, ತಮ್ಮ ಹಲವಾರು ಕಾರ್ಯಗಳಿಂದ, 
ಕೊಡಲೆತ್ನಿಸಿದುವು. ಸಾರ್ವಜನಿಕ ಉತ್ಸವಗಳು, ಸಭೆಗಳು, ಶಿಕ್ಷಣ ತರಗತಿಗಳು, ಪ್ರಕಟನೆಗಳು 
ಮೊದಲಾದ ವಿಧಾನಗಳಿಂದ ಹಲವಾರು ಧರ್ಮಗಳ ಜನರ ಒಟ್ಟಿಗೆ ಬೆರೆಯಲು ಈ ಕೇಂದ್ರಗಳು 
ನೆರವಾದುವು ; ಪುಸ್ತಕ ಭಂಡಾರಗಳನ್ನು ವಾಚನಾಲಯಗಳನ್ನು ನಡೆಸುತ್ತಿದ್ದುವು. ಸಂನ್ಯಾಸಾಶ್ರಮ 
ದಲ್ಲಿರುವವರ ಪ್ರಯೋಜನಕ್ಕೆಂದು ಹಲವಾರು ಸಂಸ್ಕೃತ ಚತುಷ್ಟಾಠಿಗಳನ್ನು ನಡೆಸಲಾರಂಭಿಸಿ ದುವ್ವ. 
ಕಲ್ಕತ್ತೆಯಲ್ಲಿರುವ ಸಂಸ್ಕೃತಿ ಸಂಸ್ಥೆ (ಇನ್‌ಸ್ಟಿಟ್ಕೂಟ್‌ ಆಫ್‌ ಕಲ್ಚರ್‌)ಯನ್ನು ವಿಶೇಷವಾಗಿ 
ಉಲ್ಲೇಖಿಸಬೇಕು ; ಭಾರತದ ಮತ್ತಿತರ ದೇಶಗಳ ಪ್ರತಿಭಾನ್ವಿತ ಸ್ತ್ರೀಪುರುಷರು ಒಟ್ಟಿಗೆ ಸೇರಲು 
ಅನುಕೂಲವಾದ ಸಂಸ್ಥೆ ಇದು. 

ಮಠ ಮತ್ತು ಮಿಶನ್‌ ಬಹುಸಂಖ್ಯೆಯಲ್ಲಿ ರಾಮಕೃಷ್ಣ-ವಿವೇಕಾನಂದ ಮತ್ತಿತರ ಬಗೆಯ 
ಧಾರ್ಮಿಕ, ದಾರ್ಶನಿಕ ಗ್ರಂಥಗಳನ್ನು ಇಂಗ್ಲೀಷ್‌, ಫ್ರೆಂಚ್‌, ಸ್ಪ್ಯಾನಿಷ್‌, ಹಿಂದಿ ಮತ್ತು ಬೇರೆ 
ಭಾರತೀಯ ಭಾಷೆಗಳಲ್ಲಿ ಪ್ರಕಟಮಾಡಿವೆ. ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕಾದುದೆಂದರೆ, 
೧೯೬೩-೬೪ರಲ್ಲಿ ಸ್ವಾಮಿ ವಿವೇಕಾನಂದರ ಜನ್ಮಶತಾಬ್ದಿಯಂದು ವಿಶ್ವದಾದ್ಯಂತ ನಡೆದ ಉತ್ಸವದಲ್ಲಿ 
ಹಲವು ಭಾರತೀಯ ಭಾಷೆಗಳಲ್ಲಿ ಪ್ರಕಟಿಸಿದ ಸ್ವಾಮಿ ವಿವೇಕಾನಂದರ ಕೃತಿಗಳ ಸಮಗ್ರ ಸಂಪುಟ. 
ಈ ಶತಾಬ್ದಿಯು ರಾಮಕೃಷ್ಣ-ವಿವೇಕಾನಂದ ಸಾಹಿತ್ಯವನ್ನು ಓಪಾನೀ ಭಾಷೆಯಲ್ಲಿಯೂ ವತ್ತೆ 
ಕೆಲವು ವಿದೇಶೀ ಭಾಷೆಗಳಲ್ಲಿಯೂ ಪ್ರಕಟಿಸಲು ಸ್ಫೂರ್ತಿಯನ್ನು ಒದಗಿಸಿತು. ಇವು ಭಾರತದಲ್ಲಿಯೂ 
ವಿದೇಶಗಳಲ್ಲಿಯೂ ಅಧಿಕಾಧಿಕ ಸಂಖ್ಯೆಯಲ್ಲಿ ವಿತರಿಸಲ್ಪಡುತ್ತಿದೆ. ಬಂಗಾಳಿ, ತೆಲುಗು, ತಮಿಳು, 
ಮ ಮಲಯಾಳದಲ್ಲಿ ಮಾತ್ರವಲ್ಲದೆ ಮಠ ಮತ್ತು ಮಿಶನ್‌ ಐದು ಇಂಗ್ಲೀಷ್‌ ಭಾಷೆಯ 
ದ ನ್ನೂ ಹೊರತರುತ್ತಿವೆ--ಪ್ರಬುದ್ಧ ಭಾರತ, ವೇದಾಂತ ಕೇಸರಿ, ದಿ ಬುಲೆಟಿನ್‌ ಆಫ್‌ ದಿ 

ಷ್ಣ ಮಿಶನ್‌ ಇನ್‌ಸ್ಟಿಟ್ಯೂಟ್‌ ಆಫ್‌ ಕಲ್ಚರ್‌ (ಇಷ್ಟು ಭಾರತದಿಂದ), ವೇದಾಂತ ಆಂಡ್‌ 


ಸ ಹಾನರ್‌ ಅಮೆರಿಕದಿಂದ), ಮತ್ತು ವೇದಾಂತ ಫಾರ್‌ ಈಸ್ಟ್‌ ಆಂಡ್‌ ವೆಸ್ಟ್‌ (ಲಂಡನ್‌, 


೨೨. ಮಹಿಳೆಯರಿಗಾಗಿ ಕಾರ್ಯ 
ಮಿಶನ್‌ ಯಾವಾಗಲೂ ಭಾರತೀಯ ಮಹಿಳಿಯರ ರಿತು 
ಮ ಸಲುವಾಗಿ ತನ್ನ ಕರ್ತವ್ಯವನ್ನು ಆ 
ಕೊಂಡಿದೆ. ಇವರಿಂದ ನಡೆದ ಕಾರ್ಯಗಳ ನಿದರ್ಶನಗಳೆಂದರೆ ಕಲ್ಕತ್ತೆಯ ಸೇವಾ ಪ್ರತಿಷ್ಠಾನ (ಹರಗ 


ಮತ್ತು ಸಾಮಾನ್ಯ ಚಿಕಿತ್ಸಾಲಯ), ಜಲಪಾಯ್‌ಗುರಿಯ ಹೆರಿಗೆ ಆಸ್ಪತ್ರೆ, ವಾರಣಾಸಿ, ವೃಂದಾವನ, 
ರಂಗೂನ್‌ಗಳೆ ರುಗ್ಗಾಲಯಗಳಲ್ಲಿ ಮಹಿಳೆಯರ ವಿಭಾಗ, ವಾರಣಾಸಿಯ ಅಶಕ್ತ ಮಹಿಳೆಯರ 


CC-0. Jangamwadi Math Collection. Digitized by eGangotri 





ರಾಮಕೃಷ್ಣ ಮಿಶನ್‌ : ಅದರ ಆದರ್ಶಗಳು, ಕೆಲಸಗಳು ದಾ 
ಗೃಹ, ಮದ್ರಾಸಿನ ಶಾರದಾ ವಿದ್ಯಾಲಯ, ಜಮ್‌ಷೇಡ್‌ಪುರದ ಬಾಲಿಕಾ ಪ್ರೌಢಶಾಲೆಗಳು, ಕಲ್ಕತ್ತೆಯ 
ಸೋದರಿ ನಿವೇದಿತಾ ಬಾಲಿಕಾ ಶಾಲೆ, ಸರೀಶ (೨೪ ಪರಗಣ)ದ ಶಾರದಾ ಮಂದಿರ. ಇವಲ್ಲ ದೆ 
ರೆ ಚಿಕಿತ್ಸಾಲಯ, ಆಸ್ಪತ್ರೆ, ಶಾಲೆ ಸಂಸ್ಥೆಗಳಲ್ಲಿ ಮಹಿಳೆಯರಿಗಾಗಿ ವಿಶೇಷ ವ್ಯವಸ್ಥೆಯನ್ನು 
ಎರ್ಶಡಿಸಿದ್ದಾರೆ ; ಅವರಿಗಾಗಿಯೇ ಕೆಲವು ಸಂಸ್ಥೆಗಳನ್ನು ತೆರೆದಿರುವುದೂ ಉಂಟು." * 

೨೩, ಶಾರದಾ ಸಂನ್ಯಾಸಿನೀ ಪರಂಪರೆ 


ಪವಿತ್ರಮಾತೆ ಶ್ರೀಶಾರದಾದೇವಿಯರ ಜನ್ಮಶತಾಬ್ದಿಯಂದು, ಎಂದರೆ ೧೯೫೩-೫೪ರಲಿ ಲ 
ರಾಮಕೃಷ್ಣ ಮಠ ಮತ್ತು ಮಿಶನ್ನಿನ ಅಧಿಕಾರಿವರ್ಗದವರು, ಸ್ವಾಮಿ ವಿವೇಕಾನಂದರು ಈ ವಿಚಾರ 
ದಲ್ಲಿ ಕಂಡ ಕನಸುಗಳಿಗೂ ಕಲ್ಪನೆಗಳಿಗೂ ಮೂರ್ತರೂಪ ಕೊಡುವ ಕಾಲ ಸನ್ನಿಹಿತವಾಯಿತೆಂದು 
ನಿರ್ಣಯಿಸಿದರು. ಅದರಂತೆ ಶ್ರೀಮಾತೆಯವರ ಜನ್ಮಶತಾಬ್ದಿಯಂದು ಕೆಲವು ಮಹಿಳೆಯರಿಗೆ ಆಜೀವ 
ಬ್ರಹ್ಮಚಿರ್ಯದೀಕ್ಷೆಯನ್ನೂ, ಶ್ರೀಮಾತೆಯವರ ೧೯೫೯ರ ಜನ್ಮದಿನೋತ್ಸವದಂದು ಸಂನ್ಕಾಸದೀಕ್ಷೆ 
ಯನ್ನೂ ಬೇಲೂರು ಮಠದಲ್ಲಿ ರಾಮಕೃಷ್ಣಮಠದ ಅಧ್ಯಕ್ಷರು ಕೊಟ್ಟರು. ಈ ಮಹಿಳೆಯರ ತಂಡವು 
ತನ್ನದೇ ಅಧ್ಯಕ್ಷೆ ಮತ್ತು ಅವರಲ್ಲಿಯೇ ಆರಿಸಲ್ಪಟ್ಟ ವಿಶ್ವಸ್ತ ಸಭೆಯುಳ್ಳ "ರಾಮಕೃಷ್ಣ ಶಾರದಾ 
ಪರಂಪರೆ'ಯೆಂಬ ಹೆಸರಿನ ಹೊಸ ಸಂನ್ಕಾಸಿನೀ ಪರಂಪರೆಯನ್ನು ಆರಂಭಿಸಿತು. ಅದಕ್ಕೂ ಮೊದಲು, 
೧೯೫೩ರ ಡಿಸೆಂಬರ್‌ ೨ ರಂದು, ದಕ್ಷಿಣೇಶ್ವರ ದೇವಾಲಯಕ್ಕೆ ಹತ್ತಿರದಲ್ಲಿಯೇ, ಕಲ್ಕತ್ತೆಯ 
ಉತ್ತರ ಸೀಮಾಪ್ರದೇಶದ ಪಕ್ಕ ಗಂಗಾನದಿಯ ಎಡದಂಡೆಯ ಮೇಲೆ ವಿಶಾಲವಾದೊಂದು ಆವರಣ 
ಈ ಪ್ರಯೋಜನಕ್ಕಾಗಿಯೇ ಕೊಳ್ಳಲ್ಪಟ್ಟಿದ್ದು, ಈ ಪರಂಪರೆಯ ಶಾಶ್ವತ ಕೇಂದ್ರವಾಗಿ ವ್ಯವಸ್ಥೆ 
ಮಾಡಲ್ಪಟ್ಟಿತು. ಸಂನ್ಯಾಸಿನಿಯರೂ, ಸಂನ್ಯಾಸಿನಿ ಅಭ್ಯರ್ಥಿಗಳೂ (ಬ್ರಹ್ಮಚಾರಿಣಿಯರೂ) ಸೇರಿ 
ಇದು ಶಾರದಾ ಮಠವೆನಿಸಿಕೊಂಡಿತು. 

ಶಾರದಾ ಮಠದೊಂದಿಗೆ ರಾಮಕೃಷ್ಣ ಮಿಶನ್‌ ಮಾದರಿಯಲ್ಲಿ ರಾಮಕೃಷ್ಣಶಾರದಾ ಮಿಶನ್‌ 
ವೈವಸ್ಥಿತವಾಯಿತು ; ತಾತ್ಕಾಲಿಕವಾಗಿ ಶಾರದಾಮಠದ ವಿಶ್ವಸ್ತರಿಂದಲೇ ಕೂಡಿದ ನಿರ್ವಾಹಕ ಮಂಡಲಿ 
ಯಿದ್ದಿತು. ರಾಮಕೃಷ್ಣ ಮಿಶನ್‌ನ ಅಧಿಕಾರಿಗಳು ಒಡನೆಯೇ ರಾಮಕೃಷ್ಣಶಾರದಾ ಮಿಠನ್ನಿಗೆ 
ನ್ಯಾಯಾಂಗವಾಗಿ ಆಸ್ತಿಯನ್ನೂ, ಕೆಲವು ವರ್ಷಗಳಿಂದ ದೀಕ್ಷಾಬದ್ಧ ಮಹಿಳೆಯರು ಚೆನ್ನಾಗಿಯೇ 
ನಡೆಸುತ್ತಿದ್ದ, ಮಹಿಳೆಯರಿಗಾಗಿಯೇ ವ್ಯವಸ್ಥಾಪಿತವಾಗಿದ್ದ ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು 
ವೈದ್ಯಕೀಯ ಸೇವಾ ಸಂಸ್ಥೆಗಳನ್ನೂ ವಹಿಸಿಕೊಟ್ಟರು. ಇವುಗಳಲ್ಲಿ ಸೋದರಿ ನಿವೇದಿತಾ ಮಹಿಳಾ 
ಶಾಲೆ, ಮಾತೃ ಭವನ ಹೆರಿಗೆ ಆಸ್ಪತ್ರೆ, ಕಲ್ಕತ್ತೆಯಲ್ಲಿ ಮಹಿಳಾ ಅಭ್ಯುದಯ ಕೇಂದ್ರ, ಕೇರಳದ 


ಕ್ರಿಚೂರಿನಲ್ಲಿ ಮಹಿಳಾ ಪ್ರೌಢಶಾಲೆ, ವಿದ್ಯಾರ್ಥಿನಿಲಯಗಳನ್ನೊಳಗೊಂಡ ಶಾರದಾಶ್ರಮ ಇವು 


ಸೇರಿದ್ದುವು. ಮುಂದಿನ ವರ್ಷಗಳಲ್ಲಿ ಇವಕ್ಕೆ ಸಂನ್ಕಾಸಿನಿಯರೇ ನಡೆಸುತ್ತಿದ್ದ ವಿವೇಕಾನಂದ ವಿದ್ಯಾ 
ಭವನ (ಹೆಂಗಸರಿಗಾಗಿ ವಸತಿ ಕಾಲೇಜು), ಕಲ್ಕತ್ತೆಯಲ್ಲಿ ಹೆಂಗಸರಿಗಾಗಿ ಶಿಕ್ಷಾಮಂದಿರ, ಮತ್ತು 
ಮದ್ರಾಸಿನಲ್ಲಿ ಶಾರದಾಮಠದ ಶಾಖೆ ಈ ಮೂರು ಸಂಸ್ಥೆಗಳನ್ನೂ ಸೇರಿಸಲಾಯಿತು. ನವದೆಹಲಿ, 
ತಪ್ಪರ, ಬೆಂಗಳೂರು, ಪುಣೆಗಳಲ್ಲಿ ಹೊಸ ರಾಮಕೃಷ್ಣ ಶಾರದಾ ಮಿಶನ್‌ಗಳನ್ನು ಆರಂಭಿಸ 
| ಶಾರದಾ ಮಠದ ಸಂನ್ಯಾಸಿನಿಯರಿಂದ ಕೂಡಿದ ರಾಮಕೃಷ್ಣ ವೇದಾಂತ 
ಸೊಸೈಟಿಯು ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿರುವ ನ್ಯೂ ಸೌತ್‌ ವೇಲ್ಸ್‌ನಲ್ಲಿಯೂ ಅರಂಭವಾಯಿತು. 
ಸಹತ ದೇಶದಲ್ಲಿ ಅಮೆರಿಕಾದ ಸಂತ ಬಾರ್ಬಾರದಲ್ಲಿ ಶ್ರೀಶಾರದಾ, ಹ ಗಟ್ಸ್‌ 
ಇ ಇಂಟರ್‌ ವೇದಾಂತಿಕ್‌ ರುಮಕೃಷ್ಣ' ಈ ಸಂಸ್ಥೆಗಳಲ್ಲಿ ಹಲವಾ 
| ಇ ಬರ್‌ ಕ್ಷದ ಬ್ರಹ್ಮ ಚಚ 
ಸ ಇಬ್ಬರಿಗೆ ೧೯೪೭ರ ಸೆಪ್ಟೆಂಬರ್‌ನಷ್ಟು ಹಿಂದೆಯೇ 


೨೨೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಸೊಸೈಟಿಯಲ್ಲಿ, ಅಮೆರಿಕದಲ್ಲಿ ನೆಲೆಸಿರುವ ರಾಮಕೃಷ್ಣ ಸಂಪ್ರದಾಯದ ಏಳು ಮಂದಿ ಜೇಷ್ಠ 
ಸಂನ್ಯಾಸಿಗಳ ಸಮ್ಮುಖದಲ್ಲಿ ಬ್ರಹ್ಮಚರ್ಯದೀಕ್ಷೆ ಕೊಡಲಾಯಿತು. ಇದಾದ ಒಂದು ತಿಂಗಳ 
ತರುವಾಯ, ಸಂನ್ಕಾಸಿನಿ ಅಭ್ಯರ್ಥಿಗಳಲ್ಲಿ ಏಳುಮಂದಿ ಸಂತಬಾರ್ಬಾರಾದ ಬಳಿ ಹೊಸದಾಗಿ ಕೊಂಡು 
ಕೊಂಡ ನಿವೇಶನದಲ್ಲಿ ನೆಲೆಸತೊಡಗಿದಾಗ ಪಾಶ್ಚಾತ್ಯ ಪ್ರಪಂಚದಲ್ಲಿ ಮೊಟ್ಟಮೊದಲನೆಯ ಮಹಿಳಾ 
ಮಠ ಏರ್ಪಟ್ಟಿತು. 

ರಾಮಕೃಷ್ಣ ಶಾರದಾ ಪರಂಪರೆಯು ಆರಂಭವಾದಂದಿನಿಂದಲೂ ಭಾರತ, ಅಮೆರಿಕ, ಫ್ರಾನ್ಸ್‌ 
ಗಳಲ್ಲಿ ಹೊಸ ಸದಸ್ಯರನ್ನು ಪಡೆಯುತ್ತಲೇ ಬಂದಿದೆ. ಹೆಚ್ಚು ಹೆಚ್ಚು ಮಂದಿ ಬ್ರಹ್ಮಚಾರಿಣಿಯರಾಗಿ 
ಸೇರುತ್ತಿದ್ದಾರೆ ; ಹೆಚ್ಚು ಹೆಚ್ಚು ಮಂದಿ ಬ್ರಹ್ಮ ಚಾರಿಣಿಯರಿಗೆ ಸಂನ್ಕಾಸದೀಕ್ಷೆ ಕೊಡಲಾಗುತ್ತಿದೆ. 
ರಾಮಕೃಷ್ಣ ಸಂಪ್ರದಾಯದ ಸಂನ್ಕಾಸಿನಿಯರನ್ನು ಪರಿವ್ರಾಜಿಕೆಯರೆಂದು ಕರೆಯುತ್ತಾರೆ ; ರಾಮಕೃಷ್ಣ 
ಸಂಪ್ರದಾಯದ ಸಂನ್ಕಾಸಿಗಳನ್ನು "ಸ್ವಾಮಿ'ಯೆಂದು ಕರೆಯುವಂತೆ. 

ಒಂದೇ ಆಧ್ಯಾತ್ಮಿಕ ಮೂಲದಿಂದ ಸ್ಫೂರ್ತಿಯನ್ನು ಪಡೆಯುತ್ತಿದ್ದರೂ ಜನರಿಗೆ ಮಾಡುವ 
ಸೇವೆ ದೇವರ ಸೇವೆಯೆಂಬ ಅರಿವಿನಿಂದ ಒಂದೇ ಬಗೆಯಾಗಿ ಜನತೆಯ ಸೇವೆ ಮಾಡುತ್ತಿದ್ದರೂ, 
ಶಾರದಾ ಮಠ ಮತ್ತು ಮಿಷನ್‌, ರಾಮಕೃಷ್ಣ ಮಠ ಮತ್ತು ಮಿಷನ್‌ಗಳಿಂದ ಸಂಘಟನಾತ್ಮಕ 
ವಾಗಿಯೂ ನ್ಯಾಯಬದ್ಧವಾಗಿಯೂ ಸ್ವತಂತ್ರವಾಗಿವೆ ; ರಾಮಕೃಷ್ಣ ಮಠ-ಮಿಷನ್‌ಗಳ ಮಹಿಳಾ 
ಸೇವೆಯನ್ನು ಈ ಸಂಸ್ಥೆಗಳು ಬಹುಮಟ್ಟಿಗೆ ವಹಿಸಿಕೊಂಡು, ಇನ್ನಷ್ಟು ಉತ್ಸಾಹದಿಂದ 
. ನಿರ್ವಹಿಸಲೆಂಬ ದೃಷ್ಟಿ ಯಿಂದಲೇ ಮೈದಳೆದಿವೆ. 
೨೪. ಮಠ ಮತ್ತು ಮಿಷನ್‌ 

ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್‌ಗಳು ಪ್ರತ್ಯೇಕವಾಗಿ ತಂತಮ್ಮ ಶಾಖೆಗಳನ್ನೂ 
ವಿಶಿಷ್ಟ ಸಂಸ್ಥೆಗಳನ್ನೂ ಹೊಂದಿದ್ದರೂ ಪರಸ್ಪರ ನಿಕಟವಾಗಿ ಸಂಬಂಧವಾಗಿವೆ. ಏಕೆಂದರೆ ಮಿಶನ್ನಿನ 
ನಿರ್ವಾಹಕ ಸಮಿತಿಯ ಸದಸ್ಯರು ಮಠದ ವಿಶ್ವಸ್ಥರೇ; ಮಿಶನ್ನಿನ ಮುಖ್ಯ ಕಾರ್ಯಕರ್ತರು ರಾಮಕೃಷ್ಣ 
ಮಠದ ಸದಸ್ಯರೇ ; ಎರಡಕ್ಕೂ ಕೇಂದ್ರ ಕಚೇರಿಗಳು ಬೇಲೂರು ಮಠದಲ್ಲಿಯೇ ಇರುವುದು, ಮಠದ 
ಕೆಲಸಗಳೆಲ್ಲಕ್ಕೂ ಸಾಮಾನ್ಯವಾಗಿ ಜನ "ರಾಮಕೃಷ್ಣ ಮಿಶನ್‌' ಎಂದೇ ವ್ಯವಹರಿಸುತ್ತಾರೆ. 

ಶ್ರೀ ರಾಮಕೃಷ್ಣ ಅಥವಾ ಸ್ವಾಮಿ ವಿವೇಕಾನಂದರ ಹೆಸರನ್ನು ಯಾವುದಾದರೂ ಸಂಸ್ಥೆ ಹೊತ್ತರೆ, 
ಅದು ಅವಶ್ಯವಾಗಿ ಬೇಲೂರಿನ ಕೇಂದ್ರ ವ್ಯವಸ್ಥೆಯಿಂದಲೇ ನಿರ್ವಹಿಸಲ್ಪಡುತ್ತದೆ ಎಂದು ತಿಳಿಯು 
ವುದು ತಪ್ಪು. 

ಮಠ ಮತ್ತು ಮಿಶನ್‌ ಎರಡಕ್ಕೂ ಪ್ರತ್ಯೇಕವಾದ ನಿಧಿಗಳಿವೆ ; ಪ್ರತ್ಯೇಕವಾದ ಲೆಕ್ಕ ವ್ಯವಸ್ಥೆಗಳಿವೆ. 
ಮಠದ ನಿಧಿಯು ಸ್ನೇಹಿತರಿಂದ ಮತ್ತು ಭಕ್ತರಿಂದ ಬಂದ ಚಂದಾ ಹಣ ಮತ್ತು ದಾನ-ದತ್ತಿಗಳಿಂದ 
: ಆದುದು; ಆದರೆ ಮಿಶನ್ನಿನ ನಿಧಿಯಾದರೋ ಸಾಮಾನ್ಯ ಜನತೆಯಿಂದ ಸಂಗ್ರಹಿಸಿದ ಚಂದಾ ಮತ್ತು 
ದಾನ-ದತ್ತಿಗಳಿಂದಲೂ, ಕೆಲವು ನಿದರ್ಶನಗಳಲ್ಲಿ ಮುನಿಸಿಪಲ್‌ ಅಥವಾ ಸರಕಾರದಿಂದ ಪಡೆದ 
ನೆರವಿನಿಂದ ಕೂಡಿರುತ್ತದೆ ; ಪ್ರತಿವರ್ಷವೂ ಮಠ ಮತ್ತು ಮಿಶನ್‌ ನಿಧಿಗಳು ಅದಕ್ಕಾಗಿಯೇ 
ನೇಮಿಸಲ್ಪಟ್ಟ ಲೆಕ್ಕ ಪರಿಶೋಧಕರಿಂದ ಪರಿಶೋಧಿಸಲ್ಪಡುತ್ತದೆ. 


೨೫. ಆಂದೋಳನದ ವಿಶ್ವವ್ಯಾಪಕ ಮನೋವೃತ್ತಿ 


ರಾಮಕೃಷ್ಣ ಮಿಶನ್‌ ಈಗ್ಗೆ ಸುಮಾರು ಒಂದು ಶತಮಾನದಿಂದ ಅಸ್ತಿತ್ವದಲ್ಲಿದೆ ; ತುಂಬ 
ಸಣ್ಣ ಆರಂಭದಿಂದ ಈಗ ವಿಶ್ವವ್ಯಾಪಕ ಸಂಸ್ಥೆಯಾಗಿ ನಾನಾ ಮುಖವಾದ ಕ್ಷೇತ್ರದಲ್ಲಿ ಕೆಲಸ 


ಮಾಡುತ್ತಿದ. ಅಳ ಧಾರ್ಮಿಕ ಪ್ರನ್ನಸ್ತಿರವಗಿಳುಪುಣ್ಯಮಸೃಸ್ನ ಪರೂನನೆಯುವರು ಸಾರದಲ್ಲಿ 


ರಾಮಕೃಷ್ಣ ಮಿಶನ್‌ : ಅದರ ಆದರ್ಶಗಳು, ಕೆಲಸಗಳು - ದಂ 


ಭಾರತದಾಚೆ ರಾಮಕೃಷ್ಣ ಮಿಶನ್ನಿನ ಕೆಲಸ ವೇದಾಂತದ ಸಾರ್ವತ್ರಿಕ ತತ್ತ್ವಗಳನ್ನು ಪ್ರಚಾನ 
ಮಾಡುವುದು, ಭಾರತದ ಬಗ್ಗೆ ದಿಟವಾದ ಕಲ್ಪನೆಗಳು ಮೂಡುವಂತೆ ಮಾಡುವುದು ; ಅಮೆರಿಕನ್‌, 
ಯುರೋಪಿಯನ್‌ ಅಥವಾ ಅರಬ್‌ ದೇಶೀಯನನ್ನು ಅವನ ಕ್ರೈಸ್ತ ಅಥವಾ ಇಸ್ಲಾಮೀ ನೆಲೆಯಿಂಡ 
ಹಿಂದೂ ಧರ್ಮಕ್ಕೆ ಪರಿವರ್ತನೆ ಮಾಡುವುದಿಲ್ಲ. ವೇದಾಂತದ ವೈಚಾರಿಕ ದರ್ಶನವು ಹಿಂದುವನ್ನು 
ಇನ್ನಷ್ಟು ಒಳ್ಳೆಯ ಹಿಂದುವನ್ನಾಗಿ ಮಾಡುವಂತೆ ಕ್ರೈಸ್ತನನ್ನು ಇನ್ನಷ್ಟು ಒಳ್ಳೆಯ ಕ್ರೈಸ್ತನನ್ನಾಗಿಯೂ, 
ಮುಸಲ್ಮಾನನ್ನು ಇನ್ನಷ್ಟು ಒಳ್ಳೆಯ ಮುಸಲ್ಮಾನನನ್ನಾಗಿಯೂ ಮಾಡಬಲ್ಲುದೆಂದು ಮಿಶನ್‌ 
ನಂಬುತ್ತದೆ. ಮಿಶನ್ನಿನ ಕಾರ್ಯಕರ್ತರನ್ನು ಜಗತ್ತಿನ ಹಲವು ದೇಶಗಳು ಹೆಚ್ಚು ಹೆಚ್ಚಾಗಿ ಬಯಸು 
ತ್ತಿರುವುದು ಈ ಬಗೆಯ ಪ್ರಚಾರಕ ಕೆಲಸದ ನೈಜತೆಯನ್ನೂ ಅಗತ್ಯವನ್ನೂ ಸ್ಪಷ್ಟವಾಗಿ ತೋರಿಸುತ್ತದೆ. 
ಇಂಥ ಕ್ರಿಯಾಶೀಲ ಸಂಸ್ಥೆಯು ಬೆಳೆಯದೆ ಇರಲು ಸಾಧ್ಯವಿಲ್ಲ, ಪ್ರತಿವರ್ಷವೂ ಹೊಸ ಹೊಸ 
ಶಾಖೆಗಳು ಕಾಣಿಸಿಕೊಳ್ಳುತ್ತವೆ ; ಹೆಚ್ಚು ಕೇಂದ್ರಗಳನ್ನು ತೆರೆಯಬೇಕೆಂದು ಅನವರತ ಜನತೆಯಿಂದ 
ಬರುತ್ತಿರುವ ಕರೆಯನ್ನು ಪೂರೈಸುವುದು ಕಷ್ಟವಾಗುತ್ತಿದೆ. ಬೈಬಲ್ಲಿನ ಮಾತುಗಳಲ್ಲಿ ಹೇಳಬೇಕೆಂದರೆ 
“ಬೆಳೆ ದಿಟವಾಗಿ ವಿಪುಲವಾಗಿದೆ ; ಕೆಲಸಗಾರರು ಮಾತ್ರ ಕಡಮೆ.” ಮಿಶನ್ನು ಕೈಗೊಂಡ ಕೆಲಸಗಳಲ್ಲೆಲ್ಲ 
ನೆರವು ನೀಡುತ್ತಿರುವ ದಯಾಮಯ, ಉದಾರಿ ಜನರೇ ಮಿಶನ್ನಿನ ಗೆಲುವಿಗೆ ಬಹುಮಟ್ಟಿಗೆ ಕಾರಣರು. 
ಮಿಶನ್ನಿನ ಧ್ಯೇಯೋದ್ದೇಶಗಳಲ್ಲಿ ಅಭಿಮಾನವಿಟ್ಟು, ಅದಕ್ಕೆ ಎಲ್ಲ ವಿಧಗಳಲ್ಲಿಯೂ ಅದರ ಎಲ್ಲ 
ಕಾರ್ಯಗಳಲ್ಲಿಯೂ ನೆರವಾದ ಎಲ್ಲರಿಗೂ ಮಿಶನ್ನಿನ ಕೃತಜ್ಞತೆ ಸಲ್ಲುತ್ತದೆ. 


೨೬. ಮಠ ಮತ್ತು ಮಿಶನ್ನಿಗೆ ಪ್ರವೇಶ--ರಾಮಕೃಷ್ಣ ಮಠ ಪರಂಪರೆಯ ಸಂನ್ಯಾಸಿಯಾಗಿ 


ಮದುವೆಯಾಗದ, ೧೮ ವರ್ಷಗಳನ್ನು ಮೀರಿದ ಪದವೀಧರರಲ್ಲದವರಾದರೆ ೨೫ ವರ್ಷ 
ಗಳಾಗದ, ಪದವೀಧರರಾದರೆ ೩೦ ವರ್ಷಗಳಾಗದ ತರುಣರು ಶ್ರೀ ರಾಮಕೃಷ್ಣ ಮತ್ತು ಸ್ವಾಮಿ 
ವಿವೇಕಾನಂದರ ಆದರ್ಶಗಳಲ್ಲಿ ನಂಬಿಕೆಯಿದ್ದವರಾದರೆ ಮತ್ತು ಕಾಮಿನೀಕಾಂಚನ ತ್ಕಾಗದಿಂದ 
ಸಾಕ್ಷಾತ್ಕಾರ ಮತ್ತು ಜನ ಸೇವೆಗಳಿಗೆ ತಮ್ಮ ಜೀವನವನ್ನು ಮೀಸಲಾಗಿರಿಸುವ ಬಯಕೆ ದೃಢವಾಗಿದ್ದರೆ 
ಅಂಥವರನ್ನು ಮಠ ಪರಂಪರೆಯು ಸ್ವೀಕರಿಸುತ್ತದೆ. ಅವರು ಹೈಯರ್‌ ಸೆಕೆಂಡರಿ ಸ್ಕೂಲ್‌ ಅಥವಾ 
ಅದಕ್ಕೆ ಸರಿಸಮನಾದ ಯಾವುದಾದರೂ ಪರೀಕ್ಷೆಯನ್ನು ಮಾಡಿರಬೇಕೆಂದು ಕನಿಷ್ಠ ವಿದ್ಯಾರ್ಹತೆಯಿದೆ. 
ಇಂಥ ಆಧ್ಯಾತ್ಮಿಕ ಉತ್ಸುಕನು, ಆರೋಗ್ಯವಂತನೂ ಸೌಹಾರ್ದ ಸ್ವಭಾವದವನೂ, ಸಂಸಾರ ಭಾರ 
ನಿರ್ಮುಕ್ತನೂ ಆಗಿದ್ದರೆ ಅವನಿಗೆ ಬೇಲೂರು ಮಠ (ಕಲ್ಯತ್ತೆ)ದ ಕೇಂದ್ರದಲ್ಲಿ ಅಥವಾ ಪ್ರವೇಶ 
ನೀಡಲು ಅಧಿಕಾರವನ್ನು ಪಡೆದ ಇತರ ಶಾಖಾ ಕೇಂದ್ರಗಳಲ್ಲಿ ಪರಂಪರೆಗೆ ಪ್ರವೇಶವು ಕೊಡಲ್ಪಡು 
ತ್ತದೆ. ಒಂದು ವರ್ಷಗಳ ಪೂರ್ವ-ಪರೀಕ್ಷಣೆ, ಮತ್ತು ಎಂಟು ವರ್ಷಗಳ ಪರೀಕ್ಷಣೆಗಳನಂತರ, 
ಆಧ್ಯಾತ್ಮಿಕವಾಗಿ ಅಥವಾ ಬೇರೆ ವಿಧವಾಗಿ ಅನರ್ಹನಲ್ಲವೆಂದು ಸಿದ್ಧವಾದರೆ, ಅವನು ಪರಂಪರೆಯ 
ಸಂಪೂರ್ಣ ಸದಸ್ಯನಾಗಲು ಸಂನ್ಯಾಸ ದೀಕ್ಷೆ ಕೊಡಲ್ಪಡುತ್ತದೆ. 


: ನಹಿ. ರಾಮಕೃಷ್ಣ ಮಿಶನ್ನಿಗೆ ಗೃಹಸ್ಥ ಸದಸ್ಯನಾಗಿ 


ಮಿಶನ್ನಿಗೆ ಗೃಹಸ್ಥ ಸದಸ್ಕರಾಗಿ ಸೇರಬಯಸುವವರು ಸಂಸ್ಥೆಯ ಮುಖ್ಯ ಕೇಂದ್ರಗಳಲ್ಲಿ 
ದೊರೆಯುವ ನಿರ್ದಿಷ್ಟ: ಪಟ್ಟಿಯನ್ನು/ತಿಣಾಸಾಡಿ/ಹಲ್ಲಿಸಬೇಕುಎಂ0 by eGangotri 


೨೨೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಶ್ರೀ ರಾಮಕೃಷ್ಣರು ಸನಾತನ ಧರ್ಮದ ನಿದರ್ಶನವೆಂದೂ ಮೂರ್ತರೂಪವೆಂದೂ ಬಗೆದು, 
ಅವರ ಬದುಕು ಮತ್ತು ಬೋಧನೆಗಳು ಜಗತ್ತಿನ ಎಲ್ಲ ಧರ್ಮಗಳ ವ್ಯವಸ್ಥೆ ಮತ್ತು ಪ್ರಯೋಜನ 
ಗಳನ್ನೂ ಅವುಗಳ ಮೂಲಭೂತ ಸತ್ಯ, ಸಮನ್ವಯಗಳನ್ನೂ ಅರಿತುಕೊಳ್ಳಲು ನೆರವಾಗುವುದೆಂದೂ 
ನಂಬಬೇಕು. ಮಿಶನ್ನಿನ ಧ್ಯೇಯೋದ್ದೇಶಗಳಲ್ಲಿ ಅವರು ಅಭಿಮಾನವಿಟ್ಟುಕೊಂಡು ಮಿಶನ್ನಿನ 
ಕಾರ್ಯದಲ್ಲಿ ಸಕ್ರಿಯವಾಗಿ ಸಹಕಾರವನ್ನು ನೀಡಬೇಕು. 
೨೮. ಪರಿಸಮಾಪ್ತಿ 

ಸ್ವಾತಂತ್ರ್ಯವು ಲಭಿಸಿದನಂತರ, ಭಾರತದ ಜನತೆಗೆ ತಮ್ಮ ಪ್ರಾಚೀನ ಮತ್ತು ಅರ್ವಾಚೀನ 
ಸಾಧು ಸಂತರ ಕನಸುಗಳನ್ನೂ ಕಲ್ಪನೆಗಳನ್ನೂ ಸ್ವದೇಶದಲ್ಲಿ ಹಾಗೂ ವಿದೇಶಗಳಲ್ಲಿ ಕಾರ್ಯಗತ 
ಮಾಡುವ ಅವಕಾಶವೂ ಸೌಭಾಗ್ಯವೂ ದೊರೆತಿವೆ. ಮೊದಲೇ ಹೇಳಿದಂತೆ, ಈ ಕನಸುಗಳ ಮತ್ತು 
ಕಲ್ಪನೆಗಳ ಮೂಲಸೂತ್ರ ಆಂತರಿಕವಾದ ದೈವತ್ವ, ಅವುಗಳ ಪ್ರಯೋಜನ ಏಕಭಾವ ಮತ್ತು 
ಸೌಹಾರ್ದಭಾವನೆ. ಈ ಆಧುನಿಕ ಯುಗದಲ್ಲಿ ಭಾರತದ ಈ ಪ್ರಾಚೀನ ಮೂಲಸೂತ್ರವೂ 
ಪ್ರಯೋಜನವೂ ಶ್ರೀ ರಾಮಕೃಷ್ಣ ಮತ್ತು ಸ್ವಾಮಿ ವಿವೇಕಾನಂದರ ಜೀವನಗಳಲ್ಲಿ ಅಭಿವ್ಯಕ್ತಿ 
ತಳೆದಿವೆ. ಸ್ವತಂತ್ರ ಭಾರತವು ಇವರಿಬ್ಬರ ಜೀವನಗಳ ತಾತ್ಪರ್ಯವನ್ನು ಮನದಟ್ಟು ಮಾಡಿಕೊಂಡು, 
ದೇಶದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯಲ್ಲಿ ಅತ್ಯುತ್ತಮವಾದುದಕ್ಕೆ ಅನುಸಾರವಾಗಿ 
ದೇಶವನ್ನು ಮಾರ್ಪಡಿಸುವ, ವಿಶಾಲ ಜಗತ್ತಿಗೆ ಪುನರುತ್ಮಿತ ಭಾರತದ ಆಧ್ಯಾತ್ಮಿಕ ಶಾಂತಿ ಮತ್ತು 
ಆಶಿಸ್ಸುಗಳನ್ನು ಮುಟ್ಟಿಸುವ ಸೌಭಾಗ್ಯವು ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಶನ್‌ ಸದಸ್ಯರ 
ಪಾಲಿಗೆ ಒದಗಿದೆ. 


ಅನು : ಎಸ್‌. ಕೆ. ರಾಮಚಂದ್ರರಾವ್‌ 


CC-0. Jangamwadi Math Collection. Digitized by eGangotri 


೧೩ 
ನಮ್ಮ ಗುರಿ ಮತ್ತು ನಮ್ಮ ನಿಲುವು* 


೧. ಪ್ರಸ್ತಾವನೆ 


ಭಾರತವು ಸ್ವಾತಂತ್ರ್ಯವನ್ನು ಗಳಿಸಿದ ಹದಿನೈದು ವರ್ಷಗಳೊಳಗೆ ಅದರ ನೂತನಲಬ್ಧ 
ಸ್ಥಾತಂತ್ರ್ಯಕ್ಕೂ ಪರಂಪರಾಗತ ಜೀವನ ಕ್ರಮಕ್ಕೂ ಸವಾಲೊಂದು ಹಿಮಾಲಯದಾಚಿ ಒದಗಿ . 
ಬಂದಿರುವ ಈಚಿನ ಚೀನೀ ಆಕ್ರಮಣದ ರೂಪದಲ್ಲಿ ಬಂದಿದೆ. ಈ ಸವಾಲಿಗೆ ಇಡೀ ರಾಷ್ಟ್ರವು 
ಸೊಗಸಾಗಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿ ಅದರ ಮೂಲಕ ತನ್ನ ಶಾಂತಿಮಾರ್ಗವು ಬಲದಿಂದ 
ಬಂದುದು ದೌರ್ಬಲ್ಮದಿಂದಲ್ಲ ಎಂಬುದನ್ನು ಜಗತ್ತಿಗೆ ತೋರಿಸಿದೆ. ಈ ಮಾರ್ಗವು ಉಪನಿಷತ್ತು 
ತುಂಬ ಪ್ರಾಚೀನಕಾಲದಲ್ಲೇ ಸಾಧಿಸಿದ, ದಯಾಮಯನಾದ ಬುದ್ಧ ಮತ್ತು ಮುಂದೆ ನಮ್ಮ ಕಾಲದಲ್ಲಿ 
ಶ್ರೀರಾಮಕೃಷ್ಣ ಮತ್ತು ಸ್ವಾಮಿ ವಿವೇಕಾನಂದರ ವರೆಗೆ ಸಾಧುಸಂತರು ಸಮರ್ಥಿಸಿದ ಮಾನವ 
ಏಕತಾನತೆಯ ದರ್ಶನದಿಂದ ಬಂದುದು. ಕ 


೨. ಭಾರತದ ಐತಿಹಾಸಿಕ ಅನಾಕ್ರಮಣದ ಉಲ್ಲೇಖ 


ಈ ದರ್ಶನದಿಂದ ಹರಿದು ಬಂದು ಎಂದಿಗೂ ನಿಲ್ಲದ ಹೊಳೆ, ವಿಲ್‌ ಡ್ಕುರಾಂಟ್‌ನ ಮಾತು 
ಗಳಲ್ಲಿ "ಭಾರತದ ಸಮನ್ವಯಪೂರ್ವಕವಾದ ಶಾಂತಿಪೂರ್ವಕವಾದ ವಿಶ್ವಮಾನವ ಪ್ರೇಮ.' ` 
ಮಾನವನ ಇತಿಹಾಸದ ದೃಷ್ಟಿಯಿಂದ, ಭಾರತದಲ್ಲಿ ತನ್ನ ದೀರ್ಫಕಾಲದ ಇತಿಹಾಸದುದ್ದಕ್ಕೂ 
ಸೇನೆಯ ಆಕ್ರಮಣದ ಸಂವಿಧಾನವಾಗಲೀ, ಮನೋಧರ್ಮವಾಗಲೀ ಇಲ್ಲದಿರುವುದು ಗಮನಾರ್ಹ 
ವಾದುದು. ಭಾರತೀಯರ ಮನೋಧರ್ಮವನ್ನು ಕುರಿತು ಸ್ವಾಮಿ ವಿವೇಕಾನಂದರು ತಾವು 
ನ್ಯೂಯಾರ್ಕಿನಲ್ಲಿ ೧೮೯೬ರಲ್ಲಿ ಮಾಡಿದ "ನನ್ನ ಗುರುದೇವ' ಎನ್ನುವ ಭಾಷಣದಲ್ಲಿ ಹೀಗೆ 
ಹೇಳುತ್ತಾರೆ (ಕೃತಿಶ್ರೇಣಿ, ಸಂಪುಟ ೭, ಪು. ೧೨೧) : 

ಮಾನವ ಜನಾಂಗದ ಇತಿಹಾಸದಲ್ಲೆಲ್ಲ ನೋಡಿದರೆ ಭಾರತೀಯರು ಪರರನ್ನು ಗೆಲ್ಲುವುದಕ್ಕೆ 
ತಮ್ಮ ಗಡಿಯನ್ನು ಮೀರಿ ಹೋಗಲಿಲ್ಲ, ಅವರು ಪರರ ಆಸ್ತಿಗೆ ಆಸೆ ಪಡಲಿಲ್ಲ, ತಮ್ಮ ದೇಶ 
ಫಲವತ್ತಾಗಿದ್ದು ದರಿಂದ ಸ್ವಂತ ದುಡಿತದಿಂದ ಸಂಪತ್ತನ್ನು ಗಳಿಸಿದರು. ಅನ್ನರು ಬಂದು ತಮ್ಮ 
ಆಸ್ತಿಯನ್ನು ದೋಷಿಕೊಂಡು ಹೋಗುವಂತೆ ಇದು ಪ್ರೇರೇಪಿಸಿತು ಇದೇ ಅವರ ಒಂದು 
ದೊಡ್ಡ ತಪ್ಪು 


ಕ ಔರಾದ, | 


* ದಿನಾಂಕ ೨೪, ಡಿಸೆಂಬರ್‌ ೧೯೬೨ರಂದು ಕಲ್ಕತ್ತಾದ ಆಲ್‌ ಇಂಡಿಯಾ ರೇಡಿಯೋದಲ್ಲಿ "ನಮ್ಮ 
ಗುರಿ! ಎಂಬ ಸರಣಿಂಯಲ್ಲು- ನಕ ಜ4ಕ್ಷಣ/517 Collection. Digitized by 658/0011 


೨೨೬. ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮಾಲ್ಕಗಳು 
೩. ಭಾರತದ ಆಧುನಿಕ ಪುನರುಜ್ಜೀವನ 
ನಮ್ಮ ರಾಷ್ಟ್ರ ಬೇರೆ ಯಾರಿಗೂ ಅನ್ಕಾಯಮಾಡಿದುದಿಲ್ಲ ; ಬೇರೆಯವರು ನಮಗೆ ಅನ್ಯಾಯ 
ಮಾಡಿದುದಿದೆ. ನಮ್ಮ ರಾಜಕೀಯ ಮತ್ತು ಸಾಮಾಜಿಕ ಅನೈಕಮತ್ಯದಿಂದ, ಸ್ವಾರ್ಥಸಂಕುಚಿತ 
ಭಾವನೆಗಳಿಂದ, ರಾಜಕೀಯವಾಗಿ ನಮ್ಮನ್ನು ನಾವು ದುರ್ಬಲಗೊಳಿಸಿಕೊಂಡು, ವಿವೇಕಾನಂದರ 
ಕಟುವಚನಗಳಲ್ಲಿ “ಬೇರೆ ದೇಶಗಳವರು ಬಂದು ನಮ್ಮನ್ನು ನಾಶಪಡಿಸುವ ಪ್ರಲೋಭನೆಯನ್ನು 
ಒದಗಿಸಿದ್ದೇವೆ.” ಗತಶತಮಾನದಲ್ಲಿ ಬಂಗಾಳದಲ್ಲಿ ತಲೆದೋರಿದ ಆಧುನಿಕ ಭಾರತೀಯ 
ಪುನರುಜ್ಜೀವನವು ಈ ದೌರ್ಬಲ್ಯವನ್ನು, ಅದು ಕಲಿಸಿದ ಪಾಠವನ್ನು ಗಮನಿಸಿ, ಸ್ಮಾಮಿ ' 
ವಿವೇಕಾನಂದರ ಮೂಲಕ ರಾಷ್ಟ್ರವನ್ನು ಕಟ್ಟುವ, ಮನುಷ್ಯನನ್ನು ಮಾಡುವ ಹೊಸ ಚೇತನವನ್ನು 
ಕೊಡುವ ಸಂದೇಶವನ್ನು ಕೊಟ್ಟಿತು. ಈ ಪುನರುಜ್ಜೀವನದಿಂದಲೇ ಮೂಡಿ ಬಂದ ನಮ್ಮ ರಾಷ್ಟ್ರೀಯ 
ಆಂದೋಲನವು ಸರ್ವಾಂಗೀಣ ರಾಷ್ಟ್ರೀಯ ಸಂಘಟನೆ ಮತ್ತು ಬಲದ ಸಂದೇಶವನ್ನು ತಳೆದಿದ್ದಿತು. 
ಈ ಸಂದೇಶದಿಂಡ ಉತ್ತೇಜಿತರಾಗಿ ನಮ್ಮ ಜನ ಒಂದಾಗಿ ಈ ಶತಮಾನದ ಮೊದಲ ಭಾಗದಲ್ಲಿ 
ಶ್ರಮಿಸಿದುದರ ಫಲ ೧೯೫೦ರಲ್ಲಿ ಘೋಷಿಸಲ್ಪಟ್ಟ ಪರಮಾಧಿಕಾರವುಳ್ಳ ಪ್ರಜಾಪ್ರಮುಖ ಗಣರಾಜ್ಯ 
ಘೋಷಣೆ. ಸರ್ವತೋಮುಖವಾದ ಈ ರಾಷ್ಟ್ರೀಯ ಜಾಗೃತಿಯ ದರ್ಶನವು ಸ್ವಾಮಿ ವಿವೇಕಾನಂದರು 
ತಾವು ವಿದೇಶಗಳಲ್ಲಿ ಜಯಭೇರಿ ಹೊಡೆದು ೧೮೯೭ರಲ್ಲಿ ಹಿಂದಿರುಗಿ ಬಂದಾಗ ಮಾಡಿದ ಮೊದಲ 
ಭಾಷಣದಲ್ಲಿ ಉಜ್ವಲವಾಗಿ ಕಾಣಸಿಗುತ್ತದೆ. ರಾಮೇಶ್ವರದ ಬಳಿ ರಾಮನಾಡಿನಲ್ಲಿ ತಮಗೆ 
ಕೊಡಲ್ಪಟ್ಟ ಸಾರ್ವಜನಿಕ ಸುಸ್ವಾಗತಕ್ಕೆ ಉತ್ತರ ಕೊಡುತ್ತ ಸ್ವಾಮೀಜಿ ಹೇಳಿದರು (ಕೃತಿಶ್ರೇಣಿ, 
ಸಂಪುಟ ೩, ಪು. ೩೬) : ತೆ 
ಸುದೀರ್ಫೆ ರಾತ್ರಿಯು ಕಡೆಗೆ ಇಂದು ಕೊನೆಗಾಣುವಂತೆ ತೋರುತ್ತಿದೆ. ಬಹುಕಾಲದ ಕಷ್ಟ 
ಸಂಕಟಗಳು ಕೊನೆಗೆ ಇಂದು ಸಮಾಪ್ತಿ ಗೊಳ್ಳುವಂತಿದೆ ಇದುವರೆಗೆ ಶವದಂತೆ ಇದ್ದ ಶರೀರವ 
ಇಂದು ಸಚೇತನವಾಗುತ್ತಿದೆ.. ನಮ್ಮೀ ಮಾತ್ತಭೂಮಿಯು ತನ್ನ ದೀರ್ಫನಿದ್ರೆಯನ್ನು ತ್ವಜಿಸಿ 
ಜಾಗೃತವಾಗುತ್ತಿದ್ದಾಳೆ.. ಅವಳನ್ನು ಇನ್ನು ಯಾರೂ ತಡೆಯಲಾರರು. ಆಕೆ ಇನ್ನು ಎಂದೆಂದಿಗೂ 
ನಿದ್ದೆ ಹೋಗುವುದಿಲ್ಲ. ಯಾವ ಬಾಹ್ಯ ಶಕ್ತಿಯೂ ಇನ್ನು ಅವಳನ್ನು ಹಿಮ್ಮೆ ಟ್ವಿಸಲಾರದು. 
ಏಕೆಂದರೆ ಆ ಮಹಾಕಾಳಿಯು ಪ್ರತಿಷ್ಠಾಪನಗೊಳ್ಳುತ್ತಿದ್ದಾಳೆ ` 


೩. ಬಲದೊಂದಿಗೆ ಮಾರ್ಗವನ್ನು ಸೇರಿಸುವ ಅಗತ್ಯ 


ಸ್ವಾತಂತ್ರ್ಯವನ್ನು ಗಳಿಸಿದಂದಿನಿಂದ ನಮ್ಮಲ್ಲಿ ಅಲ್ಪತೃಪ್ತಿಯ ಮನೋಭಾವ, ಹಣ ಸುಖ 
ಅನುಕೂಲಗಳ ಅದಮ್ಮ ಬಯಕೆ, ಸಣ್ಣ ವಿಷಯಗಳ ಬಗ್ಗೆ ಸ್ವಾರ್ಥಚಿಂತನೆಯ ಬಗ್ಗೆ ಆತ್ಮಘಾತುಕ 
ವಾದ ರಾಜಕೀಯ ಪ್ರವೃತ್ತಿಗಳು ಬೆಳೆಯುತ್ತಿರುವಂತೆ ತೋರುತ್ತದೆ. ಸ್ವಾತಂತ್ರ್ಯವೂ ಸ್ವತಖಿದ್ಧವೆಂದು 
ಬಗೆದು, ಅದರ ಪವಿತ್ರವಾದ ಹೆಸರಿನಲ್ಲಿ ವೈಯಕ್ತಿಕ ಅಥವಾ ಸಾಮುದಾಯಿಕ ಆಸಕ್ತಿಗಳಿಂದ 
ಅಸಂಯಮದ ಪ್ರತಿಯೊಂದು ಪ್ರಕಾರವನ್ನು ಅವಲಂಬಿಸುತ್ತಿದ್ದೇವೆ ; ರಾಷ್ಟ್ರದ ಇತರರು ಇದನ್ನು 
ಅನುಮೋದಿಸುತ್ತಲೂ ಇದ್ದಾರೆ. ಸ್ವತಂತ್ರ ಮನುಷ್ಯನ ಲಕ್ಷಣ ಸಂಯಮ, ಗುಲಾಮನ ಲಕ್ಷಣ 
ಅಸಂಯಮ, ಸ್ವಾತಂತ್ರ್ಯದ ಬೆಲೆ ನಿರಂತರವಾದ ಜಾಗರೂಕತೆ -ಈ ಪಾಠಗಳನ್ನು ನಾವು 
ಕಲಿಯಲಿಲ್ಲ. ಈಗ, ರಾಷ್ಟ್ರದ ಆತಂಕ ಪರಿಸ್ಥಿತಿಯಲ್ಲಿ ಈ ಪಾಠಗಳು ರಾಷ್ಟ್ರದ ಜೀವನದಲ್ಲಿ ಅಗ್ನಿ 
ಸಂಸ್ಕಾರದಿಂದ ಮೂಡಿಸಲ್ಪಡುತ್ತಿವೆ. ಜನರಿಗೆ ಈ ನಿಷ್ಠುರ ಶೀಲಗಳನ್ನು ಯಾವ ಪುಸ್ತಕಗಳಾಗಲೀ 
ಪ್ರವಚನಗಳಾಗಲೀ ಕಲಿಸಲು ಸಾಧ್ಯವಿಲ್ಲ. ಅನುಭವದ ಕಠೋರಸತ್ಕವಷ್ಟೇ ಕಲಿಸಬಲ್ಲುದು. ಪ್ರಸ್ತುತ 
ಅನುಭವವಾದ ಆಗ್ನಿಪರೀಕ್ಷೆಯಿಂದ ನಾವು ಪ್ರಯೋಜನನ್ನನ್ನು ಫಡದ್ದು ನಮಗೊಂದು ಹೊಸ 

ollection. 2101760 by eGangotri 


CC-0. Jangamwadi Math 


ನಮ್ಮ ಗುರಿ ಮತ್ತು ನಮ್ಮ ನಿಲುವು ೨೨೭ 
ಶೀಲ, ನವ್ಯ ಧ್ಯೇಯ ಒದಗುವಂತೆ ಮಾಡಿಕೊಳ್ಳಬೇಕು. ಪ್ರಥಮಾವಾದುದನ್ನು ಪ್ರಥಮವಾಗಿ 
ಪರಿಗಣಿಸುವ ನಿರ್ಧಾರವನ್ನು ನಮ್ಮಲ್ಲಿ ಪ್ರತಿಯೊಬ್ಬರೂ ಮಾಡೋಣ. ಪ್ರಥಮವಾ ತ 
ನಮ್ಮ ಪುರಾತನಭೂಮಿಯ ಸ್ವಾತಂತ್ರ್ಯ, ಸಂಘಟನೆ, ನಮ್ಮ ಪುರಾತನ ಜನತೆಯ ಹಿತ್ಕ ಸುಖ. 
ಸ್ವತಂತ್ರರಾಷ್ಟ್ರದ ನಾಗರಿಕತೆಯ ಸಾಮಗ್ರಿಯು ಕಠೋರ ವಸ್ತುಗಳಿಂದಾದುದು ಎಂಬುದನ್ನು ಅರಿತು 
ಕೊಳ್ಳೋಣ; ಸ್ವಾರ್ಥಲಾಭ, ಸುಖಲೋಲುಪ್ತಿಗಳಿಗೆ ಬೀಳ್ಕೊಡುಗೆ ಹೇಳೋಣ ಮತ್ತು, ಎಲ್ಲಕ್ಕಿಂತ 
ಹೆಚ್ಚಾಗಿ, ಶ್ರೀಕೃಷ್ಣನು ಗೀತೆಯಲ್ಲಿ (701, 15) ಹೇಳಿರುವ - ಜ್ಯ 

“ಯಸ್ಮಾತ್‌ ನೋದ್ವಿಜತೇ ಲೋಕೋ ಲೋಕಾತ್‌ ನೋದ್ವಿಜತೇ ಚ ಯಃ' (ಯಾರಿಂದ ಜಗತು 
ಉದ್ವೇಗವನ್ನು ಹೊಂದದೋ, ಯಾರನ್ನು ಜಗತ್ತು ಉದ್ವೇಗಗೊಳಿಸದೊ)) ಎನ್ನುವ 
ಮಾತನ್ನನುಸರಿಸಿ, ಅನೇಕ ಯುಗಗಳಿಂದ ಬಂದಂತಹ ಶಾಂತಿಪ್ರಿಯತೆಯೊಂದಿಗೆ ಬಲವನ್ನೂ 
ಅಭಯವನ್ನೂ ಬೆರೆಸೋಣ. 


೪. "ಯತೋ ಧರ್ಮಸ್ತತೋ ಜಯಃ? 


ನಮ್ಮ ದೇಶವು ತನ್ನ ದೀರ್ಥಕಾಲದ ಇತಿಹಾಸದಲ್ಲಿ ಹಲವಾರು ಏರಿಳಿತಗಳನ್ನನುಭವಿಸಿದೆ. 
ಆದರೂ ಭಾರತವು ಮುನ್ನುಗ್ಗುತ್ತಿದೆ. ತಾತ್ಕಾಲಿಕ ಅಡಚಣೆಗಳನ್ನು, ಅದರಿಂದ ಬಂದ ಆಘಾತಗಳನ್ನು 
ಮೀರಿ ನಿಲ್ಲಲು ನಮ್ಮಲ್ಲಿ ಮತ್ತು ನಮ್ಮ ಜೀವನಕ್ರಮದಲ್ಲಿ ನಮಗಿರುವ ಶ್ರದ್ಧೆ ನೆರವಾಗಿದೆ. 
ರಾಷ್ಟ್ರಗಳು ಆನ್ಕಾಯದ ಉದ್ದೇಶಗಳನ್ನೂ ಸಂವಿಧಾನಗಳನ್ನೂ ಅನುಸರಿಸಲು ಶ್ರದ್ಧೆಯು ಬಲವನ್ನೂ 
ಧೈರ್ಯವನ್ನೂ ಕೊಟ್ಟುದಿದೆ. ಆದರೆ ನಮ್ಮ ಉದ್ದೇಶ ನ್ಯಾಯವಾದುದು; ನಮ್ಮ ಸಂವಿಧಾನ 
ಸರಿಯಾದುದು. ಬೇರೆ ಯಾವ ದೇಶವನ್ನಾಗಲೀ ತೊಂದರೆಗೀಡು ಮಾಡುವ ಬಯಕೆ ನಮಗಿಲ್ಲ. 
ನಾವು ಸ್ವಾತಂತ್ರ್ಯ ಗಳಿಸಿದಾಗಿನಿಂದಲೂ ನಾವು ಅನುಸರಿಸಿರುವ ಐತಿಹಾಸಿಕ ಸಂವಿಧಾನವೆಂದರೆ 
ಎಲ್ಲ ದೇಶದ ಜನರ ಹಿತವನ್ನು ಬಯಸುವುದೇ. ನಮ್ಮ ಉದ್ದೇಶದ ನ್ಯಾಯಪರತೆಯೇ ನಾವು 
"ಕಡೆಯಲ್ಲಿ ಜಯವನ್ನು ಗಳಿಸುವೆವೆಂಬ ಶ್ರದ್ಧೆ. ಯ ಮೂಲ. “ಯತೋ ಧರ್ಮಸ್ತತೋ ಜಯಃ” 
ಎಲ್ಲಿ ಧರ್ಮವೋ ಅಲ್ಲಿ ಜಯ--ಇದೇ ಮಹಾಭಾರತದ ಮೂಲಸೂತ್ರ. ನಮ್ಮ ಶ್ರದ್ಧೆಯನ್ನು 
ನಾವು ಬಲಗೊಳಿಸಿಕೊಳ್ಳಬೇಕು, ಸ್ವತಂತ್ರ ಭಾರತವು ಗೆಲುವಿನಿಂದ ಗೆಲುವಿಗೆ ಮುನ್ನಡೆದು ಈ 
ಗೆಲುವಿನಿಂದ ಬೇರೆ ಯಾವ ದೇಶಕ್ಕೂ ಸೋಲಾಗದಿರುವಂತೆ ಮಾಡುವ ನಮ್ಮ ನಿರ್ಧಾರವನ್ನು 
ಉಜ್ವಲಗೊಳಿಸಿಕೊಳ್ಳಬೇಕು. ಈ ಸನ್ನಾಹ ದೀರ್ಥಕಾಲಿಕವಾಗಬಹುದು; ಆಗಾಗ ಅಡಚಣೆಗಳನ್ನೂ 
ಎದುರಿಸಬೇಕಾಗಬಹುದು ; ಆದರೆ ಕಡೆಯಲ್ಲಿ ರಾಷ್ಟ್ರವು ಆಧ್ಯಾತ್ಮಿಕವಾಗಿ ಶುದ್ಧವಾಗಿ, ಭಾವನಾತ್ಮಕ 
ವಾಗಿ ಸಂಘಟಿತವಾಗಿ, ರಾಜಕೀಯವಾಗಿಯೂ ಸಾಮಾಜಿಕವಾಗಿಯೂ ಜಾಗೃತವಾಗಿ ಇರುವುದನ್ನು 
" ಕಾಣುತ್ತೇವೆ. 


೫. ಪರಿಸಮಾಪ್ತಿ 


ಸ್ವಾಮಿ ವಿವೇಕಾನಂದರು ನಮಗೆ ಬಿಟ್ಟಿರುವ ಅಮರವಾದ ಬಳುವಳಿ ಈ ಧೀರೋದಾತ್ತವಾದ 
ಚೇತನವೇ. ಅವರು ೧೮೯೪ರಲ್ಲಿ ಬರೆದ ಪತ್ರದಲ್ಲಿ ಈ ಚೇತನವನ್ನೇ ನಾವು ಕಾಣುವುದು (ಕೃತಿಶ್ರೇಣಿ, 
ಸಂಪುಟ ಲ, ಪು. ೨೦೬) : 


“ಹೋರಾಟ ಹೋರಾಟ” ಎಂಬುದೇ ಕಳೆದ ಹತ್ತು ವರ್ಷಗಳಿಂದಲೂ ನನ್ನ 
ಆದರ್ಶವಾಗಿತ್ತು. ನಾನು ಈಗಲೂ ಹೇಳುವುದೇ ಹೋರಾಡಿ ಎಂದು. ಸುತ್ತಲೂ ಗಾಢಾಂಧಕಾರ 


ವಿದಿರುವಾಗ ಬರುತ್ತಿ ವಾಗಲೂ ಹೋರಾಡಿ 
ಈ ಶೋರಾಡಿಎನ್ಸುಕಿದ್ದೆ ಈ ಉಭಿ ಡಸ ವಾಗ 
ಎನ್ನುವನು, ಮ್ನ 


ಲಾ 


ರಾಷ್ಟ್ರವು ಇಂದೂ, ಎಂದೆಂದಿಗೂ, ಈ ನಿರಂತರ ಆಶ್ವಾಸನೆಯ, ಅವಿರತ ಪ್ರಯತ್ನದ 
ಸಂದೇಶದಿಂದ ಸ್ಫೂರ್ತಿಗೊಳ್ಳಬೇಕು. 


ಅನು : ಎಸ್‌. ಕೆ. ರಾಮಚಂದ್ರರಾವ್‌ 


CC-0. Jangamwadi Math Collection. Digitized by eGangotri 


ಸ ೧೪ 
ರಾಷ್ಟ್ರೀಯ ಆತಂಕ ತುರ್ತುಪರಿಸ್ಥಿತಿ ಮತ್ತು ಆಧ್ಯಾತ್ಮಿಕ 
ಮೌಲ್ಯಗಳ ಆದ್ಯತೆ* 


೧. ಪ್ರಸ್ತಾವನೆ 

ಇಲ್ಲಿ ನಾವು ವಿಚಾರ ಮಾಡಬೇಕೆಂದು ನೆರೆದಿರುವ ಮುಖ್ಯ ವಿಚಾರದ ಬಗ್ಗೆ ನನಗಿಂತ ಮೊದಲು 
ಮಾತನಾಡಿದ ಭಾಷಣಕಾರರು ಆ ವಿಷಯಕ್ಕೆ ಉಚಿತವಾದ ಚೌಕಟ್ಟನ್ನು ಒದಗಿಸಿದ್ದಾರೆ. ಅವರ 
ವ್ಯಾಖ್ಯಾನಗಳಿಂದ ಸ್ಫುಟವಾಗಿರುವ ಪ್ರಮುಖ ವಿವರಗಳಲ್ಲಿ ಒಂದು, ಮತ್ತು ಎಲ್ಲರೂ ಒಪ್ಪಿರುವ 
ವಿವರವೆಂದರೆ ಭಾರತದ ಜನರಾದ ನಮ್ಮೆಲ್ಲರಿಗೂ ಇಂಥದೊಂದು ಆಘಾತ ಚಿಕಿತ್ಸೆಯ ಅಗತ್ಯ 
ವಿದ್ದಿತು. ಕಳೆದ ಹಲವಾರು ವರ್ಷಗಳಿಂದಲೂ ನಮಗೆ ಹಿಡಿದಿದ್ದ ಔದಾಸೀನ್ಯ ಎಷ್ಟಿದ್ದಿತೆಂದರೆ, 
ಪ್ರತಿದಿನವೂ ಜನತೆಯಾಗಿ ರಾಷ್ಟ್ರವಾಗಿ ನಾವು ದುರ್ಬಲರಾಗುತ್ತಿದ್ದೆವು. "ಆದರೆ ಇಂದು, ಸುದೈವ 
ದಿಂದ, ಎಚ್ಚರವಾಗುತ್ತಿದ್ದೇವೆ. ನಾವು ಏನಾಗುತ್ತಿದ್ದೇವೆ, ಎತ್ತ ಸಾಗುತ್ತಿದ್ದೇವೆ ಎಂಬುದನ್ನು 
ಆಲೋಚನೆ ಮಾಡುವ, ಪರಿಶೀಲನೆ ಮಾಡುವ ಅವಕಾಶವನ್ನು ಈ ಆತರಿಕ ಪರಿಸ್ಥಿತಿ ಒದಗಿಸಿದೆ. 
ಈ ಆತಂಕ ಪರಿಸ್ಥಿತಿಯ ಸಂದರ್ಭದಲ್ಲಿ, ಇಂಥ ವಿಚಾರ ವಿನಿಮಯ ಹೆಚ್ಚು ಬೆಲೆಯುಳ್ಳದ್ದು. 
ನನಗಿಂತ ಮೊದಲು ಮಾತನಾಡಿದವರಲ್ಲಿ ಕೆಲವರು ಇಂದಿನೆ'ಚೀನೀ ಆಳರಸರ ಮನೋಧರ್ಮ, 
ಸ್ವಭಾವ, ಸಂವಿಧಾನಗಳ ಬಗ್ಗೆ ಒಳನೋಟವನ್ನು ಒದಗಿಸಿದ್ದಾರೆ. ನಮ್ಮ ಮನೋಧರ್ಮ, ಸ್ವಭಾವ, 
ಸಂವಿಧಾನಗಳು ಬೇರೆ ಬಗೆಯವು; ನಮ್ಮದೇ ಆದ ರಾಷ್ಟ್ರೀಯ ಪ್ರವೃತ್ತಿಯ ಬಗ್ಗೆ, ನಮ್ಮ 
ಸಂವಿಧಾನಗಳ ಬಗ್ಗೆ ಕೊಂಚ ನಾವು ತಿಳಿದುಕೊಂಡಿರುವುದು, ಅವುಗಳಲ್ಲಿ ಶ್ರದ್ಧೆಯಿಟ್ಟು, ಕಷ್ಟದ 
ಸಮಯದಲ್ಲಿಯೂ ಅವನ್ನು ಪಾಲಿಸುವುದು ನಮಗೆ ಒಳ್ಳೆಯದು. 
೨. ಸ್ವಾತಂತ್ರ್ಯದ ರಾಷ್ಟ್ರೀಯ ಸಂದರ್ಭ 

ನಾವು ಗಣರಾಜ್ಯ ; ನಾವು ಸ್ವತಂತ್ರರು. ನಮ್ಮ ದೇಶದಲ್ಲಿ ಎಲ್ಲವನ್ನೂ ಸ್ವತಂತ್ರ ಸಾರ್ವಜನಿಕ 
ವಿಚಾರದಿಂದ ಮಾಡುತ್ತೇವೆ. ಸ್ವತಂತ್ರ ಜನರ ಹೆಮ್ಮೆಯ ಅಧಿಕಾರ ಅದು. ಈಗಿನ ಚೀನಾದಲ್ಲಿ 
ಇಂಥ ದೊಂದು ವಿಚಾರಗೋಷ್ಠಿಯೇ ನಡೆಯುವುದು ಸಾಧ್ಯವಿಲ್ಲ. ಹೀಗೆ ವಿಚಾರಮಾಡಿ, ನಮ್ಮ 
ದೋಷಗಳನ್ನು ಚರ್ಚಸ್ಕಿ ವಿಶ್ಲೇಷಿಸಿ, ಪರಿಹಾರಗಳನ್ನು ಸೂಚಿಸಿ ಒತ್ತಾಯಪಡಿಸುವುದು ಇಲ್ಲಿ ಮಾತ್ರ 
ಕಾರಾ * 

* ೧೯೬೨ನೇ ಇಸವಿಯ ಡಿಸೆಂಬರ್‌ ತಿಂಗಳಲ್ಲಿ ಮುಂಬಯಿ ಭಾರತೀಯ ವಿದ್ಯಾಭವನದ ತೆರಪಿ 
ಸ Eien ಯ ಇ ಬ್ರೀ 


ಯೂ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಸಾಧ್ಯ. ನಾವು ಬದುಕಿರುವ, ಕೆಲಸ ಮಾಡುವ ಈ ಮಹಾ ಸಂದರ್ಭದ ಸ್ವಾರಸ್ಯವನ್ನು ಭಾರತದ 
ಜನತೆ ಅರಿತುಕೊಳ್ಳಬೇಕೆಂದು ಬಯಸುತ್ತೇನೆ. ಗಣರಾಜ್ಯ ಹೇಗೋ ಇರುತ್ತದೆ ಎಂದು ಬಗೆಯ 
ಲಾಗದು ; ಪ್ರಜಾಸತ್ತಾತ್ಮಕ ಸ್ವಾತಂತ್ರ್ಯಗಳು ಹಾಗಾದರೂ ಇರುವುವು ಎಂದೂ ಬಗೆಯಲಾಗದು. 
ಗಣರಾಜ್ಯವನ್ನು ಬಲಗೊಳಿಸಲು ಸ್ವಾತಂತ್ರ್ಯದ ಮೌಲ್ಯವನ್ನು ಜನ ಚೆನ್ನಾಗಿ, ಕೂಲಂಕಷವಾಗಿ 
ಅರಿಯಬೇಕಾದ ಅಗತ್ಯವಿದೆ. ಆದರೆ, ನಮ್ಮ ರಾಜಕೀಯ ಸ್ವಾತಂತ್ರ್ಯದ ಕಳೆದ ಹದಿನೈದು ವರ್ಷಗಳ 
ಅವಧಿಯಲ್ಲಿ ನಮ್ಮ ಆಲೋಚನೆಗಳೂ ಕೆಲಸಗಳೂ ರಾಷ್ಟ್ರೀಯ ಸ್ವಾತಂತ್ರ್ಯವನ್ನು ಬಲಗೊಳಿಸುವ, 
ಸಂಘಟಿಸುವ ಬದಲು ದುರ್ಬಲಗೊಳಿಸುತ್ತಿವೆ, ವಿಘಟಿಸುತ್ತಿವೆ ಎಂಬುದು ದುಃಖದ ಸಮಾಚಾರ. 
ಹಲವಾರು ಬಗೆಯ ಆತ್ಮಘಾತಕ ಕೃತ್ಯಗಳಲ್ಲಿ ನಿರತರಾಗಿ, ವಿತರಣ ಪ್ರವೃತ್ತಿಯನ್ನು 
ಉತ್ತೇಜನಗೊಳಿಸಿ ಗಣರಾಜ್ಯವನ್ನು ದುರ್ಬಲಗೊಳಿಸಿದ್ದೇವೆ. ನಮ್ಮ ರಾಷ್ಟ್ರದ ೪೪೦ ಮಿಲಿಯನ್‌ 
ಜನರ ಹಿತ, ಬದುಕುಗಳ ಬಗ್ಗೆ ಅದ್ಭುತವಾದ ಪ್ರಜಾಸತ್ತಾತ್ಮಕ ಪ್ರಯೋಗದಲ್ಲಿ ಅಭಿವ್ಯಕ್ತಿ ತಳೆದ 
ಉದ್ದೇಶ, ನಿರ್ಧಾರಗಳನ್ನು ಹಲವು ವೇಳೆ ಮರೆತಿದ್ದೇವೆ ; ವ್ಯಕ್ತಿಯ ಘನತೆ, ಗೌರವ, ಸ್ವಾತಂತ್ರ್ಯ 
ಹಾಗೂ ಆಧ್ಯಾತ್ಮಿಕ ಮೌಲ್ಯಗಳ ಆದ್ಯತೆ ಇವುಗಳನ್ನವಲಂಬಿಸಿದ ಪ್ರಯೋಗ ಇದು. ಈ ಪ್ರಯೋಗವು 
ನಮ್ಮ ದೇಶದ ಸಾಂಸ್ಕೃತಿಕ ಆಧ್ಯಾತ್ಮಿಕ ಪರಂಪರೆಗಳ ಹಿಂದೆ ಮೂಡಿರುವ ಆಧ್ಯಾತ್ಮಿಕ, ಮಾನವಿಕ 
ಪ್ರಚೋದನೆಗಳಿಂದ ನೇರವಾಗಿ ಹೊರಹೊಮ್ಮಿದುದು ; ಪಾಶ್ಚಾತ್ಮರ ನವ್ಯ ಸಂಸ್ಕೃತಿಯ ಸಂಪರ್ಕ 
ದಿಂದ ನಮ್ಮ ದೇಶ ಕಲಿತ ಪಾಠಗಳಿಂದ ಬಲಗೊಂಡುದು. ನಮ್ಮ ರಾಷ್ಟ್ರವು ಹೀಗೆ ನಮ್ಮದೇ ಆದ 
ಪ್ರಾಚೀನ ಸಂಸ್ಕೃತಿ, ಪಾಶ್ಚಾತ್ಮರ ನವ್ಯ ಸಂಸ್ಕೃತಿ, ಈ ಎರಡು ಮಹಾಪ್ರವಾಹಗಳ ಸಂಗಮ. ನಮ್ಮ 
ರಾಷ್ಟ್ರೀಯ ಆಧ್ಯಾತ್ಮಿಕ ಆಲೋಚನೆಯ ಜೀವಸೂತ್ರವೇ ಸ್ವಾತಂತ್ರ್ಯವಾಗಿದ್ದಿತು ; ಪಾಶ್ಚಾತ್ಮರ 
ನವ್ಯ ಸಾಮಾಜಿಕ-ರಾಜಕೀಯ ಆಲೋಚನೆಯ ಜೀವ ಸೂತ್ರವೂ ಸ್ವಾತಂತ್ರ್ಯವೇ. - 


. ೩, ಸ್ವಾತಂತ್ರ್ಯಾನಂತರದ ಔದಾಸೀನ್ಯ 
ನಮ್ಮ ಪರಂಪರಾಗತವಾದ ಸ್ವಾತಂತ್ರ್ಯ ಕಲ್ಪನೆಯೊಂದಿಗೆ, ಪಶ್ಚಿಮ ನಮಗೆ ತಂದಿರುವ 
ಸ್ವಾತಂತ್ರ್ಯದ ಕಲ್ಪನೆಗಳನ್ನು, ಅಭಿವ್ಯಕ್ತಿಗಳನ್ನು, ಸಮನ್ವಯಮಾಡಿ ಆದನ್ನು ಹೆಚ್ಚಿಸಲು ಪ್ರಯತ್ನಿಸು 
ತ್ತಿದ್ದೇವೆ. ಆದುದರಿಂದಲೇ ನಮ್ಮ ಸಂವಿಧಾನ, ನಮ್ಮ ಹೊಸ ಗಣರಾಜ್ಯ ಪ್ರಯೋಗದಲ್ಲಿ ಮನುಷ್ಯ 
ಮನುಷ್ಯನಾಗಿರುವ ಮೌಲ್ಯ, ಅವನ ಘನತೆ, ಅವನ ಸ್ವಾತಂತ್ರ್ಯ, ಅವನ ಸಮಾನತೆ ಈ ಕಲ್ಪನೆಯನ್ನು 
ಮೂಡಿಸಿದ್ದೇವೆ. ನಮ್ಮೆಲ್ಲ ಸಾಮಾಜಿಕ ರಾಜಕೀಯ ಪ್ರಸಾರಗಳು ಮನುಷ್ಯ ತನ್ನ ಪರಿಪೂರ್ಣ 
ನಿಲುವನ್ನು ಸಾಕ್ಷಾತ್ಕರಿಸಿಕೊಳ್ಳಲೆಂದೇ. ನಮ್ಮ ರಾಷ್ಟ್ರೀಯ ಉದ್ದೇಶ, ನಿರ್ಧಾರಗಳ ಹಿಂದಿರುವ 
ಈ ಆದರ್ಶಾತ್ಮಕ ಪ್ರವೃತ್ತಿ ನಮ್ಮ ವೈಯಕ್ತಿಕ, ಸಾಮುದಾಯಿಕ ಕ್ರಿಯೆಗಳಲ್ಲೆಲ್ಲ ನಮ್ಮನ್ನು ' 
ಸ್ಫೂರ್ತಿಗೊಳಿಸಿ, ಬಲಗೊಳಿಸಬೇಕಾದಿದ್ದಿತು. ಆದರೆ, ನಾನು ಮೊದಲೇ ಹೇಳಿದಂತೆ, ಈ ಆದರ್ಶ 
ವನ್ನು ನಾವು ಅಳವಡಿಸಿಕೊಳ್ಳಲಿಲ್ಲ. ಸಾಕಷ್ಟು ಶ್ರದ್ಧೆಯನ್ನೂ ಬೆಳೆಸಿಕೊಳ್ಳಲಿಲ್ಲ. ಅವು ಪವಿತ್ರ 
ಭಾವನೆಗಳೆಂದು ಬಗೆದು, ನಮ್ಮ ಭಾರತ ಸಂವಿಧಾನದ ಪುಟಗಳಲ್ಲಿ ಮಾತ್ರ ಉಳಿಯುವಂತೆ 
ಮಾಡಿದೆವು; ಅದು ನಮ್ಮ ಸ್ತ್ರೀಪುರುಷರ ಹೃದಯಗಳಲ್ಲಿ ಚಾಲಕ ಶಕ್ತಿಯನ್ನಾಗಿ ಮಾರ್ಪಡಿಸಲಿಲ್ಲ. 
ಸ್ವಾತಂತ್ರ್ಯಪೂರ್ವ ದಿನಗಳಲ್ಲಿದ್ದ ಆದರ್ಶ, ರಾಷ್ಟ್ರಪ್ರೀತಿಯ ಉತ್ಸಾಹ ಇವು ವರ್ಷವರ್ಷವೂ 
ಇಳಿಮುಖವಾಗುತ್ತಿರುವುದನ್ನು ಕಂಡೆವು ; ಈ ರಾಷ್ಟ್ರೀಯ ಅವನತಿಯನ್ನು ತಡೆಗಟ್ಟಲು ಯಾನ 
ಕ್ರಮವನ್ನೂ ಅನುಸರಿಸಲಿಲ್ಲ. 
೪. ನಮ್ಮ ಗಣರಾಜ್ಯ ಪ್ರಯೋಗದ ಪ್ರಾಮುಖ್ಯ 


ಸ್ವಾತಂತ್ರ್ಯದ ಹೆಸರಿನಲ್ಲಿ ಮುಬನಸಗೊಳಿಸುವ ಟೀಕೆಗಳನ್ನು ಪಡುತ್ತಿದ್ದೇನೆ. ನಮ್ಮ ಸರಕಾರ 


ರಾಷ್ಟ್ರೀಯ ಆತಂಕ ತುರ್ತುಪರಿಸ್ಥಿತಿ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳ ಆದ್ಯತೆ ೨೩೧ 


ಮಾಡುತ್ತಿರುವುದರಲ್ಲೆಲ್ಲ ದೋಷವೆಣಿಸುವ ಹವ್ಕಾಸ ಹಿಡಿದಿದ್ದೇವೆ ; ಬೇರೆ ಸರಕಾರಗಳು 

ಅದರಲ್ಲಿಯೂ ಕಮ್ಯುನಿಸ್ಟ್‌ ಚೀನಾ, ಸಾಧಿಸಿರುವ ಅಥವಾ ಸಾಧಿಸಿದೆಯೆಂದು ನಾವು ಬಗೆದಿರುವ 
ಸಿದ್ಧಿಗಳನ್ನು ಹೊಗಳುತ್ತಿದ್ದೇವೆ. ನಮ್ಮಲ್ಲಿ ನಮಗೆ ಶ್ರದ್ಧೆ ಇಲ್ಲದಿರುವುದರಿಂದ ಹೀಗೆ ಮಾಡದೆ 
ಇರುವುದು ಹೇಗೆ ? ಈ ಆತ್ಮಘಾತಕ ಬಗೆಗಳನ್ನು ಅನುಸರಿಸಿ, ವ್ಯಂಗ್ಯ ಔದಾಸೀನ್ಯವನ್ನು ಬೆಳಿಸಿ 
ಕೊಂಡು ನಮ್ಮ ರಾಷ್ಟ್ರೀಯ ನಿರ್ಧಾರವನ್ನು ದುರ್ಬಲಗೊಳಿಸಿದ್ದೇವೆ. ಈ ರಾಷ್ಟ್ರೀಯ ಅತಂಕ 
ಪರಿಸ್ಥಿತಿ ನಮ್ಮನ್ನು ಎಚ್ಚರಗೊಳಿಸಿದೆ; ನಮ್ಮ ರಾಷ್ಟ್ರ ನಡೆಸುತ್ತಿರುವ ಪ್ರಯೋಗದ ಪ್ರಾಮುಖ್ಯವನ್ನು 
ನಾವು ಅರಿತುಕೊಳ್ಳುವಂತೆ ಮಾಡಿದೆ. ಈ ಪ್ರಯೋಗಕ್ಕೆ ರಾಷ್ಟ್ರೀಯ ಹಾಗೂ ಅಂತರರಾಷ್ಟೀಯ 
ಪ್ರಾಮುಖ್ಯವುಂಟೆಂಬುದು ನಿಧಾನವಾಗಿ ನಮಗೆ ಅರ್ಥವಾಗುತ್ತದೆ. ಈ ಪ್ರಯೋಗವು ನಿಷೇಧಾತ್ಮಕ, 
ವಿಧ್ವಂಸಕವಲ್ಲ, ವಿಧ್ಯಾತ್ಮಕ, ರಚನಾತ್ಮಕ. ಅದು ಜಯಗಳಿಸಿದರೆ ಜಗತ್ತಿನಲ್ಲೆಲ್ಲ ಅದರ ಪ್ರತಿಧ್ವನಿ 
ಯಿರುತ್ತದೆ ; ಅದು ವಿಫಲವಾದರೂ ಅಷ್ಟೇ ಪ್ರತಿಕ್ರಿಯೆಯಿರುತ್ತದೆ. ಭಾರತದಲ್ಲಿ ಗಣರಾಜ್ಯ 
ಪ್ರಯೋಗ ಸಫಲವಾಯಿತೆಂದರೆ ಅದು ಏಷ್ಯಾ, ಆಫ್ರಿಕಗಳಲ್ಲಿಯೂ ಕಾಲಕ್ರಮದಲ್ಲಿ ಜಯಗಳಿಸೀ 
ತೆಂದು ಅರ್ಥ. ಭಾರತವು ತನ್ನ ವಿಭಿನ್ನ ಧರ್ಮ, ಸಂಸ್ಕೃತಿ, ಸಂಸ್ಕೃತಿಸ್ತರ, ಭಾಷಾವರ್ಗ, ಜಾತಿ 
ವರ್ಗಗಳಿಂದ ಒಂದು ಕಿರುಪ್ರಪಂಚವೇ ಆಗಿದೆ. ಈ ಭಿನ್ನತೆಗಳನ್ನೆಲ್ಲ ವೈಯಕ್ತಿಕ ಸ್ವಾತಂತ್ರ್ಯ, 
ಜವಾಬ್ದಾರಿಗಳ ಪ್ರಜಾಸತ್ತಾತ್ಮಕ ಸಂವಿಧಾನಗಳಿಂದ ಬೆರೆಸಿ, ಆರ್ಥಿಕವಾಗಿ ಶಕ್ತಿಯುತವಾದ, 
ಸಾಮಾಜಿಕವಾಗಿ ಪ್ರಗತೀಶೀಲವಾದ, ಆಧ್ಯಾತ್ಮಿಕವಾಗಿ ಸಂಘಟಿತವಾದ ಒಂದು ರಾಷ್ಟ್ರವನ್ನು ರಚಿಸುವ 
ಈ ಪ್ರಯೋಗ ಎಲ್ಲ ಅರ್ಥಗಳಲ್ಲಿಯೂ ಪ್ರಮುಖವಾದುದೇ. ಮಾನವಕೋಟಿಯ ಏಳನೇ ಒಂದು 
ಭಾಗವನ್ನು ಒಳಗೊಂಡ, ಸ್ವಾತಂತ್ರ್ಯದ ಮೂಲಕ ಮಾನವಪ್ರಗತಿಯ ನಾಟಕ ಇದು; ಇದು ದಂಗು 
ಬಡಿಸುವಂಥದು. 


೫. ನಮ್ಮ ದೇಶವು ತನ್ನ ವೈಚಾರಿಕ ನೆಲೆಗಟ್ಟಿನ ಮೇಲೆ ಶಿಕ್ಷಣವನ್ನು ಹೊಂದಬೇಕು 


ಬಹುಕಾಲ ಭಾರತವು ಧರ್ಮದ ವಿಚಾರವಾಗಿ ಸ್ವಾತಂತ್ರ್ಯವನ್ನನುಭವಿಸಿದೆ. ಇದರಿಂದಾಗಿ 
ಧಾರ್ಮಿಕ ಕ್ಷೇತ್ರದಲ್ಲಿ ಭಾರತದ ರಾಷ್ಟ್ರೀಯ ಪ್ರತಿಭೆ ಫಲಿಸಿದೆ. ಇಂದು, ಆ ಸ್ವಾತಂತ್ರ್ಯವನ್ನು, 
ನಮ್ಮ ರಾಷ್ಟ್ರೀಯ ಜೀವನದ ಸರ್ವಾಂಗೀಣ ಉದ್ದಾರವಾಗಲೆಂದು, ಸಾಮಾಜಿಕ ಮತ್ತು ರಾಜಕೀಯ 
ರಂಗಗಳಿಗೂ ಅನ್ವಯಿಸಿದ್ದೇವೆ. ಇದೊಂದು ಅದ್ಭುತ ಪ್ರಯೋಗ ; ಇದರಲ್ಲಿ ತೊಡಗಿರುವ ಜನರ 
ಸಂಖ್ಯೆ, ವೈವಿಧ್ಯಗಳನ್ನು ಗಮನಿಸಿದರಂತೂ ಅದ್ಭುತವೇ. ನಮ್ಮ ಸನಾತನ ಸಂಪ್ರದಾಯದಿಂದ ಬಂದ 
ಬಲವೆಲ್ಲವೂ ಬೇಕಾಗುತ್ತದೆ. ಬೇರೆ ರಾಷ್ಟ್ರಗಳ, ಸಂಸ್ಕೃತಿಗಳ ಪರಂಪರೆಯನ್ನು ನಾವು ಅಳವಡಿಸಿ 
ಕೊಂಡಿರುವುದರಿಂದ ಬಂದ ಬಲವೂ ಬೇಕಾಗುತ್ತದೆ. ನಮ್ಮ ಪ್ರಯೋಗ ಆಂತರಿಕ ದೃಷ್ಟಿಯದಲ್ಲ, 
ಹಿಮ್ಮುಖವಾದುದಲ್ಲ, ಬಾಹ್ಯದೃಷ್ಟಿಿಯುದು, ಮುಮ್ಮುಖವಾದುದು. ಯಾವೊಂದು ಸಿದ್ಧಾಂತದ 
ಪಡಿಯಚ್ಚಿನಲ್ಲಿಯೂ ದೃಢವಾಗಿ ಎರಕಹೊಯ್ದದಲ್ಲ ; ಹೊಸ ಭಾವನೆಗಳಿಗೆ ಓಗೊಟ್ಟು, ಅವನ್ನು 
ಸತ್ಯರಿಸುವಂಥದು. ಅದರ ಶಕ್ತಿಯ, ವೀರ್ಯದ ಪ್ರತೀಕವೇ ಅದು. ತನ್ನ ಬದುಕಿನ ಈ ನೆಲೆಯ 
ಮೇಲೆ, ತನ್ನ ಶಕ್ತಿ ಪ್ರಸರಣದ ದಿಶೆಯನ್ನನುಸರಿಸಿ ರಾಷ್ಟ್ರಕ್ಕೆ ಇಂದು ಶಿಕ್ಷಣದ ಅಗತ್ಯವಿದೆ. 
ನಿಜವಾದ ಗಣರಾಜ್ಯದಲ್ಲಿ, ರಾಷ್ಟ್ರದ ಬಲ ಬರುವುದು ಅದರ ಪ್ರಜೆಗಳಿಂದ, ಸುಶಿಕ್ಷಿತ ಜಾಗೃತ 
ಜಾಗರೂಕ ಪ್ರಜೆಗಳಿಂದ. ಸ್ವತಂತ್ರ ಜನರ ಲಕ್ಷಣವಾದ ಜವಾಬ್ದಾರಿಯನ್ನು ನಾವಿಂದು ಬೆಳೆಸಿ 
ಕೊಳ್ಳಬೇಕಾಗಿದೆ. ಏನಾದರೂ, ಅದು ನಮ್ಮಿಂದಲೇ ಆಗುತ್ತದೆ. ಗಣರಾಜ್ಯದಲ್ಲಿ ಸರಕಾರದ 
ಸಾರ್ವಜನಿಕ ಟೀಕೆ ಈ ನಾಗರಿಕ ಜವಾಬ್ದಾರಿಯಿಂದ ನಿಯಂತ್ರಿತವಾಗಬೇಕು. ಆಲ್ಬಸಂಖ್ಯಾತರ ಮೇಲೆ 


ಬಹುಸಂಖ್ಯಾತರು ಸ್ರಣೆಸುವ/ಆಘಳಿಸಪಲ್ಲ ಸಮ್ಮ ರಾಜ್ಯ :ಸಮಸನಿಸ್ಸ ಜೀವಾಳ ಇದೇ ಆಡಳಿತ 


೨೩೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ವೆಂದು ಮೊದಲು ಮಾತನಾಡಿದವರು ಹೇಳಿದ್ದಾರೆ. ನಮ್ಮಲ್ಲಿ ಅಲ್ಪಸಂಖ್ಯಾತರ ದಬ್ಬಾಳಿಕೆ ಯಿಲ್ಲ. 
ನಮ್ಮ ಸಂವಿಧಾನದಲ್ಲಿ ಹೇಳಿರುವಂತೆ, ನಾವೇ, ಎಂದರೆ ಭಾರತದ ಜನರೇ, ಈ ಸ್ವತಂತ್ರ ಸಂವಿಧಾನ 
ವನ್ನು ನಮಗೆ ಕೊಟ್ಟುಕೊಂಡಿದ್ದೇವೆ. ಆದುದರಿಂದ ದಿಟವಾದ ಅರ್ಥದಲ್ಲಿ ನಮ್ಮದು ಪ್ರಜಾ 
ರಾಜ್ಯವೇ ; ಅದರಲ್ಲಿ ಅಲಂಕಾರೋಕ್ತಿಯೇನೂ ಇರದು. ನಾವು ರಾಜ್ಯದಲ್ಲಿ ಅಥವಾ ರಾಜ್ಯದ 
ಅಧೀನದಲ್ಲಿ ಇಲ್ಲ ; ರಾಜ್ಯಕ್ಕೆ ಸೇರಿದವರು ನಾವು, ನಮಗೆ ಸೇರಿದುದು ರಾಜ್ಯ. ` 


೬. ನಿರಂಕುಶ ರಾಜ್ಯ ಮತ್ತು ಸ್ವತಂತ್ರ ರಾಜ್ಯ 

ಈ ಆತಂಕಪರಿಸ್ಥಿ ತಿ ಈಗಲೇ ಹೋಗುತ್ತದೆ. ಆದರೆ ನಾವು ಸ್ವತಂತ್ರರಾಗಿರಬೇಕೆಂಬ ಸಂಕಲ್ಪವನ್ನು 
ಉಳಿಸಿಕೊಳ್ಳುವುದನ್ನು ಕಲಿಯಬೇಕು; ನಮ್ಮ ರಾಷ್ಟ್ರೀಯ ಶಕ್ತಿಯನ್ನು ಹೆಜ್ಜೆ ಹೆಜ್ಜೆಗೆ ಬಲಪಡಿಸಿಕೊಳ್ಳ 
ಬೇಕು. ಈ ಸಂದರ್ಭದಲ್ಲಿ ಬಲಾತ್ಕಾರಯುಕ್ತ ರಾಜ್ಯದಲ್ಲಿರುವುದಕ್ಕಿಂತ ವಿಭಿನ್ನವಾಗಿ ಗಣರಾಜ್ಯದಲ್ಲಿ 
ಬಲಗೊಳಿಸುವ ಒಂದು ಮಾರ್ಗವಿದೆ ಎಂಬುದನ್ನು ನೆನಪಿಗೆ ತಂದುಕೊಳ್ಳಬೇಕು. ಮೊದಲು 
ಮಾತನಾಡಿದ ಭಾಷಣಕಾರರು ಕೊಟ್ಟ ಸದ್ಯದ ಚೀನಾದ ವರ್ಣನೆಯಲ್ಲಿ, ಅದು ನಿರಂಕುಶ ಪ್ರಭುತ್ವ 
ವೆಂಬುದನ್ನೂ ಪ್ರಜೆಗಳ ಬದುಕು ಸಂಪೂರ್ಣವಾಗಿ ನಿಯಂತ್ರಿತವಾಗಿದೆಯೆಂದೂ ಬಲಾತೃತವಾಗಿದೆ 
ಯೆಂದೂ ಗಮನಿಸಿದ್ದೀರಿ. ಅಲ್ಲಿನ ಮಿಲಿಯನ್‌ ಜನರು ಒಂದೇ ನಿರ್ದಿಷ್ಟ ರೀತಿಯಲ್ಲಿ ನಂಬುವು 
ದನ್ನು, ಒಂದೇ ನಿರ್ದಿಷ್ಟ ರೀತಿಯಲ್ಲಿ ವರ್ತಿಸುವುದನ್ನು ಸಾಧಿಸಲಾಗಿದೆ. ಅವರಿಗೆ ವೈಯಕ್ತಿಕತೆ 
ಯೆನ್ನುವುದಿಲ್ಲ ; ಸ್ವತಂತ್ರ ಸಮಾಜದ ಸ್ವತಂತ್ರ ಪ್ರಜೆಗಳಿರುವ ಸ್ಥಾನಮಾನಗಳಿಲ್ಲ. ಅದು ಅವರ 
ಸಂವಿಧಾನ ; ಅದನ್ನು ಅವರು ಅನುಸರಿಸಲಿ. ಆದರೆ ನಮ್ಮ ಸಂವಿಧಾನ ಬೇರೆಯದು, ನಮ್ಮ 
ಉದ್ದೇಶ ಬೇರೆಯದು, ನಮ್ಮ ಮೌಲ್ಯಗಳು ಬೇರೆಯವು ; ಗಣರಾಜ್ಯದ ದೊಡ್ಡ ಸಮಸ್ಯೆಗಳಲ್ಲಿ 
ಒಂದೆಂದರೆ, ಅದೂ ಆತಂಕ ಪರಿಸ್ಥಿತಿಯ ಕಾಲದಲ್ಲಿ ಸಮರ್ಥ ಕಾರ್ಯಾಚರಣೆಗೆ ನಾಗರಿಕ 
ನೊಳಗಿಂದಲೇ ಹೊರಹೊಮ್ಮುವ ಪ್ರೇರಕ ಶಕ್ತಿ. ಹೊರಗಿದ್ದು ಬಲಾತ್ಕಾರದಿಂದ ಹೇರಲ್ಪಡುವ 
ಯಾವ ಮೂಲದಿಂದಲೂ ಇದನ್ನು ನಿರೀಕ್ಷಿಸಲಾಗದು ; ಪ್ರತಿಯೊಬ್ಬ ಪ್ರಜೆಯ ಒಳಗಿಂದಲೂ 
ಬರತಕ್ಕದ್ದು ಇದು. ಆದರ್ಶ ಗಣರಾಜ್ಯದಲ್ಲಿ, ರಾಜ್ಯಕ್ಕೆ ಪ್ರೇರಕ ಶಕ್ತಿಯನ್ನೊದಗಿಸುವವನು 
ಪ್ರಜೆಯೇ ; ನಿರಂಕುಶ ಪ್ರಭುತ್ವದಲ್ಲಿ ರಾಜ್ಯವೇ ಪ್ರಜೆಯನ್ನು ಪ್ರಚೋದಿಸಿದಂತೆ. 

ಜನರಲ್ಲಿ ನಿರ್ಭೀತಚಿಂತನೆ, ಸ್ವತಂತ್ರ ಕಾರ್ಯಾಚರಣೆಗಳಿಗೆ ಸಾಮರ್ಥ್ಯ ಇಲ್ಲದಿದ್ದಷ್ಟೂ 
ನಿರಂಕುಶರಾಜ್ಯ ಬಲಯುಕ್ತ. ಇಂಥ ರಾಜ್ಯ ಜನರ ಮೇಲೆ ಭಾರವಾಗಿ ಕೂರುತ್ತದೆ. ಆದರೆ 
ಗಣರಾಜ್ಯದ ಬಲ ಇರುವುದು ತನ್ನೆಲ್ಲ ಪ್ರಜೆಗಳ ನಿರ್ಭೀತಚಿಂತನೆ, ಸ್ವತಂತ್ರ ಕಾರ್ಯಾಚರಣೆಗಳ 
ಸಾಮರ್ಥ್ಯದಲ್ಲಿ. ಹೀಗಾಗಿ ಗಣರಾಜ್ಯವೊಂದೇ ಪ್ರಜಾರಾಜ್ಯವಾಗಬಲ್ಲುದು. ಜನರು ಸ್ವಾತಂತ್ರ್ಯ, 
ಸಮಾನತೆ, ಜವಾಬ್ದಾರಿಗಳನ್ನು ಅಳವಡಿಸಿಕೊಂಡು ತಮ್ಮ ಉಚ್ಚಪ್ರಮಾಣಕ್ಕೆ ಏರಲು ಸಾಧ್ಯವಾಗು 
ವಂತೆ ಸ್ಫೂರ್ತಿಯನ್ನು ಪಡೆಯುವುದು ಇಲ್ಲಿಯೇ. 
೭. ಸದ್ಯದ ಆತಂಕ ಪರಿಸ್ಥಿತಿಯಲ್ಲಿ ನಮ್ಮ ಶಿಕ್ಷಣ 

ನಮ್ಮ ಹೊಸ ಗಣರಾಜ್ಯದ ಎಲ್ಲ ಸಮಸ್ಯೆಗಳಿಗೂ ಜವಾಬ್ದಾರಿಯುತ ನಾಗರಿಕತೆಯೊಂದೇ 
ಪರಿಹಾರ. ಆದರೆ ಇದು ಸರಿಯಾದ ಶಿಕ್ಷಣ ಪದ್ಧತಿಯನ್ನವಲಂಬಿಸಿರುತ್ತದೆ; ಸ್ವಾಮಿ ವಿವೇಕಾನಂದರು 
ಮಾನವ ನಿರ್ಮಾಪಕ ಶಿಕ್ಚಣ ಎಂದು ಏನನ್ನು ಕರೆದರೋ ಅದನ್ನು ಪ್ರಜೆಯು ತನ್ನ ಘನತೆ, ಗೌರವ, 

ನ ಅದನ್ನು ಪ್ರಜೆಯು ತನ್ನ ಘನತೆ, 
: ಜವಾಬ್ದಾರಿಗಳನ್ನರಿತುಕೊಂಡು ಪಡೆದುಕೊಳ್ಳುವುದು, ಸಮಾಜದ ಎಲ್ಲ ಬಲ, ತ್ರಾಣಗಳಿಗೆ ಅವನ್ನು 

ಆಕರವಾಗಿ ಗಣರಾಜ್ಯದಲ್ಲಿ ಶಿಕ್ಷಣದ ದಿಟವಾದ ಉದ್ದೇಶ, ಪಾತ್ರ. ಇಂಥ 
ಸಮಾಜವು ತನ್ನೆಲ್ಲ ಮಕ್ಕಳ ಚಾರಿತ್ರ್ಯ ವ್ಯಕ್ತಿತ್ವಗಳ ವಿಕಾಸಕ್ಕೆ ಆರೋಗ್ಯವಾದ ವಾತಾವರಣವನ್ನು 


CC-0. Jangamwadi Math Collection. Digitized by eGangotri 


ರಾಷ್ಟ್ರೀಯ ಆತಂಕ ತುರ್ತುಪರಿಸ್ಥಿತಿ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳ ಆದ್ಯತೆ ೨೩೩ 
ಒದಗಿಸುತ್ತದೆ. ಸಂಸ್ಥಾತ್ಮಕವಾದ, ಸಾಮಾಜಿಕವಾದ ಶಿಕ ಣ ಹೆಚ್ಚಿನ ಶಿಕ್ಷಣ-ಇದೇ ಸ್ಪತ 
ಘೌ ಸ 0ತ್ರ 
ಸಮಾಜದ ಬಲದ ಮೂಲ. ಸ ಸ ಸ್ಯ 
ಈ ಕರ್ತವ್ಯವನ್ನು ನಾವು ಬಹುಕಾಲ ಉಪೇಕ್ಷಿಸಿದ್ದೇವೆ. ನಮ್ಮ ದೇಶದ ಇಡೀ ಶಿಕ್ಕಣ 
ಇ ಬಿ 
ಪದ್ಧತಿಯನ್ನು ಪುನರ್ರಚಿಸುವ, ಅದರ ಉದ್ದೇಶಗಳನ್ನೂ ಸಂವಿಧಾನಗಳನ್ನೂ ನಮ್ಮ ರಾಷ್ಟ್ರೀಯ 
ಉದ್ದೇಶಗಳಿಗನುಸಾರವಾಗಿ ಪುನರ್ನಿರೂಪಣೆ ಮಾಡುವ ಕೆಲಸದ ಅಗತ್ಯವನ್ನು ನಾವು ಅರಿತು 


ನಿಯಂತ್ರಿತವಾದ ದೇಶದಲ್ಲಿ ಮಾತ್ರ ಜನರನ್ನು ಉತ್ಸಾಹಿಗಳಾಗಿ ಮಾಡಬಹುದು ಎಂದು ಹೇಳುವುದು 
ಬೇಡ. ಗಣರಾಜ್ಯವು ಕೂಡ ಜನರ ಉತ್ಸಾಹವನ್ನು ಕೆರಳಿಸಬಲ್ಲುದು. ಅವರ ಶ್ರದ್ಧೆಗೆ ಮಾರ್ಗದರ್ಶನ 
ಮಾಡಬಲ್ಲುದು ; ಆದರೆ ಬಾಹ್ಮ ಒತ್ತಡದಿಂದಲ್ಲ, ರಾಷ್ಟಿ ಪ್ರೀಯ ಸಮಸ್ಯೆಯನ್ನು ಅಥವಾ ತುರ್ತು 
ಪರಿಸ್ಥಿತಿಯನ್ನು ಎದುರಿಸಲು ತಾವಾಗಿ ತೊಡಗುವಂತೆ ಸ್ವತಂತ್ರ ಜನರಿಗೆ ಶಿಕ್ಷಣ ಕೊಡುವುದರಿಂದ. 
ಪ್ರಸ್ತುತ ಆತಂಕ ಪರಿಸ್ಥಿತಿಯಲ್ಲಿ ನಮ್ಮ ಜನ ತೋರಿಸುವ ಅದ್ಭುತ ಪ್ರತಿಕ್ರಿಯೆಯನ್ನು ನೋಡಿದರೆ, 
ನಮ್ಮ ದೇಶದಲ್ಲಿ ಇದು ಆಗಲೇ ಸಿದ್ಧಿಸಿದೆ. ಆದರೆ ಇದಕ್ಕೆ ಮೊದಲು ತೀರ ಔದಾಸೀನ್ಯದ 
ಕಾಲವಿದ್ದಿತೆಂಬುದನ್ನು, ಈ ಪ್ರತಿಕ್ರಿಯೆ ವ್ಯಕ್ತವಾಗಲು ಹಿಂದೆಂದೂ ಒದಗದಷ್ಟು ತೀವ್ರವಾದ ಆಹವ 
ಇದ್ದಿತೆಂಬುದನ್ನು ಮರೆಯಬಾರದು. ದೇಶಪ್ರೇಮದ ಪ್ರವೃತ್ತಿಯನ್ನು ಬಲಗೊಳಿಸುವಂತೆ, ಜನರ 
ಮನಸ್ಸಿನಲ್ಲಿ ಜಾಗರೂಕತೆಯ ಗುಣವನ್ನು ಹೆಚ್ಚಿಸುವಂತೆ ರಾಷ್ಟ್ರೀಯ ಶಿಕ್ಷಣವನ್ನು ರೂಪುಗೊಳಿಸ 
ಬೇಕು. ಇಲ್ಲವಾದರೆ, ಕೆಲವೇ ವರ್ಷಗಳಲ್ಲಿ, ಔದಾಸೀನ್ಯ ಮತ್ತೆ ನಮ್ಮನ್ನು ವಶಪಡಿಸಿಕೊಳ್ಳಬಹುದು. 
ಏಕೆಂದರೆ ಆತಂಕ ಪರಿಸ್ಥಿತಿ ಮರೆಯಾದ ಮೇಲೆ ದೌರ್ಬಲ್ಯದ ಅಥವಾ ಔದಾಸೀನ್ಕದ ಇನ್ನಷ್ಟು 
ಕೆಳಮಟ್ಟಕ್ಕೆ ಇಳಿಯುವುದು ಸಾಮಾನ್ಯ. ನಮ್ಮ ಇಂದಿನ ಜಾಗೃತಿ ದಿಟವಾಗಿ ಪ್ರಜಾಸತ್ತಾತ್ಮಕ 
ವಾಗಿರದಿದ್ದರೆ, ಸ್ವಾತಂತ್ರ್ಯದ ಅರ್ಥವನ್ನರಿತುಕೊಂಡು ಸ್ವಾತಂತ್ರ್ಯವನ್ನುಳಿಸಿಕೊಳ್ಳುವ ಜವಾಬ್ದಾರಿ 
ಯನ್ನು ಅರಿತಿರುವ ಜನರ ಆಂದೋಲನವಾಗಿರದಿದ್ದರೆ, ಇದು ಉನ್ಮತ್ತನು ತೋರಿಸುವ ತಾತ್ಕಾಲಿಕ 
ಕ್ರಿಯೆಯಂತಾಗುತ್ತದೆ ಅಷ್ಟೆ. ಉನ್ಮಾದದ ಬೇನೆಯಲ್ಲಿ ತುಂಬ ಶಕ್ತಿ ಅಭಿವ್ಯಕ್ತವಾಗುತ್ತದೆ ; ಆದರೆ 
ಆ ಬೇನೆಯ ಸ್ಥಿತಿ ಮರೆಯಾದೊಡನೆ, ರೋಗಿ ಮೊದಲಿಗಿಂತಲೂ ದುರ್ಬಲನಾಗುತ್ತಾನೆ. ಭಾರತ 
ಪ್ರೇಮಿಗಳೆಲ್ಲರೂ, ಭಾರತವು ಬಲದಿಂದ ಬಲಕ್ಕೆ ಬೆಳೆದು, ಪ್ರಪಂಚದ ಈ ಭಾಗದಲ್ಲಿ ಮನುಷ್ಯನ 
ಸ್ವಾತಂತ್ರ್ಯ ಮತ್ತು ಘನತೆಗಳಿಗೆ ಅಡಿಗಲ್ಲಾಗಿ ನಿಲ್ಲಬೇಕೆಂದು ಬಯಸುತ್ತಾರೆ. ಆದುದರಿಂದಲೇ 
ಸದ್ಯದ ಚೀನೀ ಆಕ್ರಮಣದ ಆಧ್ಯಾತ್ಮಿಕ, ಸಾಮಾಜಿಕ ಸಾಂಸ್ಕೃತಿಕ ವಿವರಗಳು ಅಪಾರವಾಗಿವೆ, 
ನಾನಾಬಗೆಯಾಗಿವೆ. ನಮ್ಮ ವೈಯಕ್ತಿಕ ಮತ್ತು ಸಾಮುದಾಯಿಕ ಜೀವನದ ಎಲ್ಲ ಮುಖಗಳನ್ನೂ 
ಇವು ಮುಟ್ಟುತ್ತದೆ. 


೮. ಆಧ್ಯಾತ್ಮಿಕ ಮಾರ್ಪಾಟಿನ ಅಗತ್ಯ 


ಹಲವಾರು ಶತಕಗಳ ರಾಜಕೀಯ ದಾಸ್ಕದಿಂದ ನಮ್ಮ ದೇಶ ಈಗ ಸ್ವತಂತ್ರವಾಗಿದೆ. ಈ 
ಸ್ವಾತಂತ್ರ್ಯವನ್ನು ನಮ್ಮ ಸ್ಟೇಚ್ಛೆಯಾದ ಮಾತು, ನಮಗೆ ಶ್ರದ್ಧೆಯಿಲ್ಲದಿರುವಿಕೆ, ರಾಷ್ಟ್ರೀಯ ಐಕ್ಕತೆ 
ಮತ್ತು ಬಲಗಳಿಗೆ ವಿಪತ್ತು ಒದಗಿದಾಗ ಪ್ರತಿಕ್ರಿಯೆ ಇಲ್ಲದಿರುವಿಕೆ ಇವುಗಳಿಂದ ಹಾಳುಮಾಡಿ 
ಕೊಳ್ಳೋಣವೆ ? ನಮ್ಮ ರಾಷ್ಟ್ರೀಯ ಮಾನಸದ ಆಧ್ಯಾತ್ಮಿಕ ಪರಾವೃತ್ತಿ ಇಂದು ತುಂಬ ಮುಖ್ಯ 
ವಾದುದು. ರಾಷ್ಟ್ರದಲ್ಲಿ, ಅದರ ಜೀವನ ಕ್ರಮದಲ್ಲಿ, ವಿಶ್ವಾಸವಿಲ್ಲದಿರುವಿಕೆ ಯಾವ ಜನಸಮುದಾಯ 
ಕ್ಯಾಗಲೀ ದೌರ್ಬಲ್ಯದ ಮೂಲ. ಗಂಭೀರ ಪ್ರವೃತ್ತಿಯ ನಾಶಕ್ಕೆ, ವ್ಯಂಗೃಮನೋವೃತ್ತಿಗೆ ಇದು 
ಎಡೆಮಾಡಿಕೊಡುತ್ತದೆ. ಸಪ್ಪೂಲ್ಲಿ*ಸಶಿಜ್ಞಕ ನರ್ಗುಹಲವರಿಗೇತಡೌರ್ಬಬ್ಯಗಳಿವೆ. ಹಲವರು 


೨೩೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ನಿಷೇಧಾತ್ಮಕ ಮನೋಭಾವವನ್ನು ವ್ಯಕ್ತಪಡಿಸುತ್ತಾರೆ ; ನಿಷೇಧಾತ್ಮಕ ಶಿಕ್ಷಣದ ಫಲ ಅವರು. 
ಅವರ ರಾಷ್ಟ್ರೀಯ ಇತಿಹಾಸದ ಅಧ್ಯಯನ ಅವರಿಗೆ ತಮ್ಮ ದಾಸ್ಕದ ಬಗ್ಗೆ ಅಪಮಾನವನ್ನಾಗಲೀ 
ಸ್ವಾತಂತ್ರ್ಯದ ವಿಚಾರವಾಗಿ ಸಂತೋಷವನ್ನಾಗಲೀ, ಸ್ವಾತಂತ್ರ್ಯವನ್ನು ಪಡೆಯಲು ತೆರಬೇಕಾದ 
ಬೆಲೆಯನ್ನಾಗಲೀ ತಿಳಿಸಿಕೊಟ್ಟಿಲ್ಲ. ಒಂದು ತಲೆಮಾರಿನ ಅಶ್ರದ್ಧೆ ನಮ್ಮ ರಾಷ್ಟ್ರೀಯ ಬದುಕಿನ 
ಏದು ಸಾವಿರ ವರ್ಷಗಳ ಸರಪಳಿಯನ್ನು ದುರ್ಬಲಗೊಳಿಸಬಲ್ಲುದು. 

ಪ್ರಾಚೀನ ಗ್ರೀಸ್‌ ಇತಿಹಾಸದಲ್ಲಿ, ಕ್ರಿಸ್ತಪೂರ್ವ ೫ನೆಯ ಶತಮಾನದಲ್ಲಿ ಪರ್ಶಿಯನ್‌ ಆಕ್ರಮಣ 
ಕಾರರ ವಿರುದ್ಧ ಜಯಗಳಿಸಿದ ಪರಿಣಾಮವಾಗಿ ಏಥೆನ್ಸ್‌ನಲ್ಲಿ ಸಾಂಸ್ಕೃತಿಕ, ವೈಚಾರಿಕ ಆಂದೋಳನ 
ನಡೆದುದನ್ನು ಓದುತ್ತೇವೆ. ಗ್ರೀಸ್‌, ಅದರಲ್ಲಿಯೂ ಏಥೆನ್ಸ್‌, ಈ ಆಕ್ರಮಣದಿಂದಾಗಿ ತುಂಬ 
ಬವಣೆಪಟ್ಟಿತು ; ಆದರೂ ವಿಜಯದ ಸ್ಫೂರ್ತಿಯಿಂದ ಮುಂದೆ ಮುವತ್ತು ವರ್ಷಗಳ ಕಾಲ ಕಲೆ, 
ಸಾಹಿತ್ಯ, ತತ್ತ್ವಶಾಸ್ತ್ರಗಳಲ್ಲಿ ಸೃಜನಾತ್ಮಕ ಕೆಲಸಗಳು ನಡೆದು, ಗ್ರೀಕ್‌ ಇತಿಹಾಸದಲ್ಲಿ ಈ ಅವಧಿ 
ಸುವರ್ಣಯುಗವೆನಿಸಿಕೊಂಡಿತು ; ಪಾಶ್ಚಾತ್ಮ ಜನರಿಗೆ, ನಮ್ಮ ಕಾಲದವರೆಗೂ, ಇದು ನಿರಂತರ 
ಸ್ಫೂರ್ತಿಯಾಗಿ ಪರಿಣಮಿಸಿತು. ಈ ಸಂಸ್ಕೃತಿಯನ್ನು ಕಲ್ಪಿಸಿದ ಜನರ ಸಂಖ್ಯೆ ಸಣ್ಣದು; ಆಗ ಏಥೆನ್ಸ್‌ 

: ನಗರದ ಜನಸಂಖ್ಯೆ ಸುಮಾರು ೨,೩೦,೦೦೦ ಅಷ್ಟೆ. ಜನರ ಸಂಖ್ಯೆ ಸಣ್ಣದಾಗಿದ್ದರೂ, ಗುಣದಲ್ಲಿ ' 
ದೊಡ್ಡವರಾಗಿದ್ದರೆ ಆಧ್ಯಾತ್ಮಿಕ ಸ್ಫೂರ್ತಿಯನ್ನು ಪಡೆದಿದ್ದರೆ ಏನನ್ನು ಮಾಡಬಲ್ಲರೆಂಬುದಕ್ಕೆ 
ಜ್ವಲಂತ ನಿದರ್ಶನ. ಇಡೀ ಮಾನವ ಜನಾಂಗಕ್ಕೆ ಇದು ಪಾಠ. ಗಣರಾಜ್ಯ ಭಾರತಕ್ಕೆ ಇದರ ಪಾಠ 
ದೊಡ್ಡದೇ. ನಮ್ಮ ಇತ್ತೀಚಿನ ಇತಿಹಾಸವನ್ನು ನೋಡಿ. ಹಲವಾರು ಶತಮಾನಗಳ ಕಾಲ ರಾಜಕೀಯ 
ವಾಗಿ ಜಡವಾಗಿದ್ದು ಅಪಮಾನವನ್ನೂ ಕಷ್ಟಗಳನ್ನೂ ಅನುಭವಿಸಿದ ಮೇಲೆ ಈಗ ಸ್ವತಂತ್ರರಾಗಿದ್ದೇವೆ. 
ಆ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿದೆವು; ನಮ್ಮ ದೇಶದಲ್ಲಿಯೂ ಇತರ ಎಲ್ಲ ಕಡೆಗಳಲ್ಲಿಯೂ 
ಮನುಷ್ಯನ ಘನತೆಯನ್ನು ಹೆಚ್ಚಿಸಲು ಈ ಸ್ವಾತಂತ್ರ್ಯ ನೆರವಾಗಲಿ ಎಂದು ಆಶಿಸಿದೆವು. ಬಹುಮಟ್ಟಿಗೆ 
ನಮ್ಮ ದೌರ್ಬಲ್ಯದಿಂದಲೇ, ಈ ಸ್ವಾತಂತ್ರ್ಯ ಈಗ ನಷ್ಟವಾಗುವಂತಿದ್ದರೆ, ಎಚ್ಚೆತ್ತು, ಮತ್ತೆ ನಮ್ಮನ್ನು 
ನಾವು ನಿಯಂತ್ರಣಮಾಡಿಕೊಂಡು, ನಮ್ಮ ಜನರ ಆಧ್ಯಾತ್ಮಿಕ ಗುಣವನ್ನು ಉತ್ತಮಗೊಳಿಸಿಕೊಂಡು 
ಜಾಗೃತಿ ಮತ್ತು ಜವಾಬ್ದಾರಿಗಳನ್ನು ಹೆಚ್ಚಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ನಾವು ಈಚೆಗೆ ಗಳಿಸಿದ 
ಸ್ವಾತಂತ್ರ್ಯವು ವ್ಯಾಪಕವಾದ, ಆಧ್ಯಾತ್ಮಿಕ ಪ್ರೇರಣೆಯಾದರೆ ಮಾತ್ರ ನಾವು ಇದನ್ನೆಲ್ಲ ಸಾಧಿಸಬಲ್ಲೆವು, 
ನಮ್ಮ ಸನಾತನ ಚರಿತ್ರೆಯಲ್ಲಿ ಅಪೂರ್ವವಾದ ಸುವರ್ಣ ಪರಿಚ್ಛೇದನವನ್ನು ರಚಿಸಬಲ್ಲೆವು. 


೯. ಕ್ಷುದ್ರ ಮನಸ್ಸಿನ ಬವಣೆ 


ಸ್ವಾತಂತ್ರ್ಯ ಬಂದಾಗಿನಿಂದ ನಾವು ಸ್ವಾತಂತ್ರ್ಯದ ಬಗ್ಗೆ, ಅದರ ಮೌಲ್ಯ ಹೆಚ್ಚಾಗುವ ಬಗ್ಗೆ 
ಗಮನಹರಿಸುವುದಕ್ಕಿಂತ ಹೆಚ್ಚಾಗಿ ಹೊಸದಾಗಿ ಲಭ್ಯವಾದ ನಮ್ಮ ಸ್ವಾತಂತ್ರ್ಯದಿಂದ ಸ್ವಾರ್ಥ 
ಸಾಧನೆಯನ್ನು ಹೇಗೆ ಮಾಡಿಕೊಳ್ಳಬಹುದು ಎಂದೇ ಗಮನಹರಿಸಿದ್ದೇವೆ. ಇದನ್ನು ನಾವು 
ಒಪ್ಪಿಕೊಳ್ಳಬೇಕು; ಪ್ರಸ್ತುತ ಆತಂಕ ಪರಿಸ್ಥಿತಿ ನಮ್ಮಲ್ಲಿ ಕೊಂಚ ಆತ್ಮತೋಧನೆಯನ್ನು ಒದಗಿಸಿದೆ. 
ಪ್ರಾದೇಶಿಕ, ಭಾಷಾವಾರು ಮತ್ತಿತರ ಸಂಕುಚಿತ ವಿವರಗಳನ್ನು ಮುಂದೊಡ್ಡಿ, ಅವುಗಳಿಗಾಗಿ 
ಹಲವೊಮ್ಮೆ ಹಿಂಸಾತ್ಮಕ ಚಳುವಳಿಯನ್ನೂ ನಡೆಸಿ ನಮ್ಮ ರಾಜ್ಯವನ್ನು ದುರ್ಬಲಗೊಳಿಸಿದ್ದೇವೆ. 
ರಾಜ್ಯದ ಬಲ ಮತ್ತು ಉಳಿವು ಸ್ವತಂತ್ರರಾದ, ಜವಾಬ್ದಾರಿಯುತ ಪ್ರಜೆಗಳ ನಿಷ್ಠೆಯನ್ನವಲಂಬಿಸಿವೆ 
ಎಂಬುದನ್ನು ಒತ್ತಿ ಹೇಳಬೇಕಾಗಿದ್ದಿತು; ಹಾಗೆ ಮಾಡಲಿಲ್ಲ. ಬಹುವೇಳೆ ಜನರು ತಮ್ಮನ್ನು ರಾಜ್ಯದ 
ಸ್ವತಂತ್ರ ಪ್ರಜೆಗಳೆಂದು ಪರಿಗಣಿಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ದಾಸರೆಂದೇ ಪರಿಗಣಿಸಿಕೊಂಡರು; 
"ರಾಜ್ಯ'ವೆಂದರೆ ಬೇರೆ ತಮ್ಮನ್ನು ಆಳಲೆಂದೋ ತಮ್ಮ ವಿರುದ್ಧವಾಗಿಯೋ ಇರುವಂಥದು, 


CC-0. Jangamwadi Math Collection. Digitized by eGangotri 


ರಾಷ್ಟ್ರೀಯ ಆತಂಕ ತುರ್ತುಪರಿಸ್ಥಿತಿ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳ ಆದ್ಯತೆ 


ಸಂದರ್ಭಾನುಸಾರವಾಗಿ ಟೀಕೆಗೆ ಅಥವಾ ಅಪಹಾಸ್ಯಕ್ಕೆ ತಕ್ಕುದು ಎಂದೇ ಬಗೆದರು. ಗಣರಾಜ್ನದ 
ಪ್ರಜೆಗಳಲ್ಲಿ ಈ ಭಾವನೆ, ಈ ಕ್ರಿಯೆ ಇದ್ದರೆ ಇಡೀ ರಾಜ್ಯದ ಕಟ್ಟಡ ಕುಸಿಯುತ್ತದೆ, ಅದರ ನು 
ವೀರ್ಯ ಕುಂಠಿತವಾಗುತ್ತದೆ ಎಂಬುದನ್ನು ನಾವು ಆಲೋಚಿಸಲಿಲ್ಲ. 
ಸ್ವಾಮಿ ವಿವೇಕಾನಂದರು ಹೇಳುವ ಒಂದು ಕಥೆ ನಮ ಲ್ಲಿ ಬಹುಸಂಖ್ಯಾತರು ಸ್ಥಾ ತ್ರ 
ದಿನಗಳಲ್ಲಿ ನಡೆಸಿದ ಕೆಲಸವನ್ನು ಚೆನ್ನಾಗಿ ನಿರ್ದೇಶಿಸುತ್ತದೆ (ಕೃತಿಶ್ರೇಣಿ, ಸಂಪುಟ ದ 
ರಾಜನೊಬ್ಬನಿಗೆ ಹಲವು ಜನರು ಆಸ್ಥಾನದ ಹೊಗಳುಭಟ್ಟರಿದ್ದರು. ಅವರಲ್ಲಿ ಪ್ರತಿ 
ಯೊಬ್ಬರೂ ರಾಜನಿಗಾಗಿ ತಾವು ಪ್ರಾಣವನ್ನು ಬೇಕಾದರೂ ಅರ್ಪಿಸಬಲ್ಲೆವು ತಾವೇ ಅತ್ನಂತ 
ಪ್ರಾಮಾಣಿಕರು ಎಂದು ಹೇಳಿಕೊಳ್ಳುತ್ತಿದ್ದರು. ಒಂದು ದಿನ ಸಂನ್ಯಾಸಿಯೊಬ್ಬನು ರಾಜನ 
ಆಸ್ಥಾನಕ್ಕೆ ಬಂದನು. ರಾಜನು ಇನ್ನಾವ ದೊರಿಗೂ ಪ್ರಪಂಚದಲ್ಲಿ ಇಷ್ಟು ಪ್ರಾರ್ಮಾ'ಕರಾದ 
ಆಸ್ಥಾನಿಕರಿಲ್ಲ ಎಂದನು. ಸಂನ್ಯಾಸಿ ನಕ್ಕು ನಾನು ಇದನ್ನು ನಂಬುವುದಿಲ್ಲ ಎಂದನು. ರಾಜ 
ಸಂನ್ಯಾಸಿಗೆ ಬೇಕಾದರೆ ನೀವು ಪರೀಕ್ಷೆ ಮಾಡಬಹುದು ಎಂದನು. ಆಗ ಸಂನ್ಯಾಸಿ ರಾಜನ 
ಆಳ್ವಿಕೆ ದೀರ್ಥಕಾಲ ನಿಷ್ಠಳಂಕವಾಗಿರುವುದಕ್ಕೆ ತಾನು ದೊಡ್ಡದೊಂದು ಯಾಗವನ್ನು ಮಾರನೆಯ 
ದಿನ ಮಾಡಬೇಕಾಗಿದೆ, ಅದಕ್ಕಾಗಿ ಆಸ್ಥಾನದ ಪ್ರತಿಯೊಬ್ಬರೂ ರಾತ್ರಿ ಒಂದು ಚೊಂಬಿನಲ್ಲಿ 
ಹಾಲನ್ನು ತಂದು ದೊಡ್ಡದೊಂದು ಹಂಡೆಯಲ್ಲಿ ಹಾಕಬೇಕು ಎಂದನು. ರಾಜ ನಕ್ಕು ಇದೇನೆ . 
ಪರೀಕ್ಷೆ ಎಂದನು. ರಾಜನು ಅಸ್ಥಾನದವರನ್ನೆಲ್ಲ ತನ್ನ ಬಳಿಗೆ ಕರೆದು ಅವರು ಏನು ಮಾಡ 
ಬೇಕೋ ಅದನ್ನು ಹೇಳಿದನು. ಆಸ್ಥಾನಿಕರೆಲ್ಲ ಇದಕ್ಕೆ ಸಂತೋಷದಿಂದ ಒಪ್ಪಿ ಹಿಂತಿರುಗಿದರು. 
ಅವರು ಅರ್ಧರಾತ್ರಿ ಸಮಯದಲ್ಲಿ ಒಂದೊಂದು ಚೊಂಬನ್ನು ತಂದು ಹಂಡೆಗೆ ಸುರಿದರು. 
ಆದರೆ ಮಾರನೆಯ ಬೆಳಿಗ್ಗೆ ನೋಡಿದಾಗ ಅದೆಲ್ಲ ಬರಿಯ ನೀರಾಗಿತ್ತು. ಆಸ್ಥಾನದವರನ್ನೆಲ್ಲ 
- ಸೇರಿಸಿ ರಾಜ ಏತಕ್ಕೆ ಹೀಗಾಯಿತು ಎಂದು ಪ್ರಶ್ನಿಸಿದರು. ಅವರಲ್ಲಿ ಪ್ರತಿಯೊಬ್ಬರೂ, "ಇತರರೆಲ್ಲ 
ಹಾಲನ್ನು ಹಾಕುವರು, ನಾನು ಬರೀ ನೀರನ್ನು ಹಾಕಿದರೆ ಯಾರಿಗೂ ಗೊತ್ತಾಗುವುದಿಲ್ಲ ಎಂದು 
ಭಾವಿಸಿದ್ದೆ' ಎಂದರು. ದುರದೃಷ್ಟವಶಾತ್‌ ನಮ್ಮ ಲ್ಲಿ ಹಲವರು ಹೀಗೆ ಇರುವೆವು ನಾವೆಲ್ಲ 
ನಮ್ಮ ಪಾಲಿಗೆ ಬಂದ ಕೆಲಸವನ್ನು ಆಸ್ಥಾನಿಕರು ಮಾಡಿದಂತೆ ಮಾಡುವೆವು 
ನಮ್ಮಲ್ಲಿ ಹಲವರು ಆ ಅಧಿಕಾರಿಗಳು ವರ್ತಿಸಿದಂತೆಯೇ ನಮ್ಮ ರಾಜ್ಯದ ವಿಚಾರವಾಗಿ 
ವರ್ತಿಸಿದೆವು. ನಮ್ಮಲ್ಲಿ ಒಬ್ಬೊಬ್ಬರೂ, ಬೇರೆಯವರು ದೇಶಪ್ರೇಮ ಪ್ರವೃತ್ತಿಗಳನ್ನೂ ನಿಸ್ವಾರ್ಥ 
ಮನೋಭಾವವನ್ನೂ ಇರಿಸಿಕೊಂಡಿರುವಾಗ, ನನ್ನೊಬ್ಬನ ಸ್ವಾರ್ಥತೆಯಿಂದ ತೊಂದರೆಯಿಲ್ಲ ಎಂದು 
ಬಗೆದವು. ಸ್ವಾತಂತ್ರ್ಯ ಒದಗಿದಾಗ, ಕೆಲವರು ಮಾತ್ರ ಹೀಗೆ ಬಗೆದಿದ್ದರು. ಆದರೆ ವರ್ಷ ವರ್ಷವೂ 
ಅವರ ಸಂಖ್ಯೆ ಹೆಚ್ಚುತ್ತ ಬಂದು ಈಗ ಸ್ವಾರ್ಥ ಭಾವನೆ, ಸ್ವಾರ್ಥ ಸಾಧನೆಗಳು ನಮ್ಮ ರಾಷ್ಟ್ರೀಯ 
ವ್ಯಾಪಕ ಲಕ್ಷಣವಾಗಿ, ರಾಷ್ಟ್ರೀಯಶೀಲದ ಮಟ್ಟ ತೀರ ಕೆಳಗಿಳಿದಿದೆ. 


೧೦. ಗಣರಾಜ್ಯದ ಸಾಮಗ್ರಿ ಕಠೋರವಾದುದು 

ಇಂದು ರಾಷ್ಟ್ರಕ್ಕೆ ಆಧ್ಯಾತ್ಮಿಕ ಪುನರುಜ್ಜೀವನದ ಆಗತ್ಯ ತುಂಬ ಇದೆ. ಜನರ ಆರ್ಥಿಕ ಮಟ್ಟವನ್ನು 
ಹೆಚ್ಚಿಸುವ ಮಾತು ಬಹಳ ಕೇಳಿಬರುತ್ತಿದೆ ; ಅವರ ಶೀಲದ ಮಟ್ಟದ ಬಗ್ಗೆ ಮಾತು ಹೆಚ್ಚಿಲ್ಲ. 
ರಾಷ್ಟ್ರೀಯ ಅಭ್ಯುದಯದ ಸಂಕೇತ ರಾಷ್ಟ್ರೀಯ ಸಂಪತ್ತು ಎನ್ನುವ ಭಾವನೆಯಿಂದ ರಾಷ್ಟ್ರ ಯೋಚನೆ 
ಯಿಲ್ಲದೆ ಮುಂದುವರಿಯುತ್ತಿದ್ದಿತು. ಇದರಿಂದಾಗಿ ಹಣದ ಮೇಲೆ ಅತಿಪ್ರೀತಿ ಒದಗಿಬಂದಿತು ; 
ಅದಕ್ಕೆ ಸೇರಿದ ಲಂಚ, ಮೋಸ ಮೊದಲಾದ ಯಾವುದೇ ವಿಧಾನದಿಂದ ಸುಲಭವಾಗಿ ಹಣಗಳಿಸು 
ವುದು, ಸುಖಲೋ€3 ಬ್ರಹ ಗ 16 ಅದರ ಈ ಜೆಂಂತಾದ ಕೆಡಕುಗಳೂ 


ಕೆ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಬಂದುವು. ಪ್ರಸ್ತುತ ಚೀನೀ ಆಕ್ರಮಣ ನಮ್ಮ 'ತಿರುಳಿಲ್ಲದ ಆಶಾಮನೋಭಾವಕ್ಕೆ ಆಘಾತ 
ವನ್ನೊಡ್ಡಿತು. ಈ ಆಫಾತವು ಆಮೂಲಾಗ್ರವಾದ ಆಧ್ಯಾತ್ಮಿಕ ಪುನರುಜ್ಜೀವನಕ್ಕೆ ದಾರಿಯಾಗುವಂತೆ 
ಮಾಡಿಕೊಳ್ಳಬೇಕಾಗಿದೆ. ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವ--ಇವು ರಾಷ್ಟ್ರ ಇದುವರೆಗೆ ಪ್ರದರ್ಶಿಸಿದ್ದ 
ಕಿಂತ ಕಠೋರವಾದ ಸಾಮಗ್ರಿಯಿಂದ ನಿರ್ಮಿತವಾದುದು ಎಂಬುದನ್ನು ನಮ್ಮ ದೇಶ ತಿಳಿಯಬೇಕು... 
ಆಧ್ಯಾತ್ಮಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದರಿಂದ ಭಾರತೀಯನು ಅಸನ್ಮೌಲ್ಯಗಳಿಂದ ಪಾರಾಗಿ 
ನಮ್ಮ ರಾಷ್ಟ್ರೀಯ ಅಭ್ಯುದಯ ಯೋಜನೆಯಲ್ಲಿ ಅವನ ಪಾತ್ರ ಪ್ರಮುಖವಾಗುತ್ತದೆ. ಅವನ 
ಬೆಳವಣಿಗೆ ಮತ್ತು ಆತ್ಮಸಂಯಮ, ಸಾಮಾಜಿಕ ಅರಿವ್ರ, ವೈಯಕ್ತಿಕ ನಿಷ್ಠೆ, ಪ್ರಾಯೋಗಿಕ ಕೌಶಲ 
ಗಳಲ್ಲಿ ವಿಕಾಸ ಇವು ಇನ್ನು ಮುಂದೆ ರಾಷ್ಟ್ರೀಯ ಬೆಳವಣಿಗೆಯ ಸಂಕೇತಗಳಾಗುತ್ತದೆ. ಇದನ್ನೇ 
ಸ್ವಾಮಿ ವಿವೇಕಾನಂದರು ಮನುಷ್ಯನನ್ನು ಮಾಡುವ ಧರ್ಮ, ಮನುಷ್ಯನನ್ನಾಗಿ ಮಾಡುವ ಶಿಕ್ಷಣ 
ಎಂದು ಹೇಳಿದ್ದು. 

೧೧. ಪರಿಸಮಾಪ್ತಿ 


. ಕಳೆದ ೧೫೦ ವರ್ಷಗಳಿಂದಲೂ ನಮ್ಮ ರಾಷ್ಟ್ರೀಯ ಪುನರುಜ್ಜೀವನದ ನಾಯಕರೆಲ್ಲರೂ 
ಆಧ್ಯಾತ್ಮಿಕ ಮೌಲ್ಯಗಳ ಆದ್ಯತೆಯನ್ನೇ ಎತ್ತಿಹಿಡಿದರು. ರಾಜಾರಾಮಮೋಹನರಾಯ್‌, ರಾಮಕೃಷ್ಣ, 
ವಿವೇಕಾನಂದ, ಮಹಾತ್ಮಗಾಂಧಿ ಎಲ್ಲರೂ, ಭಾರತೀಯ ಸ್ತ್ರೀಪುರುಷರು ಆಧ್ಯಾತ್ಮಿಕ ಸಂಪತ್ತಿನಿಂದ 
ಕೂಡಿರಬೇಕಾದ ಅಗತ್ಯವನ್ನು ಒತ್ತಿ ಹೇಳಿದರು ; ಮತ್ತು ಈ ದಿಕ್ಕಿನಲ್ಲಿಯೇ ಶ್ರಮಿಸಿದರು. ನಮ್ಮ 
ಜನರ ಆಧ್ಯಾತ್ಮಿಕ ಗುಣ ಹೆಚ್ಚುವ ಸಲುವಾಗಿಯೇ ಭೌತಿಕ ಮತ್ತಿತರ ಅಭ್ಕುದಯ ಆಗಬೇಕೆಂದು 
ಅವರೆಲ್ಲ ವಾದಿಸಿದರು. ಅವರ ಮಾನವ ಶ್ರೇಷ್ಠತೆಯ ಕಲ್ಪನೆ ಸಾರ್ವಜನಿಕವಾದುದು, ಮಾನವಿಕ 
ವಾದುದು. ಈ ವಿಶಾಲವಾದ ಉದ್ದೇಶದಿಂದಲೇ ಅವರು ರಾಷ್ಟ್ರೀಯ ಪುನರುತ್ಥಾನದ ಸಂದೇಶವನ್ನು 
ಉಪದೇಶಿಸಿದರು. ಅವರು ನಿರ್ದೇಶಿಸಿದ ಮಾರ್ಗದಲ್ಲಿ ನಾವು ನಮ್ಮನ್ನಿಂದು ಸುಶಿಕ್ಸಿತರನ್ನಾಗಿಸಿ 
ಕೊಳ್ಳಬೇಕು, ಇದರಿಂದ ನಾವು ನಮ್ಮನ್ನು ಆಧ್ಯಾತ್ಮಿಕವಾಗಿ ಪ್ರನಶ್ಚೇತನಗೊಳಿಸಿಕೊಂಡು, ನಮ್ಮಲ್ಲಿ 
ನಮ್ಮ ವಿಶ್ವಾಸವನ್ನೂ ನಮ್ಮ ರಾಷ್ಟ್ರೀಯ ಉದ್ದೇಶಗಳಲ್ಲಿ ವಿಶ್ವಾಸವನ್ನೂ ಮತ್ತೆ ಪಡೆದುಕೊಳ್ಳ 
ಬೇಕಾಗಿದೆ. ನಮ್ಮ ಹೃದಯದಲ್ಲಿರುವ ಆ ವಿಶ್ವಾಸದಿಂದ, ನಮ್ಮ ಎಳೆಯ ಗಣರಾಜ್ಯವನ್ನು ಬಲ 
ಗೊಳಿಸಲು ಇನ್ನಷ್ಟು ವೀರ್ಯದಿಂದಲೂ ದೀಕ್ಷೆಯಿಂದಲೂ ಕೆಲಸಮಾಡಲು, ಎಲ್ಲೆಲ್ಲಿಯೂ 
ಹನ ಘನತೆ, ಸ್ವಾತಂತ್ರ್ಯಗಳು ಹೆಚ್ಚಲು ನಮ್ಮ ವಿಶಿಷ್ಟ ಕೊಡುಗೆಯನ್ನು ಕೊಡಲು ಸಾಧ್ಯವಾಗು 


ಅಧಿ. 


ಅನು : ಎಸ್‌. ಕೆ. ರಾಮಚಂದ್ರರಾವ್‌ 


CC-0. Jangamwadi Math Collection. Digitized by eGangotri 


೧೫ 
ಗಣರಾಜ್ಯ ಮತ್ತು ಜವಾಬ್ದಾರಿಯುತ ನಾಗರಿಕತ್ತ* 


೧. ಪ್ರಸ್ತಾವನೆ 

ಈ ಗೋಷ್ಠಿಯಲ್ಲಿ ಬಂದು ಭಾಗವಹಿಸಲು ಅದರ ರಾಷ್ಟ್ರಪ್ರೇಮಿ ಸಂಚಾಲಕರು ನನ್ನ; 
ಆಹ್ವಾನಿಸಿದ್ದಾರೆ. ಅದರ ಘನ ಉದ್ದೇಶಗಳಿಂದಲೂ ರಾಷ್ಟ್ರದ ಸಮಸ್ಯೆಗಳನ್ನು ತೀರಿಸುವಲ್ಲಿ ಅದರ 
ಪಕ್ಷಾತೀತ ಪ್ರವೃತ್ತಿಯಿಂದಲೂ ಆಕರ್ಷಿತನಾಗಿ ಅವರ ಆಹ್ವಾನವನ್ನು ಅಂಗೀಕರಿಸಿದ್ದೇನೆ. ನಮ್ಮ 
ರಾಷ್ಟ್ರದ ದೊಡ್ಡ ಗಣರಾಜ್ಕ ಪ್ರಯೋಗವನ್ನು ಬಲಪಡಿಸಲು ಮಾರ್ಗವನ್ನು ಕುರಿತು ವಿಚಾರ 
ಮಾಡಲು ನಿಮ್ಮೊಡನೆ ಸೇರಿದ್ದೇನೆ. '“ 
೨.`ಹೊಸ ಎಚ್ಚರ 

ಈಚಿನ ತಿಂಗಳುಗಳಲ್ಲಿ ನಮ್ಮ ಎಳೆಯ ಗಣರಾಜ್ಯವನ್ನು ಕುರಿತ ಜವಾಬ್ದಾರಿಯನ್ನು ನಮ್ಮ 
ಜನ ಸ್ವಲ್ಪ ಮಟ್ಟಿಗೆ ಅರಿತುಕೊಳ್ಳುತ್ತಿದ್ದರೆನ್ನುವುದು ಸಂತೋಷದ ಮಾತು. ಬಹಳ ಕಾಲದವರೆಗೆ 
ನಾವು ಎಲ್ಲವನ್ನು ರಾಷ್ಟ್ರಕ್ಕೆ ಸರಕಾರಕ್ಕೆ, ರಾಜಕೀಯ ಪಕ್ಷಗಳಿಗೆ ಬಿಟ್ಟಿದ್ದೆವು; ಜನ ತಮ್ಮ ನಾಗರಿಕ 
ಜವಾಬ್ದಾರಿಗಳನ್ನು ಪರಿತ್ಯಜಿಸಿದರು. ನಾವು ೧೯೫೦ರಲ್ಲಿ ಸಂವಿಧಾನವನ್ನು ಘೋಷಿಸಿದಾಗ ನಮ್ಮ 
ದೇಶದಲ್ಲಿ ಏರ್ಪಟ್ಟ ಸಂಸದೀಯ ಗಣರಾಜ್ಯವು ಕಳೆದ ಸುಮಾರು ಎರಡು ವರ್ಷಗಳಿಂದಲೂ 
ಹಲವಾರು ಅನಿಷ್ಟ ಗುಣಗಳನ್ನು ಬೆಳೆಸಿಕೊಂಡಿರುವುದು ನಮ್ಮ ಅನುಭವದಲ್ಲಿದೆ. ಕೇಂದ್ರದಲ್ಲಿಯೂ 
ರಾಜ್ಯಮಟ್ಟದಲ್ಲಿಯೂ ಸರಕಾರದ ವರ್ತನೆ ದುರ್ಬಲವಾಗಿರುವುದು, ನಮ್ಮ ನಾಗರಿಕ ಜೀವನದಲ್ಲಿ 
ಹಿಂದೆಂದೂ ಇರದಷ್ಟು ಹಿಂಸೆ ಕಾಣುತ್ತಿರುವುದು, ನಮ್ಮ ರಾಜಕೀಯ ಪಕ್ಷಗಳಲ್ಲಿ ಹ 
ಬೇಜವಾಬ್ದಾರಿಯಿಂದ ವರ್ತಿಸುತ್ತಿರುವುದು, ಸಾರ್ವಜನಿಕ ಜೀವನದಲ್ಲಿ. ವ್ಯಾಪಕವಾದ ಲಂಚ 
ಗುಳಿತನ, ನಮ್ಮ ಉದ್ಯಮ-ವ್ಯಾಪಾರಗಳಲ್ಲಿ ನೀತಿಬಾಹಿರಕ್ರಿಯೆಗಳು, ಸಾಮಾನ್ಯ ಜನರ 
ಔದಾಸೀನ್ಯ ಇವೆಲ್ಲವೂ ನಮ್ಮ ಎಳೆಯ ಗಣರಾಜ್ಯವನ್ನು ದುರ್ಬಲಗೊಳಿಸಿವೆ. ಇಂಥ ಪರಿಸ್ಥಿತಿ 
ಯಲ್ಲಿ ಹಲವಾರು ಗಣರಾಜ್ಯಗಳು ದಾರಿತಪ್ಪಿ ಹೋಗಿವೆ. 

ಗಣರಾಜ್ಯವನ್ನು ಬಲಗೊಳಿಸುವುದು ಭಾರತದ ಪ್ರಜೆಗಳ ಕೈಯಲ್ಲಿಯೇ ಇದೆ. ಗಣರಾಜ್ಯದ 
ಬಲ ಇರುವುದು ಅದರ ಜಾಗರೂಕ, ದೇಶಪ್ರೇಮಿ ಪ್ರಜೆಗಳಲ್ಲಿಯೇ. ಆದರೆ ಕಾರಣಾಂತರಗಳಿಂದ, 
ನಾವು ನಾಗರಿಕರಾಗಿ ನಮ್ಮ ಗಣರಾಜ್ಯವನ್ನು ರಕ್ಷಿಸಲು, ಉಳಿಸಲು ಮುಂದೆ ಬರಲಿಲ್ಲ ; ಈ 


ಶಿ 


ವರ್ಷಗಳ ಅವಧಿಯಲ್ಲಿ ಬೆಳೆಯುತ್ತಿರುವ ಅನಿಷ್ಟ ಗುಣಗಳನ್ನು ತಪ್ಪಿಸಲೆತ್ನಿಸಲಿಲ್ಲ. ಸ್ವಾತಂತ್ರ್ಯದ 


ಹಾ 
* ೧೯೬೭ನೇ ಇಸವಿಯ ಜನವರಿ ೨೨ರಂದು ಕಲ್ಕತ್ತಾದ ಇಂಡಿಯನ್‌ ಅಸೋಸಿಯೇಷನ್‌ ಹಾಲ್‌ನಲ್ಲಿ 
ಪಕ್ಷರಹಿತ ಗಣರಾಓ 1೫ ಆಹಲ್ಗ ಭಕ ಗ: Digitized by 608/7001 
6 ಳೊ 


೨೩೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಬೆಲೆ ನಿರಂತರವಾದ ಎಚ್ಚರ ಎನ್ನುವ ಸತ್ಯ ನಮಗೆ ಸ್ಫೂರ್ತಿಯನ್ನು ಕೊಡಲಿಲ್ಲ. ಈಗ ಪರಿಸ್ಥಿತಿ 

ಸಿದೆ. ಅಕ್ರಮ, ಗೊಂದಲಗಳ ಕಡೆ ನಡೆಯುತ್ತಿರುವ ಪ್ರವೃತ್ತಿಯನ್ನು ತಪ್ಪಿಸಲು ಕಾಲವೇನೂ 
ಕಳೆದಿಲ್ಲ. ರಾಷ್ಟ್ರದ ಸುದ್ಧವದಿಂದ ಈ ಪರಿಶೀಲನೆ ಜನರಲ್ಲಿ ಆತ್ಮಶೋಧನೆಯ ಮನೋಭಾವ 
ವನ್ನೂ. ಈ ಗತಿಯನ್ನು ಬದಲಿಸುವ ಸಂಕಲ್ಪವನ್ನೂ ಮೂಡಿಸಿದೆ. ಸಾವಿರಾರು ವರ್ಷಗಳು ಹೊರಗಣ 
ಶಕ್ತಿಗಳು ನಮ್ಮ ದೇಶವನ್ನು ಹಾಳುಮಾಡಿದಂತೆ ನಮ್ಮ ರಾಷ್ಟ್ರ ಇಂದು ತನ್ನನ್ನೇ ತಾನು ಹಾಳುಮಾಡಿ 
ಕೊಳ್ಳಲು ಇಷ್ಟಪಡುವುದಿಲ್ಲ. ಆದುದರಿಂದ, ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ವಜ್ರ ಬುನಾದಿಯ 
ಮೇಲೆ ನಮ್ಮ ಗಣರಾಜ್ಯವನ್ನು ಕಟ್ಟಬೇಕು. 


೩. ಆತ್ಮಾವಲಂಬನೆಯ ಮನೋಭಾವ, ಸಂವಿಧಾನ 

ಈ ವಿಚಾರಗೋಷ್ಠಿ ಆ ಹೊಸ ಸಂಕಲ್ಪದ ಫಲಗಳಲ್ಲಿ ಒಂದು ಎನ್ನಬಹುದು. ಇಂಥದೊಂದು 
ವಿಚಾರಗೋಷ್ಠಿ ಮೊದಲಿಗೆ ದೆಹಲಿಯಲ್ಲಿ ನೆರೆದಿದ್ದಿತು; ಈಗ ಪಶ್ಚಿಮ ಬಂಗಾಳದ ರಾಜಧಾನಿಯಲ್ಲಿ 
ಭಾರತದ ಔದ್ಯಮಿಕ, ವೈಚಾರಿಕ ಕೇಂದ್ರದಲ್ಲಿ ನೆರೆದಿದೆ. ನಮ್ಮ ರಾಷ್ಟ್ರೀಯ ಸಮಸ್ಯೆಗಳಿಗೆ ಪರಿಹಾರ 
ವನ್ನು ಹುಡುಕಲು ಈ ಸಂವಿಧಾನದಲ್ಲಿ ನನಗೆ ತುಂಬ ಆಸಕ್ತಿಯಿದೆ ; ಏಕೆಂದರೆ ಇದು ನಮ್ಮ 
ಜನರಿಗೆಲ್ಲ ಆತ್ಮಾವಲಂಬನೆಯ ಮನೋಭಾವವನ್ನು ಒದಗಿಸುತ್ತದೆ. ನಮ್ಮ ಗಣರಾಜ್ಯವನ್ನು 
ಬಲಗೊಳಿಸಲು ಇದು ಅಗತ್ಯ ; ಸ್ವತಂತ್ರ ರಾಷ್ಟ್ರದ ನಾಗರಿಕರಾಗಿ ಅವರ ಸ್ಥಾನಮಾನವನ್ನು ಹೆಚ್ಚಿಸು 
ತ್ತದೆ. ನಮ್ಮ ವ್ಯವಸಾಯ, ಆಹಾರೋತ್ಪಾದನೆಗಳ ಕ್ಷೇತ್ರದಲ್ಲಿ ನಾವು ಸ್ವಾವಲಂಬಿಗಳಾಗಿರಬೇಕೆಂದು 
ಹೊರಗಣ ರಾಷ್ಟ್ರಗಳು ನಮಗಿಂದು ಕಲಿಸುತ್ತಿದ್ದಾರೆ. ಇದು ತುಂಬ ಹಿತಕರವಾದ ಪಾಠ, ಸಂದರ್ಭ 
ಗಳು ಇದನ್ನು ನಾವು ಅಂಗೀಕರಿಸುವಂತೆ ಬಲಾತ್ಕಾರಿಸುತ್ತಿರುವುದು ನಮ್ಮ ಒಳ್ಳೆಯದಕ್ಕೇ. ಆದರೆ 
ಈ ಸ್ವಾವಲಂಬನೆಯ ಮನೋಭಾವ ಬೇರೂರಬೇಕಾಗಿರುವ ಅತಿಮುಖ್ಯ ಕ್ಷೇತ್ರವೆಂದರೆ ನಮ್ಮ 
ರಾಷ್ಟ್ರೀಯ ಸ್ವಾತಂತ್ರ್ಯವನ್ನು ಮತ್ತು ನಮ್ಮ ಸಂವಿಧಾನದಲ್ಲಿ ಹೇಳಿರುವ ಗಣರಾಜ್ಯ ಜೀವನವನ್ನು 
ರಕ್ಷಿಸಿಕೊಳ್ಳುವ ವಿಚಾರ. ತ 
೪. ನಮ್ಮ ಸ್ವಾತಂತ್ರ್ಯೋತ್ತರ ಔದಾಸೀನ್ಯ 

ಹಲವಾರು ಶತಮಾನಗಳ ರಾಜಕೀಯ ದಾಸ್ಕ ಮತ್ತು ಸಾಮಾಜಿಕ ಜಾಡ್ಕಗಳ ನಂತರ ಈಗ 
ಪರಮಾಧಿಕಾರದ ಗಣರಾಜ್ಯವನ್ನು ಸ್ಥಾಪಿಸಿದ್ದೇವೆ. ದೀರ್ಭಕಾಲ ರಾಜಕೀಯ ದಾಸ್ಕವನ್ನೂ 
ದಬ್ಬಾಳಿಕೆಯನ್ನೂ ಅನುಭವಿಸಿದ ಯಾವುದೇ ರಾಷ್ಟ್ರವಾಗಲೀ ತಾನು ಹೊಸದಾಗಿ ಗಳಿಸಿದ 
ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವ ಬಗ್ಗೆ ಎಚ್ಚರವಾಗಿದ್ದು, ಆಂತರಿಕ ಕ್ಷೋಭೆಯಿಂದಲೂ ಬಾಹ್ಯ 
ಆಕ್ರಮಣದಿಂದಲೂ ಅದನ್ನು ಉಳಿಸಲೆತ್ತಿಸುತ್ತದೆ. ನಮ್ಮ ದೇಶ ಪರಕೀಯರ ಅಧೀನದಲ್ಲಿದ್ದುದು 
ಕೆಲವು ವರ್ಷಗಳು ಮಾತ್ರವಲ್ಲ, ಶತಮಾನಗಳ ಕಾಲ. ಹೀಗಿದ್ದರೂ, ಸ್ವಾತಂತ್ರ್ಯ ಪಡೆದ ಕೆಲವೇ 
ವರ್ಷಗಳಲ್ಲಿ, ಸ್ವಾತಂತ್ರ್ಯದ ಚೇತನವನ್ನು ಕಳೆದುಕೊಂಡೆವಲ್ಲ ಏಕೆ ? ವಿಭಜನಾ ಮನೋವೃತ್ತಿ 
ಯಲ್ಲಿಯೂ ಸ್ವಾರ್ಥಸಾಧನೆಯಲ್ಲಿಯೂ ಮುಳುಗಿದ್ದೇವಲ್ಲ, ಏಕೆ ? 

ಇದೇ ಪರಿಸ್ಥಿತಿಯಲ್ಲಿ ಬೇರೆ ರಾಷ್ಟ್ರಗಳು ತಮ್ಮ ರಾಜಕೀಯ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು 
ಸರ್ವ ತ್ಯಾಗ ಮಾಡಿವೆ, ಸರ್ವಾಂಗೀಣ ಪ್ರಗತಿಯನ್ನುಸಾಧಿಸಲು ಎಲ್ಲ ಪ್ರಯತ್ನಗಳನ್ನೂ 
ನಾವಾದರೋ ಬೇಗನೆ ಉದಾಸೀನರಾದೆವು. ಶೌರ್ಯದ ಗುಣಗಳನ್ನು ನಿರ್ವಕ್ಷಿಸಿದೆವು. 
ಲೋಲುಪರಾದೆವು. ಶತಕಗಳ ದಾಸ್ಯದ ನಂತರ ಗಳಿಸಿದ ಸ್ವಾತಂತ್ರ್ಯದ ಬಗ್ಗೆ ಅಭಿ 
ಅದನ್ನು ಬೆಳೆಸುವ ಕಾತರವನ್ನೂ ತೋರಿಸಲಿಲ್ಲ. ಸಮಯ ಮತ್ತು ನಿರಂತರ ಜಾಗ್ರತಿ ಇವುಗಳಿಂದಲೇ 


CC-0. Jangamwadi Math Collection. Digitized by eGangotri 


ಗಣರಾಜ್ಯ ಮತ್ತು ಜವಾಬ್ದಾರಿಯುತ ನಾಗರಿಕತೆ ಇಸ್ಟ 
. ಸ್ವಾತಂತ್ರ್ಯ ಮಸಿ ನಾದ ಪ್ರಮುಖ ಪಾಠವನ್ನು ಮರೆತೆವು. ಮೊದಲು ಚೀನೀ 

ಆಕ್ರಮಣ, ಅನಂತರ ಪಾಕಿಸ್ತಾನ ಘನಿ ಇವು ನಮ್ಮನ್ನು ಔದಾಸೀನೃದಿಂದ ಎಬ್ಬಿಸಿದುವು ; ಆದರೆ 
ಕೆಲವೇ ಕಾಲ ಮಾತ್ರ ! ಆಂತರಿಕ ಕಲಹಗಳು ಮತ್ತೆ ತಲೆದೋರಿ, ನಾವೂ, ಹೊರಜಗತ್ತೂ ನಮ್ಮ 
ರಾಷ್ಟ್ರ ಒಡೆಯುವುದೆಂದು ಭೀತಿಪಡುವಂತೆ ಆಯಿತು. ಭಯದ, ನಿರಾಶೆಯ ಮನೋವೃತ್ತಿಯೆದಿ ತು 
ಆದರೆ ಈ ನಿರಾಶೆಯ ಆಳದಿಂದ ಈಗ ಉಳಿಯಬೇಕೆಂಬ ರಾಷಿ ಸಕ್ರೀಯ ಸಂಕಲ್ಪವೂ, ಅವನತಿಯ 
ಹಾದಿಯಿಂದ ಹಿಂದಿರುಗಿ ಬರಬೇಕೆಂಬ ರಾಷ್ಟ್ರೀಯ ನಿರ್ಧಾರವೂ ಎದ್ದಿವೆ. 
೫. ನಮ್ಮ ಗಣರಾಜ್ಯದ ಜವಾಬ್ದಾರಿ 

ಕಳೆದ ಒಂದು ವರ್ಷದಿಂದಲೂ ನಮ್ಮ ನಾಗರಿಕರಲ್ಲಿ ಹಲವರು, ನಮ್ಮ ರಾಷ್ಟ್ರೀಯ ಬೇನೆಗಳ 
ವಿಚಾರವಾಗಿಯೂ ರಾಷ್ಟ್ರೀಯ ಅವನತಿಯನ್ನು ತಪ್ಪಿಸಲು ತಮ್ಮ ಮೇಲಿರುವ ಜವಾಬ್ದಾರಿಯ 
ಅರಿತುಕೊಂಡಿರುವುದು ಸಂತೋಷದ ಮಾತು. ಐದು ವರ್ಷಕ್ಕೊಮ್ಮೆ ಚುನಾವಣೆಯಲ್ಲಿ ಮತದಾನ 
ಮಾಡುವುದರಲ್ಲಿ ನಮ್ಮ ಜವಾಬ್ದಾರಿ ಮುಗಿಯಲಿಲ್ಲ ಎಂದು ನಿಧಾನವಾಗಿ ಅರಿತುಕೊಳ್ಳುತ್ತಿದ್ದೇವೆ. 
ನಮ್ಮ ಗಣರಾಜ್ಯದ ಆರೋಗ್ಯವನ್ನು ಕಾಪಾಡಲೂ, ಎಚ್ಚರವಾಗಿಯೂ, ಬುದ್ಧಿವಂತರಾಗಿಯೂ, 
ಕ್ರಿಯಾವಂತರಾಗಿಯೂ ಇರಬೇಕಾದ ಜವಾಬ್ದಾರಿ ಇದೆ. ನಮ್ಮ ಗಣರಾಜ್ಯವು ರಾಜ್ಯದ ಸಂವಿಧಾನ 
ದಲ್ಲಿ ಮಾತ್ರ ಪ್ರಕಟವಾಗುವುದಿಲ್ಲ. ಅದರ ಆಡಳಿತದಲ್ಲಿಯೂ, ಅದರ ರಾಜಕೀಯ ಪಕ್ಷಗಳ 
ಮತ್ತು ಸಾಮಾಜಿಕ ಗುಂಪುಗಳ ಕೆಲಸದಲ್ಲಿಯೂ ಅದರ ನಾಗರಿಕರ ಅರಿವಿನಲ್ಲಿಯೂ ಪ್ರಕಟ 
ವಾಗುವಂತೆ ಮಾಡಬೇಕು. ರಾಜಕೀಯ ಗಣರಾಜ್ಯವು ಆರ್ಥಿಕ ಮತ್ತು ಸಾಮಾಜಿಕ ಗಣರಾಜ್ಯವಾಗಿ 
ಮಾರ್ಪಡಲೂ ಯತ್ನಿಸದಿದ್ದರೆ ಅದು ವಿಕಟವಾದೀತು ಎಂಬುದನ್ನು ನಾವು ಮನದಟ್ಟು ಮಾಡಿ 
ಕೊಳ್ಳಬೇಕು. ಗಣರಾಜ್ಯದ ಚೇತನವೂ, ಮೌಲ್ಯವೂ, ರಾಷ್ಟ್ರದಲ್ಲಿ ಪ್ರವೇಶಿಸಿದರೇನೇ ಗಣರಾಜ್ಯವು 
ಬಲಗೊಳ್ಳುವುದು ; ಅದು ಪ್ರಜೆಗಳ ನಿರಂತರ ಜಾಗೃತಿಯಿಂದ ಮಾತ್ರ ಸಾಧ್ಯ. ; 
೬. ಪ್ರಜೆಗಳ ವಿಷಯದಲ್ಲಿ ಸರ್ಕಾರದ ಜವಾಬ್ದಾರಿ ತ 

ನಾವು ರಾಷ್ಟ್ರವಾಗಿ ನಮ್ಮ ಆಡಳಿತದ ಲೋಪದೋಷಗಳನ್ನೂ ನಮ್ಮ ಸರ್ಕಾರದ ದೌರ್ಬಲ್ಯ 
ವನ್ನೂ ನಮ್ಮ ರಾಜಕೀಯ ಪಕ್ಷಗಳ ಬೇಜವಾಬ್ದಾರಿ ವರ್ತನೆಯನ್ನೂ ಪರಿಗಣಿಸಬೇಕು. ಜವಾಬ್ದಾರಿ 
ಯಿಂದ ಕೂಡಿದ ನಾಗರಿಕತೆಯ ಗುಣಗಳಲ್ಲಿ ಮತ್ತು ಗಾಂಭೀರ್ಯದಲ್ಲಿ ನಮಗೆ ಮೌಲಿಕ ಶಿಕ್ಷಣ 
ಅವಶ್ಯವಾಗಿದೆ. ಸ್ವತಂತ್ರ ನಾಗರಿಕರೂ ತಮ್ಮ ತಮ್ಮೊಡನೆಯೂ ರಾಜ್ಯದೊಡನೆಯೂ ವರ್ತಿಸ 
ಬೇಕಾದ ವಿಚಾರವಾಗಿಯೂ ನಮಗೆ ಶಿಕ್ಷಣ ಬೇಕು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಯವು ತನ್ನ 
ಪ್ರಜೆಗಳ ವಿಚಾರವಾಗಿ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನೂ ವಹಿಸಬೇಕು. ಸಾರ್ವಜನಿಕ ತೊಂದರೆ 
ಗಳನ್ನು ಪರಿಹರಿಸಲು ಹಿಂಸೆಯೊಂದೇ ಮಾರ್ಗ ಎಂದು ಜನರು ಭಾವಿಸಿರುವುದು ಯಾವ ಗಣರಾಜ್ಯ 
ಕ್ಯಾಗಲೀ ಘಾತಕವಾದುದು. ಈ ಬೇನೆ ನಮ್ಮನ್ನು ಇಂದು ಕಾಡುತ್ತಿದೆ. ಅದನ್ನು ಪರಿಹರಿಸಬೇಕಾದರೆ 
ನಮ್ಮ ಸರಕಾರವೂ ಆಡಳಿತವೂ ಇನ್ನಷ್ಟು ಸಮರ್ಥವಾಗಿ, ಪ್ರಜೆಗಳ ಅಗತ್ಯದ ಬಗ್ಗೆ ಹೆಚ್ಚಿನ 
ಜವಾಬ್ದಾರಿಯನ್ನು ಹೊಂದಿರುವುದು ಒಂದೇ ವಾರಿ. ಇದನ್ನು ಸಾಧಿಸಬೇಕಾದರೆ ಸಚಿವರೂ, 
ಶಾಸಕರೂ, ಅಧಿಕಾರಿಗಳೂ, ತಾವು ಮೊದಲು ನಾಗರಿಕರು ಅನಂತರ ರಾಜ್ಯದ ಕಾರ್ಯಕರ್ತರು 
ಎಂದು ತಿಳಿದುಕೊಳ್ಳಬೇಕು. ಅವರೆಲ್ಲ ಮುಖ್ಯವಾಗಿ ನಾಗರಿಕರೇ; ರಾಜ್ಯದ ಕೆಲವು ಕಾರ್ಯಗಳನ್ನೂ 
ನಿರ್ವಹಿಸುತ್ತಾರೆ ಅಷ್ಟೇ,” 


CC-0. Jangamwadi Math Collection. Digitized by eGangotri 


೨೪೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


೭. ಗಣರಾಜ್ಯ ಬಲ ಇರುವುದು ಅದರ ಸ್ವತಂತ್ರ ಪ್ರಜೆಗಳಲ್ಲಿ 
ನಮ್ಮ ಬಗ್ಗೆಯಾಗಲೀ, ಇತರ ಪ್ರಜೆಗಳ ಬಗ್ಗೆಯಾಗಲೀ ಇಂಥಾ ಮನೋವೃತ್ತಿಯನ್ನು 
ಬೆಳೆಸಿಕೊಳ್ಳಲು ನಮ್ಮ ಶಿಕ್ಷಣ ನಮಗೆ ನೆರವಾಗಿಲ್ಲ. ಈ ಮನೋವೃತ್ತಿಯ ಫಲವೆಂದರೆ ರಾಷ್ಟ್ರೀಯ 
ಜವಾಬ್ದಾರಿ ಮತ್ತು ಸೇವಾಭಾವ. ನಾವು ಇತರ ಪ್ರಜೆಗಳ ಹಕ್ಕನ್ನು ಸನ್ಮಾನಿಸದಿದ್ದರೆ ನಮ್ಮ 
ಗಣರಾಜ್ಯದ ಸ್ಥಾನಮಾನಗಳನ್ನು ಹೆಚ್ಚಿಸಿಕೊಳ್ಳಲಾರೆವು. ಗಣರಾಜ್ಯದ ಬಲ ಇರುವುದು ಗಣರಾಜ್ಯದ 
ನಾಗರಿಕರಲ್ಲಿ, ಆದರ ಅಧಿಕಾರಿಗಳಲ್ಲಿ ಮತ್ತು ಸಚಿವರಲ್ಲಿ ಅಲ್ಲ. ಹೀಗೆ ಸ್ವತಂತ್ರರಾದ, ಜವಾಬ್ದಾರಿ 
ಯಿಂದ ಕೂಡಿದ ಮತ್ತು ರಾಜಕೀಯ ಅರಿವುಳ್ಳ ಪ್ರಜೆಗಳನ್ನು ತಯಾರಿಸಲು ಗಣರಾಜ್ಯದಲ್ಲಿ ಶಿಕ್ಷಣ 
ನೆರವಾಗಬೇಕು. ಸ್ವತಂತ್ರರಾಗಿ ಇದ್ದು ರಾಷ್ಟ್ರಕ್ಕೆ ಸೇರಿದವರಂತೆ ಭಾವಿಸದ, ತಮ್ಮ ಸುತ್ತ ನಡೆಯುತ್ತಿರು 
ವುದರ ಬಗ್ಗೆ ಅನಾಸಕ್ತರಾದ ಜನರನ್ನು ಗಣರಾಜ್ಯದ ಪ್ರಜೆಗಳೆಂದು ಹೇಳಲು ಬರುವುದಿಲ್ಲ. ಈ 
ದುರ್ದೈವದಿಂದ ನಮ್ಮ ಜನರಲ್ಲಿ ಬಹುಮಂದಿಯ ಭಾವನೆಗಳಲ್ಲೂ ವರ್ತನೆಯಲ್ಲೂ ಅನಾಸಕ್ತಿ 
ಎದ್ದು ಕಾಣುತ್ತಿದೆ. ಈ ಅನಾಸಕ್ತಿಯಿಂದಾಗಿ ನಮ್ಮ ಆತ್ಮ ವಿಕಾಸವು ಹೋಗಿ ದೇಶದ ರಾಜಕೀಯ 
ಬೇನೆಗಳಿಗೆ ಬರಿಯ ಕೂಗಿನಿಂದ, ನಿರಾಶೆಯ ಕೂಗಿನಿಂದ ನಮ್ಮ ಅಸಹಾಯಕತೆಯನ್ನೂ ಸೂಚಿಸುವ 
ಕೂಗಿನಿಂದ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತಾರೆ. ಈ ಪ್ರತಿಕ್ರಿಯೆ ಒಳ್ಳೆಯ ಜೀವನವನ್ನು ಹಾಳು 
' ಮಾಡುತ್ತದೆ. ಆರೋಗ್ಯವಂತವಾದ ರಾಜಕೀಯ ರಾಜ್ಯವೇ ಈ ಒಳ್ಳೆಯ ಜೀವನವನ್ನು ಬೆಳೆಸುವುದು, 
ಉಳಿಸುವುದು. ಈ ಮನೋವೃತ್ತಿಯಿಂದ ಜನರು ಹೆಸರಿಗೆ ಮಾತ್ರ ನಾಗರಿಕರು, ವಾಸ್ತವವಾಗಿ 
ಅಲ್ಲ ಎಂದು ತೋರಿಸುತ್ತದೆ. ಸ್ವತಂತ್ರವಾದ ಸಂವಿಧಾನದಡಿಯಲ್ಲಿ ಸ್ವತಂತ್ರವಾದ ವಾತಾವರಣದಲ್ಲಿ 
ಇದ್ದ ಮಾತ್ರಕ್ಕೆ ನಾವು ಸ್ವತಂತ್ರರಾಗುವುದಿಲ್ಲ. ಸ್ವಾತಂತ್ರ್ಯದ ಚೇತನವು ನಮ್ಮೊಳಹೊಕ್ಕು ನಮ್ಮ 
ಆಂತರಿಕ ಜೀವನದಲ್ಲಿ ವ್ಯಾಪಿಸಿ ಸ್ವತಂತ್ರ ಸಮಾಜದ ಸ್ವತಂತ್ರರಾದ ಮತ್ತು ಜವಾಬ್ದಾರಿಯುತ 
ನಾಗರಿಕರಂತೆ ನಮ್ಮ ಸ್ಥಾನಮಾನವನ್ನು ಹೆಚ್ಚಿಸಿದರೆ ಮಾತ್ರ ನಾವು ದಿಟವಾಗಿ ಸ್ವತಂತ್ರರಾಗುತ್ತೇವೆ. 
೮. ಹೆಚ್ಚಿನ ರಾಜಕೀಯ ಶಿಕ್ಷಣದ ಅಗತ್ಯ ` 
ಈ ದೃಷ್ಟಿಯಿಂದ ನಮ್ಮ ರಾಜಕೀಯ ಶಿಕ್ಷಣವೂ ತೀರ ಅಸಮರ್ಪಕವಾಗಿದೆ ಎಂದು ನಾವು 
ವ್ಯಥೆಯಿಂದ ಒಪ್ಪಿಕೊಳ್ಳಬೇಕು. ನಮ್ಮ ಹಲವಾರು ರಾಜಕೀಯ ಪಕ್ಷಗಳು, ಜನರಲ್ಲಿ ರಾಜಕೀಯ 
ಅರಿವನ್ನು ಜವಾಬ್ದಾರಿಯ ಬಗ್ಗೆ ಶಿಕ್ಷಣವನ್ನು ಒದಗಿಸಿದ್ದಿದ್ದರೆ ಅವು ಗಣರಾಜ್ಯದ ನಿಧಿಗಳಾಗು 
ತ್ತಿದ್ದವು. ಐದು ವರ್ಷಕ್ಕೊಮ್ಮೆ ಚುನಾವಣೆಯ ಕಾಲದಲ್ಲಿ ಮಾತ್ರ ನಮ್ಮ ಜನ ಎಚ್ಚಿತ್ತರೆ ಸಾಲದು. 
ದಿನನಿತ್ಯದ ಬದುಕಿನಲ್ಲಿಯೂ ಕೆಲಸದಲ್ಲಿಯೂ ಬೆಳೆದುಬಂದ ರಾಜಕೀಯ ಅರಿವಿನ ಮತ್ತು ನಾಗರಿಕ 
ಹೊಣೆಗಾರಿಕೆಯ ಸಾಮಾನ್ಯ ಮಟ್ಟದ ಬೆಂಬಲ ಇದಕ್ಕಿರಬೇಕು. ಇದು ಇಲ್ಲವೆಂಬುದು ನಮ್ಮ 
ನಗರಗಳ ಮತ್ತು ಗ್ರಾಮಗಳ ಸ್ವಾಯತ್ತ ಸಂಸ್ಥೆಗಳು ಕೆಲಸ ಮಾಡುತ್ತಿರುವ ರೀತಿಯಿಂದ ತಿಳಿಯುತ್ತದೆ. 
ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಫಲವಾದ ಶಿಕ್ಷಣದ ಅಗತ್ಯವಿದೆ. ಶಿಕ್ಷಣ ಪ್ರಜೆಗಳಿಗೆ ಜೀವಿಕೆ 
ಯನ್ನು ಒದಗಿಸಲು ಮಾತ್ರ ಅಲ್ಲ; ನಮ್ಮ ಸಾಮಾಜಿಕ ಪರಿಸರವನ್ನು ಬುದ್ಧಿವಂತಿಕೆಯಿಂದ 
ಮಾರ್ಪಡಿಸಿಕೊಳ್ಳುವುದೂ ಶಿಕ್ಷಣದ ಗುರಿ. "ರಾಜಕೀಯ' ಎನ್ನುವುದನ್ನು ವ್ಯಾಪಕವಾದ ಅರ್ಥದಲ್ಲಿ 
ಬಳಸಿದರೆ, ಇದೇ ರಾಜಕೀಯ ಶಿಕ್ಷಣ. ಶಿಕ್ಷಣದಲ್ಲಿ ಎರಡು ಬಗೆಗಳು, ಧಾರ್ಮಿಕ ಶಿಕ್ಷಣ ಮತ್ತು 
ರಾಜಕೀಯ ಶಿಕ್ಷಣ. ಒಂದು ಆಂತರಿಕ ಜೀವನಕ್ಕಾಗಿ, ಇನ್ನೊಂದು ಬಾಹ್ಮಜೀವನಕ್ಕಾಗಿ-ನಮ್ಮ 
ಹ ಶಿಕ್ಷಣದ ಪ್ರಜ್ವಲವಾದ ಪರಂಪರೆ ಇದೆ. ಕೆಲವು ಒಳ್ಳೆಯವು ಕೆಲವು ಕೆಟ್ಟವು. 
ಕಾದುದು ನಮ್ಮ ಜನರ ರಾಜಕೀಯ ಶಿಕ್ಷಣ ; ಅದರಿಂದ ಅವರು ತಮ್ಮ ಹಕ್ಕು 
ಗಳನ್ನೂ ಕರ್ತವ್ಯಗಳನ್ನೂ ಅರಿತುಕೊಂಡು ರಾಷ್ಟ್ರದ ಸಾಮುದಾಯಿಕ ಜೀವನದಲ್ಲಿ ಬುದ್ದಿವಂತಿಕೆ 
ಯಿಂದ ಪಾಲುಗೊಳ್ಳುವುದು ಸ್ರಾಧ್ಯವಾಗುತ್ತುದೆ.೦೦100107. Digitized by 85900, 


೨೪೧ 

೯. ಗಣರಾಜ್ಯದ ಸಹನೆ ಮತ್ತು ನಮ್ಮ ಪ್ರಜೆಗಳು 

ಬೇರೆ ಜನರ ಅಭಿಪ್ರಾಯಗಳ ಬಗ್ಗೆ ಮತ್ತು ವರ್ತನೆಗಳ ಬಗ್ಗೆ ಸಹನೆ ಗಣರಾಜ್ಯಕ್ಕೆ ಆವಶ್ಯಕ. 
ನಾವು ಸಹನಶೀಲರಾದ ಜನ. ಪ್ರಬಲವಾದ ರಾಜಕೀಯ ಮತ್ತು ಧಾರ್ಮಿಕ ನಂಬಿಕೆಗಳನ್ನು ಇರಿಸಿ 
ಕೊಂಡಿರುವಾಗಲೂ, ಈ ಸಹನೆಯ ಗುಣವನ್ನು ನಾವು ಉಳಿಸಿಕೊಳ್ಳಬೇಕು. ಬೇರೆಯವರ 
ಪ್ರಭಾವದಲ್ಲಿ ತಂದುಕೊಳ್ಳಬೇಕು ಎನ್ನುವ ಬಯಕೆಯೊಂದಿಗೆ ಅವರು ಹೇಳುವುದನ್ನು ತಾಳ್ಸೆಯಿಂದ 
ಕೇಳುವ ಬಯಕೆಯೂ ಇರಬೇಕು. ಗಣರಾಜ್ಯವೆಂದರೆ ಒತ್ತಾಯದ ಸರಕಾರವಲ್ಲ, ಸಂವಾದದ 
ಸರಕಾರ. ಗಣರಾಜ್ಯದಲ್ಲಿ ಪ್ರತಿಭೆಯ ತಿಕ್ಕಾಟವಿರುತ್ತದೆ; ಹೊಡೆದಾಟವಿರುವುದಿಲ್ಲ “ನೀನು ಹೇಳುವ 
ಒಂದು ಮಾತನ್ನೂ ನಾನು ನಂಬುವುದಿಲ್ಲ. ಆದರೆ ನಿನಗೆ ಹಾಗೆ ಹೇಳುವ ಹಕ್ಕು ಇದೆ ಎಂಬುದನ್ನು 
ಸಮರ್ಥಿಸಲು ಬೇಕಾದರೆ ಪ್ರಾಣವನ್ನೇ ಕೊಡುತ್ತೇನೆ” ವಾಲ್ಟೇರ್‌ ಹೇಳಿದ ಈ ಪ್ರಸಿದ್ಧ ಮಾತನ್ನು 
ನಾವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಾವು ಬೇರೆಯವರನ್ನು ಒಲಿಸಿಕೊಳ್ಳುವಾಗ 
ನಮ್ಮಲ್ಲಿ ಹೊಸ ಪ್ರತಿಭೆಯ ಮತ್ತು ಸಾಮರ್ಥ್ಯದ ಅಗತ್ಯವನ್ನು ಮನಗಾಣುತ್ತೇವೆ. ಮನಸ್ಸನ್ನು 
ವೈಜ್ಞಾನಿಕ ವಾಸ್ತವಿಕತೆಯಲ್ಲಿಯೂ ನಿಖರ ನಿರೂಪಣೆಯಲ್ಲಿಯೂ ಸಂಯಮಗೊಳಿಸಿಕೊಳ್ಳಬೇಕು. 
ನಾವು ಅಬ್ಬರದಿಂದ ಬೇರೆಯವನ ಬಾಯಿ ಮುಚ್ಚಿಸಬಹುದು. ಆದರೆ ಆ ರೀತಿಯಿಂದ ಅವನಲ್ಲಿ 
ನಂಬಿಕೆ ಹುಟ್ಟಿಸಲಾಗದು. ಇದನ್ನು ಮಾಡಬೇಕೆಂದರೆ ಅಂಕಿ ಅಂಶಗಳನ್ನು ಕಲೆಹಾಕಬೇಕು. ಅವುಗಳ 
ತಾತ್ಪರ್ಯ ಮತ್ತು ಸ್ವಾರಸ್ಯಗಳೆ ಬಗ್ಗೆ ವಿಜಾರಮಾಡಬೇಕು. ಇದು ಯಥಾರ್ಥ ಜ್ಞಾನದ ಅಗತ್ಯವನ್ನು 
ಹೇಳುತ್ತದೆ. 

ಇದರೊಂದಿಗೆ ಭಾವನೆಗಳನ್ನು ಸಮರ್ಥವಾಗಿ ಬೇರೆಯವರಿಗೆ ಮುಟ್ಟಿಸುವ ಕಲೆಯನ್ನು 
ಬೆಳೆಸಿಕೊಳ್ಳುವ ಅಗತ್ಯವಿದೆ. ಭಾಷಾ ಬೆಳವಣಿಗೆಯ ಮಹತ್ವ ಇಲ್ಲಿ ಕಾಣುತ್ತದೆ ; ಭಾಷೆಯ ಮೇಲೆ 
ನಮ್ಮ ಹಿಡಿತ ಇರಬೇಕು. ಏಕೆಂದರೆ, ಯಾವ ಸಮಾಜದಲ್ಲಾಗಲಿ ಮನುಷ್ಯ ತನ್ನ ನೆರೆಯವನ ಮೇಲೆ 
ಪ್ರಭಾವ ಬೀರುವುದು ಮಾತಿನಿಂದಲೇ. ಗಣರಾಜ್ಯದಲ್ಲಿ ಈ ಸಂಪರ್ಕ ಸಾಧನ ತುಂಬ ಪ್ರಮುಖ 
ವಾದುದು. ದುರ್ದೈವದಿಂದ ನಮ್ಮ ಶಿಕ್ಷಣದಲ್ಲಿ ಇದರ ಬೆಳವಣಿಗೆ ಕಡಮೆ. ಒಳ್ಳೆಯ ಭಾವನೆಗಳನ್ನು 
ಹೊಂದಿ, ಮಾತಿನಿಂದಲೂ, ಬರಹದಿಂದಲೂ, ಅದನ್ನು ಬೇರೆಯವರಿಗೆ ಮುಟ್ಟಿಸಿ ಅವರ 
ಆಲೋಚನೆಯ ಮೇಲೆ ಮತ್ತು ಕಾರ್ಯಗಳ ಮೇಲೆ ಪ್ರಭಾವವನ್ನು ಬೀರುವುದು--ಕ್ರಿಯಾಶೀಲವಾದ 
ಸಹನೆಯ ಮನೋವೃತ್ತಿಯ ಚೌಕಟ್ಟಿನಲ್ಲಿ ಗಣರಾಜ್ಯದ ರಾಜಕೀಯಕ್ಕೆ ಇದು ನೈತಿಕ ಬುನಾದಿ. 
ಈ ಶಿಕ್ಷಣವು ನಮ್ಮ ನಾಗರಿಕರಿಗೆ ಶಾಲಾ ಕಾಲೇಜುಗಳ ಮಟ್ಟದಿಂದಲೂ ಒದಗಿ ಬರಬೇಕು. 


೧೦. ಗಣರಾಜ್ಯದ ಸಹನೆ ಮತ್ತು ನಮ್ಮ ಶಾಸಕರು 


ಇದು ಮನುಷ್ಯರ ನಡುವಣ ಸಂಬಂಧದಲ್ಲಿ ಅವಶ್ಯಕವಾದರೆ ನಮ್ಮ ವಿಧಾನಸಭೆಗಳ ಮತ್ತು 
ಸಂಸತ್ತಿನ ನಡವಳಿಕೆಯಲ್ಲಿ ಇನ್ನೂ ಹೆಚ್ಚು ಆವಶ್ಯಕ. ಒಂದು ರಾಷ್ಟ್ರದ ರಾಜಕೀಯ ಮತ್ತು 
ಸಾಮಾಜಿಕ ಆರೋಗ್ಯಕ್ಕೆ ಇದು ಮಾನದಂಡ. ಪರಸ್ಪರ ಕಾರ್ಯಕ್ರಮಗಳನ್ನೂ ಲೋಪದೋಷ 
ಗಳನ್ನೂ ಕಟುವಾಗಿ ಟೀಕಿಸುತ್ತಿರುವಾಗಲೂ ಇವು ಹೆಚ್ಚಿನ ಸಂಯಮವನ್ನೂ ಗಾಂಭೀರ್ಯವನ್ನೂ 
ಪರಸ್ಪರ ಗೌರವವನ್ನೂ ಮತ್ತು ಸಹನೆಯನ್ನೂ ಸದಸ್ಯರಲ್ಲಿ ಮೂಡಿಸಿಕೊಳ್ಳುವ ವೇದಿಕೆಗಳಾಗಬೇಕು. 
ಕಳೆದ ಕೆಲವು ವರ್ಷಗಳಲ್ಲಿ, ನಮ್ಮ ಸಂಸತ್ತಿನ ನಡವಳಿಕೆಯ ಮಟ್ಟ ವೇಗವಾಗಿ ಕುಸಿಯುತ್ತಿರುವುದು 
ಆತಂಕದ ವಿಷಯ, ನಮ್ಮ ಸಂಸತ್ತು, ವಿಧಾನಸಭೆಗಳು ಬುದ್ಧಿಸಾಮರ್ಥ್ಯದಲ್ಲಿಯೂ, ನೈತಿಕ ಶೀಲ 
ದಲ್ಲಿಯೂ, ಸಭೃತೆ ಸಹನೆಗಳಲ್ಲಿಯೂ, ಜಾಗೃತಿ, ರಾಷ್ಟ್ರೀಯ ಕ್ರಿಯಾಶೀಲತೆಯಲ್ಲಿಯೂ 


ಅತ್ಯುತ್ತಮ ಮಟ್ಟಗಳನ್ನು ಸನ್ನಿಭತು (ಳಿ ತಳಕು ನಿದ ಸಕ್ಕಥವನ್ನು ಸತು, ಆಡಳಿತ 


ಖೇ ಬಜಿ ಔ | (ಇ. ೫ | |. (ಜಜು ಜಜಾನ ಚಾಹ ಎಂ ಪಾಯಾ ee ರ ದ 


೨೪೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ 


ಪಕ್ಷದವರು ಸ್ವಚ್ಛಂದವಾದ ವಿವಾದಗಳ ನಿರ್ಭಯ ಟೀಕೆಗಳ ಮತ್ತು ರಚನಾತ್ಮಕ ಸೂಚನೆಗಳ 
ಹಕ್ಕನ್ನು ಚಲಾಯಿಸುತ್ತಾ, ರಾಜ್ಯವನ್ನು ಆಳಲು ಎಷ್ಟೋ ಜನರ ಗಣರಾಜ್ಯ ಶಿಕ್ಷಣಕ್ಕೂ ಅಷ್ಟೇ 
ನೆರವಾಗುತ್ತಾರೆ. ತಾವು ಎಂದಾದರೊಂದು ದಿನ ಆಡಳಿತ ಪಕ್ಸವಾಗಿ ಸರಕಾರದ ಹೊ 
ಹೊರಬೇಕಾಗುತ್ತದೆ ಎನ್ನುವುದನ್ನು ವಿರೋಧ ಪಕ್ಷದವರು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಿಜವಾದ 
ಗಣರಾಜ್ಯದಲ್ಲಿ ' ಧಾರ್ಮಿಕ, ಜಾತೀಯ ಅಥವಾ ಭಾಷಾವಾರು ಅಲ್ಪಸಂಖ್ಯಾತರ ಹಾಗಲ್ಲದೆ 
ರಾಜಕೀಯ ಅಲ್ಲಸಂಖ್ಯಾತ ಸ್ಥಾನಮಾನವು ಶಾಶ್ವತವಾದುದಲ್ಲ. ಇಂದಿನ ರಾಜಕೀಯ ಅಲ್ಪಸಂಖ್ಯಾತ 
ಪಕ್ಷವು ಮುಂದಿನ ಚುನಾವಣೆಯಲ್ಲಿ ಬಹುಸಂಖ್ಯಾತ ಪಕ್ಷವಾಗುವುದು. ಅದು ಹಾಗಾಗ 
ದಿದ್ದರೆ ಅದರ ಕಾರ್ಯಕ್ರಮಗಳಲ್ಲಿ ಅಥವಾ ವ್ಯವಸ್ಥೆಯಲ್ಲಿ ಅಥವಾ ನಾಯಕರಲ್ಲಿ ಇರಬಹುದಾದ 
ದೋಷವೇ ಕಾರಣವಲ್ಲದೆ ಬೇರೆ ಯಾವ ಹೊರಗಿನ ವಿವರಗಳೂ ಕಾರಣವಲ್ಲ. ಅಡಿಗಡಿಗೆ 
ವಿಧಾನಸಭೆಗಳ ಬದಲಾವಣೆ ಗಣರಾಜ್ಯಕ್ಕೆ ಒಳ್ಳೆಯದು ; ಅದರಿಂದಾಗಿ ಸರಕಾರದ ಮತ್ತು 
ವಿರೋಧಪಕ್ಷಗಳ ಬಲದಲ್ಲಿಯೂ ಮಾರ್ಪಾಡು ಉಂಟಾಗುತ್ತದೆ. ಐದು ವರ್ಷಕ್ಕೊಮ್ಮೆ ನಡೆಯುವ 
ಚುನಾವಣೆಯಲ್ಲಿ ಇರುವ ಸೌಕರ್ಯ ಇದೇ; ಇದರಲ್ಲಿರುವ ಸ್ವಾತಂತ್ರ್ಯ ಮತ್ತು ನ್ಯಾಯಗಳನ್ನು 
ಆಡಳಿತ ಪಕ್ಷವು ಉಳಿಸಿಕೊಂಡು ಬರಬೇಕು. ವಿರೋಧ ಪಕ್ಷದವರು, ಪ್ರಜೆಗಳು ಅಷ್ಟೇ ಶ್ರದ್ಧೆಯಿಂದ 
ಕಾಪಾಡಬೇಕು. 


೧೧. ಗಣರಾಜ್ಯ ಸಹನೆ ಮತ್ತು ರಾಜಕೀಯ ಪಕ್ಷಗಳು 


ಗಣರಾಜ್ಯ ರಾಜಕೀಯದಲ್ಲಿ ರಾಜಕೀಯ ಪಕ್ಷಗಳ ಹೋರಾಟವೂ ಕೇಂದ್ರೀಕೃತವಾಗುವುದು 
ತಮ್ಮ ತಮ್ಮ ವಿಚಾರಧಾರೆ ಮತ್ತು ಕಾರ್ಯಕ್ರಮಗಳ ಬಗ್ಗೆ ಜನರ ಒಲವನ್ನು ಸೆಳೆಯುವುದರಲ್ಲಿ. 
ಪಕ್ಷಗಳನ್ನು ಮತ್ತು ಅವುಗಳ ಕಾರ್ಯವನ್ನು ದಿಟವಾಗಿ ಪರಿಶೀಲಿಸುವವರು ಪ್ರಜೆಗಳೇ. ಈ ದೃಷ್ಟಿ 
ಯಿಂದ ಅವರೇ ದಿಟವಾದ ನಾಯಕರು; ರಾಜಕೀಯ ನಾಯಕರು ಅವರ ಸೇವಕರಷ್ಟೆ. ಆದುದರಿಂದ . 
ಗಣರಾಜ್ಯದಲ್ಲಿ ರಾಜಕೀಯದ ಗುರಿ ಪ್ರಜೆಗಳಿಗೆ ಸರಿಯಾದ ಶಿಕ್ಷಣವನ್ನು ಕೊಟ್ಟು ಪ್ರಸ್ತುತ 
ನಾಯಕರು ರಾಷ್ಟ್ರದ ಕೆಲಸಕ್ಕೆ ಅಸಮರ್ಥರಾದಲ್ಲಿ ಬೇರೆ ನಾಯಕರನ್ನು ಆರಿಸಿಕೊಳ್ಳುವಂತೆ ಮಾಡು 
ವರು. ಗಣರಾಜ್ಯದಲ್ಲಿ ಪ್ರಜೆಯ ಪರಮಾಧಿಕಾರಕ್ಕೆ ಇದೇ ನಿಜವಾದ ಪರೀಕ್ಷೆ. ಅವನೇ 
ಪರಮಾಧಿಕಾರಿ, ಅವನು ಯಾರ ಅಧೀನನೂ ಅಲ್ಲ. ಗಣರಾಜ್ಯದಲ್ಲಿ ರಾಜ್ಯವು ಪ್ರಜೆಯಿಂದ ಎಲ್ಲೋ 
ದೂರವಿದ್ದು ಅವನ ಮೇಲೆ ಕೂರುವುದಿಲ್ಲ. ಅದು ಪ್ರಜೆಗಳೆಲ್ಲರ ಸಾಮೂಹಿಕ ಸಂಕಲ್ಪ. 


೧೨. ನಮ್ಮ ರಾಷ್ಟ್ರೀಯ ಪರಂಪರೆಯಲ್ಲಿ ಸಹನೆ 


ನಾನು ಮೊದಲೇ ಹೇಳಿದಂತೆ ಭಾರತಕ್ಕೆ ದೀರ್ಫಕಾಲದ ಸಹನಾ ಪರಂಪರೆಯಿದೆ. ನಮ್ಮ 
ಇತಿಹಾಸದ ಮೊದಲಲ್ಲೇ ನಮ್ಮ ದರ್ಶನಗಳೂ ಅದನ್ನು ಆರಂಭಿಸಿದವು. ಮುಂದಿನ ಕಾಲದಲ್ಲಿ 
ನಮ್ಮ ಧರ್ಮ ಮತ್ತು ರಾಜಕೀಯ ಸ್ಥಿತಿಗಳು ಅದನ್ನು ಬೆಳೆಸಿದವು. ಮಹಾತ್ಮರಾದ, ವಿಶ್ವವಿಖ್ಯಾತ 
ರಾದ ಕೃಷ್ಣ, ಬುದ್ಧ, ಶಂಕರ ಮತ್ತು ಅಶೋಕನಂಥ ಪ್ರಾಚೀನ ಧಾರ್ಮಿಕ ನಾಯಕರು ಕೋಟಿ 
ಕೋಟಿ ಜನರ ಮೇಲೆ ಪ್ರಭಾವ ಬೀರಿದುದು ತಮ್ಮ ವಿಚಾರಶೀಲತೆ ಮತ್ತು ಚಾರಿತ್ರ್ಯಗಳಿಂದ 
ಬಲಗೊಂಡ ಶಾಂತಿಯುತ ಪ್ರೇರಣೆಯಿಂದಲೇ, ನಮ್ಮ ಕಾಲದಲ್ಲಿ ಸ್ವಾಮಿ ವಿವೇಕಾನಂದರು ಈ 
ಪರಂಪರೆಯನ್ನೂ ಬಲಗೊಳಿಸಿರುವುದನ್ನು ಕಂಡಿದ್ದೇವೆ. ಸಾಮಾಜಿಕ, ರಾಜಕೀಯ 
ಕ್ಷೇತ್ರದಲ್ಲಿ ಇದರ ಯಶಸ್ವಿ ಅನ್ವಯವನ್ನು ಗಾಂಧೀಜಿ ಮಾಡಿದ್ದಾರೆ. 


CC-0. Jangamwadi Math Collection. Digitized by eGangotri 


ಗಣರಾಜ್ಯ ಮತ್ತು ಜವಾಬ್ದಾರಿಯುತ ನಾಗರಿಕತೆ ತಾ 


೧೩. ಪರಿಸಮಾಪ್ತಿ 


ಸ್ವಾತಂತ್ರ್ಯ ಬಂದನಂತರ ನಮ್ಮ ಜನಕ್ಕೆ ನಾಲ್ಕನೆಯ ಅವಕಾಶವಾದ ಮುಂಬರುವ 
ಚುನಾವಣೆಯು, ನಮ್ಮ ಎಳೆಯ ಗಣರಾಜ್ಯಕ್ಕೆ ಬಲವನ್ನು ಒದಗಿಸುವುದೆಂದು ಆಶಿಸೋಣ. ನಮ್ಮ. 
ಪ್ರಜೆಗಳಲ್ಲಿ ಅದು ಆತ್ಮವಿಶ್ವಾಸವನ್ನು, ಸಾಮಾಜಿಕ ಜವಾಬ್ದಾರಿಯನ್ನು ಮೂಡಿಸಬೇಕು. ರಾಷ್ಟ್ರವು 
ದಿನೇದಿನೇ ಹೆಚ್ಚುತ್ತಿರುವ ಸಮಸ್ಕೆಗಳನ್ನು ಪರಿಹರಿಸುವಂತಾಗಬೇಕು. ಸ್ವತಂತ್ರವಾದ ಸಂವಾದ, 
ವಿಚಾರಗಳ ಮೂಲಕವೇ ಇದು ಆಗಬೇಕು. ನಮ್ಮ ಪುರಾತನ ರಾಷ್ಟ್ರವನ್ನು ವಜ್ರದ ಬುನಾದಿಯ 
ಮೇಲೆ ಕಟ್ಟಲು ಇದೊಂದೇ ಮಾರ್ಗ. ಇಂಥ ವಿಚಾರಗೋಷ್ಠಿಗಳ ಪ್ರಾಶಸ್ತ್ಯ ಇದೇ ; ಇದರಲ್ಲಿ 
ಭಾಗವಹಿಸಲು ನನಗೆ ಸಂತೋಷವಾಗುತ್ತದೆ. ಇ 


ಅನು : ಎಸ್‌. ಕೆ. ರಾಮಚಂದ್ರರಾವ್‌ 


CC-0. Jangamwadi Math Collection. Digitized by 65೩೧0011 


EEE SCE SERED 


೧೬ 
ಭಾರತ, ಜಪಾನ್‌ ಮತ್ತು ವಿಶ್ವಶಾಂತಿ 


೧. ಪ್ರಸ್ತಾವನೆ: 

ಮಹನೀಯನಾದ ಬ್ರಿಟಿಷ್‌ ದಾರ್ಶನಿಕ ಬರ್ಟ್ರಂಡ್‌ ರಸೆಲ್‌ ತನ್ನ "ಸಮಾಜದ ಮೇಲೆ ವಿಜ್ಞಾನದ 
ಪ್ರಭಾವ' ಎನ್ನುವ ಗ್ರಂಥದಲ್ಲಿ ಪ್ರಸ್ತುತ ಪ್ರಪಂಚದ ದುರಂತವನ್ನು ಈ ಮಾತುಗಳಿಂದ 
ಪ್ರಸ್ತಾಪಿಸುತ್ತಾನೆ : 

ಸ್ಥೂಲವಾಗಿ ಹೇಳುವುದಾದರೆ, ದಾರಿಯ ಬಗ್ಗೆ ಮಾನನ ಕೌಶಲ್ಯ ಗುರಿಯ ಬಗ್ಗೆ ಮಾನವ 
ದೋಷ ಎರಡರ ನಡುವೆ ಇರುವ ಪೈಪೋಟಿಯ ನಡುವ ಇದ್ದೇವೆ ಗುರಿಯ ಬಗ್ಗೆ ಸಾಕಷ್ಟು 
ದೋಷವಿದ್ದರೆ ಕೌಶಲದಲ್ಲಿ ಒಂದೊಂದು ಹೆಚ್ಚಳವೂ ಆನರ್ಥಕಾರಿಯೇ ಇಲ್ಲಿಯವರೆಗೆ ಮಾನವ 
ಜನಾಂಗ ಉಳಿದಿರುವುದು ಅಜ್ಞಾನದಿಂದ; ಅಸಾಮರ್ಥ್ವದಿಂದ ಆದರೆ ದೋಷದೊಂದಿಗೆ ಜ್ಞಾನ 

ಸಾಮರ್ಥ್ಯಗಳೂ ಸೌರಿದರೆಉಳಿಗಾಲವಿಲ್ಲ - ಜ್ಞಾನವೇನೋ ಶಕ್ತಿಯೇ. ಆದರೆ ಒಳ್ಳೆಯದಕ್ಕೆ ರುವಷ್ಟೇ 

ಹೆಟ್ಟದಕ್ಕೂ ಶಕ್ತಿಯೇ. ಆದುದರಿಂದ, ಜ್ಞಾನದಲ್ಲಿ ವೃದ್ಧಿ ಯಾದಂತೆ ಪ್ರಜ್ಞಯಲ್ಲಿಯೂ ವ್ಯದ್ಧಿಯಾಗ 
ದಿದ್ದರೆ ಜ್ಞಾನದಲ್ಲಿ ವೃದ್ಧಿ ದುಃಖವನ್ನು ಹೆಚ್ಚಿಸುತ್ತದೆ 


೨. ಆಧುನಿಕ ವಿಜ್ಞಾನ, ಆಧುನಿಕ ಮಾನವ 
ಕಳೆದ ಮುನ್ನೂರು ವರ್ಷಗಳಲ್ಲಿ ಮಾನವ ಇತಿಹಾಸ ಮಾನವ ಸಂಸ್ಕೃತಿಯನ್ನು ಅವಿ-ವಿದ್ಯುಚ್ಛಕ್ತಿ 
ಗಳ ಯುಗದಿಂದ ನ್ಯೂಕ್ಲಿಯರ್‌ ಶಕ್ತಿಯ ಯುಗಕ್ಕೆ ಕರೆತಂದಿದೆ. ವೈಜ್ಞಾನಿಕ ಸಂವಿಧಾನಗಳಲ್ಲಿ 
ಸಂಯಮಗೊಂಡ ಮಾನವನ ಮನಸ್ಸು ಪ್ರಕೃತಿರಹಸ್ಯಗಳ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನೂ ಪ್ರಕೃತಿ 
ಶಕ್ತಿಗಳ ಮೇಲೆ ಹಿಡಿತವನ್ನೂ ಪಡೆದಿದೆ. ಶಕ್ತಿಯ ಈ ಹೊಸ ಚಿಲುಮೆಯ ವ್ಯಾಪ್ತಿಯನ್ನು 
ಐನ್‌ಸ್ಟೈನನ ಸುಪ್ರಸಿದ್ಧ ನ್ಯೂಕ್ಲಿಯರ್‌ ಊರ್ಜೆಯ ನಿರೂಪಣೆ ತೋರಿಸುತ್ತದೆ: ೫-1/07, ಎಂದರೆ 
ಸದು ಭೌತಿಕ ಪದಾರ್ಥದಲ್ಲಿ ಅಡಕವಾದ ಊರ್ಜೆಯು ಆದರ ಸಂಘಾತವನ್ನು ದ್ವಿಗುಣಿತ ಬೆಳಕಿನ 
ಸ್‌ ತ್ತದೆ ಭೌತಿಕಪದಾರ್ಥದ ಅಂತರಾಳದಲ್ಲಿ ಪ್ರಕೃತಿಯು ಕೋಟಿಗಟ್ಟಲೆ 

ಗ್ರ 9 ಟಿ by Jd 

ಬಯಲುಮುಡದೆ. ತ ಸತ ಈ ಅದ್ಭುತ ಊರ್ಜೆಯು ಈಗ ಮನುಷ್ಯನಿಗೆ ತನ್ನ ರಹಸ್ಯವನ್ನು 
ಕ ಆದರೆ ಯು ವಿಪುಲ ಪ್ರಮಾಣದಲ್ಲಿ ಮನುಷ್ಯನಿಗೆ ಲಬ್ಧವಾಗುತ್ತಿರುವ ಸಮಯದಲ್ಲಿಯೇ, 
ಈ ನಿ ಬಗ್ಗೆಯೂ ತನ್ನ ಭವಿಷ್ಯದ ಬಗ್ಗೆಯೂ ಸಂಶಯಾತ್ಮನಾಗುತ್ತಿದ್ದಾನೆ. ಹತ್ತೊಂಬತ್ತ 
ಹ ತದ ಎ್ಲಾನಿಗಳು ವಿಜ್ಞಾನ ಮತ್ತು ತಂತ್ರಗಳಿಂದ ಮಾನವನ ದುಃಖವನ್ನು ಕಡಿಮೆ 
85 ಅವನ ಸುಖವನ್ನೂ ಹಿತವನ್ನೂ ಹೆಚ್ಚಿಸುವ ಬಯಕೆಯನ್ನು ಹೊಂದಿದ್ದರು. ವಿಜ್ಞಾನದ 


CC-0. Jangamwadi Math Collection. Digitized by eGangotri 


ಭಾರತ, ಜಪಾನ್‌ ಮತ್ತು ವಿಶ್ವಶಾಂತಿ ೨೪೫ 

ಸ ಕೊಂಚೆಭಾಗ ಮಾನವನ ಜೀವನದ ಅಭ್ಯುದಯಕ್ಕೆ ಮೀಸಲಾಗಿದೆ ಎನ್ನುವುದರಲ್ಲಿ ಸಂಶಯ 
ನ ಆದರೆ ಉಳಿದುದನ್ನು ಮಾನವ ಸಂಸ್ಕೃತಿಯ ವಿನಾಶವನ್ನು ಒದಗಿಸ್ನವುದರ 
ಶ್ರದ್ಧೆಯಿಂದ ವಿನಿಯೋಗಿಸಲಾಗುತ್ತದೆ. ಬರ್ಟ್ರಾಂಡ್‌ ರಸೆಲ್‌ ಹೇಳುವಂತೆ ವಿಜ್ರಂವದ 
ಮತ್ತು ಆಶ್ಚರ್ಯಕರವಾದ ದೋಷಗಳು ಸೇರಿರುವುದು ಮಾನವ ಸಂಸ್ಕೃತಿಗೆ ದುರಂತ ನನರ 
ನಿರ್ದಯೆ. ಹಾರ್ವಡ್‌ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಸೊರೊಕಿನ್‌ ಹೇಳುವ ಆಧುನಿಕ ಸಂಸ್ಕೃತಿ 
ಯಲ್ಲಿ ತಾಟಸ್ಥ್ಯಭಾವ ಎಂದರೆ ಜ್ಞಾನವೂ ಶಕ್ತಿಯೂ ಇದ್ದು ಪ್ರಜ್ಞೆ ಇಲ್ಲದಿರುವುದು ಇವು 
ಕಾಣಬರುವಿಕೆ. ಈ ಪ್ರಜ್ಞೆಯು ದಯೆಯಿಂದಲೂ ಮಾನವ ಜವಾಬ್ದಾರಿಯಿಂದಲೂ ಪವಿತ್ರಗೊಂಡ 
ಜ್ಞಾನ ಮತ್ತು ಶಕ್ತಿ ಇವುಗಳ ಫಲ. 


೩. ಭಾರತದಲ್ಲಿ ಶಾಂತಿಯ ವಿಶಿಷ್ಟ ಪರಂಪರೆ 


ಭಾರತದ ವಾಣಿಯು ಇಂದು ಶಾಂತಿ ಮತ್ತು ಮಾನವ ಸೌಹಾರ್ದ ಇವುಗಳ ಮಾತನಾಡಿದರೆ 
ಅದು ಅದರ ಪುರಾತನ ಸಂಸ್ಕೃತಿ ಮತ್ತು ತತ್ತ್ವ ಇವುಗಳಲ್ಲಿ ಇರುವ ದಯೆ ಮತ್ತು ಮಾನವ 
ಜವಾಬ್ದಾರಿ ಇವುಗಳ ಸಂಗಮದಿಂದ. ಆದುದರಿಂದ ಇದು ದೌರ್ಬಲ್ಯದ ವಾರ್ತೆಯಲ್ಲ ಸಾಮರ್ಥ್ಯದ 
ವಾಣಿ. ಭಾರತವು 'ಅದರ ಐದು ಸಾವಿರ ಅಥವಾ ಇನ್ನೂ ಹೆಚ್ಚಿನ ವರ್ಷಗಳ ಇತಿಹಾಸದಲ್ಲಿ 
ಅಭ್ಯುದಯ, ವಿಪತ್ತು, ಗೆಲುವು ಸೋಲು, ಸ್ವಾತಂತ್ರ್ಯ, ಪಾರತಂತ್ರ್ಯ ಮೊದಲಾದ ಮಾನವ 
ಅನುಭವದ ಎಲ್ಲ ಪ್ರಕಾರಗಳಲ್ಲಿಯೂ ಹಾದು ಹೋಗಿದೆ. ಮಾನವ ಅನುಭವದ ಹಾಲಿನಿಂದ 
ಭಾರತದ ದಾರ್ಶನಿಕರು ಜ್ಞಾನದ ನವನೀತವನ್ನು ಕಡೆದು ತೆಗೆದಿದ್ದಾರೆ, ಮತ್ತು ಅದರ ಸಂಸ್ಕೃತಿಗೆ 
ಕೆಲವು ಶಾಶ್ವತ ಮೌಲ್ಯಗಳನ್ನು, ಶಾಂತಿ, ಸೌಜನ್ಯ, ಮಾನವೀಯತೆ, ಸೌಭ್ರಾತ್ರ, ಸಹನೆ ಮತ್ತು 
: ವಿಶ್ವಬಾಂಧವ್ಶ ಈ ಮೌಲ್ಯಗಳನ್ನು ಕೊಟ್ಟಿದ್ದಾರೆ. ಕೃಷ್ಣನು (ಕ್ರಿಸ್ತಪೂರ್ವ ೧೪೦೦ರ ಸುಮಾರಿಗೆ) 
ಗೀತೆಯಲ್ಲಿ (11-15) ನಿರ್ಭೀತ ಸೌಜನ್ಯದ ಸಿದ್ದಾಂತವನ್ನು ಬೋಧಿಸಿದ್ದಾನೆ : “ಯಾವನು ತಾನೇ 
ನಿರ್ಭೀತನಾಗಿದ್ದುಕೊಂಡು ಜಗತ್ತಿನ ನಿರ್ಭೀತಿಗೆ ಆಕರನಾಗುವನೋ ಅವನೇ ನನ್ನ ನಿಜವಾದ 
ಭಕ್ತ.” ಮುಂದಿನ ಯುಗಗಳಲ್ಲಿ ಕ್ರಿಸ್ತಪೂರ್ವ ಆರನೆಯ ಶತಮಾನದಲ್ಲಿ ಬುದ್ಧನಿಂದ ಹಿಡಿದು 
ಕ್ರಿಸ್ತಾಬ್ದ ಇಪ್ಪತ್ತನೆಯ ಶತಮಾನದಲ್ಲಿ ಗಾಂಧಿಯವರೆಗೆ ಆಚಾರ್ಯರ ಪರಂಪರೆಯಲ್ಲಿ ಈ ನಿರ್ಭೀತ 
ಸೌಜನ್ಯದ ಗುಣವನ್ನು ಉಜ್ವಲವಾಗಿ ಅಭಿವ್ಯಕ್ತಿಗೊಳಿಸಿದ್ದಾರೆ. ಕ್ರಿಸ್ತಪೂರ್ವ ಮೂರನೆಯ 
ಶತಮಾನದಲ್ಲಿ ಅಶೋಕ ಚಕ್ರವರ್ತಿಯು ಇದನ್ನು ರಾಜಕಾರಣತತ್ತ್ವವಾಗಿ ಪ್ರಯೋಗಿಸಿದ. ಭಾರತದ 
ರಾಜ್ಯವಾಗಿದ್ದ ಕಳಿಂಗದ ಮೇಲೆ ಈ ಚಕ್ರವರ್ತಿಯು ಅದ್ಭುತ ವಿಜಯವನ್ನು ಸಾಧಿಸಿದ ನಂತರ, 
ಯುದ್ಧದಲ್ಲಿ ಉಂಟಾದ ಸಾವು ನೋವಿನ ಸುದ್ದಿ ಕೇಳಿ ದಯೆ ಅವನಲ್ಲಿ ಮೂಡಿತು. ಆಗಲೇ ಅವನು 
ಯುದ್ಧವನ್ನು ರಾಜಕಾರಣ ಸಂವಿಧಾನವಾಗಿ ತ್ಯಜಿಸಿದ. ತಾನೇ ವಿಶಾಲವಾದ ಮತ್ತು ಪ್ರಬಲವಾದ 
ರಾಷ್ಟ್ರವೊಂದರ ಒಡೆಯನಾಗಿದ್ದರೂ, ನೆರೆ ರಾಷ್ಟ್ರಗಳೊಂದಿಗೆ ಶಾಂತಿಯ ಮತ್ತು ಸಾಂಸ್ಕೃತಿಕ 
ವಿನಿಮಯದ ಆಧಾರದ ಮೇಲೆ ಸ್ನೇಹವನ್ನು ಗಳಿಸಿದ ; ಈ ಅಪೂರ್ವ ವ್ಯವಹಾರವನ್ನು ತನ್ನ 
ರಾಜ್ಯದಲ್ಲಿ ಬಂಡೆಗಳ ಮೇಲೂ ಕಂಬಗಳ ಮೇಲೂ ಕಡೆಯಿಸಿದ. ಅವನ ಹಿಂದೆ ಬಂದ ದಾರ್ಶನಿಕ 
ರಿಂದ, ಸಂತರಿಂದ ಪಡೆದಂತೆ ಈ ಚಕ್ರವರ್ತಿಯಿಂದ ಭಾರತದ ಚೇತನ ಶಾಂತಿಯ, ಸಹನೆಯ 
ಕೊಡುಗೆಯನ್ನು ಪಡೆಯಿತು. ಈ ರಾಷ್ಟ್ರೀಯ ಶಿಕ್ಷಣದ ಫಲವೆಂದರೆ ಭಾರತದ ಸುದೀರ್ಫ 
ಇತಿಹಾಸದಲ್ಲಿ ಆಕ್ರಮಣ ಮನೋಭಾವ ಇಲ್ಲದೇ ಇರುವುದು. ಭಾರತವು ಯಾವ ದೇಶದ 
ಮೇಲಾಗಲೀ ಆಕ್ರಮಣ ನಡೆಸಿಲ್ಲ, ಬೇರೆ ದೇಶಗಳನ್ನು ಫೌಸಿಗೊಳಿಸಿ ತಾನು ಸ 
ಅದರ ಅಂತರ ರಾಷ್ಟ್ರೀಯ, ಸ್ತಂಸರಣ;ಹಿಇಸೆ.ಯುದ್ದ ಗಳು ನಡೆದ್ದಿಲ್ಲ. ಸಂಸ್ಕತಿ ಮತ್ತು 


EE EF 


೨೪೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ ಮೌಲ್ಕಗಳು 


ಪಾಠಗಳ ಮೂಲಕ ನಡೆದಿದೆ. ಈ ಪ್ರಾಚೀನ, ಕ್ರಿಯಾಶೀಲ, ವ್ಯಾಪಕ ಬಳುವಳಿಯೇ ಇಂದು 
ಜಗತ್ತಿನ ರಾಷ್ಟ್ರಗಳ ನಡುವೆ ಭಾರತಕ್ಕೆ ಶಾಂತಿ, ಸಹನೆಗಳ ಮಾತನ್ನಾಡುವ ಅಧಿಕಾರವನ್ನು ಒದಗಿಸಿದೆ. 
ಹೀಗೆ ಇದು ಭಾರತದ ಚೇತನದ ಅಥವಾ ಅದರ ಪ್ರಧಾನಿಯಾದ ಶ್ರೀ ಜವಾಹರಲಾಲ ನೆಹ್ರೂರವರ 
ಅಪೂರ್ವ ಚಿಂತನೆ ಎಂದುಕೊಳ್ಳಬಾರದು. 
೪. ಭಾರತದಲ್ಲಿ ವಿಜ್ಞಾನ-ಧರ್ಮಗಳ ಸಮನ್ವಯ 
ಭಾರತದ ದರ್ಶನಕ್ಕೆ ವಿಜ್ಞಾನದ ಅಥವಾ ಪ್ರಗತಿಪರ ಆಲೋಚನೆಯ ಹೆದರಿಕೆಯಿಲ್ಲ. 
ವಿಜ್ಞಾನವನ್ನು ಬಾಹ್ಮ ಭೌತಿಕ ಜಗತ್ತಿನ ಶಕ್ತಿಗಳನ್ನು ಅರ್ಥಮಾಡಿಕೊಂಡು ಬಳಸುವುದಕ್ಕಷ್ಟೇ 
ಅಲ್ಲದೆ ಮನುಷ್ಯನ ಆಂತರಿಕ ಸ್ವಭಾವವನ್ನು ಅರಿತುಕೊಂಡು ಬಳಸಲು ಉಪಯೋಗಿಸಬಹುದು, 
ಉಪಯೋಗಿಸಬೇಕು, ಎಂಬುದನ್ನು ಭಾರತ ಬಲ್ಲುದು. ಮೊದಲನೆಯದನ್ನೇನೋ ಆಧುನಿಕ ವಿಜ್ಞಾನ 
ಮತ್ತು ತಂತ್ರ ಎರಡೂ ಸಾಧಿಸಿವೆ ; ಆದರೆ ಈ ಸಾಧನೆಯಿಂದಲೇ ಮನುಷ್ಯನಿಗೆ ಸುಖವಾಗಲೀ 
ನೇರವಾದ ಸಮಾಧಾನವಾಗಲೀ ಒದಗದು. ಸುಖಕ್ಕೆ ಸಾಮಗ್ರಿಯನ್ನು ಅದು ಒದಗಿಸಬಹುದಷ್ಟೇ. 
ಈ ಸುಖ ಮತ್ತು ಸಮಾಧಾನಗಳು ಬೇರೊಂದು ಪದ್ಧತಿಯಿಂದ ಒದಗಿಬರುವುದು ಇದು ಧರ್ಮ, 
ಅದರ ಸೈದ್ಧಾಂತಿಕ ಮತ್ತು ಮತೀಯ ವಿವರಗಳಲ್ಲಿ ಅಲ್ಲ, ಸಾರಭೂತವಾದ ಆಧ್ಯಾತ್ಮಿಕ ಸಾಧನೆ 
ಸಾಕ್ಷಾತ್ಕಾರಗಳ ವಿವರಗಳಲ್ಲಿ, ಪಾಶ್ಚಾತ್ಮ ಸಂಸ್ಕೃತಿಯಲ್ಲಿ ಇದರ ಬಗ್ಗೆ ಅಷ್ಟಾಗಿ ಗಮನ ಕೊಟ್ಟಿಲ್ಲ ; 
ಅದಕ್ಕೆ ಕಾರಣ ಬಹುಮಟ್ಟಿಗೆ ಪ್ರಾದೇಶಿಕ ಐತಿಹಾಸಿಕ ಸಂದರ್ಭಗಳು. ಆದರೆ ಭಾರತೀಯ 
ದರ್ಶನದಂತೆ ವಿಜ್ಞಾನ ಮತ್ತು ಧರ್ಮ ಎರಡೂ ಪರಸ್ಪರ ಪೂರಕಗಳು ; ವಿರುದ್ಧವೇನಲ್ಲ. ಬಾಹ್ಯ 
ಜಗತ್ತಿನ ವಿಜ್ಞಾನ ಅಂತರಿಕ ಸ್ವಭಾವದ ವಿಜ್ಞಾನದೊಂದಿಗೆ ಘರ್ಷಣೆ ಮಾಡುವುದಿಲ್ಲ ; ವಿಭಿನ್ನ 
ವಿಷಯಗಳಾದರೂ ಎರಡರಲ್ಲಿಯೂ ಸಾಮರಸ್ಕವಿದೆ. ಅವುಗಳ ಗುರಿಯಲ್ಲಿಯೂ ಸಾದೃಶ್ಯವಿದೆ ; 
ಪ್ರಕೃತಿಯ ಮತ್ತು ಜೀವನದ ಬಗ್ಗೆ ತಿಳುವಳಿಕೆ ಮತ್ತು ನಿಯಂತ್ರಣ, ಆಧುನಿಕ ಜಗತ್ತು ಈ 
ಪರಿಪೂರ್ಣತೆಯತ್ತ ಹೆಜ್ಜೆ ಹಾಕುತ್ತಿದೆ--ಮಾನವನ ಆನುವಂಶಿಕ ಬಳುವಳಿಗಳಾದ ವಿಜ್ಞಾನ ಮತ್ತು 
ಧರ್ಮಗಳ ಸಮನ್ಹಯದತ್ತ, ಭೌತಿಕ ಪ್ರಕೃತಿ ಮತ್ತು ಮಾನವಸ್ವಭಾವಗಳ ಸಮನ್ವಯದತ್ತ, 
ಬರ್ಟ್ರಾಂಡ್‌ ರಸೆಲ್‌ ಹೇಳುವ ಪ್ರಜ್ಞೆಯಲ್ಲಿ ಹೆಚ್ಚಳದೊಂದಿಗೆ ಮಾನವನ ಜ್ಞಾನದಲ್ಲಿಯೂ ಪ್ರಗತಿ 
ಯನ್ನು ಸಾಧಿಸಿ, ಮನುಷ್ಯನಿಗೆ ದುಃಖವಲ್ಲದೆ ಸುಖ ಒದಗಿ ಬರುವಂತೆ ಮಾಡಲು ಇದೊಂದೇ ದಾರಿ. 
ರಾಷ್ಟ್ರಗಳ ರಾಜಕಾರಣ ವಿಧಾನವನ್ನು ಆರೋಗ್ಯಕರವಾಗಿ ಪರಿವರ್ತಿಸಿ ನಡೆಯಲೇಬೇಕಾದ 
ಯುದ್ಧವನ್ನು ಮುಂದೂಡಬಹುದು. ಸದ್ಯದ ಜಗತ್ತಿನಲ್ಲಿ ಇದೇ ಮಹಾ ಉಪಕಾರವಾದೀತು. ಈ 
ತಾತ್ಕಾಲಿಕ ಧ್ಯೇಯ ಭಾರತದ ರಾಜಕಾರಣ ವಿಧಾನ. ಈ ತಾತ್ಕಾಲಿಕ ವಿಧಾನವೇ “ಪಂಚಶೀಲ' 
ಅಥವಾ "ಸಹಜೀವನ' ತತ್ತ್ವದಲ್ಲಿ ಅಡಕವಾಗಿರುವುದು. ಮನುಷ್ಯನ ಅಶೇಷ ಬಳುವಳಿಯನ್ನು 
ಸೇರಿಸಿ ಆಧುನಿಕ ಮನುಷ್ಯನ ಜೀವದಲ್ಲಿರುವ ಒಡಕನ್ನು ತೊಡೆದು ಹಾಕಲು ಇದು ಅವಕಾಶ 
ವನ್ನೊದಗಿಸುತ್ತದೆ. ಭಾರತವು ತನ್ನದೇ ಆದ ಮೌನ ವಿಧಾನದಿಂದ, ಶ್ರೀರಾಮಕೃಷ್ಣರು (೧೮೩೬- 
೧೮೮೬) ಮತ್ತು ವಿವೇಕಾನಂದರು (೧೮೬೩-೧೯೦೨) ಹೊರ ಹೊಮ್ಮಿಸಿದ ಹೊಸ ಆಧ್ಯಾತ್ಮಿಕ 
ಶಕ್ತಿಗಳ ಮೂಲಕ ಈ ಗುರಿಯನ್ನು ಸಾಧಿಸಲು ಯತ್ನಿಸುತ್ತಿದೆ. ಭಾರತದ ಪ್ರಮುಖ ನಿರ್ಮಾಪಕರೆಂದು 
ಪ್ರಸಿದ್ಧರಾದ ವಿವೇಕಾನಂದರು ಎಲ್ಲ ಜ್ಞಾನವನ್ನೂ ಭಾರತವು ಸಮನ್ವಯ ಮಾಡಿದುದನ್ನು ಹೀಗೆ 
ನಿರೂಪಿಸಿದ್ದಾರೆ (ಕೃತಿ ಶ್ರೇಣಿ, ಸಂಪುಟ ೨, ಪು. ೩೧೦) : 
೧. ಪ್ರತಿಯೊಂದು ಆತ್ಮನಲ್ಲಿಯೂ ದಿವ್ಯತೆ ಹುದುಗಿರುವುದು. 
೨. ಈ ಸುಪ್ತವಾದ ದಿವೃತ್ತೆಯನ್ನು ಭ್ಲಾಹ್ಮ ಮತ್ತು ಅಂತರಿಕ್ಷ ಪ್ರಕೃತಿಯ ನಿಗ್ರಹದಿಂದ 


೭೭-೫ Jangamwadi Math ollecti®n. 10260 by eGango 


ಇನ್‌ ಮತ್ತು ವಿಶ್ವಶಾಂತಿ 
ಭಾರತ, ಜಪಾನ್‌ ಮತ್ತು ವಿಶ್ವ; ಇಷ್ಟು 


ವ್ಯಕ್ತಪಡಿಸುವುದೇ ಜೀವನದ ಗುರಿ. 
೩. ಇದನ್ನು ಕರ್ಮಯೋಗದಿಂದಾಗಲಿ, ಭಕ್ತಿಯೋಗದಿಂದಾಗಲಿ, ರಾಜಯೋಗದಿಂದಾಗಲಿ, 
ಜ್ಞಾನಯೋಗದಿಂದಾಗಲಿ ಯಾವುದಾದರೂ ಒಂದು ಮಾರ್ಗದಿಂದ ಅಥವಾ ಎಲ್ಲಾ 
ಮಾರ್ಗಗಳ ಸಂಯೋಗದಿಂದ ಆಗಲಿ ಸಾಧಿಸಿ ಮುಕ್ತರಾಗಿ. 
೪. ಇದೇ ಧರ್ಮದ ಸರ್ವಸ್ವ. 
೫. ಸಿದ್ಧಾಂತ, ನಂಬಿಕೆ, ಬಾಹ್ಮಾಚಾರ, ಪವಿತ್ರ ಗ್ರಂಥ, ದೇವಸ್ಥಾನ, ವಿಗ್ರಹ--ಇವೆಲ್ಲಾ 
ಗೌಣ. 
ಭಾರತದ ಚೇತನವು ಮಾನವಹಿತಕ್ಕೆ ನೀಡಿರಬಹುದಾದ ಕೊಡುಗೆಯನ್ನು ಕುರಿತು ಅಮೆರಿಕನ್‌ 
ಲೇಖಕ ವಿಲ್‌ ಡ್ಕುರೆಂಟ್‌ ತನ್ನ “ಸಂಸ್ಕೃತಿಯ ಚರಿತ್ರೆ' (ಸಂ. ೧, ೧೯೩೫, ಪು. ೬.೩೩)ಯಲ್ಲಿ 
ಹೀಗೆ ಬರೆಯುತ್ತಾರೆ : - 
ಹಿಮಾಲಯದಾಚೆಯಿಂದ ಭಾರತವು ನಮಗೆ ವ್ಯಾಕರಣ, ತರ್ಕ ತತ್ತ್ವಶಾಸ್ತ್ರ, ಕಥೆಗಳು 
ಸಮ್ಮೋಹನ ಕಲೆ ಚದುರಂಗ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಅಂಕಿಗಳು ಮತ್ತು ದಶಮಾಂಶ 
ಪದ್ಧತಿ ಮೊದಲಾದ ಸಂದಿಗ್ಧ ಕೊಡುಗೆಗಳನ್ನು ಕೊಟ್ಟಿದೆ ನಿಜ. ಆದರೆ ಇವೆಲ್ಲ ಭಾರತದ 
ಚೇತನದ ಸಾರವಲ್ಲ. ಮುಂದೆ ನಾವು ಈ ದೇಶದಿಂದ ಕಲಿಯಬೇಕಾಗಿರುವುದನ್ನು ಹೋಲಿಸಿದರೆ 
ಇವೆಲ್ಲ ಕ್ಷುದ್ರವಾದುವು.. ಆಕ್ರಮಣ, ದುರಭಿಮಾನ ದಾಳಿ ಇವುಗಳಿಗೆ ಪ್ರತಿಯಾಗಿ ಭಾರತವು 
ಪರಿಪಕ್ಚ ಮನಸ್ಸಿನ ಸಹನೆ ಮತ್ತು ಸೌಜನ್ಮ ಸಂವೇದಕ ಚೇತನದ ಶಾಂತಿ ಎಲ್ಲ ಜೀವಿಗಳ 
ಬಗ್ಗೆಯೂ ಪ್ರೀತಿ ಇವುಗಳನ್ನು ನಮಗೆ ಬೋಧಿಸಿದ 
೫. ಪಾಶ್ಚಾತೃ--ಯುದ್ಧಕ್ಕೆ ಮೊದಲು, ಅನಂತರ 
ಯುದ್ಧೋತ್ತರದ ಜಪಾನು ವಿಶ್ವಕುಟುಂಬದಲ್ಲಿ ತನ್ನ ಸ್ಥಾನವನ್ನೂ, ವಿಶ್ವಕ್ಕೆ ತನ್ನ ಕೊಡುಗೆ 
ಯನ್ನೂ ನಿಶ್ಚಯಿಸಿಕೊಳ್ಳಬೇಕಾಗಿದೆ. ವ್ಯಕ್ತಿಗಳಂತೆ ಹೊಸದಾಗಿ ಏಳುತ್ತಿರುವ ರಾಷ್ಟ್ರಗಳ ಮುಂದಿರುವ 
ಕ್ಲಿಷ್ಟ ಸಮಸ್ಯೆಗಳಲ್ಲಿ ಒಂದು, ಅವುಗಳ ಆಧ್ಯಾತ್ಮಿಕ ಶಕ್ತಿಗಳು ಅಮಿತವಾಗಿರುವಾಗ ಅವನ್ನು ಬಳಸಿ 
ಕೊಳ್ಳುವುದು ಹೇಗೆ ಎಂಬುದು. ಹದಿನೈದನೆಯ ಶತಮಾನದ ನಂತರ ಯುರೋಪು ಈ ಶಕ್ತಿ 
ಯನ್ನು ವಿಜ್ಞಾನ, ಮಾನವೀಯತೆಗಳಂಥ ರಚನಾತ್ಮಕ ಕೆಲಸಗಳಿಗೆ ಬಳಸಿದುದು ಮಾತ್ರವಲ್ಲದೆ 
ದುರ್ಬಲ ರಾಷ್ಟ್ರಗಳೊಂದಿಗೆ ಘರ್ಷಣೆಯಲ್ಲಿಯೂ ಬಳಿಸಿತು. ಇದು ಸಾರ್ವಭೌಮ ಆಡಳಿತ, 
ವಸಾಹತು ವ್ಯವಸ್ಥೆ, ಯುದ್ಧ ಮೊದಲಾದ ರೂಪಗಳನ್ನು ತಳೆಯಿತು. ಯುದ್ಧವು ತನ್ನ ಹಿಡಿತಕ್ಕೆ 
ಸಿಕ್ಕವರಿಗೆ ಸಂಕಟವನ್ನು ತಂದಿತು ; ಕಡೆಗೆ ಇದು ಯೂರೋಪಿನ ರಾಷ್ಟ್ರಗಳ ಮೇಲೆಯೇ ತಿರುಗಿ 
ಬಿದ್ದಿತು. ಎರಡು ವಿಶ್ವಸಮರಗಳು ಈ ವಿಧಾನದಿಂದಾಗಿ ತಮ್ಮ ಮೇಲೆಯೇ ಸಿಡಿದು ಬಿದ್ದುವು. 
ಯೂರೋಪು ತನ್ನ ಈ ದೋಷವನ್ನು ಅರಿತುಕೊಂಡಿದೆ ; ಅದರಿಂದ ಬಹುದೂರ ಹಿಂದಿರುಗಿದೆ ; 
ಇದಕ್ಕೆ ಕಾರಣ ಆಕ್ರಮಿತ ದೇಶಗಳಲ್ಲಿ ತೋರಿಕೊಂಡ ಸ್ವಾತಂತ್ರ್ಯ ಆಂದೋಳನಗಳೂ ಹೌದು. 
ಹಿಂದುಳಿದ ರಾಷ್ಟ್ರಗಳಿಗೆ ಔದ್ಯಮಿಕವಾಗಿ, ಆರ್ಥಿಕವಾಗಿ ನೆರವಾಗುವ ಅಂತರರಾಷ್ಟ್ರೀಯ ಆಂದೋಳನ 
ದಲ್ಲಿಯೂ ಯೂರೋಪು ಭಾಗವಹಿಸಿದೆ. ಆರ್ಥಿಕ ಕ್ಷೇತ್ರದಲ್ಲಿ ನೆರವು ಸಹಕಾರ ಈ ವಿಧಾನದಿಂದ 
ವಿಶ್ವದ ಭವಿಷ್ಯ ಉತ್ತಮವಾಗುವ ಭರವಸೆಯಿದೆ ; ಇದನ್ನು ಶೈಕ್ಷಣಿಕ ಮತ್ತು ಸಾಂಸ್ಕುತಿಕ ಕ್ಷೇತ್ರ 
ಗಳಲ್ಲಿ ಯುನೆಸ್ಕೋ ಕೈಗೊಂಡಿರುವ ಕೆಲಸಗಳು ಬಲಗೊಳಿಸಿದೆ. ಯುಎನ್‌ಓ, ತನ್ನ ಅನಿಶ್ಚಯತೆ- 
ಸ್‌ ಇವುಗಳಿದ್ದರೂ, ಸೂಯೆಜ್‌ ಪ ಸಂಗ ನಡೆದಂತೆ ಆಕ್ಕಮಚ ರಾಸ 
ತಡೆಗಟ್ಟುವುದರ ಮಸರ ಜೂ ಹಾರ 


೨ 83 0 3 103 07 ಚೌ ಸ ಇಫಂ ಅ ಸ ಚಚಾ,ಉೂ ಥಾ Re EE A Se ಕ ಬದ ಬ ಡು? 


೨೪೮ ಪರಿವರ್ತನಶೀಲ ಸಮಾಜಕ್ಕೆ 2 ೌಶ್ವತ ಮೌಲಗಳ್ಸ 

ಅಂತರರಾಷ್ಟ್ರೀಯ ರಾಜಕೀಯ, ಆರ್ಥಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಕ್ಲಿ ತ್ರಗಳಲ್ಲಿ 
ವಿಪುಲವಾದ ರಚನಾತ್ಮಕ ಕೆಲಸದ ಅವಕಾಶವಿದೆ. ಕಾರ್ಯಶೀಲರಾದ ಯಾವುದಾದರೂ ರಾಷ್ಟ್ರವು 
ತನ್ನ ಹೆಚ್ಚಿನ ಶಕ್ತಿಯನ್ನು ಇಲ್ಲಿ ಇಡೀ ಮಾನವ ಕಲ್ಕಾಣಕ್ಕಾಗಿ ವಿನಿಯೋಗಿಸಬಹುದು. 
೬. ಜಪಾನ್‌ : ಯುದ್ಧಪೂರ್ವ ಮತ್ತು ಯುದ್ಧೋತ್ತರ 

ಕಳೆದ ಶತಮಾನದ ಅಂತ್ಯ ಭಾಗದಲ್ಲಿ ಇದ್ಯಕ್ಕಿದ್ದಂತೆ ಜಪಾನು ಆಧುನಿಕ ರಾಷ್ಟ್ರವಾಗಿ ಮುಂದೆ 
ಬಂದುದು ಆಧುನಿಕ ಭಾರತಕ್ಕೆ ಸ್ಫೂರ್ತಿಯ ಆಕರವಾಯಿತು. ಆದರೆ ಜಪಾನು ಪಾಶ್ಚಾತ್ಮ ವಸಾಹತು 
ರಾಷ್ಟ್ರಗಳನ್ನನುಸರಿಸಿ ಸಾಮ್ರಾಜ್ಯಶಾಹಿಯಾಗುವ ಪ್ರವೃತ್ತಿಯನ್ನು ಕಂಡು ಭಾರತಕ್ಕೆ ಆಶ್ಚರ್ಯವೂ 
ಖೇದವೂ ಆದುವು. ಇದು ದೊಡ್ಡ ದುರಂತ. ಜಪಾನೀ ಜನರ ಚೇತನದಲ್ಲಿರುವ ಸೌಂದರ್ಯ 
ಮತ್ತು ಸೌಜನ್ಯಗಳಿಗಾಗಿ ಭಾರತವು ಬಹುಹಿಂದೆಯೇ ಮಾರು ಹೋಗಿದ್ದಿತು. ಜಪಾನಿನ ಸಾಮ್ರಾಜ್ಯ 
ಶಾಹೀ ಪ್ರವೃತ್ತಿ ಅದರ ಜೀವನದಲ್ಲಿದ್ದ ಸೌಂದರ್ಯವನ್ನು ಕೆಡಿಸುವಂಥದು. ಈ ಸುಂದರ ದೇಶದಲ್ಲಿ 
ಬುದ್ಧಿವಂತರಾದ, ಪ್ರತಿಭಾವಂತರಾದ ಜನ, ಸೌಂದರ್ಯ, ವ್ಯವಸ್ಥೆ, ಸೌಜನ್ಯ, ಸೌಶೀಲ್ಕಗಳನ್ನು 
ಪ್ರೀತಿಸುವವರು ಹೀಗೆ ದುರಭಿಮಾನದಿಂದ, ಯುದ್ಧಕ್ಕೆ, ಹಿಂಸೆಗೆ ತೊಡಗುವುದು ತೀರ ಅಪ್ರಾಕೃತ. 
ರಾಷ್ಟ್ರೀಯ ಚೇತನದಲ್ಲಿ ಇದರ ಆವೇಶವಾದ ಅನತಿಕಾಲದಲ್ಲಿ ಅದರ ಹಾವಳಿ ನೆರೆರಾಷ್ಟ್ರಗಳಿಗೆ 
ಮುಟ್ಟಿತು ; ಕಡೆಗೆ ಜಪಾನಿಗೂ ತಾಕಿತು. ಮನುಷ್ಯನ ನೀಚ ಪ್ರವೃತ್ತಿಗಳೊಂದಿಗೆ ಆಡಿದ ಈ ಆಟ, 
ಅದರಿಂದ ಜಗತ್ತಿನಲ್ಲಿ ಶಾಂತಿ, ಸಹಕಾರ ಮೂಡಿಸುವಂಥ ಶಕ್ತಿಗಳು ಬೆಳೆಯುವುದಾದರೆ, ಒಳ್ಳೆಯ 
ಅನುಭವವೆಂದೇ ಹೇಳಬಹುದು. ಹಿರೋಶಿಮಾದ ಮೇಲೆ ನಡೆದ ಅಣುದಾಳಿ ಈ ರಾಷ್ಟ್ರೀಯ 
ನಿರ್ಧಾರದ ಸಂಕೇತವಾಗಿರಲಿ. ಅದರ ಶಾಂತಿ ಸ್ಮಾರಕ ಸಮಾಧಿಯ ಮೇಲಿರುವ ಹೃದ್ಯವಾದ “ಇಲ್ಲಿ 
ಶಾಂತಿಯಿಂದಿರಿ ; ಮತ್ತೊಮ್ಮೆ ನಾವು ಈ ತಪ್ಪನ್ನು ಮಾಡುವುದಿಲ್ಲ” ಎಂಬ ಬರಹ ನಮ್ಮೆಲ್ಲ 
ತಲೆಮಾರುಗಳ ಮಕ್ಕಳ ಹೃದಯಲ್ಲಿಯೂ ಮೂಡಲಿ ; ಅವರು ಶಾಂತಿ, ಸಹನೆ, ಸಹಕಾರಗಳಿಗೆ 
ಕಂಕಣ ಬದ್ಧರಾಗಿರುವಂತೆ ಪ್ರೇರೇಪಿಸಲಿ. y 
೭. ಉಪಸಂಹಾರ : ಯುದ್ಧೊ ತ್ತರ ಜಪಾನಿನ ಭವ್ಯ ಪಾತ್ರ 

ಇಂದು ಜಪಾನಿಗೆ ಭವ್ಯವಾದ ದಾರಿಯಿದು ; ಹಿಂಸೆಯ, ಯುದ್ಧದ ಭವ್ಯತೆಯಂತೆ ಮಡಿಯುವ 
ಭವ್ಯತೆಯಲ್ಲ ಇದು. ಬಹು ಹಿಂದೆಯೇ ಭಾರತವು ಈ ದಾರಿಯನ್ನು ಹಿಡಿಯಿತು ; ಹನ್ನೊಂದು 
ವರ್ಷಗಳ ಹಿಂದೆ ರಾಜಕೀಯ ದಾಸ್ಯದಿಂದ ವಿಮುಕ್ತವಾಗುವಾಗ ಇದೇ ದಾರಿಯಲ್ಲಿ ನಡೆಯಲು ಮತ್ತೆ 
ನಿರ್ಧರಿಸಿತು. ಶಾಂತಿಯ ಭವ್ಯತೆ ಮತ್ತು ವಿಜಯ ಯುದ್ಧದವುಗಳಿಗಿಂತಲೂ ದೊಡ್ಡದು, ಹೆಚ್ಚು 
ಶುಚಿಯಾದುದು. ಜಗತ್ತಿನಲ್ಲಿ ಈಗಾಗಲೇ ಬೇಕಾದಷ್ಟು ಕಪ್ಪ ಕೋಟಲೆಯಿದೆ ; ರಾಷ್ಟ್ರವು ತನ್ನ 
ಸಂವಿಧಾನದಿಂದಲೂ ಕೆಲಸಗಳಿಂದಲೂ ಇದನ್ನು ಇನ್ನಷ್ಟು ಹೆಚ್ಚಿ ಸಲೇಕೆ? ಇಂದು ರಾಷ್ಟ್ರದ ಅಥವಾ 
ಜನರ ಹಿರಿಮೆಯನ್ನು ಅಳೆಯುವುದು ಜಗತಿನ ಜನರ ನದ ವ A 

ಹ ಶಿನ ಜನರ ನಡುವೆ ದುಃಖವನ್ನು ಕಡಿಮೆಮಾಡಿ ಸುಖವನ್ನು 

ಸರು ಹೇಗೆ, ಗ ಹೆಚ್ಚಿಸುವುದು ಎಂಬುದರಿಂದ. ಈ ದಾರಿಯಲ್ಲಿ ಭಾರತ 

ಸಿ ಜಪಾನು--ಎರಡೂ ತರುಣ, ಕ್ರಿಯಾಶೀಲ ರಾಷ್ಟ್ರಗಳು- ಒಟ್ಟಿಗೆ ಸಾಗಬಹುದು ; ಅದೇ 


ಬಗೆಯ ಸಂಕಲ್ಪವಿರುವ ಇತರ ರಾಷ್ಟ್ರಗಳೊಂದಿಗೆ ನಡಿ ಮತು 
ದು, ಆಧುನಿಕ ಜಗತ್ತಿನಲ್ಲಿ ಶಾಂತಿ ಮತ್ತು 


ಅನು : ಎಸ್‌. ಕೆ. ರಾಮಚಂದ್ರರಾವ್‌ 


CC-0. Jangamwadi Math Collection. Digitized by eGangotri 


ಕ 


೧೩ 


ಮಹಾತ್ಮಾ ಗಾಂಧಿಯವರ ಕೊಡುಗೆ* 


೧. ಪ್ರಸ್ತಾವನೆ 

ಮಹಾತ್ಮಾಗಾಂಧಿಯವರ ಹಿರಿಮೆಯನ್ನು ನೆನೆದು, ಅವರಿಗೆ ನಮ್ಮ ಭಕ್ತಿಪೂರ್ವಕ ಶ್ರದ್ಧಾಂಜಲಿ 
ಯನ್ನರ್ಪಿಸಲು ನಾವು ಈ ಮಠದ ಆವರಣದಲ್ಲಿ ಈ ಸಂಜೆ ನೆರೆದಿರುವುದು ನಮಗೆಲ ಸಂತೋಷಕರ 
ವಾದ ಸಂದರ್ಭ. ಅವರು ತೀರಿಕೊಂಡು ಇಂದಿಗೆ ಹದಿನಾರು ದಿನಗಳಾದುವು ; ಈ ವರ್ಷಗಳು 
ರಾಷ್ಟ್ರೀಯ ಮತ್ತು ಅಂತರರಾಷ್ಟ್ರೀಯ ಶೋಕದಿನಗಳೇ ಆಗಿವೆ. ಹಿಂದೆಂದೂ ಇತಿಹಾಸದಲ್ಲಿ ಒಬ್ಬ 
ವ್ಯಕ್ತಿಯ ನಿಧನದಿಂದ ಇಷ್ಟು ಮಹತ್ಛಮಾಣದಲ್ಲಿ ಶೋಕ ಆಗಿರಲಿಲ್ಲ. ಭಾರತದಲ್ಲಿಯೂ ಹೊರ 
ದೇಶಗಳಲ್ಲಿಯೂ ಮಿಲಿಯಗಟ್ಟಲೆ ಜನರಿಂದ ಗಾಂಧೀಜಿಯವರ ನಿಧನದಿಂದ ಒದಗಿದ ಪ್ರತಿಕ್ರಿಯೆ, 
ಆ ಮಹಾವ್ಯಕ್ತಿಯು ತಮ್ಮ ೭೯ ವರ್ಷಗಳ ಪೂರ್ಣಜೀವನದಲ್ಲಿ ಅಭಿವ್ಯಕ್ತಿಗೊಳಿಸಲೆತ್ನಿಸಿದ ಶಾಶ್ವತ 
ಆಧ್ಯಾತ್ಮಿಕ ಮತ್ತು ನೈತಿಕ ಮೌಲ್ಯಗಳ ಬಗ್ಗೆ ಈ ಕಾಲದ ಗಂಡಸರಲ್ಲಿಯೂ ಹೆಂಗಸರಲ್ಲಿಯೂ 
ಇರುವ ಹೃದಯದ ಮಹಾ ಬಯಕೆಯ ಕಲ್ಪನೆಯನ್ನು ಸ್ಪಷ್ಟಪಡಿಸುತ್ತದೆ. ಮಹಾತ್ಮಾ ಗಾಂಧಿಯವರ 
ಜೀವನ ಮತ್ತು ಚಾರಿತ್ರ್ಯದ ಉದಾತ್ತತೆಯ ಬಗ್ಗೆ ಜಾಗತಿಕ ಅನುಮೋದನೆಯ ರೂಪ, ಮನುಷ್ಯನ 
ಹೃದಯ ಸರಿಯಾಗಿದೆ ಮತ್ತು ಈ ಯುಗದ ಸಂಶಯಾತ್ಮಕ ನಿರಾಸಕ್ತಿಯು ಹರಡುತ್ತಿರುವಾಗ 
ಅದರ ವಿರುದ್ಧ ಅದು ನಿಲ್ಲಬಲ್ಲುದು, ಮೌಲಿಕವಾದ ಮಹಾತ್ಮ ಮತ್ತು ವಿಶ್ವವ್ಯಾಪಿಯಾದ ಕರುಣೆ 
ಇವನ್ನು ಸಂತೋಷಭರಿತವಾದ ಆಶೆಯಿಂದ ಎದುರುನೋಡಬಲ್ಲುದು ಎಂಬುದನ್ನು ಕುರಿತು 
ಮನುಷ್ಯನ ಹೃದಯದಲ್ಲಿರುವ ಶ್ರದ್ಧೆಯನ್ನು ಬಲಪಡಿಸುತ್ತದೆ. 


೨. ಶೋಕದ ನಂತರ ಗಂಭೀರ ಚಿಂತನೆ ಬರಬೇಕು 


ರಾಷ್ಟ್ರವು ಶೋಕಪಟ್ಟಿದೆ, ಶೋಕಪಡುವಾಗ ಸ್ವಲ್ಪಮಟ್ಟಿಗೆ ಹೃದಯಶೋಧನೆಯನ್ನೂ 
ಮಾಡಿಕೊಂಡಿದೆ. ದಿಟವಾಗಿ ದೊಡ್ಡ ವ್ಯಕ್ತಿಗಳು ತಮ್ಮ ಜೀವನದಿಂದ ಹೇಗೋ ಹಾಗೆಯೇ ತಮ್ಮ 
ಮರಣದಿಂದಲೂ ಜಗತ್ತಿಗೆ ಉಪಕಾರ ಮಾಡುತ್ತಾರೆ. ಗಾಂಧೀಜಿಯ ಮರಣದಿಂದಾಗಿ, ಭಾರತ 
ರಾಷ್ಟ್ರದ ಆದ್ಮಂತವೂ ಒಂದೇ ಸಮನೆ ಹರಡುತ್ತಿದ್ದ ಜಾತೀಯತೆಯ ವಿಷದ ವಿರುದ್ಧ ಅಪ್ರೀತಿ 
ಉಂಟಾಗಿದೆ, ಈಗ ಭಾರತ ಪಾಕಿಸ್ತಾನಗಳೆಂದು ಇಬ್ಬಾಗವಾಗಿರುವ ರಾಷ್ಟ್ರಕ್ಕೆ ಕರ್ತವ್ಯದ ಮತ್ತು 
ಜವಾಬ್ದಾರಿಯ ಕಲ್ಪನೆ ಒದಗಿದೆ. ನಮ್ಮ ದೇಶದ ಜನರಿಗೆ ಪುನರಾಲೋಚನೆ ಮಾಡುವ, ಈ 
_——ಿ 

* ೧೯೪೮ರ ಜನವರಿ ೨೦ರಂದು ದೆಹಲಿಯಲ್ಲಿ ಕೊಲೆಗೀಡಾದ ಮಹಾತ್ಮಾಗಾಂಧಿಯವರ ಸ್ಮರಣಾರ್ಥ 
ನದ ಕರಾಚಿ ರಾಮಕೃಷ್ಣ ಮಠ ಮತ್ತು ಮಿಸಸ್ನಿನಲ್ಲಿ ಜರುಗಿದ ಸಾರ್ವಜನಿಕ ಸಭೆಯಲ್ಲಿ ಮಾಡಿದ 


CC-0. Jangamwadi Math Collection. Digitized by eGangotri 


೨೫೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ದಿವಂಗತ ಮಹಾನಾಯಕ ನಮಗೆ ಬಿಟ್ಟುಹೋಗಿರುವ ಸಂಪತ್ತಿನ ಸ್ವಭಾವವ್ಯಾಪ್ತಿ ಗಳನ್ನು ಮತ್ತೆ 
ಅಳೆಯುವ ಅಗತ್ಯವಿದೆ. ಹರಿದು ಹಂಚಿಹೋಗಿರುವ ನಮ್ಮ ಭಾವನೆಗಳನ್ನೂ ನಿರ್ಣಯಗಳ 
ಒಂದೆಡೆ ಆಯ್ದುಕೊಂಡು, ಜರೂರಾದ ರಾಷ್ಟ್ರಸಮಸ್ಯೆಗಳನ್ನು ಇರವಿನ ಆಕಡೆ ಸಾಗಿಹೋಗಿರುವ 
ವ್ಯಕ್ತಿಯ ಆದರ್ಶ ಮತ್ತು ದರ್ಶನಗಳ ಬೆಳಕಿನಲ್ಲಿ ಕಾಣಬೇಕಾಗಿದೆ. ಶೋಕದ ದಿನಗಳು ಕಳೆದುವು ; 

`` ಈಗಿನಿಂದ ವೈಯಕ್ತಿಕ ಮತ್ತು ಸಾಮುದಾಯಿಕ ಗಂಭೀರ ಪ್ರಯತ್ನದ ದಿನಗಳು ಆರಂಭವಾಗಬೇಕು. 


೩. ದುರಂತ-ನಿರಾತೆಯ ಪರಿಶೀಲನೆ 
ಕಳೆದ ಕೆಲವು ದಿನಗಳಿಂದ, ಹಲವಾರು ನಾಯಕರು ತಮ್ಮ ಭಾಷಣಗಳಲ್ಲಿ ಮಹಾತ್ಮಾಗಾಂಧಿ 
ಯಂಥ ಉನ್ನತ ಮಟ್ಟದ ವ್ಯಕ್ತಿಯನ್ನು ತಮ್ಮಲ್ಲಿ ಒಬ್ಬ ಕೊಲೆ ಮಾಡಿದ ಹೇಯಕೃತ್ಯ ಇಡೀ 
ರಾಷ್ಟ್ರಕ್ಕೆ ಅಪಮಾನವೆಂಬ ಭಾವನೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕೆಲವರಂತೂ ಈ ಪಾಪವು 
ಎಂದೆಂದಿಗೂ ಇದ್ದು ಅನಂತಕಾಲದವರೆಗೆ ಭಾರತ ದೇಶವನ್ನೂ ಭಾರತದ ಜನರನ್ನೂ ನಾಚಿಕೆಗೆ 
ಈಡುಮಾಡುವುದೆಂದು ಹೇಳುತ್ತಾರೆ. ಇದು ಗೀತೆಯು ಹೇಳುವಂತೆ "ವಿಷಾದದಿಂದ ಕಲುಷಿತವಾದ 
ನಿರ್ಣಯ' ಎಂದು ನನ್ನ ಅಭಿಪ್ರಾಯ. ಇದು ಸಮಸ್ಯೆಯನ್ನು ಪರಿಶೀಲಿಸುವ ಒಂದು ಬಗೆ-- 
ಶೋಕಪೂರಿತವಾದ ಶೋಚನೀಯವಾದ ಬಗೆ. ಇದು ವಸ್ತುಸ್ಥಿತಿಯ ತೀರ ಸಣ್ಣವ್ಯಾಪ್ತಿಯ ಮೇಲೆ 
ಗಮನವನ್ನು ಕೇಂದ್ರೀಕರಿಸಿ, ಅಪರಿಹಾರ್ಯವಾದ ರಾಷ್ಟ್ರ ಪಾಪ ಮತ್ತು ರಾಷ್ಟ್ರದ ನಾಚಿಕೆಯ 
ಪಾಠವನ್ನು ಕಾಣುತ್ತದೆ ; ಸಮಸ್ಯೆಯನ್ನು ಇನ್ನೊಂದು ದೃಷ್ಟಿಯಿಂದ ಕಾಣಬಹುದೆಂದು ನಾನು ಈ 
ದಿನ ಹೇಳಬಯಸುತ್ತೇನೆ--ವಸ್ತುಸ್ಥಿತಿಯ ಅತ್ಯಂತ ಉದಾರ ವ್ಯಾಪ್ತಿಯನ್ನು ಗಮನಕ್ಕೆ ತಂದುಕೊಂಡು 
ಈ ಕಾಲಕ್ಕೆ ಶ್ರದ್ಧೆ ಮತ್ತು ಧೈರ್ಯಗಳ ಪಾಠವನ್ನೂ ಕಲಿಯಬೇಕೆಂಬುದು ಈ ದೃಷ್ಟಿ. 
ಗಾಂಧೀಜಿಯವರ ಸಾವಿನ ಬಗೆಯೂ ಪರಿಸ್ಥಿತಿಯೂ ಅಸದೃಶವಾದ ದುರಂತವನ್ನಾಗಿಸಿವೆ 

ಯೆಂಬುದನ್ನು ಅಲ್ಲಗಳೆಯುವಂತಿಲ್ಲ. ಅವರು ಸ್ವಾಭಾವಿಕವಾಗಿ ಸತ್ತಿದ್ದರೂ ಅದು ರಾಷ್ಟ್ರೀಯ 
'ದುರಂತವಾಗುತ್ತಿತ್ತು. ಈ ವಿಚಾರವಾಗಿ ಅದ್ಭುತ ಪ್ರಮಾಣದ ದುರಂತವು ಉಂಟಾಗಿರುವುದು ಆ 
ಸಾವಿನ ವೈಪರೀತ್ಯದಿಂದ, ಅಸ್ವಾಭಾವಿಕತೆಯಿಂದ- ಸೌಜನ್ಯ ಮತ್ತು ಪ್ರೇಮಗಳ ಮೂರ್ತಿಯಾಗಿದ್ದು 
ಅಜಾತ ಶತ್ರುವಾಗಿದ್ದ ಆತನನ್ನು ಕೊಲೆಗಾರನೊಬ್ಬ ಕೊಂದದ್ದು. ಇಂಥ ಸಂದರ್ಭಗಳಲ್ಲೆಲ್ಲ ಕೊಲೆ 
ಗಾರನು ವೀರನ ಪಾತ್ರವನ್ನು ನಿರ್ವಹಿಸುತ್ತಾನೆ ; ಆದರೆ ಈ ಸಂದರ್ಭದಲ್ಲಿ ್ಲಿ, ಇಡೀ ಪ್ರಸಂಗವು, 
ಪ್ರಾರ್ಥನಾ ಮಂದಿರಕ್ಕೆ ಸೌಜನ್ಮಮೂರ್ತಿಯಾದ ಸಾಧುವಾದ ಗಾಂಧೀಜಿ ಯಾವ ಬಗೆಯ 
ರಕ್ಷಣೆಯೂ ಇಲ್ಲದೆ ಬಂದುದರಿಂದ ಹಿಡಿದು ಕೊಲೆಪಾತಕನು ನುಗ್ಗಿ ಬಂದು ತೀರ ಹತ್ತಿರದಿಂದ 
ನಮಸ್ಕಾರ ಮಾಡುವಂತೆ ನಟಿಸಿ ಗುಂಡಿಟ್ಟು ಕೊಂದುದು ಪ್ರಪಂಚದಲ್ಲೆಲ್ಲ ಇದು ತೀರ ಕ್ಷುದ್ರ, 
ಅಂಜುಗುಳಿಯ ಕೊಲೆಯನ್ನಾಗಿಸುತ್ತದೆ. ಪ್ರಪಂಚದ ಹಲವಾರು ಕಡೆ ಸೈನ್ಯ ಮತ್ತು ಪೋಲೀಸರಿಂದ 
ಸಂರಕ್ಷಿಸಲ್ಪಟ್ಟ ಎಲ್ಲ ಬಗೆಯ ಮುಂಜಾಗರೂಕತೆಯಿಂದ ಕಾಯಲ್ಬಟ್ಟ ನಾಯಕರನ್ನು 
ಸಾಯಿಸಿದ್ದಾರೆ. ಎಷ್ಟೇ ರಕ್ಷಣೆಯಿದ್ದರೂ ಸಂಕಲ್ಪವೊಂದಿದ್ದರೆ ಯಾರು ಯಾರನ್ನಾದರೂ 
ದಾಳಿಮಾಡಬಹುದು, ಬಯ್ಯಬಹುದು, ಕೊಲೆ ಮಾಡಬಹುದು. ಆದುದರಿಂದ ಯಾರೋ ಒಬ್ಬ 
ಗೋಡ್ಸೆ ಮಹಾತ್ಮಾಗಾಂಧಿಯವರನ್ನು ಕೊಲೆ ಮಾಡಿದ ಪ್ರಸಂಗ ಆಶ್ಚರ್ಯಕರವಾದದ್ದಾಗಲೀ 
ವಿಶೇಷವಾಗಲೀ ಅಲ್ಲ ; ಅವರು ನಿರ್ಭಯರಾಗಿದ್ದರೂ ಮಗುವಿನಂತಿದ್ದರು, ಯಾರಾದರೂ ಅವರ 
ಬಳಿ ಹೋಗಬಹುದಾಗಿದ್ದಿತು. 

೪. ದುರಂತ-ಆಶಾದಾಯಕ ಪರಿಶೀಲನೆ 


ಆದರೆ ಕ್ರೌ ದುರಂತದಲ್ಲಿ ನನ್ನು ಅಸಾಜಾನನೆಗೆ/ ಕಾಶಣವಾಗುವೂಥ ಪ್ರಮುಖ ಲಕ್ಷಣ 


ಮಹಾತ್ಮಾ ಗಾಂಧಿಯವರ ಕೊಡುಗೆ ೨೫೧ 
ವೊಂದಿದೆ--ಇದು ದುರಂತವನ್ನು ಕುರಿತು ಸಾರ್ವಜನಿಕರಿಂದ ಬಂದ 

ದುಃಖದಿಂದಾಗಿ ಸಾಮಾನ್ಯವಾಗಿ ಎಲ್ಲರೂ ಮರೆತಿರುವ ಈ ವಿಚಾರಕ್ಕೆ ಸ ಇ 
ಬಯಸುತ್ತೇನೆ. ಕೊಲೆಪಾತಕನನ್ನು ಎಲ್ಲರೂ ತಪ್ಪಿತಸ್ಥನೆಂದು ಪರಿಗಣಿಸಿರುವುದು, ಮಿಲಿಯಗಟ್ಟಳೆ 
ಜನರು ಈ ದೇಶದಲ್ಲಿಯೂ ಮತ್ತು ಪರದೇಶಗಳಲ್ಲಿಯೂ ಈ ಮಹಾನಾಯಕನಗೆ ನಿಷ್ಠೆಯಿಂದ 
ನಡೆದುಕೊಂಡು, ಅವನ ಮಾರ್ಗದರ್ಶನದಲ್ಲಿ ನಡೆದುಕೊಳ್ಳುವಂತೆ ನಿರ್ಣಯ ಮಾಡಿರುವುದು, 
ಗಾಂಧೀಜಿ ತಮ್ಮ ಸಾರ್ಥಕ ಜೀವನವು ಎಷ್ಟೋ ಅಷ್ಟೇ ಸಾರ್ಥಕ ಮರಣದಿಂದ ಮಾನವ ಕೋಟಿಗೆ 
ಬಿಟ್ಟಿರುವ ಅಮೌಲ್ಯವಾದ ಆಶಾಭಾವನೆ, ಸಂತೋಷ ಭಾವನೆಗಳ ಕೊಡುಗೆಯಾಗಿದೆ. ನಮ 
ರಾಷ್ಟ್ರದ ವೃಸನಪೂರಿತ ಮನಸ್ಸು ಮತ್ತು ಮುಖದ ಮೇಲೆ ಈಗಾಗಲೇ ಅವರ ಅಂತಿಮ ಸೇವೆಯ 
ಪುಣ್ಯ ಪ್ರಭಾವ ಕಾಣತೊಡಗಿದೆ. 


೫. ದುರಂತ-ಜೀಸಸ್‌ ಮತ್ತು ಗಾಂಧಿ 


ಗಾಂಧೀಜಿಯವರ ಜೀವಮಾನದಲ್ಲಿಯೇ ಅವರನ್ನು ಜಗತ್ತು ಸತ್ಕರಿಸಿತು, ಗೌರವಿಸಿತು, 
ಪ್ರೀತಿಸಿತು ; ಅವರು ಕಾಲವಾದ ಮೇಲೆ ಇನ್ನೂ ಸಾವಿರಪಟ್ಟು ಹೆಚ್ಚಾಗಿ ಸತ್ಕರಿಸುತ್ತದೆ, ಗೌರವಿಸು 
ತ್ತದೆ, ಪ್ರೀತಿಸುತ್ತದೆ. ಚರಿತ್ರೆಯಲ್ಲಿ ಇದು ಅಪೂರ್ವವಾದ ಸಂಗತಿ. ದಿಟವಾಗಿ, ಇಂಥ ಇನ್ನೊಂದು 
ಸಂಗತಿಯೇ ಇಲ್ಲ. ರಾಷ್ಟ್ರೀಯ ಪಾಪ ಎಂದವರ ಮನಸ್ಸಿನಲ್ಲಿ ಯೇಸುವನ್ನು ಶಿಲುಬೆಗೇರಿಸಿದುದು 
ಇರಬಹುದು. ಯೇಸುವಿನ ವಿಚಾರದಲ್ಲಿ, ಕಡೆಗಾಲದಲ್ಲಿ ಅವನನ್ನು ನಿರಾಕರಿಸಿದ ಅವನ ಹನ್ನೊಂದು 
ಮಂದಿ ಶಿಷ್ಕರನ್ನೂ ಕಡೆಯವರೆಗೂ ಅವನನ್ನು ಅನುಸರಿಸಿದ ಕೆಲವೇ ಜನರನ್ನೂ ಬಿಟ್ಟು, 
ಉಳಿದವರು ಅವನನ್ನು ದುರ್ಬಲನೆಂದೂ, ಅನಪೇಕ್ಷಿತ ವ್ಯಕ್ತಿಯೆಂದೂ, ಶಕ್ಕುಗಾರನೆಂದೂ ಈ 
ಸಾವಿಗೆ ಅರ್ಹನೆಂದೂ ಬಗೆದಿದ್ದರು ; ಅವನ ಸಾವಿಗಾಗಿ ದುಃಖಪಟ್ಟವರು ಕೇವಲ ಕೆಲವೇ ಮಂದಿ 
ಅದೂ ಗುಟ್ಟಾಗಿ ಅವರು ಶೋಕಿಸಿದರು. ಆದರೆ ಇದೇನು ಯೇಸುವಿನ ಹಿರಿಮೆಗಾಗಲೀ, ಅವನ 
ಸಂದೇಶದ ಸತ್ಯಕ್ಕಾಗಲೀ, ಅಥವಾ ಕೆಲ್ವರಿಯಲ್ಲಿ ನಡೆದ ಮಹಾದುರಂತದಿಂದ ಮುಂದೆ ಒದಗಿದ 
ಸಾರ್ಥಕತೆಗಾಗಲೀ ಅಡ್ಡಿ ಬರಲಿಲ್ಲ. ಆದರೆ ಗಾಂಧೀಜಿಯವರ ವಿಚಾರದಲ್ಲಿ, ಈ ಹೀನ ಕೃತ್ಯವನ್ನು 
ಮೊದಲೇ ವ್ಯವಸ್ಥೆ ಮಾಡಿಕೊಂಡು ಅನಂತರ ಅನುಮೋದಿಸಿದ ಸಣ್ಣ ಆಯೋಗ್ಯ ಗುಂಪಿನ 
ಸದಸ್ಯರನ್ನು ಬಿಟ್ಟರೆ ಭಾರತದಲ್ಲಿಯೂ ಹೊರಗಡೆಯೂ ಇಡೀ ಮಾನವ ಕೋಟಿ ಅವರ ನಿಧನವನ್ನು 
ವೈಯಕ್ತಿಕ ನಪ್ಪವೆಂದೂ ಮಾನವ ದೌರ್ಭಾಗ್ಯವೆಂದೂ ಪರಿಗಣಿಸಿತು. ಅಷ್ಟೇ ಅಲ್ಲ, "ರಾಷ್ಟ್ರಪಿತ'ನ 
ಕಳೇಬರಕ್ಕೆ ರಾಜಯೋಗ್ಯವಾದ ಬೀಳ್ಕೊಡುಗೆಯನ್ನು ಇಡೀ ಭಾರತ ಜನತೆ ಕೊಟ್ಟಿತು. 

ಹೊಸ ಒಡಂಬಡಿಕೆಯ ಸುವಾರ್ತೆಗಳು ಕಡೆಯ ಅಧ್ಯಾಯಗಳಲ್ಲಿ ಯೇಸುವಿನ ದುರಂತವನ್ನು 
ಬಣ್ಣಿಸುತ್ತವೆ. ರೋಮನ್‌ ಸೈನಿಕರು ಅವನ ಶಿಷ್ಕರಲ್ಲಿ ಒಬ್ಬನಾದ ಜೂಡಾಸ್‌ನ ನೆರವಿನಿಂದ 
ಅವನನ್ನು ಸೆರೆಹಿಡಿದುದರಿಂದ ಆರಂಭವಾಗುತ್ತದೆ, ಅಲ್ಲಿಂದ ಮುಂದೆ ನಿಗೂಢವಾದ ಉದ್ವೇಗದಿಂದ 
ಮುಂದುವರಿಯುತ್ತದೆ. ಯೇಸುವನ್ನು ಜನ ಹಳಿದರು; ಅವನ ಕಪಾಳಕ್ಕೆ ಹೊಡೆದರು, ಅವನು ತನ್ನ 
ಶಿಲುಬೆಯನ್ನು ತಾನೇ ಹೊರುವಂತೆ ಮಾಡಿದರು, ಮುಳ್ಳಿನ ಕಿರೀಟವನ್ನು ಅವನ ತಲೆಯ 
ಮೇಲಿಟ್ಟರು. ಅವನ ಶಿಷ್ಕರೇ, ಸ್ವಾರ್ಥಭೀತಿಯಿಂದ ಅವನನ್ನು ನಿರಾಕರಿಸಿ ಕಡೆಯ ಗಳಿಗೆಯಲ್ಲಿ, 
ಅವನ ಕೈಬಿಟ್ಟಾಗ ನಾಟಕ ಶೋಕಭರಿತವಾಗುತ್ತದೆ ; ಕೆಲ್ವರಿಯಲ್ಲಿ ದುರಂತ ಕೊನೆಯ ಘಟ್ಟವನ್ನು 
ಮುಟ್ಟಿದಾಗ ಅವನ ಕೆಲವೇ ನಿಷ್ಠಾವಂತ ಅನುಯಾಯಿಗಳಿಗೆ ನಿರಾಶೆ, ಕಗ್ಗತ್ತಲೆ ಕವಿಯುತ್ತದೆ. 
ಪ್ರಸ್ತುತ ದುರಂತದೊಂದಿಗೆ ಇದನ್ನು ಹೋಲಿಸುವುದು ಅರ್ಥವತ್ತಾಗುತ್ತದೆ; ಮೊದಲಿನಿಂದ ಕಡೆಯ 
ವರೆಗೂ ಎಲ್ಲವೂಾಲ್ಲಿ ಅಷ್ಣಉಬದಲಾಗಿದೂದುರಂತವಾಸ್ರ ನತರ ನಿನ್ನೆಯ ಮೊತು ಹೆಚಾದುವು 


ನಿರಾಶೆ ಕವಿದುದು ಶ್ರದ್ಧೆಯುಳ್ಳ ಮಹಾಜನತೆಗಲ್ಲ, ಕೊಲೆಪಾತಕರ ಸಣ್ಣ ಗುಂಪಿಗಷ್ಟೆ. ಗಾಂಧೀಜಿಯ 
ಇತ್ತೀಚಿನ ಸಂವಿಧಾನಗಳ ಬಗ್ಗೆ ಟೀಕಿಸುತ್ತಿದ್ದವರೂ ಸಂದೇಹಪಡುತ್ತಿದ್ದವರೂ, ದುರಂತವಾದ 
ಮೇಲೆ, ಗಾಂಧೀಜಿಯ ವ್ಯಕ್ತಿತ್ವವು ದೇಶಕ್ಕೆ ಒದಗಿಸಿದ್ದ ಶಕ್ತಿಗೆ ಮಾರುಹೋಗಿದ್ದಾರೆ. ಪ್ರಪಂಚದ 
ಒಂದಿನ ಅಥವಾ ಹಿಂದಿನ ಯಾವುದೇ ರಾಜಕೀಯ ನಾಯಕನ ವಿಚಾರಕ್ಕಿಂತ ಹೆಚ್ಚು ಸಾರ್ಥಕವಾಗಿ 


ಇಂದು ಇಡೀ ರಾಷ್ಟ್ರವು ಗಾಂಧೀಜಿಯೊಂದಿಗಿದೆ. 
೬. ಗಾಂಧೀಜಿ : ಅವರ ಚಾರಿತ್ರ್ಯ ಮತ್ತು ವ್ಯಕ್ತಿತ್ವ 
ಅವರು ತಮ್ಮ ಭಾವಪೂರಿತ ಭಾಷಣಗಳಲ್ಲಿ ಮತ್ತು ಜ್ವಲಂತ ನಿದರ್ಶನದಲ್ಲಿ ಯಾವ ಕೆಲವು 
ಮಹಾ ಆದರ್ಶಗಳನ್ನು ಜನರ ಮುಂದಿರಿಸಿದರೋ ಅವೆಲ್ಲ ಮುಂಬರುವ ದಶಕಗಳಲ್ಲಿ ತುಂಬ 
ಉಪಯೋಗಕ್ಕೆ ಬರುತ್ತವೆ. ಮಹಾತ್ಮಾಜಿಯವರ ಆ ಮುಖ್ಯ ಆದರ್ಶಗಳ ಮೇಲೆ ನಮ್ಮ 
ಗಮನವನ್ನು ಕೇಂದ್ರೀಕರಿಸುವುದು ಅಗತ್ಯ. ಅವರ ಶೈಕ್ಸಣಿಕ, ಧಾರ್ಮಿಕ, ಸಾಮಾಜಿಕ ಮತ್ತು 
ರಾಜಕೀಯ ಭಾವನೆಗಳ ಇಡೀ ವ್ಯಾಪ್ತಿಯನ್ನು ಒಂದು ಭಾಷಣದಲ್ಲಿರಲಿ ಒಂದು ಭಾಷಣಮಾಲೆ 
ಯಲ್ಲಾಗಲೀ ಸಂಪೂರ್ಣವಾಗಿ ವಿವರಿಸುವುದು ಯಾರಿಗಾದರೂ ತುಂಬ ಕಷ್ಟ. ಈ ಸಂಜೆ ನನ್ನ 
ಉದ್ದೇಶವೇನೆಂದರೆ ಗಾಂಧೀಜಿಯವರ ಚಾರಿತ್ರ್ಯ ಮತ್ತು ವ್ಯಕ್ತಿತ್ವದ ಒಂದು ಚಿತ್ರವನ್ನು ಒದಗಿಸು 
ವುದು, ಭೌತಿಕ ವಿವರವಾಗಿ ಈಗ ಏನು ಉಳಿದಿಲ್ಲವೋ ಆದರೆ ಆಧ್ಯಾತ್ಮಿಕ ಶಕ್ತಿಯಾಗಿ ಅಮರವೋ 
ಆ ಹಿರಿಮೆಯ ಗುಣವನ್ನು ಹೇಳುವುದು, ಈ ಯುಗದ ಜನರಿಗೆ ಆ ಹಿರಿಮೆಯು ಕಲಿಸುವ 
ಪಾಠವೇನೆಂದು ಸಂಗ್ರಹವಾಗಿ ಚರ್ಚಿಸುವುದು. 
ಸಮಸಾಮಯಿಕ ಜನನಾಯಕರಲ್ಲಿ ಗಾಂಧೀಜಿ ತಮ್ಮ ಹಿರಿಮೆಯಲ್ಲಿಯೂ ವೈಶಿಷ್ಟ್ಯದಲ್ಲಿಯೂ 
ಏಕಾಕಿಯಾಗಿ ನಿಲ್ಲುವರು. ತಾವು ಉಪದೇಶಿಸಿದುದನ್ನು ಆಚರಣೆಯಲ್ಲಿ ತಂದು, ರಾಜಕೀಯ 
ಕ್ಷೇತ್ರವಾಗಲೀ, ಆರ್ಥಿಕ, ಧಾರ್ಮಿಕ ಅಥವಾ ವೈಯಕ್ತಿಕ ನೀತಿ ಇವುಗಳ ಕ್ಲೇತ್ರವಾಗಲೀ ತಾವು 
ಬದುಕಿನಲ್ಲಿ ಪರೀಕ್ಷಿಸಿದುದಷ್ಟನ್ನೇ ಜನರಿಗೆ ಹೇಳಿದ ನಾಯಕರಲ್ಲಿ ಅದ್ಭುತ ನಿದರ್ಶನ ಅವರು. 
ಹೀಗಾಗಿ ಈಗಿರುವ ರಾಜಕೀಯ ಅಥವಾ ಸಾಮಾಜಿಕ ಹಿರಿಮೆಗಳ ಪ್ರಕಾರವೊಂದರಲ್ಲಿ ಅವರನ್ನು 
ಸೇರಿಸುವುದು ತುಂಬ ಕಷ್ಟವಾಗುತ್ತದೆ. ಪ್ರತಿಯೊಬ್ಬ ನಾಯಕನಿಗೂ ತನ್ನದೇ ಆದ ಜ್ವಲಂತ ನಂಬಿಕೆ 
ಗಳು, ಭಾವಪೂರಿತ ಆಸಕ್ತಿಗಳು ಇರುತ್ತವೆ; ಅವನು ಇವುಗಳನ್ನು ಹಿಡಿದು ಬೇರೆಲ್ಲ ಆಸಕ್ತಿಗಳನ್ನೂ 
ಬದಿಗಿಟ್ಟು, ಕೆಲವೊಮ್ಮೆ ಉನ್ಮತ್ತ ಉತ್ಸಾಹದಿಂದ ನಡೆಯುವನು. ಈ ವಿವರಗಳಲ್ಲಿ ಮಾತ್ರ 
ಅವನು ಜನರನ್ನು ನಡೆಯಿಸುವನು ; ಅಲ್ಲಿಗೆ ಅವನ ಕೆಲಸ ಮುಗಿಯಿತು. ಜಗತ್ತಿನ ಎಲ್ಲ ಭಾಗ 
ಗಳಲ್ಲಿಯೂ ಎಂದಿಗೂ ಇಂಥ ನಾಯಕರು ಇದ್ದರು, ಇದ್ದಾರೆ. ಗಾಂಧೀಜಿಯವರ ವಿಚಾರವಾಗಿ 
ಅವರ ಆಸಕ್ತಿಗಳು ಎಲ್ಲಿಗೆ ಮುಗಿಯುತ್ತವೆ ಎಂದು ನಿರ್ದೇಶಿಸುವುದು ಕಷ್ಟ. ಅವರ ಮುಖ್ಯ 
ಆಸಕ್ತಿಗಳಲ್ಲಿ ಭಾರತದ ರಾಜಕೀಯ ಸ್ವಾತಂತ್ರ್ಯ ಒಂದಾಗಿದ್ದಿತು ಎನ್ನುವುದಂತೂ ಸ್ಪಷ್ಟ. ಆದರೆ 
ಭಾರತೀಯರ ನೈತಿಕ ಮಟ್ಟವನ್ನು ಏರಿಸಿ ಅವರ ಭೌತಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸಲೂ 
- ಶ್ರಮಿಸಿದರು ; ನಮ್ಮ ಸಮಾಜ ಸ ೭ 
ಮ ಸಮಾಜದಲ್ಲಿ ದೀರ್ಫ ಕಾಲದ ಸಾಮಾಜಿಕ ಅನ್ಯಾಯದಿಂದ ಒದಗಿದ್ದ 
` ಕಳಂಕವನ್ನು ತೊಡೆದು ಹಾಕಲೂ ಅನ್ಯಾದೃಶವಾಗಿ ಶ್ರಮಿಸಿದರು, ಶೋಷಿತರಾದವರಿಗೆ ಸಂತೋಷ 
ವನ್ನುಂಟುಮಾಡಲು, ಕೀಳುಮಟ್ಟದಲ್ಲಿದ್ದು ನಷ್ಟರಾದವರನ್ನು ಮತ್ತೆ ಮೇಲೆತ್ತಲು ಶ್ರಮಿಸಿದರು. 
ದೈನೀಪ್ರೇಮ ಮತ್ತು ಮಾನವ ಸೇವೆ ಇವುಗಳ ಧರ್ಮದ ಸ್ಫೂರ್ತಿಯನ್ನು ಜನರಿಗೆ ಒದಗಿಸಲೆತ್ತಿಸಿ, 
ದರು ; ಭಾರತ ಸಮಾಜದಲ್ಲಿ ಉಪೇಕ್ಷಿತವಾದ ಎರಡು ಗುಂಪುಗಳ -ಎಂದರೆ ಸ್ತ್ರೀಯರ ಮತ್ತು. 
ಜನಸಾಮಾನ್ಯರ ಧೈರ್ಯ ಮನ್ಸು ಗೌರಪಗಳನ್ನು ಮೂಸ ನೊಸ್ಬನೆಗಳನ್ನು ಯಶಸ್ವಿಯಾಗಿ 


CC-0. JangamwadrMath ಲಿ 


ಮಹಾತ್ಮಾ ಗಾಂಧಿಯವರ ಕೊಡುಗೆ ೨೫೩ 
ನಡೆಸಿದರು ; ವೈಯಕ್ತಿಕ, ನೈತಿಕ ಮತ್ತು ಧಾರ್ಮಿಕ ಸಮಸ್ಯೆಗಳು, ಆರೋಗ್ಯ, ಶಿಶು ರಕ್ಷಣೆ, 
ಗ್ರಾಮೀಣ ಪಶುಸಂಪತ್ತು ಈ ಸಮಸ್ಯೆಗಳಿಂದ ಹಿಡಿದು ಮನುಷ್ಯರ ಹೇಸಿಗೆ ಮತ್ತು ಸತ ದಕರ 
ಇವುಗಳನ್ನು ಲಾಭದಾಯಕವಾಗಿ ಬಳಸಿಕೊಳ್ಳುವುದು ಹೇಗೆ ಎಂಬುದರವರೆಗೂ ವ್ಯಕ್ತಿಗಳು 
ಸಲಹೆಯನ್ನೂ ಮಾರ್ಗದರ್ಶನವನ್ನೂ ತೋರಿದಾಗ ಅವರು ಒಡನೆಯೇ ಸಮ್ಮತಿಸುತ್ತಿದ್ದರು 
ಅವರ ಭಾವನೆಗಳನ್ನೂ ಮಾರ್ಗಗಳನ್ನೂ ಸೂಕ್ಷ್ಮವಾಗಿ ಪರಿಶೀಲಿಸಿದರೆ, ಇವುಗಳಲ್ಲಿಲ್ಲ ಉತ 
'ಆಸಕ್ತಿಗಳನ್ನೂ ಒಳಗೊಂಡು ಅವುಗಳ ಮೇಲೇರಿ ನಿಂತಿರುವ ಒಂದು ಆಸಕ್ತಿಯನ್ನೂ ಗುರುತಿ) 
ಬಹುದು ; ಇದೆಂದರೆ ಮಾನವ ಆಸಕ್ತಿ--ಮನುಷ್ಯನ ಅಭ್ಯುದಯ ಮತ್ತು ಸಂತೋಷ, ಅವನ ನೈತಿಕ 
ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ವಿಕಾಸ. 


೭. ದಿಟವಾದ ಜನನಾಯಕ 


ಹೀಗೆ, ಮಾನವ ಅಭ್ಯುದಯದ ಪ್ರತಿಯೊಂದು ಪ್ರಕಾರವೂ, ಜೀವನದಲ್ಲಿ ಮಾನವ ಕಲ್ಯಾಣವನ್ನು 
ಕುರಿತ ಪ್ರತಿಯೊಂದು ಸಮಸ್ಯೆಯೂ (ಅದು ರಾಜಕೀಯ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ ಅಥವಾ 
ಧರ್ಮ ಯಾವುದೇ ಕ್ಷೇತ್ರವಾಗಿರಲಿ) ಅವರ ಗಮನವನ್ನೂ ಕ್ರಿಯಾತ್ಮಕ ಆಸಕ್ತಿಯನ್ನೂ ಸೆಳೆದುವು. 
ಜೀವನದ ಬಹುಮುಖ ಸಮಸ್ಯೆಗಳಿಗೆ ಬಹುಮುಖವಾದ ಪರಿಹಾರವನ್ನು ಹುಡುಕುವ ದರ್ಶನದಲ್ಲಿ 
ಮನೋವೃತ್ತಿಯಲ್ಲಿ ಅವರಿಗೆ ಶ್ರದ್ಧೆಯಿದ್ದಿತು ; ಇದು, ದಿಟವಾಗಿ ಹೇಳಬೇಕೆಂದರೆ, ಅವರನ್ನು 
ಬರಿಯ ವ್ಯಕ್ತಿಯಾಗಿ ಮಾತ್ರವಲ್ಲದೆ ವಿಶ್ವಚೇತನದ ವ್ಯಕ್ತಿತ್ವವನ್ನಾಗಿಸಿತು. 

ಭಾರತವನ್ನು ಕುರಿತು ಹೇಳುವುದಾದರೆ, ಅದರ ರಾಜಕೀಯ ಆಂದೋಲನ ಮತ್ತು ಸಾಮಾಜಿಕ 
ಆದರ್ಶಗಳ ಸಂದರ್ಭದಲ್ಲಿ ಗಾಂಧೀಜಿ ಸಂಕೇತವಾಗಿ ಪ್ರತಿನಿಧಿ ಪುರುಷನಾಗಿ ನಿಲ್ಲುವರು. ಈ 
ಕ್ಷೇತ್ರಗಳಲ್ಲಿ ನಮ್ಮ ಒಂದೊಂದು ಸಮಸ್ಯೆಗೂ ಅವರು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಲು ಸಿದ್ಧವಾಗಿ 
ದ್ವರು--ಅವರೂ ರಾಷ್ಟ್ರೀಯ ಪರಿಸರವೂ ಬೆರೆತುಕೊಂಡುಬಿಟ್ಟಿವೆ ಎಂಬಂತೆ, ಹೀಗೆ ೪೦೦ ಮಿಲಿಯ 
ಜನರಿಗೆ` ಈ ದೇಶದ ಸಾಧನೆಗಳಲ್ಲಿ ಕ್ಲೇಶಗಳಲ್ಲಿ ತಾದಾತ್ಮ್ಯವನ್ನು ಅವರು ಹೊಂದಿದ್ದ ರೀತಿಯೇ 
ಅವರನ್ನು ವಿಶಿಷ್ಟ ಬಗೆಯ ನಾಯಕನಾಗಿ, ಅವರು ನಡೆಯಿಸುವ ಜನರ ಆದರ್ಶಗಳ ಆಕಾಂಕ್ಷೆಗಳ 
ದಿಟವಾದ ಪ್ರತಿನಿಧಿಯಾಗಿ ಮಾಡಿತು ; ಸಾಮಾನ್ಯವಾಗಿ ಲೋಕನಾಯಕರಲ್ಲಿ ಬಹುಮಂದಿ ಆಯಾ 
ಕ್ಷಣಿಕ ಆಸಕ್ತಿ ಮನೋವೃತ್ತಿಗಳಿಗೆ ಬಲಿಯಾಗುವಂತೆ ಅವರಾಗಲಿಲ್ಲ ; ಶ್ರಮಿಸುತ್ತಿರುವ ಜನರ 
ವಿಶಿಷ್ಟ ನಾಯಕರು ಅವರು. ಆದುದರಿಂದಲೇ, ಸಮಸಾಮಯಿಕ ವ್ಯಕ್ತಿಗೆ "ನಾಯಕ'ನೆಂಬ ಹೆಸರನ್ನು 
ಅನ್ವಯಿಸಬಹುದಾದರೆ, ಅದರ ಸಂಪೂರ್ಣಾರ್ಥದಲ್ಲಿ ಗಾಂಧೀಜಿಗೆ ಮಾತ್ರ. ಇತರ ನಾಯಕರು 
ನಡೆಯಿಸುವುದಕ್ಕಿಂತ ಹೆಚ್ಚಾಗಿ ನಡೆಯಿಸಲ್ಪಡುವವರು. 
೮. ಅವರ ಪ್ರೇಮ, ಸೇವೆಗಳ ಸಂದೇಶಗಳ ಔಚಿತ್ಯ 

ಜನಸಾಮಾನ್ಯರ ಸಂದರ್ಭಗಳಿಗನುಸಾರವಾಗಿ ತೋರಿಯಡಗುವ ಭಾವನೆಗಳಿಂದ ಮನೋವೃತ್ತಿ 
ಗಳಿಂದ ಮಾರ್ಗದರ್ಶನವನ್ನು ಪಡೆಯದೆ, ಇವನ್ನು ತಾವೇ ಅನುಭವಿಸಿದ ಮಾನವನ ಔನ್ನತ್ಯದ 
ದರ್ಶನದ ಕಡೆಗೆ ಹರಿಸಿ ನಡೆಯಿಸಿದ ನಾಯಕರು ಗಾಂಧೀಜಿ. ಸಾರ್ಥ, ಶೋಷಣೆ, ದ್ವೇಷ, ಹಿಂಸೆ 
ಇವುಗಳಿಂದ ಕತ್ತಲು ಕವಿದ ಈ ಜಗತ್ತಿನಲ್ಲಿ ಅವರು ಸತ್ಯ-ಅಹಿಂಸೆಗಳ ಅಗತ್ಯವನ್ನು ಹೇಳಿದುದೇ 
ದಾರಿದೀಪ. ಸಮಸಾಮಯಿಕ ಮನುಷ್ಯನ ರಕ್ತಸಿಕ್ತ ಕಣ್ಣು ಗಳಲ್ಲಿ, ಶಾಂತರಾಗಿ ದಯಾಮಯರಾಗಿ 
ಅವರೊಬ್ಬರೇ ನೋಡಬಲ್ಲವರಾಗಿದ್ದರು. ವಿಜ್ಞಾನ ಮತ್ತು ತಾಂತ್ರಿಕತೆಗಳಿಂದ ಪ್ರಕ್ಷುಬ್ಬವಾಗಿರುವ 
ಆಧುನಿಕ ಜಗತ್ತಿಗೆ ಬೇಕಾಗಿರುವುದು ದ್ವೇಷ, ಹಿಂಸೆ, ಪೈಪೋಟಿ, ಪ್ರಯತ್ನಗಳ ಊರ್ಜೆಗಳನ್ನು 


CC-0. Jangamwadi Math Collection. Digitized by eGangotri 


೨೫೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಸಹಕಾರ, ಸೇವೆ, ಪ್ರೀತಿ, ಶಾಂತಿಗಳ ನೈತಿಕ ಶಕ್ತಿಗಳಾಗಿ ಮಾರ್ಪಡಿಸುವುದು. ಆಧುನಿಕ ಮನುಷ್ಯನ 
ಬೌದ್ಧಿಕ ಸಾಧನೆಗಳು ಮತ್ತು ತಾಂತ್ರಿಕ ಪ್ರಗತಿಗಳೊಂದಿಗೆ ನೈತಿಕ ಶಿಕ್ಷಣವು ಇಂದಿನ ಮಾನವ 
ಸಮಾಜದ ದೊಡ್ಡ ಅಗತ್ಯವಾಗಿದೆ. ಭಾರತದಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ಜರೂರಾಗಿ ಮಾಡಬೇಕಾ 
ದುದು ಜಾತೀಯ ಉದ್ರೇಕಗಳನ್ನು ತಡೆಗಟ್ಟಿ ಈ ಊರ್ಜೆಗಳನ್ನು ಸಾಮುದಾಯಿಕ ಮಾನವ 
ಕಲ್ಮಾಣದತ್ತ ತಿರುಗಿಸುವುದು. ರಾಜಕೀಯ ವಿಭಜನೆಯ ತರುಣದಲ್ಲಿ ಕಾಣಿಸಿಕೊಂಡಿರುವ ಸಂಶಯ- 
ದ್ವೇಷಗಳ ಇಂದಿನ ರಾಷ್ಟ್ರೀಯ ಸಂದರ್ಭದಲ್ಲಿ ಪ್ರೇಮ-ಸೇವೆಗಳನ್ನು ಒತ್ತಿ ಹೇಳುವುದು ಅವಾಸ್ತವಿಕ 
ವೆನಿಸಬಹುದು. ಆದರೆ ಮಾನವ ಸಂಬಂಧಗಳಲ್ಲಿ ದ್ವೇಷ-ವಿನಾಶಗಳು ದೀರ್ಫಾವಧಿ ಯೋಜನೆ 
ಗಳಾಗಲಾರವು. ಅವುಗಳ ಅಲ್ಪಕಾಲಿಕ ಅಭಿವ್ಯಕ್ತಿಯಾದನಂತರ ಅವುಗಳನ್ನು ಪ್ರೇಮ ನಿರ್ಮಾಣಗಳಾಗಿ 
ಮಾರ್ಪಡಿಸಬೇಕು. . 


೯. ಪರಿಸಮಾಪ್ತಿ 

ಗಾಂಧೀಜಿಯವರು ಅವರ ಸಾಮಾಜಿಕ-ರಾಜಕೀಯ ಕೆಲಸಗಳ ಒತ್ತಡಗಳ ನಡುವೆಯೂ ಈ 
ಪ್ರೇಮ, ಸೇವೆಗಳ ಬಾವುಟವನ್ನೂ ತಮ್ಮ ವೈಯಕ್ತಿಕ ಜೀವನದಲ್ಲಿ ಸತ್ಯ ಅಹಿಂಸೆಗಳ ಬಾವುಟವನ್ನೂ 
ಎತ್ತಿ ಹಿಡಿದು ಅಮರವಾದುದೊಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ವರ್ಷಗಳುರುಳಿದಂತೆ 
ಭಾರತದಲ್ಲಿಯೂ ಇತರೆಡೆಗಳಲ್ಲಿಯೂ ಜನತೆ ಇವೇ ಮನುಷ್ಯನ ಬೆಲೆಯನ್ನೂ ಗೌರವವನ್ನೂ 
ಅಭಿವ್ಯಕ್ತಗೊಳಿಸಬಲ್ಲ ಮೌಲ್ಯಗಳೆಂದೂ, ಸಂಸ್ಕೃತಿಯ ಪ್ರಗತಿಯ ಒಂದೇ ಆಶಾದಾಯಕ ಘಟಕ 
ಗಳೆಂದೂ, ಎಲ್ಲೆಲ್ಲಿಯೂ ಮನುಷ್ಯ ಸರ್ವಾಂಗೀಣ ಪ್ರಗತಿಯನ್ನು ಸಾಧಿಸಲು ಆಶ್ವಾಸನೆಯೆಂದೂ 
ಪರಿಗಣಿಸುತ್ತದೆ. 


ಅನು : ಎಸ್‌. ಕೆ. ರಾಮಚಂದ್ರರಾವ್‌ 


CC-0. Jangamwadi Math Collection. Digitized by eGangotri* 


೧೮ 


ಜವಹರಲಾಲ ನೆಹ್ರೂ ಮತ್ತು ಭಾರತ ಪುನರುಜ್ಜೀವನ* 


೧. ಪ್ರಸ್ತಾವನೆ 

ಜವಹರಲಾಲ ನೆಹ್ರೂ ಈ ಶತಮಾನದ ಎರಡನೆಯ ದಶಕದಲ್ಲಿ ಭಾರತೀಯ ರಾಜಕಾರಣ 
ರಂಗವನ್ನು ಪ್ರವೇಶಿಸಿದಾಗ ಭಾರತ ಪುನರುಜ್ಜೀವನ ಸುಮಾರು ಒಂದು ನೂರು ವರ್ಷಗಳ ಕಾಲ 
ಸಾಗಿದ್ದಿತು. ಅವರು ಅರ್ಧ ಶತಮಾನದವರೆಗೆ ಇದರ ನಡುವೆಯೇ ಇದ್ದರು. ಅವರು ಈ ರಾಷ್ಟ್ರೀಯ 
ಪುನರುಜ್ಜೀವನವನ್ನು ನೋಡಿದ ಬಗೆ ಹೇಗೆ, ಅವರು ಅದರ ಮೇಲೆ ಮೂಡಿಸಿದ ಪ್ರಭಾವವೇನು 
ಎಂದು ಅಧ್ಯಯನ ಮಾಡುವುದು ಸ್ಟಾರಸ್ಯವಾಗಿರುತ್ತದೆ. 


೨. ಹತ್ತೊಂಬತ್ತನೆಯ ಶತಮಾನದ ಆದಿಭಾಗದಲ್ಲಿ ಭಾರತ 


ಈ ಪುನರುಜ್ಜೀವನದ ಬೀಜವಾಪನಕಾಲ ಹತ್ತೊಂಬತ್ತನೆಯ ಶತಮಾನ. ಪಾಶ್ಚಾತ್ಮರ 
ಕ್ರಿಯಾತ್ಮಕ, ಆಧುನಿಕ ಸಂಸ್ಕೃತಿಯು ಭಾರತದ ಪ್ರಾಚೀನ, ದುರ್ಬಲ ಸಂಸ್ಕೃತಿಯ ಮೇಲೆ ಮೂಡಿಸಿದ 
ಪ್ರಭಾವದಿಂದ ಉಂಟಾದುದು ಇದು. ಪ್ರಾಚೀನ ಭಾರತದ ಬಲ ಅಧ್ಯಾತ್ಮದ ತತ್ತ್ವಜ್ಞಾನದ 
ಕ್ಷೇತ್ರದಲ್ಲಿದ್ದಿತು ; ವಿಜ್ಞಾನ ಮತ್ತುಸಾಮಾಜಿಕ ರಾಜಕೀಯ ಕ್ಷೇತ್ರಗಳಲ್ಲಿ ತುಂಬ ದುರ್ಬಲವಾಗಿ 
ದ್ದಿತು. ಮನುಷ್ಯನಲ್ಲಿ ಅಡಗಿರುವ ದೈವತ್ವದ ಮತ್ತು ಅನಂತದ ವಿಕಾಸದ ಸಾಧ್ಯತೆಯ ದಿವ್ಯದರ್ಶನ 
ವನ್ನು ನಮ್ಮ ದಾರ್ಶನಿಕರೂ ಯಪಷಿಗಳೂ ಕಂಡುಕೊಂಡು ನಮಗೆ ಬಿಟ್ಟಿದ್ದುದು ಮನುಷ್ಯನ ಸಹಜ 
ಮೌಲ್ಯವನ್ನು ಮರ್ಯಾದೆಯನ್ನು ಎತ್ತಿ ಹಿಡಿಯಿತಾದರೂ ಜನರ ರಾಜಕೀಯ ಮತ್ತು ಸಾಮಾಜಿಕ 
ಅರಿವಿನಲ್ಲಿ ಸೇರಿಬರಲಿಲ್ಲ. ಹೀಗಾಗಿ ಭಾರತ ಸಮಾಜ ಸಾಮಾಜಿಕ ಪಕ್ಷಪಾತ ಅನ್ಕಾಯಗಳಿಂದ 
ಸೋಜಿಗವಾಗುವಷ್ಟು ಪ್ರಮಾಣದಲ್ಲಿ ಕಳಂಕಿತವಾಗಿದ್ದಿತು ; ಹಲವರನ್ನು ಕೆಲವರು ಸಾಧ್ಯವಾದ 
ರೀತಿಗಳಲ್ಲೆಲ್ಲ ಶೋಷಿಸುತ್ತಿದ್ದರು. ಇದು ಮನುಷ್ಯನ ಮಟ್ಟವನ್ನು ಭಾರತದಲ್ಲಿ, ಶೋಚನೀಯ 
ಸ್ಥಿತಿಗೆ ಇಳಿಸಿಬಿಟ್ಟಿದ್ದಿತು. ರಾಷ್ಟ್ರೀಯ ಜೀವನವು ದುರ್ಬಲವಾಗಿ ಸಂಕುಚಿತ ಭಾವನೆಗಳಿಗೆ, ಅಗ್ಗದ 
ಸುಲಭ ಆಧ್ಯಾತ್ಮಿಕ ವಾದಕ್ಕೆ ಪಕ್ಕಾಗಿದ್ದಿತು. ರಾಷ್ಟ್ರೀಯ ಸಂಪತ್ತಿನಲ್ಲಿ ಮನುಷ್ಯನ ಬಗ್ಗೆ ಇದ್ದ 
ಜಾಗತಿಕ ಮತ್ತು ಮಾನವ ದರ್ಶನವು ಕೆಸರಿನಲ್ಲಿ ಹೂತುಹೋಗಿದ್ದಿತು. 


ಕಾ, 
" * ೧೯೬೪ನೇ ಇಸವಿಯ ಮೇಲೆ ೨೭ರಂದು ನಿಧನರಾದ ಭಾರತ ಪ್ರಧಾನಿ ಶ್ರೀ ತಾಪ್‌ 
್ರ ಅವರ ಚಿತಾಭಸ್ಮ ವಿಸರ್ಜನೆಯ ರಾಷ್ಟ್ರೀಯ ಕಾರ್ಯಕ್ರಮದ ಸಂಬಂಧವಾಗಿ ೧೯೮ 
5 ರಂದು ದೆಹಲಿ ಆಕಾಶವಾಣಿಯಲ್ಲಿ ನೀಡಿದ. ಸ್ಫುರಣಾರ್ಥ ಭಾಗ by 658/0011 


Ck ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮಗಳು 
೩. ಭಾರತದಲ್ಲಿ ಆಧುನಿಕ ಪುನರುಜ್ಜೀವನ | 
ಬ್ರಿಟಿಷರ ಆಳ್ವಿಕೆಯು ಆರಂಭವಾದಾಗ ಮತ್ತು ಇಂಗ್ಲೀಷ್‌ ಭಾಷೆಯ ಮೂಲಕ ಭಾರತಕ್ಕೆ 
ಬಂದ ಆಧುನಿಕ ಪಾಶ್ಚಾತ್ಯ ಸಂಸ್ಕೃತಿಯು ವಿಜ್ಞಾನ ಮತ್ತು ತಾಂತ್ರಿಕ ಪ್ರಗತಿಗಳಿಂದ ಒದಗಿದ ಪೌರುಷ್ನ 
ಮತ್ತು ಸಾಮಾಜಿಕ ರಾಜಕೀಯ ಬಲವನ್ನು ಪ್ರತಿನಿಧಿಸಿತು. ಇಂಥ ಬಲಿಷ್ಠವಾದ ಸಂಸ್ಕೃತಿಯೊಂದಿಗೆ 
ಸಂಪರ್ಕವು ಅವನತಿಗೆ ಬಿದ್ದಿದ್ದ ಭಾರತ ಸಂಸ್ಕೃತಿಯನ್ನು ಸುಲಭವಾಗಿ ಕೊಂದುಬಿಡಬಹುದಾಗಿತ್ತು ; 
ಸಮಸಾಮಯಿಕ ಪಾಶ್ಚಾತ್ಯ ಚಿಂತಕರು ಇದು ನಡೆಯುವುದೆಂಬ ಭವಿಷ್ಯವನ್ನೂ ನುಡಿದಿದ್ದರು, 
ಕೆಲವರು ಅದನ್ನು ಎದುರು ನೋಡುತ್ತಲೂ ಇದ್ದರು ; ಆದರೆ ಆದದ್ದು ಮಾತ್ರ ಅದಕ್ಕೆ 
ವಾಗಿಯೇ. ಸಾಯುವುದರ ಬದಲು ಭಾರತವು ತನ್ನ ಅಕಾಲ ಚೇತನದ ಪುನರುಜ್ಜೀವನಕ್ಕಾಗಿ 
ಮೈನಿಮಿರಿ ನಿಂತಿತು. ಎರಡೂ ಬಳುವಳಿಗಳ ಅಂತರಾಳದಲ್ಲಿ ಸಮೀಪ ಬಾಂಧವ್ಯವಿದ್ದುದೇ ಇದಕ್ಕೆ 
ಕಾರಣ. ಇದನ್ನು ಸ್ವಾಮಿ ವಿವೇಕಾನಂದರು ಏಳು ದಶಕಗಳ ನಂತರ ಸ್ಪಷ್ಟಪಡಿಸಿದರು. 
ಹತ್ತೊಂಬತ್ತನೆಯ ಶತಮಾನದ ಆದಿಭಾಗದಲ್ಲಿ ಪುನರುಜ್ನೀವನವನ್ನು ಆರಂಭಿಸಿ ಬೆಳೆಸಿದವರು 
ರಾಜಾರಾಮ ಮೋಹನರಾಯ್‌; ತಮ್ಮ ರಾಷ್ಟ್ರದಲ್ಲಿ ಆಧುನಿಕ ಪ್ರಗತಿಪರ ಚೇತನವನ್ನು ಮೂಡಿಸಲು 
ಅವರು ಯತ್ನಿಸಿದರು, ಪ್ರಾಚ್ಮ ಪಾಶ್ಚಾತ್ಮಗಳ ಮಧುರ ಸಂಗಮವನ್ನು ತಮ್ಮಲ್ಲಿಯೇ ಅವರು 
ಸಾಧಿಸಿಕೊಂಡರು. 
ಜವಹರಲಾಲ್‌ ನೆಹರು ತಮ್ಮ “Discovery of India’ (ಪು. ೩೪೨)ದಲ್ಲಿ ಹತ್ತೊಂಬತ್ತನೆಯ 
ಶತಮಾನದ ಪುನರುಜ್ಜೀವನದ ಪಾಕವನ್ನು ಹೀಗೆ ಪ್ರಸ್ತಾಪಿಸಿದ್ದಾರೆ : 
ಭಾರತದ ಮೇಲೆಪಾಶ್ಚಾತ್ಮ ಸಂಸ್ಟತಿಯ ಪ್ರಭಾವ ಕ್ರಿಯಾತ್ನ ಕವಾದ ಸಮಾಜದ "ಆಧುನಿಕ 
ಅರಿವು ಸ್ಥಿರವಾದ ಸಮಾಜದ ಮೇಲೆ ಬಿದ್ದ ಪ್ರಭಾವ ; ಈ ಸಮಾಜವು ಅಂಟಿ ಕೊಂಡಿದ್ದ 
ಮಧ್ವಯುಗೀನ ಪದ್ಧತಿಗಳು ತಮ್ಮ ದೇ ರೀತಿಯಲ್ಲಿ ಎಷ್ಟೇ ಜಟಿಲವಾಗಿ ಪ್ರಗತಿಪರವಾಗಿದ್ದರೂ 
ಸಹಜವಾದ ನಿಯಂತ್ರಣಗಳಿಂದಾಗಿ ಮುಂದುವರಿಯುವುದಕ್ಕೆ ಸಹಾಯವಾಗುತ್ತಿ ರಲಿಲ್ಲ... 
ಈ ಪಾಶ್ಚಾತ್ಮದ ಪ್ರಭಾವದಿಂದಾಗಿ ಭಾರತಕ್ಕೆ ಮಾರ್ಪಾಟು ಒದಗಿ ಬಂದಿತು; ಆದರೆ ಬ್ರಿಟಿಷರು 
ಅದನ್ನು ಬಯಸದಿದ್ದರೂ ಬಂದಿತು. ಅವರು ಈ ಮಾರ್ಪಾಟನ ಗತಿಯನ್ನು ಎಷ್ಟು ನಿಧಾನ 
ಗೊಳಿಸಿದರೆಂದರೆ ಇಂದಿಗೂ ಈ ಪರಿವರ್ತನೆ ಪೂರ್ಣವಾಗಿಲ್ಲ. 
೪. ರಾಮಕೃಷ್ಣ-ವಿವೇಕಾನಂದ ಮತ್ತು ಆಧ್ಯಾತ್ಮಿಕ ಆಂದೋಳನ 
ಶತಮಾನದ ಕಡೆಯ ಭಾಗದಲ್ಲಿ, ಈ ಪುನರುಜ್ಜೀವನವು ತನ್ನ ಪ್ರಮಾಣಭೂತವಾದ ಪ್ರತಿನಿಧಿ 
ಗಳಾಗಿ ಶ್ರೀರಾಮಕೃಷ್ಣ ಮತ್ತು ಸ್ವಾಮಿ ವಿವೇಕಾನಂದರನ್ನು ಪಡೆಯಿತು. 
ಶ್ರೀರಾಮಕೃಷ್ಣರು ಭಾರತದ ಅಮೃತ ಚೇತನವನ್ನು ಪ್ರತಿನಿಧಿಸಿದರು ; ಅವರ ಗಂಭೀರ 
ಆಧ್ಯಾತ್ಮಿಕತೆ, ವಿಶಾಲವಾದ ಮಾನವ ಅನುಕಂಪ, ವಿಶ್ವಸಹನೆ ಮತ್ತು ಮಾನವನ ಬಗ್ಗೆ ಪ್ರೇಮ 
ಮತ್ತು ಆಸಕ್ತಿ ಇವುಗಳಲ್ಲಿ ಚಿರಂತನ ಭಾರತವು ತನ್ನನ್ನು ತಾನೇ ಕಂಡುಕೊಂಡಿತು. ಅವರ ಮಹಾಶಿಷ್ಯ 
ವಿವೇಕಾನಂದರಲ್ಲಿ ಈ ಪುನಃ ಸಂಶೋಧನೆಯು ಆಧುನಿಕ ಯುಗದ ಚೇತನದೊಂದಿಗೆ ಬೆರೆಯಿತು. 
ರಾಮಕೃಷ್ಣರು ಮತ್ತು ವಿವೇಕಾನಂದರಲ್ಲಿ ಪುನರುಜ್ಜೀವನ ಆಂದೋಳನವು ಕಳೆದ ಏಳು ದಶಕಗಳಿಂದ 
ಮುಗ್ಗರಿಸಿ ಹೋಗುತ್ತಿದ್ದುದು ಮಹಾ ಪ್ರವಾಹವಾಗಿ ಹರಿಯತೊಡಗಿ ಭಾರತ ಜೀವನದ ಎಲ್ಲ 
ರಂಗಗಳನ್ನೂ ಹೊರಗಿನ ಮಾನವ ಕೋಟಿಯ ಕ್ಷೇತ್ರಗಳನ್ನೂ ಫಲವತ್ತಾಗಿಸಿತು. ವಿವೇಕಾನಂದರ 


ಕೊಡುಗೆಯನ್ನು'ಕುರಿತು ಜವಹರಲಾಲ ನೆಹ್ರು ತಮ್ಮ " | ವೆ' (ಪು. ೪೦೦- 
೪೦೨) ಯಲ್ಲಿ ನಸ ಪ್ರ ತಮ್ಮ "ಭಾರತದ ಪುನಃ ಸಂಶೋಧನೆ' (ಪು. 


-0. ಕಾ Math Collection. Digitized by eGangotri 


ಜವಹರಲಾಲ ನೆಹ್ರೂ ಮತ್ತು ಭಾರತ ಪುನರುಜ್ಜೀವನ ಇ 
ವಿವೇಕಾನಂದರು ಭೂತಕಾಲದಲ್ಲಿಯೇ ಬೇ ವರಾದರೂ 
ದಲ್ಲಿ ಹೆಮ್ಮೆ ಪಡುವವರಾದರೂ ಬದುಕಿನ ಟ್ಟ ಸ್‌ ಪಾಡ 
ದೃಷ್ಟಿ ಆಧುನಿಕವೆ; ಹಿಂದಿನ ಭಾರತ ಮತ್ತು ಇಂದಿನ ಭಾರತಗಳ ನಡುವೆ ಅವರು ಸೇತುವೆ 
ಯಂತಿದ್ದರು... ಎಲ್ಲಿಯೇ ಅವರು ಹೋಗಲಿ, ತನ್ನು ನಿಲುವಿನಿಂದಲೂ ಅವರು ಹೇಳ್ತಿದ್ದ 
ಮಾತು ರೀತಿಗಳಲ್ಲಿಯೂ ಒಂದು ಸಣ್ಣ ಆಂದೋಳನವನ್ನೇ ಉಂಟು ಮಾಡುತ್ತಿದ್ದರು. 
ಪಾಶ್ಚಾತ್ಮ ಪ್ರಗತಿಯನ್ನು ಭಾರತದ ಆಧ್ಯಾತ್ಮಿಕ ಹಿನ್ನೆಲೆಯೊಂದಿಗೆ ಸೇರಿಸಬೇಕೆಂದು ಅವರು 
ಬಯಸಿದರು. ' “ಭಾರತದ ಧರ್ಮದಿಂದ ಐರೋಪ್ಯ ಸಮಾಜವನ್ನು ನಿರ್ಮಿಸಿ ಸಮಾನತೆ 
ಸ್ವಾತಂತ್ರ್ಯ, ಕಾರ್ಯ ಊರ್ಜೆಗಳಲ್ಲಿ ಪಾಶ್ಚಾತ್ಮರಿಗಿಂತ ಪಾಶ್ಚಾತ್ಮರಾಗಿ ಅದೇ ಸಮಯದಲ್ಲಿ 
ಧಾರ್ಮಿಕಸಂಸ್ಟ್ರತಿ ಮತ್ತು ಪ್ರವೃತ್ತಿಗಳಲ್ಲಿ ಬೆನ್ನು ಮೂಳೆಯವರೆಗೂ ಹಿಂದುವಾಗಿರಿ"... 
ವಿವೇಕಾನಂದರು ಹಲವಾರು ವಿಚಾರಗಳನ್ನು ಮಾತನಾಡಿದರು, ಆದರೆ ಅವರ ಮಾತಿನಲ್ಲಿಯ 
ಪಲ್ಲವಿಯೆಂದರೆ ಅಭಯ--ಹೆದರಿಕೆಯಿಲ್ಲದಿರಿ, ಬಲಿಷ್ಠರಾಗಿ 
ಭಾರತೀಯ ಪುನರುಜ್ಜೀವನದ ಮೇಲೆ ವಿವೇಕಾನಂದರ ಪ್ರಭಾವವನ್ನು ಕುರಿತು, ರೋಮಾ 
ರೋಲಾ ಅವರು ತಮ್ಮ “Life of Vivekananda’ (ಪು. ೩೭೬) ಈ ಪುಸ್ತಕದಲ್ಲಿ ಹೀಗೇ 
ಹೇಳಿದ್ದಾರೆ : 
ಶತಮಾನಗಳವರೆಗೆ ತನ್ನ ಸಂನ್ಯಾಸಿಗಳಿಂದಲೇ ನಿಷ್ಫ ಯೋಜಕವಾದ ಚಿಂತನೆಯ ಮರಳು 
ಸುಳಿಯಿಂದ ಕಟ್ಟಲ್ಪಟ್ಟಿದ್ದ ಭಾರತವನ್ನು ಅವರು ಎತ್ತಿ ಮೇಲೆ ಹಾಕಿದರು ; ಫಲವೇನೆಂದರೆ 
ಅದರೊಳಗೆ ಮಲಗಿದ್ದ ಆಧ್ಯಾತ್ಮಿ ಕತೆಯ ಕಟ್ಟನ್ನು ಕಳಚಿ ಮೇಲೆದ್ದು ಬಂದ ಅಲೆಗಳ 
ಮೂಲೆಯಲ್ಲಿ ಕಾರ್ಯೋನ್ಮು ಖವಾಯಿತು. 
ಅದೇ ವಿಚಾರವನ್ನು ಕುರಿತು ಜವಹರಲಾಲ ನೆಹ್ರೂ ತಮ್ಮ “Ramakrishna and 
Vivekandna’ (ಪು. ೬-೭) ಎಂಬ ಭಾಷಣದಲ್ಲಿ ಹೇಳಿದರು : 
ಸಾಮಾನ್ಯವಾದ ಅರ್ಥದಲ್ಲಿ ಅವರು ರಾಜಕಾರಣಿಯಲ್ಲ, ಆದರೂ ನನ್ನ ದೃಷ್ಟಿಯಲ್ಲಿ 
ಅವರು ಭಾರತದ ಆಧುನಿಕ ರಾಷ್ಟ್ರೀಯ ಆಂದೋಳನದ ಮಹಾ ಪ್ರವರ್ತಕರಲ್ಲಿ ಒಬ್ಬರು- 
ಅಥವಾ ನಿಮಗೆ ಬೇಕೆಂದರೆ ಮತ್ತಾವುದಾದರೂ ಪದವನ್ನು ಬಳಸಿಕೊಳ್ಳಿ. ಮುಂದೆ ಆ 
ಆಂದೋಳನದಲ್ಲಿ ಸಣ್ಣ, ದೊಡ್ಡ ಪಾತ್ರಗಳನ್ನು ವಹಿಸಿದವರಲ್ಲಿ ಬಹು ಮಂದಿ ಸ್ವಾಮಿ 
ವಿವೇಕಾನಂದರಿಂದ ಸ್ಫೂರ್ತಿಪಡೆದರು. ಪ್ರತ್ಥಕ್ಷವಾಗಿ ಅಥವಾ ಪರೋಕ್ಷವಾಗಿ ಇಂದಿನ 
ಭಾರತದ ಮೇಲೆ ಅವರ ಪ್ರಭಾವ ತುಂಬ ಬಿದ್ದಿದೆ 
ಪುನರುಜ್ಜೀವನಕ್ಕೆ ವಿವೇಕಾನಂದರು ಕೊಟ್ಟ ಮಾರ್ಗದರ್ಶನ ಮಾನವೀಕರಣ, ರಾಷ್ಟ್ರನಿರ್ಮಾಣ, 
ಅಂತರರಾಷ್ಟ್ರೀಯ ಐಕ್ಕ ಇವುಗಳ ಕಡೆಗೆ, ಅವರ ಮಾತುಗಳನ್ನೇ ಉದ್ಧರಿಸುವುದಾದರೆ (ಸ್ವಾಮಿ 
ವಿವೇಕಾನಂದರ ಪತ್ರಗಳು, ಪು. ೬೪) ಅದರ ರಾಷ್ಟ್ರೀಯ ಉದ್ದೇಶ 
' ಜೀವನಮರಣಗಳಲ್ಲಿ ಹೊಸ ವಸ್ತುಸ್ಥಿ ತಿಯನ್ನೇರ್ಪಡಿಸುವುದು-ದರಿದ್ರರಲ್ಲಿ ಅನುಕಂಪ 
ಅವರ ಹಸಿದ ಹೊಟ್ಟಿಗೆ ಅನ್ನ, ಜನಸಾಮಾಸ್ತರಿಗೆ ವಿದ್ದೆ, ನಿಮ್ಮ ಪೂರ್ವಿಕರ ದಬ್ಬಾಳಿಕೆಯಿಂದ 
ಪಶುಗಳ ಮಟ್ಟಕ್ಕೆ ಇಳಿದವರನ್ನು ಮತ್ತೆ ಮನುಷ್ಯರನ್ನಾಗಿಸುವುದು 


೫. ಗಾಂಧೀಜಿ ಮತ್ತು ರಾಜಕೀಯ ಆಂದೋಳನ 
ವಿವೇಕಾನಂದಕಾದೊಡನೆಯೇ; ಅವಶಜಾಪಸಗಳೂ ಚೇತನನೂ ರಾಷ್ರೀಯ ಸಂದೋ ೬ 


೨೫೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ ಮೌಲ್ಯಗಳು 
ಪ್ರವೇಶ ಮಾಡುವುದನ್ನು ಭಾರತವು ಕಂಡಿತು; ಅವರ ಪುನರುಜ್ಜೀವನವು ಕ್ರಮೇಣ ಸಂಘಟಿತ ಜನರು 
ಸಾಮುದಾಯಿಕ ಕ್ರಿಯೆಯಲ್ಲಿ ತೊಡಗುವ ಹಂತವನ್ನು ಮುಟ್ಟಿತು, ಮೊದಲು ಬಂಗಾಳದ ಕ್ರಾಂತಿ 
ಯಿಂದ ಅನಂತರ ತಿಲಕರ ಆಂದೋಳನದಿಂದ, ಕಡೆಗೆ ಗಾಂಧೀಜಿಯ ಮೂಲಕ, ಮೇಲೆ ಉಲ್ಲೇಖಿಸಿದ 
ರೋಮಾ ರೋಲಾ ಅವರು ಹೇಳಿದಂತೆ "ಆಧ್ಯಾತ್ಮಿಕತೆಯ ಜಲಾಶಯವು ಕಟ್ಟನ್ನು ಕಳಚಿ ಮೇಲೆದ್ದು 
ಬಂದು, ಅಲೆಗಳ ಮೂಲೆಯಲ್ಲಿ ಕಾರ್ಯೋನ್ಮುಖವಾಯಿತು.' - 
ಭಾರತ ಪುನರುಜ್ಜೀವನಕ್ಕೆ ಜವಹರಲಾಲ ನೆಹ್ರೂ ಅವರ ಕೊಡುಗೆ ಅವರು ಸ್ವತಂತ್ರ ಭಾರತದ 
ಪ್ರಧಾನಿಯಾದಾಗಿನಿಂದ ಆರಂಭವಾಯಿತು. ಆದರೆ ಸ್ವಾತಂತ್ರ್ಯಪೂರ್ವ ರಾಷ್ಟ್ರೀಯ ಆಂದೋಳನವು 
ಗಾಂಧೀಜಿಯವರ ಸಫಲ ನೇತೃತ್ವದಲ್ಲಿಯೇ ಸಾಗುತ್ತಿದ್ದರೂ ನೆಹ್ರುರವರಿಂದ ಪ್ರಭಾವಿತವಾಗದಿರ 
ಲಿಲ್ಲ. ೧೯೨೮ರಿಂದಲೂ ಕಾಂಗ್ರೆಸ್ಸಿನ ಉದ್ದೇಶಗಳೂ ಸಂವಿಧಾನಗಳೂ ಜವಹರಲಾಲರ ಮನೋ 
ವೃತ್ತಿಯ ಮುದ್ರೆಯನ್ನು ಸ್ಪಷ್ಟವಾಗಿ ಮೂಡಿಸಿಕೊಂಡಿವೆ ; ಅವರ ಹಸ್ತಸ್ಪರ್ಶ ಅವನ್ನು ಹೆಚ್ಚು 
ಹೆಚ್ಚಾಗಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಪ್ರಗತಿಪರವಾಗಿಸಿತು. ಭಾರತದ ರಾಷ್ಟ್ರೀಯ 
ಕ್ರಾಂತಿಯು ಇತರ ಆಫ್ರೋ-ಏಶಿಯನ್‌ ರಾಷ್ಟ್ರಗಳ ಸ್ವಾತಂತ್ರ್ಯ ಸಮರಗಳ ಸಾಲಿನಲ್ಲಿಯೇ ನಿಲ್ಲುವಂತೆ 
ಮಾಡಿದರು ಅವರು. ಅವರ ವಿಪುಲವಾದ ಸಾಹಿತ್ಯದ ರಚನೆಗಳು--ಕೆಲವು ಅಪೂರ್ವವಾದ 
ಗಾಂಭೀರ್ಯದಿಂದಲೂ ಸೌಂದರ್ಯದಿಂದಲೂ ಕೂಡಿದವು--ರಾಷ್ಟ್ರೀಯ ಚಿತ್ತವು ಅವರ 
ರಾಜಕೀಯ ಭಾವನೆಗಳು ಮತ್ತು ಸಾಮಾಜಿಕ ದರ್ಶನದ ಹಾದಿಯಲ್ಲಿ ಬೆಳೆಯುವುದಕ್ಕೆ ನೆರವಾದುವು. 


೬. ಜವಹರಲಾಲ ನೆಹ್ರು ಸ್ವತಂತ್ರ ಭಾರತದ ನಾಯಕನಾಗಿ 


ಸಾಮಾಜಿಕ ಸತ್ಯಗಳ ಬಗ್ಗೆ ಅವರಿಗಿದ್ದ ಭಾವನೆಗಳನ್ನೂ ದರ್ಶನವನ್ನೂ ಕಾರ್ಯರೂಪಕ್ಕೆ 
ತರಲು ಉತ್ತಮ ಅವಕಾಶವೊದಗಿದುದು ೧೯೪೭ರಲ್ಲಿ, ಅವರು ವಿಭಜಿತ ಆದರೆ ಸ್ವತಂತ್ರ ಭಾರತದ 
ಪ್ರಥಮ ಪ್ರಧಾನಿಯಾದಾಗ. ಸ್ವಾತಂತ್ರ್ಯ ಬಂದ ತರುಣದಲ್ಲಿಯೇ, ಅವರ ನೇತೃತ್ವದಲ್ಲಿ ರಾಷ್ಟ್ರವು 
ಸ್ಫೂರ್ತಿಯುತವಾದೊಂದು ಭೂಮಿಕೆ, ಉದಾತ್ತ ನಿರ್ಧಾರಕ ತತ್ತ್ವಗಳು, ಮತ್ತು ಭಾರತವನ್ನು 
ಸ್ವತಂತ್ರ ಜಾತ್ಕಾತೀತ ಗಣರಾಜ್ಯವೆಂದು ಘೋಷಿಸುವ ಒಂದು ಸಂವಿಧಾನವನ್ನು ಪಡೆದುಕೊಂಡು 
ಪುನರುಜ್ಜೀವನದ ಮೊದಲ ರಾಜಕೀಯ ಉದ್ದೇಶವನ್ನು ಸಾಧಿಸಿಕೊಂಡಿತು. 

ಹದಿನೇಳು. ವರ್ಷಗಳ ಅವರ ನಾಯಕತ್ವದಲ್ಲಿ ಭಾರತವು ಹಲವಾರು ರಂಗಗಳಲ್ಲಿ ಪ್ರಗತಿ 
ಸಾಧಿಸಿತು. ಭಾರತೀಯ ಜೀವನದ ಎಲ್ಲ ವಿಭಾಗಗಳಲ್ಲಿಯೂ ಅವರ ಉಜ್ಜೀವಕ ಸ್ಪರ್ಶದ ಮುದ್ರೆ 
ಬಿದ್ದಿತು. ಸ್ವತಂತ್ರ ಭಾರತವು ಸಾಹಿತ್ಯ ಕಲೆಗಳ ಉತ್ತೆಜನಕ್ಕಾಗಿ ಎಲ್ಲ ಬಗೆಯ ನೆರವನ್ನು ಕೊಟ್ಟಿತು, 
ಅವು ವಿಶಿಷ್ಟವಾಗಿ ಬೆಳೆದು ಬಂದಿವೆ. ಬರುವ ಸಂವತ್ಸರಗಳಲ್ಲಿ ಅದು ಮುಟ್ಟಲಿರುವ ನೆಲೆ ಅದರ 
ಇಂದಿನ ಉಜ್ವಲ ಸಾಧನೆಗಳನ್ನೂ ಮೀರಿಸುತ್ತದೆ. ರಾಷ್ಟ್ರದ ಮಾರ್ಗದರ್ಶಿ ಸಿದ್ಧಾಂತವೆಂದು ಅವರು 
ಪ್ರಜಾಸತ್ತಾತ್ಮಕ ಸಮಾಜವಾದವನ್ನು ಮುಂದಿಟ್ಟರು. ಅವರ ನುರಿತ ಆಡಳಿತದ ದಕ್ಷತೆಯಿಂದ 
ಭಾರತದ ಸಂಸದೀಯ ಪ್ರಜಾರಾಜ್ಯ ಶಿಶುವು ಬೆಳೆದು ಪ್ರೌಢವಾಯಿತು, ಬಲಿಷ್ಠವಾಯಿತು. ವಯಸ್ಕರ 
ಮತದಾನ ಹಕ್ಕಿನ ಆಧಾರದ ಮೇಲೆ ಮೂರು ಸಾರ್ವತ್ರಿಕ ಚುನಾವಣೆಗಳ ಪರೀಕ್ಷೆಯನ್ನೂ ಅದು 
ಯಶಸ್ವಿಯಾಗಿ ಎದುರಿಸಿತು. ಜವಹರಲಾಲ ನೆಹ್ರೂ ತೀರಿಕೊಂಡಾಗ ರಾಷ್ಟ್ರೀಯ ನಾಯಕತ್ವದ 
ಪರಿವರ್ತನೆಯು ಇನ್ನೂ ಕ್ಲಿಷ್ಟವಾದ ಪರೀಕ್ಷೆಯನ್ನು ಎದುರಿಸಿತು. ದೇಶದಲ್ಲಿ ಹಲವಾರು ರಾಷ್ಟ್ರೀಯ 
ಸಂಶೋಧನಾ ಕೇಂದ್ರಗಳಲ್ಲಿ ನಡೆಯುವ ವೈಜ್ಞಾನಿಕ ಸಂಶೋಧನೆಗಳ ನೆರವಿನಿಂದ ಸುವ್ಯವಸ್ಥಿತ 
ಔದ್ಯೋಗೀಕರಣ ಮತ್ತು ಆರ್ಥಿಕ ಬೆಳವಣಿಗೆಗಳ ಸಕ್ರಿಯ ಯೋಜನೆಯನ್ನು ಹಾಕಿಕೊಂಡ 


ಜವಹರಲಾಲ ನಷ್ಟು ಭಾರತ ಪುನ್ನರ್ಸುಜ್ಞೀವನ್ನದ ಇವ್ನೊಂದು ಮುಖ್ಯವ್ವಾಥ ಉದ್ದೇಶ--ಅದಂದರೆ 


ಜವಹರಲಾಲ ನೆಹ್ರೂ ಮತ್ತು ಭಾರತ ಪುನರುಜ್ಜೀವನ ದ 
ಭಾರತ ಜನತೆಯನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಮೇಲೆತ್ತುವುದು- “ಇದನು ಸಾಧಿಸಲು ಭದ 
ವಾದ ಬುನಾದಿಯನ್ನು ಹಾಕಿದರು. ಯಾವ ಬಣಕ್ಕೂ ಸೇರದಿರುವ ನಿಲುವಿನಿಂದಲೂ ಯುನ್ನೆಟೆಡ್‌ 
ನೇಷನ್ಸ್‌ ಆರ್ಗನೈಸೇಷನ್ಸ್‌ಗಳನ್ನು ಸಕ್ರಿಯವಾಗಿ ಸಮಿ ಅಂತರಾಷ್ಟ್ರೀಯ 
ಒತ್ತಡಗಳನ್ನು ಕಡಮೆಮಾಡಲು ನೆರವಾದರಲ್ಲದೆ, ಭಾರತವು ಶಾಂತಿ ಮತ್ತು ಅಂತರಾಷ್ಟೀಯ 
ಸೌಹಾರ್ದಗಳಿಗೆ ಸ ಸೃಜನಾತ್ಮಕ ಶಕ್ತಿಯೆಂಬ ಕಲ್ಪನೆಯು ವಿದೇಶಗಳಲ್ಲಿ ಮೂಡುವಂತೆ ಬ! 
ಹೀಗೆ ಭಾರತ ಪುನರುಜ್ಜ ವನದ ಮೂರನೆಯ ಮುಖ್ಯ ಉದ್ದೆ ್ವೇಶದ. ಸಾಧನೆಯಾಯಿತು. 


೭. ಪರಿಸಮಾಪ್ತಿ 


ರಾಮಮೋಹನರು ಮತ್ತು ವಿವೇಕಾನಂದರಿಂದ ಗಾಂಧಿ ಮತ್ತು ನೆಹ್ರುವರೆಗೆ ಆಧುನಿಕ 
ಪುನರುಜ್ಜೀವನದ ಆಧ್ಯಾತ್ಮಿಕ ಪರಂಪರೆ ಸಾಗಿಬಂದಿರುವುದನ್ನು ಭಾರತ ಇತಿಹಾಸದ ಯಾವ 

ವಿದ್ಯಾರ್ಥಿಯೂ ಗಮನಿಸದೆ ಇರುವುದು ಸಾಧ್ಯವಿಲ್ಲ. ಗಾಂಧೀಜಿ ಮತ್ತು ಜವಾಹರಲಾಲ ನೆಹ್ರು 
ಅವರ ರಾಜಕೀಯ ಕೊಡುಗೆಗಳು ಭಾರತ ಪುನರುಜಿ ಶ್ನೀವನಕ್ಕೆ ರಕ್ತ ಮಾಂಸಗಳ ಹೊದಿಕೆಯನ್ನು 
ಕೊಡಲು ನೆರವಾದುವು; ಅದರ ಅಮೃತ ಚೇತನಕ್ಕ ನುಗುಣವಾಗಿ ಸಮಾಜವು ವಿಕಾಸದ ದಾರಿಯನ್ನು 
ಹಿಡಿಯಲೂ ನೆರವಾದುವು. ಭಾರತದಲ್ಲಿ ಮುಂದೆ ಕಾಣಿಸಿಕೊಳ್ಳುವ ಯಾವುದೇ ಸಾಮಾಜಿಕ. 
ರಾಜಕೀಯ ಸಿದ್ಧಾಂತವಾಗಲೀ ಗಾಂಧೀ-ನೆಹ್ರು ಕೊಡುಗೆಯ ಮೂಲತತ್ತ್ವಗಳಿಂದ ಪ್ರಭಾವಿತವಾಗದೆ 
ನಿರ್ದೇಶಿತವಾಗದೇ ಇರುವುದು ಸಾಧ್ಯವಿಲ್ಲ. 


ಅನು : ಎಸ್‌. ಕೆ. ರಾಮಚಂದ್ರರಾವ್‌ 


CC-0. Jangamwadi Math Collection. Digitized by 65೩೧0011 


೧೯ 


ಭಾರತದಲ್ಲಿ ಕುಷ್ಠರೋಗ ನಿಯಂತ್ರಣಕ್ಕೊಂದು ಮಾರ್ಗ* 


೧. ಪ್ರಸ್ತಾವನೆ. 

ನಾವು ಇಲ್ಲಿ ನೆರೆದಿರುವುದು ವಿಶ್ವಕುಷ್ಠರೋಗ ದಿನವನ್ನು ಆಚರಿಸಲು ಮಾತ್ರವಲ್ಲ, ಕುಷ್ಠರೋಗ 
ನಿರ್ಮೂಲನಕ್ಕೆ ಶ್ರಮಿಸುವುದಕ್ಕಾಗಿ ಯಾರ ಮರಣ ದಿನದೊಂದಿಗೆ ವಿಶ್ವಕುಷ್ಠರೋಗ ದಿನವನ್ನೂ 
ಸಂಯೋಜಿಸಿದ್ದಾರೆಯೋ ಆ ಗಾಂಧೀಜಿಯವರ ಗೌರವ ಸ್ಮರಣಾರ್ಥವಾಗಿ. ಈ ಸಾವಿರಾರು ವರ್ಷ 
ಗಳು ನಮ್ಮ ಸಮಾಜವನ್ನು ತೊಂದರೆಗೀಡುಮಾಡಿರುವ ಈ ರೋಗವನ್ನು ಕುರಿತು ರಾಷ್ಟ ದ 


ಗಮನವನ್ನು ಹರಿಸಲೆಂದೇ ಈ ದಿನವನ್ನು ಆಚರಿಸುತ್ತಿದ್ದೇವೆ. 
೨. ದೆಹಲಿಯಲ್ಲಿ ಕುಷ್ಠರೋಗ ತಡೆ ಕಾರ್ಯದೊಂದಿಗೆ ನನ್ನ ಒಡನಾಟ 


ನಾನು ದಿಲ್ಲಿಯಲ್ಲಿ ಪ್ರಾದೇಶಿಕ ರಾಮಕೃಷ್ಣ ಮಿಶನ್ನಿನ ಕಾರ್ಯದರ್ಶಿಯಾಗಿ ಹದಿಮೂರು 
ವರ್ಷಗಳು ಇದ್ದ ಕಾಲದಲ್ಲಿ ಕುಷ್ಠರೋಗ ಕ್ಷೇತ್ರದ ಬಗ್ಗೆ ನನ್ನ ಆಸಕ್ತಿ ಬೆಳೆಯಿತು. ಡಾ. ಪಿ. ಸೆನ್‌ 
ಅವರು ಮೊದಲೇ ಹೇಳಿದಂತೆ, ೧೯೪೨ ರಿಂದ ೧೯೪೮ ರವರೆಗೆ ಕರಾಚಿಯಲ್ಲಿ ನಾನು ರಾಮಕೃಷ್ಣ 
ಮಿಶನ್ನಿನ ಅಧ್ಯಕ್ಷನಾಗಿದ್ದಾಗ ಮಂಘೋಪೀರ್‌ ಹತ್ತಿರ ಇರುವ, ಅವರೇ ನಿರ್ದೇಶಕರಾಗಿದ್ದ ` 
ಕುಷ್ಠರೋಗ ಚಿಕಿತ್ಸಾಲಯಕ್ಕೆ ಭೇಟಿಕೊಟ್ಟಿದ್ದುದು ದಿಟ, ಆದರೆ ಆಗ ನನ್ನ ಆಸಕ್ತಿ ಬೃಹತ್‌ ಪ್ರಮಾಣ 
ದಲ್ಲೇನೂ ಬೆಳೆಯಲಿಲ್ಲ. ದಿಲ್ಲಿಯಲ್ಲಿ ನಗರದ ಮಧ್ಯೆ ಯಮುನಾ ನದಿಯ ದಡದ ಮೇಲೆ 
ಕುಷ್ಠರೋಗಿಗಳ ದೊಡ್ಡ ವಸತಿಯೊಂದಕ್ಕೆ ಸಾಮಾಜಿಕ ಸೇವಾ ಕರ್ತರು ನನ್ನನ್ನು ಕರೆದುಕೊಂಡು 
ಹೋದರು. ಸುಮಾರು ಎಂಟುನೂರು ಒಂಭೈನೂರು ಕುಷ್ಕರೋಗಿಗಳು, ಹೆಂಗಸರು, ಗಂಡಸರು, 
ಮಕ್ಕಳು ಎಲ್ಲರೂ ಭಿಕ್ಷೆ ಬೇಡಿ ಜೀವಿಸುತ್ತ ಹಂದಿಗಳಿಗೂ ಇತರ ಪ್ರಾಣಿಗಳಿಗೂ ಕೂಡ ಅಸಹ್ಯ 
ವೆನಿಸುವ ಪರಿಸ್ಥಿತಿಯಲ್ಲಿ ಜೀವಿಸುತ್ತಿದ್ದುದನ್ನು ಕಂಡು ನನಗೆ ದಿಗ್ಭ್ರಮೆಯಾಯಿತು. ಭಾರತದ 
ರಾಜಧಾನಿಯ ನಟ್ಟ ನಡುವೆಯೇ, ಅದರ ಪೌರಾಡಳಿತ ಸಭೆ, ರಾಜ್ಯ ಸರ್ಕಾರ, ಭಾರತ ಸರ್ಕಾರ 
ಇವೆಲ್ಲ ಇರುವೆಡೆಯೇ ಈ ಪರಿಸ್ಥಿತಿ ಇದ್ದುದನ್ನು ಕಂಡು ಆಶ್ಚರ್ಯವಾಯಿತು. ಈ ಅಸಹ್ಯ 
ಪರಿಸ್ಥಿತಿಯನ್ನು ಜನರ ಮತ್ತು ಅಧಿಕಾರಿಗಳ ಗಮನಕ್ಕೆ ತರಲು ನಿಶ್ಚಯಿಸಿದೆ ; ಒಂದು ಉಪಾಯ 
ನನಗೆ ಹೊಳೆಯಿತು. ಅದು ಹೀಗೆ: ಶ್ರೀರಾಮಕೃಷ್ಣರ ಜನ್ಮದಿನೋತ್ಸವದಂದು ಬಡಬಗ್ಗರಿಗೆ 





* ೧೯೬೭ರ ಜನವರಿ ೩೦ರಂದು ಕಲ್ಕತ್ತದ ಇನ್‌ಫೋರ್ಮೆಶನ್‌ ಸೆಂಟರ್‌ನಲ್ಲಿ ವಿಶ್ವ ಕುಷ್ಠ 
|] [x] ವೆ ಆ 
ದಿನಾಚರಣೆಯ ಸಂಬಂಧವಾಗಿ ನಡೆದ ಸಾರ್ವಜನಿಕ ಸಭೆಯಲ್ಲಿ ಮಾಡಿದ ಭಾಷಣ. ಈ ಕಾರ್ಯಕ್ರಮ 
ಹಿಂದ್‌ ಕುಷತ್‌ ನಿವಾರಣ್‌ ಸಂಘ್‌ನ ಪಶ್ಚಿಮ ಬಂಗಾಳ ಶಾಖೆ ಮತ್ತು ಇಂಡಿಯನ್‌ ಮೆಡಿಕಲ್‌ 
ಅಸೋಸಿಯೇಷನ್‌ನ ಕಲ್ಕತ್ತಾ ಸಾಭೊಂ ಇವುಗಳು ಸಹಯೋಸಿಟಿಸಿತದಗ ಆತೋ” 


ಭಾರತದಲ್ಲಿ ಕುಷ್ಠರೋಗ ನಿಯಂತ್ರಣಕ್ಕೊಂದು ಮಾರ್ಗ ಜಂ 
ಶ್ರೀರಾಮಕೃಷ್ಣ ಮಿಶನ್ನಿನಲ್ಲಿ ಊಟಹಾಕುವ ಪದ್ಧತಿಯಿದ್ದಿತು ; ಮಿಶನ್‌ ಆವರಣದಲ್ಲಿ ಎರಡು 
ಮೂರು ಸಾವಿರ ಜನರಿಗೆ ಊಟ ನಡೆಯುತ್ತಿದ್ದಿತು. ಅವರಲ್ಲಿ ಬಹು ಮಂದಿ ಜಾಡಮಾಲಿಗಳು 
ಕಲವರು ಭಿಕ್ಷುಕರು. ಆದರೆ ಆ ವರ್ಷ ಈ ದರಿದ್ರ ಸಂತರ್ಷಣೆಯ ಸ್ಥಳವನ್ನು ಕುಷ್ಮರೋಗಿಗಳ 
ವಸತಿಗೆ ಬದಲಾಯಿಸಿದೆ. ಆ ವಸತಿಯಲ್ಲಿ ಶ್ರೀರಾಮಕೃಷ್ಣರ ಜನ್ಮದಿನವನ್ನು ಭಜನೆಗಳು, 
ಭಾಷಣಗಳು, ಫಿಲ್ಮ್‌ ಪ್ರದರ್ಶನ, ರೋಗಿಗಳಿಗೆ ವಸ್ತ್ರ ವಿತರಣೆ ಇವುಗಳಿಂದ ಆಚರಿಸಲಾಯಿತು. 
ಅದು ಆಕರ್ಷಕವಾದ ಸಮಾರಂಭವಾಗಿದ್ದಿತು ; ಅದರ ವರದಿಯು ವೃತ್ತಪತ್ರಿಕೆಗಳಲ್ಲಿಯೂ 
ಪ್ರಕಟವಾಯಿತು. ನಗರಸಭೆ ಮತ್ತು ರಾಜ್ಯ ಆಡಳಿತದ ಗಮನವನ್ನು ದಿಲ್ಲಿಯ ನಟ್ಟನಡುವೆಯೇ 
ಬಹುಮಂದಿ ಕುಷ್ಠರೋಗಿಗಳು ಇರುತ್ತಿದ್ದ ಅಸಹ್ಯ ಪರಿಸ್ಥಿತಿಯ ಕಡೆ ಹರಿಸಲು ನೆರವಾಯಿತು. 

ಆದರೆ ನಮ್ಮನ್ನು ಎದುರಿಸಿದ ಸಮಸ್ಯೆಯೆಂದರೆ--ಸರಕಾರ ಮತ್ತು ನಗರಸಭೆ ಈ ವಿಚಾರದಲ್ಲಿ 
ಆಸಕ್ತಿ ತಳೆಯುವ ಮೊದಲೇ, ಆಗಲೇ ಆ ವಸತಿಯಲ್ಲಿ ಇದ್ದವರಿಗೆ ಏನಾದರೂ ಮಾಡಬೇಕಾದುದು. 
ಆದುದರಿಂದ ನಾನು, ಶಾರದಾ ಮಹಿಳಾ ಸಮಿತಿಯೆಂದು ಆಗಲೇ ವ್ಯವಸ್ಥೆಮಾಡಿಕೊಂಡು ಲೇಡಿ 
ಹಾರ್ಡಿಂಜ್‌ ಆಸ್ಪತ್ರೆಯಲ್ಲಿ ಮತ್ತಿತರ ಕ್ಷೇತ್ರಗಳಲ್ಲಿ ಸೇವೆ ಮಾಡುತ್ತಿದ್ದ ಮಿಶನ್ನಿನ ಕೆಲವರು ಮಹಿಳಾ 
ಭಕ್ತರನ್ನು ಈ ಕುಷ್ಠರೋಗಿಗಳ ಕಷ್ಟನಿವಾರಣೆಗೆ ಒಡನೆಯೇ ನೆರವಾಗುವಂತೆ ಕೇಳಿಕೊಂಡೆ. ಸಮಿತಿಯ 
ಸದಸ್ಕೆಯರೂ ಅವರ ಗಂಡಂದಿರೂ (ಅವರಲ್ಲಿ ಕೆಲವರು ಕೇಂದ್ರ ಸರಕಾರದ ಉಚ್ಚ ಅಧಿಕಾರಿಗಳಾಗಿ 
ದರು) ಒಡನೆಯೇ ಉತ್ಸಾಹದಿಂದ ಮುಂದೆ ಬಂದುದು ನನಗೆ ತುಂಬ ಸಂತೋಷವನ್ನುಂಟು 
ಮಾಡಿತು ; ನನಗೆ ಉತ್ತೇಜಕವೂ ಆಯಿತು. ಬೇಗನೆ ಅವರು "ಕುಷ್ಕರೋಗಿ ಸೇವಾ ಸಮಿತಿ'ಯೆಂಬ 
ಹೆಸರಿನ ವ್ಯವಸ್ಥೆಯನ್ನು ಆರಂಭಿಸಿ, ಈ ವಸತಿಯ ರೋಗಿಗಳಿಗೆ ಸಹಾಯ ಮಾಡುವ ಕೆಲಸದಲ್ಲಿ 
ಒಡನೆಯೇ ತೊಡಗಿದರು. 

ನಮ್ಮ ಹೆಂಗಸರು ನಿಜವಾದ ಶ್ರದ್ಧೆಯಿಂದ ಈ ಮಾನವಕ್ಷೇತ್ರವನ್ನು ಪ್ರವೇಶಿಸಿ, ತಮ್ಮ ಮಾತೃ 
ಹೃದಯದ ವ್ಯಾಪ್ತಿಯನ್ನು ವಿಸ್ತರಿಸಿ ಸಮಾಜದಿಂದ ಬಹುಕಾಲ ನಿಕೃಷ್ಟರೆಂದು ಪರಿಗಣಿಸಿದ್ದ ಈ 
ಜನರನ್ನೂ ತಮ್ಮ ಪ್ರೀತಿಯಲ್ಲಿ ಒಳಗೊಂಡುದು ನನಗೆ ತುಂಬ ಸಂತೋಷದ'ವಿಚಾರ. ದಿಲ್ಲಿಯಲ್ಲಿ 
ಅದು ನನಗೆ ತುಂಬ ಹೃದಯಪೂರಕವಾದ ದೃಶ್ಯವಾಯಿತು. ಭಾರತ ಇತಿಹಾಸದಲ್ಲಿ ಹೀಗೆ ಹಿಂದೆಂದೂ 
ನಡೆದಿರಲಿಲ್ಲ. ಇಂಥ ಕೆಲಸಗಳನ್ನು ಇತರ ದೇಶದ ಸ್ತ್ರೀಪುರುಷರು ಮಾಡಿದ್ದರು, ಮಾಡುತ್ತಿದ್ದಾರೆ ; 
ನಾವು ಮಾಡಿರಲಿಲ್ಲ. ಸಮಿತಿಯು ಮಾಡಿದ ಮೊದಲ ಕೆಲಸವೆಂದರೆ ವಸತಿಯಲ್ಲಿ ಹೆರಿಗೆ ಆಸ್ಪತ್ರೆ 
ಯನ್ನು ಆರಂಭಿಸಿದುದು. ಮೊದಲು ವಸತಿಯ ಬಹುಮಂದಿ ಹೆಂಗಳೆಯರಿಗೆ ಬಯಲಲ್ಲಿ ರಸ್ತೆಯ 
ಪಕ್ಕದಲ್ಲೇ ಹೆರಿಗೆ ನಡೆಯುತ್ತಿದ್ದಿತು, ಸಮಿತಿಯ ಸದಸ್ಯೆಯರು ಹೆರಿಗೆ ಗುಡಾರವೊಂದನ್ನು ಏರ್ಪಡಿಸಿ 
ಹೆರಿಗೆಯ ಪ್ರಸಂಗಗಳನ್ನು ತಾವೇ ಖುದ್ದಾಗಿ ನೋಡಿಕೊಳ್ಳತೊಡಗಿದರು ; ಹೊಸದಾಗಿ ಹುಟ್ಟಿದ 
ಮಕ್ಕಳನ್ನೂ ನೋಡಿಕೊಳ್ಳತೊಡಗಿದರು. ಆಸ್ಪತ್ರೆಗಳೂ ಖಾಸಗೀ ದಾದಿಯರೂ ಕುಷ್ಕರೋಗಿಗಳ 
ನಡುವೆ ಕೆಲಸಮಾಡಲು ಒಪ್ಪತ್ತಿರಲಿಲ್ಲವೆಂದು ತಿಳಿದುಬಂದಿತು. ಸಮಿತಿಯ ಸದಸ್ಯೆಯರು ಕೆಲವು 
ನಿಷ್ಠಾವಂತ ವೈದ್ಯರು ಆತಂಕಕಾರಿ ಪ್ರಸಂಗಗಳಲ್ಲಿ ನೆರವಿಗೆ ಬರುವಂತೆ ಪ್ರೋತ್ಸಾಹಿಸಿ, ಆಗಾಗ 
ಒಂದೆರಡು ರೋಗಿಗಳನ್ನು ವಿಶೇಷ ಚಿಕಿತ್ಸೆಗಾಗಿ ವೆಲ್ಲೂರಿಗೂ ಕಳುಹಿಸಿದರು, ಅವರು ಕೃತಕ 
' ಅಂಗಗಳನ್ನೂ ಪಡೆಯಲು ನೆರವಾದರು. ಈ ಹೆರಿಗೆ ಪ್ರಸಂಗಗಳನ್ನು ನೋಡಿಕೊಳ್ಳುವುದರೊಂದಿಗೆ, 
ಸಮಿತಿಯ ಸದಸ್ಯೆಯರು ರೋಗಿಗಗಳ ವ್ರಣಗೆಳಿಗೆ ಪಟ್ಟಿಕಟ್ಟುವುದು, ಅವರ ಆಹಾರದ ವ್ಯವಸ್ಥೆ 
ತೆ , ಮುಂತಾದ ಇತರ ಸೇವಾಕಾರ್ಯಗಳಲ್ಲಿಯೂ ನಿರತರಾದರು. ವಸತಿಯಲ್ಲಿದ್ದ ಅಸಹ್ಯ 

ಪರಿಸ್ಥಿತಿಯ ಬಗ್ಗೆ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯಲು ಶ್ರಮಿಸಿದರು. ಇಂಥ ವಸತಿಯು 

ಅಲ್ಲಿ ಮುಂದುವರೆಯುವುದು ಸರಿಯಲ್ಲವೆಂದು ರಾಜ್ಯ ಸರ್ಕಾರ ನಿರ್ಧರಿಸಿತು. ಕಾಲಕ್ರಮದಲ್ಲಿ 


CC-0. Jangamwadi Math Collection. Digitized by eGangotri 


ಇಂ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಈ ವಸತಿಯನ್ನು ದಿಲ್ಲಿಯಿಂದ ನಾಲ್ಕು ಮೈಲಿ ದೂರದಲ್ಲಿ ಯಮುನಾ ನದಿಯ ಆಚಿದಡದ ಮೇಲೆ 
ಷಾಹದಾರ ಎಂಬಲ್ಲಿ ಸುವ್ಯವಸ್ಥಿತವಾದ ಇನ್ನೊಂದು ವಸತಿಗೆ ಸರ್ಕಾರವು ವರ್ಗಾಯಿಸಿತು. 

ಸಮಿತಿಯು ತನ್ನ ಕೆಲಸವನ್ನು ಅಲ್ಲಿಯೂ ಮುಂದುವರೆಸಿತು; ಸಾಂಕ್ರಾಮಿಕವನ್ನು ತಡೆಗಟ್ಟಲು 
ತಂದೆತಾಯಿಯರಿಂದ ದೂರವಾದ ಮಕ್ಕಳಿಗಾಗಿ ಹೊಸ ಹಾಸ್ಟೆಲೊಂದನ್ನು ಆರಂಭಿಸಿತು. ಮಿಶನ್ನಿನ 
ಶ್ರೀರಾಮಕೃಷ್ಣ ಜನ್ಮದಿನೋತ್ಸವದ ವಾರ್ಷಿಕ ಸಮಾರಂಭದಲ್ಲಿ ಬಡಬಗ್ಗರಿಗೆ ನಡೆಯುತ್ತಿದ್ದ 
ಸಂತರ್ಪಣೆ ಈ ಹೊಸ ವಸತಿಯಲ್ಲಿಯೇ ನಡೆಯುತ್ತಿದ್ದಿತು; ಈಗಲೂ ಅಲ್ಲಿಯೇ ನಡೆಯುತ್ತಿದೆ. 

ಪೌರುಷ ಮತ್ತು ಸ್ವಯಂಸಹಾಯಗಳ ಆದರ್ಶದಿಂದ ಸ್ಫೂರ್ತಿಗೊಂಡು ಕೆಲವರು ರೋಗಿಗ 
ಒಬ್ಬಿಬ್ಬರು ವಿದ್ಯಾವಂತ, ಪ್ರತಿಭಾವಂತ ರೋಗಿಗಳ ನಾಯಕತ್ವದಲ್ಲಿ ಷಾಹದಾರವನ್ನು ಬಿಟ್ಟು 
ಮಹಾರಾಷ್ಟ್ರ ರಾಜ್ಯದಲ್ಲಿ (ಹನುಮಾನ್‌ ತೆಕ್ಕದೀ, ಅಂಚೆ--ಮೊರಾನಾ) ಧುಲಿಯ ಜಿಲ್ಲೆಯಲ್ಲಿ . 
ಇತರ ಕುಷ್ಮರೋಗಿಗಳ ಸೇವೆಗೆಂದು "ನವ ನಿರ್ಮಾಣ ಸಮಾಜ ಸೇವಕ ಸಂಘ'ವನ್ನು ಸ್ಥಾಪಿಸಿದರು ; 
"ಸ್ವಯಂ ಸಹಾಯದಿಂದ ಕುಷ್ಠರೋಗ ನಿವಾರಣೆ' ಎಂಬುದು ಅವರ ಧ್ಯೇಯವಾಕ್ಯ. 

ಈ ಅನುಭವಗಳೂ, ಸಮಿತಿಯ ನಿಷ್ಠಾವಂತ ಸದಸ್ಯೆಯರಿಂದ ನನಗೆ ದೊರೆತ ಉತ್ತೇಜನವೂ 
`` ಕುಷ್ಠರೋಗ ನಿವಾರಣೆಯಲ್ಲಿ ನನಗಿದ್ದ ಆಸಕ್ತಿಯನ್ನು ದೃಢಪಡಿಸಿದುವು. ಆಗಿನಿಂದಲೂ ನಾನು 
ನಮ್ಮ ದೇಶದಲ್ಲಿ ಹೋದೆಡೆಗಳಲ್ಲೆಲ್ಲ ಕುಷ್ಠನಿವಾರಣಾ ಸಂಸ್ಥೆಗಳನ್ನು ಸಂದರ್ಶಿಸಿ ನನಗೆ 
ಸಾಧ್ಯವಿದ್ದಷ್ಟು ಈ ವಿಚಾರವಾಗಿ ನೆರವಾಗಲು ನಾನು ಪ್ರಯತ್ನ ಪಡುತ್ತಿದ್ದೇನೆ. 


೩. ಪರಸ್ಪರ ಮಾನವ ಆಸಕ್ತಿ-ಹೊಸಪಾಠ 


ನನ್ನ ಕೆಲಸವು ಇಲ್ಲಿ ನಾವು ನಿರ್ಮಿಸುತ್ತಿರುವ ಕ್ಷೇತ್ರದಲ್ಲಿಯೇ ನಡೆದಿದೆ--ಈ ರೋಗದ 
ವಿಚಾರವಾಗಿ ಜನರಲ್ಲಿ ಇರುವ ವಿರೋಧ ಭಾವನೆಗಳನ್ನು ತೊಡೆದುಹಾಕುವುದು, ಆ ರೋಗಿಯ 
ಮತ್ತು ಅವನ ಸಮಸ್ಯೆಗಳ ಬಗ್ಗೆ ಮಾನವೀಯ ಪ್ರಜ್ಞೆಯನ್ನು ಕೊಂಚ ಹೆಚ್ಚಿಸುವುದು. ಭಾರತದಲ್ಲಿ 
ನಮಗೆ ಜರೂರಾಗಿ ಬೇಕಾದುದು ಇದೇ. ಡಾ. ಸೇನ್‌ ಅವರು ಸಮರ್ಪಕವಾದ "ಪ್ರೇರಣೆ'ಯೆಂದು 
ಹೇಳಿದುದು ಕುಷ್ಪನಿವಾರಣಾ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೂ ಬೇಕು. ಸಾಮಾನ್ಯವಾಗಿ 
ಎಲ್ಲ ಸಮಾಜಸೇವಾ ಕ್ಷೇತ್ರಗಳಲ್ಲಿಯೂ, ವಿಶೇಷವಾಗಿ ಈ ಕ್ಷೇತ್ರದಲ್ಲಿಯೂ ಆಸಕ್ತಿ ಪ್ರಚೋದನೆ 
ಗಳನ್ನು ಒತ್ತಿಹೇಳುವ ಅಗತ್ಯವಿದೆ. ಹೆಚ್ಚಿನ ಪ್ರಚೋದನೆಯೆಂದರೆ ಮಾನವಕೋಟಿಗೆ ತನ್ನದೇ 
ಆದ ಮಾನವೀಯತೆಯನ್ನು, ಸ್ತ್ರೀಪುರುಷ ಭಾವನೆಯನ್ನು ಒದಗಿಸುವುದು. ಅದನ್ನುಂಟುಮಾಡಲು 
ಭಾರತದಲ್ಲೆಲ್ಲ ಹೊಸದೊಂದು ದೃಷ್ಟಿಕೋನ ಬೆಳೆಯಬೇಕು, ಇಂದಿನ ಭಾರತೀಯ ಶಿಕ್ಷಣಕ್ಕೆ 
ಇದೇ ಬುನಾದಿಯಾಗಬೇಕು : ನಾವು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ ಮೊದಲಾದ ಎಷ್ಟೋ 
ವಿಷಯಗಳನ್ನು ಅಧ್ಯಯನ ಮಾಡುತ್ತೇವೆ. ಆದರೆ ಅತಿ ಮುಖ್ಯವಾದ ವಿಷಯವೆಂದರೆ ನಮ್ಮ 
ಒಬ್ಬೊಬ್ಬರಿಗೂ ಭಾರತ ಜನತೆಯ ಬಗ್ಗೆ 'ನಾಗರಿಕ ಜವಾಬ್ದಾರಿಯಿದೆ. ಈ ಮೂಲಭೂತವಾದ 
ಮನೋವೃತ್ತಿ ಮತ್ತು ದೃಷ್ಟಿಕೋನ, ಮತ್ತು ಅದರಿಂದ ಉಂಟಾದ ಕಾರ್ಯಕಲಾಪ ಇವು ನಮ್ಮ 
ಜನರಲ್ಲಿ ಬಹುಮಟ್ಟಿಗೆ ಕಾಣಸಿಗುವುದಿಲ್ಲ. 
ನಮ್ಮ ಹೆಂಗಸರೂ ಗಂಡಸರೂ ತಮ್ಮೊಡನೆ ಬಾಳುವ ಮನುಷ್ಕರ ವಿಚಾರವಾಗಿ ತಮ್ಮ 
ಜವಾಬ್ದಾರಿಯುಂಟು ಎಂದು ಅರಿಯುವುದಾದರೆ ನಮ್ಮೆಲ್ಲ ರಾಷ್ಟ್ರೀಯ ಸಮಸ್ಯೆಗಳನ್ನು ಬಗೆಹರಿಸಿ 
ಕೊಳ್ಳುವುದು ಸಾಧ್ಯ ಎಂದು ನನಗನಿಸುತ್ತದೆ. ಈ ಹೊಸ ಪಾಠವನ್ನು ನಾವಿನ್ನೂ ಕಲಿಯಬೇಕಾಗಿದೆ. 
ಜವಾಬ್ದಾರಿಯ ಕಲ್ಪನೆ ಬಹುಮಟ್ಟಿಗೆ ಕೆಳಮಟ್ಟದಲ್ಲಿಯೇ ಇದೆ ; ನಮ್ಮಲ್ಲಿ ಬೇನೆಗೆ ತುತ್ತಾದವರ 


CC-0. Jangamwadi Math Collection. Digitized by eGangotri 


ಭಾರತದಲ್ಲಿ ಕುಷ್ಠರೋಗ ನಿಯಂತ್ರಣಕ್ಕೊಂದು ಮಾರ್ಗ ಬ 
ವಿಚಾರವಾಗಿ ಮಾತ್ರ ಕೆಲವೊಂದು ದಾನಧರ್ಮದ ಕೆಲಸಗಳನ್ನು ಮಾ 
ತ್ತದೆ, ಅದೂ ಬೇರೆಯವರಿಗೆ ದಿಟವಾಗಿ ಒಳ್ಳೆಯದಾಗಲಿ ಎಂಬ ಪಾ 
ಕಣ್ಣ ಮುಂದೆ ಬೇನೆ ಕಾಣದಿರಲಿ ಎನ್ನುವ ಬಯಕೆಯಿಂದ ಅಷ್ಟೆ. ಸಮಸ್ಯೆಯನ್ನು ಪರಿಹರವವರಸ 
ಅನುಸರಿಸಿಕೊಂಡು ಹೋಗುವಷ್ಟು ಸಾಮಾಜಕ ಪ್ರಜ್ಞೆ ನಮ್ಮಲ್ಲಿ ಬೆಳೆದಿಲ್ಲ. ಭಿಕ್ಷುಕ ನನ್ನ ಮುಂದೆ 
ಬಂದಿದ್ದಾನೆ, ಕೆಲವು ನಾಣ್ಯಗಳನ್ನು ಅವನ ಮುಂದೆ ಎಸೆಯುತ್ತೇನೆ ; ಅವನಿಗೆ ಅದರಿಂದ ತೃಪ್ತಿ 
ಯಾಗುವುದೋ ಇಲ್ಲವೋ, ಅವನು ಹೋದನೆಂದು, ನಾನೊಂದು ಪುಣ್ಮಕೆಲಸ ಮಾಡಿದೆನು 
ನನಗೆ ತೃಪ್ತಿ. ಆದರೆ ದಿಟವಾದ ಮಾನವೀಯ ಆಸಕ್ತಿಯಿಂದ ನಾನು ಪ್ರಚೋದಿತನಾಗಿರುವುದಾದರೆ, 
ಒಬ್ಬ ವ್ಯಕ್ತಿಯಾಗಲ್ಲದೆ ನಾಗರಿಕನಾಗಿ ನಾನು ಈ ಸಮಸ್ಯೆಯನ್ನು ಎದುರಿಸಿದ್ದಾದರೆ, ನನ್ನ ವರ್ತನೆ 
ಬೇರೆಯ ರೀತಿಯಲ್ಲಿರುತ್ತಿದ್ದಿತ್ತು. ನಾನು ಈ ಸಮಸ್ಯೆಯ ಬೆನ್ನಟ್ಟಿ ಹೋಗುತ್ತಿ ದ್ದೆ, ಸಾಮಾಜಿಕ 
ಶಕ್ತಿಗಳನ್ನೆಲ್ಲ ಯಶಸ್ವಿಯಾಗಿ ಬಳಸಿಕೊಂಡು ಸಮಸ್ಯೆಯನ್ನು ಬಗೆಹರಿಸಿ ಅದು ಮತ್ತೆ ತಲೆಯೆತ್ತದಂತೆ 
ಮಾಡುತ್ತಿದ್ದೆ. ನಾವು ಮುಖ್ಯವಾಗಿ ಉದಾರಿಗಳು; ನಮ್ಮ ಹೃದಯದಲ್ಲಿ ಬೇಕಾದಷ್ಟು ಒಳ್ಳೆಯತನ 
ವಿದೆ; ಆದರೆ ಈ ಮೌಲ್ಯಗಳು ಕೆಲಸ ಮಾಡುವುದು ತಟಸ್ಥವಾಗಿ ಅಷ್ಟೆ. ಈ ರಾಷ್ಟ್ರೀಯಗುಣಗಳನ್ನು 
ಸಕ್ರಿಯವನ್ನಾಗಿ ಮಾಡುವ ಅಗತ್ಯವಿದೆ ; ಅವುಗಳಲ್ಲಿ ಸಾಮಾಜಿಕ ಪ್ರವೃತ್ತಿಯನ್ನೂ ನಿರಂತರವಾದ 
ಮಾನವಿಕ ಆಸಕ್ತಿಯನ್ನೂ ಮೂಡಿಸಬೇಕು. 

ಪಾಶ್ಚಾತ್ಯ ರಾಷ್ಟ್ರಗಳ ಉದಾಹರಣೆ, ಜಪಾನಿನಂಥ ದೇಶದ ಉದಾಹರಣೆ ಈ ಮುಖ್ಯವಾದ 
ಕ್ಷೇತ್ರದಲ್ಲಿ ನಮಗೆ ಸ್ಫೂರ್ತಿದಾಯಕವಾಗಬಹುದು. ಈ ರಾಷ್ಟ್ರಗಳ ಜನರ ಲಕ್ಷಣಗಳೆಂದರೆ 
ಸಾಮಾಜಿಕ ಪ್ರವೃತ್ತಿ ಮತ್ತು ನಿರಂತಕವಾದ ಮಾನವೀಯ ಆಸಕ್ತಿ. ಬಡವರ, ರೋಗಗ್ರಸ್ತರ ಪಾಲನೆ 
ಸರಕಾರದ ಕರ್ತವ್ಯವೆಂದು ಅವರು ನಂಬಿಲ್ಲ. ಅದನ್ನು ಬೇರೆಯವರ ಕರ್ತವ್ಯವೆಂದು ತಳ್ಳಿಬಿಟ್ಟರೆ 
ಮುಗಿಯಿತೆಂದು ಕೂಡುವುದಿಲ್ಲ. ಅದು ತಮ್ಮದೇ ಕರ್ತವ್ಯವೆಂದು, ತಮ್ಮೊಡನೆ ಬಾಳುವ ಆರ್ತರ 
ಬಗ್ಗೆ ನಾಗರಿಕರಾಗಿ ತಮ್ಮ ಕರ್ತವ್ಯವೆಂದು ಕಾಣಲು ಅವರು ಕಲಿತಿದ್ದಾರೆ. ನಾಗರಿಕರಾಗಿ ಅವರ 
ಬಗ್ಗೆ ತಮ್ಮ ಕರ್ತವ್ಯವೆಂದು ಭಾವಿಸಿ, ಅದನ್ನು ಸಂತೋಷವಾಗಿ ಆಸ್ಥೆಯಿಂದ ತಮ್ಮ 
ಶಕ್ತ್ಯನುಸಾರವಾಗಿ ನಿರ್ವಹಿಸುತ್ತಾರೆ. 

ಜನರಲ್ಲಿ ಇಂಥ ಮನೋವೃತ್ತಿ ವಿಶಾಲವಾಗಿ ಹರಡಿದ್ದರೆ, ರಾಜ್ಯವೂ ಸಾಮಾಜಿಕವಾಗಿ ಸಕ್ರಿಯ 
ವಾಗುತ್ತದೆ, ಏಕೆಂದರೆ ಅದರ ಉದ್ಯೋಗಿಗಳಲ್ಲಿ ಅವರ ರಾಷ್ಟ್ರೀಯ ವಿದ್ಯಾಭ್ಯಾಸ ಪದ್ಧತಿಯಿಂದಾಗಿ 
ನಾಗರಿಕ ಪ್ರಜ್ಞೆ ಮೂಡಿರುತ್ತದೆ. ಸರಕಾರದ ಉದ್ಯೋಗಿಗಳಾಗಿ, ಕ್ಷೇತ್ರದಲ್ಲಿ ಸಮಾಜ ಕಾರ್ಯ 
ಕರ್ತರಾಗಿ ಅಥವಾ ನಾಗರಿಕರಾಗಿ ಜನ ತಮ್ಮೊಡನೆ ಬಾಳುವ ನತದೃಷ್ಟ ಜನರ ನೆರವಿಗೆ ಸಂತೋಷ 
ವಾಗಿ ಸ್ವಂತ ಇಚ್ಛೆಯಿಂದ ಬರುವುದು, ಅವರಿಗೆ ಅನುಕಂಪವನ್ನೂ ಯಥಾಶಕ್ತಿ ಆರ್ಥಿಕ ಆಲಂಬನೆ 
ಯನ್ನೂ ಒದಗಿಸುವುದು ಎಲ್ಲ ಸ್ವತಂತ್ರ ರಾಷ್ಟ್ರಗಳ ಲಕ್ಷಣ. ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕೆಲಸ 
ಮಾಡಲಾರದವರಾದರೆ ಅವರು ಈ ವಿಚಾರವಾಗಿ ತಮ್ಮೆಲ್ಲ ಸಹಾನುಭೂತಿಯನ್ನು ವ್ಯಕ್ತಪಡಿಸಿ, 
ತಮ್ಮ ಕೈಲಾದ ಹಣವನ್ನು ಕೊಟ್ಟು ನೆರವಾಗುತ್ತಾರೆ. ರಾಷ್ಟ್ರೀಯ ಶಿಕ್ಷಣದ ಯಶಸ್ವೀ ಪದ್ಧತಿಯ 
ಫಲ ಇದು ; ರಾಷ್ಟ್ರದ ಯುವಕರಲ್ಲಿ ರಾಷ್ಟ್ರೀಯ ಕರ್ತವ್ಯದ ಪ್ರಜ್ಞೆ, ರಾಷ್ಟ್ರದ ಬಹುಮುಖ ಸಮಸ್ಯೆ 
ಗಳಲ್ಲಿ ಪಾತ್ರವಹಿಸಿರುವ ಪ್ರಜ್ಞೆ ಮೂಡಿರುತ್ತದೆ. ಹೀಗೆ ಅನುಸ್ಕೂತವಾದ ಸಾಮಾಜಿಕವಾದ ಭಾವನೆ 
ಯನ್ನು ನಮ್ಮ ಜನರ ದೃಷ್ಟಿಕೋನದಲ್ಲಿಯೂ ಕೆಲಸಗಳಲ್ಲಿಯೂ ನಾವಿಂದು ಒದಗಿಸಬೇಕಾಗಿದೆ ; 
ನಮ್ಮ ಬಹುಮುಖವಾದ ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸಿ, ನಮ್ಮ ಪುರಾತನ ಸಮಾಜದಲ್ಲಿ 
ಬ ಸಂತೋಷಗಳನ್ನು ಒದಗಿಸಲು ಬೇಕಾದ ಚಾರಿತ್ರ್ಯ ಊರ್ಜೆಯನ್ನು ಬೆಳೆಸಲು ನೆರವಾಗು 


CC-0. Jangamwadi Math Collection. Digitized by eGangotri 


೨೬೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲಗಳು 


೪. ಕುಷ್ಕರೋಗದ ಬಗ್ಗೆ ಜನರ ಮನೋವೃತ್ತಿಯನ್ನು ಮಾರ್ಪಡಿಸುವುದು: ಒಂದು ವೈಜ್ಞಾನಿಕ 

ವಿಧಾನ 

ಸಾಮಾನ್ಯ ವೈದ್ಯಕೀಯ ಸೌಲಭ್ಯಗಳ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ವೈದ್ಯರ ಸೇನೆಯೇ 
ಇದೆ ; ಈ ಸೇನೆಯವರು ಮಾಡಬೇಕಾದ ಕೆಲಸವೆಂದರೆ ಕುಷ್ಠರೋಗದ ಮತ್ತು ರೋಗಿಗಳ ಬಗ್ಗೆ 
ವೈಜ್ಞಾನಿಕ ಮತ್ತು ಮಾನವೀಯ ಮನೋವೃತ್ತಿಗಳನ್ನು ಜನ ಬೆಳೆಸಿಕೊಳ್ಳುವಂತೆ ಶಿಕ್ಷಣ. ಇಂಡಿಯನ್‌ ` 
ಮೆಡಿಕಲ್‌ ಆಸೋಸಿಯೇಷನ್‌ ಪರವಾಗಿ ಈಗ ತಾನೇ ಮಾತನಾಡಿದ ಡಾ. ಎಸ್‌. ರಾಯಚೌಧುರಿ 
ಯವರ ಭಾಷಣದಿಂದ ಅಸೋಸಿಯೇಷನ್‌ ಈ ಕೆಲಸ ಮಾಡಲು ಬಯಸಿದೆಯೆಂಬುದನ್ನು ತಿಳಿದು 
ಸಂತೋಷವಾಯಿತು. ಈ ಜವಾಬ್ದಾರಿಯನ್ನು ಸದಸ್ಯರು ವಹಿಸಿದರೆ, ಈ ಬಗೆಯ ಕಾಯಿಲೆಯನ್ನು 
ವೈದ್ಯಕೀಯ ಚಿಕಿತ್ಸೆಗಿಂತ ಹೆಚ್ಚಾಗಿ ಅವರ ಬಳಿ ಬರುವ ಜನರ ಮನೋವೃತ್ತಿಯನ್ನು ಮಾರ್ಪಡಿಸು 
ವ್ರದರಿಂದ--ದೂರ ಮಾಡುವುದಾಗುತ್ತದೆ. ಮೊದಲ ಹಂತಗಳಲ್ಲೇ ಚಿಕಿತ್ಸೆ ಮಾಡಿದರೆ ಕುಷ್ಠರೋಗ 
ನಿವಾರಣೆಯಾಗಬಹುದೆಂದು ವೈದ್ಯ ವಿಜ್ಞಾನ ಇಂದು ತಿಳಿಸುತ್ತದೆ. ಆದರೆ ಸಾಮಾಜಿಕ ಅಸಹ್ಯದ 
ಭೀತಿಯಿಂದಾಗಿ ರೋಗಿಗಳು ರೋಗವನ್ನು ಮರೆಮಾಡಿ ರೋಗ ಉಲ್ಬಣಸ್ಥಿತಿಗೆ ಬರುವವರೆಗೂ 
ಚಿಕಿತ್ಸೆಗೆ ಬರುವುದೇ ಇಲ್ಲ ; ಆಗ ಚಿಕಿತ್ಸೆ ಕಷ್ಟವಾಗುತ್ತದೆ. ರೋಗ ನಿವಾರಣೆಗೆ ಜನರ ಮನೋವೃತ್ತಿ 
ಯಲ್ಲಿ ಮಾರ್ಪಾಡು ಪ್ರಬಲವಾದ ಘಟಕವಾಗುವುದು ಇಲ್ಲಿಯೇ, ದೈಹಿಕವಾದ ಯಾವುದೇ ಕಾಯಿಲೆ 
ಯಂತೆಯೇ ಕುಷ್ಠರೋಗ ಎಂದು ಜನ ಕಾಣುವುದನ್ನು ಕಲಿಯಬೇಕು ; ಎಲ್ಲ ಕುಷ್ಠರೋಗಗಳೂ 
ಸಾಂಕ್ರಾಮಿಕವಲ್ಲ ಎಂಬ ಸತ್ಯವನ್ನು ಅವರಿಗೆ ತಿಳಿಸಬೇಕು; ಯಾವ ಹಂತಗಳಲ್ಲಿ ಸಾಂಕ್ರಾಮಿಕವಾಗು 
ತ್ತದೆ, ಯಾವ ಹಂತಗಳಲ್ಲಿ ಇಲ್ಲ ಎಂಬುದರ ಬಗ್ಗೆಯೂ ಅವರಿಗೆ ಶಿಕ್ಷಣ ದೊರೆಯಬೇಕು. 

ಸಮಾಜವು ತನ್ನನ್ನು ಕುಷ್ಕರೋಗಿಯೆಂದು ಕೀಳಾಗಿ ಕಾಣುವುದಿಲ್ಲ ಎಂಬುದು ರೋಗಿಗೆ ತಿಳಿದರೆ 
ಅವನು ಮೊದಲ ಹಂತಗಳಲ್ಲಿಯೇ ಚಿಕಿತ್ಸೆಯ ಕಡೆ ಮನಸ್ಸು ಮಾಡುತ್ತಾನೆ.. ಮಾನವ ರಚನೆಯ 
ಇತರ ರೋಗಗಳಂತೆ ಕುಷ್ಕರೋಗವೂ ಒಂದು, ಅದಕ್ಕೆ ವಿಶೇಷವಾದ ಭೀತಿಯಿರಬೇಕಾದುದಿಲ್ಲ, 
ಮತ್ತು ಅದನ್ನು ಗುಣಪಡಿಸುವುದು ಸಾಧ್ಯ--ಕುಷ್ಠರೋಗದ ಬಗ್ಗೆ ಈ ವೈಜ್ಞಾನಿಕ ನಿಲುವು ನಮ್ಮ 

, ಜನರಲ್ಲಿ ಎಲ್ಲ ಸಂವಿಧಾನಗಳಿಂದಲೂ ಹರಡಬೇಕು. ಈ ವೈಜ್ಞಾನಿಕ ನಿಲುವೇ ಸಮಸ್ಯೆಯ 

ಮಾನವೀಯ ನಿಲುವೂ ಹೌದು; ಜನರಲ್ಲಿ ಈ ರೋಗದ ವಿಚಾರವಾಗಿ ಬೇರೂರಿರುವ ಪೂರ್ವಗ್ರಹ, 
ತಪ್ಪು ಕಲ್ಪನೆಗಳನ್ನು ತೊಡೆದುಹಾಕಲು ವೈದ್ಯ ವೃತ್ತಿ ನೆರವಾಗಬಹುದಾದುದು ಇಲ್ಲಿಯೇ ; 
ತಾಯಿನಾಡಿನಿಂದ ಇದು ಬೇಗನೆ ಮರೆಯಾಗಲು ತುಂಬ ನೆರವಾಗುತ್ತದೆ. 


೫. ಅಜ್ಞಾನ, ಪೂರ್ವಗ್ರಹ, ಭೀತಿಗಳನ್ನು ಎದುರಿಸುವುದು 


ಪ್ರತಿಯೊಂದು ರೋಗದ ವಿಚಾರವಾಗಿಯೂ ನಮ್ಮ ಸಮಾಜ ಅಜ್ಞಾನದಿಂದಾಗಿ, ಅಂಧಶ್ರದ್ಧೆ 
ಯಿಂದಾಗಿ ಹಲವಾರು ತಪ್ಪು ಗ್ರಹಿಕೆಗಳನ್ನು ಹೊಂದಿದೆ. ನಮ್ಮ ಹಿಂದಿನ ವೈಜ್ಞಾನಿಕ ಮನೋವೃತ್ತಿಗೆ 
ಬೀಳ್ಕೊಡುಗೆಯನ್ನು ಸಲ್ಲಿಸಿ, ನಾವು ದೇಹದ ಮತ್ತು ಮನಸ್ಸಿನ ರೋಗಗಳ ವಿಚಾರವಾಗಿ 
ಐಂದ್ರಜಾಲಿಕ ಅಭಿಪ್ರಾಯಗಳನ್ನು ತಿಳಿದಿದ್ದೇವೆ. ಅಜ್ಞಾನದಿಂದ ಅಂಧಶ್ರದ್ಧೆ ಹುಟ್ಟಿತು ; ಎರಡೂ 
ಮಾಡಿ ಭೀತಿ ಮತ್ತು ಪೂರ್ವಗ್ರಹ ಬೆಳೆದುವು ; ಇದರಿಂದಾಗಿ ಮುಂದೆ ಕುಷ್ಠ, ಕ್ಷಯ, ಉನ್ಮಾದ 
ಮೊದಲಾದ ರೋಗಗಳಿಂದ ಪೀಡಿತರಾದವರ ಬಗ್ಗೆ ಕಾಠಿಣ್ಯ ಮತ್ತು ಅಮಾನವಿಕತೆಗಳು ಒದಗಿ 
ಬಂದುವು. ಜ್ಞಾನದಿಂದ ಭೀತಿಯೂ ಪೂರ್ವಗ್ರಹವೂ ನಾಶವಾಗುತ್ತವೆ ; ದೈಹಿಕ ಮತ್ತು ಮಾನಸಿಕ 
ವ್ಯಾಧಿಗಳಿಂದ ಸಂತ್ರಸ್ತರಾದವರ, ಅಪರಾಧಿಗಳ ಮತ್ತು ಸಾಕ್ಷಿಗಳ, ವಿಚಾರವಾಗಿ ಕೂಡ 
ಆಸಕ್ತಿ ಉಳಿಯುತ್ತದೆ. ನಮ್ಮ ದೇಶದ ನಿಧಾನವಾಗಿ ಅಳವಡಸಿಕೊಳ್ಳುತ್ತಿರುವ ವೈಜ್ಞಾನಿಕ 


CC-0. Jangamwadi Math Collection. Digitized by eGangotri 


ಭಾರತದಲ್ಲಿ ಕುಷ್ಮರೋಗ ನಿಯಂತ್ರಣಕ್ಕೊಂದು ಮಾರ್ಗ 2 
ಮನೋವೃತ್ತಿಯ ಫಲ ಇದು. ಕ್ಷಯದ ವಿಚಾರವಾಗಿ ನಮ್ಮ ಮನೋವೃತ್ತಿ ಬದಲಾಗುತಿ ರುವುದರಲ್ಲಿ 
ನಾವು ನೆಮ್ಮದಿ ಮತ್ತು ಮಾನವೀಯತೆಗಳ ಯುದ್ಧದಲ್ಲಿ ಗೆಲ್ಲುತ್ತಿರುವುದನ್ನು ಕಾಣಬಹುದು. 
ಕೆಲವು ವರ್ಷಗಳವರೆಗೂ ಅದಕ್ಕೆ ಕೂಡ ಸಾಮಾಜಿಕವಾದ ಅಪಖ್ಯಾತಿಯಿದ್ದಿ ತು ; ಭೀತಿ ಮತು 
ಪೂರ್ವಗ್ರಹಗಳ ಕೇಂದ್ರವಾಗಿದ್ದಿತು ಅದು. ಈ ರೋಗವನ್ನು ದಮನ ಮಾಡುವುದರಲ್ಲಿ ನಾವು 
ಪಡೆದುಕೊಂಡೆರುವ ಮಾನಸಿಕ ಆರೋಗ್ಯದ ವಿಚಾರವಾಗಿ ಹಿಂದೆ ಮಾತನಾಡಿದವರು ಈಗಾಗಲೇ 
ಪ್ರಸ್ತಾಪಿಸಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ಪ್ರಸಂಗ ನೆನಪಿಗೆ ಬರುತ್ತದೆ. ಹೊಸ ದಿಲ್ಲಿಯ 
ರಾಮಕೃಷ್ಣ ಮಿಶನ್‌ ದರ್ಯಾಗಂಜಿನಲ್ಲಿ ಕ್ಷಯ ಚಿಕಿತ್ಸಾಕೇಂದ್ರವೊಂದನ್ನು ನಡೆಸುತ್ತಿದ್ದಿತು. 
೧೯೩೩ರಲ್ಲಿ ಅದು ಆರಂಭವಾದಾಗ ರಾಜಧಾನಿಯಲ್ಲಿ ಅದೇ ಮೊಟ್ಟ ಮೊದಲನೆಯದು, ಇದ್ದುದೇ 
ಅದೊಂದು. ಕೆಲವು ವರ್ಷಗಳ ನಂತರ ಅದನ್ನು ಕರೋಲ್‌ಬಾಗಿನ ವಿಶಾಲ ಸುಸಜ್ಜಿತ ಆಸರಣಕ್ಕೆ 
ವರ್ಗಾಯಿಸಿದಾಗ, ಹಲವಾರು ನೆರೆಹೊರೆಯವರು ಗಾಬರಿಗೊಂಡರು, ಉದ್ವಿಗ್ನರಾದರು. ಆಗ 
ಅರೋಗ್ಯ ಮಂತ್ರಿಯಾಗಿದ್ದ ರಾಜಕುಮಾರಿ ಅಮೃತಕೌರ್‌ ಅವರಿಗೆ ಮನವಿಗಳೂ ಹೋದುವು 
ಆ ಪ್ರದೇಶವು ಜನಸಾಂದ್ರವಾಗಿದ್ದು ಅದರ ನಡುವೆ ಈ ಚಿಕಿತ್ಸಾಲಯವಿದ್ದರೆ ತೊಂದರೆಯಾಗುವುದ 
ರಿಂದ ಮಿಶನ್ನಿನ ಟಿ. ಬಿ. ಚಿಕಿತ್ಸಾಲಯವನ್ನು ಪ್ರದೇಶದಿಂದ ದೂರ ಒಯ್ಯಬೇಕೆಂದು. 

ಆಕೆ ಇಂಥ ಮನವಿಗಳನ್ನು ಸಮರ್ಪಕವಾದ ಉತ್ತರಕ್ಕಾಗಿ ನನ್ನ ಬಳಿಗೇ ಕಳುಹಿಸುತ್ತಿದ್ದರು, 
ಮತ್ತು ಜನಗಳ ಉಪಯೋಗಕ್ಕಾಗಿ ಜನ ಹೆಚ್ಚಾಗಿರುವ ಸ್ಥಳಗಳಲ್ಲಿಯೇ ಇಂಥ ಚಿಕಿತ್ಸಾಲಯಗಳನ್ನು 
ತೆರೆಯುವುದು ಸರ್ಕಾರದ ಉದ್ದೇಶವೆಂದೂ ತಿಳಿಸುತ್ತಿದ್ದರು. ರೋಗದ ಮತ್ತು ಚಿಕಿತ್ಸೆಯ 
ವಿಚಾರವಾಗಿ ಆಧುನಿಕ ಅಭಿಪ್ರಾಯಗಳನ್ನೊಳಗೊಂಡ ಉತ್ತರಗಳನ್ನು ನಾನು ಕಳುಹಿಸುತ್ತಿದ್ದೆ. 
ಕಾಲಕ್ರಮೇಣ ವಿರೋಧ ನಿಂತಿತು. ಇಂದು, ಕ್ಷಯದ ಬಗ್ಗೆ ಜನ ತಂತಮ್ಮ ಪ್ರದೇಶಗಳಲ್ಲಿ 
ಚಿಕಿತ್ಸಾಲಯಗಳನ್ನು ತೆರೆಯುವಂತೆ ಕೇಳುತ್ತಾರೆಂದು ನನಗೆ ವಿಶ್ವಾಸವಿದೆ. ಈ ರೋಗದ ಬಗ್ಗೆ 
ಕೊಂಚ ಹೆಚ್ಚು ಸುಧಾರಿತ, ಮಾನವೀಯ ಮನೋವೃತ್ತಿ ಬೆಳೆದಿದೆ ; ಆದುದರಿಂದಲೇ ಅದರ 
ನಿವಾರಣೆಯ ಹೋರಾಟದಲ್ಲಿ ಗೆಲ್ಲುತ್ತಿದ್ದೇವೆ. ಸ 

ಈ ರೀತಿಯಾಗಿ, ನಾವು ಮೊದಲು ಭೀತಿಯ ಮತ್ತು ಐಂದ್ರಜಾಲಿಕ ದೃಷ್ಟಿಗಳಿಂದ ಕಾಣುತ್ತಿದ್ದ 
ರೋಗಗಳ ವಿಚಾರಗಳಲ್ಲೆಲ್ಲ ವೈಜ್ಞಾನಿಕ ಮತ್ತು ಮಾನವೀಯ ದೃಷ್ಟಿಕೋನವನ್ನು ಜನರಲ್ಲಿ ಹರಡಿ 
ಯಶಸ್ವಿಯಾಗಿ ನಿವಾರಣೆ ಮಾಡಬಹುದು. ನಮ್ಮ ಬೃಹತ್‌ ಜನಕೋಟಿಯನ್ನು ಹೀಗೆ ಸುಶಿಕ್ಷಿತ 
ವನ್ನಾಗಿ ಮಾಡುವುದು ಕೇವಲ ಭಾರತ ಸರ್ಕಾರದ, ಪಶ್ಚಿಮ ಬಂಗಾಳ ಅಥವಾ ಇನ್ನಾವುದಾದರೂ 
ರಾಜ್ಯಸರ್ಕಾರದ ಕೆಲಸವಲ್ಲ, ಪ್ರತಿಯೊಬ್ಬ ವಿದ್ಯಾವಂತ ನಾಗರಿಕನ ಕರ್ತವ್ಯ. ಈ ವಿಚಾರವಾಗಿ 
ವೈದ್ಯವೃತ್ತಿಯದೂ ವಿಶೇಷವಾದ ಹೊಣೆಯಿದೆ. ಏಕೆಂದರೆ ಸಂತ್ರಸ್ತ ಜನರಿಗೂ ಅದಕ್ಕೂ ನಿಕಟವಾದ 
ಸಂಪರ್ಕವಿದೆ. ಸ್ವತಂತ್ರಭಾರತದ ನಾಗರಿಕರಾಗಿ ಅದರ ಸದಸ್ಯರು ಈ ಹೊಣೆಯನ್ನು ಹೊತ್ತು 
ಚಿಕತ್ಸಾಕ್ಬೇತ್ರದಲ್ಲಿ ಮಾತ್ರವಲ್ಲದೆ, ರಾಷ್ಟ್ರೀಯ ಆರೋಗ್ಯದ ವಿಚಾರವಾಗಿ ರೋಗ ನಿರೋಧಕ 
ಕ್ಷೇತ್ರದಲ್ಲಿಯೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. 


೬. ಕಾರ್ಯಕ್ಕೆ ಪ್ರಟೋದನೆ 
ಇಂದು ಸಾಮಾಜಿಕರಂಗದಲ್ಲಿ ಕೆಲಸಕ್ಕೆ ಅತಿದೊಡ್ಡ ಪ್ರಚೋದನೆಯೆಂದರೆ ಶತಮಾನಗಳವರೆಗೆ 


ನ್ಮು ಸಮಾಜದಿಂದ ಉಪೇಕ್ಷಿಸಲ್ಪಟ್ಟಿರುವ ನಮ್ಮ ಮಿಲಿಯನ್‌ಗಟ್ಟಲೆ ಜನರ ಗೌರವ, ಸಂ ಮಕಂಪ 
ಓಿತಗಳನ್ನು ಸಾಧಿಸುವ ಬಯಕೆ. ಸ್ವಾರ್ಥವನ್ನು ಬಿಟ್ಟು ಹೀಗೆ ಬೇರೆಯವನ ಬಗ್ಗೆ ಆ 


ತೋರಿಸಿ pe . ಸ್ಪತಂತ್ರ ಸಮಾಜದಲ್ಲಿ 
ರಿಸಿ ಅವನ ಸ್ನೇವಗ್ರ ಹ್ಲೊನ್ನಡುವುಧು ವಿಕ ುನವತ್ತಿದು ಲಕ್ಷಣ, ಸ್ಪತೀಶ 


೨೬೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಸ್ವತಂತ್ರ ಮತ್ತು ಜವಾಬ್ದಾರಿಯುತ ವ್ಯಕ್ತಿತ್ವವೆಂದು ನಿರೂಪಿಸಲ್ಪಟ್ಟಿರುವ ನಾಗರಿಕನ ಮುಖ್ಯ ಲಕ್ಷಣ 
ಇದು. ಹೀಗೆ ಆಂತರಿಕ ಸ್ವಾತಂತ್ರ್ಯ ಮತ್ತು ಹೊಣೆಗಾರಿಕೆಗಳನ್ನು ಜನರಿಗೆ ಕಲಿಸುವುದರಿಂದ ಅವರು 
ವೈಯಕ್ತಿಕ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಎದುರಿಸಿ ಪರಿಹರಿಸಲು ಸಮರ್ಥರಾಗುತ್ತಾರೆ. 
ಇದನ್ನೇ ವಿವೇಕಾನಂದರು ಪೌರುಷವೆಂದುದು; ಅವರು ಬಯಸಿದುದು ನಮ್ಮ ರಾಷ್ಟ್ರವು "ಮಾನವ 
ನಿರ್ಮಾಪಕ ಶಿಕ್ಷಣ'ವನ್ನೂ "ಮಾನವ ನಿರ್ಮಾಪಕ ಧರ್ಮ'ವನ್ನೂ ಪಡೆಯುವುದನ್ನು. ನಮ್ಮಲ್ಲಿ 
ಬಹುಜನರಿಂದ ಈ ಶಿಕ್ಷಣ ದೂರದಲ್ಲಿಯೇ ಇದೆ. ಇದನ್ನು ನಾವು ಪರಿಹರಿಸಬೇಕು. ವಿವೇಕಾನಂದರ 
ಸಂದೇಶ ಇದು- ಮನುಷ್ಯರನ್ನು ನಿರ್ಮಿಸಿ ಎಂದು. ಅವನಿಗೆ ತನ್ನಲ್ಲಿ ವಿಶ್ವಾಸ ಮೂಡಲಿ; ಇದರಿಂದ 
ಬಲ, ಅಭಯ, ಸಾಮಾಜಿಕ ಭಾವನೆ, ರಾಷ್ಟ್ರೀಯ ಕೌಶಲಗಳು ಒದಗಿ ಬರುತ್ತವೆ. ವಿಧಿಯೆಂದು 
ಹೇಳುವುದನ್ನು, ಪಾಪಕ್ಕೆ ಪ್ರತೀಕಾರವಿಲ್ಲ ಎನ್ನುವ ರೋಗವನ್ನು ಇದು ನಾಶಪಡಿಸುತ್ತದೆ; ಈ ರೋಗ 
ಕ್ಷಯಕ್ಕಿಂತ, ಕುಷ್ಕಕ್ಕಿಂತ ಹೆಚ್ಚು ಭೀಕರವಾದುದು. ಅದು ನಮ್ಮ ಯುವಕರಲ್ಲಿ ಅಗ್ನಿಜ್ಜಾಲೆಯನ್ನು 
ಹೊತ್ತಿಸಿ ಸಮಸ್ಯೆಗಳನ್ನು ಪೌರುಷದಿಂದ ಎದುರಿಸಲು ನೆರವಾಗುತ್ತದೆ. ಹೀಗೆ ಸುಶಿಕ್ಸಿತರಾದ ಬಾಲಕ- 
ಬಾಲಕಿಯರೆಲ್ಲರೂ ತಮ್ಮ ಪೌರುಷಕ್ಕೆ ಅಥವಾ ಸ್ತ್ರೀತ್ವಕ್ಕೆ ಪ್ರತಿಯೊಂದು ಸಾಮಾಜಿಕ ಸಮಸ್ಯೆಯೂ 
ಒಂದು ಸವಾಲು ಎಂದು ಪರಿಗಣಿಸುತ್ತಾರೆ. ವೀರನಾಗಿ ಮಾರ್ಪಡಿಸಲ್ಪಟ್ಟ ಮತ್ತು ಎಲ್ಲ 
ಸಮಸ್ಯೆಗಳನ್ನೂ ಧೈರ್ಯದಿಂದ ಎದುರಿಸಿ, ಅವುಗಳನ್ನು ಪರಿಹರಿಸಿ, ತನ್ನ ಸುತ್ತ ಪರಿಪೂರ್ಣತೆಯ 
ವ್ಯವಸ್ಥೆಯನ್ನು ಮೂಡಿಸಬಲ್ಲ ವ್ಯಕ್ತಿಯ ಕಲ್ಪನೆಯೇ ನಮ್ಮ ಇಂದಿನ ಯುವಕರಿಗೆ ಸ್ಫೂರ್ತಿಯಾಗ 
ಬೇಕು. ನಮ್ಮ ಪರಮಾಧಿಕಾರದ ಪ್ರಜಾಸತ್ತಾತ್ಮಕವಾದ ಗಣರಾಜ್ಯದ ನಾಗರಿಕತೆಯ ಅಗತ್ಯಗಳನ್ನು 
"ನಾವು ಪೂರೈಸಬಹುದಾದುದು ಹೀಗೆಯೆ. 


೭. ಮಾನವನ ಇರವು ಅವರ ಕ್ರಿಯೆಯಲ್ಲಿ ಹರಿಯುವುದು 


ಸ್ವತಂತ್ರ ಭಾರತದ ನಾಗರಿಕರು ನಾವು ಮುಖ್ಯವಾಗಿ, ಎಂಬುದನ್ನು ಮತ್ತೊಮ್ಮೆ ಹೇಳಬಯಸು 
ತ್ತೇನೆ. ನಮ್ಮಲ್ಲಿ ಪ್ರತಿಯೊಬ್ಬರ ಅನಿವಾರ್ಯ ವ್ಯಕ್ತಿತ್ವವೂ ಅದೇ. ದುರ್ದೈವದಿಂದ, ಈ ಮೌಲ್ಯದ 
ಅರ್ಥವನ್ನು ನಮ್ಮಲ್ಲಿ ಬಹುಮಂದಿ ಮಾಡಿಕೊಂಡಿಲ್ಲ. ನಮ್ಮ ರಾಷ್ಟ್ರ ಸ್ವತಂತ್ರವಾದರೂ ನಾವು 
ಸಣ್ಣವರಾಗಿರುವುದು ಈ ಕಾರಣದಿಂದಲೇ. ವೈದ್ಯನೆಂದರೆ ನಾವು ನೆನೆಯುವುದು ವೈದ್ಯವೃತ್ತಿಯಲ್ಲಿ 
ನಿರತನಾಗಿರುವ ವ್ಯಕ್ತಿಯೊಬ್ಬನನ್ನು. ಬಹುಮಂದಿ ವೈದ್ಯರು ತಮ್ಮನ್ನು ತಾವು ಪರಿಗಣಿಸುವುದು 
ಹೀಗೆಯೇ, ನಮ್ಮ ಎಂಜಿನಿಯರ್‌ಗಳು, ವಕೀಲರೂ ಅಧಿಕಾರಿಗಳೂ ಸಮಾಜದ ಮತ್ತಿತರರೂ 
ಹೀಗೆಯೇ ತಮ್ಮನ್ನು ತಮ್ಮ ವೃತ್ತಿಯೊಂದಿಗೆ ಸಮೀಕರಿಸಿಕೊಳ್ಳುತ್ತಾರೆ. ಇದರಿಂದ ವ್ಯಕ್ತಿತ್ವ 
ಕುಬ್ಬವಾಗುತ್ತದೆ. ಹೀಗಲ್ಲದೆ, ವೈದ್ಯನು ತಾನು ಮುಖ್ಯವಾಗಿ ಭಾರತದ ಪ್ರಜೆ, ಗೌಣವಾಗಿ ವೈದ್ಯ 
ಎಂದುಕೊಂಡರೆ ಅವನ ಎತ್ತರ ಎಷ್ಟು ಹೆಚ್ಚುತ್ತದೆ! ಮುಖ್ಯವಾಗಿ ಅವನು ವೈದ್ಯವೆಂಬ ಸಾಮಾಜಿಕ. 
ಕ್ರಿಯೆಯನ್ನು ನಡೆಸುವ ಸ್ವತಂತ್ರ ಮತ್ತು ಜವಾಬ್ದಾರಿಯುತ ಪ್ರಜೆ, ಇದು ಅವನನ್ನು ಒಡನೆಯೇ 
ಅವನ ವೃತ್ತಿಗಿಂತ ಹೆಚ್ಚು ಹಿಗ್ಗಿಸುತ್ತದೆ, ಅವನ ಕೆಲಸವನ್ನು ಸಾಮಾಜಿಕವಾಗಿ ಉಪಯುಕ್ತವಾದ 
ಸೇವೆಯಾಗಿ ಮಾರ್ಪಡಿಸುತ್ತದೆ. ಹೀಗೆ ಸಂಪದ್ಭರಿತವಾದ ಅವನ ಇರವು ಅವನ ಸಾಮಾಜಿಕ 
ಕ್ರಿಯೆಯಲ್ಲಿ ಹರಿದು ಅದನ್ನೂ ಸಂಪದ್ಭರಿತವಾಗಿಸುತ್ತದೆ, ಮೇಲೆತ್ತುತ್ತದೆ. ಇದೇ ಮಾತು ನರ್ಸ್‌ 
ಗಳಿಗೂ, ಎಂಜಿನಿಯರ್‌ಗಳಿಗೂ, ಅಧಿಕಾರಿಗಳಿಗೂ, ಭಂಗಿಗಳಿಗೂ, ಉದ್ಯಮಿಗಳಿಗೂ, ಕಾರ್ಮಿಕ 
ರಿಗೂ, ಪ್ರಧಾನಿಗೂ, ಗೃಹಿಣಿಗೂ ಅನ್ನಯಿಸುತ್ತದೆ. ಈ ಅರಿವಿನಿಂದಾಗಿ ಮನುಷ್ಯ ತನ್ನ ದಿಟವಾದ 
ಗೌರವವನ್ನು, ತನ್ನ ನೈಜವಾದ ಆಧ್ಯಾತ್ಮಿಕವಾದ ಎತ್ತರವನ್ನೂ ಪಡೆಯುವನು; ಅವನು ಮಾಡುವ 
/ ಕೆಲಸ ಅವನ ಆಂತರಿಕ ಸಂಪತ್ತಿನ ಹರವು ಆಗುತ್ತದೆ; ಅದು ಬರಿಯ ಕೆಲಸ ಅಥವಾ ವೃತ್ತಿಯಾಗುವು 


CC-0. Jangamwadi Math Collection. Digitized by 6೮೩೧೦೦01 ` 


ಭಾರತದಲ್ಲಿ ಕುಷ್ಠರೋಗ ನಿಯಂತ್ರಣಕ್ಕೊಂದು ಮಾರ್ಗ 


ದಿಲ್ಲ, ಸೇವೆಯಾಗಿ ಅದು ತನ್ನನ್ನೂ, ತನ್ನ ಸೇವೆಯನ್ನೂ ಪಡೆಯುವ ಸಮಾಜವನ್ನೂ ಮೇಲತು ತಡ 
ಸೇವಾಭಾವದಿಂದ ಮಾಡಿದ ಕೆಲಸ ಸಮಾಜದ ವ್ಯಕ್ತಿಗಳಲ್ಲಿ ಸಮ್ಮಾನ 0ಬ( 
ಹ ಕ್ಷಿಗಳಲ್ಲಿ ಸಹಯೋಗದ ಸಂಬಂಧ 


ಯಾವುದೇ ತಾಂತ್ರಿಕ ಶಿಕ್ಷಣವಾಗಲಿ, ಅದರ ಯೋಗ್ನತೆಯನು ಹು | 
ಮೂಲಭೂತವಾದ ಶಿಕ್ಷಣದಿಂದಲೇ. ಬೇರೆ ದೇಶಗಳ ಜ್‌ ತ ಜಸ 
ನಾಗರಿಕತೆಯ ಅರಿವನ್ನು ಪಡೆದಿರುವುದರಿಂದಲೇ ಅವರ ಸಾಮಾಜಿಕ ಕ್ರಿಯೆಯ ಗುಣ ಅಷ್ಟು 
ದೊಡ್ಡದಾಗಿರುವುದು. ನಾವು ನಮ್ಮನ್ನು ವೈದ್ಯರು, ವಕೀಲರು, ಇತರ ವೃತ್ತಿಯವರು ನ್ನು 
ದನ್ನು ಬಿಟ್ಟು ಸ್ವತಂತ್ರ, ಜವಾಬುದಾರಿಯುತ ಪ್ರಜೆಗಳು ಎಂದುಕೊಳ್ಳಲಾರಂಭಿಸಿದರೆ ನಮಗೂ 
ನಮ್ಮ ರಾಷ್ಟ್ರಕ್ಕೂ ಒಳಿತು. ಮೊದಲನೆಯ ಬಗೆ, ರೆಂಬೆಗಳ ಮೇಲೆ ಎಲೆಗಳ ಮೇಲೆ ನೀರು ಚಿಲಿ ದಂತೆ 
ಎರಡನೆಯದು ಬೇರಿಗೆ ನೀರೆರೆದಂತೆ, ಅದರಿಂದಲೇ ಇಡೀ ಗಿಡಕ್ಕೆ ನೀರು ಮುಟ್ಟುವುದು. ಇಡಿ. 
ವ್ಯಕ್ತಿತ್ವ ಪುಷ್ಪವಾಗುವುದು. 


೮. ನಮ್ಮೆದುರು ಇರುವ ಸವಾಲು 


ಮುಖ್ಯವಾದುದು ಹಣವಲ್ಲ, ಮನುಷ್ಯ. ಇತಿಹಾಸದ ಎಲ್ಲ ವೀರಯುಗಗಳ ಸಂದೇಶವೂ ಇದೇ. 
ಇಂದು ನಮ್ಮ ಜನಕ್ಕೆ ಈ ವೀರಸ್ಪರ್ಶ ಬೇಕಾಗಿದೆ. ಪ್ರತಿದಿನವೂ ನಮ್ಮ ರಾಷ್ಟ್ರದ ಸಮಸ್ಯೆಗಳನ್ನು 
ಕುರಿತು ಚರ್ಚಿಸುತ್ತೇವೆ. ಆದರೆ ಕೂಲಂಕಷವಾಗಿ ಪರಿಶೀಲಿಸಿದರೆ ಅವೆಲ್ಲವೂ ಒಂದೇ ಸಮಸ್ಯೆಗೆ 
ಇಳಿಯುತ್ತವೆ, ಅದು ಯಾವುದೆಂದರೆ ಮನುಷ್ಯನ ಸಮಸ್ಯೆ, ಆತ್ಮವಿಶ್ವಾಸವಿಲ್ಲದ ಮನುಷ್ಯನ 
ಅಪಮೌಲ್ಯದಿಂದ ಉಂಟಾದ ಸಮಸ್ಯೆ. ನಮ್ಮ ರೂಪಾಯನ್ನು ಅಪಮೌಲ್ಯ ಮಾಡುವುದಕ್ಕೆ ಬಹು 
ಹಿಂದೆಯೇ ನಾವು ಮನುಷ್ಯನನ್ನು ಅಪಮೌಲ್ಯ ಮಾಡಿದೆವು. ಎಪ್ಪತ್ತು ವರ್ಷಗಳಿಗೆ ಹಿಂದೆ 


ಅಮೆರಿಕಾದಿಂದ ಬರೆದ ಕಾಗದವೊಂದರಲ್ಲಿ ಸ್ವಾಮಿ ವಿವೇಕಾನಂದರು ಹೇಳಿದರು (ಕೃತಿಶ್ರೇಣಿ, 


ಸಂಪುಟ ೪, ಪು. ೧೪೮): ` 

ಯಾರು ಪರರ ಹಿತಕ್ಕಾಗಿ ಬದುಕುವರೋ ಅವರೇ ಜೀವಂತರು. ಉಳಿದವರು ಜೀವಚ್ಛವಗಳು. 
ಹೀಗೆ ಆಧ್ಯಾತ್ಮಿಕವಾಗಿ ಸತ್ತವರು ನಮ್ಮ ದೇಶದಲ್ಲಿ ಬಹುಮಂದಿ ಇದ್ದಾರೆ. ಬೇರೆಯವರಿಗೆ ಏನಾದೀ 
ತೆಂಬ ಪರಿವೆ ಅವರಿಗಿಲ್ಲ. ಭಾರತದ ಬಹಳಷ್ಟು ಸಾಮಾಜಿಕ ದೋಷಗಳಿಗೂ ರೋಗಗಳಿಗೂ 
ಇದೇ ಕಾರಣ. ಭೌತಿಕವಾದ ಸಾವಿಗಿಂತಲೂ ಆಧ್ಯಾತ್ಮಿಕವಾದ ಸಾವಿಗೆ ಅಂಜದ ಹೊರತು ನಮಗೆ 
ಮುಕ್ತಿಯಿಲ್ಲ. ಇನ್ನೊಂದು ಕಾಗದದಲ್ಲಿ ಸ್ವಾಮಿ ವಿವೇಕಾನಂದರು ಬರೆದರು (ಕೃತಿಶ್ರೇಣಿ, ಸಂಪುಟ ೪, 
ಪು. ೨೩೨): 

ಬಡವರ ಗೋಳಿಗೆ ಯಾರ ಹೃದಯ ರಕ್ತ ಸುರಿಸುವುದೋ ಅವನನ್ನು ಮಹಾತ್ಮನೆಂದು ಕರೆಯು 
ತ್ತೇನೆ. ಇಲ್ಲದೇ ಇದ್ದರೆ ಅವನು ದುರಾತ್ಮ ಎಂದು. ಮಹಾತ್ಮಾ ಗಾಂಧಿ ಮಹಾತ್ಮರೆಂದು ಪ್ರಖ್ಯಾತ 
ರಾಗುವುದಕ್ಕೆ ಬಹು ಮುಂಚೆಯೇ ಅವರು ಹೀಗೆ ಬರೆದರು. ಈ ಮಹಾತ್ಮನಿಗೆ ಈ ವರ್ಣನೆ 
ಸರಿಯಾಯಿತು, ಏಕೆಂದರೆ ದರಿದ್ರರಿಗೆ, ಸಂತ್ರಸ್ತರಿಗೆ (ಕುಷ್ಮರೋಗಿಗಳನ್ನೂ ಸೇರಿಸಿ) ಮರುಗುವ 
ಹೃದಯ ಅವರದ್ದು. ಗಾಂಧೀಜಿಯವರ ಮರಣ ದಿನವನ್ನು, ಎಂದರೆ ಜನವರಿ ೩೦ , ಭಾರತದ 
ಜನರಿಗೆ ಕುಷ್ಠ ರೋಗಿಗಳ ಬಗ್ಗೆ ತಮಗಿರುವ ಹೊಣೆಗಾರಿಕೆಯನ್ನು ನೆನಪು ಮಾಡಿಕೊಡುವ ದಿನ 
ವೆಂದು ಗೊತ್ತು ಮಾಡಿರುವುದು ಉಚಿತವೇ. ಕುಷ್ಠರೋಗವು ದೊಡ್ಡ ಸಾಮಾಜಿಕ ಸಮಸ್ಯೆಯಾಗಿರುವ 
ಪ್ರದೇಶಗಳಲ್ಲಿ ಪಶ್ಚಿಮ ಬಂಗಾಳ ಒಂದು. ಇಡೀ ರಾಜ್ಯದಿಂದ ರೋಗವನ್ನು ನಿರ್ಮೂಲಮಾಡುವ 


ಮಾಡಬೇಕು. ಈ 
ಹೊಣೆಗಾರಿಕೆಯನ್ನು ನಾವ ಹ್ಲೊತ್ತುಗೊಳ್ತಬೇಕ್ಸು ದನ್ನು ಮಾರಬಹುದು ಮ 


nee 


೨೬೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಸಂಕಲ್ಪವೇ ಆಧುನಿಕ ಮನೋವೃತ್ತಿಯ ಲಕ್ಷಣ ; ಇದೇ ನಮ್ಮ ಪ್ರಾಚೀನ ಆಧ್ಯಾತ್ಮಿಕ ಮನೋ 
ವೃತ್ತಿಯೂ ಕೂಡ ; ಗೀತೆಯ ಎರಡನೆಯ ಅಧ್ಯಾಯ ದಲ್ಲಿ "ವ್ಯವಸಾಯಾತ್ಮಿಕಾ ಬುದ್ಧಿ'ಯೆಂದು 
ಕರೆದಿರುವುದು ಇದನ್ನೇ. ಎರಡೂ, ಮನುಷ್ಯನು ತನ್ನ ಸಮಸ್ಯೆಗಳಿಗಿಂತ ದೊಡ್ಡವನು ಎನ್ನುತ್ತವೆ. 
ನಾನು ಪರಿಹಾರ ಮಾರ್ಗವನ್ನು ಕಂಡುಹಿಡಿಯುತ್ತೇನೆ, ಇಲ್ಲವೇ ಪರಿಹಾರ ಮಾಡುತ್ತೇನೆ ಎಂಬ 
ವೀರವಚನವನ್ನು ನಾವು ಪಾಲಿಸಬೇಕು. ಕುಷ್ಮನಿರೋಧಕ ಕ್ಷೇತ್ರದಲ್ಲಿ ಕೆಲಸಮಾಡುವವರು ಈ ವೀರ 
ಮನೋವೃತ್ತಿಯನ್ನು ಅಳವಡಿಸಿಕೊಂಡು, ಈ ಪುರುಷದರ್ಶನದ ಆಸರೆಯಲ್ಲಿ ಕೆಲಸಮಾಡಿದರೇ 
ಅವರು ಈಗ ಮಾಡುತ್ತಿರುವುದಕ್ಕಿಂತ ಹೆಚ್ಚಾಗಿ ಮಾಡಿಯಾರು ಎಂದು ನನ್ನ ವಿಶ್ವಾಸ. ಆದರೆ 
ಅವರು ಇದನ್ನು ವೃತ್ತಿಯೆನ್ನುವುದಕ್ಕಿಂತ ಸೇವೆಯೆಂದುಕೊಳ್ಳುವುದು ಅಗತ್ಯ. ಪಾಶ್ಚಾತ್ಮದೇಶಗಳಿಂದ 
ಯುವಕರೂ ವೃದ್ಧರೂ ಇಲ್ಲಿಗೆ ಬಂದು ಹಲವಾರು ಕ್ಷೇತ್ರಗಳಲ್ಲಿ ಸೇವಾಭಾವದಿಂದ ಕೆಲಸ ಮಾಡು 
ತ್ತಿರುವಾಗ ಭಾರತದ ಪ್ರಜೆಗಳಾದ ನಾವು ನಮ್ಮಲ್ಲಿ ಈ ಸೇವಾಭಾವಿ ಮನೋಭಾವವನ್ನು ಇನ್ನೆಷ್ಟು 
ಬೆಳೆಸಿಕೊಳ್ಳಬೇಕು ? ಇಂದು ನಮ್ಮ ಪಶ್ಚಿಮ ಬಂಗಾಳರಾಜ್ಯಕ್ಕೆ ಕುಷ್ಠರೋಗ ನಿವಾರಣೆಗಾಗಿ 
ಬನ್ನಿರೆಂದು ಪಾಶ್ಚಾತ್ಮರನ್ನು ಆಹ್ವಾನಿಸಿದರೆ ನೂರಾರು ಸ್ತ್ರೀಪುರುಷರು ಬಂದು ನಿಷ್ಠೆಯಿಂದ ಸೇವೆ 
ಯಲ್ಲಿ ತೊಡಗುವರೆಂಬ ಭರವಸೆ ನನಗಿದೆ. ಹಾಗಿರುವಾಗ, ನಮ್ಮ ಸುಶಿಕ್ಸಿತ ಪ್ರಜೆಗಳೇಕೆ ಮುಂದೆ 
ಬರುವುದಿಲ್ಲ? ಒಮ್ಮೆ ಈ ತತ್ತ್ವದೃಷ್ಟಿ ನಮ್ಮನ್ನು ಹಿಡಿಯಿತೆಂದರೆ, ನಮ್ಮ ಬುದ್ಧಿಶಕ್ತಿ, ಕಾಲ, ದ್ರವ್ಯ, 
ಊರ್ಜೆಗಳ ಅಧಿಕ ಸಂಪತ್ತುಗಳನ್ನು ನಮ್ಮ ಜನರ ಸರ್ವಾಂಗೀಣ ವಿಕಾಸ ಮತ್ತು ಪ್ರಗತಿಗಳಿಗಾಗಿ 
ಸೃಜನಾತ್ಮಕವಾದ ಮಾರ್ಗಗಳಲ್ಲಿ ಹರಿಸಲು ಕಲಿಯುವೆವು. 
೯. ಸ್ವಯಂಸೇವಕ ಸಂಸ್ಥೆಗಳ ಪಾತ್ರ 

ಎಲ್ಲ ಇಂಥ ಕ್ರಿಯೆಗಳೂ ರಾಜ್ಯದ ಜವಾಬ್ದಾರಿ ಎಂದು ಬಗೆಯುವುದನ್ನು ಪ್ರಜೆಗಳು ನಿಲ್ಲಿಸ 
ಬೇಕು. ರಾಜ್ಯಕ್ಕೆ ತನ್ನ ಜವಾಬ್ದಾರಿಯಿದೆ. ಆದರೆ ಪ್ರಜೆಗೂ ಅವನ ಜವಾಬ್ದಾರಿಯಿದೆ. ಮತ್ತು 
ಗಣತಂತ್ರ ರಾಜ್ಯದಲ್ಲಿ ಪ್ರಜೆಯೇ ರಾಜ್ಯದ ಗತಿಯನ್ನೂ ನಿರ್ಧರಿಸುವುದು. ಸಾಮಾನ್ಯ ಪ್ರಜೆಯ 
ಕೌಶಲ ಮತ್ತು ನಿಷ್ಠೆ ಇವೇ ರಾಜ್ಯದ ಕ್ರಮ ಮತ್ತು ಕ್ರಿಯೆಗಳನ್ನು ನಿರ್ಧರಿಸುವುದು: ಇಂಥ ಸೂಕ್ಶ್ಮ 
ಬುದ್ಧಿಯ ಕೆಲಸಗಾರರು, ಹಲವಾರು ತಂಡಗಳು ನಮ್ಮ ಸಾಮಾಜಿಕ ಜೀವನದ ಎಲ್ಲ ರಂಗಗಳ 
ಲ್ಲಿಯೂ ಇಂದು ಬೇಕು. ಬೇರೆ ರಂಗಗಳಲ್ಲಿ ಈ ನಿಷ್ಕಾಭಾವ ಹತ್ತುಪಟ್ಟು ಬೇಕಾದರೆ ಕುಷ್ಠನಿರೋಧಕ 
ರಂಗದಲ್ಲಿ ನೂರುಪಟ್ಟು ಬೇಕು ; ಏಕೆಂದರೆ ಈ ಸಮಸ್ಯೆ ತುಂಬ ಜಟಿಲವಾದುದು, ಪರಿಹರಿಸಲು 
ಕಷ್ಟವಾದುದು; ಕಾರ್ಯಕರ್ತರು ಅತ್ಮಧಿಕ ನಿಷ್ಠೆ ಮತ್ತು ಮಾನವೀಯ ಆಸಕ್ತಿಗಳಿಂದ ಪುಷ್ಪರಾಗಿರ 
ಬೇಕು. ಇಂಥ ಮನೋವೃತ್ತಿ, ಸಂಕಲ್ಪಗಳಿಂದಲೇ ಈ ರಾಷ್ಟ್ರ ದುಃಖ ಮತ್ತು ಅಪಮಾನಗಳ ಪರ್ವತ 
ವಾದ ಈ ಕುಷ್ಕರೋಗಕ್ಕೆ ಮುಂದಿನ ಕೆಲವು ವರ್ಷಗಳಲ್ಲಿಯೇ ಬೆಂಕಿ ಹೊತ್ತಿಸುವುದು ಸಾಧ್ಯ. ಇತರ 
ಸದೃಶರಂಗಗಳಲ್ಲಿ ನಮ್ಮ ಸಾಧನೆಗಳು ಈ ಸಂಕಲ್ಪವನ್ನು ದೃಢಪಡಿಸುತ್ತವೆ. ಕೆಲವೇ ವರ್ಷಗಳಲ್ಲಿ 
ಮಹಾವಿಪತ್ತಾಗಿದ್ದ ಮಲೇರಿಯಾ ರೋಗವನ್ನು ನಿರ್ಮೂಲಮಾಡಿದ್ದೇವೆ ; ಕ್ಷಯದ ಸಮಸ್ಯೆಯ 
ಮೇಲೆ ನಮ್ಮ ಹಿಡಿತ ಈಗಾಗಲೇ ಬಿಗಿಯಾಗಿದೆ ; ಅದನ್ನು ಸಂಪೂರ್ಣವಾಗಿ ತೊಡೆದುಹಾಕುವುದು 
ಕಾಲದ ಮಾತಷ್ಟೆ. ನಮ್ಮ ರಾಷ್ಟ್ರೀಯ ಸಂಕಲ್ಪಗಳ ಪಟ್ಟಿಯಲ್ಲಿ ಮುಂದಿನ ಗುರಿ ಕುಷ್ಠರೋಗ. 

ಮುಂದಿನ ಐದು ವರ್ಷಗಳಲ್ಲಿ ಕುಷ್ಠವನ್ನೂ ಭಿಕ್ಷಾವೃತ್ತಿಯನ್ನೂ ತೊಡೆದುಹಾಕುವ ಯೋಜನೆ 
ಯನ್ನು ಚರ್ಚಿಸಿದ ಚತುರ್ಥ ಪಂಚವಾರ್ಷಿಕ ಯೋಜನೆಯ ಸಾಮಾಜಿಕ ಹಿತಸಮಿತಿಯಲ್ಲಿ ನಾನು 
ಸದಸ್ಯನಾಗಿದ್ದೆ, ಅಲ್ಲಿ ಉದ್ಭವಿಸಿದ ಅತಿ ಪ್ರಮುಖ ಸಮಸ್ಯೆಯೆಂದರೆ ನಿಗದಿಯಾದ ಹಣವು ಶೀಘ್ರ 
ಮತ್ತು ಖಚಿತ ಫಲಗಳನ್ನು ಕೊಡುವಂಥ ಮಾರ್ಗಗಳಲ್ಲಿ ಹರಿಯಬಿಡುವುದು. ಸಮಿತಿಯ 


CC-0. Jangamwadi Math Collection. Digitized by eGangotri 


ಭಾರತದಲ್ಲಿ ಕುಷ್ಠರೋಗ ನಿಯಂತ್ರಣಕ್ಕೊಂದು ಮಾರ್ಗ 


೨೬೯ 
ಸರ್ವಸಮ್ಮತ ಅಭಿಮತವೆಂದರೆ ಸ್ವಯಂಸೇವಕ ಸಂಸ್ಥೆ ಗಳಿ ಕೆಲಸಕೆ 

ತ ಣು 
ಗಳೆಂಬುದು ; ಸರ್ಕಾರದ ಇವಾಗ ಡು ಸ ನು ಮ 


ಹೆಚ್ಚಿನ 
ಪ್ರಚೋದನೆಗಳಿರುವುದರಿಂದ, ಸರ್ಕಾರವು ಹಣವನ್ನು ಕೊಟ್ಟು ಮ್ಮ ಗಾ 
ಬರಬೇಕಷ್ಟೆ. ನಮ್ಮ ಸಮಾಜದಲ್ಲಿ ಸ್ವಯಂ ಸೇವಕ ಸಂಸ್ಥೆಗಳು ಸನ ph ವಿಗೆ 
ಬೇಕಾದಷ್ಟು ಅವಕಾಶವಿದೆ. ತನ್ನ ಸುತ್ತಲೂ ನೋಡಿ, ಬಹುದಾದ ಸೇವಾ ಕಾರ್ಯಕ್ಕೆ 


ಏಸು ಹೇಳಿದ ಈ ಮಾತು ಇಂದು ನಮ 
ದೇಶಕ್ಕೆ ಸರಿಯಾಗಿ ಅನ್ವಯಿಸುತ್ತದೆ--"ಕಳೆಯೇನೋ ಬೇಕಾದ 
3 ; ಆದರೆ 
ಗಾ ಷ್ಟಿದೆ ಕೆಲಸಗಾರರು ಕಡಮೆ 


೧೦. ಪರಿಸಮಾಪ್ತಿ 


ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರಾಷ್ಟ್ರಭಾವನೆಯಲ್ಲಿ ಮಾರ್ಗದಶ 
ಡಿ ರಾಷ್ಟ್ರಭ ೯ನ ಮಾಡಿದ ನಮ 
ಪಶ್ಚಿಮ ಬಂಗಾಳ ರಾಜ್ಯವು ಈಗ ಈ ಕುಷ್ಕರೋಗದಲ್ಲಿ ಅಡಕವಾಗಿರುವ ರೋಗ್ಯ ಬಡತನಗಳಿಂದೆ 


ಉದ್ಭವಿಸಿದ ರಾಷ್ಟ್ರ ಸಮಸ್ಯೆಗಳನ್ನು ಪರಿಹರಿಸುವುದರಲ್ಲಿ ಬಾರತದ ಇ 
ಮಾರ್ಗದರ್ಶನ ಮಾಡಬೇಕು. ಇ ಫಾರ ಅತಿ ಗೂಟ 


ಅನು : ಎಸ್‌. ಕೆ. ರಾಮಚಂದ್ರರಾವ್‌ 


೮೮-0೦. Jangamwadi Math Collection. Digitized by eGangotri 


EC ES 


೨೦ 


ಭಾರತವು ಕಷ್ಟದ ದಾರಿಯಲ್ಲಿ ಕಲಿಯಬೇಕು* 


೧. ಪ್ರಸ್ತಾವನೆ 

೧೯೪೭ ರಲ್ಲಿ ರಾಜಕೀಯ ಸ್ವಾತಂತ್ರ್ಯ ಬಂದನಂತರ, ಹೊಸ ಭಾರತವು ಅಸ್ತಿತ್ವಕ್ಕೆ ಬಂದಿತು ; 
ಹೊಸ ಊರ್ಜೆಯಿಂದ, ಹೊಸ ಉತ್ಸಾಹದಿಂದ ಅವುಗಳ ಸಾಧನೆಗಳಿಗೆ ಹಲವಾರು ಕೆಲಸಗಳನ್ನು 
ಕೈಗೊಂಡಿತು. 


೨. ನವಭಾರತ : ಮೂರು ಮಹಾ ಸಾಧನೆಗಳು 


ಅದರ ಹಿನ್ನೆಲೆಯಲ್ಲಿ ಆಧುನಿಕ ರಾಷ್ಟ್ರೀಯ ಪುನರುಜ್ಜೀವನದ ಒಂದು ನೂರು ವರ್ಷಗಳ 
ಶ್ರಮ ಮತ್ತು ಹೋರಾಟಗಳಿವೆ. ಹೊಸ ಭಾರತದ ಪ್ರಥಮ ಸಾಧನೆಯೆಂದರೆ ತನಗೆ ಒಂದು 
ಸಂವಿಧಾನವನ್ನು ಒದಗಿಸಿಕೊಂಡು ಮಾನವ ಗೌರವ ಮತ್ತು ಸಮತೆಗಳ ದರ್ಶನಕ್ಕೆ ಒಂದು 
ರೂಪವನ್ನೂ ಒಂದು ಧ್ವನಿಯನ್ನೂ ಕೊಟ್ಟುದು ; ಆ ದರ್ಶನವನ್ನು ಮಾನವ ಕೋಟಿಯ ಆರನೇ 
ಒಂದು ಭಾಗ್ಗದ ಮನುಷ್ಯರ ಜೀವನದಲ್ಲಿ ತಥ್ಯವನ್ನಾಗಿ ಮಾಡಲು ಉಪಾಯವಾಗಿ ಪರಮಾಧಿಕಾರ 
ವುಳ್ಳ ಪ್ರಜಾತಂತ್ರ ಗಣರಾಜ್ಯವನ್ನು ಸ್ಥಾಪಿಸಿದರು. 

ಎರಡನೆಯ ಸಾಧನೆಯೆಂದರೆ ಹಲವಾರು ಮುಖಗಳುಳ್ಳ ಆರ್ಥಿಕ ಮತ್ತು ಸಾಮಾಜಿಕ 
ಪ್ರಗತಿಯನ್ನು ಪಂಚವಾರ್ಷಿಕ ಯೋಜನೆಗಳ ಪರಂಪರೆಯ ಮೂಲಕ ಸಾಧಿಸಿದುದು. 

ಮೂರನೆಯ ಸಾಧನೆ ನಾಲ್ಕು (ನಾಲ್ಕನೆಯದರಲ್ಲಿ ೨೧೦ ಮಿಲಿಯನ್‌ ಮತದಾರರು) ಮಹಾ 
ಚುನಾವಣೆಗಳನ್ನೇರ್ಪಡಿಸಿ ಭಾರತೀಯರಿಗೆ ಅವರ ಐದು ಸಾವಿರ ವರ್ಷಗಳುದ್ದಕ್ಕೂ ಇರದಿದ್ದ 
ರಾಜಕೀಯ ಶಿಕ್ಷಣವನ್ನು ಕೊಟ್ಟುದು.' 2 
೩. ಅಗತ್ಯವಾದುದು : ನಾಲ್ಕನೆಯ ಸಾಧನೆ 

ದೇಶದಲ್ಲೆಲ್ಲ ನಿಧಾನವಾಗಿ ಆದರೆ ಸತತವಾಗಿ ವ್ಯಾಪಿಸಿರುವ ಸಾಮಾನ್ಯ ಶಿಕ್ಷಣ ಪದ್ಧತಿಯನ್ನೂ 
ಒಳಗೊಂಡ ಇವೆಲ್ಲ ಯೋಜನೆಗಳ ಮೂಲಕ ಹೊಸ ಭಾರತವು ಜಾತಿ, ಮತ, ಲಿಂಗ ಮೊದಲಾದ 
ಎಣಿಕೆಯಿಲ್ಲದೆ, ತನ್ನ ಇತಿಹಾಸದಲ್ಲಿ ಮೊಟ್ಟಮೊದಲನೆಯ ಬಾರಿಗೆ ಪರಿಪೂರ್ಣವಾದ 
ರಾಷ್ಟ್ರೀಯತೆಯಲ್ಲಿ ವಿಕಸಿತವಾಗುತ್ತಿದೆ. ಈ ವಿಕಾಸದ ಪೂರ್ಣತೆಗೆ, ಅದರ ಪ್ರಜಾಸತ್ತಾತ್ಮಕ 
ರಾಷ್ಟ್ರೀಯ ಶಕ್ತಿಗಳು ನಾಲ್ಕನೆಯ ಸಾಧನೆಯನ್ನು ಪಡೆಯ ಬೇಕಾಗಿದೆ ; ಅದೇನೆಂದರೆ ಪ್ರಜೆಗಳ 
ಸಮ್ಮತಿಯಿಂದ ಸಾಮಾನ್ಯ ರಾಷ್ಟ್ರೀಯ ನಿಯಮಾವಳಿಯನ್ನು ಸ್ವೀಕರಿಸುವುದು: 


* ಇಂಡಿಯನ್‌ ನ್ಯಾಷನಲ್‌ ಪ್ಲ್ಯಾನಿಂಗ್‌ ಕಮಿಷನ್‌, ನವದೆಹಲಿ ಇದರ ಪತ್ರಿಕೆ 'ಯೋಜನಾ'ದ 


ವಿಶೇಷ ಸರಣಿ "This life about new 17618'ಎಂಬ ದ ಲೇಖನ. 
CC-0. Jangamwadi Math Cte ಜುಲೈ ರ್ಣ ಸಿಂಡ್ರಸಂಚಿಕೆಗಾಗಿ ಬರೆ 








ಭಾರತವು ಕಪ್ಪದ ದಾರಿಯಲ್ಲಿ ಕಲಿಯಬೇಕು 2ನ 


೪. ನಮ್ಮ ಸಾಮಾಜಿಕ ಒತ್ತಡಗಳ ವೈಶಿಷ್ಟ್ಯ 


ಈ ಸಾಧನೆಗಳು ತಮ್ಮ ಬಗೆಗೆ ಮಹತ್ವಪೂರ್ಣವಾದುವೇ. ಹೊಸದಾಗಿ ಪಡೆದುಕೊಂಡ 
ಸ್ವಾತಂತ್ರ್ಯವು ಒಂದು ಶತಮಾನದ ಇತಿಹಾಸವನ್ನು ಒಂದೆರಡು ಶತಕಗಳಲ್ಲಿ ಅಡಕಮಾಡಲು 
ನೆರವಾಗಿರುವ ಪ್ರಚೋದನೆಯನ್ನು ಇವುಗಳಲ್ಲಿ ನಾವು ಕಾಣುವೆವು. ಆದರೆ, ಪರಿಪೂರ್ಣತೆಯನು 
ಬಯಸುತ್ತಿರುವ ಜನತೆಯ ದೀರ್ಫ ಕಾಲದಿಂದ ದಮನಗೊಂಡ ಆಶೋತ್ತರಗಳ ಹಿನ್ನೆಲೆಯ 
ನೋಡಿದರೆ, ಇಷ್ಟೇ ಸಾಲದು. ಇಂದಿನ ನಮ್ಮ ರಾಷ್ಟ್ರದ ರಾಜಕೀಯ ಮತು ಸಾಮಾಜಿಕ 
ಆಂದೋಳನಗಳನ್ನು ವಿವರಿಸುತ್ತದೆ. ಇವು ರಾಷ್ಟ್ರೀಯ ಅವನತಿಯ ಚಿಷ್ಠಗಳಲ್ಲ ರಾಷ್ಟ್ರೀಯ 
ಆರೋಗ್ಯ ಶಕ್ತಿಗಳ ಚಿಹ್ನೆಗಳು, ಅವು ದಿಟವಾಗಿ ಸ್ವಾತಂತ್ರ್ಯಕ್ಕೆ ಸವಾಲುಗಳು ; ಕಲಿಯಲು, ಪ್ರಯೋಗ 
ಮಾಡಲು, ಈ ಪ್ರಸಂಗದಲ್ಲಿ ತಪ್ಪುಗಳನ್ನೂ ಮಾಡಲು ಸ್ವಾತಂತ್ರ್ಯವಿರದಿದ್ದರೆ ಸ್ವಾತಂತ್ರ್ಯಕ್ಕೆ 
ಅರ್ಥವಿಲ್ಲ. 

ಬೇರೆ ರಾಷ್ಟ್ರಗಳ ಪ್ರಜ್ಞೆಯನ್ನು ನಮ್ಮದಾಗಿ ಮಾಡಿಕೊಳ್ಳಲಾರವು; ನಮ್ಮ ಅನುಭವಗಳಿಂದಲೇ, 
ನಮ್ಮ ಜಯಾಪಜಯಗಳಿಂದಲೇ ನಾವು ಪ್ರಜ್ಞೆಯನ್ನು ಪಡೆದುಕೊಳ್ಳಬೇಕು. ಸಮಕಾಲೀನ 
ಪ್ರಗತಿಶೀಲ ರಾಷ್ಟ್ರಗಳೆಲ್ಲ ಪ್ರಜ್ಞೆಯಿಂದಲೇ ಆರಂಭವಾದುವಲ್ಲ ; ತಮಗೆ ಉಪಲಬ್ಧವಾದ 
ಪ್ರಜ್ಞೆಯನ್ನೆಲ್ಲ ಕಷ್ಟದ ದಾರಿಯಿಂದಲೇ ಪಡೆದುಕೊಂಡುವು. ಮುಂದೆ ಒಂದು ಸಾವಿರ ವರ್ಷಗಳ 
ಇತಿಹಾಸದ ಸಂದರ್ಭದಿಂದ ನೋಡಿದರೆ, ಸ್ವಾತಂತ್ರ್ಯ ಬಂದಾಗಿನಿಂದ ಇಲ್ಲಿ ನವರೆಗೆ ಕಳೆದ ವರ್ಷಗಳು 
ಮುಂದೆ ಬರಲಿರುವ ರಾಷ್ಟ್ರೀಯ ಸುಗ್ಗಿಗಳ ಸಕ್ರಿಯ ಬೀಜ ಕಾಲ. 


೫. ವಿವೇಕಾನಂದ ಮತ್ತು ನಮ್ಮ ಸಾಮಾಜಿಕ ಒತ್ತಡಗಳು 


ನಮ್ಮ ದೇಶದಲ್ಲಿ ಇಂದು ಇರುವ ಆಂದೋಲನ, ಒತ್ತಡಗಳಿಂದ ನಮ್ಮಲ್ಲಿ ಕೆಲವರು 
ವಿಚಲಿತರಾಗಿರಬಹುದು, ನಮ್ಮ ದೇಶದ ಪರಾಜಯಗಳ ಬಗ್ಗೆ ಆತಂಕವೂ ಕೆಲವಾಗಿರಬಹುದು. 
ಇಂಥ ಆತಂಕಗಳನ್ನು ಅರಗಿಸಿಕೊಳ್ಳಬೇಕೆಂದರೆ ಸ್ವಾಮಿ ವಿವೇಕಾನಂದರಂಥ ದೂರದೃಷ್ಟಿಯ 
ನಾಯಕರ ಕಣ್ಣುಗಳಿಂದ ನಮ್ಮ ರಾಷ್ಟ್ರೀಯ ದೃಶ್ಯವನ್ನು ನೋಡಲು ನಾವು ಕಲಿಯಬೇಕು. 

೧೮೯೭ರಲ್ಲಿ ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಹಿಂದಿರುಗಿ, ಪಾಶ್ಚಾತ್ಮ ಪ್ರಪಂಚದಲ್ಲಿ ಯಶಸ್ವಿ 
ಯಾದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕೆಲಸವನ್ನು ನಾಲ್ಕು ವರ್ಷಗಳ ಕಾಲ ಮುಗಿಸಿ ಬಂದ 
ನಂತರ ಜನರು ಅವರನ್ನು ವಿಜಯಿ ವೀರನಂತೆ ಎದುರುಗೊಂಡಾಗ ಹಡಗಿನಲ್ಲಿ ಅವರೊಂದಿಗೆ 
ಪ್ರಯಾಣ ಮಾಡುತ್ತಿದ್ದ ಪಾಶ್ಚಾತ್ಮ ಸ್ನೇಹಿತೆಯೊಬ್ಬಾಕೆ ಅವರ ದೇಶವಾದ ಭಾರತವು ಉಚ್ಚನೆಲೆಯ 
ನೈತಿಕ ದೇಶವೆಂದು ಅವರಿಗೆ ಹೇಳಿದಳು. ಹಾಗೇಕೆ ಭಾವಿಸುವುದಾಗಿ ಅವರು ಕೇಳಿದರು. ಅದಕ್ಕೆ 
ಆಕೆ, ಭಾರತದಲ್ಲಿ ಅಪರಾಧಗಳು ತೀರ ಕಡಿಮೆ ಪ್ರಮಾಣದಲ್ಲಿರುವುದಾಗಿಯೂ ಇಂಗ್ಲೆಂಡ್‌- 
ಅಮೆರಿಕಾಗಳಲ್ಲಿ ಅಪರಾಧ ಹೆಚ್ಚಾಗಿರುವುದಾಗಿಯೂ ಹೇಳಿದಳು. ವಿದೇಶೀಯರಿಂದ ತನ್ನ ದೇಶದ 
ಬಗ್ಗೆ ಇಂಥ ಪ್ರಶಸ್ತಿಯನ್ನು ಪಡೆಯುವುದು ಯಾವ ರಾಷ್ಟ್ರಪ್ರೇಮಿಗಾದರೂ ಹೆಮ್ಮೆಯ 
ಮಾತಾದೀತು ; ಆದರೆ ಸ್ವಾಮಿ ವಿವೇಕಾನಂದರಿಗೆ ಹೆಮ್ಮೆಯಾಗಲಿಲ್ಲ. ತೀರ ಉದ್ವೇಗದಿಂದ 
ನಿಟ್ಟುಸಿರು ಬಿಟ್ಟು ಅವರು "ನನ್ನ ದೇಶ ಹೀಗಿರದಿದ್ದರೆ ಒಳಿತಾಗಿದ್ದಿತು. ನನ್ನ ಜನರಲ್ಲಿ ಅಪರಾಧ 
ಮಾಡಲೂ ತ್ರಾಣವಿಲ್ಲ' ಎಂದು ಹೇಳಿದಾಗ್ಗ ಸ್ನೇಹಿತೆ ಬೆರಗಾದಳು. ಹ್ಗ 

ಭಾರತವು ತಮಸ್ಸಿನ ಜಡತೆಯಲ್ಲಿ ಮುಳುಗಿಹೋದುದನ್ನು ಅವರು ಕಂಡರು ; ಶತಮಾನ 


ಹೆ ಸಿರೊ ದನ್ನು ಅತು ನೆಲೆಗೆ, 
ಈ ತಮಸ್ಸನ್ನು ಕೊಡವಿ, ರಜಸ್ಸಿನ ಊರ್ಜೆಯನ್ನು ಬೆಳೆಸಿಕೊಂಡು, ಅದನ್ನು ಟನ ನಲ 


ಸತ್ತ್ವದ ನೆಲೆಗೆ ಏಶಿಸಟಿಕೆಂಟಗಆರಬಸಪರುೂ/ಕಜಪ್ಸಿನಂಭೂಜೇಯಂಡರೆ ಪ್ರಭುದ್ಧ 


ಜಿ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಕೋಟಿಯ ಊರ್ಜೆ ; ಎಲ್ಲ ಸಾಮಾಜಿಕ ಪರಿವರ್ತನೆಗಳ ಹಿನ್ನೆಲೆಯಲ್ಲಿರುವ ಊರ್ಜೆ ಅದು. 
ಆದರೆ ಹೀಗಾಗಲು ಸತ್ವದಿಂದ ನಿಯಂತ್ರಿತವಾಗಬೇಕು. ಸತ್ತ್ವದ ಸ್ಪರ್ಶದಿಂದ, ದಾರಿದ್ರ್ಯ, 
ಸಾಮಾಜಿಕ ಅನ್ಯಾಯ, ಸಾಮಾನ್ಯ ಅಕೌಶಲ ಮುಂತಾದ ದೇಶದ ಸಮಸ್ಯೆಗಳನ್ನು ಅರ್ಥಮಾಡಿ 
ಕೊಳ್ಳಲು ಅದು ಸಮರ್ಥವಾಗಿ, ಅವನ್ನು ಎದುರಿಸಲು ಸಕ್ರಿಯ ಕ್ರಮಗಳನ್ನು ಕೈಗೊಳ್ಳಬಲ್ಲುದು. 
ಸತ್ತ್ವದ ಸ್ಪರ್ಶವಿಲ್ಲದೆ ರಾಜಸಿಕ ಊರ್ಜೆಯು ಸ್ವಾರ್ಥವಾಗುತ್ತದೆ, ದುರಾಕ್ರಮಣಕಾರಿಯಾಗುತ್ತದೆ, 
ಅನೈತಿಕವಾಗಿ ಆತ್ಮಹನನವಾಗುತ್ತದೆ. ಸತ್ತ್ವವು ಅದನ್ನು ಸಾಮಾಜಿಕ ಧ್ಯೇಯಗಳಿಗೆ ಅಳವಡಿಸಿ, 
ಪ್ರಮಾಣದಲ್ಲಿಯೂ ಗುಣದಲ್ಲಿಯೂ ಹೆಚ್ಚುಮಾಡಿ, ಎಲ್ಲ ಗೊಂದಲ, ಶಬ್ದಗಳನ್ನು ಮರೆಮಾಡು 
ತ್ತದೆ. ಆಗ ಅದು ಮಾನವನನ್ನು ನಿರ್ಮಿಸುವ, ಸಮಾಜವನ್ನು ಕಟ್ಟುವ ಶಾಂತ, ಸೃಜನಾತ್ಮಕ ಶಕ್ತಿ 
ಯಾಗುತ್ತದೆ. 
ಇಂದಿನ ಭಾರತಕ್ಕೆ ಸ್ವಾಮಿ ವಿವೇಕಾನಂದರು ಇಂದು ಬರುವುದಾದರೆ, ತಮ್ಮ ಜನರು ಅಭಿವ್ಯಕ್ತಿ 
ಗೊಳಿಸುತ್ತಿರುವ ವಿಪುಲವಾದ ಊರ್ಜೆಯನ್ನು ಕಂಡು ಸಂತೋಷಪಡುತ್ತಿದ್ದರು. ಅವರು ನಮ್ಮ 
ಜನರಿಗೆ ಹೀಗೆ ಹೇಳುತ್ತಿದ್ದರು “ನಿಜ, ನೀವು ತಮಸ್ಸಿನ ಅಧೀನದಲ್ಲಿ ಇನ್ನು ಮುಂದೆ ಇಲ್ಲ ; 
ಶತಮಾನಗಳ ನಿದ್ರೆಯಿಂದ ಎಚ್ಚೆತ್ತಿದ್ದೀರಿ. ಅಪರಾಧಗಳನ್ನು ಮಾಡಲೂ ಕಲಿತಿದ್ದೀರಿ, ಬಸ್‌ಗಳನ್ನು 
ಟ್ರೇನ್‌ಗಳನ್ನೂ ಸುಡಬಲ್ಲಿರಿ, ಒಬ್ಬರನ್ನೊಬ್ಬರು ಕೊಲ್ಲಬಲ್ಲಿರಿ. ರಜಸ್ಸಿನ ಊರ್ಜೆಯನ್ನು 
: ಗ್ರಹಿಸಿದ್ದೀರಿ; ಆದುದರಿಂದ ಮಾನವ ನಿರ್ಮಾಣದಲ್ಲಿ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದೀರಿ. ಆದರೆ 
ಇದು ಮೊದಲ ಹೆಜ್ಜೆಯಷ್ಟೆ. ಈಗ ನೀವು ಎರಡನೆಯ ಹೆಜ್ಜೆಯನ್ನು ಇಡಬೇಕು-ಅದು ಯಾವುದೆಂದರೆ 
ನಿಮ್ಮ ಊರ್ಜೆಗೆ ರಚನಾತ್ಮಕವಾದ ಸೃಜನಾತ್ಮಕವಾದ ಮಾರ್ಗದರ್ಶನವನ್ನು ಒದಗಿಸಿ ಅವನ್ನು 
ಸಾಮಾಜಿಕವಾಗಿ ಉಪಯುಕ್ತವಾಗುವ ಧ್ಯೇಯಗಳತ್ತ ತಿರುಗಿಸಬೇಕು. ಅದೇ ಒಟ್ಟಿನಲ್ಲಿ ಮಾನವ- 
ನಿರ್ಮಾಪಕ ಶಿಕ್ಷಣ, ಮಾನವ-ನಿರ್ಮಾಪಕ ಧರ್ಮ”. 


೬. ಪರಿಸಮಾಪ್ತಿ : ಮಾನವನ ಆಧ್ಯಾತ್ಮಿಕ ವಿಕಾಸ 

ಇಲ್ಲಿ ಕಾಣಸಿಗುವುದು ಮನುಷ್ಯನ ಭೌತಿಕ ಬೌದ್ಧಿಕ ಬೆಳವಣಿಗೆ ಅಭೌತಿಕವಾದ ಆದರೆ ತುಂಬ 
ಮುಖ್ಯವಾದ ಮಾನವ ವಿಕಾಸ ಕ್ರಮದತ್ತ ಹರಿಯುವುದು, ಎಂದರೆ ಅವನ ಆಧ್ಯಾತ್ಮಿಕ ವಿಕಾಸ. 
ಪ್ರಾಚೀನ ವೇದಾಂತ ಮತ್ತು ಆಧುನಿಕ ಜೀವಶಾಸ್ತ್ರ ಎರಡೂ ಮಾನವ ವಿಕಾಸ ಕ್ರಮದಲ್ಲಿ ಇದೇ 
ವಿಶಿಷ್ಟವಾದ ದಾರಿಯೆಂದು ಪರಿಗಣಿಸಿವೆ. ಪ್ರತಿಯೊಬ್ಬ ಮಾನವನಿಗೂ ಸಾಧ್ಯವಾದ ಆಧ್ಯಾತ್ಮಿಕ 
ಪ್ರಗತಿಯ ಮುಂದಿನ ಹೆಜ್ಜೆಗಳನ್ನು ಬಹು ಜನರು ಇಡಲಾರರಾದರೂ, ಇಡೀ ದೇಶವು ತನ್ನನ್ನು 
ಇಷ್ಟಾದರೂ ಶಿಕ್ಸಿತಗೊಳಿಸಿಕೊಳ್ಳಬೇಕು. ಮತ್ತು ಈ ಎರಡನೆಯ ಹೆಜ್ಜೆಯನ್ನು ಕಲಿತು ರಾಷ್ಟ್ರೀಯ 
ಬೆಳವಣಿಗೆಯಲ್ಲಿ ಅಗ್ರಗಾಮಿಗಳಾದ ರಾಷ್ಟ್ರಪ್ರೇಮಿಗಳನ್ನೂ ರಾಷ್ಟ್ರೀಯ ಕಾರ್ಯಕರ್ತರನ್ನೂ ಸ್ವಾಮಿ 
ವಿವೇಕಾನಂದರು ಅಭಿನಂದಿಸುತ್ತಾರೆ. ಆತ್ಮವಿಶ್ವಾಸವನ್ನಿರಿಸಿಕೊಂಡು ಇತರರಿಗೆ ಸ್ಫೂರ್ತಿಯನ್ನು 
ಒದಗಿಸಿದರೆಂದು ಅವರಿಗೆ ಹೇಳುವರು. ಅವರು ಕೊಟ್ಟ "ಇರು, ಮಾಡು' ಎಂಬ ಸಂದೇಶವನ್ನು 
ಮತ್ತೆ ಒತ್ತಿ ಹೇಳುವರು. ನೀವೇ ಮನುಷ್ಯರಾಗಿ, ಇತರರು ಮನುಷ್ಯರಾಗಲು ನೆರವಾಗಿ. ಇದರ 
ಹಿನ್ನೆಲೆಯಲ್ಲಿ ಇಡೀ ಭಾರತವು ಮಾನವ ವಿಕಾಸ ಮತ್ತು ಮಾನವ ಪರಿಪೂರ್ಣತೆಗಳಿಗೆ ಒಂದು 
ಸಂಸ್ಥೆಯಾಗುತ್ತದೆ. ದೇಶದಲ್ಲಿ ಎಲ್ಲರ ಕಿವಿಗಳಲ್ಲಿಯೂ ಅವರು ಈ ತಮ್ಮ ಪ್ರಿಯ ಘೋಷಣೆಯನ್ನು 
ಉಸುರುವರು- "ಏಳಿ, ಎಚ್ಚರಗೊಳ್ಳಿ, ಗುರಿ ಮುಟ್ಟುವವರೆಗೆ ನಿಲ್ಲಬೇಡಿ.' 


ಅನು : ಎಸ್‌. ಕೆ. ರಾಮಚಂದ್ರರಾವ್‌ 


CC-0. Jangamwadi Math Collection. Digitized by eGangotri 


೨೧ 


ಆಧುನಿಕ ಭಾರತ ಮತ್ತು ಮಾರ್ಗದರ್ಶಕ ಚೇತನ* 


೧. ಪ್ರಸ್ತಾವನೆ 


ಈ ಅಂಡಮಾನ್‌ ದ್ವೀಪಗಳಿಗೆ ಇದು ನನ್ನ ಎರಡನೆಯ ಭೇಟಿ. ಹಿಂದಿನ ಬಾರಿ ನಾನು ಬಂದುದು 
೧೯೬೨ರ, ಜನವರಿಯಲ್ಲಿ. ನಾನು ೧೯೬೨ರಲ್ಲಿ ಬಂದಾಗಿನಿಂದಲೂ ಈ ದ್ವೀಪಗಳಿಂದ 
ಆಕರ್ಷಿತನಾಗಿದ್ದೇನೆ. ಕ 


೨. ಅಂಡಮಾನ್‌ : ಆದರ ವೈಶಿಷ್ಟ್ಯ 


ಈ ದ್ವೀಪಗಳು ಸುಂದರ ನಿಸರ್ಗ ದೃಶ್ಯಗಳು, ರಮಣೀಯ ಬೆಟ್ಟಗಳು, ನೀಲಸಮುದ್ರ, 
ದಟ್ಟವಾದ ಅರಣ್ಯಗಳಿಂದ ಕೂಡಿದ್ದು ಸುಂದರವಾಗಿವೆಯೆಂದು ಮಾತ್ರ ಅವುಗಳ ಆಕರ್ಷಣೆಯಲ್ಲ, 
ಆದರೆ ಇಲ್ಲಿ ಅರಣ್ಯಗಳನ್ನು ಕಡಿದು ಭೂಭಾಗದಿಂದ ಬಂದವರ ಹೊಸವಸತಿಗಳನ್ನೂ ಹೊಸ 
ಪಟ್ಟಣಗಳನ್ನೂ, ನಗುಮೊಗದ ಭೂಮಿಯನ್ನೂ, ಉದ್ಯಮಗಳನ್ನೂ, ಕುಟುಂಬಗಳನ್ನೂ ಏರ್ಪಡಿಸು 
ವಲ್ಲಿ ಪ್ರಯೋಗವೊಂದು ನಡೆಯುತ್ತದೆ. ಇಲ್ಲಿ ನಾನು ಕಾಣುತ್ತಿರುವುದು ಮಾರ್ಗದರ್ಶಕ ಚೇತನ 
ವನ್ನು ; ಮನುಷ್ಯನ ಅದಮ್ಮ ಚೇತನವೂ ತನಗಾಗಿ ಶ್ರೇಷ್ಠವ್ಯವಸ್ಥೆಯೊಂದು ಮಾಡಿಕೊಳ್ಳುತ್ತಿದೆ. 
ಈ ಕಾರಣದಿಂದಲೇ, ನಾನು ಇಲ್ಲಿಗೆ ಬಂದಾಗ ಉತ್ತೇಜನ ಪಡೆಯುತ್ತೇನೆ. ಬಹುಶಃ ಭಾರತದ 
ಭೂಭಾಗದಲ್ಲಿಯೂ, ನಮ್ಮ ಸ್ವಾತಂತ್ರ್ಯದಿಂದ ಹೊರಹೊಮ್ಮಿದ ಉತ್ಸಾಹದಿಂದಾಗಿ, ಧೈರ್ಯದಿಂದ 
ಮುನ್ನುಗ್ಗುವ ಪ್ರವೃತ್ತಿ ಇದೆ. ಆದರೆ ಆ ಪ್ರವೃತ್ತಿ ಇಲ್ಲಿ ಇನ್ನೂ ಹೆಚ್ಚಾಗಿದೆ, ಏಕೆಂದರೆ, ಶತಮಾನಗಳ 
ನಿಷ್ಟಿಯೆಯಿಂದಾಗಿ ನಮ್ಮ ಭೂತಕಾಲದ ಸಂಪ್ರದಾಯ ಇಲ್ಲಿ ಅಡ್ಡಿ ಬರಬಾರದು. ಆದುದರಿಂದ 
ನವ್ಯ ಭಾರತದ ಸಕ್ರಿಯ ಚೇತನವನ್ನು ಇಲ್ಲಿ ನಾವು ಕಾಣುವೆವು. 
೩. ವ್ಯಾಪಕವಾದ ಮನಸ್ಸು ಮತ್ತು ಆಧುನಿಕ ಭಾರತದ ಮನೋವೃತ್ತಿ 

ಇದೇ ಮಾರ್ಗದರ್ಶಕನ ಚೇತನ ; ಇಲ್ಲಿ ಅಂಡಮಾನ್ಸ್‌ ಪರಿಸ್ಥಿತಿಯ ಈ ವಿಚಾರವನ್ನು ನಾನು 
ಪ್ರಸ್ತಾಪಿಸಬಯಸುತ್ತೇನೆ, ಏಕೆಂದರೆ ನವ್ಯ ಭಾರತದ ದಿಟ್ಟವಾದ ಚೇತನವನ್ನು ಇದು. 
ಪ್ರತಿನಿಧಿಸುತ್ತದೆ. ಭಾರತದ ವ್ಯಾಪ್ತಿಯು ಯಾವಾಗಲೂ ಬೌದ್ಧಿಕವಾದುದು, ವ್ಯಾಪಾರ 
ಪ್ರಮುಖವಾದುದು, ಆಧ್ಯಾತ್ಮಿಕವಾದುದು ; ಆದರೆ ಎಂದೂ ಆಕ್ರಮಣಕಾರಿಯಲ್ಲ, ಬೇರೆಯವರ 


ಹಾಳುಮಾಡಲು ತನ್ನ ದೇಶದಿಂದ ಎಂದೂ ಹೊರಟಿದ್ದಲ್ಲ. ಆದುದರಿಂದ, ಕಳೆದ 
ಹಾರ ಆ 
ಜ * ಅಂಡಮಾನ್‌ ಮತ್ತು ನಿಕೋಬಾರ್‌ ದ್ವೀಪಗಳಲ್ಲಿರುವ ಪೋರ್ಟ್‌ಬ್ಲೇರ್‌ ಆಕಾಶವಾಣಿಯಲ್ಲಿ ೧೬ 
ನವರಿ ೧೯೬೫ರಂದ್ಳು ಹ ಡಿದ ಭಾಷಣೋಗ Collection. Digitized by eGangotri 


೨೭೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ನೂರು ವರ್ಷಗಳಿಂದ ಭಾರತದಲ್ಲಿ ನಾವು ಕಾಣುತ್ತಿರುವ ವ್ಯಾಪಕ ಚೇತನವು ಕಳೆದ ಶತಮಾನದಲ್ಲಿ 
ಪಾಶ್ಚಾತ್ಮ ಸಂಸ್ಕೃತಿಯೊಂದಿಗೆ ಸಂಪರ್ಕದಿಂದ ಆರಂಭವಾಗಿ ದೇಶದಲ್ಲೆಲ್ಲ ವ್ಯಾಪಿಸಿದ 
ಪುನರುಜ್ಜೀವನದ ಫಲ. ಆ ಶತಮಾನದ ಕಡೆಗೆ ಈ ಪುನರುಜ್ಜೀವನದ ಮಹಾನಾಯಕರಾದ ಸ್ವಾಮಿ 
ವಿವೇಕಾನಂದರು ಅವತರಿಸಿದರು ; ನವ ಭಾರತದ ಮನಸ್ಸು ಮತ್ತು ಮುಖಗಳ ನಿರ್ಮಾಪಕರೆಂದು 
'ಅವರನ್ನು ಪರಿಗಣಿಸಬಹುದು. ಅವರಲ್ಲಿ ಭಾರತವು ವಿಪುಲವಾದ ಧೈರ್ಯ-ಸಾಹಸಗಳಿಂದ ಕೂಡಿದ 
ಮತ್ತು ವ್ಯವಹಾರಜ್ಞಾನ ಮತ್ತು ವಿಶ್ವದರ್ಶನಗಳನ್ನು ಹೊಂದಿದ ಮಾರ್ಗದರ್ಶನಕ್ಕೆ ಚೇತನವನ್ನು 
ಪಡೆಯಿತು. ಬಹುಕಾಲದ ನಿದ್ರೆಯಿಂದ ಭಾರತವನ್ನು ಅವರು ಎಬ್ಬಿಸಿದರು. ಅಮೆರಿಕ ಮತ್ತು 
ಯೂರೋಪುಗಳ ದಿಗ್ವಿಜಯದಿಂದ ಭಾರತಕ್ಕೆ ಅವರು ೧೮೯೭ರಲ್ಲಿ ಮರಳಿದ ಮೇಲೆ ಭಾರತ 
ಭೂಮಿಯಲ್ಲಿ ಅವರು ಮಾಡಿದ ಮೊಟ್ಟ ಮೊದಲ ಭಾಷಣದಲ್ಲಿಯೇ ನವಭಾರತದ ವ್ಯಾಪಕ 
ಚೇತನವಿದೆ. ಆ ಭಾಷಣದ ಮೊದಲನೆಯ ಪರಿಚ್ಛೇದದಲ್ಲಿಯೇ ಸ್ವಾಮಿಜಿ ಹೇಳುತ್ತಾರೆ. (ಕೃತಿಶ್ರೇಣಿ, 
ಸಂಪುಟ ೩ ಪು. ೩೬): 
ಸುದೀರ್ಫ ರಾತ್ರಿಯು ಕಡೆಗೆ ಇಂದು ಕೊನೆಗಾಣುವಂತೆ ತೋರುತ್ತಿದೆ. ಬಹುಕಾಲದ ಕಷ್ಟ 
ಸಂಕಟಗಳು ಕೊನೆಗೆ ಇಂದು ಸಮಾಪ್ತಿ ಗೊಳ್ಳುವಂತಿದೆ. ಇದುವರೆಗೆ ಶವದಂತೆ ಇದ್ದ ಶರೀರವು 
ಇಂದು ಸಚೇತನವಾಗುತ್ತಿದೆ.. ನಮ್ಮೀ ಮಾತ್ಚಭೂಮಿಯು ತನ್ನ ದೀರ್ಫನಿದ್ರೆಯನ್ನು ತ್ಕ ಜಿಸಿ 
ಜಾಗೃತವಾಗುತ್ತಿದ್ದಾಳೆ.. ಅವಳನ್ನು ಇನ್ನು ಯಾರೂ ತಡೆಯಲಾರರು. ಆಕೆ ಇನ್ನು ಎಂದೆಂದಿಗೂ 
ನಿದ್ದೆ ಹೋಗುವುದಿಲ್ಲ. ಯಾವ ಬಾಹ್ಕ ಶಕ್ತಿಯೂ ಇನ್ನು ಅವಳನ್ನು ಹಿಮ್ಮೆ ಟ್ರಿಸಲಾರದು. 
ಏಕೆಂದರೆ ಆ ಮಹಾಕಾಳಿಯು ಪ್ರತಿಷ್ಠಾ ಪನೆಗೊಳ್ಳುತ್ತಿದ್ದಾಲೆ 
ಆಧುನಿಕ ಭಾರತದ ವ್ಯಾಪಕ ಮನಸ್ಸು ಮತ್ತು ಮನೋವೃತ್ತಿಗಳ ಹಿನ್ನೆಲೆಯಲ್ಲಿರುವ ಸಮರ್ಥ 
ಭಾವನೆ ಇದು ; ಆ ವ್ಯಾಪಕ ಭಾರತದ ಸಂಕೇತ ಸ್ವಾಮಿ ವಿವೇಕಾನಂದರು ದೇಶದ ಮೇರೆಯೊಳಗೇ 
ಬಹುಕಾಲ ಅಡಗಿದ್ದು ತನ್ನ ಸಮಸ್ಯೆಗಳನ್ನೇ ಎದುರಿಸಲು ಅಶಕ್ತವಾಗಿದ್ದ ಅದರ ಶಕ್ತಿ ಈಗ 
ಹೊರಹೊಮ್ಮುತ್ತಿದೆ. ಹೊಸ ಭಾರತವನ್ನು ನಿರ್ಮಾಣಮಾಡಲು ಮಾತ್ರ ಅದು ಶ್ರಮಿಸುತ್ತಿಲ್ಲ. 
ಹೊಸ ಮಾನವ ಕೋಟಿಯನ್ನೇ ನಿರ್ಮಿಸಲು ಯತ್ನಿಸುತ್ತಿದೆ. ಈ ಮಾರ್ಗದರ್ಶಕ ಚೇತನ, ಧೈರ್ಯ- 
ಸಾಹಸಗಳ ಚೇತನ, ನಾವು ಆನುವಂಶಿಕವಾಗಿ ಪಡೆದಿರುವ ಪ್ರಾಚೀನ ಭಾರತದಿಂದ ಆಧುನಿಕ 
ಭಾರತವನ್ನು ಸೃಷ್ಟಿ ಮಾಡುತ್ತಿದೆ. ಐದು ಸಾವಿರ ವರ್ಷಗಳ ಇತಿಹಾಸವಿರುವ ರಾಷ್ಟ್ರವೊಂದು ಇಂದು 
, ತಾರುಣ್ಯದಿಂದ ವೀರ್ಯದಿಂದ ಕೂಡಿದೆ. ಈ ತಾರುಣ್ಯ, ವೀರ್ಯಗಳು ಸರ್ವಾಂಗೀಣವಾದ 
ವ್ಯಾಪಕವಾದ ರಾಷ್ಟ್ರೀಯ ಯೋಜನೆಯೊಂದರಲ್ಲಿ, ಮತ್ತು ಭಾರತದ ಮುಖ ಮತ್ತು ಮನಸ್ಸುಗಳನ್ನು 
ಅಂತರಾಷ್ಟ್ರೀಯ ಪ್ರಪಂಚದೆದುರು ಕಾಣಿಸುವ ಯೋಜನೆಯಲ್ಲಿ ಅಭಿವ್ಯಕ್ತಿ ತಳೆಯುತ್ತಿದೆ. ಈ 
ಅಭಿವ್ಯಕ್ತಿಯು ಎಂದಿಗೂ ಶಾಂತಿಯ ಪಕ್ಷವನ್ನು, ಮೈತ್ರಿಯ ಪಕ್ಷವನ್ನು, ಅಂತರರಾಷ್ಟ್ರೀಯ 
ಸಹಕಾರದ ಪಕ್ಷವನ್ನು ಹಿಡಿಯುತ್ತದೆ... ' 


೪. ಹಣಕ್ಕಿಂತ ಮನುಷ್ಯ ಮಿಗಿಲು ಎಂದು ವಿವೇಕಾನಂದರು 


ಭಾರತದ ಮೇರೆಗಳಿಗೆ ಸಂಬಂಧಿಸಿದಂತೆ, ಭಾರತದೊಳಗೆ ನಡೆಯುತ್ತಿರುವ ಕೆಲಸ ಹೊಸ 
ಭಾರತವೊಂದರ ನಿರ್ಮಾಣಕಾರ್ಯ ; ತನ್ನ ಸಮಾಜದಲ್ಲಿ ಆರೋಗ್ಯವಾಗಿದ್ದು ಮಾನವೀಯ ಸಾಮ್ಯ 
ಮತ್ತು ಐಕ್ಕಗಳ ಚೀತನದಿಂದ ಕೂಡಿದ್ದು, ಮನುಷ್ಯನು ತನ್ನ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ 
ಮತ್ತು ಆಧ್ಯಾತ್ಮಿಕ ಸ್ತರಗಳಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಲು ಅಡಿಯಿಡುವಂತೆ ಪ್ರೇರೇಪಿಸುವ 
ಹೊಸ ಭಾರತದ ನಿರ್ಮಾಣಕಾರ್ಯ. ನಮ್ಮ ದೇಶದೊಳಗ್ಗೆ ಸ್ವಾಮಿ ವಿವೇಕಾನಂದರು ಪ್ರವೇಶ 


CC-0. Jangamwadi Math Collection. Digitizecby eGangotri 


ಟಟ iS 


ಆಧುನಿಕ ಭಾರತ ಮತ್ತು ಮಾರ್ಗದರ್ಶಕ ಚೇತನ ಸ 
೭೫ 


ಮಾಡಿಸಿದ ಮಾನವ ನಿರ್ಮಾಪಕ ಕ್ರಿಯೆ. ಮನು: 
“ವ್ಯಕ್ತಿಗಳೆಲ್ಲಿ ?” ಎಂದು ಸ್ವಾಮಿ ವಿವೇಕಾನಂದರ ಪ್ರಶ್ನೆ. ಈ ಕ್ರಿಯೆಯಲ್ಲಿ ಸ್ವಾಮಿಜಿಯವರ 

ರ್ಶವನ್ನೂ ಒದಗಿಸುತ್ತದೆ. "ನನ್ನ ಪ್ರಚಾರ 
ಯೋಜನೆ' ಮತ್ತು "ಭಾರತದ ಭವಿಷ್ಯ'ಎಂಬೆರಡು ಉಪನ್ಯಾಸಗಳು ೧೮೯೭ರಲ್ಲಿ ಮದ್ರಾಸಿನಲ್ಲಿ 
ಕೊಟ್ಟಾಗ ಅವರು ಈ ಪ್ರಶ್ನೆಯನ್ನೆತ್ತಿದರು. ಆ ಭಾಷಾಗಳಲ್ಲಿ ಅವರು ದೇಶದ ಪ್ರಗತಿಯ ಬಗ್ಗೆ 
ತಮ್ಮ ಯೋಜನೆಯನ್ನು ಹೀಗೆ ವಿವರಿಸಿದರು-ಶಿಕ್ಷಣದ ಹರವು, ಜನತೆಯ ಉದ್ದಾರ, ಸ್ತೀಶಿಕ್ಷಣ, 
ಮಿಲಿಯಗಟ್ಟಳೆ ಜನಕ್ಕೆ ಸಂಸ್ಕೃತಿಯ ಲಾಭವನ್ನು ಒದಗಿಸುವುದು, ದೇಶದ ಜನರ ಮಾನಸಿಕ ಜೀವನಕ್ಕೆ 
ಹೊಸ ಆರ್ಥಿಕ ನೆಲೆಯನ್ನು ಒದಗಿಸುವುದು. ಅವರು ಮುಂದವರಿದು ಹೇಳಿದರು (ಅಲ್ಲಿಯೇ, 


` ಸಂಪುಟ ೩ ಪು. ೧೭೪): 


ಇಇದು ನನ್ನ ಯೋಜನೆ.. ಹಣವೆಲ್ಲಿದೆಎಂದು ನೀವು ಕೇಳಬಹುದು... ಹಣ ಬೇಕಾಗಿಲ್ಲ. 
ಹಣವಲ್ಲ ಮುಖ್ಯ... ಕಳೆದ ಹನ್ನೆರಡು ವರ್ಷಗಳಿಂದ ನನಗೆ ಮುಂದಿನ ಊಟ ಎಲಿ 
ದೊರಕುವುದು ಎಂಬುದು ಗೊತ್ತಿರಲಿಲ್ಲ. ನನಗೆ ಬೇಕಾದ ಹಣ ಮತ್ತು ಎಲ್ಲವೂ ಸಿಕ್ಕಲೇಬೇಕು. 
ಅವು ನನ್ನ ಗುಲಾಮರು. ನಾನು ಅವುಗಳ ಗುಲಾಮನಲ್ಲ. ಹಣ ಬರಲೇಬೇಕು. ಆದರೆವೃಕ್ತಿ 
ಗೆಲ್ಲಿ ? ಅದೇ ಪ್ರಶ್ನೆ ? 

ಈ ಪ್ರಶ್ನೆಯನ್ನು ಅವರು ಅರವತ್ತು ವರ್ಷಗಳಷ್ಟು ಹಿಂದೆಯೇ ಕೇಳಿದರು. ಮನುಷ್ಯರೆಲ್ಲಿ ? 
ಏಕೆಂದರೆ ಮನುಷ್ಯರೇ ಸಂಸ್ಕೃತಿಯನ್ನು ಸೃಜಿಸುವವರು. ಸಂಸ್ಕೃತಿಯನ್ನು ಸೃಜಿಸುವ ಜನ ಸಾಹಸಿಗಳು, 
ನಿಷ್ಠಾವಂತರು. ಭಾರತಕ್ಕೆ ಇಂದು ಬೇಕಾದುದು ಇಂಥ ಸ್ತ್ರೀಪುರುಷರು. ನಮ್ಮ ದೇಶದ ಪ್ರಾಚೀನ 
ಜನತೆಯಿಂದ ಇಂಥ ವ್ಯಕ್ತಿಗಳನ್ನು ನಿರ್ಮಿಸಲೆಂದೇ ಸ್ವಾಮಿ ವಿವೇಕಾನಂದರು ಶ್ರಮಿಸಿದರು. . 


, ೫. ಅಂಡಮಾನ್‌ ಮತ್ತು ಮಾರ್ಗದರ್ಶಕ ಚೇತನ 


ಅಂಡಮಾನ್‌ ಸ್ವಾಮಿ ವಿವೇಕಾನಂದರ ಚೇತನವನ್ನು ಪ್ರತಿನಿಧಿಸುತ್ತದೆ. ಈ ಚೇತನ ಈ 
ದ್ವೀಪಗಳಲ್ಲಿ ಹರಡಿದಷ್ಟೂ ಇಲ್ಲಿ ಬದುಕು, ಮಾನವ ಸಂಸ್ಕೃತಿ ಹೆಚ್ಚುವುದನ್ನು ಕಾಣುತ್ತೇವೆ. 
ಯಾವ ಅಡ್ಡಿ ಆತಂಕಗಳಿಂದಲೂ ಕುಂದದ, ಸಮುದ್ರವಾಗಲಿ, ಪರ್ವತವಾಗಲೀ ಅಡ್ಡಿಯಾಗದ 
ಈ ಚೇತನ ಎಲ್ಲ ಕಷ್ಟಗಳನ್ನೂ ಗೆಲ್ಲುತ್ತದೆ ; ಎಲ್ಲ ಮಾರ್ಗದರ್ಶಕರ ಲಕ್ಷಣ ಈ ಚೇತನ. ಈ 
ದ್ವೀಪಗಳಲ್ಲಿ ಈ ಚೇತನವನ್ನು ನಾವು ಹಿಡಿಯಬೇಕಾಗಿದೆ. ಇಲ್ಲಿ, ಈ ದ್ವೀಪದ ಅರಣ್ಯಗಳಲ್ಲಿ 
ಹೊಸ ಸಮಾಜವೊಂದನ್ನು ನಿರ್ಮಾಣಮಾಡುವ ಕೆಲಸ ಸುಲಭವಲ್ಲವೆಂಬುದನ್ನು ಜನ ಅರಿಯ 
ಬೇಕು ; ಮಾರ್ಗದರ್ಶಕನ ಜೀವನ ಸುಖಮಯವಾದುದಲ್ಲ, ಸುಖಕರವಾದುದಲ್ಲ, ಸೇನೆಯ 
ಕೆಲಸಗಾರ ಇದ್ದಂತೆ ಇವನು. ಹಿಂದಿನಿಂದ ಸೇನೆ ಮುನ್ನುಗ್ಗಲು ಅನುಕೂಲವಾಗುವಂತೆ ಸೇತುವೆ 
ಗಳನ್ನು ಕಟ್ಟುವ, ರಸ್ತೆಗಳನ್ನು ಮಾಡುವ ಕೆಲಸ ಅವನದ್ದು ಹಾಗೆಯೇ ಈ ದ್ವೀಪಗಳಲ್ಲಿ , ಒಂದು 

ಸಾರಿನಲ್ಲಾದರೂ ಜನ ಇಲ್ಲಿ ನೆಲೆಸುವಾಗ ಈ ಮಾರ್ಗದರ್ಶಕರ ಚೀತನಕ್ಕೆ ನಿಷ್ಠೆಯಿಂದಿರಬೇಕು. 
ಕಷ್ಟಗಳನ್ನು ಎದುರಿಸಿ, ಅಡ್ಡಿಗಳನ್ನು ಎದುರಿಸಿ, ಜೀವನವು ಒಂದು ಸಾಹಸವೆಂಬಂತೆ ಕಂಡು, 
ಗೊಣಗುಟ್ಟದೆ ಇರುವ ಜನರೇ ಹೊಸ ಸಮಾಜವನ್ನು, ಹೊಸ ಸಂಸ್ಕೃತಿಯನ್ನು ಈ ಸುಂದರ 
ದ್ವೀಪದಲ್ಲಿ ಕಟ್ಟುವವರು. 


೬. ಆಧುನಿಕ ಪಾಶ್ಚಾತ್ಯ ಮತ್ತು ಮಾರ್ಗದರ್ಶಕ ಚೇತನ 
ಭಾರತವು ಬಹುಕಾಲದಿಂದ ಸುಖ, ಸುಲಭ ಜೀವನವನ್ನಪೇಕ್ಷಿಸುತ್ತದೆ ; ಕಳೆದ ಕೆಲವು 


CC-0. Jangamwadi Math Collection. Digitized by eGangotri 


೨೭೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಶತಮಾನಗಳಲ್ಲಿ ಭಾರತದ ಮನಸ್ಸು ದುರ್ಬಲವಾದುದನ್ನು ಇದು ತೋರಿಸುತ್ತದೆ. ಸ್ವಾಮಿ 
ವಿವೇಕಾನಂದರು ನಮ್ಮನ್ನು ಎಚ್ಚರಿಸಿದರು--“ಎಲ್ಲ ವ್ಯಾಪ್ತಿಯೂ ಬದುಕು ; ಸಂಕೋಚ ಸಾವು.” 
ಕಳೆದ ಕೆಲವು ಶತಕಗಳಲ್ಲಿ ನಾವು ಕುಗ್ಗುತ್ತಿದ್ದೇವೆ ; ನಾವು ಬಯಸುತ್ತಿರುವುದು ಸೌಕರ್ಯವನ್ನು 
ಯಾವ ಕಷ್ಟವನ್ನೂ ಎದುರಿಸಲಾರೆವು. ಹೀಗಾಗಿ ಮೃತ್ಯುವಿಗೆ ಮುಖಮಾಡಿ ನಿಲ್ಲುವಂತಾಯಿತು. 
ಆಗ ಸಕ್ರಿಯವಾದ ಪಾಶ್ಚಾತ್ಯ ಸಂಸ್ಕೃತಿಯೊಂದಿಗೆ ಸಂಪರ್ಕ ಬೆಳೆಯಿತು ; ಅದರಲ್ಲಿ ಅಜ್ಞಾನವನ್ನು 
ಮೀರಿ ಮಾನವ ಚೇತನ ನಿಲ್ಲುವುದು ಮೊಟ್ಟಮೊದಲ ಬಾರಿಗೆ ಕಂಡೆವು. ನಿಸರ್ಗದ ರಹಸ್ಯಗಳನ್ನು 
ಬಯಲು ಮಾಡುವ ಅದ್ಭುತ ಬೌದ್ಧಿಕ ಪದ್ಧತಿಯಾದ, ಮನುಷ್ಯನೆದುರು ನಿಸರ್ಗಶಕ್ತಿಗಳನ್ನು ತರುವ, 
' ಅದರಿಂದಾಗಿ ಮನುಷ್ಯ ತನ್ನ ಪ್ರವೃತ್ತಿಗಳನ್ನು ನಿಶ್ಚಯಿಸಿಕೊಳ್ಳಬಹುದಾದ, ವಿಜ್ಞಾನ--ಆಧುನಿಕ 
ವಿಶ್ವದ ಮಾರ್ಗದರ್ಶಕ ಚೇತನದ ಪ್ರಥಮ ಅಭಿವ್ಯಕ್ತಿ ಇದು. ಇದರಿಂದ ಕೃಷಿ ಉದ್ಯಮ, 
ಆರೋಗ್ಯ, ವೈದ್ಯಕೀಯ ಕ್ಷೇತ್ರಗಳ ಸಮಸ್ಯೆಗಳಿಗೆ ವಿಜ್ಞಾನವನ್ನಳವಡಿಸಿದರು ; ಹೀಗೆ ತಾಂತ್ರಿಕವಾದ ' 
ಪಾಶ್ಚಾತ್ಮದಲ್ಲಿ ಬೆಳೆದ ವಿಜ್ಞಾನದ ಚೇತನವನ್ನೊಳಗೊಂಡ ಹೊಸದೊಂದು ಸಂಸ್ಕೃತಿ ಮೂಡಿತು. 
ಈ ವಿಜ್ಞಾನ, ತಂತ್ರ, ಸಂಸ್ಕೃತಿಗಳೊಂದಿಗೆ ಭಾರತದ ಸಂಪರ್ಕ ಸಿದ್ಧವಾಯಿತು. ಭಾರತವು ದೀರ್ಫು 
ಕಾಲದ ನಿದ್ರೆಯಿಂದ ಎಚ್ಚೆತ್ತಿತು. ಆಧುನಿಕ ಪುನರುಜ್ಜೀವನದ ನೆರವಿನಿಂದ ಈ ಹೊಸ ಚೇತನದಲ್ಲಿ 
ತನ್ನನ್ನು ತಾನು ನಿಯೋಜಿಸಿಕೊಂಡಿತು. ಈಗ ದೇಶದಲ್ಲೆಲ್ಲ ಹರಡುತ್ತಿರುವುದು ಈ ಹೊಸ 
ಪ್ರನರುಜ್ಜೀವನವೇ. ಸ 
ಇಂಗ್ಲೆಂಡಿನಿಂದ ಅಮೆರಿಕಕ್ಕೆ ಕೆಲವು ಸಾಹಸಿಗಳು ಹೋಗಿ ಹಲವಾರು ಕಷ್ಟಗಳನ್ನು ಎದುರಿಸಿದರೂ 
ಎದೆಗುಂದದೆ ಇಂದು ಮಾನವಕೋಟಿಗೆ ಹೆಮ್ಮೆಯಾದ ಹೊಸ ಸಂಸ್ಟೃತಿಯೊಂದನ್ನು ಅಮೆರಿಕದ 
ನೆಲದ ಮೇಲೆ ಸ್ಥಾಪಿಸಿದುದನ್ನು ಐರೋಪ್ಯ ಇತಿಹಾಸದಲ್ಲಿ ಕಾಣುತ್ತೇವೆ. ಅಮೆರಿಕದ ನೆಲದ ಮೇಲೆ 
ಈ ಸಾಹಸಿಗಳು ನಿರ್ಮಿಸಿದ ಅದ್ಭುತ ಸಂಸ್ಕೃತಿ ಆರ್ಥಿಕವಾಗಿ ಎಷ್ಟು ಸುಭದ್ರವಾದುದು, 
ಔದ್ಯಮಿಕವಾಗಿ ಮುಂದುವರಿದುದು, ಬೌದ್ಧಿಕವಾಗಿ ಜಾಗ್ರತವಾದುದು ! ಹೀಗೆಯೇ ಆಸ್ಟ್ರೇಲಿಯ 
ದಲ್ಲಿಯೂ, ಇತರ ದೇಶಗಳಲ್ಲಿಯೂ. ನಮ್ಮ ಇತಿಹಾಸದಲ್ಲಿಯೇ ಪ್ರಾಚೀನಕಾಲದಲ್ಲಿ ಇದೇ 
ಸಾಹಸಮಯ ಚೇತನವನ್ನೊಳಗೊಂಡ ಭಾರತೀಯ ತಂಡಗಳು, ಏಷ್ಯಾದೇಶದಲ್ಲೆಲ್ಲ ಸುತ್ತಾಡಿ 
ಸ ಗ ಜನರ ಬದುಕನ್ನು ಕೃಷಿಮಾಡಿ, ಅಲ್ಲಿ ಹೊಸ ಸಂಸ್ಕೃತಿಯನ್ನು ಸೃಷ್ಟಿಸಿದುದನ್ನು ಕಾಣ 


೭. ಪ್ರಾಚೀನ ಭಾರತ ಮತ್ತು *ಚರೈವೇತಿ, ಚರೈವೇತಿ' 

"ಚರೈವೇ3, ಚರೈವೇತಿ' ಎಂಬ ಯಜುರ್ವೇದದ ಪ್ರಸಿದ್ಧ ವಾಕ್ಕದಲ್ಲಿ ಅಭಿವ್ಯಕ್ತಿಗೊಂಡ ಈ 
ವ್ಯಾಪಕ ಬೇತನವನ್ನೇ ನಾವು ಸತತವಾಗಿ ನೆನಪಿನಲ್ಲಿ ಟ್ಟುಕೊಳ್ಳಬೇಕು. ಅನುಭವದ ಗೌರೀಶಂಕರವನ್ನು 
ಏರುವ ಮಾನವ ಚೇತನ--ಇದೇ ಸಾಹಸಿಯ ಚೇತನ. ಈ ಚೇತನದಿಂದ ಅಂಡಮಾನ್‌ ಜನರು 
ಸ್ಫೂರ್ತಿ ತಳೆಯುವರೆಂಬ ವಿಶ್ವಾಸ ನನಗೆ ಇದೆ. ಕಳೆದ ಕೆಲವು ದಶಕಗಳಿಂದ ನಮ್ಮಲ್ಲಿ ಇದ್ದ 
ಸುಖಸೌಲಭ್ಯಗಳ ಬಯಕೆಯಿಂದ ಉಂಟಾದ ಕೆಲವು ಪ್ರಲೋಭನೆಗಳನ್ನು ನಾವು ಎದುರಿಸುವುದು 
ಸಾಧ್ಯವಾಗುತ್ತದೆ. ಆಧುನಿಕ ಭಾರತದ ಪ್ರಗತಿಪರ ಚೇತನ, ಸಾಹಸ ಚೇತನ, ಸಣ್ಣ ಗುಂಪಿನ 
ಬದುಕನ್ನು ಮೇಲೆತ್ತುವುದು ಮಾತ್ರವಲ್ಲದೆ ಈ ದೇಶದ ೪೫೦ ಮಿಲಿಯನ್‌ ಪ್ರಜೆಗಳು ಕೃಷಿಕರು, 
ಕಾರ್ಮಿಕರು, ಆದಿವಾಸಿಗಳು, ದೇಶದ ಪ್ರತಿ ಭಾಗಗಳವರು- ಉದ್ದಾರವಾಗುವಂತೆ ಮಾಡುವ 
ಚೇತನ ಈ ಆಧುನಿಕ ಭಾರತದ ಈ ಚೇತನವನ್ನು ಪಡೆಯಲು ನಾವು ಅರ್ಹರಾಗುತ್ತೇವೆ. 

ನಮ್ಮ ರಾಷ್ಟ್ರಕ್ಕೆ ಸ್ವಾಮಿ ವಿವೇಕಾನಂದರು ಕೊಟ್ಟ ಬಳುವಳಿ ಇದೇ ; ಮುಖ್ಯ ಭೂಭಾಗ 


CC-0. Jangamwadi Math Collection. Digitized by eGangotri 





ಆಧುನಿಕ ಭಾರತ ಮತ್ತು ಮಾರ್ಗದರ್ಶಕ ಚೇತನ 

೨೭೭ 
ದಲ್ಲಿಯೂ ಅಂಡಮಾನಿನಲ್ಲಿಯೂ ನಮ್ಮ ದೇಶ ಕಾರ್ಯರಂಗಕ್ಕೆ ಇಳಿಸಲು ಯತ್ನಿಸುತಿ 
ಇದೇ ಬಳುವಳಿಯನ್ನೇ. ಎಲ್ಲ ಕಷ್ಟಗಳನ್ನೂ ಎದುರಿಸಿ ಸಣ ಪುಟ್ಟ ಜವರ 
ಅಪಾರ ಧೈರ್ಯ ಶಕ್ತಿಗಳನ್ನು ಪಡೆದಿರುವ ಈ ಚೇತನವನ್ನು ಅಂಡಮಾನಿನ ಜನ ಗ ಸ 
ನಂಬಿಕೆ ನನಗಿದೆ. ಕಷ್ಟ ಬಂದರೆ ಗೊಣಗುಟ್ಟುವ ಅಭ್ಯಾಸ ನಮ್ಮ ನ್ನು ಟೆ ನಮ 
ಸಾಮರ್ಥ್ಯವನ್ನು ಅದು ಹಾಳುಮಾಡುತ್ತದೆ. ಈ ಕಷ್ಟಗಳನ್ನು ಈ ತೊಂದರೆಗಳನ್ನು: ವಾವ 
ಎದುರಿಸೋಣ ; ಆದರೆ ನಮ್ಮ ಮಕ್ಕಳ ಪೀಳಿಗೆಗೆ ಇನ್ನೂ ಉತ್ತಮ ಜಗತ್ತು ಬರತವ 
ಕೊಳ್ಳೋಣ. F ಸ 


೮. ಪರಿಸಮಾಪ್ತಿ 


ಎಲ್ಲ ಪ್ರಗತಿಪರ ಸಮಾಜಗಳ ಚೇತನವೂ ಇದೇ. ಅಂಡಮಾನಿನಲ್ಲಿ ಹೊಸದಾಗಿ ನೆಲೆಸಿರುವ 
ಜನ ಈಗ ಸಂಪರ್ಕ, ಅಗತ್ಯವಸ್ತುಗಳ ಸೌಲಭ್ಯ ಮೊದಲಾದ ವಿಚಾರಗಳಲ್ಲಿ ಕಲವು ಕಷ್ಟಗಳನ್ನನು 
ಭವಸುತ್ತಿದ್ದಾರೆ ; ಅವನ್ನು ದಿನದಿನವೂ ಹೆಚ್ಚಿನ ಯಶಸ್ಸಿನಿಂದ ಇದನ್ನು' ಎದುರಿಸಲಾಗುತಿ ಪ. 
ಮಾರ್ಗದರ್ಶಕ ಚೇತನದಿಂದ ಸ್ಫೂರ್ತಿಗೊಂಡು ಜನ ಇವನ್ನು ಎದುರಿಸುವರೆಂಬ ವಿಶ್ವಾಸ ನನಗಿದೆ 
ಅಡ್ಡಿಗಳನ್ನು ಗೆಲ್ಲುವವನು ಮನುಷ್ಯನೇ ; ಮನುಷ್ಯ ಸಂಸ್ಕೃತಿಗಳನ್ನು ನಿರ್ಮಿಸುತ್ತಾನೆ ; ಮನುಷ್ಠ 
ದೇಶಾಂತರ ಹೋಗುತ್ತಾನೆ ; ಬಾಹ್ಮಾಕಾಶಕ್ಕೂ ಮನುಷ್ಯ ಹೋಗುತ್ತಾನೆ “ಇದೇ ಮನುಷ್ಯನ ಅದಮ್ಮ 
ಚೇತನ. ಈ ಪೌರುಷ ಧರ್ಮದ ಅತಿ ಶ್ರೇಷ್ಠ ಆಚಾರ್ಯರೆಂದರೆ ಸ್ವಾಮಿ ವಿವೇಕಾನಂದರು. ಪೌರುಷ 
ಧರ್ಮವನ್ನು ಅವರು ಪ್ರಸ್ತಾಪಿಸಿದರು; ಪೌರುಷಕ್ಕಾಗಿ ಶಿಕ್ಷಣ ಕೊಡುವುದನ್ನು ಅವರು ಹೇಳಿದರು. 
ಈ ಪೌರುಷ ಚೇತನ ಈ ದ್ವೀಪಗಳಲ್ಲೆಲ್ಲ ವ್ಯಾಪಿಸಲಿ--ಈ ನನ್ನ ಎರಡನೆಯ ಸಂದರ್ಶನದಲ್ಲಿ 
ವ ದಿನಗಳ ಉಪನ್ಯಾಸ ಕಳೆದು ಅಂಡಮಾನನ್ನು ಬಿಡುತ್ತಿರುವ ಈ ಸಂದರ್ಭದಲ್ಲಿ ನನ್ನ ಪ್ರಾರ್ಥನೆ 
ಇದೇ, 


ಅನು : ಎಸ್‌. ಕೆ. ರಾಮಚಂದ್ರರಾವ್‌ 


CC-0. Jangamwadi Math Collection. Digitized by eGangotri 


೨೨ | 
ಅಹಿಂಸಾತ್ಮಕ ಸಾಮಾಜಿಕ ವ್ಯವಸ್ಥೆ : 
ಸಮಸ್ಯೆಗಳು ಮತ್ತು ಸಂಭಾವನೆಗಳು 


೧. ಪ್ರವೇಶ 

ನವದೆಹಲಿಯ ಗಾಂಧಿ ಶಾಂತಿ ಪ್ರತಿಷ್ಠಾನದ ಆಹ್ವಾನದ ಮೇರೆಗೆ, ಮಾರ್ಚ್‌ ೧೯೭೩ರಲ್ಲಿ, 
ಪ್ರತಿಷ್ಠಾನದ ಕಾರ್ಯಕರ್ತರ ಕಾರ್ಯಶಿಬಿರದಲ್ಲಿ ನಾನು ಸಮಾರೋಪ ಭಾಷಣ ಮಾಡಿದೆ. 
ನವದೆಹಲಿಯ ಕೇಂದ್ರ ಕಛೇರಿಯಲ್ಲಿ ಆ ಭಾಷಣ ಮಾಡಿದ್ದೆ. ನ್ಯಾಸಧಾರಿತ್ವದ ಬಗೆಗಿನ ಗಾಂಧೀಜಿ 
ಯವರ ಪರಿಕಲ್ಪನೆಯ ಬೆಳಕಿನಲ್ಲಿ 'ವವಹಾರವಲಯದ ಸಾಮಾಜಿಕ ಜವಾಬ್ದಾರಿಗಳು' ಎಂಬ 
ವಿಷಯವನ್ನು ಕುರಿತು ವಿವಿಧ ದೃಷ್ಟಿಕೋನಗಳಿಂದ ಚರ್ಚಿಸುವುದು ಆ ಭಾಷಣದ ಧ್ಯೇಯವಾಗಿತ್ತು. 
ಕಾರ್ಯಶಿಬಿರದಲ್ಲಿನ ಭಾಗಿಗಳಿಗೆ ಅರಿವನ್ನುಂಟುಮಾಡುವ ಸಲುವಾಗಿ, ಈ ವಿಷಯಕ್ಕೆ 
ಸಂಬಂಧಿಸಿದಂತೆ ಪ್ರತಿಷ್ಠಾನವು ವೈವಿಧ್ಯಮಯ ಸಾಮಗ್ರಿಯನ್ನು ಕಲೆ ಹಾಕಿತ್ತು. ಈ ಕ್ಷೇತ್ರದಲ್ಲಿ 
ಆಸಕ್ತರಾಗಿರುವಂಥ ವ್ಯಕ್ತಿಗಳಿಗೆ--ಆ ವಿಷಯವನ್ನು ಕುರಿತ ಅಧ್ಯಯನದ ಸಲುವಾಗಿಯೇ ಅಥವಾ 
ಅಧ್ಯಯನ ಮತ್ತು ಅನುಷ್ಠಾನದ ಸಲುವಾಗಿ ಆಕರ ಗ್ರಂಥವೊಂದನ್ನು ಒದಗಿಸುವ ದೃಷ್ಟಿಯಿಂದ 
“ನ್ಯಾಸಧಾರಿತ್ವದತ್ತ' (Towards Trusteeship) ಎಂಬ ಹೆಸರಿನಲ್ಲಿ ಕಿರುಪುಸ್ತಕದ ರೂಪದಲ್ಲಿ 
ಅದು ಹೊರತರುತ್ತಿದೆ. ಅಂಥವರೆಲ್ಲರಿಗೂ ಈ ಪುಸ್ತಕವನ್ನು ಶಿಫಾರಸು ಮಾಡುವುದು ನನಗೆ 
ಸಂತೋಷದ ವಿಷಯವಾಗಿದೆ. ಈ ಸಂಕಲನ ಗ್ರಂಥವನ್ನು ಸಿದ್ಧಪಡಿಸುವುದಕ್ಕಾಗಿ ದುಡಿದಿರುವ 
ಕುಮಾರಿ ಬಂದನಾ ಸರ್ಕಾರ್‌ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಬಯಸುತ್ತೇನೆ. 


೨. ಸಮಾಜದಲ್ಲಿ ಸತ್ಯ ಮತ್ತು ಅಹಿಂಸೆ 


ಎಲ್ಲೆಡೆಗಳಲ್ಲಿ ಇರುವ ಮಾನವ ಸಮುದಾಯದ ಒಳಿತಿಗಾಗಿ ಎಸಗಿದ ಮಹಾದ್ಭುತ ಕಾರ್ಯ 
ಗಳಿಂದ ತುಂಬಿದ್ದ ತಮ್ಮ ಸುದೀರ್ಥ ಜೀವಿತಾವಧಿಯಲ್ಲಿ ಗಾಂಧೀಜಿಯವರು ಗಾಢವಾದ 
ಅನುರಕ್ತಿಯನ್ನು ತೋರಿದ ಎರಡು ವಿಚಾರಗಳೆಂದರೆ ತಮ್ಮ ನಾಡಿನಲ್ಲಿ ಹಾಗೂ ವಿದೇಶಗಳಲ್ಲಿ 
ಕಾಣದೊರೆಯುತ್ತಿದ್ದ ಶತಮಾನಗಳಷ್ಟು ಸುದೀರ್ಫಾವಧಿಯ "ಮಾನವನಿಂದಲೇ ನಡೆಯುತ್ತಿದ್ದ 
ಮಾನವನ ಶೋಷಣೆ'ಯನ್ನು ಕೊನೆಗಾಣಿಸುವುದು ಹಾಗೂ ಇದಕ್ಕೆ ಪೂರ್ವಭಾವಿಯಾಗಿ ಅಗತ್ಯವಾಗಿ 
ಭಾರತಕ್ಕೆ ರಾಜಕೀಯ ಸ್ವಾತಂತ್ರ್ಯವನ್ನು ತಂದುಕೊಡುವುದು. ಈ ಕ್ಷೇತ್ರಗಳಲ್ಲಿ ಅವರು ಭಾರತಕ್ಕಾಗಿ 
ನಡೆಸಿದ ಕಾರ್ಯಗಳ ಹಿಂದೆ, ದಕ್ಷಿಣ ಆಫ್ರಿಕಾದಲ್ಲಿ ನಡೆಸಿದ ಅವರ 'ಸತ್ಯಾಗ್ರಹ' ಸಂಬಂಧಿ 
ಪ್ರಯೋಗಗಳು ಮತ್ತು ಅನುಭವಗಳ ಶಕ್ತಿ ಮತ್ತು ವಿವೇಕಗಳು ಕಾರ್ಯಶೀಲವಾಗಿದ್ದುವ. ಈ 
ಪ್ರಯೋಗಗಳು ಮತ್ತು ಅನುಭವಗಳಿಗೆ ಪರಿಮಳವನ್ನು ತಂದಿತ್ತಿದ್ದುದು ಸತ್ಯ ಮತ್ತು ಆಹಿಂಸೆ 
ಎಂಬ ಎರಡು(ಆಧ್ಯಾತ್ಮೀಕಮೌಲ್ಯಗಳುಂ॥00000. Digitized ಜಟ್‌ 


ಅಹಿಂಸಾತ್ಮಕ ಸಾಮಾಜಿಕ ವ್ಯವಸ್ಥೆ : ಸಮಸ್ಯೆಗಳು ಮತು ಸಂಭಾವನೆಗಳು 
ಜು ೨೭೯ 


ಭರತಖಂಡ ಉದ್ದಾರವಾಗುವುದು, ದಂಪ್ರನಖಗಳ ಶಕ್ತಿಯಿಂದ 
ಕ್ತೆಯಿಂದಲ್ಲ, ಆತ್ಮ ಶಕ್ತಿಯಿಂದ; 
ಐಶ್ವರ್ಯದ ಶಕ್ತಿಯಿಂದಲ್ಲ, ಭಿಕ್ಷಾಪಾತ್ರದ ಶಕ್ತಿಯಿಂದ; ಅದರ ಧ್ವಜ ವಿನಾಶಹೇತುವಲ್ಲ. 
. ಶಾಂತಿಯನ್ನು ಪ್ರೀತಿಯನ್ನು ಸೂಚಿಸುವ ಸಂನ್ಯಾಸಿಯ ಗ್ಲರಿಕ ವಸನವ ಅದರ ಲಾಂಛನ 
ಈ ಮಾತನ್ನು ಅವರು ಪುನರುಚ್ಚರಿಸಿಯೂ ಇದ್ದರು (ನೋಡಿ : ಅದೇ 
ಆವೃತ್ತಿ, ಪು. ೮೪-೮೫) : 


ಸತ್ಯವು ಯಾವ ಸಮಾಜಕ್ಕೂ ಅದು ಪುರಾತನವಾಗಲಿ, ಅಧುನಿಕವಾಗಲಿ ಗೌರವ 
ದಿಲ್ಲ. ಸಮಾಜವು ಸತ್ಯಕ್ಕೆ ಮನ್ನಣೆಯನ್ನು ತೋರಬೇಕು pa J 
ಸತ್ಯಕ್ಕೆ ಹೊಂದಿಕೊಳ್ಳಬೇಕು, ಸತ್ಯವು ಸಮಾಜಕ್ಕೆ ಹೊಂದಿಕೊಳ್ಳುವುದಲ್ಲ... ಯಾವ ಸಮಾಜ 
ದಲ್ಲಿ ಶ್ರೇಷ್ಠ ಸತ್ಯಗಳು ಅನುಷ್ಠಾನ ಸಾಧ್ವವಾಗಬಲ್ಲವೋ ಅದೇ ಶ್ರೇಷ್ಠವಾದ ಸಮಾಜ. 
ಇದು ನನ್ನ ಅಭಿಪ್ರಾಯ. ಸಮಾಜವ ಶ್ರೇಷ್ಠ ಸತ್ಯಗಳ ಅನುಷ್ಠಾನಕ್ಕೆ ಇನ್ನೂ ಯೋಗ್ಯವಾಗಿಲ್ಲದೆ 
ಇದ್ದರೆ ಅದನ್ನು ಯೋಗ್ಯವಾಗುವಂತೆ ಮಾಡಿ ಎಷ್ಟು ಬೇಗ ಮಾಡಿದರೆ ಅಷ್ಟೂ ಒಳ್ಳೆಯದು. 
ನಮ್ಮ ನಾಡು ಸ್ವಾತಂತ್ರ್ಯವನ್ನು ಗಳಿಸಿದ ದಿನವಾದ ೧೫, ಆಗಸ್ಟ್‌ ೧೯೪೭ರಂದಿನಿಂದ ಆರು : 
ತಿಂಗಳ ಒಳಗಾಗಿ ಗಾಂಧೀಜಿಯವರು ತೀರಿಕೊಂಡರು. ಹೀಗಾಗಿ, ಆ ಸ್ವಾತಂತ್ರ್ಯ ಸಂಗ್ರಾಮ ನೀಡಿದ 
ಸ್ಫೂರ್ತಿಯಿಂದ ಮೂಡಿಬಂದಿದ್ದಂಥ ಅಗಾಧ ಸಾಮರ್ಥ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸುವ, 
ಅದನ್ನೊಂದು ಶಿಸ್ತಿಗೆ ಒಳಪಡಿಸುವ ಹಾಗೂ ಅದಕ್ಕೆ ಅಗತ್ಯವಾದ ಗೊತ್ತು ಗುರಿಗಳನ್ನು ನಿರ್ಧರಿಸಿ 
ಕೊಡುವ ಸಲುವಾಗಿ ನಾಡಿನ ರಾಜಕೀಯ ಸ್ವಾತಂತ್ರ್ಯವನ್ನು ಬಳಸಿಕೊಳ್ಳುವ ಅವಕಾಶ ಅವರಿಗೆ 
ದೊರೆಯಲೇ ಇಲ್ಲ. ಅಂತೆಯೇ ಭಾರತದಲ್ಲಿನ ಹಾಗೂ ವಿದೇಶದಲ್ಲಿನ ಅಹಿಂಸಾತ್ಮಕ ಸಾಮಾಜಿಕ 
ವ್ಯವಸ್ಥೆಗೆ ಒಳಪಟ್ಟಿದ್ದಂಥ ತಮ್ಮ ಬೃಹತ್‌ ಪಡೆಯ ಆದರ್ಶ ಉತ್ಸಾಹ ಮತ್ತು ಸಮರ್ಪಣ 
ಮನೋಭಾವವನ್ನು ಆ ರೀತಿಯಲ್ಲಿ ಬಳಸಿಕೊಳ್ಳುವ ಅವಕಾಶವೂ ಅವರಿಗೆ ದೊರೆಯಲೇ ಇಲ್ಲ. 
ವ್ಯವಹಾರ ಮತ್ತು ಉದ್ಯಮ ಕ್ಷೇತ್ರಗಳಲ್ಲಿನ ಅವರ ನ್ಯಾಸಧಾರಿತ್ವದ ಪರಿಕಲ್ಪನೆ ಇದರ ಒಂದು 
ಅಭಿನ್ನ ಅಂಗವೇ ಆಗಿತ್ತು. 
ತಮ್ಮ ಕನಸಿನ ಭಾರತ ಸಾಕಾರಗೊಳ್ಳುವಂತೆ ಮಾಡುವ ಸಲುವಾಗಿ ಸಾಮಾಜಿಕ ಪ್ರಯತ್ನ 
ನಗುವುದನ್ನು ಕಾಣಲು ಗಾಂಧೀಜಿಯವರು ಬದುಕಿರಲಿಲ್ಲವಾದರೂ, ಅವರು ತಮ್ಮ ನಾಡಿನ 
ಮುಂಬರುವ ತಲೆಮಾರಿಗೆಂತೋ ಅಂತೆಯೇ ವಿದೇಶಗಳಲ್ಲಿ ಇರುವ ಸಹಮಾನವರಿಗಾಗಿ ಆಲೋಚನೆ 
ಗಳ ಮತ್ತು ಆದರ್ಶಗಳ ಸಮೃದ್ಧವಾದ ಆಸ್ತಿಯನ್ನು ಹಾಗೂ ಅವುಗಳ ಬಗೆಗಿನ ತಾಂತ್ರಿಕ 
ಪರಿಜ್ಞಾನವನ್ನು ನಮಗಾಗಿ ಬಿಟ್ಟು ಹೋಗಿದ್ದಾರೆ. ತಮ್ಮ ಬಾಳಿನ ದ್ವಿತೀಯಾರ್ಧದಲ್ಲಿ ಪಾಳ 
ಹೃದಯದಲ್ಲಿ ಸ್ಫೋಟಗೊಂಡಿದ್ದ ಆ ಮಾನವೀಯ ಗಾಢ-ಅನುರಕ್ತಿಯ ಯಾವುದೇ ಬದ್ದು 
ಅಂಶದಿಂದ ನಮ್ಮ ನಾಡಿನ ಹಾಗೂ ವಿದೇಶಗಳಲ್ಲಿನ ಮಾನವ ಜನಾಂಗ ಸ್ಫೂರ್ತಿಗೊಂಡು ಆ 
(7 Go 
ದಿಕ್ಕಿನಲ್ಲಿ ಯೋಚಿಸುವಂತೆ ಹಾಗೂ ಕಾರ್ಯಪ್ರವೃತ್ತರಾಗುವಂತೆ ಆದೀತು. 


CC-0. Jangamwadi Math Collection. Digitized by eGangotri 


» ಸಂ. ೨, ಒಂಬತ್ತನೆಯ 


೨೮೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


೩. ಸ್ವಾತಂತ್ರ್ಯೋತ್ತರ ಸಾಮಾಜಿಕ ಆರ್ಥಿಕ ಪ್ರವೃತ್ತಿಗಳು 
ಸ್ವಾತಂತ್ರ್ಯೋತ್ತರ ಭಾರತದಲ್ಲಿನ ನಮ್ಮ ರಾಷ್ಟ್ರ ಮತ್ತು ಸರ್ಕಾರಗಳು ಈ ಧ್ಯೇಯಗಳತ್ತಲೇ 
ಕಾರ್ಯೋನ್ಮು ಖವಾಗಿವೆಯಾದರೂ, ಅವರು ಕಲ್ಪಿಸಿಕೊಂಡಿದ್ದುದಕ್ಕಿಂತಲೂ ತುಂಬ ಭಿನ್ನವಾದಂಥ 
ಸಾಮಾಜಿಕ-ಆರ್ಥಿಕ ನೀತಿ ಮತ್ತು ಕಾರ್ಯಕ್ರಮಗಳ ಹಾದಿಯ ಮೂಲಕ ಮುಂದುವರಿಯುತ್ತಲಿವೆ. 
ಸಮಕಾಲೀನ ಪಾಶ್ಚಾತ್ಯ ವಿಚಾರಧಾರೆಗಳಾಗಿರುವ ಬಂಡವಾಳವಾದ ಹಾಗೂ ಸಾಮ್ಯವಾದಗಳು 
ಒಂದರೊಡನೊಂದು ಸ್ಪರ್ಧಿಸುತ್ತಿರುವ ಈ ದಿನಗಳಲ್ಲಿ ಸನ್ನಿವೇಶಗಳ ಒತ್ತಡದಿಂದಾಗಿ ಅವು ಹೀಗೆ 
ಭಿನ್ನವಾದ ಬೇರೊಂದು ಆಯ್ಕೆಯನ್ನು ಮಾಡಿಕೊಳ್ಳಬೇಕಾಗಿ ಬಂದಿದೆ. ಅದರಲ್ಲಿಯೂ ಸ್ಪಷ್ಟವಾಗಿ 
ಎರಡನೆಯದರತ್ತ ಅವು ಬರುತ್ತಿವೆ. ಆದರೆ, ಅವು ನಿಸ್ಸಂದೇಹವಾಗಿ ಈ ಎರಡೂ ವಿಚಾರಧಾರೆಗಳ 
ವಿಷಯದಲ್ಲಿ ಅಪನಂಬಿಕೆಯನ್ನು ಇರಿಸಿಕೊಂಡಿವೆ. ಈ ವಾಮಮುಖೀ ಅಭಿವಿನ್ಯಾಸದ ಪರಿಣಾಮ 
ವಾಗಿ ನಮ್ಮ ನಾಡು ಒಂದು ಬಗೆಯ ರಾಷ್ಟ್ರನಿಷ್ಠ ಬಂಡವಾಳವಾದದತ್ತಲೇ ಮುಂದುವರಿಯುತ್ತಲಿದೆ. 
ಈ ದಿಕ್ಕಿನಲ್ಲಿ ಉತ್ತರೋತ್ತರವಾಗಿ ನಡೆದ ಕೇಂದ್ರ ಹಾಗೂ ರಾಜ್ಯ ಚುನಾವಣೆಗಳಲ್ಲಿ, ನಮ್ಮ 
ಸರ್ಕಾರಗಳಿಗೆ ಜನಸಾಮಾನ್ಯರಿಂದ ಸಮರ್ಥನೆಯೂ, ಬೆಂಬಲವೂ ಹೆಚ್ಚು ಹೆಚ್ಚಾಗಿ ದೊರೆಯುತ್ತ 
ಬಂದಿದೆ. 
ಆದರೆ, ಸ್ವಾತಂತ್ರ್ಯ ಗಳಿಸಿದ ಇಪ್ಪತ್ತಾರು ವರ್ಷಗಳ ತರುವಾಯ, ರಾಷ್ಟ್ರೀಯ ವಿಕಾಸದ ಕೆಲವು 
ಕ್ಷೇತ್ರಗಳಲ್ಲಿನ ನಮ್ಮ ಸಾಧನೆ ಅಗತ್ಯವಾದಂಥದೇನೂ ಆಗಿಲ್ಲವಾದರೂ, ಒಂದೆಡೆಯಲ್ಲಿ ಬಡತನ 
ವನ್ನು ಕೊನೆಗಾಣಿಸುವ ಸಾಮಾಜಿಕ-ಆರ್ಥಿಕ ಧೈಯೋದ್ದೇಶಗಳನ್ನು ಸಾಧಿಸುವಲ್ಲಿ ಹಾಗೂ 
ಇನ್ನೊಂದೆಡೆಯೆಲ್ಲಿ ಎಲ್ಲ ಬಗೆಯ ಮಾನವೀಯ ಶೋಷಣೆಗಳನ್ನು ಇಲ್ಲವಾಗಿಸುವಲ್ಲಿ ನಮ್ಮ 
ರಾಷ್ಟ್ರದ ಇಂದಿನ ಸಾಮಾಜಿಕ ಆರ್ಥಿಕ ನೀತಿಗಳು ಮತ್ತು ಕಾರ್ಯಕ್ರಮಗಳು ಸಮರ್ಥವಾಗಿರುವ 
ಬಗ್ಗೆ ನಮ್ಮ ಜನತೆಯ ಬಹುತೇಕ ವರ್ಗಗಳಲ್ಲಿ ವ್ಯಾಪಕವಾದ ಭ್ರಮನಿರಸನ ಉಂಟಾಗಿದೆ. ಅಗತ್ಯ 
ವಸ್ತುಗಳ ಬೆಲೆಗಳಲ್ಲಿ ಉಂಟಾಗುತ್ತಿರುವ ಸತತವಾದ ಏರಿಕೆಯಿಂದಾಗಿ ಹಾಗೂ ವ್ಯಾಪಕವಾಗಿ 
ಹಬ್ಬಿಕೊಂಡಿರುವ ಭ್ರಷ್ಟಾಚಾರ, ಲಂಚಾವತಾರ ಹಾಗೂ ಆಡಳಿತಾತ್ಮಕ ಅಸಮರ್ಥತೆಯಿಂದಾಗಿ 
ಹಾಗೂ ಅದರ ಪರಿಣಾಮವಾಗಿ ಶ್ರೀಸಾಮಾನ್ಕರು ಅನುಭವಿಸಬೇಕಾಗಿ ಬಂದಿರುವ ಅಗಾಧವಾದ 
ಬವಣೆಗಳಿಂದಾಗಿ, ಈ ಭ್ರಮನಿರಸನ ಇನ್ನಷ್ಟು ತೀವ್ರವಾಗಿ ಪರಿಣಮಿಸಿದೆ. 
ಇಷ್ಟೆಲ್ಲ ಆಗಿಯೂ, ಜನರು ಇನ್ನೂ ಖಾಸಗಿ ಉದ್ಯಮಗಳನ್ನು ಒಂದಾದ ಮೇಲೆ ಒಂದರಂತೆ 
ರಾಷ್ಟ್ರ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತ ಹೋಗುತ್ತಿರುವುದನ್ನು ಒಪ್ಪುತ್ತ ಮತ್ತು ಬೆಂಬಲಿಸುತ್ತ 
ಬಂದಿದ್ದರೆ, ಅದಕ್ಕೆ ಸರ್ಕಾರಿ ಉದ್ಯಮಗಳ ಬಗ್ಗೆ ಅವರು ಇರಿಸಿಕೊಂಡಿರುವ ಯಾವುದೇ ನಂಬಿಕೆ 
ಕಾರಣವಾಗಿರುವುದಕ್ಕಿಂತ ಹೆಚ್ಚಾಗಿ ಖಾಸಗಿ ಉದ್ಯಮಗಳ ಮತ್ತು: ಅವುಗಳ ಹಿಂದಿರುವ ಖಾಸಗಿ 
ಬಂಡವಾಳದ ಶಕ್ತಿಯ ಬಗೆಗಿನ ಅಪನಂಬಿಕೆಯೇ ಕಾರಣವಾಗಿದೆ. ಸರ್ಕಾರಿ ಉದ್ಯಮಗಳು ಉತ್ಪಾದನೆ 
ಯಲ್ಲಾಗಲೀ ವಿತರಣೆಯಲ್ಲಾಗಲೀ ಯಾವುದೇ ದಕ್ಷತೆಯನ್ನು ತೋರಿಲ್ಲವೆಂಬುದು ಹಾಗೂ ಕಾರ್ಮಿಕ 
ವರ್ಗವೂ ಸೇರಿದಂತೆ, ಹೋಲಿಕೆಯಲ್ಲಿ ಇತರರಿಗಿಂತಲೂ ಉತ್ತಮವಾದ ವೇತನಾದಿ ಸೌಲಭ್ಯಗಳನ್ನು 
ಹೊಂದಿರುವ ಉದ್ಯೋಗಿಗಳಲ್ಲಿ ರಾಷ್ಟ್ರೀಯ ಬದ್ಧತೆಯ ಹಾಗೂ ದೇಶಪ್ರೇಮಯುಕ್ತವಾದ 
ಸಮರ್ಪಣೆಯ ಮನೋಭಾವಗಳನ್ನು ಮೂಡಿಸುವಲ್ಲಿ ವಿಫಲವಾಗಿವೆ ಎಂಬುದು ಇಂದು ಎಲ್ಲ 


ರಲ್ಲಿಯೂ ವ್ಯಾಪಕವಾಗಿ ಮೂಡಿಬರುವ ಭಾವನೆಯೇ ಆಗಿದೆ. ಲಾಭದ ದೃಷ್ಟಿಯನ್ನು ಮಾತ್ರವೇ . 


ಇರಿಸಿಕೊಂಡಿರುವ ಖಾಸಗಿ ಉದ್ಯಮದ ಶಕ್ತಿ ಮತ್ತು ಕಾರ್ಯವಿಧಾನಗಳನ್ನು ಹಿಂದೆಂದೂ ಇಷ್ಟು 
ಕೀಳಾಗಿ ನಮ್ಮ ಜನರು ಪರಿಗಣಿಸಿರಲಿಲ್ಲ. ಖಾಸಗಿ ಉದ್ಯಮದ ಬಗೆಗಿನ ಈ ಸಾರ್ವಜನಿಕ 


CC-0. Jangamwadi Math Collection. Digitized by eGangotri 


ಅಹಿಂಸಾತ್ಮಕ ಸಾಮಾಜಿಕ ವ್ಯವಸ್ಥೆ : ಸಮಸ್ಯೆಗಳು ಮತ್ತು ಸಂಭಾವನೆಗಳು 


ಅಭಿಪ್ರಾಯದ ಮೇರೆಗೆ ಭಾರತದಲ್ಲಿನ ಖಾಸಗಿ ಉದ 
ಖಾಸಗಿಯಾಗಿಬಿಟ್ಟಿದೆ. ನವು ಉದ್ಯಮವಾಗಿರುವುದಕ್ಕಿಂತ ಹೆಚ್ಚಾಗಿ 


೨೮೧ 


೪. ಈಚಿನ ಭರವಸೆಯ ಪ್ರವೃತ್ತಿಗಳು 


ಇಷ್ಟಾಗಿಯೂ, ಖಾಸಗಿ ಕ್ಷೇತ್ರದ ಉದ್ಯಮ ಮತ್ತು ವ್ಯವಹಾರಗಳ ಹಿಂದೆ ಇರುವಂಥ ವೃಕ ಗಳಿಗ 
ಒಂದು ಸಂಗತಿ ಮನವರಿಕೆಯಾಗತೊಡಗಿದೆ. ತಮ್ಮ ಬಗ್ಗೆ ಜನರ ಮನಸ್ಸಿನಲ್ಲಿ ಸಿ ಕೆ 
ವಿಶ್ವಾಸದ ಭಾವನೆಗಳೆಲ್ಲ ಮಾಯವಾಗಿ, ತಮ್ಮ ವರ್ಚಸ್ಸಿಗೆ ಎಷ್ಟರಮಟ್ಟಿಗೆ ಮಸಿ ಬಲ್ತ 
ಎಂದರೆ ತಾವೀಗ “ಮಹಾರಾಜ'ರಾಗಿ ಅಂದರೆ ಉದಾರ ಮನಸ್ಸಿನ ವಿಶ್ವಾಸಾರ್ಹ ಸಭ್ಯ ವ್ಯ& ಗು 
ಹಿಂದೆ ಗೌರವಾರ್ಹರೆಂದು ಪರಿಗಣಿಸಲಾಗಿದ್ದಂಥ ವ್ಯಕ್ತಿಗಳಾಗಿ-ಉಳದಲ್ಲ ಎಂಬುನ ಸ 
ಈ ಮನವರಿಕೆ ಆ ಸಮುದಾಯದಲ್ಲಿನ ಕೆಲವು ಪುರೋಗಾಮಿ ವ್ಯಕ್ತಿಗಳ ಮತ್ತು ಗುಂಪುಗಳ ಮೇರೆ 
ಒಳ್ಳೆಯ ಪರಿಣಾಮವನ್ನು ಬೀರಿದೆ. ತಮ್ಮ ವರ್ಚಸ್ಸನ್ನು ಉತ್ತಮಪಡಿಸಿಕೊಳ್ಳಲು ಮತು ಜನರ 
ವಿಶ್ವಾಸವನ್ನು ಮತ್ತೆ ಗಳಿಸಿಕೊಳ್ಳಲು ಇರುವ ಏಕ್ಕೆಕ ಮಾರ್ಗವೆಂದರೆ ವ್ಯವಹಾರ ಮತ್ತು ಉದ್ಯಮಗಳ 
ಸಾಮಾಜಿಕ ಜವಾಬ್ದಾರಿಯ ಭಾವನೆಯಿಂದ ಪ್ರೇರಿತರಾಗಿ, ತಮ್ಮ ವ್ಯವಹಾರ ಮತು ಉದ ಮಗಳು 
: ಕೇವಲ ಲಾಭಮುಖಿಗಳಾಗದೆ ಸೇವಾ-ಮುಖಿಗಳಾಗುವುದು ಎಂಬ ಸಂಗತಿ ಅವರಿಗೆ ಮನದದ್ದಾಗಿದೆ. 

ಹೀಗಾಗಿ, ಉಳಿದಂತೆ ಇಂದಿನ ಭಾರತದ ಸಾಮಾಜಿಕ ಆರ್ಥಿಕ ದಿಗಂತದಲ್ಲಿನ ಮಂಕುಗಟ್ಟಿದ 
ವಾತಾವರಣದಲ್ಲಿ ಕಳೆದ ಕೆಲವು ವರ್ಷಗಳಲ್ಲಿ ಕಾಣಿಸಿಕೊಂಡಿರುವ ಹೆಚ್ಚು ಆಶಾದಾಯಕ ಸಂಕೇತ 
ವೆಂದರೆ ವ್ಯವಹಾರ ಮತ್ತು ಉದ್ಯಮಗಳ ಸಾಮಾಜಿಕ ಜವಾಬ್ದಾರಿಗಳ ಬಗೆಗಿನ ಈ ಪ್ರಮುಖ 
ಆಶಯ ಎದ್ದು ಕಾಣುವಂಥ ಸ್ಥಾನವನ್ನು ಪಡೆದುಕೊಳ್ಳುತ್ತಿರುವುದು. ಇದು ಸಮ್ಮೇಳನ ಮತ್ತು 
ವಿಚಾರಗೋಷ್ಠಿಗಳಲ್ಲಿ ವರ್ತಕರು, ಉದ್ಯಮಿಗಳು, ಆಡಳಿತಗಾರರು ಮತ್ತು ಸಾಮಾಜಿಕ ಕಾರ್ಯಕರ್ತ 
ರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಷಯವನ್ನು ಕುರಿತು ಚರ್ಚಿಸಲು ಅವಕಾಶ ಮಾಡಿಕೊಡುತ್ತಿದೆ. 

ಈ ಆರೋಗ್ಯಕರ ಜಾಗೃತಿಯ ಜೊತೆ ಜೊತೆಗೇ, ಭರವಸೆಯನ್ನು ಮೂಡಿಸುವಂಥ ಇನ್ನೊಂದು 
ವಿದ್ಯಮಾನವೂ ಕಾಣಿಸಿಕೊಳ್ಳತೊಡಗಿದೆ. ಇದು ವಿವಿಧ ರಚನಾತ್ಮಕ ಕಾರ್ಯಸಂಬಂಧಿ ಆಂದೋಳನ 
ಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂಥ ಕೆಲವು ಸದಸ್ಯರು ನ್ಯಾಸಧಾರಿತ್ವದ ಬಗೆಗಿನ ಗಾಂಧೀಜಿ 
ಯವರ ಪರಿಕಲ್ಪನೆಯನ್ನು ಸಕ್ರಿಯ ರೂಪದಲ್ಲಿ ಪ್ರನರುಜ್ಜೀವನಗೊಳಿಸುವ ಹಾಗೂ ಪ್ರಚುರ 
ಗೊಳಿಸುವ ಕಾರ್ಯಗಳಲ್ಲಿ ಕಾಣಿಸಿಕೊಳ್ಳತೊಡಗಿದೆ. ಅಂತೆಯೇ, ಅವರುಗಳ ಮಾರ್ಗದರ್ಶನದಲ್ಲಿ 


ನ್ಯಾಸಧಾರಿತ್ವದ ಈ ತತ್ತ್ವವನ್ನು ಉದ್ಯಮ ಮತ್ತು ವ್ಯವಹಾರಗಳ ಆಯ್ದ ಕೆಲವು ಕ್ಷೇತ್ರಗಳಲ್ಲಿ 


ಸ್ರಯತ್ನಗಳೆಲ್ಲಿಯೂ ಇದು ಕಾಣಿಸಿಕೊಳ್ಳತೊಡಗಿದೆ. ಕೆಲವು ಪಾಶ್ಚಾತ್ಮ 
ಯೂ ಸ್ವತಂತ್ರವಾಗಿ ಅಥವಾ ಸಂಯುಕ್ತ ರೂಪದಲ್ಲಿ ಈ ವಿದ್ಯಮಾನ ಕಾಣಿಸಿಕೊಳ್ಳ 


ತೊಡಗಿದೆ ಎಂಬುದು ಸಮಾಧಾನದ ಸಂಗತಿಯೇ ಆಗಿದೆ. 
೫. ನ್ಯಾಸಧಾರಿತ್ವದ ಪರಿಕಲ್ಪನೆಯನ್ನು ಕುರಿತು ಗಾಂಧೀಜಿ 
ಸ್ವಾತಂತ್ರ್ಯೋದಯದ ಪೂರ್ವದಲ್ಲಿ, ೩೦ ಮಾರ್ಚ್‌ ೧೯೪೬ರ 'ಹರಿಜನ' ಪತ್ರಿಕೆಯಲ್ಲಿ 
ಯುತ್ತ, ಗಾಂಧೀಜಿ ಹೀಗೆಂದಿದ್ದರು : 

ನಾಳೆ ಭಾರತ ಸ್ವತಂತ್ರವಾದಲ್ಲಿ, ಎಲ್ಲ ಬಂಡವಾಳವಾದಿಗಳಿಗೂ ಶಾಸನಬದ್ಧ ನ್ಯಾಸಧಾರಿ 
ಗಳಾಗುವ ಅವಕಾಶವಿರುತ್ತದೆ. ಆದರೆ ಆ ಶಾಸನವನ್ನು ಮೇಲಿನಿಂದ ಹೊರಿಸಲಾಗುವುದಿಲ್ಲ. 
ಅದು ಕೆಳಗಿನಿಂದಲೇ ಮೂಡಬರಬೇಕಾಗುತ್ತದೆ ನ್ಯಾಸಧಾರಿತ್ರದ ಅರ್ಥವೇನೆಬುದನ್ನು ಹಾ 


CC-0. Jangamwadi Math Collection. Digitized by eGangotri 


೧ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಕಾಲ ಅದಕ್ಕೆ ಪಕ್ಷವಾಗಿದೆ ಎಂಬುದನ್ನು ಜನರು ಅರಿತುಕೊಂಡಾಗ, ಜನರು ತಾವಾಗಿಯೇ 
ಗ್ರಾಮಪಂಚಾಯಿತಿಗಳಿಂದ ಆರಂಭಿಸಿ, ಅಂಥ ಶಾಸನಗಳನ್ನು ಜಾರಿಗೆ ಕೊಡಲು ಪ್ರಾರಂಭಿಸು 
ತ್ತಾರೆ ಕೆಳಗಿನಿಂದ ಮೂಡಿಬರುವ ಅಂಥ ಸಂಗತಿಯನ್ನು ಅರಗಿಸಿಕೊಳ್ಳುವುದು ಸುಲಭ 
ಮೇಲಿನಿಂದ ಹೊರಿಸಲಾಗುವ ಅಂಥ ಸಂಗತಿ ಹೆಣಭಾರವಾಗಿ ಪರಿಣಮಿಸುತ್ತದೆ 
ಇದಕ್ಕೂ ಮುಂಚೆ, "ಹರಿಜನ' ಪತ್ರಿಕೆಯ ೧೬ ಡಿಸೆಂಬರ್‌ ೧೯೩೧ರ ಸಂಚಿಕೆಯಲ್ಲಿ, 
ಗಾಂಧೀಜಿಯವರು ಎಚ್ಚರಿಕೆಯ ಈ ಘಂಟೆಯನ್ನು ಮೊಳಗಿಸಿದ್ದರು : “ಈಗಿನ ಸಂಪತ್ತಿನ ಒಡೆಯ 
ರಿಗೆ ಸಂಬಂಧಿಸಿದಂತೆ ಹೇಳುವುದಾದರೆ, ಅವರು ಯುದ್ಧ ಅಥವಾ ಸ್ವಂತ ಇಬ್ಳೆಯಿಂದ ತಮ್ಮ 
. ಸಂಪತ್ತಿನ ನ್ಯಾಸಧಾರಿಗಳಾಗಿ ತಮ್ಮನ್ನು ಪರಿವರ್ತಿಸಿಕೊಳ್ಳುವುದು ಇವೆರಡರಲ್ಲಿ ಒಂದನ್ನು ಆಯ್ದು 
ಕೊಳ್ಳಬೇಕಾಗುತ್ತದೆ. ತಮ್ಮ ಒಡೆತನದಲ್ಲಿರುವ ಆಸ್ತಿ-ಪಾಸ್ತಿಗಳ ಕರ್ಣಧಾರತ್ವವನ್ನು ಉಳಿಸಿಕೊಳ್ಳಲು 
ಹಾಗೂ ಆ ಸಂಪತ್ತನ್ನು ತಮಗಾಗಿ ಮಾತ್ರವಲ್ಲ, ನಾಡಿಗಾಗಿ ವೃದ್ಧಿಗೊಳಿಸಿಕೊಳ್ಳಲು ತಮ್ಮ ಕೌಶಲ 
ವನ್ನು ಬಳಸಿಕೊಳ್ಳಲು ಅವರಿಗೆ ಅವಕಾಶ ಇರುತ್ತದೆ. ಹೀಗಾಗಿ ಇದರಲ್ಲಿ ಶೋಷಣೆಗೆ ಎಡೆ ಇರುವು 
ದಿಲ್ಲ. ಅವರು ಸಲ್ಲಿಸಿದ ಸೇವೆಗೆ ಅನುಗುಣವಾಗಿ ಹಾಗೂ ಸಮಾಜಕ್ಕೆ ಅದರಿಂದ ಆಗುವ 
ಪ್ರಯೋಜನಕ್ಕೆ ಅನುಗುಣವಾಗಿ, ಅವರು ಪಡೆದುಕೊಳ್ಳಬಹುದಾಗಿರುವ ಸೋಡಿ ಎಷ್ಟು ಎಂಬುದನ್ನು 


“ರಾಜ್ಯ' ನಿರ್ಧರಿಸುತ್ತದೆ. ಅವಕ್ಕೆ ತಾವು ಅರ್ಹರೆಂಬುದನ್ನು ಸಿದ್ಧ ಪಡಿಸಿದ್ದೆ. ಆದರೆ, ಅವರ ಮಕ್ಕಳು" 


ಕರ್ಣಧಾರತ್ವವನ್ನು ಆನುವಂಶಿಕವಾಗಿ ಪಡೆದುಕೊಳ್ಳಬಹುದಾಗಿರುತ್ತದೆ.” - 

೬. ಸಾಮಾಜಿಕ ಜವಾಬ್ದಾರಿಗಳು : ಹಬ್ಬುಗೆ ಮತ್ತು ವ್ಯಾಪ್ತಿ 

ಸಾಮಾಜಿಕ ಜವಾಬ್ದಾರಿಯ ಪರಿಕಲ್ಪನೆ ಉದ್ಯಮ ಮತ್ತು ವ್ಯವಹಾರಗಳ ಕ್ಲೇತ್ರಕ್ಕಿಂತಲೂ 
ಮೀರಿದ ವ್ಯಾಪ್ತಿಯನ್ನು ಹೊಂದಿರುತ್ತದೆ ಎಂಬುದು ನಾವು ಮುಖ್ಯವಾಗಿ ಗಮನಿಸಬೇಕಾದ 
ಸಂಗತಿಯಾಗಿದೆ. ಅದೊಂದು ನೈತಿಕ ಮೌಲ್ಕ ಅಥವಾ ಧರ್ಮವನ್ನು ಒಳಗೊಂಡಿದ್ದು, ಅದು 


ಎಲ್ಲ ಸಾಮಾಜಿಕ ಆರೋಗ್ಯ ಮತ್ತು ಮಾನವೀಯ ಕ್ಷೇಮಕ್ಕೆ ಮೂಲಭೂತವಾದುದಾಗಿರುತ್ತದೆ ;' 


ಅಂತೆಯೆ, ಅದು ವೈಯಕ್ತಿಕ ಸ್ವಾತಂತ್ರ್ಯದ ಜೊತೆಗೆ ನಾಗರಿಕತ್ವದ ವಿಶಿಷ್ಟ ಗುಣ-ಗಾಂಭೀರ್ಯಗಳಿ 
ಗೆಲ್ಲ ಆಕರವೂ ಆಗಿರುತ್ತದೆ. ಇವು ಮಾತ್ರವೇ ಮಾನವೀಯ ಜೀವನಕ್ಕೆ ಗುಣವತ್ತತೆಯನ್ನು ತಂದು 
ಕೊಡಬಲ್ಲವು ಹಾಗೂ ಮನುಷ್ಯನನ್ನು ಮನುಷ್ಯನೊಂದಿಗೆ ಒಂದುಗೂಡಿಸಿ ಸಮಾಜವನ್ನು ರೂಪಿಸ 
ಬಲ್ಲವು--ಒಂದು ಇಟ್ಟಿಗೆಯನ್ನು ಇನ್ನೊಂದು ಇಟ್ಟಿಗೆಯೊಂದಿಗೆ ಸೇರಿಸಿ, ಕಟ್ಟಡದ ಸಮಗ್ರವಾದ 


ರಚನೆಯನ್ನು ರೂಪಿಸುವ ಸಿಮೆಂಟಿನಂತೆ. ಹೀಗಾಗಿ ಅದು ವ್ಯವಹಾರ ಮತ್ತು ಉದ್ಯಮಗಳ ಕ್ಷೇತ್ರ. 


ದಲ್ಲಿರುವ ವ್ಯಕ್ತಿಗಳ ಜೀವನವನ್ನು ಮಾತ್ರವಲ್ಲದೆ, ಸಮಾಜದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯ 
ಅವನು ಅಧ್ಯಾಪಕನಾಗಿರಲಿ ಅಥವಾ ವಿದ್ಯಾರ್ಥಿಯಾಗಿರಲಿ, ರೈತನಾಗಿರಲಿ ಅಥವಾ ಕುಶಲಕರ್ಮಿ 
ಯಾಗಿರಲಿ, ರಾಜಕಾರಿಣಿಯಾಗಿರಲಿ ಅಥವಾ ಆಡಳಿತಗಾರನಾಗಿರಲಿ, ಶಾಸಕನಾಗಿರಲಿ ಅಥವಾ 
ಸರ್ಕಾರದ ಸಚಿವನಾಗಿರಲಿ, ಔದ್ಯಮಿಕ ಕಾರ್ಯಪಾಲಕ ಅಧಿಕಾರಿಯಾಗಿರಲಿ ಅಥವಾ ಕಾರ್ಮಿಕ 
ನಾಗಿರಲಿ, ವೈದ್ಯನಾಗಿರಲಿ ಅಥವಾ ಶುಶ್ರೂಷಕಿಯಾಗಿರಲಿ, ನ್ಯಾಯವಾದಿಯಾಗಿರಲಿ ಅಥವಾ 
ಇಂಜಿನಿಯರ್‌ ಆಗಿರಲಿ ಅಥವಾ ಸಾಮಾನ್ಯ ಗೃಹಿಣಿಯಾಗಿರಲಿ--ಬಾಳನ್ನು ಬೆಳಗಿಸುವಂಥ 
ಮೌಲ್ಯವಾಗಿರುತ್ತದೆ. 

ಜವಾಬ್ದಾರಿಯ ಈ ಪ್ರಜ್ಞೆಯಿಂದಲೇ ಕರ್ತವ್ಯ ಪ್ರಜ್ಞೆ, ಸಮಯ ಪ್ರಜ್ಞೆ ಪರಸ್ಪರ ವಿಶ್ವಾಸ ಮತ್ತು 
ಉಪಕಾರಭಾವನೆ, ಕಾರ್ಯದಕ್ಷತೆ, ತಂಡವಾಗಿ ಕಾರ್ಯವನ್ನು ಎಸಗುವ ಸಾಮರ್ಥ್ಯ .ಹಾಗೂ 
ಸಮರ್ಪಣ ಮನೋಭಾವ ಮತ್ತು ಸೇವಾಭಾವನೆಗಳೆಲ್ಲ ಉದಿಸುತ್ತವೆ. ವಿವಿಧ ಪ್ರಮಾಣಗಳಲ್ಲಿ 


CC-0. Jangamwadi Math Collection. Digitized by eGangotri 





(4 


ಈ ಎಲ್ಲ ಸದ್ಗುಣಗಳು ಅಳವಟ್ಟಾಗ, ವೈಯಕ್ತಿಕ ಸ್ವಾತಂತ್ರ 


ಶೆ ೮೩ 


ದ ಪ್ರಜ್ಞೆಯ 
ಸಾಮಾಜಿಕ ಜವಾಬ್ದಾರಿಯ ಪ್ರಜ್ಞೆಯನ್ನು ಪ್ರಚೋದಿಸ ಯು ರಲ್ಲಿ ವೈಕಿಯ 
ನಾಗರಿಕತ್ವದ ಭಾವನೆ ರೂಪುಗೊಳ್ಳುತ್ತದೆ. ಪ್ರಜಾತಂತ್ರದಲ್ಲಿ ನಾಗರಿಕನೆಂದರೆ ಪಜ ಕ 
ಸಮಾಜದಲ್ಲಿ ಬಾಳುತ್ತಿರುವ ವ್ಯಕ್ತಿ ಮಾತ್ರವೇ ಎಂದು ಅರ್ಥದಲ್ಲಿ ಆ ಸಮಾಜ ಕ್ರಾ 
ವ್ಯಕ್ತಿ ಎಂದೂ ಅರ್ಥ ; ಅವನು ಸ್ವತಂತ್ರ ವ್ಯಕ್ತಿ ಮಾತ್ರವಲ್ಲ. ಜನಾಬ್ದಾ ಕ ವ್ಯಕ್ತಿ ಇ 
ಹೌದು. ಪುರುಷನಲ್ಲಿ ಅಥವಾ ಮಹಿಳೆಯಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ ಮತು ಸಾಜ 
ಜವಾಬ್ದಾರಿಯ ಎರಡು ಮೌಲ್ಯಗಳು ಸಮಾವೇಶಗೊಂಡಾಗ ಮಾತ್ರವೇ ನಮಗೆ ಪ್ರಜಾಸತಾಶೆ ಕ 
ನಾಗರಿಕ ಲಭ್ಯವಾಗುತ್ತಾನೆ ; ಅವನು ಸಾಮಾಜಿಕ ವಿಕಾಸದ ಅತ್ಯುತ್ತಮ ಉತ್ಪನ್ನವೂ ಟಾ 
ಫಲವೂ ಆಗಿರುತ್ತಾನೆ. ತ 7 

ನಮ್ಮ ಸ್ವಾತಂತ್ರ್ಯ ಸಾಧನೆಯ ಬಳಿಕ ನಾವು ಸಾಕಷ್ಟು ಸಂಖ್ಯೆಯಲ್ಲಿ ಈ ಬಗೆಯ ಪುರುಷರನ್ನು 
ಮತ್ತು ಮಹಿಳೆಯರನ್ನು ಉತ್ಪಾದಿಸುವುದರಲ್ಲಿ ವಿಫಲರಾಗಿರುವುದು ಮಾತ್ರವಲ್ಲ. ನಮ ರಾಷ್ಟ್ರೀಯ 
ಜೀವನದ ಎಲ್ಲ ರಂಗಗಳಲ್ಲಿ, ಬೃಹತ್‌ ಪ್ರಮಾಣದಲ್ಲಿ, ಇದಕ್ಕೆ ವಿರುದ್ಧವಾದ ಬಗೆಯ ವ್ಯಕ್ತಿಗಳನ್ನು 
ಉತ್ಪಾದಿಸುವುದರಲ್ಲಿ ಸಿದ್ಧಪಡಿಸುವಲ್ಲಿ ಯಶಸ್ವಿಯೂ ಆಗಿದ್ದೇವೆ. ಈ ಸಂಗತಿ ಇಂದು ದಾಖ 
ದಾಯಕವಾದ ರೀತಿಯಲ್ಲಿ ಎದ್ದು ಕಾಣುತ್ತಿದೆ. ಈ ವಿರುದ್ಧ ವರ್ಗದ ವ್ಯಕ್ತಿಗಳು ಸಂಬದ್ಧವಾದ 
ಜವಾಬ್ದಾರಿಯೇನೂ ಇಲ್ಲದೆ, ತಗಾದೆ ಮಾಡಿ ಈ ಸ್ವಾತಂತ್ರ್ಯವನ್ನು ಪಡೆದುಕೊಂಡಿದ್ದಾರೆ; ಸಂಬದ್ಧ 
ವಾದ ಕರ್ತವ್ಯಗಳೇನೂ ಇಲ್ಲದೆ, ಹಕ್ಕುಗಳನ್ನು ಪಡೆದುಕೊಂಡು ಬಿಟ್ಟಿದ್ದಾರೆ ; ಒಂದೇ ಒಂದು 
ದಿವಸದ ಪ್ರಾಮಾಣಿಕ ದುಡಿಮೆಯನ್ನೂ ಮಾಡದೆ ಅಥವಾ ವಿವಿಧ ಸಮಾಜವಿರೋಧಿ ಕಾರ್ಯಗಳ 
ಮೂಲಕ ಹಣಕಾಸಿನ ಲಾಭಗಳನ್ನು ಪಡೆದುಕೊಂಡು ಬಿಟ್ಟಿದ್ದಾರೆ. ಇದು ನಮ್ಮ ರಾಷ್ಟ್ರನೌಕೆ 


ಅಪಾಯಕಾರಿಯಾಗಿ ಒಂದು ಕಡೆಗೆ ಓಲುವುದರಲ್ಲಿ, ರಾಷ್ಟ್ರೀಯ ವಿಪತ್ತನ್ನು ಸದ್ಯೆಸಂಭವಿಯಾಗುವು 


ದರಲ್ಲಿ ಪರ್ಯವಸಾನಗೊಳ್ಳುತ್ತಿದೆ. ಅದನ್ನು ಸರಿಯಾದ ಅಡಿಗಟ್ಟಿನ ಮೇಲೆ ನಿಲ್ಲಿಸಬೇಕಾಗಿದೆ. 
ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿ ಹಾಗೂ ಹಕ್ಕುಗಳು ಮತ್ತು ಜವಾಬ್ದಾರಿಗಳ ಆರೋಗ್ಯಕರ 
ಸಮತೋಲನವನ್ನು ಸಾಧಿಸದ ಹೊರತು, ಯಾವುದೇ ಸಮಾಜವೂ ಸಮತೋಲಿತ ಅಡಿಗಟ್ಟಿನ 
ನೌಕೆಯಾಗಿ ಮುನ್ನಡೆಯಲಾರದು. ವ್ಯವಹಾರ ಮತ್ತು ಉದ್ಯಮಗಳ ಸಾಮಾಜಿಕ ಜವಾಬ್ದಾರಿಯತ್ತ 
ದೃಷ್ಟಿಯನ್ನು ಕೇಂದ್ರೀಕರಿಸುವ ಮೂಲಕ ಇಂದು ನಮ್ಮ ರಾಷ್ಟ್ರ ಈ ದಿಕ್ಕಿನಲ್ಲಿ ಸ್ತುತ್ಕ ಕಾರ್ಯವನ್ನೇ 
ಮಾಡಿದೆ ; ಆದರೆ, ಅದು ಇದನ್ನು ಮೊದಲ ಹೆಜ್ಜೆ ಎಂದು ಮಾತ್ರವೇ ಪರಿಗಣಿಸಿ, ರಾಷ್ಟ್ರಜೀವನದ 
ಉಳಿದ ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆಯೂ ಇದೇ ಬಗೆಯ ಹೆಜ್ಜೆಗಳನ್ನಿಡುವ ಪ್ರಯತ್ನ 
ಮಾಡಬೇಕಾಗಿದೆ. 


೭. ವಿಕಾಸ : ಜೈವಿಕ ಮತ್ತು ಮನೋಸಾಮಾಜಿಕ 

ಇದೇ ಮಾನವೀಯ ವಿಕಾಸದ ಮುನ್ನಡೆಯ ಸರಿಯಾದ ಹಾದಿಯಾಗಿದೆ ಎಂಬುದಾಗಿ 
ಇಪ್ಪತ್ತನೆಯ ಶತಮಾನದ ಜೀವವಿಜ್ಞಾನ ನಮಗೆ ಹೇಳುತ್ತಿದೆ ; ಪೂರ್ವ-ಮಾನವ ಹಂತದ ಜೈವಿಕ : 
ವಿಕಾಸ ಮಾನವ-ವಿಕಾಸದ ಮನೋ-ಸಾಮಾಜಿಕ ಹಂತಕ್ಕೆ ಎಡೆಮಾಡಿಕೊಟ್ಟಿದೆ ಎಂದು ಹೇಳುತ್ತಿದೆ ; 
ಮಸ್ತಿಷ್ಯಾಂಗದ ವಿಕಾಸದ ಪರಿಣಾಮವಾಗಿ ಹಾಗೂ ಅದರ ಫಲವಾಗಿ ದೊರೆತಿರುವ ಆಲೋಚನಾ 
ಸಾಮರ್ಥ್ಯ, ವಿವೇಚನೆ, ಭಾಷಿಕ ಸಂವಹನ ಹಾಗೂ ಇದೇ ಬಗೆಯ ಇತರ ಬೌದ್ಧಿಕ ಕಾರ್ಯ 
ಚಟುವಟಿಕೆಗಳಿಂದಾಗಿ ಮಾನವನಿಗೆ ಬಾಳನ್ನು ಅನುಭವಿಸುವ ಶಕ್ತಿ ಸಾಧ್ಯವಾಗಿರುವುದು ಭಷ 
ತನ್ನ ಅನುಭವಗಳನ್ನು ಸಾಹಿತ್ಯ, ಕಲೆ, ವಿಜ್ಞಾನ, ಧರ್ಮ, ತತ್ತ್ವಶಾಸ್ತ್ರ ಮತ್ತು ಪುರಾಣೇತಿಹಾಸ 


CC-0. Jangamwadi Math Collection. Digitized by eGangotri 


೨೮೪ . ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ರೂಪದಲ್ಲಿ ಹಾಗೂ ತನ್ನ ಅನುಭವಗಳ ಇನ್ನಿತರ ಭೌತಿಕ ಮತ್ತು ಬೌದ್ಧಿಕ ಉತ್ಪನ್ನಗಳ ರೂಪದಲ್ಲಿ 
ಸಂಗ್ರಹಿಸಿಡುವುದೂ ಅವನಿಗೆ ಸಾಧ್ಯವಾಗಿದೆ. ಇವುಗಳ ಮೂಲಕ “ಸಂಸ್ಕೃತಿ' ಎಂಬ ವಿಶಿಷ್ಟ 
ಮಾನವೀಯ ವಿದ್ಯಮಾನವನ್ನು ಸೃಷ್ಟಿಸಿಕೊಳ್ಳುವುದೂ ಅವನಿಗೆ ಸಾಧ್ಯವಾಗಿದೆ. ಈ 
ಕಾರಣದಿಂದಾಗಿಯೇ, ಜೀವವಿಜ್ಞಾನ ಇದನ್ನು "ಸಂಚಿತ ಅನುಭವ' ಎಂದು ಹೆಸರಿಸಿದೆ. 

ಜನ್ಮ ತಳೆಯುವ ಪ್ರತಿಯೊಬ್ಬ ಮಾನವ ಶಿಶುವಿಗೂ ಈ ಹೊಸ ಬೆಳವಣಿಗೆಗಳು ಬಹುಮಟ್ಟಿಗೆ 
ಸ್ಥಿರವಾಗಿ ಬಿಟ್ಟಿರುವ ಹಾಗೂ ನಿರ್ಧಾರಿತವಾಗಿ ಬಿಟ್ಟಿರುವ ತಳಿಶಾಸ್ತ್ರೀಯ ಆನುವಂಶಿಕತೆಯನ್ನು 
(ಇದನ್ನು ಇತರ ಎಲ್ಲ ಪೂರ್ವ-ಮಾನವ ಪ್ರಜಾತಿಗಳೊಂದಿಗೆ ಅದು ಹಂಚಿಕೊಂಡಿದೆ) ಮೀರಿ 
ನಿಂತಿರುವಂಥ ಹೊಸದಾದ, ವಿಶಿಷ್ಟವಾದ, ಸ್ಥಿತಿಸ್ಥಾಪಕ ಸ್ವರೂಪದ ಆನುವಂಶಿಕತೆಯನ್ನು 
ತಂದುಕೊಟ್ಟಿದ್ದು, ಇದನ್ನು "ಸಾಂಸ್ಕೃತಿ'ಕ ಆನುವಂಶಿಕತೆ ಎಂದು ಕರೆಯಲಾಗಿದೆ. ಮಾನವನಲ್ಲಿ 
ಈ ಹೊಸ ಸಾಂಸ್ಕೃತಿಕ ಆನುವಂಶಿಕತೆ ಕಾಣಿಸಿಕೊಂಡ ಪರಿಣಾಮವಾಗಿ, ಹಿಂದಿನ ತಳಿಶಾಸ್ತ್ರೀಯ 
ಆನುವಂಶಿಕತೆಯಿಂದ ವಿಕಾಸದ ಪ್ರಕ್ರಿಯೆ "ಮನೋ-ಸಾಮಾಜಿಕ' ಎಂದು ಕರೆಯಲಾಗಿರುವ 
ಇನ್ನೊಂದು ಹೊಸ ಆಯಾಮದ ನೆಲೆಗೆ ಏರಿದೆ ; ಅಷ್ಟೇ ಅಲ್ಲ, ಪೂರ್ವ-ಮಾನವ ಹಂತದ ಜೈವಿಕ 
ವಿಕಾಸಕ್ಕೆ ಸಂಗತವಾಗಿರುವ ಹಾಗೂ ಇಂದು ಗೌಣವಾಗಿ ಪರಿಣಮಿಸಿರುವ "ಪರಿಮಾಣ'ದ ಒರೆಗಲ್ಲಿ 
ಗಿಂತ ಭಿನ್ನವಾಗಿರುವ "ಗುಣಾತ್ಮಕತೆ'ಯ ಹೊಸ ಒರೆಗಲ್ಲಿನಲ್ಲಿ ಅದನ್ನು ಒರೆಹಚ್ಚಿನೋಡಬೇಕಾಗಿ 
ಬಂದಿದೆ. ಇದಕ್ಕೆ ಸಮಾನಾಂತರವಾಗಿ, ಪೂರ್ವ ಮಾನವ ಸ್ತರದ ವಿಕಾಸಕ್ಕೆ ಸಂಬಂಧಿಸಿದಂತೆ 
ಬಹುಮಟ್ಟಿಗೆ ಬೀಡುಬಿಟ್ಟಿದ್ದ "ಸ್ಪರ್ಧಾತ್ಮಕತೆ', "ಅಸ್ತಿತ್ವಕ್ಕಾಗಿ ಹೋರಾಟ', "ಅತ್ಯಂತ 
ಶಕ್ತವಾಗಿರುವುದು ಮಾತ್ರವೇ ಉಳಿದುಕೊಳ್ಳುತ್ತದೆ' ಎಂಬಂಥ ಸಿದ್ದಾಂತಗಳಿಗೆ ಬದಲಾಗಿ ಮನೋ- 
ಸಾಮಾಜಿಕ ವಿಕಾಸದ ಉಪೋತ್ಸನ್ನಗಳಾಗಿ ಹಾಗೂ ಅಭಿಪ್ರೇರಣೆಗಳಾಗಿ ಪಾರಸ್ಪರಿಕ ನೆರವು ಮತ್ತು 
ಸಹಕಾರಗಳ ಮೌಲ್ಯಗಳು ಮತ್ತಷ್ಟು ಎದ್ದು ಕಾಣುವಂತೆ ಮೂಡಿ ನಿಂತಿವೆ. 

ಮಾನವನ ಪ್ರಾದುರ್ಭಾವ ಮತ್ತು ಮನೋ-ಸಾಮಾಜಿಕ ವಿಕಾಸದ ಬಿರುಸಾದ ಮುನ್ನಡೆ 
ಗಳೊಂದಿಗೆ ಪ್ರಕೃತಿಯ ಅತ್ಯುತ್ತಮ ಫಲವಾಗಿರುವ ಮಾನವನಲ್ಲಿ ವಿಕಾಸ ಎಂಬುದು ಹಿಂದಿನ 
ಕುರುಡಾದ ವೃರ್ಥಪೂರ್ಣವಾದ ಹಾಗೂ ನಿಧಾನಗತಿಯ ಚಲನೆಯಾಗಿರದೆ, ಸ್ವಪ್ರಜ್ಞಾಪೂರ್ವಕ 
ಮುನ್ನಡೆಯಾಗಿರುತ್ತದೆ. ತನಗೆ ಪ್ರಕೃತಿಮಾತೆ ದಯಪಾಲಿಸಿರುವ ಜೈವಿಕ ಸಾಮರ್ಥ್ಯಗಳೊಂದಿಗೆ 
ಹಾಗೂ ಈ ಸಾಮರ್ಥ್ಯಗಳಿಗೆ ಉದ್ದೇಶಪೂರ್ವಕ ತರಬೇತಿಯನ್ನು ನೀಡುತ್ತ ಮತ್ತು ಗುಣಾತ್ಮಕವಾಗಿ 
ಹಾಗೂ ಪರಿಮಾಣಾತ್ಮಕವಾಗಿ ಅವುಗಳ ವ್ಯಾಪ್ತಿ ಮತ್ತು ಶಕ್ತಿಗಳನ್ನು "ಶಿಕ್ಷಣ' ಎಂದು ಕರೆಯಲಾಗುವ 
ಆ ವಿಶಿಷ್ಟ ಹಾಗೂ ಜೀವಾವಧಿ ಪ್ರಕ್ರಿಯೆಯ ಮೂಲಕ ಹೆಚ್ಚಿಸಿಕೊಳ್ಳುತ್ತ ನಡೆದಾಗ, ಪ್ರಕೃತಿಮಾತೆಯ 
ಕೈಯಿಂದ ತನ್ನ ವಿಕಾಸವನ್ನು ತಾನೇ ತನ್ನ ಕೈಗೆತ್ತಿಕೊಳ್ಳಲು, ತನ್ನ ವಿಕಾಸಾತ್ಮಕ ಚಲನೆಯ ದಿಕ್ಕುದೆಸೆ 
ಗಳನ್ನು ತಾನೇ ವಿವರಿಸಲು ಮತ್ತು ಸ್ಪಷ್ಟಪಡಿಸಲು, ಪ್ರಕೃತಿಯಿಂದ ತನಗೆ ಪತ್ತವಾಗಿರುವ ಶಕ್ತಿಯನ್ನು 
ಚಲಾಯಿಸುವ ಮೂಲಕ ದೂರದೃಷ್ಟಿ ಮತ್ತು ಮುನ್ನೋಟಗಳಿಗೆ ಹೊಂದುವಂತೆ ತನ್ನ ಗುರಿಗಳನ್ನು 
ನಿಶ್ಚಯಿಸಲು, ತನ್ನ ಮಾರ್ಗಗಳನ್ನು ಆಯ್ದುಕೊಳ್ಳಲು, ಅಳವಡಿಸಿಕೊಳ್ಳಲು ತಿದ್ದಿಕೊಳ್ಳಲು ಮತ್ತು 
ಪರಿಷ್ಕರಿಸಿಕೊಳ್ಳಲು ಹಾಗೂ ಜೈವಿಕ ತೃಪ್ತಿಗಳು, ಸಾಂಖ್ಯಿಕ ಹೆಚ್ಚಳ ಮತ್ತು ಜೈವಿಕವಾಗಿ ಬದುಕಿ 
ಉಳಿಯುನಿಕೆಗಳನ್ನೊಳಗೊಂಡಿರುವ ತ್ರಿಮುಖಿ ಪ್ರಯೋಜನಗಳನ್ನು ಸಾಧಿಸಲು (ಜೀವವಿಜ್ಞಾನ 
ಇಂದು ಇವನ್ನು ಮಾನವಸ್ತರದಲ್ಲಿ ಗೌಣವಾದುದೆಂದೂ, ಪೂರ್ವ-ಮಾನವ ಸ್ವರದಲ್ಲಿ ಮೂಲಭೂತ 
ವಾಗಿ ಸಂಗತವಾಗಿದ್ದಂಥದೆಂದೂ ಪರಿಗಣಿಸುತ್ತದೆ) ಮಾತ್ರವಲ್ಲದೆ, ತನ್ನ ಮಾನವ ಸ್ತರದಲ್ಲಿನ 
ಅಥವಾ ಮನೋ ಸಾಮಾಜಿಕ ಸ್ತರದಲ್ಲಿನ ವಿಕಾಸದ ಹೊಸದಿಕ್ಕು ಎಂಬುದಾಗಿ ಇಂದು ಅದು ಕಂಡು 
ಕೊಂಡಿರುವ "ಸಾರ್ಥಕತೆ'ಯನ್ನು ಸಾಧಿಸಿಕೊಳ್ಳಲು ಮಾನವ ಸಮರ್ಥನಾಗಿ ಪರಿಣಮಿಸುತ್ತಾನೆ. 


CC-0. Jangamwadi Math Collection. Digitized by eGangotri 


ಅಹಿಂಸಾತ್ಮಕ ಸಾಮಾಜಿಕ ವ್ಯವಸ್ಥೆ : ಸಮಸ್ಯೆಗಳು ಮತ್ತು ಸಂಭಾವನೆಗಳು 


ಡಾರ್ವಿನ್ನನ ನಿಕಟ ಸಹವರ್ತಿಯೂ ವ್ಯಾಖ್ಯಾನಕಾರನೂ ಆಗಿದ ಥಾಮಸ್‌ ಹಕ್ಕ್‌ಲಿ ಕಳೆದ 
ಶತಮಾನದಲ್ಲಿಯೇ ತನ್ನ The Struggle for Existence in Human 500, ಹಾಗೂ 


Prolegomena to Evolution and Ethics ಎಂಬ ಗ 

ಎಂಬುದು ಅಸ್ತಿತ್ವಕ್ಕಾಗಿ ನಡೆಸುವ ಹೋರಾಟ ನತು ು 
ವಿಚಾರವನ್ನು ಒಳಗೊಂಡಿರದೆ, ಸಾಧ್ಯವಿದ್ದಷ್ಟೂ ಹೆಚ್ಚು ಮಂದಿಯ ಉಳಿದುಕೊ ಕೆಯ 
ವಿಚಾರವನ್ನು ಒಳಗೊಂಡಿರುತ್ತದೆ ಎಂಬುದನ್ನು ತೋರಿಸಿಕೊಟ್ಟಿದ್ದ. ಅಷ್ಟೇ ಅಲ್ಲ, ಬಾ 
ಅವನು ಅಸ್ತಿತ್ವದ ಬಗೆಗಿನ ಖಡ್ಗಬಲ ಸಿದ್ಧಾಂತವನ್ನು ಅಂದರೆ ಸತ ವುಳ್ಳದ್ದು ಮಾತ್ರವೇ 
ಉಳಿದುಕೊಳ್ಳುತ್ತದೆ ಎಂಬ ವಿವಾದಾತ್ಮಕ ಸಿದ್ಧಾಂತವನ್ನು ನಿರಾಕರಿಸಿಯೂ ಇದ್ದ. ಇದರ ತ 
ವಾಗಿ "ಪ್ರಬುದ್ಧ ಸ್ವಹಿತಾಸಕ್ತಿ'ಯೂ ಸೇರಿದಂತೆ, ಸ್ವ-ಹಿತಾಸಕ್ತಿಯನ್ನು ಮಾತ್ರವೇ ಆಧಿರಿಸಿದ್ದಂಥ 


೨೮೫ 


ಅವಕಾಶ ಮಾಡಿಕೊಟ್ಟಿತು. 


೮. ಮನೋ-ಸಾಮಾಜಿಕ ವಿಕಾಸ ಮತ್ತು ನೈತಿಕ ಹಾಗೂ ಆಧ್ಯಾತ್ಮಿಕ ಮೌಲ್ಯಗಳು . 


ಆದರೆ, ಈ ಇಪ್ಪತ್ತನೆಯ ಶತಮಾನದ ಜೀವಶಾಸ್ತ್ರ, ಕ್ರಾಂತಿಕಾರಕ ಮುನ್ನಡೆಗಳ ಶತಮಾನದ 
ಬೆಳಕಿನಲ್ಲಿ, ತನ್ನ ಸೋದರ ವಿಜ್ಞಾನವಾಗಿದ್ದ ಇಪ್ಪತ್ತನೆಯ ಶತಮಾನದ ಭೌತವಿಜ್ಞಾನ ಆಗಲೇ 
ಮಾಡಿ ತೋರಿಸಿದ್ದಂತೆ, ಮಾನವನನ್ನು ಭೌತವಾದದ, ಜೈವಯಾಂತ್ರಿಕವಾದದ ಹಾಗೂ ಸೌಖ್ಯತತ್ತ್ವ 
ವಾದದ ಬಿಗಿ ಕವಚಗಳಿಂದ ಮುಕ್ತಿಗೊಳಿಸುವ ಹಾಗೂ ಅವನ ಆಧ್ಯಾತ್ಮಿಕ ಪರಿಪೂರ್ಣತೆ ಮತ್ತು 
ಭವಿತವ್ಯಗಳನ್ನು ಮತ್ತೆ ಅವನಿಗೆ ತಂದುಕೊಡುವ ದಿಕ್ಕಿನಲ್ಲಿ ಸಾಗುತ್ತಿದೆ. ಏಕೆಂದರೆ, ಮನೋ- 
ಸಾಮಾಜಿಕ ವಿಕಾಸದ ಪ್ರಾದುರ್ಭಾವದೊಂದಿಗೆ, ನೈತಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳು ವಿಕಾಸದ 
ದಿಗಂತದಲ್ಲಿ ಮಾತ್ರವೇ ಕಾಣಿಸಿಕೊಳ್ಳುವುದಿಲ್ಲ ; ಅವು ಅತ್ಯಂತ ಪ್ರಮುಖವಾಗಿಯೂ ಪರಿಣಮಿಸು 
ತ್ತವೆ. ಸರ್‌ ಜೂಲಿಯನ್‌ ಹಕ್ಸ್‌ಲಿಯು The Evolutionary Vision ಎಂಬ ಶೀರ್ಷಿಕೆಯಲ್ಲಿ, 
೧೯೫೯ರಲ್ಲಿ ಶಿಕಾಗೋ ವಿಶ್ವವಿದ್ಯಾನಿಲಯದಲ್ಲಿ ನೆರೆದಿದ್ದ ವಾರ ಪರ್ಯಂತ ನಡೆದ ವಿಜ್ಞಾನಿಗಳ 
ಸಮ್ಮೇಳನದಲ್ಲಿ ನೀಡಿದ ಭಾಷಣದಲ್ಲಿ ಈ ಸತ್ಯವನ್ನು ಎತ್ತಿ ಹಿಡಿದಿದ್ದಾನೆ ಹಾಗೂ ್ವvolution 
after Darwin ಎಂಬ ಸಾರ್ವತ್ರಿಕ ಆಶಯದ ಉಪನ್ಮಾಸದಲ್ಲಿ ವಿವಿಧ ದೃಷ್ಟಿಕೋನಗಳಿಂದ 
ಚರ್ಚಿಸಿದ್ದಾನೆ (ನೋಡಿ : Evolution after Darwin, Vol. II, Chicago Univercity Press, 
1960, p. 251): 


ಮಾನವನ ವಿಕಾಸ ಜೀವಶಾಸ್ತ್ರೀಯವಾದುದಲ್ಲಿ, ಮನೋ.ಸಾಮಾಜಿಕವಾದುದ್ರು ಅದು 
ಸಾಂಸ್ಟ್ರ ತಿಕ ಪರಂಪರೆಯ ವ್ಯವಸ್ಥೆಯಿಂದ ಮೂಡಿ ಬರುವುಥದು; ಇದು ಬೌದ್ದಿಕ ಚಟುವಟಿಕೆ 
ಗಳ ಮತ್ತು ಅವುಗಳ ಉತ್ಪನ್ನಗಳ ಸಂಚಿತ ಸ್ವ.ವೃದ್ಧಿ ಹಾಗೂ ಸ್ವ- ಪರಿವರ್ತನೆಗಳನ್ನು ಒಳ 
ಗೊಂಡಿರುತ್ತದೆ. ಅಂತೆಯೇ ಮಾನವ ವಿಠಾಸ ಸ್ತರದಲ್ಲಿ ಪ್ರಮುಖ ಹೆಜ್ಜೆಗಳನ್ನಿಡಲು ಸಾಧ್ಯ 
ವಾಗಿರುವುದು ಬೌದ್ದಿಕ ಸಂಘಟನೆಯ ಜ್ಞಾನದ ಭಾವನಗಳ ಮತ್ತು ನಂಬಿಕೆಗಳ ಹೊಸದಾದ 
ಮತ್ತು ಪ್ರಧಾನವಾದ ವಿನ್ಯಾಸಗಳ ವಿಚಾರದಲ್ಲಿ ಸಾಧಿಸಲಾಗಿರುವ ಮುನ್ನುಗ್ಗುವಿಕೆಗಳಿಂದ- 
ಇವು ಶಾರೀರಿಕ ಅಥವಾ ಜೈವಿಕ ಸಂಘಟನೆಗಳಿಗೆ ಬದಲಾಗಿ ವಿಚಾರಧಾರಗೆ ಸಂಬಂಧಿಸಿದ 
ಕ್ಷೇತ್ರಗಳಲ್ಲಿ ಆಗಿರುವಂಥ ಮುನ್ನಡೆಗಳು. 


CC-0. Jangamwadi Math Collection. Digitized by eGangotri 


೨೮೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಮುಂದುವರಿದು ಮಾನವನ ವೈಶಿಷ್ಟ್ಯವನ್ನು ಒತ್ತಿ ಹೆಳುತ್ತ, ಅವರು ಹೀಗೆಂದಿದ್ದಾರೆ (ಅದೇ, 
ಪು. ೨೫೨): 
ಹೀಗಾಗಿ ಮಾನವ ಆಗಾಧ ಮಹತ್ವದ ವಸ್ತುವಾಗಿದ್ದಾನೆ. ವಿಶ್ವ ದ್ರವೃದ ಪರಿಮಾಣಾತ್ಮಕ 
ವೈಶಾಲ್ಕದಲ್ಲಿ ಹಾಗೂ ಅದರ ಶಕ್ತಿ.ಸಮಮೌಲ್ಯದ ವಸ್ತುಗಳಲ್ಲಿ, ಇಲ್ಲಿ ಮತ್ತು ಅಲ್ಲಿ, ಅವನು 
ಅಸ್ತಿತ್ವದ ನೆನಪನ್ನುಂಟುಮಾಡುವ ವಸ್ತುವೂ ಆಗಿದ್ದಾನೆ ; ಅಸ್ತಿತ್ವದ ಗುಣವತ್ತತೆ ಮತ್ತು 
ಸಮೃದ್ದಿಗಳಿಂದ ಒಡಗೂಡಿದ ಮನಸ್ಸಿನತ್ತ ಸಾಗುವ ಒಂದು ಪ್ರವ್ಧತ್ತಿಯನ್ನು ನೆನಪಿಗೆ ತರುವ 
ವಸ್ತುವೂ ಆಗಿದ್ದಾನೆ ; ಅಷ್ಟೇ ಏಕೆ ಸರ್ವಂಕುಷವಾಗಿರುವ ವಿಕಾಸಾತ್ಮಕ ಪ್ರಕ್ರಿಯೆಯಲ್ಲಿ 
ಬುದ್ದಿಶಕ್ತಿ ಮತ್ತು ಗುಣವತ್ತತೆಯ ಮಹತ್ವಕ್ಕೆ ಸಾಕ್ಷಿಯೂ ಆಗಿದ್ದಾನೆ. 
ಮಾನವ-ವಿಕಾಸದ ಗುರಿಯಾಗಿ "ಸಾರ್ಥಕತೆ' ಹೊಸ ಪರಿಕಲ್ಪನೆಯನ್ನು ಮುಂದಿರಿಸುತ್ತ ಹಾಗೂ 
ಜೈವಿಕ ತೃಪ್ತಿಗಳೇ ಮಾನವ ಜೀವನದ ಸರ್ವಸ್ವ ಮತ್ತು ಸರ್ವಧ್ಮೇಯ ಎಂಬ ಪ್ರಚಲಿತ 
ದೃಷ್ಟಿಕೋನವನ್ನು ಟೀಕಿಸುತ್ತ, ಅವರು ಹೀಗೆಂದಿದ್ದಾರೆ (ಅದೇ, ಪು ೨೫೯) : 
ಆದರೆ ಜನಸಂಖ್ಯಾ ಸ್ಫೋಟದಂತೆ ಈ ಅನುಭೋಗ ಸ್ಫೋಟವೂ ಹೆಚ್ಚು ಕಾಲದವರೆಗೆ 
ಮಂದುವರಿಯಲಾರದು ; ಅದು ಅಂತರ್ನಿಹಿತವಾಗಿಯೇ ಇರುವ ಸ್ಟ-ಪರಾಜಯದ ಪ್ರಕ್ರಿಯೆ 
ಯಾಗಿದೆ. ತಡಮಾಡುವುದಕ್ಕೆ ಬದಲಾಗಿ ಶೀಘ್ರತರವಾಗಿ ನಾವು ಮಾನವೀಯ ಬೇಡಿಕೆಗಳ 
ಸಂಖ್ಯೆಯನ್ನು ಕೃತಕವಾಗಿ ಹಚ್ಚಿಸುವುದನ್ನು ಅವಲಂಬಿಸಿರುವುಥ ವ್ಯವಸ್ಥೆಯಿಂದ ದೂರ ಸರಿಯ 
ಬೇಕಾಗಿದೆ ಹಾಗೂ ನಿಜವಾದ ಮಾನವೀಯ ಅಗತ್ಯಗಳ ಆಧ್ಯಾತ್ಮಿ ಕ ಮತ್ತು ಬೌದ್ದಿಕ ಹಾಗೂ 
ಭೌತಿಕ ಮತ್ತು ಶಾರೀರಿಕ ಅಗತ್ಯಗಳ ಗುಣಾತ್ಮಕ ತೃಪ್ತಿಯನ್ನೇ ಗುರಿಯನ್ನಾಗುಳ್ಳ ವ್ವವಸ್ಥೆ 
ಯೊಂದನ್ನು ರೂಪಿಸುವತ್ತ ಕಾರ್ಯೋನ್ಮು ಖರಾಗಬೇಕಾಗಿದೆ. ಇದರ ಅರ್ಥ, ಪ್ರತಿಯೊಂದು 
ಮಾನವೀಯ ಪರಿಯೋಜನೆಯನ್ನೂ ಆದರ ಪ್ರಯೋಜನದ ದೃಷ್ಟಿಯಿಂದಲೇ ಪರಿಭಾವಿಸುವ 
ವಿನಾಶಕಾರಿ ಅಭ್ಯಾಸವನ್ನು ಕ್ಲೆ ಬಿಡಬೇಕು ಎಂಬುದೇ ಆಗಿದೆ. ಹೀಗೆ ಅದಕ್ಕೆ ಬೆಲೆಗಟ್ಟುವ 
ಜನ ಅದರ ಭೌತಿಕ ಪ್ರಯೋಜನವನ್ನೇ ಅದರಲ್ಲಿಯೂ ಯಾರಾದರೊಬ್ಬರಿಗೆ ಲಾಭವನ್ನು 
ತಂದುಕೊಡುವಲ್ಲಿ ಅದು ಎಷ್ಟರಮಟ್ಟಗೆ ಪ್ರಯೋಜನಕಾರಿಯಾಗಿದೆ ಎಂಬುದನ್ನಷ್ಟೇ 
ದೃಷ್ಟಿಯಲ್ಲಿರಿಸಿಕೊಂಡಿರುತ್ತವೆ 
ಹೆಚ್ಚು ಹೆಚ್ಚು ಮಾನವ ಜೀವಿಗಳಿಗೆಮತ್ತಷ್ಟು ಹೆಚ್ಚಿನ ಸಾರ್ಥಕತೆಯನ್ನು ಮತ್ತು ಮಾನನ 
ಸಮಾಜಗಳಿಗೆ ಪೂರ್ಣತರ ಸಾಧೆನೆಯನ್ನು ಸಾಧ್ಯವಾಗಿಸುವುದೇ ಮನುಷ್ಯನ ಕೊನೆಯ ಗುರಿ 
ಎಂಬ ನಿಲುವನ್ನು ನಾವೊಮ್ಮೆ ನಿಜವಾಗಿಯೂ ನಂಬಿದ್ದೇ ಆದಲ್ಲಿ (ಎಷ್ಟೇ ಅಗತ್ಯ ಎಂದಾದರೂ 
ನಿಜವಾದ ನಂಬಿಕೆ ತುಂಬ ವಿರಳವೇ ಸರಿ!) ಸಾಂಪ್ರದಾಯಿಕ ಅರ್ಥದಲ್ಲಿ ಪ್ರಯೋಜನಾತ್ಮ ಕತೆ 
ಎಂಬುದು ಗೌಣವಾಗಿ ಪರಿಣಮಿಸುತ್ತದೆ. ಮಾನವನ ಮೂಲಭೂತ ಅಗತ್ಯಗಳನ್ನು ತಿ 
ಗೊಳಿಸುವ ಆಧಾರವಾಗಿ ಭೌತಿಕ ಉತ್ಪಾದನೆಯ ಪರಿಮಾಣ ಅಗತ್ಯವೇ ಆಗುತ್ತದೆಯಾದರೂ 
ಒಂದು ಪ್ರಮಾಣದವರೆಗೆಮಾತ್ರ ಈ ಮಾತು ಅನ್ವಯವಾಗುತ್ತದೆ ಒಂದು ನಿರ್ದಿಷ್ಟ ಪ್ರಮಾಣ 
ಕೈಂತ ಮೀರಿದ ತಲಾಮಾರು ಪ್ರಮಾಣದ ಅಹಾರವಸ್ತುಗಳಾಗಲ್ಲಿ ಸಂಕರ ತಳಿಯ (ಮೊಂಡು 
ಬಾಲದ) ಕುದುರೆಗಳಾಗಲೀ, ದೂರದರ್ಶನ ಉಪಕರಣಗಳಾಗಲ ಬಟ್ಟೆ ಒಗೆಯುವ ಯಂತ 
ಗಳಾಗಲೀ ಅನಗಶ್ಯವಷ್ಟೇ ಅಲ್ಲ, ಕೆಟ್ಟದ್ದು ಕೂಡ. ಭೌತಿಕ ಉತ್ಪಾದನೆಯ ಪರಿಮಾಣ 
ಇನ್ನೊಂದು ಗುರಿಗೆ ಮಾಧ್ಯ ಮವಾಗಿರಬೇಕೇ ಹೊರತು, ತಾನೆ ಗುರಿಯಾಗಿಬಿಡಬಾರದು. 


CC-0. Jangamwadi Math Collection. Digitized by eGangotri 


ಅಹಿಂಸಾತ್ಮಕ ಸಾಮಾಜಿಕ ವ್ಯವಸ್ಥೆ : ಸಮಸ್ಕೆಗಳು ಮತ್ತು ಸಂಭಾವನೆಗಳು 


೯. ಅಗತ್ಯವಾಗಿರುವುದು : "ಮಾನವೀಯ ಸಾಧ್ಯತೆಗಳ ವಿಜ್ಞಾನ? 
“The Emergence of Darwinism’ ಎಂಬ ತಮ್ಮ ಪ್ರಬ 
ಪ್ರಬಂಧದಲ್ಲಿ, "ಸಾರ್ಥಕತೆ'ಯ ಈ 
ಹೊಸ ಪರಿಕಲ್ಪನೆಯನ್ನು ಕುರಿತು ಚರ್ಚಿಸುತ್ತ, ಹಕ್ಸ್‌ಲಿ ಆವರು ಹೀಗೆಂದಿದ್ದಾರೆ (ಅದೇ, ಸಂ. ೧ 
The Evolution of Life, ಪು. ೭0): ಅನ 


೨೮೭ 


ಹೊಸ ವಿಜ್ಞಾನವೊಂದನ್ನು ಅಂದರೆ ಮಾನವೀಯ ಸಾಧ್ಯತೆಗಳ ವಿಜ್ಞಾನವೊಂದನ್ನು ವಿಕಾಸ 


ಗೊಳಿಸಬೇಕಾಗಿದೆ ಎಂಬ ವಿಚಾರವನ್ನು ಸಮರ್ಥಿಸುತ್ತ, ಹಕ್ಸ್‌ಲಿ ತಮ್ಮ "ವಾದವನ್ನು ಹೀಗೆ 
ಸಮಾಪನಗೊಳಿಸುತ್ತಾರೆ (ಅದೇ, ಪು. ೨೧) : 


ಹೆಚ್ಚಿನ ಸಾರ್ಥಕತೆಯನ್ನು ಮಾನವನ ಅಂತಿಮ ಅಥವಾ ಪ್ರಮುಖದ್ದೇಯವಂದು ಮಾನ್ಯ 
ಮಾಡಿದ್ದೇ ಆದರೆ ಮುಂದಿರುವ ಮನೋ.ಸಾಮಾಜಿಕ ವಿಕಾಸದ ಸುದೀರ್ಫ ಹಾದಿಯಲ್ಲಿ 
ಮಾರ್ಗದರ್ಶನ ಮಾಡಲು ನೆರವು ನೀಡುವ ಸಲುವಾಗಿ ಮಾನವೀಯ ಸಾಧ್ವತೆಗಳನ್ನು ಕುರಿತು 
ವಿಜ್ಞಾನವೊಂದರ ಅಗತ್ಯ ಏರ್ಪಡುತ್ತದೆ 
"ಈಶೋಪನಿಷತ್ತಿ'ನ ಸಾರ್ವತ್ರಿಕ ಆಧ್ಯಾತ್ಮಿಕ ದೃಷ್ಟಿಯನ್ನು ಆಧಾರವಾಗಿಸಿಕೊಂಡು, ತನ್ನ 
ಸಮಗ್ರ ಆಧ್ಯಾತ್ಮಿಕತೆಯ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ, "ಭಗವದ್ಗೀತೆ' "ಮಾನವೀಯ 
ಸಾಧ್ಯತೆಗಳ ವಿಜ್ಞಾನ' ವನ್ನು ವಿಕಾಸಗೊಳಿಸಿಕೊಂಡಿದೆ. ಇದನ್ನು ಅದು 'ಯೋಗ' ಎಂದು--ಸಮಗ್ರ 
ಮಾನವೀಯ ವಿಕಾಸದ ವಿಜ್ಞಾನ ಎಂದು- ಕರೆದಿದೆ. "ಯೋಗ' ಎಂಬ ಈ ಶಬ್ದಕ್ಕೆ ಪರಿಭಾಷೆಯನ್ನು 
ನೀಡುತ್ತ, ತನ್ನ ಎರಡನೆಯ ಅಧ್ಯಾಯನದಲ್ಲಿ ಅದನ್ನು “ಕರ್ಮಸು ಕೌಶಲಮ್‌'-ಅಂದರೆ “ಕಾರ್ಯ 
ಗಳಲ್ಲಿನ ದಕ್ಷತೆ" ಎಂದು ಹೇಳಿದೆ. ಇದು ಯಮಳ ಸಾಧನೆಯಾಗಿದ್ದು ಸಾಮೂಹಿಕ ಮಾನವ 
ಕಲ್ಯಾಣಕ್ಕೆ ಅಥವಾ ಅಭ್ಯುದಯಕ್ಕೆ ನೆರವಾಗುವಂಥ ಮಾನವ ಜೀವನ ಮತ್ತು ಕಾರ್ಯಗಳ ವಿವಿಧ 
ಕ್ಷೇತ್ರಗಳಲ್ಲಿ ತೋರಬಹುದಾಗಿರುವ ಬಾಹ್ಯ ಉತ್ಪಾದಕ ಸಾಮರ್ಥ್ಯವನ್ನು ಹಾಗೂ ಆಧ್ಯಾತ್ಮಿಕ 
ಸ್ವಾತಂತ್ರ್ಯ ಅಥವಾ ನಿಃಶ್ರೇಯಸ್ಸಿಗೆ ನೆರವಾಗುವಂಥ ಆಂತರಿಕ ವ್ಯಕ್ತಿತ್ವದ ಸಾಮರ್ಥ್ಯವನ್ನು 
ಒಳಗೊಂಡಿರುತ್ತದೆ. 


ಇಯ 


೧೦. ಆಧ್ಯಾತ್ಮಿಕ ಬೆಳೆವಣಿಗೆಯಾಗಿ ಮನೋಸಾಮಾಜಿಕ ವಿಕಾಸ 

ಇದು ಜೀವವಿಜ್ಞಾನ 'ಮನೋ.-ಸಾಮಾಜಿಕ ವಿಕಾಸ'ವೆಂದೂ, ವೇದಾಂತ ಆಧ್ಯಾತ್ಮಿಕ ಬೆಳವಣಿಗೆ 
ಯೆಂದೂ ಹೆಸರಿಸಿರುವ ಜೋಡಿ ಫಲವಾಗಿದೆ. ಎಲ್ಲ ನೈತಿಕ ಮತ್ತು ಸೌಂದರ್ಯಾತ್ಮಕ ಮ್ಮ 
ಗಳನ್ನೂ ವೇದಾಂತ ವ್ಯಕ್ತಿಯ ಆಧ್ಯಾತ್ಮಿಕ ಬೆಳೆವಣಿಗೆಯ ಉಪೋತ್ಪನ್ನಗಳೆಂದು ಪರಸತ್ತನೆ. 
ನೈಹಿಯ ಆಧ್ಯಾತ್ಮಿಕ ಬೆಳವಣಿಗೆಯ ಸ್ವರೂಪ ಮತ್ತು ಮಹತ್ವಗಳ ಬಗಗನ ಅರವುಎದ್ದು ಕಾಣುವ 
ಅವನ ಶಾರೀರಿಕ"ಔಳೆವಣಿಸಸು" ಸ Sa ಬಗ್ಗಗನೌಅರಿಪು-ಎದ್ದು 


೨೮೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 

ಅವನ ಶಾರೀರಿಕ ಬೆಳೆವಣಿಗೆಯನ್ನು ಮತ್ತು ಅಷ್ಟಾಗಿ ಎದ್ದು ಕಾಣದಿರುವ ಅವನ ಮಾನಸಿಕ 
ಬೆಳವಣಿಗೆಯನ್ನು ಕುರಿತ ಅರಿವು--ಎಲ್ಲೆಡೆಯಲ್ಲಿರುವ ಮಾನವನಿಗೆ ಈ ಆಧುನಿಕ ಯುಗದಲ್ಲಿ 
ಅವನ ವೈಯಕ್ತಿಕ ಮತ್ತು ಸಾಮೂಹಿಕ ಜೀವನದ ಗುಣವತ್ತತೆ ಮತ್ತು ಸಮೃದ್ಧಿಗಳ ಬಗೆಗಿನ 
ಅನ್ವೇಷಣೆ ಯಲ್ಲಿ ತುಂಬ ಫಲದಾಯಕವೇ ಆಗಿ ಪರಿಣಮಿಸುತ್ತದೆ. 

“ಮನುಷ್ಯನ ಶಾರೀರಿಕ ಬೆಳವಣಿಗೆ ಸಾಧಿತವಾಗುವುದು ಭೌತಿಕ ಆಹಾರ ಅಥವಾ ಪೋಷಣೆ 
ಮತ್ತು ವ್ಯಾಯಾಮಗಳಿಂದ. ಅವನ ಬೌದ್ಧಿಕ ಅಥವಾ ಮಾನಸಿಕ ಬೆಳೆವಣಿಗೆ ಸಾಧಿತವಾಗುವುದು 
ಶಿಕ್ಷಣದಿಂದ, ಜ್ಞಾನಾರ್ಜನೆಯಿಂದ. ಈ ಜ್ಞಾನಾರ್ಜನೆ ಮೂಲತಃ ತನ್ನ ಸುತ್ತಮುತ್ತಲಿನ ಪ್ರಪಂಚದ 
ಬಗ್ಗೆ ಹಾಗೂ ಆಂಶಿಕವಾಗಿ ತನ್ನ ಬಗ್ಗೆ ಅರಿವನ್ನು ಪಡೆದುಕೊಳ್ಳುವುದಕ್ಕೆ ಸಂಬಂಧಿಸಿರುವಂಥದು. 
ಇದು ಅವರ ಮಾನಸಿಕ ಆಹಾರ ಹಾಗೂ ಪೋಷಣೆಯನ್ನು ಒಳಗೊಂಡಿರುವಂಥದು. ಇದರ 
ಫಲವೆಂದರೆ ಒಂದಿಷ್ಟು ಪ್ರಮಾಣದ ಧೈರ್ಯ, ಆತ್ಮ ವಿಶ್ವಾಸ ಮತ್ತು ಬಲ ಲಭ್ಯವಾಗುವುದು 
ಹಾಗೂ ಅದರ ಪರಿಣಾಮವಾಗಿ ತನ್ನ ಸುತ್ತಲಿನ ಪ್ರಪಂಚದ ಬಗ್ಗೆ ಹಾಗೂ ತನ್ನ ಬಗ್ಗೆ ಒಂದು 
ಹಿಡಿತವನ್ನು ಸಾಧಿಸಿಕೊಳ್ಳುವುದು. ಹಳ್ಳಿಯಿಂದ ಬಂದ ಮಗು ಸುಲಭವಾಗಿ ಹೆದರಿಕೊಳ್ಳುವಂಥ 
ಸ್ವಭಾವದ್ದಾಗಿರುತ್ತದೆ ಹಾಗೂ ಆತ್ಮವಿಶ್ವಾಸವನ್ನು ಹೊಂದಿರುವುದಿಲ್ಲ; ಆದರೆ ಶಾಲೆಯಲ್ಲಿ ಕೆಲವು 
ದಿವಸಗಳನ್ನು ಕಳೆದ-ಬಳಿಕ ತನ್ನ ವಿಷಯದಲ್ಲಿ ಅದು ಜಾಗರೂಕತೆಯನ್ನೂ, ಆತ್ಮವಿಶ್ವಾಸವನ್ನು 
ಗಳಿಸಿಕೊಳ್ಳುತ್ತದೆ. ಇದು ತನ್ನದೇ ಆದ ವೈಯಕ್ತಿಕತೆಯ ಬಗ್ಗೆ, ತನ್ನದೇ ಆದ ವೈಯಕ್ತಿಕ ಭಿನ್ನತೆಯ 
ಬಗ್ಗೆ ಹಾಗೂ ಗೊತ್ತು ಗುರಿಗಳ ಬಗ್ಗೆ ಅದರಲ್ಲಿ ಒಂದು ಬಗೆಯ ಜಾಗೃತಿಯನ್ನು ಮೂಡಿಸುತ್ತದೆ. 
ಇತ್ತ ಇದಕ್ಕೆ ಮೊದಲು ಅದು ಕೇವಲ ಒಂದು ಮಾನವ ಜೀವಿಯಾಗಿರುತ್ತಿತ್ತು ಅಷ್ಟೇ. ಇದು ಎಲ್ಲ 
ಜಾತ್ಯತೀತ ಶಿಕ್ಷಣದಿಂದ ದೊರೆಯುವ ಮಹತ್ವದ ಫಲವಾಗಿರುತ್ತದೆ-ಸಾಮೂಹಿಕತೆಯಲ್ಲಿ ಮುಳುಗಿ 

ಹೋಗದಂತೆ ಮಾನವನ ಆತ್ಮವನ್ನು ಉದ್ಧರಿಸುವ ಪ್ರಕ್ರಿಯೆಯಾಗಿರುತ್ತದೆ. ಈ ಬೌದ್ಧಿಕ ಅಥವಾ 
ಮಾನಸಿಕ ಬೆಳೆವಣಿಗೆ ಅದೇ ದಿಕ್ಕಿನಲ್ಲಿ ನಡೆಸುವ ಇನ್ನಷ್ಟು ಜ್ಞಾನಾನ್ವೇಷಣೆಯ ಮೂಲಕ, ಆ 
ವ್ಯಕ್ತಿ ಬೌದ್ಧಿಕ ದೈತ್ಯ ಅಥವಾ ಸಂಕಲ್ಪ ದೈತ್ಯನಾಗಿ ಪರಿಣಮಿಸುವವರೆಗೂ ಮುಂದುವರಿಯಬಹುದು. 
ಭಾರತೀಯ ಚಿಂತನೆ ಮನುಷ್ಯನ ಬೆಳವಣಿಗೆಯ ಈ ಎರಡು ಆಯಾಮಗಳನ್ನೂ "ಅಗತ್ಯ'ವೆಂದು 
ಪರಿಗಣಿಸುತ್ತದೆ, ಆದರೆ ಅಷ್ಟೇ ಸಾಲದು ಎಂದೂ ಭಾವಿಸುತ್ತದೆ. ಅದು ಅತ್ಯಂತ ಪ್ರಮುಖವೂ, 
ಮಹತ್ವಪೂರ್ಣವೂ ಆದ ಮನುಷ್ಯನ ಬೆಳವಣಿಗೆಯ ಮೂರನೆಯ ಆಯಾಮವೊಂದನ್ನು ಅದು 
ಕೊಡುಕೊಂಡಿದೆ. ಆದರೆ, ಅದನ್ನು ಮನುಷ್ಯನ ಬೆಳೆವಣಿಗೆಯ ಬಗೆಗಿನ ಆಧುನಿಕ ಪರಿಕಲ್ಪನೆಗಳಲ್ಲಿ 
ಅಷ್ಟಾಗಿ ಮಾನ್ಯಮಾಡಲಾಗಿಲ್ಲ ಹಾಗೂ ಅರಿತುಕೊಂಡಿಲ್ಲ. ಇದು ಇಲ್ಲದೆ ಹೋದಲ್ಲಿ ಉಳಿದೆರಡೂ 
ಸತಃ ಅಪಾಯ ಸಂಭವ ಪ್ರಯತ್ನಗಳು ಮಾತ್ರವಾಗಿ ಬಿಡುತ್ತವೆ ; ಮನುಷ್ಯನ ಅಕಾರ್ಯಗಳೇ 
ತ ಮಾಮು ; ತಾನು ಅಜ್ಞಾನದ ಸ್ಥಿತಿಯಲ್ಲಿ ಇದ್ದಾಗ ಮಾಡಬಹುದಾಗಿದ್ದು ಕ್ಕಿಂತಲೂ 
ನ ನ ಸವರಿ ಶೋಷಿಸುವುದಕ್ಕಾಗಿ ತನ್ನ ಜ್ಞಾನ ಮತ್ತು ಬಲಗಳನ್ನು 
ಸಿಕೊಳ್ಳುವಂತೆ ತ್ತವೆ. ಮನುಷ್ಯನ "ಸಾರ್ಥಕತೆ'ಯ ಅನ್ವೇಷಣೆ ಸ್ವಾರ್ಥಸಾಧನೆ ಮತ್ತು 
ಎ. ಜಾಜಿ 
ಜೂ ನ ವಿಷಯದಲ್ಲಿಯೂ ನಡೆದ ದುರಂತವಾಗಿರುತ್ತದೆ. ಒಂದು ಮಾತಿನಲ್ಲಿ 
| ಮಾನವರಾಗಿರದಂಥ ಒಂದು ಬಗೆಯ ವ್ಯಕ್ತಿಗಳನ್ನು ಭರ್ತೃಹರಿ ತನ್ನ "ನೀತಿ 

ಶತಕ ನ ಹೇಳಿರುವಂತೆ, ಮಾನವ-ರಾಕ್ಷಸರನ್ನು ಇದು ಉತ್ಪಾದಿಸಿಬಿಡುತ್ತದೆ. 
ಸ ಅನಘ ನ ಬೆಳೆವಣಿಗೆಯ ಬಗೆಗಿನ ಆ ಮೂರನೆಯ ಆಯಾಮಕ್ಕೆ 
ಆಯಾಮಕ್ಕೆ-ಮಹತ್ವ ದೊರೆಯುತ್ತದೆ. ಇದು ಮೊದಲಿಗೆ ಕಾಣಿಸಿಕೊಳ್ಳುವುದು 


CC-0. Jangamwadi Math Collection. Digitized by eGangotri 


ಅಹಿಂಸಾತ್ಮಕ ಸಾಮಾಜಿಕ ವ್ಯವಸ್ಥೆ : ಸಮಸ್ಯೆಗಳು ಮತ್ತು ಸಂಭಾವನೆಗಳು ಜ್ರ 
೮೯ 


ಹಾಗೂ ಅಭಿಪ್ರೇರಣೆಯನ್ನು ಪಡೆದುಕೊಳ್ಳುವುದು ನೈತಿಕ ಜಾಗೃತಿ ಮತ್ತು ಸಾಮಾಜಿಕ 

ಹಾಗೂ ಅವುಗಳ ಫಲವಾದ ಸಾಮಾಜಿಕ ಜವಾಬ್ದಾರಿಯ ಪ ಜ್ಞಯಿಂದ ಜ್‌ ಸಸ 
ಮನೋಧರ್ಮ, ಚಿಂತನೆ ಮತ್ತು ಕಾರ್ಯಗಳಿಂದ ಇದು ಪೂರ್ಣತೆಯನ್ನು ಪ ವಯ 
ವೇದಾಂತದ ಭಾಷೆಯಲ್ಲಿ, ಮನುಷ್ಯನ ಸಂಕುಚಿತ ಸ್ವಾರ್ಥದ ಬಗೆಗಿನ ಅರಿವು K ಘಾ 
ಗೊಳ್ಳುತ್ತ ಒಂದು ಆತ್ಮ ಅರಿವಿನಲ್ಲಿ ಅನಂತವಾದ ಸಾರ್ವತ್ರಿಕವಾದ ಸರ್ವಾತ್ಮ ಭವದ ಆ 
ಪರ್ಯವಸಾನಗೊಳ್ಳುವುದರಲ್ಲಿ. ನ ಸರ್ವಾತ್ಮಭಾವದ ಅರಿವಿನಲ್ಲಿ 


೧೧. ಸೇವೆಯ ಸಿದ್ಧಾಂತ 


ಈ ಆಧ್ಯಾತ್ಮಿಕ ಬೆಳೆವಣಿಗೆಯ, ಈ ಮನೋ-ಸಾಮಾಜಿಕ ವಿಕಾಸದ 
ವ್ಯಕ್ತಿಗಳೊಂದಿಗೆ ಸಂವಹನಿಸುವುದನ್ನು ಸಾಧ್ಯವಾಗಿಸುತ್ತದೆ, i. 
ವಾತ್ಸಲ್ಯಗಳನ್ನು ತೋರುವುದನ್ನು ಸಾಧ್ಯವಾಗಿಸುತ್ತದೆ ಹಾಗೂ ನಮ್ಮ ವಿಷಯದಲ್ಲಿ ಇತರರೂ 
he ತೋರುವುದನ್ನು ಸಾಧ್ಯವಾಗಿಸುತ್ತದೆ. ಇದು ಒಮ್ಮುಗೇ ತನ್ನ ಸಾಮಾಜಿಕ 
ಪರಿಸರದ ವಿಷಯದಲ್ಲಿನ ಮನುಷ್ಯನ ವರ್ತನೆಯಲ್ಲಿ ಆಳವಾದ 
ಗನ ಷ್ಠ; ಡಿ ಬದಲಾವಣೆಯನ್ನುಂಟು ಮಾಡು 
ಪ್ರತಿಯೊಬ್ಬ ಮನುಷ್ಯ ಜೀವಿಯೂ ಎರಡು ಬಾಹ್ಮ ಪರಿಸರಗಳಲ್ಲಿ ಬಾಳುತ್ತಿರುತ್ತಾನೆ. ಅವು 
ಯಾವುವೆಂದರೆ "ನೈಸರ್ಗಿಕ ಮತ್ತು ಸಾಮಾಜಿಕ ಅಥವಾ ಮಾನವೀಯ ಪರಿಸರಗಳು ಆಧ್ಯಾತ್ಮಿಕ 
ಬೆಳೆವಣಿಗೆ ಇಲ್ಲವಾದಲ್ಲಿ, ಮನುಷ್ಯ ತನ್ನನ್ನೇ "ವಿಷಯಿ'ಯೆಂದೂ, ಈ ಎರಡೂ ಪರಿಸರಗಳಲ್ಲಿ 
ಕಾಣದೊರೆಯುವುದೆಲ್ಲವನ್ನೂ "ವಿಷಯ'ವೆಂದೂ ಪರಿಗಣಿಸುತ್ತಾನೆ. ತನ್ನನ್ನು ಮಾತ್ರವೇ ಅವನು 
ಮೌಲ್ಯ ಕೇಂದ್ರವೆಂದೂ, ಏಕೈಕ ಪ್ರಯೋಜನ ಮೌಲ್ಯವೆಂದೂ ಭಾವಿಸುತ್ತಾನೆ ಹಾಗೂ ತನ್ನ 
ಸುತ್ತಮುತ್ತಲಿನ ಎಲ್ಲ ವ್ಯಕ್ತಿಗಳನ್ನು ಮತ್ತು ವಸ್ತುಗಳನ್ನು "ವಿಷಯ'ಗಳೆಂಬಂತೆ ನಡೆಸಿಕೊಳ್ಳುತ್ತಾನೆ ; 
ಅವುಗಳನ್ನು ತನ್ನ ಹಿತಾಸಕ್ತಿಗಳಿಗೆ ಮಾತ್ರವೇ ಇರುವ ಮಾಧ್ಯಮವೆಂದು ಭಾವಿಸುತ್ತಾನೆ. ನೈಸರ್ಗಿಕ 
ವಸ್ತುಗಳ ವಿಷಯದಲ್ಲಿ ಈ ವರ್ತನೆ ಸಂಪೂರ್ಣವಾಗಿ ಸಂಗತವೇ ಆಗುತ್ತದೆ ; ಮನುಷ್ಯ ಮತ್ತು 
ಪ್ರಕೃತಿಯ ನಡುವಣ ಜೀವಪರಿಸ್ಥಿ ತಿಶಾಸ್ತ್ರ ಸಂಬಂಧವಾದ ಸಮತೋಲನಕ್ಕೆ ಭಂಗಬಾರದಿರುವ 
ವರೆಗೂ ಈ ಸಾಂಗತ್ಯ ಇರುತ್ತದೆ. ಆದರೆ ತನ್ನ ಪರಿಸರದಲ್ಲಿನ ನೈಸರ್ಗಿಕ ವಸ್ತುಗಳಿಂದ ಸಾಮಾಜಿಕ 
ವಸ್ತುಗಳತ್ತ ಅವನು ತನ್ನ ಈ ನೀತಿಯನ್ನು ವಿಸ್ತರಿಸತೊಡಗಿದಾಗ, ಆ ವ್ಯಕ್ತಿ ಗಂಭೀರವಾದ 
ಪ್ರಮಾದವನ್ನೇ ಎಸಗಿದಂತಾಗುತ್ತದೆ ; ಏಕೆಂದರೆ, ಹಾಗೆ ಮಾಡಿದಾಗ ಅಂಥ ವ್ಯಕ್ತಿ ತನ್ನ ಸಹಮಾನವರ 
ಶೋಷಕನೇ ಆಗಿ ಪರಿಣಮಿಸುತ್ತಾನೆ. ಆಗ ಅವನು ತನ್ನ ಹೆಂಡತಿಯನ್ನೇ "ವಿಷಯ" ವೆಂಬಂತೆ 
ನಡೆಸಿಕೊಳ್ಳುತ್ತಾನೆ. ತನ್ನ ಮಕ್ಕಳನ್ನೇ "ವಿಷಯ'ಗಳೆಂದು ಭಾವಿಸುತ್ತಾನೆ. ಅಂಥ ವ್ಯಕ್ತಿ ಅಮೂರ್ತ 
ವ್ಯಕ್ತಿತ್ವವೇ ಆಗಿರುತ್ತಾನೆ ; ನಿಜವಾದ ಯಾವ ಮನುಷ್ಯ ಜೀವಿಯೂ ಸಂಪೂರ್ಣವಾಗಿ ಹಾಗೂ 
ಸತತವಾಗಿ ಹೀಗಿರುವುದಿಲ್ಲ ; ಇಷ್ಟಾಗಿಯೂ ಈ ಪರಿಗಣನೆ ಶೋಷಣೆಯಿಂದ ಸೇವೆಯ ಕಡೆಗೆ 
ಸಾಗುವ ಮನುಷ್ಯ ಜೀವಿಯ ಸ್ಥಿತ್ಕಂತರವನ್ನು ಎತ್ತಿತೋರಲು ನೆರವಾಗುತ್ತದೆ ; ಇತರ ಮನುಷ್ಯ 
ಜೀವಿಗಳನ್ನು ಶೋಷಿಸುವ ಈ ಪ್ರವೃತ್ತಿ ತಪ್ಪು ಮನೋಧರ್ಮ ಮತ್ತು ನಿರ್ಧರಣೆಗಳಿಂದ ಮೂಡಿ 
ಬರುತ್ತದೆಂಬುದನ್ನೂ, ಸಾಮಾಜಿಕ ಪರಿಸರವು ನೈಸರ್ಗಿಕ ಪರಿಸರಕ್ಕಿಂತ ಭಿನ್ನವಾಗಿರುವಂಥೆಂಬುದನ್ನು 
ತ | ಮಾಡುವಲ್ಲಿನ ವೈಫಲ್ಯದಿಂದ ಮೂಡಿಬರುತ್ತದೆಂಬುದನ್ನೂ ಅದು ತೋರಿಸಿಕೊಡು 


ಈ ಪ್ರತ್ನೇಕತೆ ಅಥವಾ ಭಿನ್ನತೆ ಇರುವುದಾದರೂ ಎಲ್ಲಿ 2 ಆ ಸಾಮಾಜಿಕ ಪರಿಸರದಲ್ಲಿರುವ 


CC-0. Jangamwadi Math Collection. Digitized by eGangotri 


೨೯೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ ಮೌಲ್ಯಗಳು 


ಇತರ ಮನುಷ್ಯ ಜೀವಿಗಳು ಕೇವಲ "ವಿಷಯ'ಗಳಲ್ಲ, ನೈಸರ್ಗಿಕ ಪರಿಸರದ ವಿಸ್ತರಣೆಗಳು 
ಮಾತ್ರವಲ್ಲ, ಅದಕ್ಕೆ ಬದಲಾಗಿ ನನ್ನಂತೆಯೇ ಇರುವ ವಿಷಯಿಗಳು ಎಂಬ ಅರಿವನ್ನುಂಟು ಮಾಡುವ 
ವಿಶಿಷ್ಟ ಸಂಗತಿಯಲ್ಲಿ ಇದು ಅಡಗಿದೆ. ಹೀಗಾಗಿ ನೀತಿಶಾಸ್ತ್ರ, ಸೀಮಿತವಾದ ಭೌತಿಕವಾಗಿ ನಿರ್ಬಂಧಿತ 
ವಾಗಿರುವ ಸ್ವಾರ್ಥ ಅಥವಾ ಅಹಂನಿಂದ ತನ್ನನ್ನು ತಾನು ಪ್ರತ್ಯೇಕಿಸಿಕೊಳ್ಳಬೇಕೆಂದೂ, ತನ್ನ ಸುತ್ತಲಿನ 
ಸಾಮಾಜಿಕ ಪರಿಸರವನ್ನು ಅದು ಇರುವ ರೀತಿಯಲ್ಲೇ ನೋಡಬೇಕೆಂದೂ, ತನ್ನ ಸಂಕುಚಿತ ಸ್ವ- 
ಹಿತಾಸಕ್ತಿಯಿಂದ ತನ್ನ ಅಹಂ ತನಗೆ ಆಜ್ಞಾಪಿಸಿದ ರೀತಿಯಲ್ಲಿ ಅದನ್ನು ನೋಡಬಾರದೆಂದೂ 
ತಿಳಿಯ ಹೇಳುತ್ತದೆ. ಅವನು ಹಾಗೆ ಮಾಡಿದಾಗ ಆ ಸಾಮಾಜಿಕ ಪರಿಸರ “ವಿಷಯ'ಗಳನ್ನೊಳ 
ಗೊಂಡಿರದೆ ತನ್ನಂತೆಯೇ "ವಿಷಯ'ಗಳನ್ನು ಒಳಗೊಂಡಿರುತ್ತದೆಂಬುದನ್ನು ಅವನು ಕಂಡುಕೊಳ್ಳು 
ತ್ತಾನೆ. ಈ ಕಂಡುಕೊಳ್ಳುವಿಕೆಯೇ ಮನುಷ್ಯನನ್ನು ಅವನು ಇದುವರೆಗೆ ಸಾಧಿಸಿರುವಂಥ ಯಾವುದೋ 
ಒಂದು ಸಂಸ್ಕೃತಿ ಮತ್ತು ನಾಗರಿಕತೆಯತ್ತ ಕರೆದುಕೊಂಡು ಬಂದಿದೆ. ಅವನನ್ನು ನಿರ್ದಿಷ್ಟವಾಗಿ 
ವಿಕಾಸದ ಮಾನವ ಪಥದತ್ತ ಅಂದರೆ ಮನೋ ಸಾಮಾಜಿಕ ವಿಕಾಸದತ್ತ ಮುನ್ನಡೆಸಿಕೊಂಡು ಬಂದಿದೆ. 
ಹೀಗಾಗಿ, ನೀತಿ ಶಾಸ್ತ್ರ ಸಮ್ಮತ ವರ್ತನೆಯನ್ನು ಸಾಮಾಜಿಕ ವಿಷಯದಲ್ಲಿ ವಿಷಯಿಯನ್ನು 
ಗುರುತಿಸುವ ಪ್ರಕ್ರಿಯೆ ಎಂಬುದಾಗಿ ಪರಿಭಾಷಿಸಬಹುದಾಗಿದೆ. ಈ ವರ್ತನೆ ಮತ್ತಷ್ಟು ವಿಕಾಸ 
ಗೊಂಡಾಗ, ಮನುಷ್ಯ ಎಲ್ಲ ಮಾನವೇತರ ಜೀವಿಗಳನ್ನೂ ಮಾಧ್ಯಮಗಳು ಮಾತ್ರವೆಂಬಂತೆ ನಡೆಸಿ 
' ಕೊಳ್ಳದೆ, ಸ್ವತಃ ಧೇಯಗಳೆಂಬಂತೆ ನಡೆಸಿಕೊಳ್ಳುವ ಬಗೆಯನ್ನು ಕಲಿತುಕೊಳ್ಳುತ್ತಾನೆ. 
`ಇದು ಒಮ್ಮೆಗೇ ಅಂತರ್‌-ಮನುಷ್ಯ ಸಂಬಂಧಗಳಲ್ಲಿ ಒಂದು ಕ್ರಾಂತಿಕಾರಕ 

ಒಳಗೊಳ್ಳಬೇಕಾಗುತ್ತದೆ. ಹಿಂದೆ ವಿಷಯಗಳೆಂದು ಪರಿಗಣಿಸಿ ಮನೆಗಳು ಅಣೆಕಟ್ಟುಗಳು ನದಿಗಳು, 
ಪರ್ವತಗಳು ಗಣಿಗಳು ಖನಿಜಗಳು ಮತ್ತು ಇತರ ವಸ್ತುಗಳನ್ನು ಶೋಷಿಸುತ್ತ ಬಂದಿದ್ದಂತೆ ಇತರ 
ಮನುಷ್ಯ ಜೀವಿಗಳನ್ನೂ ಮನುಷ್ಯ ಶೋಷಿಸ ತೊಡಗಿದ್ದ. ಆದರೆ ಈಗ ಅವನು ವಿಷಯಿಗಳೆಂಬಂತೆ 
ಪರಿಭಾವಿಸತೊಡಗಿದ, ಅವಕ್ಕೂ ತಮ್ಮದೇ ಆದ ಧೈರ್ಯಗಳಿರುತ್ತವೆಂದು ಭಾವಿಸತೊಡಗಿದ ಹೀಗೆ 
ಪ್ರತಿಯೊಬ್ಬ ಮನುಷ್ಯನೂ ಏಕ ಕಾಲದಲ್ಲಿ ಸಾಮಾಜಿಕ ಪರಿಸರಕ್ಕೆ ಸಂಬಂಧಿಸಿದಂತೆ ಮಾಧ್ಯಮವೂ, 
ಧೈೇಯವೂ ಆಗಿ ಪರಿಣಮಿಸುತ್ತಾನೆ. ಆ ಮೂಲಕ “ಗೀತೆ'ಯಲ್ಲಿ ಹೇಳಿರುವಂತೆ ಪಾರಸ್ಪರಿಕತೆಯ 
ಸತ್ಯವನ್ನೂ ಸಾಮಾಜಿಕ ಪರಿಸರದ ಅಂತರಾವಲಂಬನೆಯನ್ನೂ (17) ಬಹಿರಂಗ ಪಡಿಸುತ್ತಾನೆ. 
“ಪರಸ್ಪರಂ ಭಾವಯಂತಃ ಶ್ರೇಯಃ ಪರಂ ಅವಾಪ್ಸೃಥ”- ಪರಸ್ಪರ ಪೋಷಕವಾಗಿದ್ದು ಕೊಂಡು, 
ನೀವೆಲ್ಲರೂ ಪರಮ ಕಲ್ಮಾಣವನ್ನು ಪಡೆದುಕೊಳ್ಳುವಂತಾಗಲಿ. 

. ನೈತಿಕವಾಗಿ ಸೂಕ್ಷ್ಮವಾಗಿರುವ ಅಲ್ಪಸಂಖ್ಯಾತವರ್ಗವೊಂದನ್ನು ಹೊರತು ಪಡಿಸಿದರೆ, 
ಮಾನವೇತಿಹಾಸ ಆರಂಭಗೊಂಡಂದಿನಿಂದಲೂ ಮಾನವ ಜನಾಂಗ ಮನಗಾಣಲು ಮತ್ತು 
ಕಾರ್ಯೋನ್ಮುಖವಾಗಲು ವಿಫಲವಾಗಿರುವಂಥ ಪ್ರೋಜ್ಜ ಸತ್ಯ ಇದಾಗಿದೆ. ಆದರೆ ಆಧುನಿಕ ಯುಗ 
ದಲ್ಲಿನ ಅಂತರ-ರಾಷ್ಟ್ರೀಯ ಪರಿಸ್ಥಿತಿಗಳು ಈ ತತ್ತ್ವವನ್ನು ಮಾನ್ಕ-ಮಾಡುವ ಹಾಗೂ ಭಾರತದಲ್ಲಿ 
ಮತ್ತು ಜಗತ್ತಿನ ಇತರ ಭಾಗಗಳಲ್ಲಿ ಅದರ ಸಾಮಾಜಿಕ ಅನುಷ್ಠಾನವನ್ನು ಕೈಗೊಳ್ಳುವ ಸಾಧ್ಯತೆಗೆ 
ಪೂರಕವಾಗುವಂಥ ಸ್ಥಿತಿಯಲ್ಲಿವೆ. ೆ 
೧೨. ನಮ್ಮ ಅಗಾಧವಾದ ಆಧ್ಯಾತ್ಮಿಕ ಸಂಪತ್ತು 

ಈ ಆಲೋಚನೆಯ ಸಂದರ್ಭದಲ್ಲಿ ಮಾನವ ವಿಕಾಸದ `ಮತ್ತು ಅಂತರ ಮಾನವೀಯ 
ಗನ ನಮ್ಮ ಸಮಸ್ಯೆಗಳನ್ನು ಸಾಮಾನ್ಯ ರೂಪದಲ್ಲಿಯೂ ಇಂದು ನಮ್ಮ ನಾಡಿನಲ್ಲಿ, 
ಟ್ವಿರುವ ಉದ್ಯೋಗದಾತರು ಮತ್ತು ಉದ್ಯೋಗಿಗಳ ನಡುವಣ ಸಂಬಂಧಗಳನ್ನು ' 


CC-0. Jangamwadi Math Collection. Digitized by eGangotri 


ಅಹಿಂಸಾತ್ಮಕ ಸಾಮಾಜಿಕ ವ್ಯವಸ್ಥೆ ಟ್ಟ ಸಮಸ್ಯೆಗಳು ಮತ್ತು ಸಂಭಾವನೆಗಳು 
" ವಿಶೇಷವಾಗಿಯೂ ಪರಿಶೀಲಿಸಬೇಕಾಗಿದೆ ; ಹಾಗೂ 


೨೯೧ 


ಎಲ್ಲ ಬಗೆಯ ಮಾನವೀಯ ಶೋಷಣೆ 


ನಾಂದಿಯನ್ನು ಹಾಡಬೇಕಾಗಿದೆ. ಸಂಕ್ಷೇಪವಾಗಿ ಹೇಳಬೇಕೆರದರೆ, ವಿಶ್ವದ ಜನಸಂಖ್ಯೆಯ ಏಳನೆಯ 
ಒಂದರಷ್ಟು ಪ್ರಮಾಣದಲ್ಲಿರುವ ನಮ್ಮ ಮಾನವ ಜನಾಂಗಕ್ಕಾಗಿ ನಾವು ಭಾರತವನ್ನು ಮಾನವೀಯ 
ವಿಕಾಸದ ವಿಶಾಲ ಮಾನವಶಾಸ್ತ್ರ ಪ್ರಯೋಗಾಲಯವಾಗಿ ಪರಿವರ್ತಿಸಬೇಕಾಗಿದೆ. 

ಈ ಮಹಾಕಾರ್ಯವನ್ನು ಯಶಸ್ವಿಯಾಗಿ ಕೈಗೊಳ್ಳುವುದಕ್ಕೆ ಜೇಕಾಗಿರುವಂಥ 
ಆರೋಚನೆಗಳು ಮತ್ತು ಪ್ರೇರಣೆಗಳು ಸಮ್ಮದ್ಧ ಜದ ಸ ನಾಡು ia; 
ಇತರ ಕೆಲವು ಕ್ಷೇತ್ರಗಳಂತಲ್ಲದೆ ಕನಿಷ್ಠ ಪಕ್ಷ ಈ ಕ್ಷೀತ್ರದಲ್ಲಿಯಾದರೂ ನಮ್ಮ ದೇಶ ಸಮೃದ್ಧಿಯ 
ಎದುರಿನಲ್ಲೂ ಹಸಿವೆಯಿಂದ ನರಳುತ್ತಿದೆ ಎಂಬ ಮಾತು ಸತ್ಯವೇ ಆಗಿದೆ. ಹಿಂದಿನಿಂದಲೂ, 
ನಮ್ಮದೇ ಆದ ತಾತ್ತ್ವಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಕಾಲ-ಪರೀಕ್ಸಿತವಾದ ಹಾಗೂ ಎಲ್ಲ 
ಕಾಲಗಳಲ್ಲಿಯೂ ತುಂಬಿ ಹರಿಯುವ ಮೂಲಸ್ರೋತಗಳ ಆಧ್ಯಾತ್ಮಿಕ ಪೋಷಣೆ ನಮ್ಮ ಜನರಿಗೆ 
ಲಭ್ಯವಾಗಿದೆ. ಶ್ರೀ ರಾಮಕೃಷ್ಣರು ಸ್ವಾಮಿ ವಿವೇಕಾನಂದರು ಮತ್ತು ಮಹಾತ್ಮಗಾಂಧೀಜಿಯವರಂಥ 
ಮಹಾಬೋಧಕರು ಮತ್ತು ಆದರ್ಶ ಪ್ರಾಯರಾದ ವ್ಯಕ್ತಿಗಳು ನಮ್ಮ ಇತಿಹಾಸದ ಆಧುನಿಕ ಕಾಲದಲ್ಲಿ 
ಆ ಪರಂಪರೆಗೆ ನೀಡಿರುವ ಸತ್ತ್ವಯುತವಾದ ಮತ್ತು ವ್ಯಾಪಕವಾದ ಮಾನವೀಯ ಅಭಿವಿನ್ಯಾಸದಲ್ಲಿ, 
ಮತ್ತು ಆಧುನಿಕ ಪಾಶ್ಚಾತ್ಮ ಪರಂಪರೆಯಲ್ಲಿನ ಗತಿಶೀಲವಾದ ಮತ್ತು ಸಾರ್ವತ್ರಿಕವಾದ ಹಾಗೂ 
ಮಾನವೀಯವಾದ ಮತ್ತು ವೈಜ್ಞಾನಿಕವಾದ ಮೂಲಸ್ರೋತಗಳಲ್ಲಿ ಈ ಪೋಷಣೆ ನಮ್ಮ ಜನರಿಗೆ 
ಲಭ್ಯವಾಗಿದೆ. 3 

ನಮ್ಮ ನಾಡು ಈ ಮೂರು ಆಧ್ಯಾತ್ಮಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡಾಗ, ಹಾಗೂ ಆ 
ಮೂಲಕ ಶಕ್ತಿಯನ್ನು ಸಂಚಿಯಿಸಿಕೊಂಡು ಮುಂಬರುವ ದಶಕಗಳಲ್ಲಿ ಆಂಶಿಕವಾಗಿಯಾದರೂ, 
ತನ್ನ ಸಾಮಾಜಿಕ ಗುರಿಗಳನ್ನು ಸಾಧಿಸಿಕೊಂಡಾಗ ನಮ್ಮ ಇಂದಿನ ಯುಕ್ತಿಯುಕ್ತವಾಗಿರುವ ಮಿಶ್ರ- 
ಆರ್ಥಿಕ ವ್ಯವಸ್ಥೆಯ ನೀತಿಗಳು ಮತ್ತು ಕಾರ್ಯಕ್ರಮಗಳು ಮೂರು ಆರೋಗ್ಯಕರವಾದ ಕಾರ್ಯ 
ಕೈತ್ರಗಳನ್ನು ನೀಡಲಿವೆ. ಅವು ಯಾವುವೆಂದರೆ ಅರ್ಥ ವ್ಯವಸ್ಥೆಯ ಪ್ರಬಲ ಶಿಖರಗಳೆಲ್ಲವನ್ನೂ 

“ಒಳಗೊಂಡಿರುವ ರಾಷ್ಟ್ರ ಅಥವಾ ಸಾರ್ವಜನಿಕ ಕ್ಷೇತ್ರದ ಉದ್ಯಮಗಳು, ಮಧ್ಯಮ ಹಾಗೂ ಕಿರಿಯ 

ಪ್ರಮಾಣದ ಉದ್ಯಮಗಳನ್ನು ಒಳಗೊಂಡಿರುವ ನ್ಯಾಸದಾರಿ ಉದ್ಯಮಗಳು ಮತ್ತು ಸಣ್ಣ ಪ್ರಮಾಣದ 
ಸ್ವ-ಉದ್ಯೋಗದ ಹಾಗೂ ನಿಜವಾಗಿಯೂ ಖಾಸಗಿ ಸ್ವರೂಪದ ಉದ್ಯಮಗಳನ್ನು ಒಳಗೊಂಡಿರುವ 
ತುಂಬ ವ್ಯಾಪಕವಾದ ಕ್ಷೇತ್ರ. 


೧೩. ವ್ಯಕ್ತಿತ್ವವಾಗಿ ವೈಯಕ್ತಿಕತೆಯ ವಿಕಸನ 
ಇ ಗ್‌ೆ ಗೆ € ನೆ 

ಆದರೆ, ಆ ಉಜ್ವಲ ಭವಿತವ್ಯ ಒಂದೇ ಒಂದು ನಿಬಂಧನೆಯನ್ನು ಅವಲಂಬಿಸಿದೆ. ಆಲಯದ 
ನಮ್ಮ ಜನರು ಹೆಚ್ಚು ಹೆಚ್ಚಾಗಿ ತಮ್ಮ ಮನೋ-ಸಾಮಾಜಿಕ ವಿಕಾಸದ, ತಮ್ಮ ಆಧ್ಯಾತ್ಮಿಕ ವಿಕಾಸದ 
ಮೊದಲ ಹಂತಗಳನ್ನಾದರೂ ಕನಿಷ್ಠ ಪಕ್ಷ ಸಾಧಿಸಬೇಕು. ಹಾಗೆ ಮಾಡಿದಲ್ಲಿ ಜೈವಿಕವಾಗಿ ನಿಬಂಧಿತ 
ವಾಗಿರುವ ಹಾಗೂ ಸಂಕುಚಿತವಾಗಿರುವ ಅಹಂ, ಮಾಗದ ಅವರ ಅಹಂ, ಹ ಶಾ A 

ಹೇಲವ್‌ ಗ ಸಿಳ್ಲಿಯುತ, ಹೋಗುತ್ತ. ೧ಮಾ 

ಸುತುಗಳಲ್ಲಿ ಹೇ್ರವುದ್ಧಾಧ್ಯ್ಲಿ ನ್ನ ನಂಬದ ಯೆ 


1561/21 %% n. Digitized by eGangotri 


೨೯೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


"ಅಹಂ'ಆಗಿ ಅಥವಾ ಮಾಗಿದ “ನಾನು' ಆಗಿ ವಿಕಾಸಗೊಳ್ಳುತ್ತದೆ. ಸಂಕುಚಿತ ಪರಿಕಲ್ಪನೆಯ 
ಜಾತ್ಯತೀತ ಮಟ್ಟವನ್ನು ಮೀರಿದ ಜೀವನ-ಶಿಕ್ಷಣದ ಮೂಲಕ ಇದು ಸಾಧ್ಯವಾಗುತ್ತದೆ. ಜೊತಿಗೆ 
ಇದು ಎಲ್ಲ ಕಾರ್ಯಗಳನ್ನು ಸೇವಾ ಮನೋಭಾವದಿಂದ ನಿರ್ವಹಿಸುವುದನ್ನೂ ಕಲಿಸಿಕೊಡುತ್ತದೆ. 
ಏಸು ಕ್ರಿಸ್ತನ ಮಾತುಗಳಲ್ಲಿ ಹೇಳಬೇಕೆಂದರೆ, ಇದು “ವ್ಯಕ್ತಿಯ (ಮಿಥ್ಯಾ) ಜೀವನವನ್ನು 
ಕಳೆದುಕೊಂಡ ಬಳಿಕ ಕಂಡುಕೊಳ್ಳುವಂಥ (ಸತ್ಯ) ಜೀವನವೇ” ಆಗಿರುತ್ತದೆ. ಸ್ವಾಮಿ ವಿವೇಕಾನಂದರು 
ಹೀಗೆನ್ನುತ್ತಾರೆ. “ಎಲ್ಲ ವಿಕಾಸವೂ ಜೀವನ. ಎಲ್ಲ ಸಂಕೋಚನವೂ ಮರಣ.” ಮಾಗದಿರುವ “ಅಹಂ' 
ಮಿಥ್ಕಾಪೂರ್ಣ ಅಹಂಭಾವ, ಶೋಷಣೆಯ ಸ್ವಭಾವದ ಅಹಂಭಾವ ; ವ್ಯಕ್ತಿಯ ಮಟ್ಟಿಗೆ ನೈತಿಕ 
ಜೀವನ ಆರಂಭವಾಗುವುದಕ್ಕೆ ಮುನ್ನವೇ ಇದನ್ನು ಮೀರಿ ನಿಲ್ಲಬೇಕಾಗಿದೆ. 

ಹೊಸದಾಗಿ ಜನ್ಮ ತಳೆದ ಪ್ರತಿಯೊಂದು ಮಗುವಿನ ಮೊದಲ ಶಿಕ್ಷಣ ಸ್ಪಷ್ಟವಾಗಿಯೇ ಅದರ 
"ಅಹಂ'ಅನ್ನು ಅದರ "ಮಾಗದ' ಅಹಂ ಅನ್ನು ಬಲಪಡಿಸುವುದೇ ಆಗಿರುತ್ತದೆ. ಈ "ಮಾಗದ 
ಅಹಂ" ಅದರ ವೈಯಕ್ತಿಕ ಅನನ್ಯತೆಯ ಕೇಂದ್ರ ಬಿಂದುವಾಗಿರುತ್ತದೆ. ಹುಟ್ಟುವ ಮುನ್ನ ಅದು ಈ 
"ಅಹಂ' ಅನ್ನು ಹೊಂದಿರುವುದಿಲ್ಲ ; ಅಷ್ಟೇ ಅಲ್ಲ, ಹುಟ್ಟಿನ ತರುವಾಯ ಸುಮಾರು ಎರಡೂವರೆ 
ವರ್ಷಗಳವರೆಗೂ ಅದು ಈ "ಅಹಂ' ಅನ್ನು ಹೊಂದಿರುವುದಿಲ್ಲ. ಜೈವಿಕವಾಗಿ ನಿಬಂಧಿತವಾಗಿರುವ 
"ಅಹಂ'ನ ಈ ಬಲಪಡಿಸುವಿಕೆ ಅದರ ಶಿಕ್ಷಣ ಪ್ರಕ್ರಿಯೆಯಲ್ಲಿನ ಆವಶ್ಯಕವಾದ ಮೊದಲ ಹೆಜ್ಜೆ 
ಯಾಗಿರುತ್ತದೆ; ಇದರ ಜೊತೆಗೆ ಅದು ಸ್ವಾತಂತ್ರ್ಯ ಮತ್ತು ವೈಯಕ್ತಿಕತೆಯ ಘನತೆಯನ್ನೂ ಹೊಂದಿರ 
ಬೇಕಾಗುತ್ತದೆ. ಆದರೆ ಇದು ಮೊದಲ ಹೆಜ್ಜೆ ಮಾತ್ರವೇ ಆಗಿರುತ್ತದೆ. ಅದನ್ನು ಅನುಸರಿಸಿಕೊಂಡು 
ಎರಡನೆಯ ಮತ್ತು ಅನಂತರದ ಹೆಜ್ಜೆಗಳನ್ನು ಇಡಿಸಬೇಕು. ಇಲ್ಲವಾದಲ್ಲಿ ಅದು ಮಾನವೀಯ 
ಮನೋಭಾವವನ್ನು ಮತ್ತು ಸಾಮಾಜಿಕ ಸನ್ನಿವೇಶವನ್ನು ವಿರೂಪಗೊಳಿಸುತ್ತದೆ. ಬೌದ್ಧಿಕ ಅಥವಾ 
ಮಾನಸಿಕ ಬೆಳೆವಣಿಗೆಯನ್ನು ಮಾತ್ರವೇ ಸುನಿಶ್ಚಿತಗೊಳಿಸುವ ಹಾಗೂ ಮನುಷ್ಯನಿಗೆ ಜ್ಞಾನದ 
ಬಲವನ್ನು ಮಾತ್ರವೇ ಅನುಗ್ರಹಿಸುವ (ಇದರ ಜೊತೆಗೆ ಐಶ್ವರ್ಯ ಅಥವಾ ಅಧಿಕಾರದಿಂದ ಇತರ 
ಶಕ್ತಿಗಳು ಬರಬಹುದು, ಬರದೆಯೂ ಹೋಗಬಹುದು.) ಸಂಕುಚಿತ ಪರಿಕಲ್ಪನೆಯ ಜಾತ್ಮತೀತ 
ಶಿಕ್ಷಣ, ಈ ವೈಯಕ್ತಿಕ ಅನನ್ಯತೆಯನ್ನು ಬಲಪಡಿಸುವುದರ ಮೂಲಕ, ಈ ವಿರೂಪಗಳನ್ನು 
ತೀವ್ರಗೊಳಿಸುವ ಪರಿಣಾಮವನ್ನಷ್ಟೇ ಬೀರುತ್ತದೆ. ಏಕೆಂದರೆ "ಮಾಗದ ಅಹಂ'ನಲ್ಲಿ 
ಕೇಂದ್ರೀಕೃತವಾಗಿರುವ ವೈಯಕ್ತಿಕ ಅನನ್ಯತೆ, ದಿವಂಗತ ಬರ್ಟ್ರಂಡ್‌ ರಸೆಲ್‌ ಅವರ ಮಾತುಗಳಲ್ಲಿ 
ಹೇಳಬೇಕೆಂದರೆ ಬಿಲಿಯರ್ಡ್‌ ಆಟದಲ್ಲಿನ “ಚೆಂಡು'ಇದ್ದಂತೆ ; ಉಳಿದ ಬಿಲಿಯರ್ಡ್‌ ಚೆಂಡು 
ಗಳೊಂದಿಗೆ ಅದಕ್ಕಿರುವ ಏಕೈಕ ಸಂಬಂಧವಂದರೆ "ಘರ್ಷಣೆ'ಯದು. ಒಂದು ಬಿಲಿಯರ್ಡ್‌ ಚೆಂಡು 
ಇನ್ನೊಂದು ಬಿಲಿಯರ್ಡ್‌ ಚೆಂಡನ್ನು ಪ್ರವೇಶಿಸಲಾರದು. ಆದರೆ ನಮ್ಮ ಮಕ್ಕಳು, ನಮ್ಮ ಎಲ್ಲ 


ಕೊಂಡಿರುವ ಸಾಮರ್ಥ್ಯವೇ ಆಗಿರುತ್ತದೆ. ಬೌದ್ದಿಕ ಬೆಳವಣಿಗೆ ಮಾತ್ರವೇ ಈ ಸದ್ಗುಣಗಳನ್ನು 
ಮತ್ತು ಗೌರವ-ಘನತೆಗಳನ್ನು ತಂದುಕೊಡಲಾರದು, ಇದು ಇಲ್ಲದೆ ಹೋದಲ್ಲಿ, ಮಾನವ ಜೀವನ 


ಎಂದರೆ ಆಧ್ಯಾತ್ಮಿಕ ಮನೋಸಾಮಾಜಿಕ ಬೆಳವಣಿಗೆ ಮಾತ್ರ ಎಂದು ಅರ್ಥ; ಇದರಿಂದ ವೈಯಕ್ತಿಕ 
ವ್ಯಕ್ತಿ ರಾಗ | ಸದರದ ಮಾಗದ. ಆಹಂಯಗಭೆಳೆದು "ಮಾಗಿದ 


ಅಹಿಂಸಾತ್ಮಕ ಸಾಮಾಜಿಕ ವ್ಯವಸ್ಥೆ ಸಮಸ್ಯೆಗಳು ಮತ್ತು ಸಂಭಾವನೆಗಳು 

೨೯೩ 
ಅಹಂ' ಆಗಿ ವಿಕಾಸಗೊಳ್ಳುತ್ತದೆ. ಈ ಬೆಳವಣಿಗೆಯೊಂ 
ಜವಾಬ್ದಾರಿಯ ಪರಿಪಕ್ಕತೆಯಾಗಿ ಅರಳಿನಲ್ಲುತ್ತದೆ ಮ ವ್ಯಕ್ತಿತ್ವದ 
ಶ್ಲಾಘನೆ ಮತ್ತು ಮನಃಪಾಕ ಹಾಗೂ ಸೇವಾಕಾರ್ಯಗಳ ರೂಪದ ಫಲವೂ ಶ್‌ 
ಇವು ಗುಲಾಬಿ ತನ್ನ ಇನಿದಾದ ಕಂಪನ್ನು ಅಲೆಗಳ ರೂಪದಲ್ಲಿ ಹೊರಚಿಲು ವಂತ ಜಮ ಮಂದ 
ವಾದ ಹಾಗೂ ಸಹಜವಾದ ಗುಣಗಳೇ ಆಗಿ ಪರಿಣಮಿಸುತ್ತವೆ. ವ್ಯ್ತತ್ವವಾಗಿ ಪ್ರಯತ್ನಪೂರ್ವಕ 
ಈ ಮುಂದಿನ ಬೆಳವಣಿಗೆ ಇಲ್ಲವಾದಲ್ಲಿ, ತನ್ನದೇ ಆದ ಸ್ವಾತಂತ್ರ ವಿಕಾಸಗೊಳ್ಳಬೇಕಾದ 


ಗೊಂಡಿರುವ ಹಾಗೂ ಸ್ವ-ಅಸೂಯಾಪರವಾಗಿರುವ ಈ ಹ ಸ ಸಲ್ಲ 
ವ್ಯಕ್ತಿಗೆ ಸ್ವಾತಂತ್ರ್ಯ ಮತ್ತು ಫನತೆಗಳಿಗೆ ಫಾಸಿಯನ್ನುಂಟು ಮಾಡುವ ಹಾಗೂ ವಿನಾಶವನ್ನುಂಟು 
ಮಾಡುವ ಪ್ರವೃತ್ತಿಯನ್ನು ತೋರುತ್ತದೆ. ವ್ಯಕ್ತಿತ್ವದ ಸ್ವಾತಂತ್ರ್ಯ ಘನತೆ ಮತು ಜವಾಬ್ದಾರಿಗಳಲ್ಲಿ 
ನೆಲೆಗೊಂಡಿದ್ದಲ್ಲ, ಮನುಷ್ಯ ಯಾವಾಗಲೂ ತನ್ನ ಸುತ್ತಮುತ್ತ ಇರುವ ಇತರೆ ಪುರುಷರ ಮತು' 
ಮಹಿಳೆಯರ ಸ್ವಾತಂತ್ರ್ಯ ಮತ್ತು ಗೌರವ-ಘನತೆಗಳನ್ನು ರಕ್ಷಿಸಲು ಮತ್ತು ಹೆಚ್ಚಿಸಲು ಪ್ರಯತ್ನಿಸು 
ತಾನೆ. ತನ್ನ ನೆಲೆಯಲ್ಲಿಯೇ ನಿಂತನೀರಾಗಿ ಬಿಟ್ಟಿರುವ ಹಾಗೂ ವ್ಯಕ್ತಿತ್ವದ ರೂಪದಲ್ಲಿ ಒಂದಿಷ್ಟೂ 
ವಿಕಸನಗೊಳ್ಳದೆ ಇರುವ ವೈಯಕ್ತಿಕತೆ ಬಹುಬೇಗ “ಅತಿಯಾಗಿ ಹುರಿದ' ಅಂದರೆ ಸೀದುಹೋಲ 
ವೈಯಕ್ತಿಕತೆಯಾಗಿ ಬಿಡುತ್ತದೆ. ಅದು ಯಾವಾಗಲೂ ಆಂತರಿಕವಾಗಿ ಹಾಗೂ ಬಾಹ್ಮದಲ್ಲಿ ಬಿಗುವು 
ಮತ್ತು ಅಸಾರ್ಥಕತೆಯ ಭಾವನೆಗಳ ಕೇಂದ್ರಬಿಂದುವಾಗಿ ಬಿಡುತ್ತದೆ. 

ಮನುಷ್ಯನಲ್ಲಿ ಅಡಗಿರುವ ಸೌಂದರ್ಯಾತ್ಮಕ, ನೈತಿಕ ಮತ್ತು ಆಧ್ಯಾತ್ಮಿಕ ಸಾಧ್ಯತೆಗಳು 
ಅಭಿವೃಕ್ತಗೊಳ್ಳಬೇಕಾದರೆ, ವ್ಯಕ್ತಿಯಲ್ಲಿನ ಆ ಮಾಗದ ಅಹಂ ಅನ್ನು ಮೀರಿ ನಿಲ್ಲಬೇಕಾಗುತ್ತದೆ 
ಎಂಬುದು, ಆಧುನಿಕ ಭೌತ ವಿಜ್ಞಾನದಂತೆಯೇ, ವೇದಾಂತ, ಬೌದ್ಧ ಧರ್ಮ ಮತ್ತು ವಿಶ್ವದ 
ಇತರ ಶ್ರೇಷ್ಠ ಧರ್ಮಗಳಲ್ಲಿ ಕಾಣ ದೊರೆಯುವ ಸರ್ವ ಸಾಮಾನ್ಯ ಸತ್ಯ ನಿರ್ಣಯವೇ ಆಗಿದೆ. 
ಎಚ್‌.ಜಿ. ವೆಲ್ಸ್‌, ಜಿ. ಪಿ. ವೆಲ್ಸ್‌ ಮತ್ತು ಜೂಲಿಯನ್‌ ಹಕ್ಸ್‌ಲಿ ಅವರು ಸಿದ್ಧಪಡಿಸಿರುವ The 
Science of Lif ಎಂಬ ಆಧುನಿಕ ಜೀವ ವಿಜ್ಞಾನದ ಅರಿವಿನ ಬೃಹತ್‌ ಗಾತ್ರದ ಸಾರಸಂಹಿತೆಯ 
ವಿಕಾಸ ಸಂಬಂಧವಾದ ವಿಭಾಗದಲ್ಲಿ ಬಳಸಿರುವ ಮಾತುಗಳ ಮೇರೆಗೆ "€80' (ಅಹಂ) ಎಂಬುದು 
“ಪ್ರಕೃತಿಯ ಸಾಧನಗಳಲ್ಲಿ ಒಂದಾಗಿರಬಹುದು, ಗಣನೀಯವಾದ ತಂತ್ರ-ಮೌಲ್ಯವನ್ನುಳ್ಳ 
ಅನುಕೂಲಕರವಾದ ತಾತ್ಕಾಲಿಕ ಭ್ರಾಂತಿಯಾಗಿರಬಹುದು.” (may be one of nature’s de- 
Vices, a convenient provisional delusion of considerable strategic value.) 

ಹೀಗಾಗಿ, ಬುಡಕಟ್ಟು ಜಾತಿ ಮೊದಲಾದುವುಗಳ ಸಾಮೂಹಿಕತೆಯಲ್ಲಿ ಮುಳುಗಿ ಹೋಗುವುದ 
ರಿಂದ ಮಾತ್ರವಲ್ಲದೆ ವೈಯಕ್ತಿಕತೆಯಿಂದ ವ್ಯಕ್ತಿತ್ವದ ಪರಿಪಕ್ಯತೆ ಮತ್ತು ಜವಾಬ್ದಾರಿಯ ನೆಲೆಗೂ 
ನಮ್ಮ ಜನರನ್ನು ಮೇಲೆತ್ತುವುದು ನಮ್ಮ ಶಿಕ್ಷಣದ ಗುರಿಯಾಗಿರಬೇಕು. ಜವಾಬ್ದಾರಿಯ ಪ್ರಜ್ಞೆಯೇ 
ಇಲ್ಲದ ಸ್ವಾತಂತ್ರ್ಯ ಮಾನಸಿಕ ಅಪರಿಪಕ್ಕತೆಗೆ ಎಡೆ ಮಾಡಿಕೊಡುತ್ತದೆ ; ಹಾಗೂ ಸ್ವಾತಂತ್ರ್ಯವೇ 
ಇಲ್ಲದ ಜವಾಬ್ದಾರಿ ಪರಿಣಾಮರಾಹಿತ್ಯಕ್ಕೆ ಎಡೆ ಮಾಡಿಕೊಡುತ್ತದೆ. “ಮನುಷ್ಯನ ಬೆಳವಣಿಗೆಯ 
ಮೊದಲ ನಿಬಂಧನೆಯೇ ಸ್ವಾತಂತ್ರ್ಯ” ಎಂಬುದಾಗಿ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಸಾಂಸ್ಥಿಕ 
ವಾಗಿ ಹಾಗೂ ಸಾಂಸ್ಟಿಕೇತರವಾಗಿ ನಾವು ನೀಡುತ್ತಿರುವ ಶಿಕ್ಷಣ, ವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು 
ಘನತೆ ಗೌರವಗಳನ್ನು ಕಾಪಾಡುವುದರ ಮೂಲಕ, ವ್ಯಕ್ತಿತ್ವದ ಪರಿಪಕ್ಕತೆ ಮತ್ತು ಜವಾಬ್ದಾರಿಗಳನ್ನು 
ಸಾಧಿಸಿಕೊಳ್ಳಲು ನಮ್ಮ ಜನರಿಗೆ ನೆರವಾದಾಗ ಮಾತ್ರವೇ ನಮ್ಮ (ವದ 
ಪ್ರಜಾತಂತ್ರವಾದಿ ಸಂವಿಧಾನ ನಮ್ಮ ಜನರಿಗೆ ನೀಡಿರುವ ಹಾಗೂ ಖಾತರಿಯಾಗಿಸಿರುವ ಸ್ವಾತಂತ್ರ್ಯ 
ಗಳನ್ನು ಕಾಪಾಡಿಕೊಂಡು, ಪೋಷಿಸಿಕೊಂಡು ಹಾಗೂ ಸಂವರ್ಧಿಸಿಕೊಂಡು ಬರಬಹುದಾಗಿದೆ. 


CC-0. Jangamwadi Math Collection. Digitized by eGangotri 


೨೯೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
"ಅಹಂ'ಆಗಿ ಅಥವಾ ಮಾಗಿದ "ನಾನು' ಆಗಿ ವಿಕಾಸಗೊಳ್ಳುತ್ತದೆ. ಸಂಕುಚಿತ ಪರಿಕಲ್ಪನೆಯ 
ಜಾತ್ಮತೀತ ಮಟ್ಟವನ್ನು ಮೀರಿದ ಜೀವನ-ಶಿಕ್ಷಣದ ಮೂಲಕ ಇದು ಸಾಧ್ಯವಾಗುತ್ತದೆ. ಜೊತೆಗೆ 
ಇದು ಎಲ್ಲ ಕಾರ್ಯಗಳನ್ನು ಸೇವಾ ಮನೋಭಾವದಿಂದ ನಿರ್ವಹಿಸುವುದನ್ನೂ ಕಲಿಸಿಕೊಡುತ್ತದೆ. 
ಏಸು ಕ್ರಿಸ್ತನ ಮಾತುಗಳಲ್ಲಿ ಹೇಳಬೇಕೆಂದರೆ, ಇದು “ವ್ಯಕ್ತಿಯ (ಮಿಥ್ಯಾ) ಜೀವನವನ್ನು 
ಕಳೆದುಕೊಂಡ ಬಳಿಕ ಕಂಡುಕೊಳ್ಳುವಂಥ (ಸತ್ಯ) ಜೀವನವೇ” ಆಗಿರುತ್ತದೆ. ಸ್ವಾಮಿ ವಿವೇಕಾನಂದರು 
ಹೀಗೆನ್ನುತ್ತಾರೆ. “ಎಲ್ಲ ವಿಕಾಸವೂ ಜೀವನ. ಎಲ್ಲ ಸಂಕೋಚನವೂ ಮರಣ.” ಮಾಗದಿರುವ “ಅಹಂ' 
ಮಿಥ್ಕಾಪೂರ್ಣ ಅಹಂಭಾವ, ಶೋಷಣೆಯ ಸ್ವಭಾವದ ಅಹಂಭಾವ ; ವ್ಯಕ್ತಿಯ ಮಟ್ಟಿಗೆ ನೈತಿಕ 
ಜೀವನ ಆರಂಭವಾಗುವುದಕ್ಕೆ ಮುನ್ನವೇ ಇದನ್ನು ಮೀರಿ ನಿಲ್ಲಬೇಕಾಗಿದೆ. 
ಹೊಸದಾಗಿ ಜನ್ಮ ತಳೆದ ಪ್ರತಿಯೊಂದು ಮಗುವಿನ ಮೊದಲ ಶಿಕ್ಷಣ ಸ್ಪಷ್ಟವಾಗಿಯೇ ಅದರ 

“ಅಹಂ'ಅನ್ನು ಅದರ "ಮಾಗದ' ಅಹಂ ಅನ್ನು ಬಲಪಡಿಸುವುದೇ ಆಗಿರುತ್ತದೆ. ಈ “ಮಾಗದ 
ಅಹಂ' ಅದರ ವೈಯಕ್ತಿಕ ಅನನ್ಯತೆಯ ಕೇಂದ್ರ ಬಿಂದುವಾಗಿರುತ್ತದೆ. ಹುಟ್ಟುವ ಮುನ್ನ ಅದು ಈ 
“ಅಹ೦' ಅನ್ನು ಹೊಂದಿರುವುದಿಲ್ಲ ; ಅಷ್ಟೇ ಅಲ್ಲ, ಹುಟ್ಟಿನ ತರುವಾಯ ಸುಮಾರು ಎರಡೂವರೆ 
ವರ್ಷಗಳವರೆಗೂ ಅದು ಈ 'ಅಹಂ' ಅನ್ನು ಹೊಂದಿರುವುದಿಲ್ಲ. ಜೈವಿಕವಾಗಿ ನಿಬಂಧಿತವಾಗಿರುವ 
"ಅಹಂ'ನ ಈ ಬಲಪಡಿಸುವಿಕೆ ಅದರ ಶಿಕ್ಷಣ ಪ್ರಕ್ರಿಯೆಯಲ್ಲಿನ ಆವಶ್ಯಕವಾದ ಮೊದಲ ಹೆಜ್ಜೆ 
ಯಾಗಿರುತ್ತದೆ; ಇದರ ಜೊತೆಗೆ ಅದು ಸ್ವಾತಂತ್ರ್ಯ ಮತ್ತು ವೈಯಕ್ತಿಕತೆಯ ಘನತೆಯನ್ನೂ ಹೊಂದಿರ 
ಬೇಕಾಗುತ್ತದೆ. ಆದರೆ ಇದು ಮೊದಲ ಹೆಜ್ಜೆ ಮಾತ್ರವೇ ಆಗಿರುತ್ತದೆ. ಅದನ್ನು ಅನುಸರಿಸಿಕೊಂಡು 
ಎರಡನೆಯ ಮತ್ತು ಅನಂತರದ ಹೆಜ್ಜೆಗಳನ್ನು ಇಡಿಸಬೇಕು. ಇಲ್ಲವಾದಲ್ಲಿ ಅದು ಮಾನವೀಯ 
ಮನೋಭಾವವನ್ನು ಮತ್ತು ಸಾಮಾಜಿಕ ಸನ್ನಿವೇಶವನ್ನು ವಿರೂಪಗೊಳಿಸುತ್ತದೆ. ಬೌದ್ಧಿಕ ಅಥವಾ 
ಮಾನಸಿಕ ಬೆಳೆವಣಿಗೆಯನ್ನು ಮಾತ್ರವೇ ಸುನಿಶ್ಚಿತಗೊಳಿಸುವ ಹಾಗೂ ಮನುಷ್ಯನಿಗೆ ಜ್ಞಾನದ 
ಬಲವನ್ನು ಮಾತ್ರವೇ ಅನುಗ್ರಹಿಸುವ (ಇದರ ಜೊತೆಗೆ ಐಶ್ವರ್ಯ ಅಥವಾ ಅಧಿಕಾರದಿಂದ ಇತರ 
ಶಕ್ತಿಗಳು ಬರಬಹುದು, ಬರದೆಯೂ ಹೋಗಬಹುದು.) ಸಂಕುಚಿತ ಪರಿಕಲ್ಪನೆಯ ಜಾತ್ಮತೀತ 
ಶಿಕ್ಷಣ, ಈ ವೈಯಕ್ತಿಕ ಅನನ್ಮತೆಯನ್ನು ಬಲಪಡಿಸುವುದರ ಮೂಲಕ, ಈ ವಿರೂಪಗಳನ್ನು 
ತೀವ್ರಗೊಳಿಸುವ ಪರಿಣಾಮವನ್ನಷ್ಟೇ ಬೀರುತ್ತದೆ. ಏಕೆಂದರೆ "ಮಾಗದ ಅಹಂ'ನಲ್ಲಿ 
ಕೇಂದ್ರೀಕೃತವಾಗಿರುವ ವೈಯಕ್ತಿಕ ಅನನ್ಯತೆ, ದಿವಂಗತ ಬರ್ಟ್ರಂಡ್‌ ರಸೆಲ್‌ ಅವರ ಮಾತುಗಳಲ್ಲಿ 
ಹೇಳಬೇಕೆಂದರೆ ಬಿಲಿಯರ್ಡ್‌ ಆಟದಲ್ಲಿನ “ಚೆಂಡು'ಇದ್ದಂತೆ ; ಉಳಿದ ಬಿಲಿಯರ್ಡ್‌ ಚೆಂಡು 
ಗಳೊಂದಿಗೆ ಅದಕ್ಕಿರುವ ಏಕೈಕ ಸಂಬಂಧವೆಂದರೆ "ಘರ್ಷಣೆ'ಯದು. ಒಂದು ಬಿಲಿಯರ್ಡ್‌ ಚೆಂಡು 
ಇನ್ನೊಂದು ಬಿಲಿಯರ್ಡ್‌ ಚೆಂಡನ್ನು ಪ್ರವೇಶಿಸಲಾರದು. ಆದರೆ ನಮ್ಮ ಮಕ್ಕಳು, ನಮ್ಮ ಎಲ್ಲ 
ಪುರುಷರು ಮತ್ತು ಮಹಿಳೆಯರು ಇತರ ಮಕ್ಕಳ, ಇತರ ಪುರುಷರ ಮತ್ತು ಮಹಿಳೆಯರ ಆಂತರ್ಯ 
ವನ್ನು ಪ್ರವೇಶಿಸುವ, ಆಂತರ್ಯಕ್ಕೆ ಪ್ರವೇಶ ನೀಡುವ ಸಾಮರ್ಥ್ಯವನ್ನು ವಿಕಾಸಗೊಳಿಸಿಕೊಳ್ಳ, 
ಬೇಕೆಂಬುದಾಗಿ ನಾವೆಲ್ಲ ಇಚ್ಛಿಸುತ್ತೇವೆ. ಇದು ಇತರರೊಡನೆ ಸಂವಹನಿಸುವ ಪರಸ್ಪರ ಪ್ರೀತಿಸುವ 
ಪರಸ್ಪರ ಸೇವೆ ಸಲ್ಲಿಸುವ ಇತರರೊಡನೆ ತಂಡವಾಗಿ ದುಡಿಯುವ, ಪರಸ್ಪರ ವಿಶ್ವಾಸವನ್ನು ಇರಿಸಿ 
ಕೊಂಡಿರುವ ಸಾಮರ್ಥ್ಯವೇ ಆಗಿರುತ್ತದೆ. ಬೌದ್ಧಿಕ ಬೆಳವಣಿಗೆ ಮಾತ್ರವೇ ಈ ಸದ್ಗುಣಗಳನ್ನು 
ಮತ್ತು ಗೌರವ ಘನತೆಗಳನ್ನು ತಂದುಕೊಡಲಾರದು. ಇದು ಇಲ್ಲದೆ ಹೋದಲ್ಲಿ, ಮಾನವ ಜೀವನ 
ದಲ ಗುಣವತಿ ಶ್ರೀಮಂತಿಕೆಯಿಂದ ವಂಚತವಾಗಿ ಬಡುತ್ತದೆ. ಬೌದ್ಧಿಕ ಬೆಳವಣಿಗೆ ಮಾತ್ರವೇ 
ಆಧ್ಯಾತ್ಮಿ "ಸಾಮಾಜಿಕ ಬೆಳವಣಿಗೆ ಮಾತ್ರ ಎಂದು ಅರ್ಥ; ಇದರಿಂದ ವೈಯಕ್ತಿ 

ಳದು ವ್ಯಕ್ತಿತ್ವವಾಗಿ:ವಿಕಾಸಗೊಳ್ಳುತ್ತದೆ/1/ಇಡರಿ607 ನಳಗಟೆ ಅಹೆರಗಂೆಕೆದು " 


ಅಹಿಂಸಾತ್ಮಕ ಸಾಮಾಜಿಕ ವ್ಯವಸ್ಥೆ ಸಮಸ್ಯೆಗಳು ಮತ್ತು ಸಂಭಾವನೆಗಳು ೨೯೩ 
ಅಹಂ' ಆಗಿ ವಿಕಾಸಗೊಳ್ಳುತ್ತದೆ. ಈ ಬೆಳವಣಿಗೆಯೊಂದಿಗೆ ವೈಯಕ್ತಿಕತೆಯ ಸ್ವಾತಂತ್ರ್ಯ ವ್ಯಕ್ತಿತ್ವದ 
ಜವಾಬ್ದಾರಿಯ ಪರಿಪಕೃತೆಯಾಗಿ ಅರಳಿನಿಲ್ಲುತ್ತದೆ ಹಾಗೂ ನ್ಯಾಯೋಚಿತವಾಗಿ ಸಲ್ಲಬೇಣದ 
ಶ್ಲಾಘನೆ ಮತ್ತು ಮನಃಪಾಕ ಹಾಗೂ ಸೇವಾಕಾರ್ಯಗಳ ರೂಪದ ಫಲವೂ ದೊರೆಯುತ್ತದೆ. ಮುಂದೆ 
ಇವು ಗುಲಾಬಿ ತನ್ನ ಇನಿದಾದ ಕಂಪನ್ನು ಅಲೆಗಳ ರೂಪದಲ್ಲಿ ಹೊರಚೆಲ್ಲುವಂತ ಪ್ರಯತ್ನಪೂರ್ವಕ 
ವಾದ ಹಾಗೂ ಸಹಜವಾದ ಗುಣಗಳೇ ಆಗಿ ಪರಿಣಮಿಸುತ್ತವೆ. ವ್ಯಕ್ತಿತ್ವವಾಗಿ ವಿಕಾಸಗೊಳ್ಳಬೇಕಾದ 
ಈ ಮುಂದಿನ ಬೆಳವಣಿಗೆ ಇಲ್ಲವಾದಲ್ಲಿ, ತನ್ನದೇ ಆದ ಸ್ವಾತಂತ್ರ್ಯ ಮತ್ತು ಘನತೆಗಳಲ್ಲಿ ನೆಲೆ 
ಗೊಂಡಿರುವ ಹಾಗೂ ಸ್ವ-ಅಸೂಯಾಪರವಾಗಿರುವ ಈ ವೈಯಕ್ತಿಕತೆ ಸುತ್ತಮುತ್ತ ಇರುವ ಇತರ 

-ವ್ಯಕ್ತಿಗಳ ಸ್ವಾತಂತ್ರ್ಯ ಮತ್ತು ಘನತೆಗಳಿಗೆ ಘಾಸಿಯನ್ನುಂಟು ಮಾಡುವ ಹಾಗೂ ವಿನಾಶವನ್ನುಂಟು 
ಮಾಡುವ ಪ್ರವೃತ್ತಿಯನ್ನು ತೋರುತ್ತದೆ. ವ್ಯಕ್ತಿತ್ವದ ಸ್ವಾತಂತ್ರ್ಯ ಘನತೆ ಮತ್ತು ಜವಾಬ್ದಾರಿಗಳಲ್ಲಿ 
ನೆಲೆಗೊಂಡಿದ್ದಲ್ಲ, ಮನುಷ್ಯ ಯಾವಾಗಲೂ ತನ್ನ ಸುತ್ತಮುತ್ತ ಇರುವ ಇತರ ಪುರುಷರ ಮತು 
ಮಹಿಳೆಯರ ಸ್ವಾತಂತ್ರ್ಯ ಮತ್ತು ಗೌರವ-ಘನತೆಗಳನ್ನು ರಕ್ಷಿಸಲು ಮತ್ತು ಹೆಚ್ಚಿಸಲು ಪ್ರಯತ್ನಿಸು 
ತ್ತಾನೆ. ತನ್ನ ನೆಲೆಯಲ್ಲಿಯೇ ನಿಂತನೀರಾಗಿ ಬಿಟ್ಟಿರುವ ಹಾಗೂ ವ್ಯಕ್ತಿತ್ವದ ರೂಪದಲ್ಲಿ ಒಂದಿಷ್ಟೂ 
ವಿಕಸನಗೊಳ್ಳದೆ ಇರುವ ವೈಯಕ್ತಿಕತೆ ಬಹುಬೇಗ "ಅತಿಯಾಗಿ ಹುರಿದ' ಅಂದರೆ ಸೀದುಹೋದ 
ವೈಯಕ್ತಿಕತೆಯಾಗಿ ಬಿಡುತ್ತದೆ. ಅದು ಯಾವಾಗಲೂ ಆಂತರಿಕವಾಗಿ ಹಾಗೂ ಬಾಹ್ಯದಲ್ಲಿ ಬಿಗುವು 
ಮತ್ತು ಅಸಾರ್ಥಕತೆಯ ಭಾವನೆಗಳ ಕೇಂದ್ರಬಿಂದುವಾಗಿ ಬಿಡುತ್ತದೆ. 

ಮನುಷ್ಯನಲ್ಲಿ ಅಡಗಿರುವ ಸೌಂದರ್ಯಾತ್ಮಕ, ನೈತಿಕ ಮತ್ತು ಆಧ್ಯಾತ್ಮಿಕ ಸಾಧ್ಯತೆಗಳು 
ಅಭಿವ್ಯಕ್ತಗೊಳ್ಳಬೇಕಾದರೆ, ವ್ಯಕ್ತಿಯಲ್ಲಿನ ಆ ಮಾಗದ ಅಹಂ ಅನ್ನು ಮೀರಿ ನಿಲ್ಲಬೇಕಾಗುತ್ತದೆ 
ಎಂಬುದು, ಆಧುನಿಕ ಭೌತ ವಿಜ್ಞಾನದಂತೆಯೇ, ವೇದಾಂತ, ಬೌದ್ಧ ಧರ್ಮ ಮತ್ತು ವಿಶ್ವದ 
ಇತರ ಶ್ರೇಷ್ಠ ಧರ್ಮಗಳಲ್ಲಿ ಕಾಣ ದೊರೆಯುವ ಸರ್ವ ಸಾಮಾನ್ಯ ಸತ್ಯ ನಿರ್ಣಯವೇ ಆಗಿದೆ. 
ಎಚ್‌.ಜಿ. ವೆಲ್ಸ್‌, ಜಿ. ಪಿ. ವೆಲ್ಸ್‌ ಮತ್ತು ಜೂಲಿಯನ್‌ ಹಕ್ಸ್‌ಲಿ ಅವರು ಸಿದ್ಧಪಡಿಸಿರುವ The 

Science 01,176 ಎಂಬ ಆಧುನಿಕ ಜೀವ ವಿಜ್ಞಾನದ ಅರಿವಿನ ಬೃಹತ್‌ ಗಾತ್ರದ ಸಾರಸಂಹಿತೆಯ 
ವಿಕಾಸ ಸಂಬಂಧವಾದ ವಿಭಾಗದಲ್ಲಿ ಬಳಸಿರುವ ಮಾತುಗಳ ಮೇರೆಗೆ "€20' (ಅಹಂ) ಎಂಬುದು 
“ಪ್ರಕೃತಿಯ ಸಾಧನಗಳಲ್ಲಿ ಒಂದಾಗಿರಬಹುದು, ಗಣನೀಯವಾದ ತಂತ್ರ-ಮೌಲ್ಯವನ್ನುಳ್ಳ 
ಅನುಕೂಲಕರವಾದ ತಾತ್ಕಾಲಿಕ ಭ್ರಾಂತಿಯಾಗಿರಬಹುದು.” (may be one of nature’s de- 
Vices, a convenient provisional delusion of considerable strategic value.) 

ಹೀಗಾಗಿ, ಬುಡಕಟ್ಟು ಜಾತಿ ಮೊದಲಾದುವುಗಳ ಸಾಮೂಹಿಕತೆಯಲ್ಲಿ ಮುಳುಗಿ ಹೋಗುವುದ 
ರಿಂದ ಮಾತ್ರವಲ್ಲದೆ ವೈಯಕ್ತಿಕತೆಯಿಂದ ವ್ಯಕ್ತಿತ್ವದ ಪರಿಪಕೃತೆ ಮತ್ತು ಜವಾಬ್ದಾರಿಯ ನೆಲೆಗೂ 
ನಮ್ಮ ಜನರನ್ನು ಮೇಲೆತ್ತುವುದು ನಮ್ಮ ಶಿಕ್ಷಣದ ಗುರಿಯಾಗಿರಬೇಕು. ಜವಾಬ್ದಾರಿಯ ಪ್ರಜ್ಞೆಯೇ 
ಇಲ್ಲದ ಸ್ವಾತಂತ್ರ್ಯ ಮಾನಸಿಕ ಅಪರಿಪಕೃತೆಗೆ ಎಡೆ ಮಾಡಿಕೊಡುತ್ತದೆ ; ಹಾಗೂ ಸ್ವಾತಂತ್ರ್ಯವೇ 

. ಇಲ್ಲದ ಜವಾಬ್ದಾರಿ ಪರಿಣಾಮರಾಹಿತ್ಯಕ್ಕೆ ಎಡೆ ಮಾಡಿಕೊಡುತ್ತದೆ. “ಮನುಷ್ಯನ ಬೆಳವಣಿಗೆಯ 
ಮೊದಲ ನಿಬಂಧನೆಯೇ ಸ್ವಾತಂತ್ರ್ಯ” ಎಂಬುದಾಗಿ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಸಾಂಸ್ಥಿಕ 
ವಾಗಿ ಹಾಗೂ ಸಾಂಸ್ಥಿಕೇತರವಾಗಿ' ನಾವು ನೀಡುತ್ತಿರುವ ಶಿಕ್ಷಣ, ವ್ಯಕ್ತಿಯ ಸ್ವಾತಂತ್ರ್ಯ ಮತ್ತು 
ಘನತೆ-ಗೌರವಗಳನ್ನು ಕಾಪಾಡುವುದರ ಮೂಲಕ, ವ್ಯಕ್ತಿತ್ವದ ಪರಿಪಕ್ಕತೆ ಮತ್ತು ಜವಾಬ್ದಾರಿಗಳನ್ನು 
ಸಾಧಿಸಿಕೊಳ್ಳಲು ನಮ್ಮ ಜನರಿಗೆ ನೆರವಾದಾಗ ಮಾತ್ರವೇ ನಮ್ಮ ಗಣತಂತ್ರಾತ್ಮಕ ಹಾಗೂ 

ಪ್ರಜಾತಂತ್ರವಾದಿ ಸಂವಿಧಾನ ನಮ್ಮ ಜನರಿಗೆ ನೀಡಿರುವ ಹಾಗೂ ಖಾತರಿಯಾಗಿಸಿರುವ ಸ್ವಾತಂತ್ರ್ಯ 

ಗಳನ್ನು ಕಾಪಾಡಿಕೊಂಡು, ಪೋಷಿಸಿಕೊಂಡು ಹಾಗೂ ಸಂವರ್ಧಿಸಿಕೊಂಡು ಬರಬಹುದಾಗಿದೆ. 


CC-0. Jangamwadi Math Collection. Digitized by eGangotri 


೨೯೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
೧೪. ಶಾಸನ ರಚನೆ ಮತ್ತು ಶಿಕ್ಷಣ ಸ 
ಸ್ವಾತಂತ್ರ್ಯವನ್ನು ಗಳಿಸಿದಂದಿನಿಂದಲೂ, ಮನುಷ್ಯರನ್ನು ಮತ್ತು ಸಮಾಜವನ್ನು ಬದಲಾಯಿಸುವ 
ಸಲುವಾಗಿ, ನಾವು ಶಾಸನರಚನೆಯನ್ನೇ ಅತಿಯಾಗಿ ಅವಲಂಬಿಸಿಕೊಂಡು ಬಂದಿದ್ದೇವೆ; ಶಿಕ್ಷಣವನ್ನು 
“ಅತಿ ಕಡಿಮೆಯಾಗಿ ಅವಲಂಬಿಸಿಕೊಂಡು ಬಂದಿದ್ದೇವೆ. ನಮ್ಮ ಸಮಾಜದಲ್ಲಿ ದೂರಗಾಮಿ 
, ರಚನಾತ್ಮಕ ಬದಲಾವಣೆಗಳನ್ನು ತರುವುದನ್ನೇ ತನ್ನ ಗುರಿಯಾಗಿಸಿಕೊಂಡಿದ್ದ ಹಾಗೂ ಬದಲಾವಣೆ 
ಗಳನ್ನು ತಂದ ಶಾಸನರಚನೆ ನಮ್ಮ ಬಹುತೇಕ ಪುರುಷರನ್ನು ಮತ್ತು ಮಹಿಳೆಯರನ್ನು ಬದಲಾಯಿಸ 
ಲಾರದೆ ಹೋಗಿದೆ. ಅಷ್ಟೇ ಅಲ್ಲ, ಗತಿಶೀಲವಾಗಿರುವ ನಮ್ಮ ಸಾಮಾಜಿಕ ಸನ್ನಿವೇಶದಲ್ಲಿ ಅವರನ್ನು 
ಕಬ್ಬಿಣದ ತಡೆಯನ್ನಾಗಿಸಿ ಬಿಟ್ಟಿದೆ. ಲಂಡನ್ನಿನ 5076೩) Times ಪತ್ರಿಕೆಯ `ಪ್ರತಿನಿಧಿ 
(೧೮೯೬ರಲ್ಲಿ)ಆಧುನಿಕ ಜಗತ್ತಿನಲ್ಲಿ ಭಾರತದ ಉದ್ದಿಷ್ಟ ಕಾರ್ಯವೇನು ಎಂಬ ಬಗ್ಗೆ ಕೇಳಿದ 
ಪ್ರಶ್ನೆಗಳಿಗೆ ಉತ್ತರ ನೀಡುತ್ತ ಸ್ವಾಮಿ ವಿವೇಕಾನಂದರು ಹೀಗೆಂದು ಹೇಳಿದರು (ಕೃತಿಶ್ರೇಣಿ, 
ಸಂಪುಟ ೭, ಪು. ೪೧೬) : 
ರಾಜಕೀಯವಾಗಲಿ, ಸಾಮಾಜಿಕವಾಗಲೀ ಇವುಗಳ ಮೂಲವಲ್ಲ ಮನುಷ್ಠನ ಒಳ್ಳೆಯತನದ 
ಮೇಲೆನಿಂತಿದೆ ಯಾವ ದೇಶವೂ ಒಳ್ಳೆಯದಾಗುವುದಿಲ್ಲ, ಪ್ರಖ್ಯಾ ತವಾಗುವುದಿಲ್ಲ... ಸರ್ಕಾರ, 
ನಿಯಮಗಳು, ರಾಜಕೀಯ ಇವುಗಳೆಲ್ಲ ತಾತ್ಕಾಲಿಕ ಅವಸ್ಥೆ ಎಂಬುದನ್ನು ನಾವು ಗಮನದಲ್ಲಿಡ 
ಬೇಕು. ಇವಗಾಚೆ ಗುರಿ ಇರುವುದು. ಅಲ್ಲಿ ಯಾವ ಕಾನೂನೂ ಬೇಕಾಗಿಲ್ಲ. 
೧೫. ಜಡವಾಗಿರುವ ಧರ್ಮಶ್ರದ್ಧೆ ಮತ್ತು ಗತಿಶೀಲವಾಗಿರುವ ಆಧ್ಯಾತ್ಮಿಕತೆ 
ಮುಂಬರುವ ದಶಕಗಳಲ್ಲಿ ನಾವು, ಕ್ರಾಂತಿಕಾರಕ ಪ್ರಮಾಣದಲ್ಲಿ ಸಾಧಿಸಬೇಕಾಗಿರುವುದು ನಮ್ಮ 
ಜನರಲ್ಲಿನ ಆರೋಗ್ಯಕರ ವರ್ತನೆಗಳಿಂದ ಬೆಂಬಲಿತವಾಗಿರುವಂಥ ಸಾಮಾಜಿಕ ಬದಲಾವಣೆಗಳನ್ನು 
ಈ ವರ್ತನಾಸಂಬಂಧವಾದ ಬದಲಾವಣೆಗಳು ಇತರ ಸಂಗತಿಗಳೊಂದಿಗೆ ಐಶ್ವರ್ಯ ಮತ್ತು 
ಆಸ್ತಿಪಾಸ್ತಿಗಳ ವಿಷಯದಲ್ಲಿನ ಒಂದಿಷ್ಟು ಕಡಿಮೆ ಗೀಳನ್ನೂ, ಮನುಷ್ಯನ ವಿಷಯದಲ್ಲಿನ ಒಂದಿಷ್ಟು 
ಹೆಚ್ಚಿನ ಕಾಳ್ಮಜಿಯನ್ನೂ ಹೊಂದಿರಬೇಕಾಗುತ್ತದೆ. ನಮ್ಮ ಜನರಲ್ಲಿ-ಅದರಲ್ಲಿಯೂ ವ್ಯವಹಾರ 
ಮತ್ತು ಉದ್ಯಮಗಳಲ್ಲಿರುವ ನಮ್ಮ ಜನರಲ್ಲಿ--ಈ ಗೀಳು ಜಡವಾಗಿರುವ ಧರ್ಮಶ್ರದ್ಧೆಯೊಂದಿಗೇ 
ಇರಬಹುದಾಗಿದೆ ಹಾಗೂ ಇದ್ದುಕೊಂಡು ಬಂದಿದೆ ; ಅನೇಕ ವೇಳೆ, ಈ: ಧರ್ಮಶ್ರದ್ಧೆ ಸದ್ದು- 
ಗದ್ದಲಗಳಿಂದ ಕೂಡಿರುವಂಥದೂ, ಡಾಂಭಿಕ ಪ್ರದರ್ಶನವನ್ನೊಳಗೊಂಡಿರುವಂಥದೂ, ಸಮಾಜ 
ವಿರೋಧಿಯಲ್ಲದಿದ್ದರೂ ಸಾಮಾಜಿಕವಾಗಿರುವಂಥದೂ ಆಗಿರುತ್ತದೆ. ಆದರೆ, ಇದು ಗತಿಶೀಲ 
ಆಧ್ಯಾತ್ಮಿಕತೆಯೊಂದಿಗೆ ಕೂಡಿ ಇರಲಾರದು. ಇಂಥ ಜಡ ಧಾರ್ಮಿಕ ಶ್ರದ್ಧೆ ನಿಜವಾದ ಧರ್ಮವೇನೂ 
ಅಲ್ಲ. ನಿಜವಾದ ಧರ್ಮ, ಸ್ವಾಮಿ ವಿವೇಕಾನಂದರು ನೀಡಿರುವ ವೇದಾಂತದ ಪರಿಭಾಷೆಗೆ ಅನುಗುಣ 
ವಾಗಿ “ಮನುಷ್ಯನಲ್ಲಿ ಈ ಮೊದಲೇ ಇರುವ ದೈವಿಕತೆಯನ್ನು ಪ್ರಕಾಶಗೊಳಿಸುತ್ತಿದೆ” ಹೀಗಾಗಿ ಅಂಥ 
ಪ್ರಾಪಂಚಿಕ ಧರ್ಮಶ್ರದ್ಧೆಯನ್ನು "ಧರ್ಮಶ್ರದ್ಧೆಯ ಅಂಚನ್ನುಳ್ಳ ಪ್ರಾಪಂಚಿಕತೆ' ಎಂದು ಕರೆಯುವುದೇ 
ಉತ್ತಮ. ಜಗತ್ತಿನಲ್ಲಿನ ಬಾಳು ಮತ್ತು ಪ್ರಾಪಂಚಿಕತೆ ಅಥವಾ ಪ್ರಪಂಚೋನ್ಮುಖತೆ--ಇವೆರಡೂ 
“ಒಂದೇ ಅಲ್ಲ. ಪ್ರಾಪಂಚಿಕತೆ ಎಂಬುದು ಜೈವಿಕ ಹಂತದಲ್ಲಿ ಮಾನಸಿಕ ಶಕ್ತಿಯನ್ನು ನಿಂತನೀರಾಗಿಸಿ 
ಬಿಡುವುದರಿಂದ, ಅದು ಕೇಡೇ ಸರಿ. ಈ “ಸಂಸಾರ' ಅಥವಾ ಪ್ರಾಪಂಚಿಕತೆಯನ್ನು ವೇದಾಂತ 
ಮತ್ತು ಇತರ ಧರ್ಮಗಳು ಖಂಡಿಸುವಾಗ ಅವು ಉಲ್ಲೇಖಿಸುವುದು ಈ ಸ್ಥಗಿತತೆಯನ್ನೂ ಅಥವಾ 
ರಿನಂತಾಗಿರುವ ಅದರ ಸ್ಥಿತಿಯನ್ನು. ಇದು ಯಾವುದೇ ನೈತಿಕ ಅಥವಾ ಆಧ್ಯಾತ್ಮಿಕ ಗತಿ 
ಆಥವಾ ಚಟುವಟಿಕಗಳಿಲ್ಲದಿರುವಂಪ ಸ್ಥಿತಿ. ಆದರೆ ಸ್ವತಃ ಜಗತ್ತು ಅಥವಾ ಜಗತ್ತಿನಲ್ಲಿನ 
ಅಲ್ಲ. ಶ್ರೀ ರಾಮಕೃಷ್ಣರು ಸುಂದರವಾಗಿ ಹೀಗೆ ವರ್ಣಿಸಿದ್ದಾರೆ. 


CC-0. Jangamwadi Math Collection. Digitized by 6೦೩೧೦೦11 


ಅಹಿಂಸಾತ್ಮಕ ಸಾಮಾಜಿಕ ವ್ಯವಸ್ಥೆ : ಸಮಸ್ಯೆಗಳು ಮತ್ತು ಸಂಭಾವನೆಗಳು ೨೯೫ 


ಜಗತ್ತಿನಲ್ಲಿ ಬಾಳಿರಿ; ಸಂಸಾರದಲ್ಲಿ ಬಾಳಿರಿ; ಅದರಿಂದ ಕೆಡುಕೇನೂ ಉಂಟಾಗುವುದಿಲ್ಲ. ' 
ಆದರೆ ಸಂಸಾರ ಅಥವಾ ಪ್ರಾಪಂಚಿಕತೆ ನಿಮ್ಮ ಲ್ಲಿ ಬದುಕುವ ಅವಕಾಶವನ್ನು ಮಾತೆ ಕೊಟ್‌ 
ಬೇಡಿ. ಏಕೆಂದರೆ ಅದು ಸ್ಥಗಿತತೆಗೆ ಎಡೆಮಾಡಿಕೊಡುತ್ತದೆ ಹಾಗೂ ಸ್ವಾರ್ಥ ಈ 
ಶೋಷಣೆ ತಂಡದಲ್ಲಿ ಕಾರ್ಯ ನಿರ್ವಹಿಸುವ ಬಗೆಗಿನ ಅಸಾಮರ್ಥ್ಯ ಮತ್ತು ನ್ಯಾಯಾಂಗ 
ಕಲಹ ಪ್ರಿಯತೆಯಂಥ ಇತರ ಕೆಡುಕುಗಳು ಬೆಳೆದುಬರಲೂ ಅವಕಾಶ ಮಾಡಿಕೊಡುತದೆ 
ದೋಣಿ ನೀರಿನ ಮೇಲೆ ಇರುತ್ತದೆ ; ಏಕೆಂದರೆ ದೋಣಿಗೆ ಅದೇ ಸರಿಯಾದ ಜಾಗೆ ಆದರ 
ದೋಣಿಯ ಒಳಗೆ ನೀರು ಇರಬಾರದು. ಏಕೆಂದರೆ ಅದು ನೀರಿಗೆ ಸರಿಯಾದ ಜಾಗವಲ 
ಹಾಗೂ ಅದು ದೋಣಿಯನ್ನು ಸ್ಥಗಿತಗೊಳಿಸುತ್ತದೆ; ಹಾಗೂ ಅದು ಯಾವ ಉದ್ದೇಶಕ್ಕಾಗಿ 
ರಚಿತವಾಗಿದೆಯೋ ಆ ಉದ್ದೇಶಕ್ಕೆ ಅದನ್ನು ಅನರ್ಹವಾಗಿಸಿಬಿಡುತ್ತದೆ 
೧೬. “ತೇನ ತ್ಯಕ್ತೇನ ಭುಂಜೀಥಾಃ? 


ಇದೇ ತ್ಯಾಗದ ನಿಜವಾದ ಅರ್ಥ--ವೈಯಕ್ತಿಕತೆಯ “ಮಾಗದ ಅಹಂಭಾವ'ದ ತ್ಯಾಗೆ ಮತ್ತು 
ವ್ಯಕ್ತಿತ್ವದ ಮಾಗಿದ "ಅಹಂ'ನ ವೃದ್ಧಿ ಮನೋ-ಸಾಮಾಜಿಕ ವಿಕಾಸದ ಆಧ್ಯಾತ್ಮಿಕ ಬೆಳವಣಿಗೆಯ 
ಈ ಹಾದಿಯಲ್ಲಿ ನಮ್ಮ ಜನ ಒಂದಿಷ್ಟು ಮುನ್ನಡೆದರೂ, ಅದು ಸೃಜನಾತ್ಮಕ ಹಾಗೂ ಇತ್ಯಾತ್ಮಕ 
ಮಾನವೀಯ ಚೈತನ್ಯದ ಸಂಪನ್ಮೂಲಗಳ ಅಗಾಧ ನಿಧಿಯನ್ನೇ ತಂಡುಕೊಡುತ್ತದೆ. ಈ ಆಧ್ಯಾತ್ಮಿಕ 
ಬೆಳವಣಿಗೆಯಿಂದಾಗಿ ಅವರ ಹೃದಯ ಉದಾರವಾಗುತ್ತದೆ ಹಾಗೂ ಸಮಾಜದಲ್ಲಿ ಹೆಚ್ಚುತ್ತ 
ಹೋಗಿರುವ ಇತರ ಮನಸ್ಸುಗಳನ್ನು ಪ್ರೀತಿ ಸಹಾನುಭೂತಿ ಮತ್ತು ಮಾನವೀಯ ಕಾಳಜಿಗಳಿಂದ 
ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಸಮರ್ಥವಾಗುತ್ತದೆ. ಸೃಜನಾತ್ಮಕ ಮತ್ತು ಇತ್ಯಾತ್ಮಕ ಮಾನವೀಯ 
ಸಂಪನ್ಮೂಲಗಳು ಮಾತ್ರವೇ ಮುಕ್ತ ಶೋಷಣೆ ರಹಿತ ಅಹಿಂಸಾತ್ಮಕ ಸಾಮಾಜಿಕ ವ್ಯವಸ್ಥೆಯನ್ನು 
ಹೊಂದುವ ಗುರಿಯನ್ನು ನನಸಾಗಿಸಿಕೊಳ್ಳುವತ್ತ ರಾಷ್ಟ್ರವನ್ನು ಕೊಂಡೊಯ್ಯಲು ನೆರವಾಗಬಲ್ಲವೇ 
ಹೊರತು ನಾವು ಒಂದಾದ ಮೇಲೆ ಒಂದರಂತೆ ಕೈಗೊಂಡ ಪಂಚವಾರ್ಷಿಕ ಯೋಜನೆಗಳಿಗಾಗಿ 
ಅನುಮೋದನೆಯನ್ನು ಪಡೆದುಕೊಂಡ ಹಾಗೂ ಖರ್ಚುಮಾಡಿದ ಹಲವಾರು ಕೋಟಿ ರೂಪಾಯಿ 
ಗಳಲ್ಲ. “ಸ್ವಲ್ಪ ಮಪ್ಕಸ್ಕ ಧರ್ಮಸ್ಯ ತ್ರಾಯತೇ ಮಹತೋ ಭಯಾತ್‌” ಅಂದರೆ “ಈ ಧರ್ಮದ 
ಆತ್ಮಲ್ಪ ಅಂಶವೂ ಮಹತ್ತರವಾದ ಭಯದಿಂದ ನಮ್ಮನ್ನು ರಕ್ಷಿಸಬಲ್ಲದು” ಎಂಬುದಾಗಿ "ಗೀತೆ' 
ನಮಗೆ ಆಶ್ವಾಸನೆಯನ್ನು ಕೊಡುತ್ತದೆ (೨.೪೦). ಇದೇ "ಈಶೋಪನಿಷತ್ತಿ'ನ ಪ್ರಾರಂಭಿಕ 
ಶ್ಲೋಕದಲ್ಲಿ ಉದ್ಭೋಷಿಸಲಾಗಿರುವಂಥ ಸಂದೇಶ : “ತೇನ ತೃಕ್ತೇನ ಭುಂಜೀತಾಃ'” ಆ ತ್ಯಾಗ 
ದೊಂದಿಗೆ (ಬಾಳನ್ನು) ಸವಿಯಿರಿ. ಎಂಬುದು ಇದರ ಅರ್ಥ. ಈ ಸಂದೇಶ ಗಾಂಧೀಜಿಯವರಿಗೆ 
ಮತ್ತು ಆಧುನಿಕ ಭಾರತದ ಇತರ ನಾಯಕರುಗಳಿಗೆ ಪ್ರೇರಣೆಯನ್ನು ನೀಡಿದೆ. "ಮಾಗದ 
ಅಹಂಭಾವ'ವನ್ನು ಬದಿಗೆ ಸರಿಸಿ, "ಮಾಗಿದ ಅಹಂ' ಅನ್ನು ಪ್ರಕಾಶಕ್ಕೆ ತರುವುದೇ ನಿಜವಾದ 
ತ್ಕಾಗ ಎಂಬುದನ್ನು ನಮ್ಮ ಜನರು ಇತರರಿಂದ ಕಲಿತುಕೊಳ್ಳಬೇಕಾಗಿಲ್ಲ. "ಮಾಗಿದ ಅಹಂ'ನ ಈ 
ಪ್ರಕಾಶನವೇ ನಿಜವಾದ ತ್ಯಾಗ ಎನ್ನಿಸಿಕೊಳ್ಳುತ್ತದೆಯೇ ಹೊರತು, ಹೆಂಡತಿಯನ್ನು ಅಥವಾ ಗಂಡನನ್ನು 
ಬಿಟ್ಟುಬಿಡುವುದಾಗಲೀ, ಈ ಅಥವಾ ಆ ಆ ಬಾರದ ಯಾವುದೋ ಒಂದು ಅಥವಾ ಹಲವು 
ಅಂಶಗಳನ್ನು ತಿನ್ನದೆ ಇರುವುದಾಗಲೀ ಅಲ್ಲ. ಏಕೆಂದರೆ "ಮಾಗಿದ ಅಹಂ'ನಿಂದಲೇ ಆಧ್ಯಾತ್ಮಿಕ 
ಬೆಳವಣಿಗೆ ಹಾಗೂ ಆದರ ಪರಿಣತ ಫಲಗಳಾಗಿರುವ ಸಾಮಾಜಿಕ ಜವಾಬ್ದಾರಿ ಮತ್ತು ಸೇವಾಭಾವ 
ಮೂಡಿ ಬರುತ್ತವೆಯೇ ಹೊರತು " ಮಾಗದ ಅಹಂನಿಂದಲ್ಲ. ಆದ್ದರಿಂದಲೇ ಸ್ವಾಮಿ ವಿವೇಕಾನಂದರು 
ಹೀಗೆಂದು ಉದ್ಧೋಷಿಸಿದ್ದಾರೆ (ಕೃತಿಶ್ರೇಣಿ, ಸಂಪುಟ ೭, ಪು. ೪೪೯): 


CC-0. Jangamwadi Math Collection. Digitized by eGangotri 


೨೯೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಕಗಳ್ಳು 


ಭರತಖಂಡದ ಜನಾಂಗದ ಆದರ್ಶವೇ ತ್ಕಾಗ ಮತ್ತು ಸೇವೆ ಇವೆರಡನ್ನು ಚೆನ್ನಾಗಿ ರೂಢಿ 
ಉಳಿದುವೆಲ್ಲ ತಮಗೆ ತಾವೇ ಹೊಂದಿಕೊಳ್ಳುವವು 


೧೭. ಕೊನೆಯ ಮಾತು 
ತಮ್ಮಲ್ಲಿ ಅಡಗಿರುವ ಅಗಾಧ ಆಧ್ಯಾತ್ಮಿಕ ಸಾಧ್ಯತೆಗಳ ಅಸ್ಪಷ್ಟ ಅರಿವಾದರೂ ನಮ್ಮ ನಾಡಿನ 
ಸ್ತ್ರೀ-ಪುರುಷರಲ್ಲಿ ಉಂಟಾದಾಗ, ವ್ಯವಹಾರ ಮತ್ತು ಉದ್ಯಮಗಳ ಕ್ಷೇತ್ರದಲ್ಲಿ ಹಾಗೂ ಅಹಿಂಸಾತ್ಮಕ 
ಸಾಮಾಜಿಕ ವ್ಯವಸ್ಥೆಯ ಸ್ಥಾಪನೆಯೂ ಸೇರಿದಂತೆ ಇನ್ನೂ ಅನೇಕ ಸೃಜನಾತ್ಮಕ ಆಲೋಚನೆಗಳ 
ಮತ್ತು ಪರಿಯೋಜನೆಗಳ ಕ್ಷೇತ್ರದಲ್ಲಿ ನ್ಯಾಸಧಾರಿತ್ವದ ಪರಿಕಲ್ಪನೆ ನನಸಾಗಿ ಪರಿಣಮಿಸುತ್ತದೆ. 
ಏಕೆಂದರೆ, ಇವೆಲ್ಲ ಆ ಸಾಮಾಜಿಕ ವ್ಯವಸ್ಥೆಯ ಅಖಂಡ ಅಂಶಗಳೇ ಆಗಿವೆ. ಈ ಪ್ರಮುಖ ವೇದಾಂತಿಕ 
ಸತ್ಯದ ವಿಚಾರವನ್ನು ಎತ್ತಿ ಹೇಳುತ್ತ, ಸ್ವಾಮಿ ವಿವೇಕಾನಂದರು ನಮ್ಮ ನಾಡಿನ ಸ್ತ್ರೀ-ಪುರುಷರಿಗೆ 
ಹೀಗೆಂದು ಉದ್ದೋಧನೆ ಮಾಡುತ್ತಾರೆ (ಕೃತಿಶ್ರೇಣಿ, ಸಂಪುಟ ೩, ಪು. ೭೭): 
ನಿಜವಾದ ಆತ್ಮನ ವಿಷಯವನ್ನು ನೀವು ಕೇಳಿ, ಇತರರಿಗೆ ಬೋಧಿಸಿ. ನಿದ್ರಿಸುವವರನ್ನು 
ಎಬ್ಬಿಸಿ. ಅವರು ಹೇಗೆ ಜಾಗೃತರಾಗುತ್ತಾರೆ ಎಂಬುದನ್ನು ನೋಡಿ. ಆಗ ಶಕ್ತಿ ಬರುವುದು 
ಮಹಿಮೆ ಬರುವುದು. ಶ್ರೇಯಸ್ಸು ಬರುವುದು ಪಾವಿತ್ರ್ಯ ಬರುವುದು. ಈಗ ನಿದ್ರಿಸುತ್ತಿರುವ 
ಜೀವ ಜಾಗೃತವಾಗಿ ಕಾರ್ಯೋನ್ಮು ಖನಾಗುವಾಗ ಅವನಲ್ಲಿ ಎಲ್ಲಾ ಕಲ್ಯಾಣ ಗುಣಗಳೂ 
ಬರುವುವು 
ಇದೇ ವೇದಾಂತಿಕ ಸತ್ಯವನ್ನು ಪ್ರತಿಧ್ವನಿಸುತ್ತ ಹಾಗೂ ಭರವಸೆಯ ತಂತಿಯನ್ನು ಮಿಡಿಯುತ್ತ, 
೨೫ ಆಗಸ್ಟ್‌ ೧೯೪೦ "ಹರಿಜನ' ಪತ್ರಿಕೆಯ ಸಂಚಿಕೆಯಲ್ಲಿ ಗಾಂಧೀಜಿಯವರು ಹೀಗೆ ಬರೆದರು : 
ಅದ್ಭುತಗಳು ಸಂಭವಿಸುವ ಈ ಯುಗದಲ್ಲಿ ಯಾವುದೇ ಒಂದು ವಸ್ತು ಅಥವಾ ಆಲೋಚನೆ 
ಅದು ಹೊಸದು ಎಂಬ ಕಾರಣಕ್ಕಾಗಿಯೇ ನಿಷ್ಟಯೋಜಕವಾದುದೆಂದು ಯಾರೂ ಹೇಳುವುದಿಲ್ಲ. 
ಕಷ್ಟಕರವಾದುದು ಎಂಬ ಕಾರಣಕ್ಕಾಗಿಯೇ ಅದನ್ನು ಸಾಧಿಸಲು ಸಾಧ್ಯವಿಲ್ಲ ಎಂದು ಹೇಳುವುದು. 
ಮತ್ತೆ ಈ ಯುಗದ ಮನೋಭಾವಕ್ಕೆ ಅನುರೂಪವಾಗಿರುವುಥದಲ್ಲ. ಕನಸಿನಲ್ಲಿಯೂ ಕಾಣ 
ದಿದ್ದಂಥ ಸಂಗತಿಗಳನ್ನು ನಾವಿಂದು ಕಣ್ಣಾರೆ ನೋಡುತ್ತಿದ್ದೇನೆ; ಅಸಾಧ್ಯ ಎಂದು ಭಾವಿಸಿದ್ದು 
: ದೆಲ್ಲ ಇಂದುಸಾಧ್ಯವಾಗಿ ಪರಿಣಮಿಸುತ್ತಿದೆ ಹಿಂಸೆಯ ಕ್ಷೇತ್ರದಲ್ಲಿ ಆಗುತ್ತಿರುವ ಅದ್ಭುತವಾದ 
ಅನ್ಟೇಷಣೆಗಳಿಂದ ನಾವಿಂದು ಸತತವಾಗಿ ಆಶ್ಚರ್ಯಚಕಿತರಾಗೂತ್ತಿ ದ್ಹೇವೆ ಆದರೆ ಇದುವರೆಗೂ 
ಕನಸಿನಲ್ಲಿಯೂ ಕಾಣದಿದ್ದಂಥ ಹಾಗೂ ಮೇಲು ನೋಟಕ್ಕೆ ಅಸಾಧ್ಯವೆಂಬುದಾಗಿ ತೋರು 
ತ್ರಿದ್ದಂಥ ಅನ್ಪೇಷಣೆಗಳು ಅಹಿಂಸೆಯ ಕ್ಷೇತ್ರದಲ್ಲಿಯೂ ಆಗುತ್ತವೆ ಎಂಬ ಮಾತನ್ನು ನಾನು 
ಒತ್ತಿ ಹೇಳಬಯಸುತ್ತೇನೆ 


ಅನು : ಡಾ. ಪ್ರಧಾನ ಗುರುದತ್ತ 


CC-0. Jangamwadi Math Collection. Digitized by eGangotri 





೨೩ 


೧. ಪೀಠಿಕೆ 


ಇಂದು ಸಂಜೆ, “ಸ್ವಾತಂತ್ರ್ಯದ ಸವಾಲು” ಎಂಬ ಅದೇ ಒಂದು ಸವಾಲಿನಂತಿರುವ ವಿಷಯದ 
ಮೇಲೆ ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲು ನನ್ನನ್ನು ಆಹ್ಪಾನಿಸಿರುವುದಕ್ಕಾಗಿ ಭಾರತೀಯ ಆಡಳಿತ 
ಸಂಸ್ಥೆಯ (Indian Institute of Public Administration) ಮಹಾರಾಷ್ಟ್ರ ಪ್ರಾದೇಶಿಕ ಶಾಖೆಗೆ, 
ಮತ್ತು ವಿಶೇಷವಾಗಿ ಡಾ. ವಿ. ಸುಬ್ರಹ್ಮಣ್ಮಂ ಅವರಿಗೆ ಬಹಳ ಧನ್ಯನಾಗಿದ್ದೇನೆ. ಇಂತಹ ಸಭಿಕರನ್ನು 
ಉದ್ದೇಶಿಸಿ ಮಾತನಾಡುವ ಅವಕಾಶಗಳು ಭಾರತದ ಅನೇಕ ಭಾಗಗಳಲ್ಲಿ, ವಿಶೇಷವಾಗಿ ಬೆಂಗಳೂರಿ 
ನಲ್ಲಿರುವ ಮೈಸೂರು ರಾಜ್ಕದ ಕಾರ್ಯಾಂಗ ಮತ್ತು ಲಖನೌನಲ್ಲಿರುವ ಉತ್ತರ ಪ್ರದೇಶ ರಾಜ್ಯದ 
ಕಾರ್ಯಾಂಗಗಳಲ್ಲಿ ದೊರೆತಿದ್ದುವು. ಇಲ್ಲಿ ನಾನು ಮಹಾರಾಷ್ಟ್ರ ಆಡಳಿತ ಸೇವೆಗಳ ಸದಸ್ಯರನ್ನು 
(Members of the Maharashtra Administrative Services) ಕುರಿತು, ಇವರಲ್ಲದೆ ಇತರರು 
ಕೆಲವರು ಇರುವುದಾದರೂ, ಮಾತನಾಡುವೆನು. ನನ್ನ ಭಾಷಣದ ವಿಷಯ ವಿಶೇಷ ಪ್ರಾಮುಖ್ಯತೆ 
ಯನ್ನು ಹೊಂದಿರುವುದು ಏಕೆಂದರೆ, ಆಡಳಿತ ನಮ್ಮ ರಾಷ್ಟ್ರ ಜೀವನದ ಮುಖ್ಯ ಅಂಗ, ಬಹುಶಃ 
ಅದು ನಾವು ಭಾವಿಸುವುದಕ್ಕಿಂತ ಹೆಚ್ಚು ಮುಖ್ಯವಾದುದಾಗಿದೆ. 


೨. ಸ್ವಾತಂತ್ರ್ಯದ ಸವಾಲು 


ಇಂದು ಭಾರತದಲ್ಲಿ ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಂಪೂರ್ಣವಾಗಿ ಬೇರೆ ರೀತಿಯ ಹೊಸ 
ಅನುಭವವಾಗಿರುವುದು. ಶತಮಾನಗಳ ಕಾಲ ನಾವು ವಿದೇಶೀಯರ ಆಳ್ವಿಕೆಯಲ್ಲಿ ಮತ್ತು ರಾಜಕೀಯ 
ಚಲನ ವಿಹೀನತೆಯಲ್ಲಿ ಜೀವಿಸಿದೆವು. ಇದು ನಮ್ಮ ಮನಸ್ಸಿನಲ್ಲಿ ಒಂದು ಬಗೆಯ ಗೊಂದಲವನ್ನೆಬ್ಬಿ 
ಸಿತು. ಆದ ಕಾರಣ, ಸ್ವಾತಂತ್ರ್ಯವು ನಿಜವಾಗಿಯೂ ಬಂದಾಗ ನಾವು ಅದನ್ನು ಅನುಭವಿಸುವ 
ಸ್ಥಿತಿಯಲ್ಲಿ ಇರಲಿಲ್ಲ. ನಮ್ಮ ಸ್ವಾತಂತ್ರ್ಯದ ಇಂಗಿತಾರ್ಥವನ್ನು ಮತ್ತು ಅದು ನಮ್ಮ ಮೇಲೆ 
ಹೊರಿಸುವ ಜವಾಬ್ದಾರಿಗಳನ್ನು ಅರ್ಥಮಾಡಿಕೊಳ್ಳಬೇಕಾಗಿದೆ. ನಮ್ಮನ್ನು ಈ ಸ್ವಾತಂತ್ರ್ಯಕ್ಕೆ ಅಣಿ 
ಮಾಡಿದ ಮಹಾ ಆಚಾರ್ಯರು ಆಧುನಿಕ ಕಾಲದಲ್ಲಿ ನಮ್ಮಲ್ಲಿಗೆ ಬಂದರು. ಕಳೆದ ೧೫೦ ವರ್ಷಗಳ 
ಅವರ ನಿಷ್ಠೆ, ನಮ್ಮ ರಾಷ್ಟ್ರಮತಿಗೆ ಒಂದು ಸ್ವರೂಪವನ್ನು ನೀಡುವುದರಲ್ಲಿ ಮತ್ತು ಸ್ವಾತಂತ್ರ್ಯದ 
ಎದುರಿಸುವುದಕ್ಕೆ ನಮ್ಮನ್ನು ಅಣಿ ಮಾಡುವುದರಲ್ಲಿ ಒಂದು ಪ್ರಮುಖ ಪಾತ್ರವನ್ನು 
.ನಹಿಸಿದೆ. ಆದರೆ ನಮ್ಮ ವಿದ್ಯಾಭ್ಯಾಸವು ರಾಷ್ಟ್ರೀಯ ಉದ್ದೇಶದ ಮಟ್ಟಕ್ಕೆ ಇನ್ನೂ ಸನ್ನದ್ಧವಾಗಿಲ್ಲ. 
ಶಾ ತ ಆ 
` * ಬಾಂಬೆಯ ಸಚಿವಾಲಯದಲ್ಲಿ ಏಪ್ರಿಲ್‌ ೧೩, ೧೯೭೨ರಂದು ಭಾರತೀಯ ಸಾರ್ವಜನಿಕ ಆಡಳಿತ 


ಸಂಸ್ಥೆಯ ಪ್ರಾದೇಶಿಕ ಶಾಖೆಯಲ್ಲಿ ನೀಡಿದ ಆತು ಭಾಷಣದ ಧ್ವನಿ ಮುದ್ರಿತ ಸುರುಳಿಯನ್ನಾದರಿಸಿದುದು. 
CC-0. Jangamwadi Math Collection. Digitized by eGangotri 


೨೯೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಮಗಳ್ಳು 
ಅದು ಇನ್ನೂ ಸ್ವಾತಂತ್ರ ಪೂರ್ವ ಪರಿಸ್ಥಿತಿಯ ಮುದ್ರೆಯನ್ನು ತಳೆದಿದೆ. ಪರಕೀಯ ಆಡಳಿತವನ್ನು 
`ಊರ್ಜಿತಗೊಳಿಸುವ ಉದ್ದೇಶದಿಂದ ಅದನ್ನು ನಿಯೋಜಿಸಲಾಗಿತ್ತು. ಅದಕ್ಕೆ ನಾವು ಕೊಟ್ಟಿರುವ 
ಅಲ್ಪ-ಸ್ವಲ್ಪ ತಿರುವು ಅದರ ಸ್ಥಗಿತ ಲಕ್ಷ ಣಗಳನ್ನು ನಿವಾರಿಸಲಾಗಿಲ್ಲ. ನಮ್ಮ ರಾಷ್ಟ್ರೀಯ ಉದ್ದೇಶ 
ಮತ್ತು ರಾಷ್ಟ್ರದ ಒಳಿತಿಗಾಗಿ ಅದನ್ನು ನಾವು ತೊಡೆದು ಹಾಕಬೇಕಾಗಿದೆ. ಆದ್ದರಿಂದ, ಇಂದು 
ಸ್ವಾತಂತ್ರ್ಯದ ಪ್ರಥಮ ಸವಾಲುಗಳಲ್ಲಿ ಒಂದು, ನಮ್ಮ ವಿದ್ಯಾಭ್ಯಾಸ ಪದ್ಧತಿಯನ್ನು ರಾಷ್ಟ್ರೀಯ 
ಪ್ರಗತಿಗೆ, ಮತ್ತು ಸ್ವಾತಂತ್ರ್ಯದ ತಿರುಳನ್ನು ವೃದ್ಧಿ ಪಡಿಸಿ ಅದು ರಾಜಕೀಯ ಕ್ಲೇತ್ರದಿಂದ ಆರ್ಥಿಕ 
, ಮತ್ತು ಸಾಮಾಜಿಕ ಕ್ಷೇತ್ರಗಳಿಗೆ ಪ್ರವಹಿಸುವುದಕ್ಕೆ ಒಂದು ಸಾಧನವನ್ನಾಗಿ ರೂಪಿಸುವುದಾಗಿದೆ. 
ಸ್ವಾತಂತ್ರ್ಯವೆಂದರೆ ಕೇವಲ ಸ್ವಚ್ಛಂದತೆಯಲ್ಲ, ಜವಾಬ್ದಾರಿ ಕೂಡ ಎಂದು ನಮ್ಮ ಜನರು ಅರಿತು 
` ಕೊಳ್ಳುವಂತೆ ನಾವು ಮಾಡಬೇಕಾಗಿದೆ. 
ಸ್ವಾತಂತ್ರ್ಯ ಮತ್ತು ಹೊಣೆಗಾರಿಕೆ ಮುಕ್ತ ಸಮಾಜದಲ್ಲಿ ರಾಷ್ಟ್ರಜೀವನದ ಯಮಳ ಅಂಶಗಳು ; 
ಆದರೆ ಸ್ವತಂತ್ರ ಭಾರತದಲ್ಲಿ, ನಮ್ಮ ವ್ಯವಹಾರದಲ್ಲಿ ಹೊಣೆಗಾರಿಕೆಯ ಪ್ರಾಮುಖ್ಯತೆಯನ್ನು 
ನಾವು ಸಾಕಷ್ಟು ಅರಿತುಕೊಂಡಿಲ್ಲ. ಹೊಣೆಗಾರಿಕೆಯಿಲ್ಲದ ಸ್ವಾತಂತ್ರ್ಯ, ಸ್ವಾತಂತ್ರ್ಯಕ್ಕೇ ಅಪಾಯಕಾರಿ. 
ನಮ್ಮ ಇಚ್ಛೆಗೆ ತೋರಿದುದನ್ನು ಮಾಡುವ ಕಾಲವೊಂದಿತ್ತು, ಏಕೆಂದರೆ ನಮಗೆ ಜವಾಬ್ದಾರಿ ಇರಲಿಲ್ಲ. 
ಎಲ್ಲಾ ದೋಷಗಳನ್ನೂ ಪರಕೀಯರ ಅಧಿಕಾರದ ಮೇಲೆ ಮತ್ತು ಲಂಡನ್ನಿನಲ್ಲಿರುವ ರಾಜ್ಯದ 
ಕಾರ್ಯದರ್ಶಿಗಳ ಮೇಲೆ ಹಾಕಬಹುದಿತ್ತು. ಇಂದು ದೋಷಗಳನ್ನು ತೊಡಿಸಲು ಹೊರಗಿನವರು 
ಯಾರೂ ಇಲ್ಲ. ಆದರೆ ಈ ಬದಲಾವಣೆ ಭಾರತದ ಜನರಿಗೆ ಅರ್ಥವಾಗಿಲ್ಲ ಮತ್ತು ಅನುಭವಕ್ಕೆ 
ಬಂದಿಲ್ಲ. ನಮ್ಮ ಕ್ಲಿತಿಜದಲ್ಲಿ ಇಂದು ಮೂಡಬೇಕಾಗಿರುವ ಪ್ರಥಮ ಮಹತ್‌ ಬದಲಾವಣೆಯೆಂದರೆ, 
ಮುಕ್ತ ಸಮಾಜ ಮತ್ತು ಮುಕ್ತ ರಾಷ್ಟ್ರದ ಸದಸ್ಕರಾಗಿರುವುದರಲ್ಲಿ ಇರಬೇಕಾದ ಜವಾಬ್ದಾರಿಯ 
ಭಾವನೆಯನ್ನು ಜಾಗೃತಗೊಳಿಸುವುದು. ಹೊಣೆಗಾರಿಕೆ ಸ್ವಾತಂತ್ರ್ಯದ ತಿರುಳನ್ನು ಹೆಚ್ಚಿಸುವ ಒಂದು 
: ಬಗೆಯ ಕ್ರಿಯೆ ಮತ್ತು ನಡವಳಿಕೆಯನ್ನು ತಕ್ಷಣದಲ್ಲಿಯೇ ಹೊಂದಿರುವುದು. ಎಲ್ಲಿ ಹೊಣೆಗಾರಿಕೆ 
ಕಡಿಮೆ ಇರುವುದೊ ಅಲ್ಲಿ ಜನರಲ್ಲಿ ಅಪ್ರಬುದ್ಧತೆಯನ್ನು ಕಾಣುವಿರಿ. ಅಪ್ರಬುದ್ಧತೆ ನಮ್ಮ ರಾಷ್ಟ್ರ 
ಜೀವನದ ಹಲವು ಕ್ಷೇತ್ರಗಳಲ್ಲಿ ಇರುವುದು. ಆದರೆ ಹೊಣೆಗಾರಿಕೆ ನಮ್ಮಲ್ಲಿ ಉದಯವಾಯಿತೆಂದರೆ 
ನಮ್ಮ ಸ್ವಾತಂತ್ರ್ಯವು ಇಂದು ಇರುವುದಕ್ಕಿಂತ ಹೆಚ್ಚು ಶ್ರೀಮಂತವಾಗುವುದು. 
೩. ರಾಷ್ಟ್ರ ಪ್ರಜಾತತ್ತ ಮತ್ತು ಹೊಣೆಗಾರಿಕೆ 
ಇಂಗ್ಲಿಷ್‌ ಭಾಷೆಯ '011208' (ಸಿಟಿಜನ್‌) ಎಂಬ ಪದ ಶ್ರೀಮಂತವಾದುದು. ನಾವು ಅದರ 
ಸರಿಯಾದ ಮುಖ್ಯಾರ್ಥವನ್ನು ತಿಳಿದುಕೊಳ್ಳಬೇಕು. ಮಗುವೊಂದು ಹುಟ್ಟಿದ ಕೂಡಲೇ ತಾನು 
ಒಂದು ಸಾಲಿನಲ್ಲಿ ಇರುವಂತೆ ನಿಲ್ಲುವುದು. ಅದಕ್ಕೆ ೨೧ ವರ್ಷಗಳಾದಾಗ ತನಗೆ ತಾನೆ ರಾಷ್ಟ್ರ 
ಜೀವನದಲ್ಲಿ ಭಾಗವಹಿಸುವ ಹಕ್ಕಿನೊಂದಿಗೆ ಭಾರತದ ಪ್ರಜೆಯಾಗುವುದು. ರಾಷ್ಟ್ರಕನ ವಯಸ್ಸನ್ನು 
೨೧ರಿಂದ ೧೮ಕ್ಕೆ ಇಳಿಸುವ ಇಚ್ಛೆ ಈ ದಿನಗಳಲ್ಲಿ ಇದೆ. ಇದರಿಂದಾಗಿ ಯುವಕರಲ್ಲಿ ಬಹು ಭಾಗ 
ಭುತದಾನ ಮಾಡುವ ಮತ್ತು ರಾಷ್ಟ್ರೀಯ ಹಾಗೂ ರಾಜಕೀಯ ಜೀವನದಲ್ಲಿ ಪಾಲ್ಗೊಳ್ಳುವ ವಿಶಿಷ್ಟ 
ಹಕ್ಕನ್ನು ಪಡೆಯಲು ಸಾಧ್ಯವಾಗುವುದು. ಮುಂದಿನ ಐದು ವರ್ಷಗಳಲ್ಲಿ ಇದು ಅಂಗೀಕೃತವಾಗಿ 
ಶಾಸನವಾಗುವುದೆಂದು ನಾನು ಆಶಿಸುತ್ತೇನೆ. ಇದರಿಂದ ಮುಂಬರುವ ಚುನಾವಣೆಗಳಲ್ಲಿ ಹ 
ಹರೆಯದವರೂ ಕೂಡ ಕಂಡು ಬರುವರು. ಆದರೆ ನಾವು ಅರಿತುಕೊಳ್ಳಬೇಕಾದ ಅತ್ಯಂತ ಮುಖ್ಯವಾದ 
ವಿಷಯವಂದ್ದರೆ, ಕೇವಲ ಸಾಲಿನಲ್ಲಿ ನಿಂತು, ಪ್ರಾಪ್ತ ವಯಸ್ಕರಾಗಿ ಸುಮ್ಮನೆ ಭಾಷಣ ಮಾಡುವುದ 
ರಿಂದ ತನ್ನಷ್ಟಕ್ಕೆ ತಾನು ರಾಷ್ಟ್ರಕನಾಗಲು ಸಾಧ್ಯವಾಗುವುದಿಲ್ಲ. ರಾಷ್ಟ್ರಕನಾಗುವುದು ಎಂದರೆ ಇದಕ್ಕಿಂತ 


CC-0. Jangamwadi Math Collection. Digitized by eGangotri 


ಸ್ವಾತಂತ್ರ ಟದ ಸವಾಲು ಜು 


ಆಳವಾದ ವಿಷಯ. ಇದು ಜವಾಬ್ದಾರಿಯಿಂದ ನಡೆದುಕೊಂಡಾಗ ಬರುವುದು. ನನಗೆ ಒಂದು ಕಾರ್ಯ 
ವನ್ನು ವಹಿಸಿದರೆ ನನಗೆ ಅದರ ಜವಾಬ್ದಾರಿ ಇರುವುದು ಮತ್ತು ನಾವು ಅದರ ಆಗುಹೋಗುಗಳನ್ನು 
ಅಂಗೀಕರಿಸಬೇಕಾಗುವುದು. ಇದು ಬೌದ್ಧಿಕ ಪ್ರೌಢಿಮೆಯಲ್ಲಿ ಒಂದು ಶಿಕ್ಷಣ. ಇದನ್ನು ನಮ್ಮ 
ದೇಶ ಇನ್ನೂ ಸರಿಯಾಗಿ ಪಡೆಯಬೇಕಾಗಿದೆ. ಇದನ್ನು ಸಾಧಿಸಿರುವ ಕೆಲವು ವ್ಯಕ್ತಿಗಳು ನಮಗೆ 
ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರುವರು ಮತ್ತು ದೇಶವನ್ನು ಆರ್ಥಿಕ ಮತ್ತು ಇತರ ವಿಕಾಸಗಳ 
ಹಾದಿಯಲ್ಲಿ ತಂದಿರುವರು. ಆದರೆ, ಬಹುಮಟ್ಟಿಗೆ ನಮ್ಮ ಜನತೆ ಈ ಪ್ರೌಢಿಮೆಯನ್ನು ಇನ್ನೂ 
ಪಡೆದುಕೊಳ್ಳಬೇಕಾಗಿದೆ ಮತ್ತು ಹೊಣೆಗಾರಿಕೆಯ ಭಾವನೆಯನ್ನು ರೂಢಿಸಿಕೊಳ್ಳಬೇಕಾಗಿದೆ. ಕಳೆದ 
೨೫ ವರ್ಷಗಳ ಚರಿತ್ರೆಯಲ್ಲಿ ಇದು ಎದ್ದು ಕಾಣುವುದು. ಶತಮಾನಗಳ ದಾಸ್ಯದ ನಂತರ ಪ್ರಾಪ್ತವಾದ 
ಸ್ವಾತಂತ್ರ್ಯ ನಮ್ಮ ಜನರಲ್ಲಿ ಪರಮಾನಂದವನ್ನು ಉಂಟು ಮಾಡಬೇಕಾಗಿತ್ತು ಮತ್ತು ಅದರ 
ಸಹಾಯದಿಂದ ನಾವು ವೇಗವಾಗಿ ಮುಂದುವರಿಯಬೇಕಾಗಿತ್ತು. ಇತರ ದೇಶಗಳು ಹೀಗೆ ಮುಂದು 
ವರಿದವು. ಅವರು ಸ್ವತಂತ್ರರಾದಾಗ ಒಂದು ಬಗೆಯ ರಾಷ್ಟ್ರೀಯ ಶಕ್ತಿ ಲಭಿವ್ಯಕ್ತವಾಯಿತು ; 
ಆನಂದೋತ್ಕರ್ಷ ಜನರಲ್ಲಿ ತಲೆದೋರಿತು, ಮಹತ್ಕಾರ್ಯಗಳನ್ನು ಸಾಧಿಸಲು ಪ್ರಾರಂಭಿಸಿದರು. 
ನಾವೂ ಕೂಡ ಮಹತ್ಕಾರ್ಯಗಳನ್ನು ಮಾಡಿರುವೆವು ; ಆದರೆ ಹಿಂದೆ ನಾವು ಪಟ್ಟಿರುವ ಕಷ್ಟಗಳು 
ಮತ್ತು ಅಪಮಾನಗಳಿಗೆ ಹೋಲಿಸಿದರೆ ಈ ಸ್ವಾತಂತ್ರ್ಯವು ಕಷ್ಟ ಪಟ್ಟು ಕೆಲಸ ಮಾಡಲು ಮತ್ತು 
ಮಹತ್ಕಾರ್ಯಗಳನ್ನು ಸಾಧಿಸಲು ಇನ್ನೂ ಹೆಚ್ಚಿನ ಸ್ಫೂರ್ತಿಯನ್ನು ನೀಡಬೇಕಾಗಿತ್ತು. 


೪. ದುಡಿಮೆ ಅಗತ್ಯ 


ಭಾರತದಾದ್ಯಂತ ನನಗೆ ಕಾಣುವ ವಿಷಯಗಳಲ್ಲೊಂದು, ಕಷ್ಟಪಟ್ಟು ಕೆಲಸ ಮಾಡಲು 
ಸಾಮರ್ಥ್ಯವಿಲ್ಲದಿರುವುದು. ಒಂದು ಬಗೆಯ ರಾಷ್ಟ್ರೀಯ ಆಲಸ್ಕ ನಮ್ಮ ಮೇಲೆ ಬಲವಾಗಿರುವುದು. 
ಈ ಜಡತ್ವವನ್ನು ನಾವು ಕೊಡಹಲು ನಮಗೆ ಸಾಧ್ಯವಾಗಿಲ್ಲ. ಕಷ್ಟಪಟ್ಟು ಕೆಲಸ ಮಾಡದೆ ಯಾವ 
ದೇಶವೂ ಬಲಿಷ್ಠವಾಗಲು ಸಾಧ್ಯವಿಲ್ಲ. 

ಆದುದರಿಂದಲೇ ಕಳೆದ ೨೫ ವರ್ಷಗಳಲ್ಲಿ ನಮ್ಮ ಪ್ರಗತಿ ನಾವು ಶ್ರಮವಹಿಸಿ ಕೆಲಸ 
ಮಾಡುವುದನ್ನು ಕಲಿತಿದ್ದರೆ ಎಷ್ಟು ಆಗಬೇಕಿತ್ತೊ ಮತ್ತು ಎಷ್ಟು ಆಗಲು ಸಾಧ್ಯವಿತ್ತೊ, ಅದಕ್ಕಿಂತ 
ಕಡಿಮೆ ವೇಗದಲ್ಲಿ ಆಗಿವೆ. ಭಾರತದಲ್ಲಿ ಕೆಲಸಕ್ಕಿಂತ ಮಾತು ಹೆಚ್ಚು. ಇದು ಹೊರಗೆ ಸಾರ್ವಜನಿಕರ 
ವಿಷಯದಲ್ಲಿ ಎಷ್ಟು ನಿಜವೊ ಅಷ್ಟರ ಮಟ್ಟಿಗೆ ಸರ್ಕಾರಿ ಕಾರ್ಯಾಲಯಗಳ ಒಳಗೆ ಮತ್ತು ಸರ್ಕಾರಿ 
ಸಂಸ್ಥೆಗಳಲ್ಲಿಯೂ ನಿಜ ಎಂದು ಹೇಳಲು ನನಗೆ ವಿಷಾದವಾಗುತ್ತದೆ. ಎಲ್ಲ ಕಡೆಯೂ ಕೆಲಸ 
ಕಡಿಮೆ ಮತ್ತು ಮಾತು ಹೆಚ್ಚು. 

ಇದೊಂದು ಭಾರತದಲ್ಲಿನ ವಿಶೇಷ ಇದನ್ನು ನಾವು ಬೇರೆ ಎಲ್ಲಿಯೂ ನೋಡಿಲ್ಲ. ಪ್ರಪಂಚದ 
ಪ್ರತಿಯೊಂದು ದೇಶದಲ್ಲಿಯೂ ಒಂದು ವ್ಯಕ್ತಿ ಕೆಲಸ ಮಾಡುತ್ತಿರುವಾಗ ಕೆಲಸವನ್ನು ಮಾತ್ರ 
ಮಾಡುತ್ತಿರುವನು. ಅಲ್ಲಿ ಕೆಲಸ ಮಾಡುತ್ತಿರುವಾಗ ಕೆಲಸವನ್ನು ಮಾತ್ರ ಮಾಡುತ್ತಿರುವನು. ಇಲ್ಲಿ 
ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಕೆಲಸವನ್ನು ಬಿಟ್ಟು ಮಿಕ್ಕೆಲ್ಲವನ್ನೂ ಮಾಡುತ್ತಿರುವವು. 

ಈ ಬಗೆಯ ಸೋಮಾರಿತನ, ಈ ಆಲಸ್ಯ, ಸಾರ್ವಜನಿಕ ಹೊಣೆಗಾರಿಕೆಯ ಬಗ್ಗೆ ಅಸಡ್ಡೆ ಈ 
ದೇಶದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಉದ್ದಿಮೆಗಳ ಕೆಲಸ ಕಾರ್ಯಗಳಲ್ಲಿ ಎದ್ದು ಕಾಣುವುದು. ಇದು 
ವಿಷಾದನೀಯ, ಏಕೆಂದರೆ ನಮ್ಮ ದೇಶವು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಬಹಳ ಹಿಂದಿರು 
ವುದು ಇ 


ನಮ್ಮ ಜನರನೇಕರು ನಮ್ಮ ದೇಶವು ಮುಂದುವರಿಯಬೇಕೆಂದು ಇಚ್ಛಿಸುವರು, ಆದರೆ ಕೇವಲ 


CC-0. Jangamwadi Math Collection. Digitized by eGangotri 


೩೦೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಕಗಳು 
ಇಚ್ಛೆಯಿಂದ ಪ್ರಯೋಜನವಿಲ್ಲ. ನಾವು ನಮ್ಮ ಆಸೆಯನ್ನು ಕಾರ್ಯೋನ್ಮುಖ ಮಾಡಬೇಕು. ಆದರ 
ಅರ್ಥ ಕಷ್ಟಪಟ್ಟು ದುಡಿಯಬೇಕು ಎಂದು. ಆದ್ದರಿಂದ ಸರ್ಕಾರಿ ಕಛೇರಿಗಳಲ್ಲಿ ನಾವು ಹೆಚ್ಚು 
ಕ್ರಿಯಾಶೀಲರಾಗಬೇಕು, ಹೆಚ್ಚು ಪರಿಶ್ರಮದಿಂದ ಕೆಲಸ ಮಾಡಬೇಕು, ಮತ್ತು ಇಂದಿನ ದಿನಗಳಲ್ಲಿ 
ಹೇಳುವಂತೆ, ನಮ್ಮನ್ನು ತೊಡಗಿಸಿಕೊಳ್ಳುವ ಪ್ರವೃತ್ತಿ ಹೆಚ್ಚಾಗಬೇಕು. 

ನಮ್ಮ ಪ್ರಧಾನ ಮಂತ್ರಿಗಳು ಈ ಮಾತನ್ನು ಮೇಲಿಂದ ಮೇಲೆ ಹೇಳುವರು. ತೊಡಗಿಸಿಕೊಳ್ಳು , 
ವುದು ಎಂದರೆ ಯಾವುದಾದರೊಂದು ರಾಜಕೀಯ ದೃಷ್ಟಿಗೆ ಬದ್ಧರಾಗುವುದು ಎಂದಲ್ಲ. ಅದು, 
ದೇಶಕ್ಕೆ ಕಂಕಣಬದ್ಧರಾಗುವುದು, ಸಾರ್ವಜನಿಕ ಆಡಳಿತದಲ್ಲಿ ಹೆಚ್ಚು ಜವಾಬ್ದಾರಿಯಿಂದ ವರ್ತಿಸುವು 
ದಕ್ಕೆ ಬದ್ಧರಾಗುವುದು. ಆ ದೃಢ ವ್ರತ ಮತ್ತು ಹೊಣೆಗಾರಿಕೆಯಿದ್ದರೆ, ಜನರಿಗೆ, ಅಧಿಕಾರಿಗಳಿಗೆ 
ಮತ್ತು ಕೆಲಸಗಾರರಿಗೆ ಶಕ್ತಿಗಳು ಬರುವುವು. 

ಇಂತಹ ಶಕ್ತಿಯನ್ನು ನಾವು ಇಂದು ಪಡೆದುಕೊಳ್ಳಬೇಕಾಗಿದೆ--ಮಾನವನ ಸಮಸ್ಯೆಗಳ ಮೇಲೆ 
ಕೇಂದ್ರೀಕೃತವಾದ, ಈ ಸಮಸ್ಯೆಗಳನ್ನು ಮೀರಿ ಹೋಗುವ ಮತ್ತು ದೇಶವನ್ನು ಪ್ರಗತಿ ಮತ್ತು 
ಸಮೃದ್ಧಿಯ ಹಾದಿಗೆ ಕೊಂಡೊಯ್ಯುವ ಮಾನವ ಶಕ್ತಿ ಬೇಕಾಗಿದೆ. ಶತಮಾನಗಟ್ಟಲೆ ಅನುಭವಿಸಿರುವ 
ಅಧೋಗತಿಯಿಂದ ದೇಶವನ್ನು ಮೇಲೆತ್ತಬೇಕಾಗಿದ್ದರೆ ಇದಲ್ಲದೆ ಬೇರಾವ ತಂತ್ರ ಜಾಲವೂ ಇಲ್ಲ. 


೫. ಹೊಸ ಮಂತ್ರ 
ಆದುದರಿಂದಲೇ ಇಂದಿನ ಭವ್ಯ ನೂತನ ಮಂತ್ರವೆಂದರೆ “ದುಡಿಮೆ' ಮತ್ತು "ಶ್ರಮ ಪೂರಿತ 
ದುಡಿಮೆ' ; ಕೆಲಸದೊಂದಿಗೆ ಜಾಣ್ಮೆ, ಜಾಣ್ಮೆಯ ಕೆಲಸದೊಂದಿಗೆ ಸಹಕಾರಯುತ ಸಹ-ಕರ್ಮ. 
ಎಲ್ಲ ದೊಡ್ಡ ಉದ್ದಿಮೆಗಳು ಸಹಕರ್ಮದ ಫಲ. ಸಹಕರ್ಮದಲ್ಲಿರುವ ಶೀಲ ಕೌಶಲ ಮತ್ತು 
ಜಾಣ್ಮೆಯಿಂದ ಕೂಡಿದ ಕರ್ಮ ಇವನ್ನು ಅರಿತಾಗ ಮಾತ್ರವೇ ನಾವು ಸ್ವಾತಂತ್ರ್ಯದ ಸವಾಲನ್ನು 
ಎದುರಿಸಲು ಸಾಧ್ಯ. ನಾವು ಪ್ರಯತ್ನಪೂರ್ವಕವಾಗಿ ಕಲಿಯಬೇಕಾದ ತತ್ತ್ವ ಇದೇ. ಇದನ್ನು ತಿಳಿಯ 
ದೆಯೋ, ಹೇಗೋ ಅದನ್ನು ಎಡವಿಯೋ ಕಲಿಯಬೇಕಾಗಿಲ್ಲ. 
ಜಪಾನ್‌, ಜರ್ಮನಿ ಮತ್ತು ಅಮೆರಿಕಾ ದೇಶಗಳಲ್ಲಿ ಅವರ ಜನರು ಕಷ್ಟಪಟ್ಟು ಕೆಲಸ ಮಾಡುವು 
ದನ್ನು ನೋಡಿರುವೆನು; ಅವರು ಶಕ್ತಿವಂತರಾಗಿರುವರು; ಕೆಲಸದ ಸಮಯದಲ್ಲಿ ಮಾತನಾಡುವುದಿಲ್ಲ 
ಮತ್ತು ಅವರಿಗೆ ಆತ್ಮ ಗೌರವ `ಹಾಗೂ ಗಾಂಭೀರ್ಯ ಇರುವುದು. “ಕೆಲಸದ ವೇಳೆಯಲ್ಲಿ ಕೆಲಸ 
ಮಾಡಲು ನನಗೆ ಸಂಬಳ ಕೊಡುವರು, ಆದ್ದರಿಂದ ನನಗೆ ಕೊಟ್ಟಿರುವುದನ್ನು ನಾನು ಮಾಡುವೆನು ; 
ಕಾಲವನ್ನು ವೃರ್ಥ ಮಾಡಬಾರದು'--ಇದು ಅವರ ದೃಷ್ಟಿ. ಈ ದೃಷ್ಟಿ ಭಾರತದಲ್ಲಿ ಬಹುತೇಕ 
ನನಗೆ ಕಾಣುವುದಿಲ್ಲ. ನಾವು ನಮ್ಮ ಕಾಲವನ್ನು, ಮತ್ತು ಯಾವುದಕ್ಕೆ ನಮಗೆ ವೇತನವನ್ನು ಕೊಟ್ಟಿರು 
ವರೊ ಆ ಸಾರ್ವಜನಿಕ ಕಾಲವನ್ನು ವ್ಯರ್ಥ ಮಾಡುವೆವು. ` 
ದೆಹಲಿಯಲ್ಲಿರುವ ನಮ್ಮ ಬೃಹತ್‌ ಕಾರ್ಯಭವನದಲ್ಲಿ ನೋಡಿರುವೆನು, ಹರಟೆ ಹೊಡೆಯುವು 
ದರಲ್ಲಿ, ಅವರಿವರ ವಿಷಯಗಳನ್ನು ಮಾತನಾಡುವುದರಲ್ಲಿ ಮತ್ತು ಚಹಾ ಸೇವನೆಯಲ್ಲಿ ಅಷ್ಟೊಂದು 
ಕಾಲ ವ್ಯರ್ಥವಾಗುವುದನ್ನು ನೋಡಿ ಹೊರದೇಶದಿಂದ ಭಾರತಕ್ಕೆ ಬರುವ ಯಾರೇ ಆದರೂ ವಿಶೇಷ , 
ವಾಗಿ ನಮ್ಮ ಆಡಳಿತ ವರ್ಗದವರ ತಾಮಸಿಕತೆಯಿಂದ ಸ್ಪಂಭಿತರಾಗುವರು. ಕೆಲವು ರಾಜ್ಯಗಳು ಇತರ 
ರಾಜ್ಯಗಳಿಗಿಂತ ಬಹು ಮಟ್ಟಿಗೆ ಮೇಲಾದರೂ ಸಹ ಈ ಸಮಸ್ಯೆ ಭಾರತದ ವಿವಿಧ ಭಾಗಗಳಲ್ಲಿ 
ಇನ್ನೂ ದೊಡ್ಡದಾಗಿರುವುದನ್ನು ನೋಡಿರುವೆನು. ಅಂತಹ ಒಂದು ರಾಜ್ಯ ಮಹಾರಾಷ್ಟ್ರ, ಮತ್ತೊಂದು 
ತಮಿಳುನಾಡು ಮತ್ತು ಸ್ವಲ್ಪ ಮಟ್ಟಿಗೆ ಕೇರಳ, ಈ ರಾಜ್ಯಗಳಲ್ಲಿ ಉತ್ತಮ ನಿಷ್ಠೆ ಮತ್ತು ದಕ್ಷತೆಯಿಂದ 
ಉತ್ತಮ ಕೆಲಸ ಆಗುತ್ತಿದೆ. ಭಾರತದ ಇತರ ರಾಜ್ಯಗಳಿಗೆ ಹೋಲಿಸಿದರೆ ಈ ರಾಜ್ಯಗಳು ಮೇಲೆನಿಸಿ 


CC-0. Jangamwadi Math Collection. Digitized by eGangotri 


ಸ್ವಾತಂತ್ರ್ಯದ ಸವಾಲು ೩೦೧ 
ದರೂ, ಪ್ರಪಂಚದೊಂದಿಗೆ ಹೋಲಿಸಿದರೆ ನಾವೆಲ್ಲರೂ ಕೆಳಮ ರು ೌ 
ಹೊಸ ಪ್ರತಧಾರಣೆ ಮಾಡಬೇಕಾಗುವುದು; ಅದು ಕೇವಲ ವೇತನ ಪ ಕಾ 
ಈ ದೇಶದಲ್ಲಿ ಲೋಪವಾಗಿರುವ ಮತ್ತಾವುದೊ ಒಂದರಿಂದ ಅದು ಬರುವುದು. ವೇತನ 
ಏರಬಹುದು ; ಇತರ ಭತ್ಯಗಳು ಹೆಚ್ಚಬಹುದು ; ಆದರೆ, ವ್ಯಕ್ತಿಯ ಸ್ವಂತ ಪ್ರಯತ್ನದಿಂದಲ್ಲದೆ 
, ಬೇರಾವ ರೀತಿಯಲ್ಲಿಯೂ ವೃದ್ಧಿಯಾಗದುದು ಯಾವುದಂದರೆ ಒಂದು ಬೃಹತ್‌. ರಾಷ್ಟ್ರೀಯ 
ಸಾಹಸಕ್ಕೆ ವ್ಯಕ್ತಿಯ ಅರ್ಪಣೆ. ಅದು ಪ್ರತಿ ವ್ಯಕ್ತಿಯನ್ನೂ ತನ್ನಷ್ಟಕ್ಕೆ ತಾನು ಹೀಗೆ ಹೇಳಿಕೊಳ್ಳುವಂತೆ 
ಮಾಡುವುದು : 
ನಾನು ಈ ರಾಷ್ಟ್ರದ ಪ್ರಜೆ ನಾನು ಹಲವು ಶತಮಾನಗಳು ಸ್ವತಂತ್ರನಾಗಿರಲಿಲ್ಲ. ಇಂದು 

ನಾನು ಸ್ವತಂತ್ರ. ಎಂದರೆ ನನ್ನ ದೇಶಕ್ಕೆ ನನ್ನದೊಂದು ಜವಾಬ್ದಾರಿ ಇದೆ ನನ್ನ ದೇಶ ಬೆಳೆದು 

ವಿಕಾಸವಾಗುವುದನ್ನು ನಾನು ನೋಡಬಯಸುವನು. 

ನಾವು ದೇಶದ ಅಂಗ, ನಾವು ಅದರಲ್ಲಿ ಇರುವುದು ಮಾತ್ರವಲ್ಲ, ಅದಕ್ಕಾಗಿ ಇರುವೆವು ಎಂಬ 
ತಾದಾತ್ಮದ ಈ ಭಾವ ಕೂಡಲೆ ಒಂದು ಹೊಸ ಬಗೆಯ ಶಕ್ತಿಯನ್ನು ತರುವುದು. ಇಂದು ಈ 
ಶಕ್ತಿ ಬಹು ಮಟ್ಟಿಗೆ ಇಲ್ಲವಾಗಿದೆ. ಇಂದು ಭಾರತದಲ್ಲಿ ನಮ್ಮ ಪ್ರಾಥಮಿಕ ವ್ಯಕ್ತಿತ್ವ, ನಾನೊಬ್ಬ 
ಕಾರ್ಯಾಲಯದ ನೌಕರ ಅಥವಾ ಒಬ್ಬ ಎಂಜಿನಿಯರ್‌ ಅಥವಾ ವೈದ್ಯ ಎಂದಷ್ಟು ಮಾತ್ರವೇ 
ಇರಬಾರದು. ನಾನೋರ್ವ ಭಾರತದ ಪ್ರಜೆ ಎಂಬುದು ನಮ್ಮ ಪ್ರಾಥಮಿಕ ವ್ಯಕ್ತಿತ್ವವಾಗಿರಬೇಕು. 
ಯಾರಾದರೂ ನಿಮ್ಮನ್ನು "ನೀವು ಯಾರು'ಎಂದು ಕೇಳಿದರೆ, “ನಾನೊಬ್ಬ ಸ್ವತಂತ್ರ ಭಾರತದ ಪ್ರಜೆ' 
ಎಂದು ಉತ್ತರವೀಯಬೇಕು. ಆಗ, "ನೀವು ಏನು ಮಾಡುತ್ತಿರುವಿರಿ?' ಎಂದು ಕೇಳಿದರೆ, "ನಾನೊಬ್ಬ 
ಆಡಳಿತಾಧಿಕಾರಿ, ನಾನು ಅದು-ಇದು' ಎಂದು ಹೇಳಬಹುದು. ಸ್ವತಂತ್ರ ಭಾರತದ ಪ್ರಜೆ ಎಂಬ 
ನಿಮ್ಮ ಪ್ರಾಥಮಿಕ ವ್ಯಕ್ತಿತ್ವ ನಿಮ್ಮ ವ್ಯಕ್ತಿತ್ವ ಮತ್ತು ಕೆಲಸದ ಇತರ ಅಂಶಗಳಿಗೂ ಸ್ಫೂರ್ತಿಯನ್ನು 
ನೀಡಬಲ್ಲದು. 


೬. ಆಡಳಿತದಲ್ಲಿ ಉದ್ದೇಶ 


ಹಿಂದೆ ನಮಗೆ ಸ್ವತಂತ್ರ ಭಾರತದ ಪ್ರಜೆಯ ಸ್ಥಿತಿ ಇರಲಿಲ್ಲ. ನಮ್ಮ ಪುರಾತನ ರಾಜ್ಯಗಳೆಲ್ಲವೂ 
ಒಬ್ಬ ರಾಜನ ಅಥವಾ ಚಕ್ರವರ್ತಿಯ ಅಥವಾ ದಂಡನಾಯಕನ ಅಥವಾ ಅಂತಹ ಒಂದು ವ್ಯಕ್ತಿಯನ್ನು 
ಕೇಂದ್ರವಾಗಿ ಉಳ್ಳಂತಹವಾಗಿದ್ದುವು. ಇಂದು, ನಮ್ಮ ಸಂವಿಧಾನ ಹೆಮ್ಮೆಯಿಂದ ಘೋಷಿಸುವಂತೆ, 
“ಭಾರತದ ಪ್ರಜೆಗಳಾದ ನಾವು' ಎಂಬುದರ ಮೇಲೆ ಒಂದು ದೇಶವನ್ನು ಸ್ಥಾಪಿಸಿರುವೆವು. ನಮ್ಮ 
ದೀರ್ಫ ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತ ದೇಶವು ಪ್ರಜೆಗಳ ಆಧಾರದ ಮೇಲೆ ರಾಜ್ಯವನ್ನು 
ಸ್ಥಾಪಿಸಿದೆ, ಭಾರತ ದೇಶದ ಜನರಿಂದ ಶಕ್ತಿಯನ್ನು ಪಡೆಯುವುದು, ಮತ್ತು ಆ ಶಕ್ತಿಯನ್ನು ನೂರು 
ಪಟ್ಟು ಭಾರತ ದೇಶದ ಜನರಿಗೆ ಹಿಂತಿರುಗಿ ನೀಡಬೇಕಾಗಿದೆ. ರಾಜನೂ ಇಲ್ಲ, ಚಕ್ರವರ್ತಿಯೂ 
ಇಲ್ಲಿ. ನಮ್ಮನ್ನು ಒಂದು ಗಣರಾಜ್ಯ ಎಂದು ಘೋಷಿಸಿಕೊಂಡಾಗ ರಾಜನಲ್ಲಿ ಕೇಂದ್ರೀಕೃತವಾದ 
ಸರ್ವಾಧಿಕಾರ ಕೋಟ್ಯಂತರ ಪ್ರಜೆಗಳಲ್ಲಿ ಚದುರಿಹೋಗಿದೆ. ಇಂದು ನಾವು ಅಂತಹ ಗಣರಾಜ್ಯದ 
ಪ್ರಜೆಗಳು. ಈ ಪ್ರಜ್ಞೆಯಿಂದ ನಾವು ನಮ್ಮೊಳಗಿನಿಂದ ಬೇಕಾದಷ್ಟು ಶಕ್ತಿಯನ್ನು ಗಳಿಸಬಹುದು. 
ಈ ಬಲವಾದ ಶಕ್ತಿಯನ್ನು ಪ್ರತಿಯೊಬ್ಬರೂ ಪಡೆಯಬಹುದು, ಆದರೆ ಇಚ್ಛೆ ಸಾಲದು. 
: ಇಂದು ಸರ್ಕಾರಿ ಕಾರ್ಯಾಲಯಗಳಲ್ಲಿ ಮತ್ತು ಜೀವನದ ಇತರ ಎಲ್ಲ ಇಲಾಖೆಗಳಲ್ಲಿ ಸದಾ 
ಚರ್ಚಿಸಬೇಕಾದ ವಿಷಯವೇನಾದರೂ ಇದ್ದರೆ ಅದು ಇಚ್ಛೆ. ಯಾವ ಇಚ್ಛೆ ನಮ್ಮನ್ನು ಉತ್ತಮತರ 
ವಾಗಿ ಕೆಲಸ ಮಾಡುವಂತೆ ಮಾಡಲು ಸ ಉದ್ದೇಶವೆಂಬ ಮೂರ್ಯ 


CC-0. Jangamwadli th Collection. Digitized by 608/6! 


ಇ೦೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ರತದಲ್ಲಿ ನಾವು ಹೊಂದಿರುವೆವು ; ಆದರೆ ಒಂದು ಮಿತಿಯನ್ನು ಮೀರಿದರೆ, 

ಬ್‌ ನೀಡುತ್ತಿರುವರೊ ಅದಕ್ಕಿಂತ ಹೆಚ್ಚಾಗಿ ಏನನ್ನೂ ಹಣ ಹೊರತರಲಾರದು. 

ಯೋಗ್ಯವಾದ ಒಂದೇ ಒಂದು ಪ್ರೇರಕ ಶಕ್ತಿ ಎಂದರೆ, ನಾವು ಒಂದು ದೇಶಕ್ಕೆ ಸೇರಿದವರು 
ಮತು. ಆ ದೇಶ ನಾಶವಾಗುವುದನ್ನು ನಾವು ನೋಡಲಿಚ್ಛಿಸುವುದಿಲ್ಲ. ಹಿಂದೆ ನಾವು ಬಹಳ ಕಷ್ಟ 
ಪಟ್ಟಿರುವವು. ಮತ್ತು ಈ ದೇಶ ಎಂದೆಂದಿಗೂ ಸೃತಂತ್ರವಾಗಿರುವಂತೆ ಖಾತರಿ ನೀಡಬೇಕು, ಅದರ 
ಸ್ವಾತಂತ್ರ್ಯ ವೃದ್ಧಿಯಾಗಿ, ಯಾರಿಗೆ ಅದು ಇಂದು ಕೇವಲ ಹೆಸರಿನಂತಿರುವುದೊ ಅಂತಹ ಕೋಟಿ 
ಕೋಟಿ ಜನರಿಗೆ ಅದನ್ನು ತಂದುಕೊಡಬೇಕು. ಇಂತಹ ನಿಷ್ಠೆ ಮತ್ತು ಅದರಲ್ಲಿ ಮನಸ್ಸನ್ನು ತೊಡಗಿಸು 
ವುದೇ ರಾಷ್ಟ್ರಪ್ರಜೆ ಎನ್ನುವುದರ ಅರ್ಥ. ಭಾರತದಲ್ಲಿ ಅದು ಎಂದೂ ಇಷ್ಟು ಅಗಾಧವಾಗಿರಲಿಲ್ಲ. 
ಆದುದರಿಂದಲೇ ನಾವು ಅದನ್ನು ಅಲ್ಪವಾಗಿ ಎಣೆಸುವೆವು ಮತ್ತು ದೇಶದ ಸಮಸ್ಯೆಗಳನ್ನು ನಮ್ಮ 
ಸಮಸ್ಯೆ ಎಂದು ಭಾವಿಸದೆ ಮತ್ತಾರದೊ ಎಂಬಂತೆ ನೋಡುವೆವು. 

ಇಂದು ನಮ್ಮ ದೇಶದಲ್ಲಿ ಒಂದು ಪ್ರಜಾಪ್ರಭುತ್ವವಿದೆ ; ಆದರೆ ನಮ್ಮ ಕೋಟಿ ಕೋಟಿ 
ಜನರಿಗೆ ಸ್ವಾತಂತ್ರ್ಯದ ಹರಕೆಯನ್ನು ತಂದುಕೊಟ್ಟು ಅದು ಅರ್ಥಪೂರ್ಣವಾಗುವಂತೆ ಮಾಡಬೇಕು. 
ಇದನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ದಕ್ಷ ಹಾಗೂ ಜವಾಬ್ದಾರಿಯುತ ಆಡಳಿತದಿಂದ 
ಮಾತ್ರ ಮಾಡಲು ಸಾಧ್ಯ. ಆಡಳಿತವರ್ಗದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಮೊದಲು ನಿಜವಾದ 
ಪ್ರಜೆಯಾಗಿ ಮಹತ್ತಾದ ಈ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಬೇಕು. 
ನಾವು ಇಂದು ಎದುರಿಸಬೇಕಾದ ಅತ್ಯಂತ ಮುಖ್ಯವಾದ ಸವಾಲು ಇದೇ. 


೭. ಕಲ್ಪನಾತ್ಮಕ ಸಹಾನುಭೂತಿ 


ನಾನು, ತೊಡಗಿಸಿಕೊಳ್ಳುವುದು, ಅರ್ಪಿಸಿಕೊಳ್ಳುವುದು, ಆಡಳಿತ ಸಿಬ್ಬಂದಿ ರಾಷ್ಟ್ರೀಯ 
ಜವಾಬ್ದಾರಿಯನ್ನು ಹೆಚ್ಚಾಗಿ ಬೆಳೆಸಿಕೊಳ್ಳುವುದು ಎಂದು ಹೇಳುವಾಗ ಮುಂಬರುವ ಪ್ರಶ್ನೆ ಏನೆಂದರೆ, 
ಇದನ್ನೆಲ್ಲಾ ಹೇಗೆ ಸಾಧಿಸುವುದು ಎಂಬುದು. ಈ ಪ್ರಶ್ನೆಯನ್ನು ಕುರಿತು ನನ್ನ "ಮನಸ್ಸಿನಲ್ಲಿ 
ಯೋಚಿಸಿರುವೆನು ಮತ್ತು ದೆಹಲಿಯ ಸರ್ಕಾರದ ಆಡಳಿತ ವರ್ಗದ ತರಬೇತಿ ಶಾಲೆ (5600078! 
7raining 501001) ಮತ್ತು ಇತರ ಸ್ಥಳಗಳಲ್ಲಿ ನನ್ನ ಕೆಲವು ಉಪನ್ಯಾಸಗಳಲ್ಲಿ ಈ ಪ್ರಶ್ನೆಯನ್ನು 
ಅವರ ಮುಂದೆ ಇಟ್ಟಿರುವೆನು. ಸರ್ಕಾರದ ಕಾರ್ಯ ಸೌಧಗಳ ನೀರಸ ವಾತಾವರಣದಲ್ಲಿ, ಬಾಹ್ಯ 
ಮಾಲಿನೃತೆಯಿಂದ ಬಹಳ ರಕ್ಷಿತರಾಗಿ, ನಾವು ಸ್ಥಗಿತರಾಗಬಹುದು, ಏಕೆಂದರೆ ನಮ್ಮ ಸುತ್ತಮುತ್ತ 
ಜೀವನ ಹೇಗೆ ಸಾಗುತ್ತಿದೆ ಎಂಬುದು ನಮಗೆ ತಿಳಿದಿರುವುದಿಲ್ಲ. ಆಗ ನಮ್ಮ ಆಲೋಚನಾ ಗತಿಯನ್ನು 
ಬದಲಾಯಿಸಿಕೊಂಡು ಕ್ರಿಯಾಶೀಲತೆಯನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ ? ರಾಷ್ಟ್ರದ 
ಕೆಲಸದಲ್ಲಿ ನಾವು ಒಂದಾಗಲು ಹೇಗೆ ಸಾಧ್ಯ ?' 
ನಮ್ಮ ಒಳಗಡೆ ಒಂದು ಹೊಸ ಶಕ್ತಿಯನ್ನು ಬೆಳೆಸಿಕೊಳ್ಳುವುದರಲ್ಲಿ ಉತ್ತರ, ಇರುವುದು. 
ಇದನ್ನು ವ್ಯಕ್ತಪಡಿಸಲು ನಾನೊಂದು ಪದ ಸಮುಚ್ಚಯವನ್ನು ತಯಾರಿಸಿರುವೆನು--ಕಲ್ಪನಾತ್ಮಕ 
ಸಹಾನುಭೂತಿಗೆ ಬೇಕಾದ ಸಾಮರ್ಥ್ಯ. ಸ 
ಒಬ್ಬ ಪ್ರಜೆಯಾಗಿ ನಾನು ೫೦೦ ದಶಕೋಟಿ ಜನರಿರುವ ಭಾರತಕ್ಕೆ ಸೇರಿರುವೆನು. ಆ ಜನತೆಯ 
ಬುದ್ಧಿ ಮತ್ತು ಹೃದಯಗಳಲ್ಲಿರುವ ಭಾವನೆಗಳ ಮಿಡಿತಗಳನ್ನು ನನ್ನ ಮನಸ್ಸಿನಲ್ಲಿ ಅನುಭವಿಸಬೇಕು. 
ಬ್ರಿಟಿಷರ ಆಡಳಿತದಲ್ಲಿ ಕಲ್ಪನಾತ್ಮಕ ಆಲೋಚನೆ ಲೋಪವಾಗಿದೆಯೆಂದು ನಾವು ಟೀಕಿಸುತ್ತಿದ್ದೆವ- 
ಕೆಲವು ವೇಳೆ ಅದು ದಕ್ಷತೆಯಿಂದಿರುತ್ತಿತ್ತು. ಆದರೆ ಅನ್ಕಾಲೋಚನೆಯಲ್ಲಿ 'ಅದು ಅತ್ಯಂತ ಬಡ 
ವಾಗಿತ್ತು. ಇಂದು ನಾವು ಕಲ್ಪನಾತ್ಮಕ ಸಹಾನುಭೂತಿಯನ್ನು ಬೆಳೆಸಬೇಕಾಗಿದೆ. ಅದರಿಂದ ನಾವ 


CC-0. Jangamwadi Math Collection. Digitized by eGangotri 


ಸ್ವಾತಂತ್ರ್ಯದ ಸವಾಲು ೩೦೩ 


ಬಹು ಮುಖ್ಯ ಸಾಮಾಜಿಕ ಕ್ರಿಯೆಯಾದ ಆಡಳಿತವನ್ನು ನಡೆಸುವ ನೈಜ ಪ್ರಜೆಗಳಾಗಬಹುದು. 
ಒಬ್ಬ ಆಡಳಿತಾಧಿಕಾರಿಯ ಪ್ರಾಥಮಿಕ ವ್ಯಕ್ತಿತ್ವವೆಂದರೆ ಒಂದು ಗೊತ್ತಾದ ಆಡಳಿತ ಕ್ರಿಯೆಯನ್ನು 
ನಡೆಸಲು ವಿಧಿಸಲ್ಪಟ್ಟ ಒಬ್ಬ ಭಾರತದ ಪ್ರಜೆಯಂತಿರಬೇಕು. ಇದು ವೈದ್ಯಕೀಯ, ಶುಶ್ರೂಷಾ 
ಸೇವೆಯನ್ನು ಮಾಡುವವರಂತೆ ಇರಬೇಕು. ನನ್ನ ಪ್ರಜಾಪ್ರಜ್ಞೆ ಮತ್ತು ಅದರಲ್ಲಿರುವ ಜವಾಬ್ದಾರಿಯ 
ಅರಿವು ನನ್ನಲ್ಲಿ ಉಂಟಾದಾಗ ಈ ಕಲ್ಪನಾತ್ಮಕ ಸಹಾನುಭೂತಿ ಬೆಳೆಯುವುದು. 
ಅದು ಹೇಗೆ ಆಗುವುದು ? ನಾನು ಹವಾನಿಯಂತ್ರಿತ ಕೋಣೆಯೊಂದರಲ್ಲಿ ಕುಳಿತಿರುವೆನು. 
ಕಡತಗಳು ಇಲ್ಲಿಗೆ ಬರುವುವು. ಅವುಗಳಲ್ಲಿ ದೂರದ, ಹತ್ತಿರದ ನೂರಾರು ಜನರ ಭವಿಷ್ಯತ್‌ 
ಕಾರ್ಯಕ್ರಮಗಳು ಇವೆ. ಪ್ರತಿಯೊಂದು ಕಡತವೂ ಅಲ್ಲಿಲ್ಲಿ ಜನರ ಕೆಲವು ಕಷ್ಟಗಳ ಬಗ್ಗೆ ಬೇಕಾದಷ್ಟು 
ತಿಳಿಸುತ್ತವೆ. ಜನರ ಕ್ಷೇಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಓಗೊಡುವ ಜವಾಬ್ದಾರಿ ಇರುವ 
ಒಂದು ಮುಖ್ಯವಾದ ಅಧಿಕಾರ ಸ್ಥಾನದಲ್ಲಿ ನಾನು ಕುಳಿತಿರುವೆನು. ತೊಂದರೆಗೆ ಒಳಗಾಗಿರುವ ಜನರು 
ಬಹು ದೂರದಲ್ಲಿರುವಾಗ ನಾನು ಅವರೊಂದಿಗೆ ಕಾಲ್ಪನಿಕವಾಗಿ ಸಂಬಂಧವನ್ನು ಬೆಳೆಸಿದಾಗ ಹೊಸ 
ಶಕ್ತಿಯ ಆಗರವೊಂದು ನನಗೆ ಬರುವುದು. ಆಗ ನಾನಿನ್ನು ನಿಶ್ಚೇಷ್ಟಿತ ವಸ್ತುವಲ್ಲ, ಒಂದು ಕ್ರಿಯಾ 
ಶೀಲ ವ್ಯಕ್ತಿಯಾಗುವೆನು. ನನ್ನ ಸುತ್ತ ಆ ಕ್ರಿಯಾತ್ಮಕ ಶಕ್ತಿ ಹರಿಯುವುದನ್ನು ಅನುಭವಿಸುವುದು 
ನನಗೆ ಸಾಧ್ಯವಾಗುವುದು. ಮತ್ತು ಚಟುವಟಿಕೆ ಪ್ರಾರಂಭವಾಗುವುದು. ನಿಜವಾದ ಜವಾಬ್ದಾರಿತನ 
ಮತ್ತು ಕಲ್ಪನಾತ್ಮಕ ಸಹಾನುಭೂತಿ ಒಬ್ಬ ಗುಮಾಸ್ತ ಅಥವಾ ಅಧಿಕಾರಿಯಲ್ಲಿ ಇದ್ದಾಗ, ಅವನು 
ಅಥವಾ ಅವಳು ತನ್ನಲ್ಲಿಗೆ ಬರುವ ಸಮಸ್ಯೆಗಳನ್ನು ಕಛೇರಿಯ ಕ್ರಮದಲ್ಲಲ್ಲದೆ ರಾಷ್ಟ್ರದ ಆವಶ್ಶಕತೆ 
ಮತ್ತು ಲಕ್ಷಾಂತರ ಜನರ ಆಶೆ ಆಕಾಂಕ್ಸೆಗಳಂತೆ ನೋಡುವನು ಅಥವಾ ನೋಡುವಳು. 
ಅನೇಕ ಇಲಾಖೆಗಳಲ್ಲಿ ಹಲವು ತಿಂಗಳ ಕಾಲ ವೇತನವನ್ನು ಕೊಟ್ಟಿಲ್ಲದಿರುವುದನ್ನು ನಾನು 
ನೋಡಿರುವೆನು. ಇದಕ್ಕೆ ಕಾರಣ, ಕಡತಗಳು ಹೋಗುವುದಿಲ್ಲ. ಸಂಬಳವಿಲ್ಲದೆ ವ್ಯಕ್ತಿಗಳು ಹೇಗೆ 
ಜೀವನ ನಡೆಸುವರು? ಇದಕ್ಕೆ ಜವಾಬ್ದಾರರಾದ ವ್ಯಕ್ತಿಗಳ ಪ್ರತಿಕ್ರಿಯೆ ಏನೆಂದರೆ: "ನಾನು ಆ ಬಗ್ಗೆ 
ಯೋಚಿಸುವುದಿಲ್ಲ ; ಅದರಿಂದ ನನಗೆ ಬಾಧಕವಿಲ್ಲ. ನನಗೇನಾದರೂ ತೊಂದರೆಯಾದರೆ ಆಗ 
ನಾನು ಬಹಳ ಚುರುಕಾಗಿ ಕೆಲಸ ಮಾಡುವೆನು. ಇತರರಿಗೆ ತೊಂದರೆಯಾದರೆ ಅದು ನನಗೆ ಸಂಬಂಧ 
ಪಟ್ಟಿಲ್ಲ.' ಅಂತಹ ವ್ಯಕ್ತಿಗಳು ಸರಕಾರಕ್ಕೆ ಮತ್ತು ಆಡಳಿತ ವ್ಯವಸ್ಥೆಗೆ ಒಂದು ದೊಡ್ಡ ಹೊರೆಯಾಗು 
ವರು. ನಾವು ಅಧಿಕಾರದ ಕೇಂದ್ರಗಳಲ್ಲಿ ಜವಾಬ್ದಾರಿಯುತ ಸ್ಥಾನಗಳಲ್ಲಿ ಕುಳಿತಿರುವೆವು. ನಮ್ಮ 
ಸಣ್ಣ ಕೆಲಸ ಜನರಿಗೆ ಸಂತೋಷವನ್ನು ನೀಡುವುದು ಅಥವಾ ಅಷ್ಟೇ ಅವರ ಸಂತೋಷವನ್ನು ಹಾಳು 
ಮಾಡುವುದು. ಪರಿಸ್ಥಿತಿ ಹೀಗಿದ್ದಲ್ಲಿ ನಾವು ಅದನ್ನು ಎದುರಿಸಬೇಕು. ಹಲವು ವರ್ಷಗಳ ಕಾಲ 
ಉತ್ತಮ ಸೇವೆ ಸಲ್ಲಿಸಿ ಒಬ್ಬರು ನಿವೃತ್ತರಾಗಿರುವರು. ಅವರ ನಿವೃತ್ತಿ ವೇತನದ ಕಡತ ಸಿದ್ಧವಾಗಿಲ್ಲ. 
ಒಂದೆರಡು ವರ್ಷಗಳ ಕಾಲ ಅವರಿಗೆ ನಿವೃತ್ತಿ ವೇತನ ದೊರೆಯಲಿಲ್ಲ. ನಿವೃತ್ತರಾದವರು ಇಂದಿನ 
ದಿನಗಳಲ್ಲಿ ನಿವೃತ್ತಿ ವೇತನವಿಲ್ಲದೆ ಜೀವಿಸಲು ಹೇಗೆ ಸಾಧ್ಯ ? ನೀವು ಹೀಗೆ ಯೋಚಿಸಿದಾಗ 
ನಿಮ್ಮ ಕೆಲಸ ತ್ವರಿತವಾಗುವುದು, ಕಷ್ಟಗಳು ಕಡಿಮೆಯಾಗುವುವು ಮತ್ತು ಸ್ವಾತಂತ್ರ್ಯ ಸತ್ಯವಾಗುವುದು. 
ಜನರಿಗೆ ಸ್ವಾತಂತ್ರ್ಯದ ಕೃಪೆ ದೊರೆಯುವವರೆಗೆ ಸ್ವಾತಂತ್ರ್ಯ ಸತ್ಯವಾಗಲಾರದು. ದೇಶ ಯಾವುದೋ 
ಒಂದು ವೈಯುಕ್ತಿಕ ಜೀವಿಯಲ್ಲ. 
ರಾಜ್ಯದ ಕೆಲಸ ಕಾರ್ಯಗಳಲ್ಲಿ ಅನೇಕ ವ್ಯಕ್ತಿಗಳು ಸೇರಿರುವರು. ಅವರಲ್ಲಿ ಕೆಲವರು ಮುಖ್ಯ 
ಅಧಿಕಾರ ಸ್ಥಾನದಲ್ಲಿರುವರು. ಅವರ ಮೇಲೆ ಅವಲಂಬಿಸಿದೆ ಹೊರಗೆ ಇರುವ ಜನರು ಯಾವ, 
ಕಡೆ ಹೋಗುತ್ತಿರುವರು ಎಂಬುದು--ಪ್ರಗತಿ ಮತ್ತು ಅಭಿವೃದ್ಧಿಯ ಕಡೆಗೂ ಅಥವಾ ಸೋಲು, 
ಕಷ್ಟ ಮತ್ತು ನಿರಾಶೆಯ ಕಡೆಗೋ. ಈ ಜವಾಬ್ದಾರಿ ಅವರನ್ನು ಕಷ್ಟ ಪಟ್ಟು ಕೆಲಸ ಮಾಡುವಂತೆ 


CC-0. Jangamwadi Math Collection. Digitized by 6೮58/6011 


ಜ್‌ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಮನಳು 


ಮತು ಕಲ್ಪನಾ ಸಹಾನುಭೂತಿಯೊಂದಿಗೆ ಕೆಲಸ ಮಾಡುವಂತೆ ಮಾಡುವುದು. ಭಾರತ ದೇಶದಲ್ಲಿರುವ 
ನಾವು ಹಿಡಿದುಕೊಳ್ಳಬೇಕಾದ ನೂತನ ಕರ್ಮತತ್ತ್ವ ಅದೇ. 


೮. ಸಾರ್ವಜನಿಕ ಚೈತನ್ಯ 
ಭಾರತದಲ್ಲಿ ಸಾರ್ವಜನಿಕ ಶಕ್ತಿ ಬಹಳ ಕಡಿಮೆ ಇರುವುದು. ಶತಮಾನಗಳ ಕಾಲ ನಾವು 
' ಬಹುಮಟ್ಟಿಗೆ ಸ್ಪಕೇಂದ್ರೀಕೃತ ವ್ಯಕ್ತಿಗಳಾಗಿರುವೆವು. ಪ್ರತಿಯೊಬ್ಬ ಮನುಷ್ಯನೂ ತನಗಾಗಿ ಇದ್ದನು 
ಮತ್ತು ಇತರರಿಗೆ ಏನಾಗುವುದೆಂದು ಯೋಚಿಸಲಿಲ್ಲ. ಧರ್ಮದಲ್ಲಿಯೂ ಕೂಡ ನಾವು ಕೇವಲ 
ಸ್ವಂತ ಮುಕ್ತಿಗೆ ಪ್ರಯತ್ನಿಸಿದೆವು. ಆದರೂ ಅದು ನಮ್ಮ ತತ್ತ್ವದ ತಪ್ಪು ತಿಳಿವಳಿಕೆ. ನಮ್ಮ ತತ್ತ್ವ, 
ಅದರಲ್ಲಿಯೂ ಭಗವದ್ಗೀತೆಯ ಮಹಾ ತತ್ತ್ವ, ಸೇವೆ ಮತ್ತು ಸಮರ್ಪಣ ಭಾವವನ್ನು ಬೋಧಿಸು 
ವುದು. ಹೇಗೋ ಈ ತತ್ತ್ವ ನಮಗೆ ಸ್ಫೂರ್ತಿಯನ್ನು ನೀಡಲಿಲ್ಲ. ಯಾವುದು ನಮಗೆ ಸ್ಫೂರ್ತಿಯನ್ನು 
ನೀಡಿತೆಂದರೆ ನಮ್ಮದೇ ಆದ ಪುಟ್ಟ ವ್ಯಕ್ತಿತ್ವ, ನಮ್ಮದೇ ಆದ ಸ್ವಾರ್ಥ ಹಿತಾಸಕ್ತಿಗಳು ಮತ್ತು 
ಕೇವಲ ನಮ್ಮ ಪ್ರಯೋಜನ. ಆದುದರಿಂದ "ಪ್ರತಿಯೊಬ್ಬರೂ ಅವರವರಿಗಾಗಿ ಮತ್ತು ಪಿಶಾಚಿ 
ಕೊನೆಯಲ್ಲಿ ಇರುವವರನ್ನು ಮೆಟ್ಟಿಕೊಳ್ಳುವುದು' ಎಂಬುದು ನಮ್ಮ ನೀತಿಯಾಯಿತು. ಆದುದ _ 
ರಿಂದಲೇ ನಾವು ನಮ್ಮ ಸ್ವಾತಂತ್ರ್ಯವನ್ನು ಕಳೆದುಕೊಂಡೆವು ಮತ್ತು ಶತಮಾನಗಳ ಕಾಲ ದಾಸ್ಕದಲ್ಲಿ 
ಉಳಿದೆವು. ಕಳೆದ ೧೫೦ ವರ್ಷಗಳಲ್ಲಿ ಬಂದ ದೊಡ್ಡ ಚಿಂತಕರು ಮತ್ತು ನಾಯಕರುಗಳಿಂದ ನಾವು 
ಆ ಅಂಧಕಾರ ಮತ್ತು ಅಧೋಗತಿಯಿಂದ ಮೇಲೆತ್ತಲ್ಪಟ್ಟೆವು--ಕಳೆದ ಶತಮಾನದಲ್ಲಿ ರಾಜಾರಾಮ 
ಮೋಹನರಾಯ್‌ ಮತ್ತು ಸ್ವಾಮಿ ವಿವೇಕಾನಂದ, ಮತ್ತು ನಮ್ಮ ಕಾಲದ ತಿಲಕ್‌ ಮತ್ತು ಗಾಂಧೀಜಿ. 
ಅದೆಷ್ಟು ಮಂದಿ ಮಹಾಪುರುಷರು ಮತ್ತು ಮಹಿಳೆಯರು ನಮಗೆ ಒಂದು ಹೊಸ ದೃಷ್ಟಿ ಮತ್ತು 
- ನೋಟವನ್ನು ನೀಡಿದರು ! ಇಂದು ನಮ್ಮಲ್ಲಿ ಪ್ರತಿಯೊಬ್ಬರೂ ಅವರ ತತ್ತ್ವಗಳನ್ನು ಹಿಡಿದುಕೊಳ್ಳ 
ಬೇಕು. ಅದರಿಂದ ನಾವು ಭಾರತದ ಬದಲಾಗುತ್ತಿರುವ ಸಮಾಜದ ಮಧ್ಯೆ ಸ್ಥಗಿತವಾಗಿರುವುದಿಲ್ಲ. 


೯. "ಯೋಗಿಯಾಗು' 


ನಾನು ಹಿಂದೆ ಹೇಳಿದಂತೆ, ಈ ಸಾರ್ವಜನಿಕ ಹಿತದೃಷ್ಟಿ ಒಂದು ವ್ಯಕ್ತಿಯನ್ನು ಅಲ್ಪ ವೈಯಕ್ತಿಕತೆ 
ಯಿಂದ ತಕ್ಷಣವೇ ಕಾಪಾಡುವುದು. ಒಂದು ವ್ಯಕ್ತಿಯಾಗಿ, ನನ್ನ ಹೊಟ್ಟೆ ಪಾಡಿಗಾಗಿ ನಾನು 
ಇಲ್ಲಿರುವೆನು. ಆದರೆ ನಾನು ಭಾರತದ ಆಡಳಿತ ವ್ಯವಸ್ಥೆಯ ಭಾಗವಾದ ಕೂಡಲೆ ನಾನು ಕೇವಲ 
ಒಬ್ಬ ವ್ಯಕ್ತಿಯಲ್ಲ. ನಾವು ಕಲಿಯಬೇಕಾದ ಪ್ರಥಮ ಮುಖ್ಯ ಪಾಠ ಅದು. ನಾವು ನಮ್ಮ ಸುತ್ತಮುತ್ತ 
ಹರಿದಾಡುವ ರಾಷ್ಟ್ರೀಯ ಜೀವನದ ಭಾಗವಾದಾಗ, ನಾವು ಕೇವಲ ವ್ಯಕ್ತಿಯಂತಿರುವುದು ಅಂತ್ಯವಾಗು 
ಪುದು ; ನಾವು ಮನುಷ್ಯರಾಗುವೆವು, ನಮ್ಮ ಸುತ್ತ ಮುತ್ತ ಇತರ ವ್ಯಕ್ತಿಗಳು ಇದ್ದ ಹೊರತು 
ವ್ಯಕ್ತಿತ್ವಕ್ಕೆ ಬೆಲೆ ಇಲ್ಲ. ಮಿತಿಯಿಂದ ಕೂಡಿದ ಅಲ್ಪ, ಅಹಂಕಾರದ ತನ್ನತನದಿಂದ ಬೃಹತ್‌ ವ್ಯಕ್ತಿತ್ವದ 
ಅರಿವಿಗೆ ಏರುವ ಸಾಮರ್ಥ್ಯವೇ ನಮಗಿಂದು ಬೇಕಾಗಿರುವ ವೇದಾಂತ. 

ನಾನೊಬ್ಬ ಸಾಧಾರಣ ವ್ಯಕ್ತಿಯಾಗಿರಬಹುದು ; ಆದರೆ ನಾನು ಭಾರತದ ದೊಡ್ಡ ಆಡಳಿತ 
ವರ್ಗಕ್ಕೆ ಸೇರಿದಾಗ ನನ್ನ ಸಾಧಾರಣ ವ್ಯಕ್ತಿತ್ವ ಅಂತ್ಯವಾಗುವುದು. ಕೋಟಿ ಕೋಟಿ ಭಾರತೀ 
ಸಂತೋಷ ಮತ್ತು ಕ್ಷೇಮ ನನ್ನನ್ನು ಅವಲಂಬಿಸಿದೆ. ನಾನು ಆ ಮಟ್ಟಕ್ಕೆ ಏರಬೇಕು. ಗೀತೆ ನಮಗೆ 
ಬೋಧಿಸಿರುವ ವೇದಾಂತ ಅದೇ, (೪.೪೬) ॥ 

ತಸ್ಮಾತ್‌ ಯೋಗೆ ಭವಾರ್ಜುನ-- 


ಆ ಓ ಲರ್ಜುನ್ನ 
CC-0. Jangamwadi PMNS by eGangotri 


ಸ್ವಾತಂತ್ರ್ಯದ ಸವಾಲು ೩೦೫ 

ಆದರೆ "ಯೋಗಿ' ಎಂಬ ಪದಕ್ಕೆ ವಿವರಣೆ ಬೇಕಾಗುವುದು, ವಿಶೇಷವಾಗಿ ಭಾರತೀಯರಿಗೆ. 
ಏಕೆಂದರೆ, ಆ ಪದ ನಮ್ಮ ಮನಸ್ಸಿನಲ್ಲಿ ಎಲ್ಲಾ ಬಗೆಯ ವಿಚಿತ್ರವಾದ, ವಿಸ್ಮಯಕಾರಿಯಾದ, 
ಅಸಾಮಾನ್ಯ ಆಲೋಚನೆಗಳನ್ನು ಎಬ್ಬಿಸುತ್ತದೆ. ಯೋಗಿಯು ಇಂದ್ರಜಾಲ ಮತ್ತು ಪವಾಡಗಳನ್ನು 
ಮಾಡುವನು--ಇದು ಸಾಧಾರಣ ವಿದ್ಯಾವಂತರ ಸಾಮಾನ್ಯ ತಿಳುವಳಿಕೆ. ನೀವು ಈ ಎಲ್ಲಾ ಆಲೋಚನೆ 
ಗಳನ್ನೂ ನಿಮ್ಮ ಮನಸ್ಸಿನಿಂದ ತೊಡೆದು ಹಾಕಬೇಕಾಗುತ್ತದೆ. 

ಭಾರತದ ಸಮಸ್ತ ಆಡಳಿತವರ್ಗ ಅಥವಾ ಯಾವುದೇ ಸಾರ್ವಜನಿಕ ಕಾರ್ಯವನ್ನು 
ಪ್ರೇರೇಪಣೆಗೊಳಿಸುವ ಒಂದು ಶ್ರೀಮಂತ ಪದವಿದ್ದರೆ ಅದು ಯೋಗ ಎಂಬುದು. ಎಲ್ಲಿಯವರೆಗೆ 
ನೀವು ನಿಮ್ಮದೇ ಆದ ಅಲ್ಪ ಲಾಭ ಮತ್ತು ಸುಖಕ್ಕೆ ಅಂಟಿಕೊಂಡಿರುವಿರೊ ಅಲ್ಲಿಯವರೆಗೆ ನಿಮಗೆ 
ಯೋಗ ಸಾಧ್ಯವೇ ಇಲ್ಲ. ಪ್ರಾಣಿಗಳು ಯೋಗವನ್ನು ಅಭ್ಯಸಿಸುವುದಿಲ್ಲ. ಅವುಗಳ ಆಸಕ್ತಿ ಕೇವಲ 
ಲಾಭ ಮತ್ತು ಸಂತೋಷದಲ್ಲಿದೆ. ಯೋಗವನ್ನು ಅಭ್ಯಾಸ ಮಾಡುವವನು ಮನುಷ್ಯ ಮಾತ್ರ, 
ಏಕೆಂದರೆ ಅವನ ಜೀವನ ಅವನನ್ನು ಅವನ ಅಲ್ಪ ವ್ಯಕ್ತಿತ್ವದ ಪಂಜರದಿಂದಾಚಿಗೆ ಕರೆದೊಯ್ಯುವುದು 
ಮತ್ತು ಅವನಿಗೆ ಇತರರ ಸಂತೋಷ ಮತ್ತು ಕ್ಷೇಮಕ್ಕೆ ಸಂಬಂಧವನ್ನು ತರುವುದು. 

ಯಾವ ತತ್ತ್ವ ಒಂದು ವ್ಯಕ್ತಿಯನ್ನು ತನ್ನ ವೈಯುಕ್ತಿಕತೆಯಿಂದ ಮೇಲಕ್ಕೆ ಏರಲು ಮತ್ತು 
ಅವನನ್ನು ಸಾರ್ವಜನಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಿರುವಂತೆ ಮಾಡಲು ಸಹಾಯ ಮಾಡುವುದೊ 
ಅದು ಯೋಗವೆಂದು ಭಗವದ್ಗೀತೆಯಲ್ಲಿ ಕರೆಯಲ್ಪಟ್ಟಿದೆ. "ನಾನು ಇಲ್ಲಿಗೆ ನನ್ನ ಜೀವನೋಪಾಯ 
ಕ್ಯಾಗಿ ಬರುತ್ತೇನೆ. ಏಕೆಂದರೆ, ನಾನು ಕೆಲಸ ಮಾಡಿದ ಹೊರತು ಬದುಕಲಾರೆ. ಆದರೆ ಒಮ್ಮೆ ನಾನು 
ಇಲ್ಲಿಗೆ ಬಂದೆನೆಂದರೆ ನನ್ನ ಜೀವನೋಪಾಯ ಮಾತ್ರವೇ ನನ್ನ ಗಮನದಲ್ಲಿರಬಾರದು, ಏಕೆಂದರೆ 
ನನ್ನ ಸ್ಥಾನ ಇತರ ಅನೇಕರ ಸಂತೋಷಕ್ಕೂ. ಸಂಬಂಧ ಪಟ್ಟಿದೆ. ನನ್ನ ಜೀವನ ಮತ್ತು ಕರ್ಮವನ್ನು 
ನಾವು ವಿಸ್ತಾರವಾದ ದೃಷ್ಟಿಯಿಂದ ನೋಡಬೇಕಾಗಿದೆ.' ಅಂತಹ ದೃಷ್ಟಿಯನ್ನು ಭಗವದ್ಗೀತೆ 
ಯೋಗವೆಂದು ಕರೆಯುವುದು. ಕೃಷ್ಣ ಅರ್ಜುನನಿಗೆ ಹೇಳುವನು (೪.೧-೩) : 

ಈ ಯೋಗವು ಬಹು ಪುರಾತನವಾದುದು; ಅದು ಮಹಾ ಕ್ಷತ್ರಿಯರಿಂದ ಪ್ರಾರಂಭಿಸಲ್ಪ 
ಟ್ವಿತು; ಆದರೆ ಬಹು ದೀರ್ಫಕಾಲದ ನಂತರ ಅದು ಲುಪ್ತವಾಯಿತು-"ಯೋಗೋ ನಷ್ಟಃ 
ಪರಂತಪ. ನಾನು ಅದನ್ನು ಮತ್ತೆ ನಿನಗೆ ಬೋಧಿಸುತ್ತಿದ್ದೇನೆ ಏಕೆಂದರೆ ನೀನು ನನ್ನ ಭಕ್ತ, 
ಏಕೆಂದರೆ ನೀನು ಅಷ್ಟು ಒಳ್ಳೆಯವನು ನಾನು ನಿನಗೆ ಅತ್ಯಂತ ಮಹತ್ತಾದ ಈ ಯೋಗದ 
ತತ್ತ್ವವನ್ನು ನೀಡುತ್ತಿರುವೆನು. ಈ ತತ್ತ್ವದಿಂದ ನೀನು ಖಾತರಿಯಾಗಿ ಕೋಟ್ಕಾಂತರ ಜನರ 
ಸಂತೋಷ ಮತ್ತು ಕ್ಷೇಮವನ್ನು ನೀಡುವೆ' 

ಸ ವಿವಾಯಂ ಮಯಾ ತೇದ್ಯ ಯೋಗಃ ಪ್ರೋಕ್ತಃ ಪುರಾತನಃ ; 

ಭಕ್ತೋಸಿ ಮೇ ಸಖಾ ಚೇತಿ ರಹಸ್ಯಂ ಹ್ಕೇತದುತ್ತಮಮ್‌-- 

ಗೀತೆಯ ೪ನೆಯ ಅಧ್ಯಾಯದ ಈ ಶ್ಲೋಕದ ಮೇಲೆ ವ್ಯಾಖ್ಯಾನಿಸುತ್ತ ಶ್ರೀ ಶಂಕರಾಚಾರ್ಯರು 
ಕೇಳುವರು : “ಈ ಯೋಗ ಏಕೆ ಲುಪ್ಪವಾಯಿತು ? ಅದು ಹೇಗೆ ಕಳೆದು ಹೋಯಿತು ?' ಮತ್ತು 
ಅವರು ಉತ್ತರಿಸುವರು : | 


ದುರ್ಬಲಾನ್‌ ಅಜಿತೇಂದ್ರಿಯಾನ್‌ ಪ್ರಾಪ್ಯ ನಷ್ಟಂ ಯೋಗ- 
ಯಾವಾಗ ಈ ಘನವಾದ ತತ್ತ್ವವು ದುರ್ಬಲರಾದ ಅಂತಃ ಸಂಯಮವಿಲ್ಲದ ವ್ಯಕ್ತಿಗಳ 
ಕೈಗೆ ಬಿದ್ದಾಗ ಅದು ದುರ್ಬಲವಾಗಿ ಲುಪ್ತವಾಯಿತು. ಸ 


CC-0. Jangamwadi Math Collection. Digitized by 6೮58/6011 


೩೦೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಕಗಳು 

ಭಾರತದಲ್ಲಿ ಆದುದು ಅದೇ. ನಾವು ಈ ತತ್ತ್ವವನ್ನು ದುರ್ಬಲಗೊಳಿಸಿ ಅಗ್ಗವಾಗಿ ಮಾಡಿದೆವು. 
ಧರ್ಮ ನಮಗೆ ಕೇವಲ ಅಗ್ಗವಾದ ಶೂನ್ಯವಾಗಿದೆ. ಅದರಲ್ಲಿ ಯಾವ ಸತ್ವವೂ ಇಲ್ಲ. ಬಲವಾದ 
ಆಲೋಚನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ನಾವು ಕಳೆದುಕೊಂಡಿರುವೆವು. 

ದೈಹಿಕವಾಗಿ ದುರ್ಬಲರಾದ, ಬೌದ್ಧಿಕವಾಗಿ ದುರ್ಬಲರಾದ ನಾವು ಇಚ್ಛಾಮತಿ ವಿಹೀನರಾಗಿ 
ದೊಡ್ಡ ತತ್ತ್ವಗಳನ್ನು ದುರ್ಬಲಗೊಳಿಸುವೆವ್ರ, ಮತ್ತು ಕೊನೆಗೆ ಅವನ್ನು ನಾಶಗೊಳಿಸುವೆವು. ಗೀತೆಯ 
ತತ್ತ್ವವನ್ನು ಅರ್ಥಮಾಡಿಕೊಳ್ಳಬೇಕಾದರೆ ನಮಗೆ ಬುದ್ಧಿಯ ಶಕ್ತಿ ಮತ್ತು ಬಹಳ ಅಂತಃಶಕ್ತಿ 
ಬೇಕಾಗುವುದು. ಆಗ .ಮಾತ್ರವೇ ಈ ತತ್ತ್ವದ ಗಾಢವಾದ ವಿಸ್ತಾರ ಮತ್ತು ಔನ್ನತ್ಯಗಳನ್ನು 
ಕಂಡುಕೊಳ್ಳಲು ನಮಗೆ ಸಾಧ್ಯವಾಗುವುದು. 

ಲೋಕಮಾನ್ಯ ತಿಲಕ್‌ ಮತ್ತು ಮಹಾತ್ಮ ಗಾಂಧಿಯಂತಹ ವ್ಯಕ್ತಿಗಳು ಗೀತೆಯ ಶಕ್ತಿಯನ್ನು 
ಅನುಭವಿಸಲು ಸಾಧ್ಯವಾದುದು ಅವರಿಗೆ ಅವರಲ್ಲಿ ಇದ್ದ ಶಕ್ತಿಯಿಂದ. ಸ್ವಾಮಿ ವಿವೇಕಾನಂದರು 
ಹೇಳಿರುವರು : ಸಿಂಹದ ಶಕ್ತಿಯನ್ನು ಒಂದು ಸೊಳ್ಳೆ ಅರ್ಥ ಮಾಡಿಕೊಳ್ಳಲಾರದು ; ಒಂದು ಆನೆ 
ಮಾತ್ರ ಅರ್ಥ ಮಾಡಿಕೊಳ್ಳಬಲ್ಲದು ! ನಾವು ಸೊಳ್ಳೆಗಳಾಗಿರುವಾಗ ಈ ಅದ್ಭುತವಾದ ತತ್ತ್ವದಲ್ಲಿ 
ರುವ ಶಕ್ತಿಯನ್ನು ಹೇಗೆ ತಿಳಿದುಕೊಳ್ಳಬಲ್ಲೆವು? ನಾವು ಅಂತಃಶಕ್ತಿಯನ್ನು ಬೆಳೆಸಿಕೊಂಡಾಗ, ನಮ್ಮ 
ಕಿರಿದಾದ ಅಲ್ಪ ಬುದ್ಧಿ ಮತ್ತು ರೀತಿ ನೀತಿಗಳನ್ನು ಬಿಸುಟಾಗ ಮಾತ್ರವೇ ಬೃಹತ್ತಾದ ಮತ್ತು 
ವಿಸ್ತಾರವಾದ ರೀತಿ ನೀತಿಗಳನ್ನು ಗೃಹಿಸಬಲ್ಲೆವು, ಮತ್ತು ಭಗವದ್ಗೀತೆಯ ಮಹಾನ್‌ ಸಂದೇಶವನ್ನು 
ಹೊಚ್ಚ ಹೊಸತನ ಮತ್ತು ಶಕ್ತಿಯಿಂದ ಅರ್ಥ ಮಾಡಿಕೊಳ್ಳಬಲ್ಲೆವು. 
೧೦. ಆಡಳಿತದಲ್ಲಿ ದಕ್ಷತೆ 

ಯೋಗದ ಲಕ್ಷಣಗಳೇನು ? ಭಗವದ್ಗೀತೆಯು ಹೇಳುವುದು (೨.೫೦) : 

ಯೋಗಃ ಕರ್ಮಸು ಕೌಶಲಮ್‌--“ಯೋಗ ಕರ್ಮದಲ್ಲಿ ಕುಶಲತೆ.” ಅದು ಯೋಗದ ವ್ಯಾಪ್ತಿ 
ಯನ್ನು ವಿವರಿಸುವ ಅದ್ಭುತವಾದ ಉಕ್ತಿ. i 

ಭಾರತದಲ್ಲಿ ನಾವು ಮಾಡಬೇಕಾದ ಮೊದಲ ಕೆಲಸವೆಂದರೆ, ಯೋಗ ಎಂದರೆ ಕೇವಲ 
ಪ್ರಾಣಾಯಾಮವನ್ನು ಮಾಡುವುದು ಅಥವಾ ಕುಂಡಲಿನಿಯನ್ನು ಜಾಗ್ರತಗೊಳಿಸುವುದು ಅಥವಾ 
ಇಂತಹ ವಿಷಯಗಳು ಎಂಬ ಭಾವನೆಯನ್ನು ನಮ್ಮ ಮನಸ್ಸಿನಿಂದ ಅಳಿಸಿಹಾಕಬೇಕು. ನಮ್ಮ ಜನರು 
ಕೃಷ್ಣನಂತಹ ಮತ್ತು ಇತರ ಮಹಾಮತಿಗಳ ವಿಶಾಲ ದೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳದೆ ಇಂತಹ 
ಸಣ್ಣ ವಿಷಯಗಳಲ್ಲಿ ಮುಳುಗಿ ಹೋಗುತ್ತಿರುವರು. i * 

ಯೋಗವೆಂದರೆ ನಮ್ಮ ಕೆಲಸದಲ್ಲಿ ಕೌಶಲ್ಯ ಅಥವಾ ನೈಪುಣ್ಯತೆ. ಹಾಗೆಂದರೇನು ? ಮೊದಲ 
ನೈಪುಣ್ಯತೆ, ನಾವು ಸಾಮಾನ್ಯವಾಗಿ ಕರೆಯುವ ಆಡಳಿತದ ನೈಪುಣ್ಯತೆ, ಕೆಲಸ ಮಾಡುವುದರಲ್ಲಿ 
ನೈಪುಣ್ಯತೆ ಅಥವಾ ತಾಂತ್ರಿಕ ನೈಪುಣ್ಯತೆ. ಇಂದು ನಾವು ಭಾರತದಲ್ಲಿ ತರಲು ಪ್ರಯತ್ನಿಸುತ್ತಿರುವುದು 
ಇದನ್ನೇ--ಹೆಚ್ಚು ಕಡಿಮೆ ಪ್ರಾಯೋಗಿಕ, ವೈಜ್ಞಾನಿಕ ನೈಪುಣ್ಯತೆ. ಎಲ್ಲೆಲ್ಲಿ ಅಂತಹ ನೈಪುಣ್ಯತೆ 
ಇರುವುದೋ ಅಲ್ಲಿ ಹತ್ತು ರೂಪಾಯಿಗಳು ನೂರು ರೂಪಾಯಿಗಳಷ್ಟು ಫಲವನ್ನು ನೀಡುವುದನ್ನು 
ನೀವು ನೋಡುವಿರಿ. ಕ 

ನೀವು ಒಂದು ಕೋಟಿ ರೂಪಾಯಿಗಳನ್ನು ಒಂದು ಜಿಲ್ಲೆಗೆ ಮಂಜೂರು ಮಾಡಿದರೆ, 
ಜಿಲ್ಲಾಧಿಕಾರಿಯು ತನ್ನ ಸ್ವಂತ ನೈಪುಣ್ಯತೆಯಿಂದ, ತನ್ನ ಸಹೋದ್ಯೋಗಿಗಳ ನೈಪುಣ್ಯತೆಯಿಂದ 
ಮಂಜೂರಾದ ಹಣದ ಹತ್ತರಷ್ಟು ಉಪಯುಕ್ತವಾದ ಫಲವನ್ನು ಉತ್ಪತ್ತಿ ಮಾಡಲು ಸಮರ್ಥನಾಗಿರ 
ಬೇಕು. ಆಧುನಿಕ ವೈಜ್ಞಾನಿಕ ಭಾಷೆಯಲ್ಲಿ 'ನೈಪುಣ್ಯತೆ' ಶಬ್ದದ ಅರ್ಥ ಇದೇ. ಅದು ದ್ವಿಗುಣ 


CC-0. Jangamwadi Math Collection. Digitized by eGangotri 


ಸ್ವಾತಂತ್ರ್ಯದ ಸವಾಲು ಲ ೩೦೭ 


ಅಥವಾ ತ್ರಿಗುಣ ಅಥವಾ ದಶಗುಣ ಉತ್ಪಾದಿಸಲು ಮನುಷ್ಯ ತೊಡಗಿಸುವ ಹಣದ ಮೊಬಲಗು 
ಅಲ್ಲ. ಬದಲು, ಅದು ಸಾರ್ವಜನಿಕ ಉದ್ದೇಶಗಳಿಗೆ ನಿಯೋಜಿತವಾದ ತರಬೇತಿ ಪಡೆದ, ಸಾಧಾರಣ 
ವಸ್ತುಗಳಿಂದ ಅದ್ಭುತವಾದ ಫಲಿತಾಂಶಗಳನ್ನು ಉತ್ಪಾದಿಸಲು ಸಾಮರ್ಥ್ಯವಿರುವ ಮನುಷ್ಯನ 

ಈ ಬಗೆಯ ನೈಪುಣ್ಯತೆಯನ್ನು ವೃದ್ಧಿಗೊಳಿಸಲು ಭಾರತದಲ್ಲಿ ಎಲ್ಲೆಡೆ ಹೊಸ ಕ್ರಮಬದ್ಧ 
ತರಬೇತಿಯ ತರಗತಿಗಳನ್ನು ನಡೆಸುತ್ತಿರುವರು. ಶಿಕ್ಷಕರು ಉತ್ತಮ ಶಿಕ್ಷಕರಾಗುವಂತೆ ತರಬೇತಿ 
ನೀಡುತ್ತಿರುವರು ; ದಾದಿಯರು ಉತ್ತಮ ದಾದಿಯರಾಗಲು ತರಬೇತಿ ನೀಡುತ್ತಿರುವರು ; ಆಡಳಿತ 
ನಡೆಸುವವರು ಉತ್ತಮ ಆಡಳಿತಗಾರರಾಗುವಂತೆ ತರಬೇತಿ ಕೊಡುತ್ತಿರುವರು. ಹೀಗೆ ನೈಪುಣ್ಯತೆ 
ತರಬೇತಿಯ ಪರಿಣಾಮ. 

ಆದರೆ ತರಬೇತಿಯು ಕೇವಲ ಇಲಾಖೆಯ ಕಾಯಿದೆಗಳ ಬಗ್ಗೆ ಅಥವಾ ಆಡಳಿತ ಸಾಧನಗಳ 
ಉಪಯೋಗದ ಬಗ್ಗೆಯಾಗಲಿ ಇರದೆ, ನಿಷ್ಠೆ, ಜವಾಬ್ದಾರಿ, ಸಾರ್ವಜನಿಕ ಪ್ರೇರಣೆ ಇವುಗಳನ್ನು 
ಒಳಗೊಂಡಿರಬೇಕು. ಇವೆರಡೂ ಸೇರಿ ಯಾವುದೇ ಕ್ಷೇತ್ರದಲ್ಲಿ ನೈಪುಣ್ಯತೆ ಆಗುವುದು. ದಾದಿಯರು 
ಮತ್ತು ವೈದ್ಯರು ಮತ್ತು ಉಪಾಧ್ಯಾಯರು ನಮ್ಮ ತರಬೇತಿ ಸಂಸ್ಥೆಗಳಿಂದ ತೇರ್ಗಡೆಯಾಗಿ 
"ಹೋಗುವುದನ್ನು ನಾನು ನೋಡಿರುವೆನು; ಆದರೂ ಅವರ ನೈಪುಣ್ಯತೆಯಲ್ಲಿ ಅಂತಹ ಹೆಚ್ಚಳವಿಲ್ಲ, 
ಏಕೆಂದರೆ ಅವರಲ್ಲಿ ಪ್ರೇರಕಶಕ್ತಿ ಅತ್ಯಂತ ಬಡವಾಗಿರುವುದು. ರಾಷ್ಟ್ರದ ಮಟ್ಟದಲ್ಲಿ ಪ್ರೇರಣೆ 
ಉಂಟಾದಾಗ ಮಾತ್ರವೇ ನೈಪುಣ್ಯತೆ ಹೆಚ್ಚಲು ಸಾಧ್ಯ. 


೧೧. ನೈಪುಣ್ಯತೆಯ ಮೂರು ಅಂಶಗಳು 


ಯೋಗದ ಅಂಶಗಳಲ್ಲಿ ಒಂದಾದ ಈ ಬಗೆಯ ನೈಪುಣ್ಯತೆಯನ್ನು ಛಾಂದೋಗ್ಯ ಉಪನಿಷತ್ತಿನಲ್ಲಿ 
ಒತ್ತಿ ಹೇಳಲಾಗಿದೆ. ಆ ಉಪನಿಷತ್ತಿನಲ್ಲಿ ನೈಪುಣ್ಯತೆಯನ್ನು ಒಂದು ಸುಂದರವಾದ ಶ್ಲೋಕದಲ್ಲಿ 
ಹೀಗೆ ವಿವರಿಸಲಾಗಿದೆ (೧.೧, ೧೦) : 
ಯದೇವ ವಿದ್ಮಯಾ ಕರೋತಿ ಶ್ರದ್ಧಯಾ ಉಪನಿಷದಾ 
ತದೇವ ವೀರ್ಯವತ್ತರಂ ಭವತಿ-- 
ಯಾವ ಕರ್ಮವನ್ನು ಜ್ಞಾನದಿಂದ, ಶ್ರದ್ಧೆಯಿಂದ, ಮತ್ತು ಗಾಢ ಆಲೋಚನೆಯಿಂದ 
ಮಾಡುವೆಪೊ ಅದು ಮಾತ್ರವೇ ಅತ್ಯಂತ ಕೌಶಲದಿಂದ ಕೂಡಿರುವುದು. 


ನೈಪುಣ್ಯತೆಯ ಮೊದಲ ಅಂಶ ವಿದ್ಯಾ, ಎಂದರೆ ವಸ್ತು ಜ್ಞಾನ ಅಥವಾ ಒಂದು ವಿಷಯದ 
ತಂತ್ರಜ್ಞಾನದ ತಿಳಿವಳಿಕೆ. ನಂತರ ಬರುವುದೇ ಶ್ರದ್ಧಾ, ಎಂದರೆ ನಮ್ಮಲ್ಲಿ ನಮಗೆ ವಿಶ್ವಾಸ, ಮತ್ತು 
ಯಾವುದಕ್ಕಾಗಿ ಶ್ರಮಿಸುತ್ತಿರುವೆವೊ ಅದರ ಮೇಲೆ ವಿಶ್ವಾಸ. ಕೊನೆಗೆ ಬರುವುದು ಉಪನಿಷತ್‌, 
ಎಂದರೆ ಒಂದು ವಿಷಯದ ಮೇಲೆ ಗಾಢವಾದ ಚಿಂತನೆ. ಇದರಿಂದ ಅದನ್ನು ಆಳವಾಗಿ ತಿಳಿದು 
ಮ ಸಾಧ್ಯ. ವಿದ್ಯಾ, ಶ್ರದ್ಧಾ, ಮತ್ತು ಉಪನಿಷತ್‌- -ಈ ಮೂರು, ನಮ್ಮ ನೈಪುಣ್ಯತೆಯನ್ನು 

ೇ ಕ್ಷೇತ್ರದಲ್ಲಾದರೂ ವೃದ್ಧಿಪಡಿಸಿಕೊಳ್ಳಲು ಆವಶ್ಯಕ. 

ಆದ್ದರಿಂದ ನ ನಸ ಒಂದು ಅಂಶ ಮಾತ್ರ. ಅದು ಗರಿಷ್ಠ ನೈಪುಣ್ಯತೆಗೆ 
ನಮ್ಮನ್ನು ಕೊಂಡೂಯ್ಕಲಾರದು. ಅದರ ಜತೆಗೆ, ಶ್ರದ್ಧೆ ಅಥವಾ ನಮ್ಮಲ್ಲಿ ನಮಗೆ ವಿಶ್ವಾಸ 
` ಇರಬೇಕು. ಸ್ವಾಮಿ ವಿವೇಕಾನಂದರು ಈ ಗುಣಕ್ಕೆ ಬಹಳ ಮಹತ್ವವನ್ನು ನೀಡುತ್ತಿದ್ದರು. 

ಈ ನಮ್ಮ ದೇಶ ಉಳಿದೆಲ್ಲ ದೇಶಗಳಿಗಿಂತ ಹೆಚ್ಚಾಗಿ ಇದನ್ನು ಕಲಿಯಬೇಕಾಗಿದೆ. ಏಕೆಂದರೆ 
ನಮಗೆ ಪ್ರಥಮತಃ ನಮ್ಮನ್ನು ಬಿಟ್ಟು ಉಳಿದೆಲ್ಲದುದರಲ್ಲಿಯೂ ವಿಶ್ವಾಸವಿದೆ. ನಮಗೆ ೩೩ ಕೋಟಿ 
ದೇವ ದೇವಿಯರಲ್ಲಿಂದಿಶ್ಟಾ ಸನದ; ಪತ ಅವರೊದಿಗೂ ನಮ್ಮ ನೆರಭಿಗೆ ಇರುವುದಿಲ್ಲ. ಸ್ವಾಮಿ 


೩೦೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ವಿವೇಕಾನಂದರು ಹೇಳಿದರು, ಮೊದಲು ಬರುವುದು ತನ್ನಲ್ಲಿ ತನಗೆ ವಿಶ್ವಾಸ, ನಂತರ ಇತರರಲ್ಲಿ 
ವಿಶ್ವಾಸ ಮತ್ತು ನಂತರ ದೇವ ದೇವಿಯರಲ್ಲಿ ವಿಶ್ವಾಸ. ಮೂಲತಃ ತನ್ನಲ್ಲಿ ತನಗೆ ವಿಶ್ವಾಸ 
ಇಲ್ಲದಿರುವಾಗ, ಇತರ ವಿಶ್ವಾಸಗಳು ಕೆಲಸ ಮಾಡುವುದೇ ಇಲ್ಲ. 

ಸ್ವಾಮೀಜಿಯವರು ಅವರ ಉಪನ್ಮಾಸಗಳಲ್ಲೊಂದರಲ್ಲಿ ಕ್ಲೈವ್‌ನ ಉದಾಹರಣೆಯನ್ನು 
ಕೊಟ್ಟರು. ಇಂಗ್ಲೆಂಡ್‌ನಲ್ಲಿ ತಿರಸ್ಕೃತನಾದ ಬಾಲಕನೊಬ್ಬ ತನಗೆ ತಾನೇ ಗುಂಡು ಹೊಡೆದುಕೊಳ್ಳು 
ವುದರಲ್ಲಿದ್ದ. ಆದರೆ ಅವನು ಭಾರತಕ್ಕೆ ಕಳುಹಿಸಲ್ಪಟ್ಟನು. ಅವನು ಇಲ್ಲಿ ಒಂದು ರಾಜ್ಯವನ್ನು 
ಕಟ್ಟಿದನು. ಅವನಿಗೆ ಒಬ್ಬ ಇಂಗ್ಲಿಷ್‌ನವನಾಗಿ ಅವನಲ್ಲಿ ವಿಶ್ವಾಸವಿತ್ತು. ಆದುದರಿಂದಲೇ ಅವನೊಬ್ಬ 
ರಾಜ್ಯ ನಿರ್ಮಾಪಕ ನಾದನು: ಅವರಲ್ಲಿ ಅವರಿಗೆ ವಿಶ್ವಾಸವಿರುವುದಾದರೆ ನಮ್ಮಲ್ಲಿ ಪ್ರತಿಯೊಬ್ಬರೂ 
ಅದ್ಭುತಗಳನ್ನು ಸಾಧಿಸಬಹುದು. ಪ್ರತಿಯೊಬ್ಬ ಮಗುವಿಗೂ ಹೇಳಿ, ಅದರಲ್ಲಿ ಅದು ವಿಶ್ವಾಸವಿಡು 
ವಂತೆ. ಅದು ಶೀಲದ ಮತ್ತು ನೈಪುಣ್ಯತೆಯ ಅಸ್ತಿಭಾರ. 

ಆದುದರಿಂದ ಶ್ರದ್ಧೆ ಬಹಳ ಮುಖ್ಯವಾದುದು. ಇಂದು ಭಾರತದಲ್ಲಿ ನಾವು ಆ ಶ್ರದ್ಧೆಯನ್ನು 
ಕಳೆದುಕೊಂಡಿರುವೆವು; ಮತ್ತು ರೋಗವೊಂದು ನಮ್ಮ ದೇಶದೊಳಗಡೆ ಆಗಲೇ ಸೇರಿಕೊಂಡು 
ನಮ್ಮ ಮನಸ್ಸು ಬುದ್ಧಿಗಳನ್ನು ನಾಶ ಮಾಡುತ್ತಿದೆ. ಶ್ರದ್ಧೆಯ ಈ ಅಭಾವ, ಗಂಭೀರತೆಯ ಈ 
ನಷ್ಟವನ್ನು ಇಂಗ್ಲಿಷ್‌ ಭಾಷೆಯಲ್ಲಿ ತಿರಸ್ಕಾರಯುತ ಸ್ವಾರ್ಥತೆ (Cynical a೬tiಃಟdೇ) ಎನ್ನುವರು. 
ಅಂತಹ ತಿರಸ್ಕಾರಯುತ ಸ್ವಾರ್ಥ ಸ್ವಭಾವದಲ್ಲಿ ಎಲ್ಲಾ ಅಭೋಗಾಮಿ ಶಕ್ತಿಗಳೂ ಇಂಗಿತವಾಗಿವೆ. 
ಮೌಲ್ಯವಿರುವ ಪ್ರತಿಯೊಂದನ್ನೂ ನಾವು ತಿರಸ್ಕಾರದಿಂದ ಕಾಣುವೆವು. ನಮ್ಮ ಮನಸ್ಸಿನಲ್ಲಿ ಗಂಭೀರ 
ವಾದುದು ಯಾವುದೂ ಇಲ್ಲ. ಅಂತಹ ತಿರಸ್ಕಾರ-ಸ್ಟಾರ್ಥ ಸಾವಿಗಿಂತ ಕೀಳು. ಮಹಾರಾಷ್ಟ್ರ ರಾಜ್ಯವು 
ಕ್ಷಯ, ಕುಷ್ಟರೋಗ, ಮತ್ತು ಇತರ ರೋಗಗಳನ್ನು ಸಂಪೂರ್ಣವಾಗಿ ನಿವಾರಿಸಲು ಪ್ರಯತ್ನಿಸುತ್ತಿದೆ. 
ಅದು ಸಾಕಷ್ಟು ಒಳ್ಳೆಯದು. ಆದರೆ ನಾವು ವಿರುದ್ಧವಾಗಿ ಹೋರಾಡಬೇಕಾದ ಅತ್ಯಂತ ಘೋರವಾದ 
ಖಾಯಿಲೆ ಎಂದರೆ ಈ ತಿರಸ್ಕಾರ-ಸ್ಟಾರ್ಥತೆ, ಇದರಿಂದಾಗಿ ವ್ಯಕ್ತಿಯು ಯಾವ ದೊಡ್ಡ ಕೆಲಸವನ್ನೂ 
ಮಾಡಲು ಸಾಧ್ಯವಾಗುವುದಿಲ್ಲ. ' 

ದೇಶದಲ್ಲಿ ವಿಶ್ವಾಸವಿಡಿ, ಅದರ ಗುರಿಯಲ್ಲಿ ವಿಶ್ವಾಸವಿಡಿ. ಈ ಗುರಿಯನ್ನು ಸೇರಲು ಕೆಲಸ 
ಮಾಡುವುದರಲ್ಲಿ ಇರುವ ನಿಮ್ಮ ಸ್ವಂತ ಪಾತ್ರದಲ್ಲಿ ವಿಶ್ವಾಸವಿಡಿ. ಅಂತಹ ವಿಶ್ವಾಸ ಅದ್ಭುತವಾದು 
ದನ್ನು ಸಾಧಿಸಬಲ್ಲದು ಎಂದು ಗೀತೆ ಹೇಳುವುದು (1/40) : 

ಅಜ್ಜಶ್ಚ ಅಶ್ರದ್ಧಧಾನಶ್ಚ ಸಂಶಯಾತ್ಮಾ ವಿನಶೃತಿ-- 

ಅಜ್ಜನಾದವನು, ವಿಶ್ವಾಸವಿಲ್ಲದವನ್ನು ಅನುಮಾನದಿಂದ ತುಂಬಿದವನು ತನ್ನನ್ನು ತಾನೇ 

ನಾಶ ಮಾಡಿಕೊಳ್ಳುವರು. ಮತ್ತು ಹೀಗೆ ಮಾಡುವಾಗ ಇತರರನ್ನೂ ನಾಶಗೊಳಿಸುವನು. 

ಆದುದರಿಂದ ಶ್ರದ್ಧೆಯ ಎರಡನೆಯ ಮೌಲ್ಯ ಅತ್ಯಂತ ಮುಖ್ಯವಾದುದಾಗುವುದು. 
೧೨. ಪೂರ್ವಾಲೋಚನೆ 


ಕೊನೆಯದಾಗಿ ನಾವು ಉಪನಿಷತ್‌ ಅಥವಾ ಆಲೋಚನಾ ಪರತೆಯನ್ನು ಬೆಳೆಸಿಕೊಳ್ಳಬೇಕು. 
ಇಂದು ನಮ್ಮ ದೇಶಕ್ಕೆ ರಾಶಿ ರಾಶಿ ಆಲೋಚನೆ ಬೇಕಾಗಿದೆ ; ಆದರೆ ಸ್ವಾತಂತ್ರ್ಯಾನಂತರ ನಾನ 
ಒಂದನ್ನು ತ್ಯಾಗ ಮಾಡಿದೆವು. ಅದು ಆಲೋಚನೆ. ನಾವು ವಿಷಯಗಳನ್ನು ಅನುಕೂಲವಾದ 

ರೀತಿಯಲ್ಲಿ ತೆಗೆದುಕೊಳ್ಳುವೆಪ್ಪ. ನಾವು ಸ್ವಲ್ಪವೂ ನಿರೀಕ್ಷಿಸದಿರುವಾಗ ಸ್ವಾತಂತ್ರ್ಯ ನಮಗೆ ಬಂದಿತು. ' 
ಆದುದರಿಂದ ನಾವು ಆರಾಮವಾಗಿ ಕುಳಿತು ಸ್ವಾತಂತ್ರ್ಯದ ಫಲವನ್ನು ಆನಂದದಿಂದ ಅನುಭವಿಸಲು 
ಇಚ್ಛೆ ಪಟ್ಟೆವು. ಫಲಿತಾಂಶ, ಚೀನೀಯರ ಆಕ್ರಚಳ9 ಮ ಭ್ಟನಟಿಟುಳಿಯಿಂದ ನಮ್ಮ 


ಸ್ವಾತಂತ್ರ್ಯದ ಸವಾಲು ನ ೩೦೯ 


ಸ್ವಯಂ ಶ್ರೇಷ್ಠತೆ ನಾಶವಾಗುವವರೆಗೆ ಎಲ್ಲೆಡೆ ಸ್ಥಗಿತತೆ. 

ಮಾನವ ಆಲೋಚನೆಯ ಮೂಲಕ ಮುಂದುವರಿಯುವನು ; ಮತ್ತು ಎಲ್ಲ ಮಹಾನ್‌ 
ಸಂಸ್ಕೃತಿಗಳೂ, ನಮ್ಮ ಪುರಾತನ ಸಂಸ್ಕೃತಿಯಂತೆ, ಆಲೋಚನೆಯ ಫಲಿತಾಂಶಗಳು. ಹೆಚ್ಚು ಮಾತು 
ಮತ್ತು ಸ್ವಲ್ಪ ಆಲೋಚನೆ, ಸ್ವಾತಂತ್ರ್ಯಾನಂತರ ನಾವು ಅನುಸರಿಸಿದ ನೀತಿ. ನಾವು ಅದನ್ನು ಹಿಂದು- 
ಮುಂದು ಮಾಡಬೇಕಾಗಿದೆ. ಕಡಿಮೆ ಮಾತು, ಹೆಚ್ಚು ಆಲೋಚನೆ, ಮತ್ತು ಹೆಚ್ಚು ಕೆಲಸ ನಮ್ಮ 
ಆದರ್ಶವಾಗಬೇಕಾಗಿದೆ. ಮಾತು ಭಾರತದಲ್ಲಿ ನಮ್ಮಲ್ಲೆಲ್ಲಾ ವಾಸ್ತವವಾಗಿ ಒಂದು ದೊಡ್ಡ 
ಕುಂದಾಗಿದೆ, ಮತ್ತು ಸ್ವಾಮಿ ವಿವೇಕಾನಂದರೂ ಕೂಡ ಅವರ ಭಾಷಣಗಳಲ್ಲೊಂದರಲ್ಲಿ ಇದನ್ನು 
ಹೇಳುವರು. ಅವರು ಕಡಿಮೆ ಮಾತು ಮತ್ತು ಹೆಚ್ಚು ಕೆಲಸವನ್ನು ಇಚ್ಛಿಸಿದರು. ಅದು ಮಾತ್ರವೇ 
ದೇಶವನ್ನು ಮೇಲಕ್ಕೆ ಕೊಂಡೊಯ್ಯುವುದು. ನೀವು ನಿಮ್ಮ ದೇಶವನ್ನು ಪ್ರೀತಿಸುವುದಾದರೆ ಅದನ್ನು 
ನಿಮ್ಮ ಕೆಲಸದಲ್ಲಿ ತೋರಿಸಿ, ಸದಾ ಮಾತನಾಡುವುದರಲ್ಲಲ್ಲ. ಕಡಿಮೆ ಮಾತನಾಡುವುದರಿಂದ 
ನಾವು ಒಂದೆಡೆ ಆರೋಚನೆಯನ್ನೂ ಮತ್ತೊಂದೆಡೆ ಕರ್ಮವನ್ನೂ ಪ್ರಚೋದಿಸುವೆವು. 


೧೩. ರಾಷ್ಟ್ರ ಸೇವೆಯ ಸಾಧನ 


ನಾವು ನಮ್ಮ ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸಬೇಕಾದರೆ ಮತ್ತು ಜನರಿಗೆ ಅವರಿಗೆ 
ದೊರಕಬೇಕಾದ ಆರ್ಥಿಕ ಸುಸ್ಥಿತಿ, ವಿದ್ಯಾಭ್ಯಾಸ, ಸಾಮಾಜಿಕ ಅಭಿವೃದ್ಧಿ, ಉತ್ತಮ ಸಂಸ್ಕೃತಿ 
ಮುಂತಾದುವನ್ನೆಲ್ಲಾ ಕೊಡಬೇಕಾದರೆ, ನಾವು ನಮ್ಮನ್ನು ಬದಲಾಯಿಸಿಕೊಳ್ಳಬೇಕು. ನಾವು ರಾಷ್ಟ್ರದ 
ಉಪಕರಣಗಳಾಗಬೇಕು, ಕೇವಲ ಸ್ವಂತ ಇಚ್ಛೆಯ ಅಥವಾ ಸ್ವಂತ ಉದ್ದೇಶದ ಉಪಕರಣಗಳಾಗ 
ಬಾರದು. ಈ ಸಾರ್ವಜನಿಕ ದೃಷ್ಟಿ ನಮ್ಮಲ್ಲಿ ಸಾಮಾನ್ಯವಾಗಿ ಇಲ್ಲವಾಗಿದೆ. ಅದರೊಂದಿಗೆ ಸೇವೆಯ 
ಮನೋಭಾವವನ್ನೂ ಬೆಳೆಸಬೇಕು. 
ಒಬ್ಬ ಮನುಷ್ಯ ದೂರದ ಸ್ಥಳದಿಂದ ಒಂದು ಸರ್ಕಾರಿ ಕಛೇರಿಗೆ ಕಾರ್ಯಾರ್ಥವಾಗಿ ಬಂದರೆ 
ನಾವು ಅವನಿಗೆ ಹೇಗೆ ಪ್ರತಿಸ್ಪಂದಿಸುತ್ತೇವೆ? ನಾವು ಅವನಿಗೆ ಸಮರ್ಪಕವಾಗಿ ಸ್ಪಂದಿಸುವುದೇ ಇಲ್ಲ. 
ಭಾರತದಾದ್ಯಂತ ಇದನ್ನು ನಾನು ನೋಡಿರುವೆನು. ಕಾರ್ಯಾಂಗ ಕಛೇರಿಯ ಅನೇಕ ಇಲಾಖೆಗಳಲ್ಲಿ 
ಅವನೊಬ್ಬ ಬೇಕಿಲ್ಲದ ವ್ಯಕ್ತಿ. ಅವನನ್ನು ಮಾತುಗಳಿಂದ ಸ್ವಾಗತಿಸುವುದಿಲ್ಲ : "ನಮ್ಮಿಂದ ನಿಮಗೆ 
ಏನಾಗಬೇಕಾಗಿದೆ ?' ವಾಸ್ತವವಾಗಿ ನಾವು ಶ್ರೀ ಸಾಮಾನ್ಯನ ಸೇವೆಗಾಗಿ ಇರಬೇಕು. ಸಾರ್ವಜನಿಕರ 
ಮೇಲೆ ದಬ್ಬಾಳಿಕೆ ಮಾಡುವುದಕ್ಕಾಗಿ ಅಲ್ಲ ನಾವು ಇರುವುದು. ನಮ್ಮ ರಾಜಕೀಯ ರಾಜ್ಯವನ್ನು 
ಸೇವಾ ರಾಜ್ಯವನ್ನಾಗಿ ಪರಿವರ್ತಿಸಿರುವೆವು. ಮತ್ತು ನಾವು ಇಲ್ಲಿ ಇರುವುದು ಜನರ ಸೇವೆಗಾಗಿ. ಪ್ರಭು 
ಗಳು ಅವರು. ಚುನಾವಣೆಯ ಸಮಯದಲ್ಲಿ ನಾವು ಅವರನ್ನು ಪ್ರಭುಗಳಂತೆ ಕಾಣುವೆವು, ಆದರೆ 
ಇತರ ಸಮಯದಲ್ಲಿ ಅವರು ಉಪೇಕ್ಸಿಸಲ್ಪಡುವರು. ಅದು ನಿಜವಾದ ಪ್ರಜಾಪ್ರಭುತ್ವವಲ್ಲ. ನಾವು 
ಜನರ ಸಂಪರ್ಕವನ್ನು ಕಳೆದುಕೊಂಡಿರುವೆವು. ಇಂದು ನಾವು ನಮ್ಮ ಇಡೀ ರೀತಿ ನೀತಿಯನ್ನು 
ಬದಲಾಯಿಸಿಕೊಂಡಿರುವೆವು. 
ಆಡಳಿತಾಧಿಕಾರಿಯ ಮನೋಧರ್ಮ ಹೇಗಿರಬೇಕೆಂದರೆ : 
ನಾನು ಇಲ್ಲಿ ನಿಮ್ಮ ಸಹಾಯಕ್ಕಾಗಿ ಇರುವೆನು. ನಿಮ್ಮ ಜೀವನ ಮತ್ತೂ ಉತ್ತಮತರವಾಗು 
ವಂತೆ ನೋಡಿಕೊಳ್ಳಲು ನಾನು ಇಲ್ಲಿ ಇರುವೆನು. ನನ್ನ ಈ ಸ್ಥಾನ ಇರುವುದೇ ಆ ಉದ್ದೇಶಕ್ಕಾಗಿ.” 
- ದೃಷ್ಟಿಕೋನದಲ್ಲಿ ಅಂತಹ ಬದಲಾವಣೆ ಭಾರತದ ಇಂದಿನ ಪರಿಸ್ಥಿತಿಗೆ ಅನುಗುಣವಾದ ಹೊಸ 
ಪ್ರಜೆಗಳನ್ನೂ ಹೊಸ ಬಗೆಯ ಆಡಳಿತ ವ್ಯವಸ್ಥೆಯನ್ನೂ ನಿರ್ಮಿಸಬಲ್ಲದು. ' 
ಕೋಟ್ಯಂತರ ಜನರು ಶತಮಾನಗಳ ಕಾಲ ಅಜ್ಞಾನದಲ್ಲಿ ಮತ್ತು ಸಾಮಾಜಿಕ ಹಾಗೂ ರಾಜಕೀಯ 


CC-0. Jangamwadi Math Collection. Digitized by eGangotri 


೩೧೦ 5 ಪರಿವರ್ತನಶೀಲ ಸಮಾಜಕ್ಕೆ ಶಾಶ ತ ಮೌಲ್ಮಸಳ್ಳು 
ದಬ್ಬಾಳಿಕೆಯಲ್ಲಿ ಜೀವಿಸುತ್ತಿರುವರು. ಇಂದು, ಪ್ರಥಮ ಬಾರಿಗೆ, ನಮ್ಮ ಕೋಟ್ಕಂತರ ಜನರಿಗೆ 
ಸಂತೋಷ ಮತ್ತು ಹರ್ಷವನ್ನು ತರುವ ಪ್ರತಿಜ್ಞೆಯನ್ನು ಮಾಡಿರುವ ಒಂದು ಸರ್ಕಾರವನ್ನು ನಾವು 

'ಪಿಸಿರುವೆವು. ಇದು ನಮ್ಮ ಸಂವಿಧಾನದಲ್ಲಿ ಅಂತರ್ನಿಹಿತವಾಗಿದೆ ಮತ್ತು ಅದು ಕೇಂದ್ರ ಹಾಗೂ 


ರಾಜ್ಮ ಸರ್ಕಾರಗಳ ಜವಾಬ್ದಾರಿಯಾಗಿದೆ. 
ಇಂದಿನ ರಾಜಕೀಯ ಪರಿಸ್ಥಿತಿ ಮತ್ತು ಅದರ ಗುರಿಯಾದ ಕ್ಷೇಮ ಸಮಾಜ ಅಥವಾ ಪ್ರಜಾ 


ಪ್ರಭುತ್ವ ಸಮಾಜವನ್ನು ಕುರಿತು ಹೇಳುವಾಗ ನಾನು ಸಾಮಾನ್ಯವಾಗಿ ರಘುವಂಶದಿಂದ ಉದ್ಧರಿಸು 
ತ್ತೇನೆ. ಆ ಕೃತಿಯಲ್ಲಿ ಮಹಾಕವಿಯಾದ ಕಾಳಿದಾಸನು ಹೇಳುವನು (೧.೧೮) : 
ಪ್ರಜಾನಾಮೇವ ಭೂತ್ಮರ್ಥಂ ಸ ತಾಭ್ಕೋ ಬಲಿಂ ಅಗ್ರಹೀತ್‌ ; 
ಸಹಸ್ರ-ಗುಣ-ಮುತ್ವಷ್ಟುಂ ಆದತ್ತೇ ಹಿ ರಸಂ ರವಿ ಸ 
ರಘುವಂಶದ ರಾಜರು, ಹೇಗೆ ಸೂರ್ಯನು ತೇವಾಂಶವನ್ನು ಭೂಮಿಯಿಂದ ಹೀರಿ ಜನರ 
ಒಳಿತಿಗಾಗಿ ಅದರ ಸಹಸ್ರಪಟ್ಟು ಮಳೆಯನ್ನು ಸುರಿಸುವನೊ ಹಾಗೆ ಜನರಿಗೆ ಉಪಯೋಗಕರ 
ವಾದ ಮತ್ತು ಲಾಭದಾಯಕವಾದ ಕಾರ್ಯಕ್ರಮಗಳ ಮೂಲಕ ಸಹಸ್ರಪಟ್ಟು ಜನರಿಗೆ 
ಹಿಂತಿರುಗಿಸುವುದ್ಧಕಾಗಿಯೇ ಜನರಿಂದ ತೆರಿಗೆಯನ್ನು ತೆಗೆದುಕೊಳ್ಳುತ್ತಿದ್ದರು. 
ಅದು ಕ್ಷೇಮಾಭ್ಯುದಯ ಸಮಾಜದ ಸುಂದರ ವಿವರಣೆ. ನಮ್ಮ ದೇಶಕ್ಕೆ ಇದು ಇಂದಿಗೂ 
ಅನ್ವಯಿಸುವುದು. 


೧೪. ಸಮರ್ಪಕ ದೃಷ್ಟಿಕೋನ 


ಪ್ರಥಮ ಪಂಚವಾರ್ಷಿಕ ಯೋಜನೆಯನ್ನು ಪ್ರಾರಂಭ ಮಾಡಿದಂದಿನಿಂದ ಕೋಟ್ಯಂತರ 
ರೂಪಾಯಿಗಳನ್ನು, ಅವು ಹತ್ತರಷ್ಟು, ನೂರರಷ್ಟು ರಾಷ್ಟ್ರೀಯ ಕ್ಷೇಮವನ್ನು ನೀಡಲಿ ಎಂದು 
ತೊಡಗಿಸಲಾಗುತ್ತಿದೆ. ಆದರೆ ಈ ಕಾರ್ಯದಲ್ಲಿ ಮನುಷ್ಯ ದೊಡ್ಡ ಪಾತ್ರವನ್ನು ವಹಿಸುವನು- 
ಗ್ರಾಮ ಸಹಾಯಕನಿಂದ ಹಿಡಿದು ಅತ್ಯಂತ ಮೇಲಿನ ಅಧಿಕಾರಿಯವರೆಗೆ ಈ ಧನ ಕೈಯಿಂದ ಕೆಗೆ 
ವರ್ಗವಾಗುವಾಗ ಅಧಿಕಾರಿಗಳು ರಾಷ್ಟ್ರೀಯ ಉದ್ದೇಶಗಳಿಗೆ ತಮ್ಮನ್ನು ತೊಡಗಿಸಿಕೊಳ್ಳದಿದ್ದರೆ 
ಅವರು ಕೋಟ್ಯಂತರ ರೂಪಾಯಿಗಳನ್ನು ಹಾಳು ಮಾಡುವರು. 
ಭಾರತದಲ್ಲಿ ಆಗುತ್ತಿರುವುದು ಇದೇ. ಆಗಾಗ್ಗೆ ನಾನು ಬಳಸುತ್ತಿರುವ ಒಂದು ಪದ, ಲಂಚ 
ಎಂಬುದು. ಅದು ಪ್ರಪಂಚದಲ್ಲೆಲ್ಲಾ ಇರುವಂತಹುದು. ಅದು, ಮಾನವ ತನ್ನನ್ನು ತಾನು ಹೇಗೆ 
ಕೆಳಮಟ್ಟಕ್ಕೆ ಇಳಿಸಿಕೊಳ್ಳುತ್ತಿರುವನು ಎಂಬುದನ್ನು ತಿಳಿಸುವುದು. ನನ್ನನ್ನು ನಾನು ಕೆಳಮಟ್ಟಿಕ್ಕೆ 
ಇಳಿಸಿಕೊಂಡಾಗ ನಾನು ಲಂಚಕ್ಕೆ ಒಳಗಾಗುವೆನು; ಆದರೆ ನನ್ನ ಬೆಲೆಯನ್ನು ನಾನು ಅರಿತಾಗ, ನನ್ನ 
ಸ್ಥಾನದ ಮರ್ಯಾದೆಯನ್ನು ನಾನು ಅರಿತುಕೊಂಡಾಗ, ಅಲ್ಲಿ ಲಂಚ ಇರಲು ಸಾಧ್ಯವಿಲ್ಲ. ಒಂದು 
ಸಲ ಒಬ್ಬ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌ ನನ್ನನ್ನು ನೋಡಲು ಬಂದರು. 
ಅವರೊಂದಿಗೆ ಮಾನವನ ನೈತಿಕ ವ್ಯಕ್ತಿತ್ವವನ್ನು ಕುರಿತು ಚರ್ಚಿಸುತ್ತಿದ್ದೆ. ಹಾಗೆಂದರೇನು? ಒಬ್ಬ 
ಟ್ಯಾಕ್ಸಿ ಚಾಲಕನು ಪ್ರವಾಸಿಗನೊಬ್ಬನನ್ನು ನಗರದಲ್ಲಿ ಕರೆದುಕೊಂಡು ಹೋಗುತ್ತಿದ್ದ ನೆಂದಿಟ್ಟುಕೊಳ್ಳಿ: 
ಪ್ರವಾಸಿಗ ತನ್ನ ಹಣದ ಚೀಲವನ್ನು ಮರೆತು ಟ್ಯಾಕ್ಸಿಯಲ್ಲಿ ಬಿಟ್ಟನೆಂದಿಟ್ಟುಕೊಳ್ಳಿ. ಜೇ 
೧೦,೦೦೦ ರೂ.ಗಳಿದ್ದವು. ಚೀಲವು ಟ್ಯಾಕ್ಸಿ ಚಾಲಕನಿಗೆ ಸಿಗುವುದು. ಆಗ ಅವನ ಪ್ರತಿಕ್ರಿಯೆ 
ಚ ಸ ನ ಪಾಲಕ ಸದ್ದಿಲ್ಲದೆ ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿ ತನ್ನ ಕೆಲಸಗಳಿಗೆ 
; ಮತ್ತೊಬ್ಬ ಚಾಲಕ ಹ ಸಂಬಂಧಪಟ್ಟವರಿಗೆ ಹಿಂತರುಗಿಸ ವ 
ಇವೆರಡು ಆ ಲ ಆಗಾಧವಾದ ವೃತ್ತ 


ವಿದೆ. ಮೊದಲನೆಯ ಚಾಲಕ ಆಲೋಚಿಸುವನು : “ನನ್ನಲ್ಲಿ ಸಾಕಾದಷ್ಟು ಹಣವಿಲ್ಲ. ನನಗೆ ಹಣ 
ಬೇಕಾಗಿದೆ. ಆದ್ದರಿಂದ ನಾನು ನನಗೆ ಸಿಕ್ಕಿರುವ ಹಣವನ್ನು ಬಳಸಿಕೊಳ್ಳುವೆನು.' ಅವನು ಅವನ 
``. ಬಗ್ಗೆ ಮಾತ್ರ ಮತ್ತು ಅವನ ಕ್ಷೇಮವನ್ನು ಕುರಿತು ಮಾತ್ರ ಚಿಂತಿಸುವನು. ತನ್ನ ಮಗಳಿಗೆ ಮದುವೆ 
ಮಾಡಬೇಕಾಗಿದೆ ಎಂದು ತನಗೆ ಹೇಳಿಕೊಳ್ಳುವನು. ಮತ್ತೊಬ್ಬ ಚಾಲಕನಿಗೂ ಹಣ ಸಿಗುವುದು, 
ಆದರೆ ಅವನು ಯೋಚಿಸುವನು : "ಆ ಮನುಷ್ಯ ಕಷ್ಟದಲ್ಲಿರುವನು. ಅವನು ತನ್ನ ಹಣವನ್ನು 
ಸಂಪಾದಿಸಿರುವನು. ಅವನಿಗೂ 'ಮದುವೆ ಮಾಡಲು ಮಗಳು ಇರುವಳು. ಅವನು ದೊಡ್ಡ 
ಕಷ್ಟದಲ್ಲಿರುವನು. ಅವನ ಹಣವನ್ನು ನನಗೋಸ್ಕರ ಉಪಯೋಗಿಸಿಲಾರೆ. ಅದು ನನಗೆ ಸೇರಿದು 
ದಲ್ಲ.' ಅವನು ತಕ್ಷಣವೇ ಮಾಲೀಕನಿಗೆ ಹಣದ ಚೀಲವನ್ನು ತಲಪಿಸುವನು. ಇಲ್ಲಿ ನೀವು ಮನುಷ್ಯನ 
ಗೌರವ ಸ್ಥಾನವನ್ನು ಅದರ ಉತ್ಕೃಷ್ಟ ಸ್ಥಿತಿಯಲ್ಲಿ ನೋಡುವಿರಿ. 


೧೫. ಮನುಷ್ಯ ಅಥವಾ ಜಾಣ ನರಿಯಾಗಲು ಅವಕಾಶ 


ನಾವು ಸಮಾಜವನ್ನು ಎರಡು ವರ್ಗಗಳನ್ನಾಗಿ ವಿಂಗಡಿಸಬಹುದು--ನೈಜ ಮಾನವರು ಮತ್ತು 
ಕೇವಲ ಜಾಣ ನರಿಗಳು. ಒಂದು ದೇಶದಲ್ಲಿ ಎರಡನೆ ವಿಧದ ವ್ಯಕ್ತಿಗಳು ಹೆಚ್ಚು ಸಂಖ್ಯೆಯಲ್ಲಿದ್ದರೆ 
ಆ ದೇಶ ಎಂದೆಂದಿಗೂ ಕೆಳಮಟ್ಟಕ್ಕೆ ಇಳಿಯುವುದು. ಸಂಬಂಧಪಟ್ಟ ವ್ಯಕ್ತಿಗಳು ಮಾನವನ ಗೌರವ 
ವನ್ನು ಅರಿತಾಗ ಆಡಳಿತದಲ್ಲಿ ಪ್ರಾಮಾಣಿಕತೆ ಬರುವುದು. ಜನರಿಗೆ ಸೇವೆ ಸಲ್ಲಿಸಲು ನಾನು 
ಮಧ್ಯವರ್ತಿಯಾದರೆ ನಾನು ನನ್ನ ನಡವಳಿಕೆಯನ್ನು ಬದಲಾಯಿಸಿಕೊಳ್ಳಬೇಕು. ನಾನು ಆ ಮಟ್ಟಕ್ಕೆ 
ಏರಬೇಕು. ನನ್ನ ತತ್ತ್ವ ನಾನು ಈ ಸ್ಥಾನದಲ್ಲಿ ಯಾವ ಉದ್ದೇಶದಿಂದ ನಿಯೋಜಿಸಲ್ಪಟ್ಟಿರುವೆನೊ 
ಅದಕ್ಕೆ ಸಾಕಾದಷ್ಟು ಇರಬೇಕು. ಆ ತತ್ತ್ವವೇ ಯೋಗ. ನನ್ನ ಕೈಯಲ್ಲಿ ಅಧಿಕಾರವಿದೆ, ಆದರೆ ಅದು 
ಕೋಟ್ಕಂತರ ಜನರ ಕ್ಷೇಮ ಮತ್ತು ಅಭ್ಯುದಯಕ್ಕಾಗಿ ಇರುವುದು ಎಂಬುದನ್ನು ನಾನು ಅರಿತು 
ಕೊಳ್ಳಬೇಕು. ನಾನು ಸಾರ್ವಜನಿಕ ಜವಾಬ್ದಾರಿಯಲ್ಲಿ ಮೇಲಿನ ಮಟ್ಟಕ್ಕೆ ಏರಬೇಕು. 

ನಾವು ಆ ದೃಷ್ಟಿಯಿಂದ ಯೋಗಿಗಳಾದರೆ, ಆಡಳಿತ ಸಮರ್ಪಕವಾಗುವುದು ಮತ್ತು ಸಾರ್ವಜನಿಕ 
ಕ್ಷೇಮಾಭ್ಕುದಯ ನಮ್ಮ ಕರ್ಮದ ಮೂಲಕ ಖಾತರಿಯಾಗುವುದು. ನೀವು ಜಮೀನನ್ನು ಉಳ 
ಬಹುದು, ಅದರಲ್ಲಿ ಬೆಳೆ ಬೆಳೆಸಬಹುದು. ಮತ್ತು ಅದಕ್ಕೆ ನೀರು ಹಾಯಿಸಬಹುದು ; ಆದರೆ 
ಅದರಲ್ಲಿ ಇಲಿಯ ಬಿಲಗಳಿದ್ದರೆ, ನೀರೆಲ್ಲಾ-ಸೋರಿ ಹೋಗುವುದು. 

ಅದರಂತೆಯೇ, ಆಡಳಿತ ವರ್ಗವೆನಿಸಿಕೊಳ್ಳುವ ಮನುಷ್ಯರು ಜನರಿಗೆ ಬೇಜವಾಬ್ದಾರರಾದರೆ, 
ರಾಷ್ಟ್ರೀಯ ಹೊಣೆಗಾರಿಕೆಗೆ ಸಂವೇದನೆ ಇಲ್ಲದವರಾದರೆ, ಸಾರ್ವಜನಿಕ ಕಷ್ಟನಷ್ಟಗಳಿಗೆ ಮನಸ್ಸು 
ಮಿಡಿಯದಿದ್ದರೆ, ಅವರು ದೇಶದ ಇಡೀ ಪ್ರಗತಿಗೆ ಮಾರಕವಾಗುವರು. 

ಯೋಗವು ಒಂದು ವ್ಯಕ್ತಿಯನ್ನು ಹೊಸ ಬಗೆಯ ಮಾನವನನ್ನಾಗಿ ಮಾರ್ಪಡಿಸುವುದು. ಅವನು 
ಸಣ್ಣ ಪುಟ್ಟ ಲಾಭ ನಷ್ಟಗಳಿಗೆ ಅಂಟಿಕೊಳ್ಳದೆ ಅವನಲ್ಲಿ ಧೀರೋದಾತ್ತ ಸ್ವಭಾವ ಉಂಟಾಗುವುದು. 
ನನ್ನಲ್ಲಿ ಧೀರನ ಸ್ವಭಾವ ಉಂಟಾದಾಗ ನಾನು ಎಲ್ಲರ ಒಳಿತಿಗಾಗಿ ಕೆಲಸ ಮಾಡುವೆನು. ಇದೇ 
ವ್ಯಕ್ತಿಯ ನಿಜವಾದ ಆಧ್ಯಾತ್ಮಿಕ ಬೆಳವಣಿಗೆ. ಧರ್ಮ ಎಂದರೆ ಕೇವಲ ಕೆಲವು ಪೂಜೆಗಳು, 
ವ್ರತಾಚರಣೆ, ಮಂತ್ರೋಚ್ಚಾರಣೆ ಅಥವಾ ಮಾಟ, ಇಂದ್ರಜಾಲ ಇವುಗಳನ್ನು ಬೆನ್ನಟ್ಟಿ ಹೋಗುವು 
ದಲ್ಲ ಎಂಬುದನ್ನು ನಮ್ಮ ಜನರು ಎಷ್ಟು ಬೇಗ ಅರಿತುಕೊಳ್ಳುವರೊ ಅಷ್ಟರ ಮಟ್ಟಿಗೆ ನಮಗೆ 
ಒಳಿತಾಗುವುದು. ಧರ್ಮ ಎಂದರೆ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಶೀಲ ನಿರ್ಮಾಣ. ಅದು 
. ಮನುಷ್ಯನನ್ನು ಅವನ ಜೈವಿಕ ಮಿತಿಗಳನ್ನು ಮೀರಿ ಹೋಗುವಂತೆ ಮಾಡುವುದು. ಭಗವದ್ಗೀತೆಯಲ್ಲಿ 
ಶ್ರೀ ಕೃಷ್ಣ ಬೋಧಿಸುವ ಯೋಗ ಅದೇ. 


CC-0. Jangamwadi Math Collection. Digitized by eGangotri 


೩೧೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಳು 
೧೬. ನಿಮ್ಮನ್ನು ನಿಮ್ಮಿಂದಲೇ ಉದ್ದರಿಸಿಕೊಳ್ಳಿ 

ನಾನು ನನ್ನ ಕಾರ್ಯಕ್ಷೇತ್ರದಲ್ಲಿ ಕುಶಲತೆಯಿಂದ ನನ್ನನ್ನು ವ್ಯಕ್ತಗೊಳಿಸಿಕೊಳ್ಳುವಾಗ ಜತೆ 
ಜತೆಯಲ್ಲಿ ನಾನು ಆಧ್ಯಾತ್ಮಿಕವಾಗಿಯೂ ಬೆಳೆಯಬೇಕು. ಅದು ಯೋಗದ ಅಂಶವಾದ ಎರಡನೆ 
ಬಗೆಯ ಕಾಶಲ ಸದಾ ಜವಾಬ್ದಾರಿಯುತವಾಗಿ ಬೆಳೆಯುವುದು, ಜತೆಗೆ ಕರ್ಮದಲ್ಲಿ ಕೌಶಲ್ಯ 
ಇವೆರಡೂ ಸೇರಿ ಭಗವದ್ಗೀತೆಯ ಸಂದೇಶ ಆಗುವುದು : ತಸ್ಮಾತ್‌ ಯೋಗೀ ಭವಾರ್ಜುನ. 

ತನ್ನ ಸಂದೇಶವು ಭಾರತದಲ್ಲಿ ಇಂದು ಮತ್ತೊಮ್ಮೆ ಪರೀಕ್ಷಿಸಲ್ಪಡುತ್ತಿದೆ, ಸಾಧು ಸಂತರ 

ಮಾತ್ರವಲ್ಲ, ಈ ದೇಶದ ಕೋಟ್ಯಂತರ ಪ್ರಜೆಗಳಿಂದ ಎಂದು ತಿಳಿಯಲು ಭಗವಾನ್‌ 

ಕೃಷ್ಣನು ಸಂತೋಷ ಪಡುವನು. 

ಶಾಲಾ ಉಪಾಧ್ಯಾಯರು, ಆಡಳಿತಾಧಿಕಾರಿಗಳು, ಪ್ರಧಾನ ಮಂತ್ರಿಗಳು--ಪ್ರತಿಯೊಬ್ಬರೂ 
ಭಗವಾನ್‌ ಕೃಷ್ಣನ ಸಂದೇಶವನ್ನು ನಿಜವಾಗಿಸುತ್ತಿರುವರು, ಆಧಾರ ಪ್ರಾಯವಾಗಿಸುತ್ತಿರುವರು. 
ಪ್ರತಿಯೊಬ್ಬರೂ ಭಗವಂತನಿಗೆ ಹೇಳುತ್ತಿರುವರು: ಸಮಾಜದ ಕೊಡುಗೆಯನ್ನು ನೀಡುವ ಭಾಗವಾಗಿ, 
ನನ್ನ ಜೈವಿಕ ಸ್ತರವನ್ನು ಮೀರಿ ಆಧ್ಯಾತ್ಮಿಕವಾಗಿ ಬೆಳೆಯುತ್ತಾ ನಾನು ನಿಜವಾದ ಯೋಗಿಯಾಗ 
ಬಯಸುವೆನು. ಅದರಿಂದ ನಾನು ಶೀಲವನ್ನು ಅಭಿವ್ಯಕ್ತಗೊಳಿಸಬಹುದು. ಆ ಎರಡನೆ ಬಗೆಯ 
ಕೌಶಲ್ಯವನ್ನು ವ್ಯಕ್ತಿತ್ವ ಕೌಶಲ್ಯ ಎನ್ನುವರು. 

ಕರ್ಮ-ನೈಪುಣ್ಯತೆ ಮತ್ತು ವ್ಯಕ್ತಿತ್ವ-ನೈಪುಣ್ಯತೆ ಇವೆರಡೂ ಜತೆ ಜತೆಯಲ್ಲಿ ಬೆಳೆಯಬೇಕು. 
ಇವೆರಡೂ ಸೇರಿ ಭಗವದ್ಗೀತೆಯಲ್ಲಿ ಹೇಳಿರುವ ಕೌಶಲ್ಯ, ಭಗವದ್ಗೀತೆಯ ಯೋಗ ಆಗುವುದು. 

ನೀವು ಆಡಳಿತ ಸೇವೆಯಲ್ಲಿರುವಾಗ ನೀವು ಯೋಗದ ಮೂಲಕ ಕಷ್ಟಪಟ್ಟು ಕೆಲಸ ಮಾಡುವಿರಿ, 
ನಿಮ್ಮ ಕೆಲಸದಿಂದ ದೇಶವು ಪ್ರಗತಿಯತ್ತ ಸಾಗುವಂತೆ ಮಾಡುವಿರಿ; ಮತ್ತು ನಿಮಗೆ ವಯಸ್ಸಾದಂತೆ 
ನೀವು ಆಧ್ಯಾತ್ಮಿಕವಾಗಿಯೂ ಬೆಳೆಯುವಿರಿ. ನಿಮ್ಮ ಆಂತರ್ಯದಲ್ಲಿ ಒಂದು ಬೆಳವಣಿಗೆ ಆಗುವುದು, 
ಒಂದು ವಿಕಾಸವಾದಂತಾಗುವುದು. ಆ ವಿಕಾಸವು, ನಿಮಗೆ ಸಾಕಷ್ಟು ವಯಸ್ಸಾದಂತೆ ನಿಮ್ಮಲ್ಲಿ 
ವ್ಯಕ್ತವಾಗುವುದು. ನೀವು ನಿಮಗೆ ಹೇಳಿಕೊಳ್ಳುವಿರಿ ; "ನಾನು ಈ ಸ್ಥಾನದಲ್ಲಿ ಇರುವೆನು, ಆದರೆ 
ನಾನು ಇದರಲ್ಲಿ ಎಲ್ಲ ಕಾಲದಲ್ಲಿಯೂ ಇರುವುದಿಲ್ಲ. ನಾನು ಅದರಿಂದ ಮುಂದಕ್ಕೆ ಹೋಗುವೆನು. 
ನಾನು ನನ್ನೊಳಗೆ ಈ ಸ್ಥಾನವನ್ನು ಅವಲಂಬಿಸದ ಒಂದು ಸಮಗ್ರವಾದ ಮೌಲ್ಯವನ್ನು ಬೆಳೆಸಿ 
ಕೊಂಡಿರುವೆನು.' 


ಇಂದು ಗುಣದಲ್ಲಿ ಈ ಮಾನವೀಯ ಬೆಳವಣಿಗೆ ಬಹಳ ಮುಖ್ಯವಾದುದು. ನಿನ್ನೆ ತಾನೆ ನಮ್ಮ 
ಪ್ರಧಾನ ಮಂತ್ರಿಗಳು ಭಾರತೀಯರಲ್ಲಿ ಈ ಗುಣಾಂಶವನ್ನು ಕುರಿತು ಹೇಳಿದರು. ಅದು ನಿಜವಾದ 
ವಿದ್ಯಾಭ್ಯಾಸದಿಂದ ಬರುವುದು, ಕೇವಲ ಶಾಲಾ ವಿದ್ಯಾಭ್ಯಾಸ ಅಥವಾ ಪುಸ್ತಕ ವ್ಯಾಸಂಗದಿಂದ 
ಬಾರದು. ನೀವು ನಿಮ್ಮಿಂದ ಶಿಕ್ಷಣವನ್ನು ಪಡೆದುಕೊಳ್ಳಿ ಮತ್ತು ನಿಮ್ಮನ್ನು ಉದ್ಧರಿಸಿಕೊಳ್ಳಿ 
ಶ್ರೀ ಕೃಷ್ಣ ಭಗವದ್ಗೀತೆಯ ೬ನೆಯ ಅಧ್ಯಾಯದಲ್ಲಿ ಹೇಳುವನು (೬.೫): 
ಉದ್ಭರೇತ್‌ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್‌ ; 
ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ-- 
ನೀವು ನಿಮ್ಮನ್ನು ನಿಮ್ಮಿಂದಲೇ ಉದ್ದಾರ ಮಾಡಿಕೊಳ್ಳಿ, ನಿಮ್ಮನ್ನು ಕೆಳಗೆ ಎಳೆದುಕೊಳ್ಳ 
ಬೇಡಿ; ಏಕೆಂದರೆ ನೀವೇ ನಿಮ್ಮ ಸಖ; ಮತ್ತು ನೀವು ಮಾತ್ರವೇ ನಿಮ್ಮ ಶತ್ರು. 
ಇದು ಭಗವದ್ಗೀತೆಯಲ್ಲಿ ಕೃಷ್ಣನ ಕಹಳೆಯ ಕರೆ. 


CC-0. Jangamwadi Math Collection. Digitized by eGangotri 


ಸ್ವಾತಂತ್ರ್ಯದ ಸವಾಲು ೩೧೩ 


೧೭. ಮುಕ್ತಾಯ 


ಇಂದು ಭಾರತದಲ್ಲಿ ನಾವು ನಮ್ಮ ದೇಶವನ್ನು ಮನೆಯಲ್ಲಿ ಮತ್ತು ಸಮಾಜದಲ್ಲಿ ನಮ್ಮ 
ಕೆಲಸದಿಂದ ಮತ್ತು ಆ ದ್ವಿವಿಧ ಕೌಶಲ್ಯದ ಅಭಿವ್ಯಕ್ತಿಯಿಂದ ಗುಣಾತ್ಮಕ ಪ್ರಗತಿಯ ಹಾದಿಯಲ್ಲಿ 
ಇಡಲು ಸಾಧ್ಯವಾಗುವುದಾದರೆ ಭಾರತದ ಇಡಿ ಇತಿಹಾಸದಲ್ಲೇ ಒಂದು ಮಹತ್ತಾದುದನ್ನು 
ಸಾಧಿಸಿದಂತಾಗುವುದು. ನಮಗೆ ಐದು ಸಾವಿರ ವರ್ಷಗಳು ಈಗ ಇರುವಂತಹ ರಾಜಕೀಯ ಸಾ ತಂತ್ರ್ಯ 
ಇರಲಿಲ್ಲ. ಇಂದು ನಾವು ಭಾರತದ ಕೋಟ್ಕಂತರ ಜನರಿಗೆ ಸಂತೋಷ ಮತ್ತು ಹರ್ಷವನ್ನು ತರುವ 
ಮತ್ತು ರಾಷ್ಟ್ರದ ಪ್ರಗತಿಯನ್ನು ಸಾಧಿಸುವುದಕ್ಕೆ ಸಾಧನವಾಗುವ ಒಂದು ಅವಕಾಶ ನಮಗಿರುವುದು. 

ಶ್ರೀ ಕೃಷ್ಣನು ಭಗವದ್ಗೀತೆಯ ಹನ್ನೊಂದನೆಯ ಅಧ್ಯಾಯದಲ್ಲಿ ಮಾಡಿರುವ ಪ್ರಸಿದ್ಧವಾದ 
ಆಗ್ರಹವನ್ನು ನಾನು ಆಗಾಗ ಉದ್ದರಿಸಿರುವೆನು (೧೧.೩೩) : 


ಆದ್ದರಿಂದ ನೀನು ಎದ್ದೇಳು ಆತಂಕಗಳನ್ನು ದಾಟಿ ಶತ್ರುಗಳನ್ನು ಜಯಿಸ್ಕಿ ನಿಜವಾದ 
ಪುರುಷರಿಗೆ ದೊರೆಯುವ ಕೀರ್ತಿಯನ್ನು ಪಡೆ ಮತ್ತು ರಾಜ್ಯವನ್ನೂ ಅದರ ಸಮೃದ್ಧಿ ಯನ್ನೂ 
ಅನುಭವಿಸು. 
ತಸ್ಮಾತ್‌ ತ್ವಂ ಉತ್ತಿಷ್ಠ ಯಶೋ ಲಭಸ್ವ 
ಜಿತ್ವಾ ಶತ್ರೂನ್‌ ಭುಂಕ್ಷ್ವ ರಾಜ್ಯಂ ಸಮೃದ್ಧಮ್‌-- 
ಎದ್ದೇಳು, ಸೋಮಾರಿಯಾಗದಿರು ನಿದ್ರಿಸಬೇಡ ಅದು ಉಪನಿಷತ್ತುಗಳ ಸತತವಾದ 
ಸಂದೇಶ ಕೂಡ : i 
ಉತ್ತಿಷ್ಠತ, ಜಾಗ್ರತ "ಏಳಿ ಮತ್ತು ಎಚ್ಚರವಾಗಿ' 
ಬಹು ದೀರ್ಫ್ಥು ಕಾಲ ನಾವು ಸೋಮಾರಿಗಳಾಗಿರುವೆವು, ಬಹು ದೀರ್ಫುಕಾಲ ನಾವು 
ನಿದ್ರಿಸಿರುವೆವು. ಇದು ನಿದ್ರಿಸುವ ಕಾಲವಲ್ಲ. ಇದು: ಅಳುವ ಕಾಲವಲ್ಲ. ಅನೇಕ ಕೆಲಸಗಳನ್ನು 
ಮಾಡಬೇಕಾಗಿದೆ. "ಆದುದರಿಂದ ಎದ್ದೇಳು, ಮಾನವನಿಗೆ ಬರುವ ಕೀರ್ತಿಯನ್ನು ಪಡೆ. ನಿನ್ನ 
ಶತ್ರುಗಳನ್ನು ಜಯಿಸು ಮತ್ತು ನಿನ್ನ ಈ ಮಹಾನ್‌ ದೇಶದ ಅಧಿಪತ್ಯವನ್ನು ಅನುಭವಿಸು' ಎಂದು 
ಕೃಷ್ಣನು ಹೇಳುವನು. 
ಭಾರತದ ಪ್ರಜೆಗಳಾಗಿ, ಬಡತನ, ಅನ್ಕಾಯ ಮತ್ತು ಹಿಂದುಳಿಯುವಿಕೆ ಎಂಬ ಶತ್ರುಗಳನ್ನು 
ಜಯಿಸಿ, ಭಾರತದ ಶರೀರ ಮತ್ತು ಬುದ್ಧಿಯನ್ನು ಬೆಳೆಸಿ, ಮತ್ತು ಪ್ರಜೆಗಳಾಗಿರುವ ಸಂತೋಷವನ್ನು 
ಅನುಭವಿಸಿ. ಈ ಮಹಾನ್‌ ಕಾರ್ಯದಲ್ಲಿ ನೀವು ಭಾಗವಹಿಸುವವರು. ಇದು ಕೃಷ್ಣನು ಇಂದು 
ಭಾರತದ ಪ್ರತಿಯೊಬ್ಬ ಪ್ರಜೆಗೆ, ಮತ್ತು ವಿಶೇಷವಾಗಿ ಆಡಳಿತ ನಡೆಸಲು ಆಹ್ವಾನಿತರಾಗಿರುವ 
ಪ್ರಜೆಗಳಿಗೆ, ಗ್ರಾಮದಿಂದ ಹಿಡಿದು ರಾಜ್ಯಗಳ ಹಾಗೂ ಕೇಂದ್ರದ ಅತ್ಯುನ್ನತ ಆಡಳಿತ ಸ್ಥಾನದಲ್ಲಿರುವ 
ವರಿಗೆ, ಮೆಲು ದನಿಯಲ್ಲಿ ಉಸುರಿರುವ ಬುದ್ಧಿವಾದ. 


ಅನು : ಡಾ. ಇ. ವಸಂತಕುಮಾರ್‌ 


CC-0. Jangamwadi Math Collection. Digitized by eGangotri 


೩೧೪ 


ವಿಳ 
ಆಧುನಿಕ ವ್ಯಾಪಾರಿ ಸಂಸ್ಥೆಯೊಂದರ ನೀತಿಸಂಹಿತೆ 


೧. ಪೀಠಿಕೆ 
ಕಳೆದ ಮೂರು ವರ್ಷಗಳ ಅವಧಿಯಲ್ಲಿ “ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿ'ಯ ಬಗ್ಗೆ 
ಕಾನ್ಪುರದ "ಈಸ್ಟರ್ನ್‌ ಇಂಡಿಯಾ ಚೇಂಬರ್‌ ಆಫ್‌ ಕಾಮರ್ಸ್‌'. ಎಂಬ ಸಂಸ್ಥೆಯ ಆಶ್ರಯದಲ್ಲಿ 
ನವದೆಹಲಿಯ 'ಗಾಂಧಿ ಪೀಸ್‌ ಫೌಂಡೇಷನ್‌' ಸಂಸ್ಥೆ ಏರ್ಪಡಿಸಿದ ವಿಚಾರ ಸಂಕಿರಣ ಮತ್ತು 
ನವದೆಹಲಿಯ ವಿಜ್ಞಾನ್‌ ಭವನ್‌ನಲ್ಲಿ ಏರ್ಪಡಿಸಿದ ("ದಿ ನ್ಯಾಷನಲ್‌ ಮ್ಯಾನೇಜ್‌ಮೆಂಟ್‌ 
ಕನ್ಮೆನ್ನನ್‌') ವಿಚಾರಸಂಕಿರಣ, ಮುಂಬಳುಯ ಷೆರಟನ್‌ ಹೊಟೆಲ್‌ನಲ್ಲಿ "ಆಲ್‌ ಇಂಡಿಯಾ 
ಕನ್ನೆನ್ನನ್‌ ಆಫ್‌: ಕಂಪನಿ ಸೆಕ್ರಟರೀಸ್‌' ಸಿಘವು. “Code 08 Conduct for Professional 
Mangers’ ಎಂಬ ವಿಷಯದ ಬಗ್ಗೆ ಚರ್ಚಿಸಿದ್ದು, ಮದ್ರಾಸ್‌ ಮ್ಯಾನೇಜ್‌ಮೆಂಟ್‌ 
ಅಸೋಸಿಯೇಷನ್‌ ಏರ್ಪಡಿಸಿದ "Workers Participation 17170051705 at the Shop Floor 
Levels and Production Management’ ಎಂಬ ವಿಷಯದ ಬಗ್ಗೆ ನಡೆಸಿದ ವಿಚಾರ 
ಸಂಕಿರಣಗಳಲ್ಲಿ ನೆರೆದ ಇಂಥದೇ ಸಭೆಗಳನ್ನು ಉದ್ದೇಶಿಸಿ ಮಾತನಾಡುವ ಅವಕಾಶ ನನಗೆ ಒದಗಿತ್ತು. 
ನಮ್ಮ ದೇಶದಲ್ಲಿ ಸೇವಾ ಮನೋಭಾವ ವ್ಯಾಪಕವಾಗಿ ಹರಡಬೇಕೆಂಬ ಆಸಕ್ತಿಯಿರುವುದರಿಂದ 
ನಾನು ಈ ತಂಡಗಳತ್ತ ಆಕರ್ಷಿತನಾದೆ. ಆಧುನಿಕ ಭಾರತದಲ್ಲಿ ಮುಕ್ತವಾದ, ಸಮಾನತಾವಾದದ 
ಮತ್ತು ಪ್ರಗತಿಪರವಾದ ರಾಷ್ಟ್ರವನ್ನು ಕಟ್ಟುವಲ್ಲಿ ಸ್ವಾಮಿ ವಿವೇಕಾನಂದರ ಕೊಡುಗೆಯ ಬಗ್ಗೆ ನನ್ನ 
, ಬಾಲ್ಕದಿಂದಲೂ ಮಾಡಿದ ಆಳವಾದ ಅಧ್ಯಯನವೂ ನನ್ನನ್ನು ಈ ತಂಡಗಳತ್ತ ಎಳೆಯಿತು. 
ನಮ್ಮ ದೇಶದಲ್ಲಿ ಇಂದು ಪ್ರಚಲಿತವಾಗಿರುವ ಕೈಗಾರಿಕೆಯ, ರಾಜಕೀಯ ಮತ್ತು ಸಾಮಾನ್ಯ 
ಶಿಸ್ತಿನ ವಾತಾವರಣದಲ್ಲಿ ನಾವು ಇಂಥ ಸಂದರ್ಭದಲ್ಲಿ ನಮ್ಮ ಕೈಗಾರಿಕೆ, ಆರ್ಥಿಕ ಪರಿಸ್ಥಿತಿ ಹಾಗೂ 
ಉದ್ಯಮಗಳ ನೈತಿಕ ಹಾಗೂ ಮಾನವೀಯ ಆಧಾರ ಮತ್ತು ದಿಶೆಗಳ ಬಗ್ಗೆ ಚಚಿ 
ಸೂಕ್ತವೆಂಬುದು ನಿರ್ವಾಹಕ ನಿರ್ದೇಶಕರಾದ ಶ್ರೀ ವರದರಾಜನ್‌ ಅವರ ಅಪೇಕ್ಷೆ. 
ಆಧುನಿಕ ಕೈಗಾರಿಕಾ ಕ್ರಾಂತಿ ಆರಂಭವಾದಾಗಿನಿಂದಲೂ, ಮಾನವನು ಉದ್ಯಮದ ಅಥವಾ 
ಕೈಗಾರಿಕೆಯ ಆರ್ಥಿಕತೆಯನ್ನೇ ಹೆಚ್ಚಾಗಿ: ಚರ್ಚಸುತ್ತಿದ್ದಾನೆ. ಆದರೆ ಸಮಕಾಲೀನ ರಾಷ್ಟ್ರೀಯ 
ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳು, ಅಂಥ ಉದ್ಯಮಗಳಲ್ಲಿ ಅವುಗಳ ಆರ್ಥಿಕ ಅಂಶಗಳಿಗಿಂತ 
ಮೇಲಾಗಿ ನೀತಿ ಸೂತ್ರಗಳನ್ನು ಪರಿಗಣಿಸಿ ಅವನ್ನು ಪರಿಗ್ರಹಿಸಬೇಕು ಎಂದು ಹೇಳುತ್ತದೆ. ಇದು. 
ಆಧುನಿಕ ರಾಜಕೀಯ ರಾಷ್ಟ್ರವು ಬರಿಯ ಕಾನೂನು ಮತ್ತು ಶಿಸ್ತಿನ ಪೊಲೀಸ್‌ ರಾಷ್ಟ್ರವಾಗದೆ 
ರಾಮರಾಜ್ಯವಾಗಿ, ಪರಿವರ್ತನೆಯಾಗುವುದರ ಪ್ರತಿರೂಪ. ಆಡಳಿತ ನಿರ್ವಾಹಕರು, ಸರ್ಕಾರ, 
ಕಾರ್ಮಿಕರು ಮತ್ತು ಪ್ರತಿಷ್ಠಿತ ಪ್ರಜೆಗಳನ್ನುಳ್ಳ ಈ ಜನಸಮೂಹವು ಇಂಥ ಮುಖ್ಯವಾದ ವಿಷಯ್‌ 
ಬಗ್ಗೆ ಚರ್ಚೆ ನಡೆಸಲು ಉತ್ತೇಖಕನಾದ ಪರಿಸರವನ್ನು ಒಹಗಿಸುತ್ತದುಂ/1 ಕ 


ಆಧುನಿಕ ವ್ಯಾಪಾರಿ ಸಂಸ್ಥೆಯೊಂದರ ನೀತಿಸಂಹಿತೆ ೬ ೩೧೫ 


೨. ಆಧುನಿಕ ಉದ್ಯಮಗಳು : ಒಂದು ಕಿರು ಚರಿತ್ರೆ 


೧೮ನೇ ಶತಮಾನದಲ್ಲಿ ಇಂಗ್ಲೆಂಡಿನಲ್ಲಿ ಆಧುನಿಕ ಕೈಗಾರಿಕಾ ಕ್ರಾಂತಿ ಶುರುವಾಗುವುದಕ್ಕೆ ಮುಂಚೆ, 
ಪ್ರಪಂಚದಾದ್ಯಂತ ಕೈಗಾರಿಕೆ ಎನ್ನುವುದು ಕೇವಲ ಗೃಹ ಉದ್ಯಮವಾಗಿತ್ತು. ಆ ಕ್ರಾಂತಿಯು 
ಇತಿಹಾಸದಲ್ಲಿ ಮೊಟ್ಟಮೊದಲ ಬಾರಿಗೆ ಕಾರ್ಬಾನೆ ಉತ್ಪಾದನೆಯ ಪದ್ಧತಿಯನ್ನು (Factory 
System of Production) ಜಾರಿಗೆ ತಂದಿತು. ಈ ಪದ್ಧತಿಯ ಪ್ರಾರಂಭಿಕ ಹಂತದಲ್ಲಿ, ಕೆಲಸ 
ಮತ್ತು ಕೆಲಸಗಾರರು ಮನೆಯಿಂದ ಅಷ್ಟಾಗಿ ಬೇರ್ಪಟ್ಟಿರಲಿಲ್ಲ. ಆದರೆ, ಈ ಶತಮಾನದ ಆರಂಭವು 
ಮನೆ ಮತ್ತು ಕೆಲಸಗಳ ಅಂತಿಮ ಬೇರ್ಪಡೆಯನ್ನು ಕಂಡಿತು. ಇದಕ್ಕೆ ಕಾರಣ ತ್ವರಿತವಾದ ಸಾಗಣೆ 
ಸೌಕರ್ಯ ಮತ್ತು ಬೃಹತ್‌ ಕೈಗಾರಿಕಾ ಸ್ಥಾಪನೆಗಳು. ಇದು ಯಂತ್ರೀಕರಣಕ್ಕೆ ಮತ್ತು ::ಧುನಿಕ 
ಉದ್ಯಮವು ಕಾರ್ಮಿಕನನ್ನು ಅಮಾನುಷಗೊಳಿಸಿದ್ದಕ್ಕೆ ಮುಖ್ಯ ಕಾರಣವೆಂದು ಅನೇಕ ಆಧುನಿಕ 
ಲೇಖಕರು ಒತ್ತಿ ಹೇಳಿದ್ದಾರೆ. ಜಾರ್ಜ್‌ಗಾಯ್ದರ್‌ ಅವರ ಮಾತಿನಲ್ಲಿ ಹೇಳುವುದಾದರೆ (ಣೀ- 
sponsible Worker, ಪು. ೨೪): 


ಈ ಕೈಗಾರಿಕಾ ಕ್ರಾಂತಿಯ ಫಲವಾಗಿ ನಾವು ಕಳೆದುಕಂಡಿರುವ ಜಗತ್ತೆಂದರೆ ಮನೆ ಮತ್ತು 
ಅದರ ಮಾನವ ಸಂಬಂಧಗಳನ್ನಾಧರಿಸಿದ ಭಾವನಾತ್ನ ಕ ಭದ್ರತೆಯ ಜಗತ್ತು. 

ಈ ಅಂಶದ ಜೊತೆಗೆ ಬಂಡವಾಳ ಹೂಡುವವರ ಮತ್ತು ಷೇರುದಾರರ ಹಿತಕ್ಕಾಗಿ 
ಲಾಭಗಳಿಸಬೇಕೆಂಬ ಆಧುನಿಕ ಕೈಗಾರಿಕೆಯ ಪ್ರಧಾನ ಉದ್ದೇಶವೂ ಸೇರುತ್ತದೆ. ಇಲ್ಲಿ ಶ್ರೀಮಂತ 
ಬಂಡವಾಳ ಹೂಡುಗರ ಹಿತದೃಷ್ಟಿಯಿಂದ, ಕಾರ್ಮಿಕನು ಬಾಡಿಗೆಗೆ ದುಡಿಸಿಕೊಂಡು ದಬ್ಬಲ್ಬಡುವ 
ಸರಕಾಗಿದ್ದಾನೆ. ಆಧುನಿಕ ಕೈಗಾರಿಕೆಯ ಈ ಲಾಭೋದ್ದೇಶದ ಪ್ರಾಬಲ್ಯಕ್ಕೆ ಘನತೆ ಗೌರವ ಬಂದದ್ದು 
ಆಡಂ ಸ್ಮಿತ್‌ ಮತ್ತು ಅವರ ತರುವಾಯದ ಪ್ರಮುಖ ಅರ್ಥಶಾಸ್ತ್ರಜ್ಞರು ಇದಕ್ಕೆ ಒತ್ತುಕೊಟ್ಟಿದ್ದ 
ರಿಂದ. ಆಧುನಿಕ ಉದ್ಯಮದ ಪ್ರಾರಂಭಿಕ ಹಂತದಲ್ಲಿ ಈ ಪ್ರಬಲವಾದ ಲಾಭೋದ್ದೇಶವು ಹಾಗೂ 
ಅದರ ಸ್ಪರ್ಧಾತ್ಮಕ ಗುರಿ ಹಾಗೂ ವಿಧಾನಗಳು, ಕೂಲಿಹಣದತ್ತ ಆಕರ್ಷಿತರಾದ ಹೆಚ್ಚು ಹೆಚ್ಚು 
ಕಾರ್ಮಿಕರನ್ನು ಶೋಷಿಸಿ ಅವರ ಬೆಲೆಯನ್ನು ತಗ್ಗಿಸಿವೆ. ಸ 8 


೩. ಕಾರ್ಮಿಕ ಸಂಘ ಚಳುವಳಿ : ಒಂದು ಕಿರು ಇತಿಹಾಸ 


ಜಗತ್ತಿನಾದ್ಯಂತ ಇರುವ ಆಧುನಿಕ ಕಾರ್ಮಿಕ ಸಂಘದ ಚಳುವಳಿಯು ಇಂಗ್ಲೆಂಡಿನ 
ಬಂಡವಾಳಗಾರರ ಈ ಶೋಷಣೆಯ ವಿರುದ್ಧ ಪ್ರತಿಭಟಿಸುವ ಕೈಗಾರಿಕಾ ಕಾರ್ಮಿಕರ ಪ್ರಾರಂಭಿಕ 
ಹೋರಾಟದ ಫಲ. ಅದರ ಪ್ರಾರಂಭಿಕ ಹಂತದಲ್ಲಿ ಈ ಹೋರಾಟವು ಉಗ್ರವೂ ದೀರ್ಥವೂ 
ಆಗಿತ್ತು ; ಏಕೆಂದರೆ, ಕಾನೂನು, ಬಂಡವಾಳಶಾಹಿಯ ವಿರುದ್ಧ ಕಾರ್ಮಿಕರೆಲ್ಲ ಒಂದುಗೂಡಿ 
ಹೋರಾಡುವುದರ ವಿರುದ್ಧವಾಗಿತ್ತು. 

೧೭೯೯ರ “ಕಾಂಬಿನೇಷನ್‌ ಆಕ್ಟ್‌' ಎಂಬ ಕಾಯಿದೆಯ ಪ್ರಕಾರ, ಕಾರ್ಮಿಕರು ಕೂಲಿಯನ್ನು 
, ಹೆಚ್ಚಿಸಲು (ಕೆಲಸದ ವೇಳೆ ಹೆಚ್ಚಿಸಲು) ಸಭೆ ಕರೆಯುವುದು ಅಥವಾ ಅಂಥ ಸಭೆಗೆ ಹೋಗುವುದು, 
ಅಂಥ ಸಭೆಗಳಿಗೆ ಹಣವನ್ನು ಸಂಗ್ರಹಿಸುವುದು ಅಥವಾ ಕೊಡುವುದು, ಇಲ್ಲವೆ ಕೆಲಸ 
ಮಾಡುವುದಿಲ್ಲವೆನ್ನುವುದು- ಇವೆಲ್ಲಾ ಅಪರಾಧಗಳು ಮತ್ತು ಹಾಗೆ ಮಾಡಿದವರಿಗೆ ಜೈಲು ಶಿಕ್ಷೆ 
ನೀಡಬಹುದಾಗಿತ್ತು. ಸಮರ್ಥವಾದ.ಆಧುನಿಕ ಕೈಗಾರಿಕಾ ವ್ಯವಸ್ಥೆಯು ಮುಂದುವರಿಯುತ್ತಿದ್ದುದು 
ಇಂಥ ಶೋಚನೀಯ ಪರಿಸ್ಥಿತಿಗಳಲ್ಲಿ. ತ 

ಕಾನೂನಿನ ಪ್ರಕಾರ ಕಾರ್ಮಿಕರು ಸಂಘಟಿತರಾಗಲು ೨೬ ವರ್ಷಗಳ ಕಾಲ ೧೮೨೬ರ ವರೆಗೆ . 


CC-0. Jangamwadi Math Collection. Digitized by eGangotri 


೩೧೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಸತತ ಹೋರಾಟ ನಡೆಸಬೇಕಾಯಿತು. “ಸಮಷ್ಟಿ ಸಂಧಾನ" (Collective bar gaining) ಮಾಡಿ 
ಕೊಳ್ಳುವ ಕಾನೂನಿನ ಹಕ್ಕು ಕಾರ್ಮಿಕರಿಗೆ ದೊರಕಲು ಇನ್ನು ಐವತ್ತು ವರ್ಷ-೧೮೭೫ರ ವರೆಗೆ _ 
ಹಿಡಿಯಿತು. ದ್ವಿತೀಯ ಮಹಾಯುದ್ಧದ ಕೊನೆಯ ಹೊತ್ತಿಗೆ, ಕಾರ್ಮಿಕ ಸಂಘ ಚಳುವಳಿಯು 
(17866 Union Movement) ಎಲ್ಲಾ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲೂ ಸುಸ್ಥಾಪಿತವಾಗಿತ್ತು ; 
ಮತ್ತು ಕಾರ್ಮಿಕರ ಹಕ್ಕುಗಳಿಗೆ ಕಾನೂನಿನ ರಕ್ಷಣೆ ಸಿಕ್ಕಿತು. ಈ ಬೆಳವಣಿಗೆಗಳಿಗೆ, ರಷ್ಯ ಮತ್ತು 
ಇತರ ದೇಶಗಳಲ್ಲಿ ರಾಜಕೀಯ ಕ್ರಾಂತಿಗಳಾಗಿ ಶ್ರಮಜೀವಿ ರಾಷ್ಟ್ರಗಳ ಸ್ಥಾಪನೆಯೂ ಕುಮ್ಮಕ್ಕು 
ನೀಡಿತು. 


೪. ಕೈಗಾರಿಕೆಯಲ್ಲಿ ಲಾಭೋದ್ದೇಶ : ಅದರ ಕೆಡುಕುಗಳು 
ಶ್ರಮಿಕ ಸಂಘದ ಚಳುವಳಿಯು ಬಂಡವಾಳಶಾಹಿಯ ಪ್ರಬಲ ಲಾಭೋದ್ದೇಶಕ್ಕೆ ಎಸೆದ 
ಪ್ರತಿಸವಾಲಾಗಿತ್ತು. ಆದರೆ, ಈ ಸವಾಲಿಗೂ ಪ್ರಧಾನವಾಗಿ ಅದೇ ಲಾಭೋದ್ದೇಶವಿತ್ತು ; ಆದರೆ 
ಅದು ಶ್ರಮಿಕ ವರ್ಗದ ಪರವಾಗಿತ್ತು. ಇದನ್ನು ಸಮಷ್ಟಿ ಸಂಧಾನದ (ವ್ಯವಸ್ಥಾಪಕ ವರ್ಗ ಮತ್ತು 
ಕಾರ್ಮಿಕ ವರ್ಗಗಳ ನಡುವೆ ನಡೆಯುವ ಮಾತುಕತೆ) ಮೂಲಕ ಸಾಧಿಸಬೇಕೆಂದಾಯಿತು. ಇದರಲ್ಲಿ 
ಅವಶ್ಯಕವಿದ್ದಕಡೆ ಕಾರ್ಮಿಕ ಸಂಘಗಳು ಸಂಪುಗಳನ್ನು ನಡೆಸಲು, ವ್ಯವಸ್ಥಾಪಕ ವರ್ಗಗಳು (Mar- 
82617685) ಬೀಗಮುದ್ರೆಗಳನ್ನು ಹಾಕಲು ಅವಕಾಶವಿತ್ತು. ಅಂಥ ಪರಿಸ್ಥಿತಿಯಲ್ಲಿ ಸಾಕಷ್ಟು 
ಉತ್ಪಾದಕತೆಯ ನಷ್ಟವಾಗುತ್ತಿತ್ತು ; ಇದು ಇಡೀ ಸಮಾಜಕ್ಕೆ ಹಾನಿಯಾಗುತ್ತಿತ್ತು. ಈ ಸಾಮಾಜಿಕ 
.. ಹಿತಕ್ಕೆ ಶ್ರಮಿಕ-ಬಂಡವಾಳಶಾಹಿ ಜಗಳದಲ್ಲಿ ಯಾವ ಸ್ಥಾನವೂ ಇಲ್ಲ. ಅಂಥ ಕಲಹದಿಂದ 
ಉತ್ಪಾದನಾ ಪ್ರಕ್ರಿಯೆಯಿಂದ ಮಾನವೀಯ ಮೌಲ್ಯಗಳು ಹೊಮ್ಮಲು ಸಾಧ್ಯವಿಲ್ಲ. 
: . ಮಾನವನು ಮಾನವನನ್ನು ಶೋಷಿಸುವುದು ಲಾಭೋದ್ದೇಶದಿಂದ ಹುಟ್ಟಿದ ಕಹಿ ಫಲ. ಆ 
ಲಾಭೋದ್ದೇಶ ಶ್ರಮಿಕ ಸಂಘಗಳ ಪ್ರಧಾನ ಉದ್ದೇಶವೇ ಎಂದು ವಿಸ್ತರಿಸಿ ಹೇಳುವುದರಿಂದ ಆಧುನಿಕ 
ಕೈಗಾರಿಕಾ ಪದ್ಧತಿಯ ಕೆಡುಕುಗಳು ಹೆಚ್ಚಿದವು "ಅಷ್ಟೆ. 
ಆರ್ಥಿಕ ಉದ್ಯಮವೊಂದರಲ್ಲಿ ನೈತಿಕ ಮೌಲ್ಯಗಳನ್ನು ತರುವುದು ಅರಣ್ಯರೋದನವಾಗಿರುವ 
ಸಮಯದಲ್ಲಿ, ಆರ್‌. ಎಚ್‌. ಟಾನಿ, "Religion and the Rise of Capitalism’ ಎಂಬ ತಮ್ಮ 
ಕೃತಿಯಲ್ಲಿ ಹೀಗೆ ಹೇಳಿದ್ದಾರೆ : 
ಘಾತಕ ಮಾನವ ಸ್ವಭಾವದಿಂದ ಮತ್ತೆ ಮತ್ತೆ ಆಗುವ ಬಂಡಾಯದಿಂದ ಕೈಗಾರಿಕೆಯು 
ನಿಷ್ಕ್ರಿಯವಾಗದೆ ಇದ್ದರೆ ಆಗ ವ್ಯಾಪಾರಿ ಸಂಸ್ಥೆಯು ಕೇವಲ ಆರ್ಥಿಕವಲ್ಲದ ಕೆಲವು ಅಂಶ 
ಗಳನ್ನು ನೆರವೇರಿಸಬಹಾಗುತ್ತದೆ ! 
ಮಾನವೀಯ ಮುಖವುಳ್ಳ ತಂತ್ರಜ್ಞಾನದ ಪರವಾಗಿ ವಾದಿಸುವ ಕೆಲವು ಲೇಖಕರು 
ಬಂಡವಾಳಶಾಹಿ ಅರ್ಥವ್ಯವಸ್ಥೆಯ ಸಾಮಾಜಿಕ ಬೇಜವಾಬ್ದಾರಿಯ ಬಗ್ಗೆ ಹೇಳಿದ್ದಾರೆ. 
ಮುಖವುಳ್ಳ ತಂತ್ರಜ್ಞಾನದ ಬಗ್ಗೆ ಹಾಗೂ ನಮ್ಮಂಥ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗಾಗಿ ಮಧ್ಯವರ್ತಿ 
ತಂತ್ರಜ್ಞಾನದ ಬಗ್ಗೆ ಹೆಚ್ಚು ಒತ್ತು ಕೊಡುವುದರ ಬಗೆಗೆ ತನ್ನ ವಿಚಾರಶೀಲವಾದ 5೫ಜೆ! 15. 
0600/11 ಎಂಬ ಕೃತಿಯಲ್ಲಿ ಇ. ಎಫ್‌. ಷೂಮ್ಯಾಕರ್‌ ಪ್ರತಿಪಾದನೆ ಮಾಡಿದ್ದಾರೆ. ಯ. 


Study of Economics as if People Mattered’ (ಪು. ೩ ಉಪಶೀರ್ಷಿ 
೭-೪೦) ಎಂಬ 
ಹೀಗೆ ಹೇಳಿದೆ ; - ಈ 


ಈಗಿನ ಶಬ್ದಸಂಪತ್ತಿಯಲ್ಲಿ "ಅಲಾಭಕರ (uneconmic) ಎಂಬ ಪದದಷ್ಟು ಖಚಿತವೂ 


CC-0. Jangamwadi Math Collection. Digitized by eGangotri 


ಆಧುನಿಕ ವ್ಯಾಪಾರಿ ಸಂಸ್ಥೆಯೊಂದರ ನೀತಿಸಂಹಿತೆ ೩೧೭ 
ನಿರ್ಣಾಯಕವೂ ಆದ ಪದಗಳು ಅಷ್ಟಾಗಿ ಇಲ್ಲ : ಒಂದು ಕಾರ್ಯ ಚಟುವಟಿಕೆ? ಲಾಭದಾಯಕ 
ವಲ್ಲದ್ದು ಎಂಬ ಹಣೆಪಟ್ಟಿ ಕಟ್ಟಿದರೆ ಅಸ್ತಿತ್ವದ ಹಕ್ಕನ್ನು ಪ್ರಶ್ನಿಸುವುದು ಮಾತ್ರವಲ್ಲ, ಅದು 
ಬೇಡವೇ ಬೇಡ ಎಂದೇ ಹೇಳುತ್ತಾರೆ.. ಒಂದು ವಸ್ತುವನ್ನು ಅನ್ಮತಿಕ ಅನಿಷ್ಟ, ಆತ್ಮ ಘಾತಕ 
ಅಥವಾ ಮಾನವವಿನಾಶಕಾರಿ ಜಗತ್ತಿನ ಶಾಂತಿಗೆ ಮಾರಕ ಅಥವಾ ಮಾನವಹಲಕ್ಕೇ ಹಾನಿಕಾರಕ 
ಎಂದು ಕರೆಯಿರಿ ; ಅದು "ಅಲಾಭಕಾರಿ' (uneconomic) ಎಂದು ನೀವು ತೋದಿಸುವವರೆಗ್ಗಿ 
ನೀವು ಅದರ ಅಸ್ತಿತ್ವದ ಪ್ರಗತಿಯ ಮತ್ತು ಏಳಿಗೆಯ ಹಕ್ಕನ್ನು ನಿಜವಾಗಿ ಪ್ರಶ್ನಿಸಿದಂತಾಗಲಿಲ್ಲ. 

ಒಂದು ಉದ್ಧಮ ಸಾಕಷ್ಟು ಧನಲಾಭವನ್ನು ಗಳಿಸದ ಇದ್ದರೆ ಆಗ ಅದು ಆಲಾಭ 
ದಾಯಕ... ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅರ್ಥಶಾಸ್ತ್ರದ ತೀರ್ಪ ತುಂಬಾ 
ಅಸಮಗ್ರವಾದುದು; ನಿಜಜೀವನದಲ್ಲಿ ಯಾವುದೇ ನಿರ್ಣಯ ತೆಗೆದುಕೊಳ್ಳುವುದಕ್ಕೆ ಮುಂಚೆ 
ಹಲವಾರು ಅಂಶಗಳನ್ನು ತೂಗಿ ನೋಡಿ ತೀರ್ಮಾನ ತೆಗೆದುಕೊಳ್ಳಬೇಕು; ಆದರೆ ಅರ್ಥಶಾಸ್ತ್ರವು 
ಒಂದೇ ಒಂದು ಅಂಶವನ್ನು ಕೊಟ್ಟಿದೆ ; ಅದೆಂದರೆ ಒಂದು ವಸ್ತುವು ಹಣದ ರೂಪದಲ್ಲಿ 
ಲಾಭ ಕೊಡುತ್ತದೆಯೇ ಇಲ್ಲವೇ ಎನ್ನುವುದು... 


ಉದಾಹರಣೆಗೆ ಅರ್ಥಶಾಸ್ತ್ರದ ವಿಧಿವಿಧಾನಗಳನ್ನು ಸಾಮಾನ್ಯವಾಗಿ ಸಮಾಜದೊಳಗಿನ 
ಒಂದು ಗುಂಪು ನಡೆಸುವ ಚಟುವಟಿಕೆಯಿಂದ ಇಡೀ ಸಮಾಜಕ್ಕೆ ಲಾಭ ನೀಡುತ್ತದೆಯೇ 
ಎಂಬುದನ್ನು ನೋಡಲು ಸಾಮಾನ್ಯವಾಗಿ ಬಳಸಲಾಗುವುದು ಎಂದು ಭಾವಿಸುವುದು ದೊಡ್ಡ 

ಸ್‌ 

ಕೊಳ್ಳುವ ಆಸೆಯುಳ್ಳ ಕೊಳ್ಳುಗ ಮಾರುವ ಆಸೆಯುಳ್ಳ ಮಾರುವವನನ್ನು ಸಂಧಿಸುವ 
ಮಾರುಕಟ್ಟೆಯ ಸರಕು ಮತ್ತು ಸೇವೆಗಳನ್ನು ಕುರಿತದ್ದು ಅರ್ಥಶಾಸ್ತ್ರ... ಮಾರುಕಟ್ಟೆ ಎನ್ನುವುದು 
ಅಹಂಭಾವದ ಜವಾಬ್ದಾರಿರಹಿತತೆಯ ಸಾಂಸ್ಟೀಕರಣ. ಕೊಳ್ಳುವವನಾಗಲೀ ಮಾರುವವನಾಗಲೀ 
ತನ್ಹೊಬ್ಬನನ್ನು ಬಿಟ್ಟು ಬೇರಾವುದಕ್ಕೂ ಜವಾಬ್ದಾರನಲ್ಲ... 

ತನ್ನೊಬ್ಬನ ಜವಾಬ್ದಾರಿಯನ್ನು ಹೊರತುಪಡಿಸಿ ಬೇರೆಲ್ಲಾ ಜವಾಬ್ದಾರಿಗಳಿಂದ ಮುಕ್ತ 
ಗೊಳಿಸುವುದು ಎನ್ನುವುದು ವ್ಯವಹಾರದ ಭಾರೀ ಸರಳೀಕರಣ... 

ವ್ಯಾವಹಾರಿಕ ಕಾರಣಗಳಿಂದ, ಮಾರುಕಟ್ಟೆಯಲ್ಲಿ, ಮಾನವನಿಗೆ ಮತ್ತು ಸಮಾಜಕ್ಕೆ 
ಅತ್ಯಗತ್ಯವಾದ ಅನೇಕಾನೇಕ ಗುಣಾತ್ಮಕ ಭೇದಗಳನ್ನು ಮುಚ್ಚಿಡಲಾಗುವುದು... ಆರ್ಥಿಕ 
ಚಿಂತನೆಯು ಎಷ್ಟರಮಟ್ಟಿಗೆ ಮಾರುಕಟ್ಟೆಯನ್ನು ಅವಲಂಬಿಸಿದೆಯೆಂದರೆ ಅದು ಬದುಕಿನಿಂದ 
ಪವಿತ್ರತೆಯನ್ನು ತೆಗೆದುಬಿಡುತ್ತದೆ ಏಕಿದೆ ಬೆಲೆಯಿರುವ ಯಾವುದರಲ್ಲೂ ಪಾವಿತ್ರ್ಯವಿರಲು 
ಸಾಧ್ಯವಿಲ್ಲ. ಆದ್ದರಿಂದ ಆರ್ಥಿಕ ಚಿಂತನೆಯೇ ಇಡೀ ಸಮಾಜವನ್ನು ಆವರಿಸಿದರೆ ಸೌಂದರ್ಯ 
ಆರೋಗ್ಯ ಅಥವಾ ನೈರ್ಮಲ್ಯಗಳಂಥ ಸರಳವಾದ ಆರ್ಥಿಕವಲ್ಲದ ಮೌಲ್ಯಗಳೂ ಸಹ 
"ಲಾಭದಾಯಕ" (ಅಥವಾ ಆರ್ಥಿಕುವೆಂದು ತೋರಿಸಿಕೊಟ್ಟರೆ ಮಾತ್ರ ಉಳಿಯಬಲ್ಲವು. 
ಮಾನವ ಅಮೂಲ್ಯವೆಂದು ಭಾವಿಸಿದ ಅಂಥ ಆರ್ಥಿಕವಲ್ಲದ ಮೌಲ್ಯಗಳ ಬಗ್ಗೆ ಈ ರೀತಿಯ 

ಅಸಮಗ್ರವಾದ ಆರ್ಥಿಕ ನೀತಿಯ ಬಗ್ಗೆ ವಿಮರ್ಶೆ ಮಾಡುತ್ತಾ ಷೂಮ್ಯಾಕರ್‌ ಹೀಗೆ ಹೇಳುತ್ತಾರೆ 
(ಅದೇ, ಪು. ೬೮) 4 


ಪ್ರಜಾಪ್ರಭುತ್ವ, ಸ್ವಾತಂತ್ಯ, ಮಾನವ ಘನತೆ ಜೀವನ ಮಟ್ಟ, ಆತ್ಮ ಸಾಕ್ಷಾತ್ಕಾರ 'ಧನ್ಮತೆ 
ಎಂಬ ಪದಗಳಿಗಿಅಭಂಪಾಹರೂಳುಸರಿ9 ಇಸುಸರಹಿಸಳಿಗೆ ಸಂಬಂಧಿಸಿದ್ದೇ ? ಜನಗಳಿಗೆ 


೩೧೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಸಂಬಂಧಿಸಿದ್ದೆ ? ಅದು ಜನರಿಗೆ ಸಂಬಂಧಿಸಿದ ವಿಷಯ, ನಿಜ. ಆದರೆ ಜನರು ಸಣ್ಣ ಸಣ್ಣ 
ಗುಂಪುಗಳಾಗಿ ತಾವು ತಾವೇ ಇರಬಹುದು. ಆದ್ದರಿಂದ ಹಲವಾರು ಸಣ್ಣ ಸಣ್ಣ ಘಟಕಗಳ 
ಜೂತೆ ಹೊಂದಿಕೊಂಡು ಸುಸಂಬದ್ಧವಾದ ರೀತಿಯಲ್ಲಿ ರುವುದರ ಬಗ್ಗೆ ಆಲೋಚಿಸುವುದನ್ನು 
ಕಲಿಯಬೇಕೆ. ಆರ್ಥಿಕ ಚಿಂತನೆ ಇದನ್ನು ಗ್ರಹಿಸದಿದ್ದರೆ ಅದು ವೃರ್ಥವೇ ಸರಿ. ಅದು ತನ್ನ 
ಅಪಾರ ಕಾಲ್ಪನಿಕತ್ತೆ ರಾಷ್ಟ್ರೀಯ ಆದಾಯ, ಬೆಳವಣಿಗೆಯ ದರ, ಬಂಡವಾಳ ಉತ್ಪಾದನಾ 
ದಡ ಅಂತರ್ನಿವೇಶ ಬಹಿರ್ನಿವೇಶ (input-output) ವಿಶ್ಲೇಷಣೆ ಕಾರ್ಮಿಕ ಸುಚಲನೀಯತೆ 
(labour mobility) ಬಂಡವಾಳ ಸಂಚಯಗಳಿಂದಾಚೆ ಬರಲಾಗದಿದ್ದರೆ ಮತ್ತು ಬಡತನ 
ಹತಾಶೆ ಪರಕೀಯತ್ತೆ ನಿರಾಶೆ ಕುಸಿತ ಅಪರಾಧ ಪಲಾಯನವಾದ ಕಳವಳ, ಜನಸಂದಣಿ 
ಕುರೂಪತೆ ಮತ್ತು ಆಧ್ಯಾತ್ಮಿಕತೆಯ ಅವಸಾನಗಳ ಮಾನವನ ವಾಸ್ತವಿಕತೆಗಳನ್ನು 
ಸ್ಪರ್ತಿಸಲಾಗದಿದ್ದರೆ ಆಗ ಅರ್ಥಶಾಸ್ತ್ರವನ್ನು ತೆಗೆದುಹಾಕಿ ಹೊಸಧಾಗಿ ಆರಂಭಿಸೋಣ.' 
ಮಾನವ ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿಗಳು ಮಧ್ಯೆ ಪ್ರವೇಶಿಸುವುದರಿಂದ ಅರ್ಥಶಾಸ್ತ್ರವು 

ತಾತ್ತ್ವಿಕವಾಗಿ ಭೌತಶಾಸ್ತ್ರಕ್ಕಿಂತ ಭಿನ್ನವಾಗಿದೆ ; ಮತ್ತು ಎಲ್ಲಾ ನಿಜವಾದ ಮಾನವ ಸಮಸ್ಯೆಗಳೂ 

ವ್ಯವಸ್ಥೆ ಮತ್ತು ಸ್ವಾತಂತ್ರ್ಯಗಳ ವೈರುದ್ಧ,ದಿಂದ ಹುಟ್ಟಿಕೊಳ್ಳುತ್ತವೆ ಎಂದು ಹೇಳುತ್ತಾ ಷೂಮ್ಯಾಕರ್‌ 

ಆರೋಗ್ಯಕರವಾದ ಉದ್ಯಮವೊಂದರಲ್ಲಿ ಅವೆರಡೂ ಮೇಳವಿಸಿರಬೇಕೆಂದು ಹೇಳುತ್ತಾರೆ (ಅದೇ 

ಫು. ೨೩೪): 

ವೃವಸ್ಥೆ, ಯೋಜನೆ ಮುನ್ನಿರೀಕ್ಷಿ, ಕೇಂದ್ರ ನಿಯಂತ್ರಣ, ಲಕ್ಕಾಚಾರ, ಶೈಕೆಳಗಿನವರಿಗೆ 

ಆದೇಶ ನೀಡುವುದು ವಿಧೇಯತೆ ಶಿಸ್ತು--ಇವು ಇಲ್ಲದೆ ಫಲಪ್ರದವಾಗಲು ಯಾವುದೂ 
ಸಾಧ್ಯವಿಲ್ಲ ; ಏಕೆಂದರೆ ಎಲ್ಲವೂ ಒಡೆದು ಚೂರಾಗುತ್ತದೆ. ಆದರೂ, ಅವ್ಯವಸ್ಥೆಯ 
ಉದಾತ್ತತೆ ಸಂತೋಷಶ/ ಸ್ಟೇಚ್ಛಾವರ್ಶನೆ ಅಜ್ಞಾತವೂ ಅನೊಹ್ಹ ವೂ ಆದದ್ದಕ್ಕೆ ಧುಮುಕುವ 
ಉದ್ಯಮಶೀಲತೆ ಅಪಾಯ ಮತ್ತು ಜೂಜು ಇಲ್ಲದೆ ಅಧಿಕಾರಶಾಹಿ ದೇವತೆಗಳು ಕಾಲಿಡಲು 
ಹೆದರುವಲ್ಲಿ, ಸೃಷ್ಟಿಶೀಲ ಕಲ್ಪನೆ ಇಲ್ಲದೆ ಇರುವಲ್ಲಿ ಜೀವನ ಎನ್ನುವುದು ಒಂದು ಅಣಕ ಮತ್ತು 
ಹಾಸ್ಮಾಸ್ಪದ ಸ ಕ 

೫. ಕೈಗಾರಿಕೆಯಲ್ಲಿ ಸೇವಾಮನೋಭಾವವನ್ನು ಲಾಭೋದ್ದೇಶಕ್ಕಿಂತ ಪ್ರಧಾನವನ್ನಾಗಿ 

. ಮಾಡುವ ಅವಶ್ಯಕತೆ 
ದ್ವಿತೀಯ ಮಹಾಯುದ್ಧಾನಂತರದ ಅವಧಿಯಲ್ಲಿ, ಆಧುನಿಕ ಕೈಗಾರಿಕಾ ವೃವಸ್ಥೆಯ ಸ್ವರೂಪ 

ಮತ್ತು ವ್ಯಾಪ್ತಿಗಳ ಬಗ್ಗೆ ಜಗತ್ತಿನ ನಾನಾ ಭಾಗಗಳಲ್ಲಿ ಆಳವಾದ ಚಿಂತನೆ ನಡೆದಿದೆ. ಆಧುನಿಕ 

ಕೈಗಾರಿಕೆ ಮತ್ತು ತಂತ್ರಜ್ಞಾನಗಳ ಎಲ್ಲಾ ಮುಖಗಳ ಬಗ್ಗೆ ಭ್ರಮನಿರಸನದಲೆಯೆದ್ದಿದೆ ; ಇದರ 

: ಪರಿಣಾಮವಾಗಿ ಮಾನವೀಯ ಚಿಂತನೆ ಮತ್ತು ಮಾನವಾಭಿವೃದ್ಧಿ ಮತ್ತು ವಿಕಾಸಗಳಲ್ಲಿ 

ಲಾಭೋದ್ದೇಶದ ಬಂಡವಾಳ ನೀತಿ ಮತ್ತು ಕಾರ್ಮಿಕ ಸಂಘ ಪದ್ಧತಿಗಳೆರಡರ ಪಾತ್ರದ ಪುನರ್ಮೌಲ್ಯ 
ಮಾಪನ ನಡೆಯುವಂತಾಗಿದೆ. ಕೆಲಸವನ್ನು ಹಟ ಮತ್ತು ಸ್ವಾರ್ಥಶೀಲತೆಗಳ ರಣರಂಗವನ್ನಾಗಿ 

ಪರಿವರ್ತಿಸಿ ; ಕೆಲಸವನ್ನೂ, ಕೆಲಸಗಾರರನ್ನೂ ಕೀಳುಗೈದು ಅಪಮಾನಗೊಳಿಸುವುದು, ಆ 

ಕೈಗಾರಿಕೆಗಳ ಬೃಹದ್ಗಾತ್ರ, ಮತ್ತು ಮಾನವೀಯತೆಗೆ ಬೆಲೆ ಕೊಡದೆ ನಿರ್ದಯವಾಗಿ ತಾಂತ್ರಿಕ 

ಪರಿಪೂರ್ಣತೆಯನ್ನು ಜಾರಿಗೆ ತರುವುದು ಇವೆಲ್ಲ ಜಗತ್ತಿನಾದ್ಯಂತ ಮಾನವಮತಿಗೆ ಗಂಭೀರವಾದ 
ಸವಾಲುಗಳನ್ನೊಡ್ಡಿವೆ. ಮಾನವನ ಒಳಿತಿಗೆ ಮಾರಕವಾದ ಎಲ್ಲಾ ಬಗೆಯ ಪರಿಸರಮಾಲಿನೃದ 
ಸವಾಲನ್ನೂ ಆಧುನಿಕ ಉದ್ಯಮ ಎದುರಿಸಸೇಕಾಗಿದು 1200 by eGangotri 


ಆಧುನಿಕ ವ್ಯಾಪಾರಿ ಸಂಸ್ಥೆಯೊಂದರ ನೀತಿಸಂಹಿತೆ ೩೧೯. 


ಜನರಿಗಿಂತ ಧನ(ಲಾಭ)ವನ್ನು ಮುಖ್ಯವನ್ನಾಗಿ ಮಾಡಿಕೊಂಡರೆ, ಜನರನ್ನು ಕೀಳು ಮಾಡಿದಂತೆ ; 
ಹಾಗೆ ಗಳಿಸಿದ ಲಾಭ ನೀರಸ, ಮತ್ತು ಮಾಡಿದ ಕೆಲಸ ಬೇಸರಕರ ಮತ್ತು ಅರ್ಥಶೂನ್ಯ. ಒಂದು 
ನಿರ್ದಿಷ್ಟ ಘಟ್ಟದ ಆಚೆ, ಕಾರ್ಮಿಕನು ಹೆಚ್ಚು ಹಣ ಗಳಿಕೆಯೊಂದರಿಂದಲೇ ತೃಪ್ತಿ ಪಡೆಯಲಾರ. 
ಅವನ ಆತ್ಮತೃಪ್ತಿಗಾಗಿ, ಅವನು ಕೆಲಸದಲ್ಲಿ ತನ್ನ ಕೈಗಳ ಜೊತೆಗೆ ತನ್ನ ಹೃದಯ ಹಾಗೂ ಮನಸ್ಸನ್ನು 
ತೊಡಗಿಸಬೇಕಾಗುತ್ತದೆ ; ಮತ್ತು ತನ್ನ ಕೆಲಸ ತನಗೂ ತನ್ನ ಸಹಮಾನವರಿಗೂ ಮಹತ್ವಪೂರ್ಣ 
ಎಂಬುದನ್ನು ಅರಿಯಬೇಕಾಗುತ್ತದೆ. ಇವುಗಳು ಇಲ್ಲದಿದ್ದರೆ, ಕಾರ್ಮಿಕನು ಹೆಚ್ಚುಹೆಚ್ಚು ಯಂತ್ರೀಕೃತ 
ನಾಗುತ್ತಾನೆ. ಆಧುನಿಕ ಕೈಗಾರಿಕೆಯು ಲಕ್ಷೋಪಲಕ್ಷ ಕಾರ್ಮಿಕರಲ್ಲಿ ಪರಕೀಯಭಾವನೆ, ನಿರಾಶೆ 
ಮತ್ತು ಅಸಾರ್ಥಕತೆಗಳ ಬೀಜವನ್ನು ಬಿತ್ತಿ ಮಾನವನ ಮನಸ್ಸನ್ನು ವಿಕೃತಗೊಳಿಸುತ್ತದೆ; ತನ್ಮೂಲಕ 
ಸಾಮಾಜಿಕ ಪರಿಸ್ಥಿತಿಯನ್ನು ವಿಕೃತಗೊಳಿಸುತ್ತದೆ. ಕಾಯಕವೆನ್ನುವುದು ಮಾನವಾಭಿವೃದ್ಧಿ ಮತ್ತು 
ಪೂರ್ಣವಿಕಾಸಗಳಲ್ಲಿ ಮಹತ್ವಪೂರ್ಣ ಪಾತ್ರ ವಹಿಸುತ್ತದೆ. ಲಾಭೋದ್ದೇಶವೇ ಪ್ರಧಾನವಾದಾಗ 
.. ಅದು ಕೆಲಸದ ಹಾಗೂ ಕೆಲಸ ಮಾಡುವವರ ಬೆಲೆ ತಗ್ಗಿಸುತ್ತದೆ ; ಸೇವಾಮನೋಭಾವ ಪ್ರಧಾನ 
ವಾದಾಗ ಅದು ಎರಡರ ಬೆಲೆಯನ್ನೂ ಹೆಚ್ಚಿಸುತ್ತದೆ. ಸೇವಾ ಮನೋಭಾವವು ನೀರಸವಾದ ಕೆಲಸ 
ವನ್ನೂ ಹಿತಕರವಾಗಿಸಿ ಮಹತ್ತ್ವಪೂರ್ಣವನ್ನಾಗಿಸುತ್ತದೆ; ಕೆಲಸ ಮಾಡುವವನನ್ನು ಆಧ್ಯಾತ್ಮಿಕವಾಗಿ 
ಶ್ರೀಮಂತಗೊಳಿಸಿ ಘೋಷಿಸುತ್ತದೆ. 


೬. ಭಗವದ್ಗೀತೆಯ ಕರ್ಮಸಿದ್ಧಾಂತ 

ಭಗವದ್ಗೀತೆ ಶ್ರೇಷ್ಠತಮವಾದ ಕಾಯಕ ತತ್ತ್ವವನ್ನು ಪ್ರತಿಪಾದಿಸುವ ಅತ್ಯಂತ ದೀರ್ಥವಾದ 
ತಾತ್ತ್ವಿಕ ಪದ್ಮರಚನೆ ಎಂದು ಅಂಗೀಕರಿಸಲಾಗಿದೆ. ಕೆಲಸ ಮತ್ತು ಕೆಲಸಗಾರ ಇದರ ಕೇಂದ್ರ ವಸ್ತು. 
ಗೀತೆಯು ಕಾಯಕವನ್ನೂ ಕೆಲಸಗಾರನ ಅಭ್ಯುದಯ ; ಲೌಕಿಕ ಮತ್ತು ಸಾಮಾಜಿಕ ಅಭ್ಯುದಯ 
ವನ್ನೂ, ಅವನ ಮೂಲಕ ಅವನ ಸಮಾಜದ ಏಳಿಗೆಯನ್ನೂ, ಅವನ ನಿಃಶ್ರೇಯಸ--ಅಂದರೆ 
ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸಿದ್ಧಿಯನ್ನೂ ಪ್ರಸ್ತುತಪಡಿಸುತ್ತದೆ. ಈ ನಿಃಶ್ರೇಯಸ ಎನ್ನುವುದು 
ಕೆಲಸಗಾರನು ಸಮಾಜದ ಒಳಿತಿಗಾಗಿ ಮಾಡುವ ಸೇವೆಯ ಮನೋಭಾವದಿಂದ ಬರುವಂಥದು. 
ಕೆಲಸಗಾರನು ಕ್ರಮಕ್ರಮವಾಗಿ ಅಂಥ ಸೇವೆಯನ್ನು ಪೂಜೆ ಎಂದು-ಮಾನವನ ಒಳಗಿರುವ 
ಪರಮಾತ್ಮನ ಪೂಜೆ ಎಂದು--ಭಾವಿಸಬೇಕೆಂದು ಗೀತೆ ಪ್ರೇರೇಪಿಸುತ್ತದೆ. ಇದೇ ಗೀತೆಯ ಎರಡನೆಯ 
ಅಧ್ಯಾಯದಲ್ಲಿ ೪೮ರಿಂದ ೫೧ನೆ ಶ್ಲೋಕಗಳಲ್ಲಿ ಪ್ರತಿಪಾದಿಸಿ ಪ್ರಶಂಸಿಸುವ ಬುದ್ಧಿಯೋಗ. 

ಯೋಗಸ್ಥ; ಕುರು ಕರ್ಮಾಣಿ ಸಂಗಂ ತ್ಯಕ್ತಾ ಧನಂಜಯ | 

ಸಿದ್ಧಸಿದ್ಧ್ಯೋಃ ಸಮೋ ಭೂತ್ವಾ ಸಮತ್ವಂ ಯೋಗ ಉಚ್ಯತೇ ॥ 

ಓ ಅರ್ಜುನ ಅನುರಕ್ತಿಯನ್ನು ಬಿಟ್ಟು, ಗೆಲವು ಸೋಲುಗಳಲ್ಲಿ ಸಮಮನಸ್ಥನಾಗಿ ಎಲ್ಲಾ 
ಕೆಲಸವನ್ನೂ ಮಾಡು ; ಈ ಸಮಚಿತ್ತವನ್ನೇ ಯೋಗಮದು ಕರೆಯುತ್ತಾರೆ 
ದೂರೇಣ ಹೃವರಂ ಕರ್ಮ ಬುದ್ಧಿಯೋಗಾತ್‌ ಧನಜಂಯ | 
ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ ॥ - 

ಓ ಅರ್ಜುನ ಬುದ್ಧಿ ಯೋಗದಿಂದ ಮಾಡಿದ ಕೆಲಸಕ್ಕಿಂತ ಲಾಭಾಕಾಂಕ್ಷೆಯಿಂದ ಮತ್ತು 
ಕೇವಲ “ಇರಿದ್ರಿಯತ್ಛಪ್ತಿಗಾಗಿ ಮಾಡುವ ಕೆಲಸ ತುಂಬ ಕೀಳಾದುದು ; ಸ್ವಾರ್ಥಕ್ಕಾಗಿ 
ದುಡಿಯುವವರು ಕೀಳು ಮನಸ್ಸಿನವರು ಮತ್ತು ದೊರದ್ಬಪ್ಟಿಯಿಲ್ಲದವರು: 

* ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತದುಷ್ಟತೇ ಕ 
ಸ ತಸ್ಮಾತ್‌ ಯೋಕ್ಷಾಯ ಯ್ಹುಜ್ಯಸ್ನ, ಯೋಗ ತರ್ನಸ್ಸ ಕೌಸಳನ್‌ by eGangotri 


೩೨೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಬುದ್ಧಿಯಿಂದ ಕೂಡಿದವನು ಸುಕ್ಕತ ದುಷ್ಪತಗಳಾಚೆ ಹೋಗುವನು. ಆದ್ದರಿಂದ ಈ 
ಜನ್ಮ ದಲ್ಲೇ (ಬುದ್ಧಿಯ ಯೋಗವನ್ನು ಸಂಪಾದಿಸಲು ಪ್ರಯತ್ನಿಸು; ಕೆಲಸ ಮಾಡುವುದರಲ್ಲಿ 
ಕೌಶಲವೇ ಯೋಗ. 
ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತೃಕ್ಷಾ ಮನೀಷಿಣಃ | 

`` ಜನ್ಮಬಂಧವಿನಿರ್ಮುಕ್ತಾಃ ಪದಂ ಗಚ್ಛಂತ್ಯನಾಮಯಮ್‌ ॥ 

ಬುದ್ಧಿ (ಯೋಗ) ಇರುವವರು ಕೆಲಸಮಾಡುವುದರಿಂದ ಬರುವ ಪ್ರತಿಫಲದ ಕಡೆ ಅನುರಕ್ತಿ 
ಯಿಲ್ಲದವರು, ಜನ್ಮ ಬಂಧ ವಿಮುಕ್ತರು ನಿರಾಮಯ ಸ್ಥಿತಿಯನ್ನು ತಲುಪುವರು. 
ಕೈಗಾರಿಕೆಯ ಕಾರ್ಮಿಕರು ಮತ್ತು ಆಡಳಿತವರ್ಗದವರು ಮಾತ್ರವಲ್ಲ, ಎಲ್ಲಾ ರಾಜಕೀಯ 

ಮತ್ತು ಆಡಳಿತದವರು ಮಾನವಾಭಿವೃದ್ಧಿ ಮತ್ತು ಪೂರ್ಣ ವಿಕಾಸದ ಗುರಿ ಸಾಧಿಸಬೇಕಾದರೆ, 
ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ಶಾಂತಿಯನ್ನು ಆಧರಿಸಿದ ಗುರಿ ಸಾಧಿಸಬೇಕಾದರೆ, ರಾಷ್ಟ್ರೀಯ 
ಮತ್ತು ಅಂತರರಾಷ್ಟ್ರೀಯ ಸಾಮಾಜಿಕ-ರಾಜಕೀಯ ವ್ಯವಸ್ಥೆಯ, ಆರ್ಥಿಕ ಶೋಷಣೆ ಮಾತ್ರವಲ್ಲದೆ 
ರಾಜಕೀಯ, ಬೌದ್ಧಿಕ ಮತ್ತು ಧಾರ್ಮಿಕವೇ ಮೊದಲಾದ ಎಲ್ಲಾ ಬಗೆಯ ಶೋಷಣೆಗಳಿಂದ ಮುಕ್ತ 
ವಾದ ಸಮಾಜವ್ಯವಸ್ಥೆಯನ್ನು ಸೃಷ್ಟಿಸುವ ಗುರಿ ಸಾಧಿಸಬೇಕಾದರೆ, ಈ ಬುದ್ಧಿಯೋಗದ ಸತ್ವವನ್ನು 
ಮೈಗೂಡಿಸಿಕೊಳ್ಳಬೇಕು. ಇಡೀ ಜಗತ್ತಿಗೆ ಶಾಂತಿ ಮತ್ತು ನ್ಯಾಯ ತರುವ ಶಕ್ತಿ ಗೀತೆಯ ಈ ಬುದ್ಧಿ 
ಯೋಗಕ್ಕಿದೆಯೆಂದು ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಯವರಾಗಿದ್ದ ಡಾ. ಹ್ಯಾಮರ್‌ಶೀಲ್ಡ್‌ 
ಅವರು ತಮ್ಮ ಭಾಷಣಗಳಲ್ಲೊಂದರಲ್ಲಿ ಮೇಲೆ ಹೇಳಿದ ೪೯ನೇ ಶ್ಲೋಕದ ಅನುವಾದ ಮಾಡಿ, 
ಅದರ ಪ್ರಶಂಸೆ ಮಾಡುತ್ತಾ ಹೇಳಿದರು. 


೭. ಬಂಡವಾಳಶಾಹಿ ಮತ್ತು ವೃತ್ತಿ ಸಂಘ ನೀತಿಗಳ ಬಗ್ಗೆ ಯುದ್ಧಾನಂತರ 
ಪುನರ್ಮೌಲ್ಯಮಾಪನ 
ಯುದ್ಧಾನಂತರದ ಮಾನವೀಯ ಪ್ರವೃತ್ತಿಯಿಂದಾಗಿ ಕೆಲವು ಪಾಶ್ಚಾತ್ಮ ಅರ್ಥಶಾಸ್ತ್ರಜ್ಞರು 
ಬಂಡವಾಳ ನೀತಿಯನ್ನೂ, ಕೆಲವು ಯೂರೋಪಿಯನ್‌ ಮಾರ್ಕ್ಸಿಸ್ಟ್‌ ಚಿಂತಕರು ವೃತ್ತಿಸಂಘ 
ನೀತಿಯನ್ನೂ ಪ್ರನರ್ಮೌಲ್ಯಮಾಪನ ಮಾಡುವಂತಾಗಿದೆ. ಈ ಪ್ರನರ್ಮೌಲ್ಯಮಾಪನದ ಪ್ರವೃತ್ತಿಗಳು 
ಲಾಭೋದ್ದೇಶದಲ್ಲಿ ಸಂಘರ್ಷಕ್ಕೆ ಬದಲು ಸೇವಾಮನೋಭಾವದಿಂದ ಬರುವ ಸಹಕಾರವನ್ನು 
ತರುವತ್ತ ಕೇಂದ್ರಿತವಾಗಿವೆ. ಕೈಗಾರಿಕೋದ್ಯಮದಲ್ಲಿ ಸತತವಾಗಿ ಕಾರ್ಮಿಕರ ಜತೆ ಸಂಘರ್ಷಕ್ಕಿಳಿ 
ಯುವ ಅವಿವೇಕಕ್ಕೆ ಬದಲು ಅವರನ್ನು ತೊಡಗಿಸಿಕೊಳ್ಳುವುದು ವಿವೇಕವೆಂದು ಹೆಚ್ಚುಹೆಚ್ಚು 
ಸಂಖ್ಯೆಯ ಪಶ್ಚಿಮ ಯೂರೋಪಿನ ಕಮ್ಯೂನಿಸ್ಟ್‌ ಚಿಂತಕರು ಇತ್ತೀಚೆಗೆ ಒತ್ತಿ ಹೇಳುತ್ತಿದ್ದಾರೆ. 
ಆಧುನಿಕ ಕೈಗಾರಿಕೆ ಮತ್ತು ತಂತ್ರಜ್ಞಾನಗಳಲ್ಲಿ ಮಾನವೀಯತೆಗಳನ್ನು ಕಾರ್ಯರೂಪಕ್ಕೆ ತರುವ 
ವಿಧಾನವೆಂದು ಅವರು ಹೇಳುತ್ತಿದ್ದಾರೆ. ಉತ್ಪಾದಕನ ತೃಪ್ತಿ ಗಿರಾಕಿ ಅಥವಾ ಮಾರುಕಟ್ಟೆ ತೃಪ್ತಿಯ 
ಜತೆಜತೆಯಾಗಿ ಹೋಗಬೇಕೆಂದೂ ಅವರು ಒತ್ತಿ ಹೇಳುತ್ತಾರೆ. ಮಾನವನಿಗೂ ಯಂತ್ರಕ್ಕೂ 
ಸಂಘರ್ಷವಿರುವ ವ್ಯವಸ್ಥೆಯಲ್ಲಿ ಮಾನವನಿಗೆ ಅನುಕೂಲ ಮಾಡುವ ದೃಷ್ಟಿಯುಳ್ಳ ಪ್ರಬುದ್ಧ 
ಅಧಿಕಾರಶಾಹಿ ವರ್ಗದಲ್ಲೂ ಇಂಥದೆ ಅಭಿಪ್ರಾಯವಿದೆ. ಕೆಲವು ಚಿಂತಕರು ಆಧುನಿಕ ಕೈಗಾರಿಕಾ 
ತಂತ್ರದ ಹಿಂದಿನ ಪರಿಮಾಣಾತ್ಮಕ ಕ್ರಾಂತಿಗೆ ಪೂರಕವಾಗಿರುವ ಗುಣಾತ್ಮಕ ಕ್ರಾಂತಿ ಇದು ಎಂದು 
ಹೇಳುತ್ತಾರೆ. ಇಲ್ಲಿ ಆಧುನಿಕ ಕೈಗಾರಿಕೆಯ ಇತಿಹಾಸದ ೧೦೦ ವರ್ಷಗಳಲ್ಲಿ ಮೊದಲ ಬಾರಿಗೆ, 
ಆಧುನಿಕ ಕೈಗಾರಿಕಾ ಯಂತ್ರವನ್ನು, ಬಂಡವಾಳಗಾರರು ಮತ್ತು ಕಾರ್ಮಿಕರು ಇಬ್ಬರೂ ಸಹಕಾರ 
ಮನೋಭಾವದಿಂದ ಶ್ರಮ ಪರ್ಗಡೆ/ಮಾನಿಪೀಯ'ಆ ಕತಗಳತ ಬಳಸುವ ಆರೋಗ್ಯಕರ 


ಆಧುನಿಕ ವ್ಯಾಪಾರಿ ಸಂಸ್ಥೆಯೊಂದರ ನೀತಿಸಂಹಿತೆ ೩೨೧ 
ಪ್ರವೃತ್ತಿಯನ್ನು ನಾವು ನೋಡುತ್ತಿದ್ದೇವೆ. ಹೀಗಾಗಿ, ಕಂಪನಿಯ ರಚನೆ, ಕಾರ್ಯವಿಧಾನ, 
ಧ್ಯೇಯೋದ್ದೇಶಗಳಲ್ಲಿ ಪ್ರಗತಿಪರ ಬದಲಾವಣೆ ತರುವ ದೃಷ್ಟಿಯಿಂದ ಕಂಪನಿಯಲ್ಲಿ ಕಾರ್ಮಿಕರು 
ಮತ್ತು ಆಡಳಿತವರ್ಗಗಳ ನಡುವೆ ಹೆಚ್ಚಿನ ಸಾಮರಸ್ಕದಿಂದ ತೊಡಗಿಸಿಕೊಳ್ಳುವ ಪ್ರವೃತ್ತಿ 
ಸಾಮಾನ್ಯವಾಗಿ ಕಾಣಿಸುತ್ತಿದೆ. 

ಆಧುನಿಕ ಬಂಡವಾಳಶಾಹಿಯಡಿಯ ಖಾಸಗಿ ಉದ್ಯಮಕ್ಕೆ ತಾನು ಏನನ್ನು ಉತ್ಪಾದಿಸುತ್ತಿದ್ದೇನೆ 
ಎನ್ನುವುದಕ್ಕಿಂತ ಉತ್ಪಾದನೆಯಿಂದ ತನಗೆ ಏನು ಲಾಭ ಎನ್ನುವುದರತ್ತ ಗಮನ. ಇದು ವ್ಯಕ್ತಿವಾದ 
(individualism)ದ ಸಾಮಾಜಿಕ ಜವಾಬ್ದಾರಿಗಳಲ್ಲಿ ಒಂದು. ಲಾಭೋದ್ದೇಶದ ದಬ್ಬಾಳಿಕೆಯ 
ಘೋರರೂಪ. ಮಾನವ, ಖಾಸಗಿ ವ್ಯಕ್ತಿಯಾಗಿ, ಲಾಭಕರವಲ್ಲದ ಮೌಲ್ಯಗಳಲ್ಲಿ ಆಸಕ್ತಿ ವಹಿಸು 
ತ್ತಾನೆ ; ಅವನು ಹೆಚ್ಚು ಜನರ ಸುಖಕ್ಕಾಗಿ ಪ್ರಯೋಜನಕಾರಿ ವಸ್ತುಗಳನ್ನು ಅರಸುತ್ತಾನೆ. ಆದರೆ 
ಮಾನವ, ವಾಣಿಜ್ಯೋದ್ಯಮಿಯಾಗಿ, ಕೇವಲ ಆರ್ಥಿಕ ಲಾಭವನ್ನು ನೋಡುತ್ತಾನೆ. ಆದ್ದರಿಂದಲೇ 
ಅವನಿಗೆ ಸಮಾಜ ಮತ್ತು ಇತರ ಮಾನವರತ್ತ ಬೇಜವಾಬ್ದಾರಿ. ಮೇಲೆ ಹೇಳಿದ ಗೀತೆಯ 
ಬುದ್ಧಿಯೋಗವು ಈ ಸಾಮಾಜಿಕ ಬೇಜವಾಬ್ದಾರಿ ಪ್ರವೃತ್ತಿಯನ್ನು ಬುಡಸಹಿತ ಕಿತ್ತು ಹಾಕುತ್ತದೆ. 


೮. ಸಮಾಜವಾದಿ ದೃಷ್ಟಿ 


ಈ ಬಂಡವಾಳಶಾಹಿ ನೀತಿಗೆ ಸವಾಲು ಕಮ್ಕೂನಿಸ್ಟ್‌ ಮತ್ತು ಸಮಾಜವಾದಿಗಳ ಆಧುನಿಕ 
ಸಮಾಜವಾದದಿಂದ ಬಂದಿದೆ. ಎರಡೂ ಬಗೆಯ ಸಮಾಜವಾದದ ಅಚಲವಾದ ವಸ್ತುವೆಂದರೆ 
ಮಾನವನಿಂದ ಆಗುತ್ತಿರುವ ಮಾನವನ ಶೋಷಣೆಗೆ ಇತಿಶ್ರೀ ಹಾಡುವುದು. ಕಮ್ಕೂನಿಸ್ಟ್‌ಗಳು 
ಮತ್ತುಸಮಾಜವಾದಿಗಳ ನಡುವೆ ಇರುವ ಪ್ರಧಾನವಾದ ವೃತ್ಕಾಸವೆಂದರೆ ಕಮ್ಯೂನಿಸ್ಟರು 
ಪ್ರತಿಪಾದಿಸಿದ ಆರ್ಥಿಕ ನಿಯಂತ್ರಣವಾದ (economic determinism) ಮತ್ತು ವರ್ಗ ಸಂಘರ್ಷ 
(class war)ಗಳನ್ನು ಸಮಾಜವಾದಿಗಳು ಒಪ್ಪದಿರುವುದು. ಶೋಷಣಾರಹಿತ ಸಮಾಜದ ಸಮಾಜ 
ವಾದಿ ದೃಷ್ಟಿಯು ಸ್ವಾಮಿ ವಿವೇಕಾನಂದರಿಂದ ಆರಂಭವಾಗಿ `ನೂರು ವರ್ಷಗಳಿಗೂ ಮೇಲ್ಪಟ್ಟು 
ಭಾರತದಲ್ಲಿ ಇದೆ. ವಾಸ್ತವವಾಗಿ, ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಉಪನಿಷತ್ತುಗಳ 
ಕಾಲದಿಂದಲೂ ಪ್ರಧಾನ ಸಮಾಜವಾದಿ ಕಲ್ಪನೆಗಳು ಭಾರತೀಯ ಮಾನವನ ಚಿಂತನೆಯ ಮೇಲೆ 
ಹಾಗೂ ಸಮಾಜದ ಮೇಲೆ ಪ್ರಭಾವ ಬೀರಿವೆ. ಉಪನಿಷತ್ತುಗಳು ಮತ್ತು ಗೀತೆ, ಎಲ್ಲರದಲ್ಲೂ 
ಇರುವ ಆತ್ಮನ ಬೆಳಕಿನಲ್ಲಿ ಮಾನವನ ಆಧ್ಯಾತ್ಮಿಕ ಸಮಾನತೆಯನ್ನು ಪ್ರತಿಪಾದಿಸುತ್ತವೆ. ಪ್ರಪಂಚದ 
ಎಲ್ಲಾ ಧರ್ಮಗಳಲ್ಲೂ ದುರಾಶೆಯ ವಿರುದ್ಧದ ಉಪದೇಶ ಸಮಾಜವಾದಿ ಸ್ವರೂಪದ್ದು. ಗೀತೆಯು 
ಮೂರನೆ ಅಧ್ಯಾಯದಲ್ಲಿ (೩.೧೩) ಯಜ್ಞದ ಕಲ್ಪನೆಗೆ ನೈತಿಕ ದೃಷ್ಟಿಕೋನವನ್ನು ನೀಡುತ್ತದೆ : 

ಭುಂಜತೇ ತೇ ತ್ವಘಂ ಪಾಪಾ ಯೇ ಪಚಂತ್ಕಾತ್ಮಕಾರಣಾತ್‌-- 

ಕೇವಲ ತಮಗಾಗಿ ಅಡುಗೆ ಮಾಡಿ ತಿನ್ನುವವರು, ನಿಜವಾಗಿ ಪಾಪವನ್ನು ತಿನ್ನುವವರು. 
ಸ್ವಾಮಿ ವಿವೇಕಾನಂದರು ಆಧುನಿಕ ಯುಗವನ್ನು ಶೂದ್ರರ, ಶ್ರಮಜೀವಿಗಳ ಯುಗ ಎಂದು 
ಕರೆದಿದ್ದಾರೆ. ಅವರು ಹೀಗೆ ಹೇಳುತ್ತಾರೆ (ಕೃತಿಶ್ರೇಣಿ, ಸಂಪುಟ ೪, ಪು. ೪೬೬) : 


ನಾನು ಸಮತಾವಾದಿ (50010181). ಏಕೆಂದರೆ ಅದು ಒಂದು ಪರಿಪೂರ್ಣವಾದ ವ್ಯವಸ್ಥೆ 
ಎಂದು ತಿಳಿದಿರುವೆನು ಎಂದಲ್ಲ, ಆದರೆ ಒಂದು ಚೂರು ರೊಟ್ಟಿ ಏನೂ ಇಲ್ಲದೇ 
ಇರುವುದಕ್ಕಿಂತಲೂ ಮೇಲು. ಉಳಿದೆ ವೃವಸ್ಥೆಗಳನ್ನು ಪರೀಕ್ಷಿಸಿ ಅದು ಸಾಲದೆಂದು 
ತಿಳಿದುಬಂದಿದೆ. ಇದೊಂದನ್ನು ಈಗ ಪರೀಕ್ಷಿಸಿ ನೋಡೋಣ. ಇನ್ನು ಯಾವ ಕಾರಣಗಳಿಲ್ಲದೇ 


CC-0. Jangamwadi Math Collection. Digitized by 668/0001 


ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ ಮೌಲ್ಯಗಳು 


ಅಥವಾ ದುಃಖವನ್ನು ಅನುಭವಿಸುವುದಕ್ಕಿಂತ ಮೇಲು. ಪ್ರಪಂಚದಲ್ಲಿ ಕಟ್ಟಿದ್ದು ಒಳ್ಳೆಯದರ 
ಮೊತ್ತ ಯಾವಾಗಲೂ ಇದ್ದಷ್ಟೇ ಇರುತ್ತದೆ. ಹೊಸ ರಚನೆಯಿಂದ ಒಬ್ಬನ ಕಷ್ಟ ಇನ್ನೊಬ್ಬನ 
ಮೇಲೆ ಹೋಗುವುದು ಅಷ್ಟೆ. 
೧೮೯೭ರಲ್ಲಿ ಮದ್ರಾಸಿನಲ್ಲಿ ಸ್ವಾಮಿ ವಿವೇಕಾಂದರು "ಭಾರತದ ಭವಿಷ್ಯ' ಎನ್ನುವ ವಿಷಯದ 
ಬಗೆಗೆ ಮಾತನಾಡುತ್ತಾ ಹೀಗೆ ಹೇಳಿದರು (ಕೃತಿಶ್ರೇಣಿ, ಸಂಪುಟ ೩, ಪು. ೧೬೭-೧೬೯) : 
ಪ್ರತ್ನೇಕ ಹಕ್ಕು ಬಾಧ್ಯತೆಗಳ ಕಾಲ ಆಗಿಹೋಯಿತು. ಭರತಖಂಡದಿಂದ ಅಂತಹ ಕಾಲ 
ಎಂದೋ ಹೋಯಿತು. ಆಂಗ್ಲೇಯರ ಆಳ್ವಿಕೆಯಿಂದಾದ ಮಹದುಪಕಾರ ಇದು. ಪ್ರತ್ಥೇಕ 
ಹಕ್ಕನ್ನು ಧ್ವಂಸ ಮಾಡಿದ ಮಹಮ್ಮ ದೀಯರ ಆಳ್ವಿಕೆಗೂ ನಾವು ಖಣಿಗಳು... ಉಚ್ಚವರ್ಗ 
ದವರು ತಮ್ಮ ಸಮಾಧಿಯನ್ನು ತಾವ ಎಷ್ಟು ಬೇಗ ಸಿದ್ಧಮಾಡಿಕೊಳ್ಳುತ್ತಾರೆ ಅವರಿಗೆ ಅದು 
ಅಷ್ಟೂ ಒಳ್ಳೆಯದೇ: ಕಾಲವಿಳಂಬ ಮಾಡಿದಷ್ಟೂ ಕೊಳೆಯುವುದು, ಅಷ್ಟೂ ಭಯಂಕರವಾಗು 
ವುದು ಅವರ ಕೊನೆಗಾಲ. 
ಆರ್‌. ಪಿ. ಮಸಾನಿಯವರ ಪ್ರಕಾರ ಶ್ರೇಷ್ಠ ಆರ್ಥಿಕ ಚಿಂತಕರೂ, ಗಾಂಧೀಜಿಗೂ ಹಿಂದಿನ 
ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್‌ನ ರಾಜಕೀಯ ನಾಯಕರೂ ಆದ ದಾದಾಭಾಯ್‌ ನವರೋಜಿ 
ಅವರು ೧೯೦೪ರಲ್ಲಿ ಆಮ್‌ಸ್ಟರ್‌ಡ್ಕಾಮ್‌ನಲ್ಲಿ ನಡೆದ "ಅಂತರರಾಷ್ಟ್ರೀಯ ಸಮಾಜವಾದಿ 
ಕಾಂಗ್ರೆಸ್‌' ಅಧಿವೇಶನಕ್ಕೆ ಹೋಗಿದ್ದರು; ಮತ್ತು ಬ್ರಿಟಿಷ್‌ ಸಮಾಜವಾದಿಗಳ ಜೊತೆ ಸ್ವಲ್ಪ ಸಂಪರ್ಕ 
ಹೊಂದಿದ್ದರು. ಗಾಂಧೀಜಿ, ಜವಾಹರ್‌ಲಾಲ್‌ ನೆಹರು, ವಿನೋಬಾಭಾವೆ ಮತ್ತು ನಮ್ಮ ಹಾಲಿ 
ಪ್ರಧಾನ ಮಂತ್ರಿ ಶ್ರೀಮತಿ ಇಂದಿರಾಗಾಂಧಿ ಅವರು ಹಾಗೂ ಇತರ ನೂರಾರು ಚಿಂತಕರೂ ರಾಜಕೀಯ 
ನಾಯಕರೂ, ಭಾರತಕ್ಕೆ ಕೇವಲ ತಾತ್ತ್ವಿಕವಲ್ಲದ ರೀತಿಯ ಸಮಾಜವಾದವನ್ನು ಪ್ರತಿಪಾದಿಸಿದರು. 
ಸಾಮೂಹಿಕ ಸಾಮ್ಕವಾದ (0016011111517)ವೂ ಸಮಾಜವಾದವೂ ಒಂದೇ ಎಂದು ಅವರು ಹೇಳುವು 
ದಿಲ್ಲ. ಅವರೂ ಸಹ ಪ್ರಜಾಸ್ವಾತಂತ್ರ್ಯದ ಪ್ರತಿಪಾದಕರು. ಭಾರತದ ಕಮ್ಮೂನಿಸ್ಟರೂ ಸಹ, ಭಾರತದ 
ಪ್ರಜಾಸತ್ತಾತ್ಮಕ ಪಾರ್ಲಿಮೆಂಟರಿ ಸಂಸ್ಥೆಗಳಲ್ಲಿ ಭಾಗವಹಿಸುತ್ತಾ ಉಗ್ರವಾದಿ ಭಾವನೆಗಳನ್ನೂ 
ಕಾರ್ಯಕ್ರಮಗಳನ್ನೂ ತೊರೆದಿದ್ದಾರೆ. ಮತ್ತು ಈಚೆಗೆ, ಯೂರೋಪಿಯನ್‌ ಕಮ್ಯೂನಿಸ್ಟ್‌ ಪಕ್ಷಗಳು 
ತಮ್ಮ ಹಿಂದಿನ ಕಾರ್ಯಸಾಧ್ಯವಲ್ಲದ, ಕೇವಲ ಸೈದ್ಧಾಂತಿಕವಾದ ಮಾರ್ಗಗಳನ್ನು ತೊರೆಯ 
ಲಾರಂಭಿಸಿದ್ದಾರೆ. ಭಾರತೀಯ ಸಂಸ್ಕೃತಿ ಮತ್ತು ದರ್ಶನಗಳ ಪ್ರಭಾವವು, ಭಾರತೀಯ ಸಂದರ್ಭದಲ್ಲಿ 
ಮಾರ್ಕ್ಸ್‌ವಾದದ ನಿಷ್ಮುರತೆಯನ್ನು ತಗ್ಗಿಸಿ, ರಾಷ್ಟ್ರವು ಭಾರತೀಯ ಜನರ ಆಧ್ಯಾತ್ಮಿಕ ಪರಂಪರೆ 
ಗನುಸಾರವಾದ, ನೈತಿಕ ಮತ್ತು ಮಾನವೀಯ ಪ್ರೇರಣೆಗಳುಳ್ಳ ಸಮಾಜವಾದವನ್ನು ಅಂಗೀಕರಿಸಲು 
ದಾರಿ ಮಾಡಿಕೊಟ್ಟಿದೆ. ರ್‌ 
೯. ಸಮಾಜವಾದ ಮತ್ತು ಭಾರತದ ಸಂವಿಧಾನ 


ಭಾರತದ ಸಂವಿಧಾನವು ಅದರ ಪೀಠಿಕಾ ಭಾಗದಲ್ಲಿ ಜನರ ಪರಮಾಧಿಕಾರ, ನ್ಯಾಯ, ಸಮತೆ, 
ಸೋದರಿಕೆ, ಸ್ವಾತಂತ್ರ್ಯ ಮತ್ತು ವೈಯಕ್ತಿಕ ಗೌರವವೇ ಮೊದಲಾದ ಕೆಲವು ಅತ್ಯಗತ್ಯವಾದ 
ಪ್ರಜಾಸತ್ತಾತ್ಮಕ ಹಾಗೂ ಸಮಾಜವಾದೀ ತತ್ತ್ವಗಳನ್ನು ಸ್ಥಾಪಿಸುತ್ತದೆ. ಸಂವಿಧಾನತ್ಮಕ ಹಾಗೂ 
ಸಮಾಜವಾದೀ ತತ್ತ್ವಗಳನ್ನು ಸ್ಥಾಪಿಸುತ್ತದೆ. ಸಂವಿಧಾನರಚಕ ಸಭೆಯಲ್ಲಿ ಸಂವಿಧಾನದ ಬಗ್ಗೆ 


CC-0. Jangamwadi Math Collection. Digitized by eGangotri 


ಆಧುನಿಕ ವ್ಯಾಪಾರಿ ಸಂಸ್ಥೆಯೊಂದರ ನೀತಿಸಂಹಿತೆ ೩೨೩ 


ನಡೆದ ಚರ್ಚೆಗಳಲ್ಲಿ ಸರ್‌ ಅಲ್ಲಾದಿ ಕೃಷ್ಣಸ್ವಾಮಿ ಐಯ್ಯರ್‌ ಹೀಗೆ ಹೇಳಿದ್ದರು : 
"ಈ ಸಂವಿಧಾನವು ದೇಶವನ್ನು ಯಾವುದೇ ಬಗೆಯ ಆರ್ಥಿಕ ರಚನೆಗೆ ಅಥವಾ ಸಾಮಾಜಿಕ - 
ಹೊಂದಾಣಿಕೆಗೆ ಬದ್ಧ ಗೊಳಿಸುವುದಿಲ್ಲ ವಾದರೂ ಅದು ಸಾರ್ವಜನಿಕ ಹಿತದೃಷ್ಟಿಯಿಂದ 
ಯಾವುದೇ ಅರ್ಥವೃವಸ್ಥೆಯನ್ನು ರೂಪಿಸಿಕೊಳ್ಳಲು ಮತ್ತು ತಮಗೆ ಸರಿತೋರುವ ಯಾವುದೇ 


ಕಾನೂನು ರಚನೆ ಮಾಡಿಕೊಳ್ಳಲು ಮುಂದಿನ ಶಾಸಕಾಂಗಗಳಿಗೆ ಮತ್ತು ಭವಿಷ್ಯದ ಪಾರ್ಲಿಮೆಂಟು 
ಗಳಿಗೆ ತುಂಬ ಅವಕಾಶ ಮಾಡಿಕೊಡುತ್ತದೆ 


ಸಂವಿಧಾನವು ತನ್ನ ನಿರ್ದೇಶಕ ತತ್ತ್ವಗಳಲ್ಲಿ, ಭಾರತವನ್ನು ಸಮಾಜವಾದಿ ರಾಷ್ಯವನ್ನಾಗಿ 
ಮಾಡಲು ಬೇಕಾದಷ್ಟು ಅವಕಾಶ ಮಾಡಿಕೊಟ್ಟಿದೆ. ಮೇಲೆ ಹೇಳಿದ ಸರ್‌ ಅಲ್ಲಾಡಿ ಕೃ.ಕ್ಲಿಸ್ವಾಮಿ 
ಐಯ್ಯರ್‌ ಅವರ ಹೇಳಿಕೆಯ ಬೆಳಕಿನಲ್ಲಿ, ಸಂವಿಧಾನದ ಸದ್ಯದಲ್ಲೇ ಆಗುವ ತಿದ್ದುಪಡಿಗಳನ್ನು 
ಮುಂದಿನ ತಿಂಗಳು ಪಾರ್ಲಿಮೆಂಟು ಅಂಗೀಕರಿಸಿದರೆ, ಭಾರತದ ಜನರ ಸಮಾಜವಾದಿ ಆಶೋತ್ತರ 
ಗಳಿಗೆ ಸಮರ್ಥ ಅಭಿವ್ಯಕ್ತಿ ನೀಡಿದಂತಾಗುತ್ತದೆ. 


೧೦. ಸ್ವಾತಂತ್ರ್ಯ ಮತ್ತು ಸಮಾನತೆ 


ಸಮಾಜವಾದದ ಪ್ರಮುಖ ಸಮಸ್ಯೆಯೆಂದರೆ, ಮಾನವನ ಎರಡು ದೊಡ್ಡ ಪ್ರೇರಣೆಗಳಾದ 
ಸ್ವಾತಂತ್ರ್ಯ ಮತ್ತು ಸಮಾನತೆಗಳನ್ನು ಸರಿಹೊಂದಿಸುವುದು. ಸಾಧಾರಣ ಪರಿಸ್ಥಿತಿಗಳಲ್ಲಿ ಇವೆರಡೂ 
ಜತೆಜತೆಯಲ್ಲಿ ಇರಲು ಸಾಧ್ಯವಿಲ್ಲ. ಮಾನವ ಸಂದರ್ಭದಲ್ಲಿ, ಸ್ವಾತಂತ್ರ್ಯದ ಮೇಲಿನ ಒತ್ತು 
ಅಸಮಾನತೆಯನ್ನು ಹೆಚ್ಚಿಸುವಂತೆ ಮಾಡುತ್ತದೆ; ಮತ್ತು ಸಮಾನತೆಯ ಮೇಲಿನ ಒತ್ತು ಸ್ವಾತಂತ್ರ್ಯ 
ವನ್ನು ತಗ್ಗಿಸುವಂತೆ ಮಾಡುತ್ತದೆ. ಫ್ರೆಂಚ್‌ ಕ್ರಾಂತಿ ಸ್ವಾತಂತ್ರ್ಯಕ್ಕೆ ಒತ್ತು ನೀಡಿತು, ರಷ್ಕನ್‌ ಕ್ರಾಂತಿ 
ಸಮಾನತೆಗೆ ಒತ್ತು ನೀಡಿತು. ಆರ್ಥಿಕ ವಲಯದಲ್ಲಿ, ಬಂಡವಾಳಶಾಹಿಯು ಸ್ವಾತಂತ್ರ್ಯವನ್ನು ಎತ್ತಿ 
ಹಿಡಿದು ಸಮಾನತೆಯನ್ನು ಅಲ್ಲಗಳೆಯುತ್ತದೆ.; ಮಾರ್ಕ್ಸ್‌ವಾದವಾದರೋ ಸಮಾನತೆಯನ್ನು ಎತ್ತಿ 
ಹಿಡಿದು ಸ್ವಾತಂತ್ರ್ಯವನ್ನು ನಿರ್ಬಂಧಿಸುತ್ತದೆ. ಸ್ವಾತಂತ್ರ್ಯ ಮತ್ತು ಸಮಾನತೆಗಳೆಂಬ ಎರಡು ಶ್ರೇಷ್ಠ 
ಮೌಲ್ಯಗಳನ್ನು ಸಂಯೋಜಿಸುವ ಸವಾಲು ಭಾರತಕ್ಕೆ ಎದುರಾಗಿದೆ. ಪ್ರಜಾಸತ್ತಾತ್ಮಕ ಸ್ವಾತಂತ್ರ್ಯದ 
ಸಂದರ್ಭದಲ್ಲಿ ಸಮಾಜವಾದದ ಸಮಾನತೆಯನ್ನು ತರಲು ಭಾರತ ಹೆಣಗುತ್ತಿದೆ. ಹಾಗೆ ಮಾಡುವಾಗ 
ಅದು ಕೆಲವು ಮೂಲಭೂತ ಹಕ್ಕುಗಳ ಹೊರವಲಯವನ್ನು ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಂತೆ 
ಅತಿಕ್ರಮಿಸುತ್ತದೆ ; ಸಮಾನತೆಗೆ ಸಂಬಂಧಿಸಿದಂತೆ ತನ್ನ ಸಂವಿಧಾನದ ನಿರ್ದೇಶಕ ತತ್ತ್ವಗಳನ್ನು 
ಬಲಗೊಳಿಸಿ ಜಾರಿಗೊಳಿಸುವ ಸಲುವಾಗಿ, ದೀರ್ಥಕಾಲದಿಂದ ಬೇರೂರಿದ. ಊಳಿಗಮಾನ್ಯ 
ಸಾಮಾಜಿಕ ಪದ್ಧತಿಯ ಸಂದರ್ಭದಲ್ಲಿ ಮತ್ತು ಅದರ ಬದಲಿಗೆ ಪ್ರಜಾಸತ್ತಾತ್ಮಕ ಸಾಮಾಭಿನ 
 ವೈವಸ್ಥೆಯನ್ನು ಶೀಘ್ರವಾಗಿ ತರಲು ಇದು ಅನಿವಾರ್ಯ. ಏಕೆಂದರೆ ಊಳಿಗಮಾನ್ಯ ಸಂದರ್ಭದಲ್ಲಿ 

ಸ್ವಾತಂತ್ರ್ಯ ಎಂದರೆ, ದೀನದಲಿತರನ್ನು ಶೋಷಿಸಲು ಬೇಕಾದ ಐಶ್ವರ್ಯ ಸ್ವಾತಂತ್ರ್ಯ ಮತ್ತು 
ಏಕಸ್ವಾಮ್ಯ, ಆದರೆ ಮೂಲಭೂತ ಹಕ್ಕುಗಳಲ್ಲಿ ನೀಡಿರುವ ಸ್ವಾತಂತ್ರ್ಯವು ಭಾರತದಲ್ಲಿ ನಿರ್ದೇಶಕ 
ತತ್ತ್ವಗಳು ಜನಸಾಮಾನ್ಯರನ್ನು ಒಂದು ತೃಪ್ತಿಕರ ಮಟ್ಟಕ್ಕೆ ಏರಿಸಿದಾಗ ತನ್ನೆಲ್ಲ ವೈಭವದಿಂದ ಬೆಳಗು 
ತ್ತದೆ. ಬೇರೆಯವರನ್ನು ಶೋಷಿಸುವ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವುದು ಸರ್ವತೋಮುಖ 
ಸ್ವಾತಂತ್ರ್ಯಸಾಧನೆಗೆ ಅತ್ಯಂತ ನಿಶ್ಚಿತವಾದ ಮಾರ್ಗ. ಸ್ವಾತಂತ್ರ್ಯವೆನ್ನುವುದು ಬೆಳವಣಿಗೆಗೆ ಬೇಕಾದ 
ಮೊದಲನೆಯ ಆವಶ್ಯಕತೆ ಎಂದು ಸ್ವಾಮಿ ವಿವೇಕಾನಂದರು ಘೋಷಿಸುತ್ತಾರೆ ; ಇದು ವೇದಾಂತದ 
ಶ್ರೇಷ್ಠ ಕೊಡುಗೆ ಎಂದು ಅವರು ಹೇಳುತ್ತಾರೆ. 


ರಾಷ್ಟ್ರವು ಸ್ವಾತಂತ್ರ್ಯ ಮತ್ತು ಸಮಾನತೆಗಳ ಸಂಗಮವನ್ನು ಹಾಧಿಸಲು ಕೇವಲ, ಆರ್ಥಿಕ ಅಥವಾ 


೩೨೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಕಗಳ್ಳು 

- ರಾಜಕೀಯ ಮಾರ್ಗದಿಂದ ಸಾಧ್ಯವಿಲ್ಲವೆಂಬುದು ಕಂಡಂತೆಯೇ ಇದೆ. ಅದಕ್ಕೆ ಆಧ್ಯಾತ್ಮಿಕ ಮಾರ್ಗ 
ಬೇಕು. ಅದೃಷ್ಟವಶಾತ್‌, ಇದು ನಮಗೆ ನಮ್ಮ ದಾರ್ಶನಿಕರಿಂದ, ಆಧ್ಯಾತ್ಮಿಕ ಗುರುಗಳಿಂದ 
ಪ್ರಾಚೀನರು ಮತ್ತು ಆಧುನಿಕರು ಇಬ್ಬರಿಂದಲೂ-ಲಭ್ಯವಾಗಿದೆ. ಭಾರತೀಯ ವೈಶಿಷ್ಟ್ಯವಾದ 
ಈ ಸಮನ್ವಯ ಧರ್ಮವು ವ್ಯಾಪಕವಾಗಿ ನಮ್ಮ ಜನರ ಮನಸ್ಸಿಗೆ ನಾಟಿದರೆ, ಆಗ ನಮ್ಮ ರಾಜಕೀಯ, 
ಆಡಳಿತ ಮತ್ತು ಸಮಾಜಗಳಲ್ಲಿ ಪ್ರಜಾಸತ್ತಾತ್ಮಕ ಸ್ವಾತಂತ್ರ್ಯ ಹಾಗೂ ಸಮಾಜವಾದಿ ಸಮಾನತೆಗಳ 
ಸುಮಧುರ ಮೇಳ್ಳಕೆ ಸಾಧಿಸಬಹುದು. 
೧೧. ಮನೋಸಾಮಾಜಿಕ ವಿಕಾಸ ಮತ್ತು ನೀತಿ ಸೂತ್ರಗಳು 


ಹತ್ತೊಂಬತ್ತನೆಯ ಶತಮಾನದ ಬಂಡವಾಳಶಾಹಿಯು ಆ ಶತಮಾನದ ಭೌತಶಾಸ್ತ್ರ ಮತ್ತು 
ಜೀವವಿಜ್ಞಾನಿಗಳ ಪ್ರಾಪಂಚಿಕತೆಯಿಂದ ಉತ್ತೇಜನ ಪಡೆಯಿತು. ನೀತಿಶಾಸ್ತ್ರವೆಂದರೆ ಎಷ್ಟು ಜನರನ್ನು 
ಸಾಧ್ಯವೋ ಅಷ್ಟು ಜನರನ್ನು ಉಳಿಸಲು ಸಮರ್ಥರನ್ನಾಗಿ ಮಾಡುವುದು, ಜೀವವಿಜ್ಞಾನವು, 
ವಿಕಾಸವೆಂದರೆ ಅಸ್ತಿತ್ವಕ್ಕಾಗಿ ಹೋರಾಟ, ಅತ್ಯಂತ ಸಮರ್ಥರ ಉಳಿವು ಎಂದು ಪ್ರತಿಪಾದಿಸುತ್ತದೆ. 
೧೯ನೆ ಶತಮಾನದ ಬಂಡವಾಳಶಾಹಿಯು ಇದನ್ನು ವಸಾಹತು ಶೋಷಣೆ ಮತ್ತು ಘಾತಕ 
ಪೈಪೋಟಿಯಾಗಿ ಪರಿವರ್ತಿಸಿ, ಕಾಲಕ್ರಮದಲ್ಲಿ ಎರಡು ಮಹಾದುರಂತದ ಮಹಾಯುದ್ಧಗಳಾಗಿ 
ಸಿಡಿಸಿತು. ಆದರೆ, ಇಪ್ಪತ್ತನೆ ಶತಮಾನದ ಭೌತವಿಜ್ಞಾನವು, ಕಳೆದ ಶತಮಾನದಲ್ಲಿ ತಿಳಿದಂತೆ 
ಕಚ್ಚಾ ಅರ್ಥದಲ್ಲಿ ಪ್ರಾಪಂಚಿಕವಾಗದೆ ಇರುವಂತೆಯೇ, ಈ ಇಪ್ಪತ್ತನೆಯ ಶತಮಾನದಲ್ಲಿ ಜೀವ 
ವಿಜ್ಞಾನದ ಕ್ರಾಂತಿಕಾರಿ ಮುನ್ನಡೆಗಳು ಮಾನವ ಹಂತದಲ್ಲಿನ ವಿಕಾಸಕ್ಕೆ ನೀತಿವಂತಿಕೆಯನ್ನು 
ಕೇಂದ್ರವನ್ನಾಗಿ ಮಾಡಿವೆ. 
ಥಾಮಸ್‌ ಹಕ್ಸ್‌ಲಿಯ ಮೊಮ್ಮಗನಾದ, ಶ್ರೇಷ್ಠ ಜೀವವಿಜ್ಞಾನಿ, ದಿವಂಗತ ಸರ್‌ ಜೂಲಿಯನ್‌ 
ಹಕ್ಸ್‌ಲಿ: "The Evolutionary Vision’ ಎಂಬ ವಿಷಯದ ಬಗ್ಗೆ ಮಾತನಾಡುತ್ತಾ, ವಿಕಾಸ 
ಪ್ರಕ್ರಿಯೆಗೆ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ನೀಡಿದರು (Evolution after Darwin, Ao. 
೩ ಪು. ೨೧೫): 
ಮಾನವನ ವಿಕಾಸ ಜೈವಿಕವಲ್ಲ, ಮನೋಸಾಮಾಜಿಕ ಅದು ಸಾಂಸ್ಕೃತಿಕ ಪರಂಪರೆಯ 
ಪ್ರಕಾರ ನಡೆಯುತ್ತದೆ. ಇದರಲ್ಲಿ ಬೌದ್ಧಿಕ ಚಟುವಟಿಕೆಗಳು ಮತ್ತು ಅವುಗಳ ಉತ್ಪನ್ನಗಳ 
ಸಂಚಿತ ಆತ್ಮ ಪುನರುತ್ಪತ್ತಿ ಮತ್ತು ಆತ್ಮ ಬದಲಾವಣೆಗಳು ಅಡಗಿವೆ ಅದರಂತೆ ಮಾನಸಿಕ 
ಜ್ಞಾನ ಭಾವನೆಗಳು ಮತ್ತು ನಂಬಿಕೆಗಳ ಶರೀರವಿಜ್ಞಾನದ ಅಥವಾ ಜೀವವಿಜ್ಞಾನ ವೃವಸ್ಥೆಗಳಿಗೆ 
ಬದಲಾಗಿ ಸ್ಥೆದ್ದಾಂತಿಕ ಮಾದರಿಗಳಲ್ಲಿ ಪ್ರಧಾನ ಹೆಜ್ಜೆಗಳು ಕಾಣುತ್ತವೆ. 
ಈ ಇಪ್ಪತ್ತನೆ ಶತಮಾನದ ಜೀವವಿಜ್ಞಾನದ ಕ್ರಾಂತಿಕಾರಿ ಭಾವನೆಗಳ ಬೆಳಕಿನಲ್ಲಿ, ಮಾನವ 
ವಿಕಾಸದ ಅಥವಾ ಮಾನವ ಮಟ್ಟದಲ್ಲಿ ವಿಕಾಸದ ಉದ್ದೇಶವನ್ನು ಚರ್ಚಿಸುತ್ತಾ, ಸರ್‌ ಜೂಲಿಯನ್‌ 
'ಹಕ್ಸ್‌ಲಿ ಹೀಗೆ ಹೇಳುತ್ತಾರೆ (ಅದೇ, ಸಂ. ೧, ಪು. ೨೦) : 
ನಮ್ಮ ಪ್ರಸಕ್ತ ಜ್ಞಾನದ ಬೆಳಕಿನಲ್ಲಿ, ಮಾನವನ ಅತ್ಯಂತ ವ್ಯಾಪಕವಾದ ಉದ್ದೇಶವೆಂದರೆ 
ಕೇವಲ ಉಳಿವಲ್ಲ, ಸಂಖ್ಯಾವೃದ್ಧಿಯಲ್ಲ, ಸಂಘಟನೆಯ ಸಂಕೀರ್ಣತೆಯ ಹೆಚ್ಚಳವಲ್ಲ, ತನೆ 
ಪರಿಸರದ ಮೇಲಿನ ಹೆಚ್ಚಿನ ನಿಯಂತ್ರಣವಲ್ಲ, ಆದರೆ ಹೆಚ್ಚಿನ ಸಾರ್ಥಕತೆ -ಒಟ್ಟಾರೆ 


ಹ ಸ್ತ ಸಾಮರ್ಥ್ಯಗಳ ಪೂರ್ಣಜಳಕ್ಕೆ ಮತ್ತು ಅದರ ಪ್ರತ್ಥೇಕ ಘಟಕಗಳ ಪಣ" 
ಬಳಕ, 


CC-0. Jangamwadi Math Collection. Digitized by eGangotri 


ಆಧುನಿಕ ವ್ಯಾಪಾರಿ ಸಂಸ್ಥೆಯೊಂದರ ನೀತಿಸಂಹಿತೆ ೩೨೫ 


ಈ ಸಾರ್ಥಕತಾ ತತ್ತ್ವದ ವ್ಯಾಪ್ತಿಯ ವೈಜ್ಞಾನಿಕ ಅಧ್ಯಯನಕ್ಕೆ ಕರೆ ಕೊಡುತ್ತಾ, ಹಕ್ಸ್‌ಲಿ ಹೀಗೆ 
ಹೇಳುತ್ತಾರೆ (ಅದೇ, ಪು. ೨೧): ೩ 
ಮಾನವನ ಅಂತಿಮ ಅಥವಾ ಪ್ರಧಾನ ಉದ್ದೇಶ ಹೆಚ್ಚಿನ ಸಿದ್ಧಿ ಎಂಬುದನ್ನು ಕಂಡುಕೊಂಡ 

ಮೇಲೆ, ನಮಗೆ ಮುಂದೆ ಇರುವ ಮನೋಸಾಮಾಜಿಕ ವಿಕಾಸದ ದೀರ್ಫಮಾರ್ಗದಲ್ಲಿ 

ನಡೆಯಲು ನಮಗೆ ಮಾನವ ಸಾಮರ್ಥ್ಯಗಳ ವಿಜ್ಞಾನ ಅಗತ್ಯ. 

ಅಂಥ ಮಾನವ ಸಾಮರ್ಥ್ಯಗಳ ವಿಜ್ಞಾನವು ನಮ್ಮ ಭಗವದ್ಗೀತೆಯಲ್ಲಿರುವುದು ಭಾರತದ 
ಪುಣ್ಯ. 

ಬಂಡವಾಳಶಾಹಿ ನೀತಿಯು ಪರಿಮಾಣಕ್ಕೆ ಒತ್ತುಕೊಡುತ್ತದೆ. ನೈತಿಕ ಮತ್ತು ಆಧ್ಯಾತ್ಮಿಕ 
ಮೌಲ್ಯಗಳು ಗುಣಮಟ್ಟದ ಮೇಲೆ ಒತ್ತು ಕೊಡುತ್ತವೆ. ಹಕ್ಸ್‌ಲಿ ಅವರು "The Evolutionary 
Vision’ ಎಂಬ ವಿಷಯದ ಬಗ್ಗೆ ಉಪನ್ಯಾಸದ ನೀಡುತ್ತಾ, ಮಾನವ ಪೂರ್ವ ವಿಕಾಸ ಹಂತದಲ್ಲಿ 
ಪರಿಮಾಣವೇ ಪ್ರಧಾನವಾಗಿದ್ದುದು ಮಾನವ ಹಂತದಲ್ಲಿ ವಿಕಾಸದ ಮಾನದಂಡವು ಗುಣಮಟ್ಟ; 
ಎಂದು ಹೇಳುತ್ತಾರೆ (Evolution after Darwin, ಸಂ. ೩, ಪು. ೨೫೭) : 


ನಾನು ಗುಣಮಟ್ಟದ ಬಗೆಗೆ ಹೇಳಿದೆ. ಇದು ನಮ್ಮ ಹೊಸ ನಂಬಿಕೆಯ ಪ್ರಧಾನವಾದ 
ಕಲ್ಪನೆ -ಪರಿಮಾಣ ಮತ್ತು ಏಕರೂಪತೆಗಳಿಗೆ ಬದಲಾಗಿ ಗುಣಮಟ್ಟ, ಮತ್ತು ಶ್ರೀಮಂತಿಕೆ 
ಈ ಹೊಸ ನಂಬಿಕೆಯ ಬೆಳಕಿನಲ್ಲಿ ಆರ್ಥಿಕ ಪ್ರಯೋಜನದ ವಿಷಯವನ್ನು ಚರ್ಚಿಸುತ್ತಾ, 
ಹಕ್ಸ್‌ಲಿ ಹೇಳುತ್ತಾರೆ (ಅದೇ, ಪು. ೨೫೯) : . 


ಮಾನವ ಜೀವಿಗಳಿಗೆ ಹೆಚ್ಚಿನ ಸಾರ್ಥಕತೆಯುಂಟು ಮಾಡಬೇಕಾದ್ದು ಮಾನವನ ಕರ್ತವ್ಧ, 
ಮತ್ತು ಮಾನವ ಸಮಾಜಗಳು ಪೂರ್ಣಸಾಧನೆ ಮಾಡಬೇಕು ಎಂದು ನಾವು ನಿಜವಾಗಿ 
ನಂಬಿದರೆ ಪ್ರಯೋಜನ - ವಾಡಿಕೆಯ ಅರ್ಥದಲ್ಲಿ- ಎನ್ನುವುದು ಗೌಣವಾಗುತ್ತದೆ. ಭೌತ 
ವಸ್ತುಗಳ ಉತ್ಪಾದನೆಯ ಪ್ರಮಾಣವು ಮಾನವನ ಮೂಲಭೂತ ಆವಶ್ಯಕತೆಗಳನ್ನು ಪೂಡ್ಜೆಸಲು 
ಬೇಕು ನಿಜ; ಅದು ಒಂದು ನಿರ್ದಿಷ್ಟ ಹಂತದವರೆಗೆ ಬೇಕು ಅಷ್ಟೆ. ಒಬ್ಬ ವ್ಯಕ್ತಿಗೆ ಆವಶ್ಯಕತೆ 
ಗಿಂತ ಹೆಚ್ಚಿನ ಕ್ಯಾಲೊರಿಗಳು ಅಥವಾ ಕಾಕ್‌ಟೇಲ್‌ಗಳು ಅಥವಾ ಟಿವಿ ಸೆಟ್ಟುಗಳು ಅಥವಾ 
ಬಟ್ಟೆ ಒಗೆಯುವ ಯಂತ್ರಗಳು ಅನವಶ್ಯಕ ಮಾತ್ರವಲ್ಲ, ಕೆಟ್ಟದ್ದೂ ಕೂಡ. ವಸ್ತುಗಳ 
ಉತ್ಪಾದನೆಯ ಪ್ರಮಾಣವು ಮುಂದಿನ ಗುರಿಗೆ ಸಾಧನ ಆದರೆ ಅದೇ ಅಂತಿಮ ಗುರಿಯಲ್ಲ. 
ಗುಣಮಟ್ಟವೇ ಮಾನವ ವಿಕಾಸದ ಚಾಲಕಶಕ್ತಿ ಎಂದು ಎತ್ತಿ ತೋರಿಸುತ್ತಾ ಹಕ್ಸ್‌ಲಿ ಹೀಗೆ 
ಮುಕ್ತಾಯಗೊಳಿಸುತ್ತಾರೆ (ಅದೇ, ಪು. ೨೬೦-೬೧): | 
ಹೀಗೆ ವಿಕಾಸದ್ಧಷ್ಟಿಯು ನಮ್ಮ ಬದುಕಿಗೆ ಸರಳವಾದ ರೀತಿಯಲ್ಲಿ ಅಗಾಧವಾಗಿ ಬೆಳಕನ್ನು 
ನೀಡುತ್ತದೆ... ಅದು ನಮ್ಮ ಹಣೆಬರಹವನ್ನು, ನಮ್ಮ ಕರ್ತವ್ನವನ್ನು ನಮಗೆ ತೋರಿಸಿಕೊಡು 
ತ್ತದೆ ಅದು ವಸ್ತುವಿಗಿಂತ ಮನಸ್ಸು ಉನ್ನತಮಟ್ಟದ್ದು, ಪರಿಮಾಣವು ಗುಣಮಟ್ಟಕ್ಕಿಂತ 
ಕೆಳಮಟ್ಟದ್ದು ಎಂದು ತೋರಿಸುತ್ತದೆ 
೧೨. ಧರ್ಮದ ಬಗೆಗೆ ಭಾರತೀಯ ಸಂದೇಶ 
ಪ್ರಾಚೀನ ವೇದಾಂತ ಚಿಂತನೆಯು, ಇಪ್ಪತ್ತನೆ ಶತಮಾನದ ವಿಜ್ಞಾನ ಮತ್ತು ಆಧುನಿಕ ಮಾನವ . 
ಅನುಭವದ ಈ ಹಿನ್ನೆಛ್ರಯಲ್ಪಿ ನಾವ ಧನ ಭಾರತನ ಸಗರಕೆಗಳ ನತ್ತು ಪ್ರಾಜ್ಜೆಜ್ಕೋದ್ಯಮಗಳ 


RE ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಆರ್ಥಿಕ ಚಟುವಟಿಕೆಗಳನ್ನು ನೋಡಬೇಕು. ಹೊಸ ಹೊಸ ವೈಜ್ಞಾನಿಕ ಸತ್ಯಗಳು ಸಾಮಾಜಿಕ ಚಿಂತನೆ 
ಮತ್ತು ಕೆಲಸ ಕಾರ್ಯಗಳ ಮೇಲೆ ಪ್ರಭಾವ ಬೀರಲು ಸಮಯ ತೆಗೆದುಕೊಳ್ಳುತ್ತವೆ. ಮತ್ತು ನಮ್ಮ 
ಮ ಯಾಜಕ ಆರ್ಥಿಕ ಚಿಂತನೆ ಮತ್ತು ಚಟುವಟಿಕೆಗಳು ಈಗಲೂ ಹತ್ತೊಂಬತ್ತನೆ ಶತಮಾನದ 
ವಿಜ್ಞಾನದಿಂದ ಪ್ರಭಾವಿತವಾಗಿವೆ. ನೈತಿಕ ಮೌಲ್ಯಗಳನ್ನು--ಭಾರತ ಇದನ್ನು ಧರ್ಮ ಎಂದು 
ಕರೆಯುತ್ತದೆ--ಯಾವುದೇ ವ್ಯವಸ್ಥಿತ ಸಮಾಜದಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಅವು ಇಲ್ಲದೆ 
ಮಾನವನು ಮೃಗ ಆಗುತ್ತಾನೆ ಎಂದು ಭಾರತೀಯ ಜ್ಞಾನ ಹೇಳುತ್ತದೆ--“ಧರ್ಮೇಣ ಹೀನಾಃ 
ಪಶುಭಿಃ ಸಮಾನಾಃ' ಸಮಾಜದಲ್ಲಿ ಮಾನವನನ್ನು ಮಾನವನೊಂದಿಗೆ ಕೂಡಿಸುವ ತತ್ತ್ವ ಧರ್ಮ. 
ಧರ್ಮವೆಂದರೆ ಮತ, ಬೋಧನೆ, ಅಥವಾ ಮತ ಕ್ರಿಯಾವಿಧಿಯೆಂದಾಗಲೀ, ಅಥವಾ ಬೇರೆ ಲೋಕದ 
ಮೋಕ್ಷವೆಂದಾಗಲೀ ಅಲ್ಲ. ಕೇವಲ ಇಟ್ಟಿಗೆಗಳನ್ನು ಗುಡ್ಡೆ ಹಾಕಿದರೆ ಕಟ್ಟಡವಾಗುವುದಿಲ್ಲ. 
ಇಟ್ಟಿಗೆಯ ಜೊತೆ ಇಟ್ಟಿಗೆ ಸೇರಲು ಸಿಮೆಂಟ್‌ ಬೇಕು. ಅದೇ ರೀತಿ ಸುಮ್ಮನೆ ಜನ ಸೇರಿದರೆ. 
ಸಮಾಜವಾಗದು. ಧರ್ಮವೆಂಬುದು ಮಾನವನನ್ನು ಮಾನವನೊಡನೆ ಸೇರಿಸಿ ಸಮಾಜವೆಂಬ 
ಸಂಘಟನೆಯಾಗಿಸುವಂಥ ಮೌಲ್ಯ. ಧರ್ಮವು ಸಮಾಜದಲ್ಲಿ ಮಾನವನ ಪಾರಿಸ್ಪರಿಕತೆ ಮತ್ತು 
ಪರಸ್ಪರಾವಲಂಬನೆಯನ್ನು ಒತ್ತಿ ಹೇಳುತ್ತದೆ. ಮಾನವನಿಗೆ ಅವನನ್ನು ಮನುಷ್ಯನನ್ನಾಗಿ 
ಮಾಡುವುದಕ್ಕೆ ಇತರ ಮಾನವಜೀವಿಗಳ ಆವಶ್ಯಕತೆ ಇದೆ. ಮಹಾಭಾರತದ ಕರ್ಣಪರ್ವದಲ್ಲಿ 
(೮, ೪೫-೫೦) ಕೃಷ್ಣನು ಧರ್ಮವನ್ನು ಪ್ರತಿಪಾದಿಸುವುದು ಹೀಗೆ : 


ಧಾರಣಾತ್‌ ಧರ್ಮ ಇತ್ಯಾಹುಃ ಧರ್ಮೋ ಧಾರ್ಯತೇ ಪ್ರಜಾಃ | 
೧೩. ಪುರುಷಾರ್ಥಗಳು 


` ಕಾಮ ಮತ್ತು ಅರ್ಥಗಳು ಮಾನವನು ಅರಸಿ ಹೋಗಬಹುದಾದಂಥ ಪುರುಷಾರ್ಥಗಳು ಎಂದು 
ಭಾರತೀಯ ದರ್ಶನ ಪರಿಗಣಿಸುತ್ತದೆ. ಆದರೆ ಲೋಭ (ದುರಾಸೆ) ಮತ್ತು ಮೋಹ (ಎಗ್ಗು ಸಿಗ್ಗಿಲ್ಲದ 
ಆಸೆಯಿಂದ ಬರುವಂಥದು) ಅನೀತಿಯುತವಾದುದು, ಏಕೆಂದರೆ ಅವು ಸಮಾಜವಿರೋಧಿಯಾದ 
ವೆಂದು ಅದು ಭಾವಿಸುತ್ತದೆ. ಇವೆರಡೂ ಸಮಾಜ ವಿರೋಧಿಯಾಗ್ನದಂತೆ ತಡೆಯಲು ಭಾರತೀಯ 
ದರ್ಶನವು ಮೂರನೆ ಪುರಾಷಾರ್ಥವೊಂದನ್ನು--ಅದೆಂದರೆ ಧರ್ಮವನ್ನು, ನೈತಿಕತೆಯನ್ನು-- 
ಹೇಳುತ್ತದೆ. ಧರ್ಮವೇ ಎಲ್ಲರಿಗೂ-ಎಲ್ಲೋ ಕೆಲವು ಮಂದಿ ಪ್ರಬಲರೂ ಬುದ್ಧಿವಂತರಿಗೆ ಮಾತ್ರ 
ವಲ್ಲ--ಗರಿಷ್ಠ ಪ್ರಮಾಣದಲ್ಲಿ ಕಾಮ, ಅರ್ಥಗಳನ್ನು ಅನುಭವಿಸಲು ನೆರವಾಗುವಂಥದು ; ಎಲ್ಲ 
ಜೀವಿಗಳಲ್ಲೂ ಇರುವ ಏಕ್ಕೆಕ ಪರಮಾತ್ಮನಾದ ಶ್ರೀಕೃಷ್ಣನು ಈ ಕಾಮದ ಸಮಂಜಸತೆಯನ್ನು 
ಗೀತೆಯಲ್ಲಿ ಸಮ್ಮತಿಸುತ್ತಾನೆ (೭.೧೧) : 


ಧರ್ಮಾವಿರುದ್ಧೋ ಭೂತೇಷು ಕಾಮೋಸ್ಥಿ ಭರತರ್ಷಭ 
ಧರ್ಮವಿರುದ್ಧವಲ್ಲದ, ಎಲ್ಲ ಜೀವಿಗಳಲ್ಲೂ ಇರುವ ಕಾಮ ನಾನಾಗಿದ್ದೇನೆ 
ಭಾರತೀಯ ದರ್ಶನವು, ಧರ್ಮ, ಅರ್ಥ ಮತ್ತು ಕಾಮಗಳನ್ನು ತ್ರಿವರ್ಗ--ಬೇರ್ಪಡಿಸಲಾಗದ 
ಮೂರರ ತಂಡ- ಎಂದು ಕರೆದು, ಅವು ಸಮಸ್ತ ಮಾನವ ಸಮಾಜದಲ್ಲಿ ಹಾಸುಹೊಕ್ಕಾಗಿವೆ ಎಂದು 
ಹೇಳಿದೆ. ನಾಲ್ಕನೆ ಪುರುಷಾರ್ಥವಾದ ಮೋಕ್ಸವಾದರೋ ಜೀವನದ ಆಧ್ಯಾತ್ಮಿಕ ಆಯಾಮಗ 


ಆಳಕ್ಕೆ ಇಳಿದು ಸೃಸ್ಟರೂಪವನ್ನು ಅದರ ಸಿಕೊಳ್ಳಬಯ 
ಅದರ ಎಲ್ಲಾ ವೈಭವದೊಂದಿಗೆ ಸಾಕ್ಷಾತ್ಮರಿಸಿಕೊಳ್ಳ] 
ಎಲ್ಲೋ ಕೆಲವು ಮಂದಿಗೆ ಮಾತ್ರ. ಇದು ಸಮಾಜದ ಆಚಿನ ((rans-social) ಅನ್ವೇಷಣೆ. ಉಳಿದ 


ಇತರರಿಗೆಲ್ಲ ಫ್ಯಮ್ಲೋಕ್ಸದ ಛನ್ನುಭನ್ನನಸಾಮಾಜಿಕಸಂದರ್ಭಥ ಇತಿಣುತಿಗಳೊಳಗೆ, ಧರ್ಮವಾಗಿ 


ಆಧುನಿಕ ವ್ಯಾಪಾರಿ ಸಂಸ್ಥೆಯೊಂದರ ನೀತಿಸಂಹಿತೆ ೩೨೭ 


ಬರುತ್ತದೆ. ಹೀಗಾಗಿ ಧರ್ಮವು ಸಾಮಾಜಿಕ ಮತ್ತು ಸಮಾಜಾತೀತವಾದವುಗಳ ಸಂಗಮ; ಭಾರತದ 
ಪ್ರತಿಯೊಂದು ಪವಿತ್ರ ಹಾಗೂ ಲೌಕಿಕ ಸಾಹಿತ್ಯವೂ ಅದರ ಗುಣಗಾನ ಮಾಡುತ್ತದೆ, ಭಾರತೀಯ 
ಸಂಸ್ಕೃತಿ ಈ ಶ್ರೇಷ್ಠವಾದ ಧರ್ಮದಲ್ಲಿ ಬೇರೂರಿದೆ ಮತ್ತು ಸ್ಫೂರ್ತಿಗೊಂಡಿದೆ. 


೧೪. ಧರ್ಮ ಮತ್ತು ಮನೋಸಾಮಾಜಿಕ ವಿಕಾಸ 


ಈ ಶ್ರೇಷ್ಠ ಮೌಲ್ಯದ ಫಲಶ್ರುತಿಯೇ ನಾವು ಮೇಲೆ ಹೇಳಿದ ಇಪ್ಪತ್ತನೆ ಶತಮಾನದ 
ಜೀವವಿಜ್ಞಾನದ ಮನೋಸಾಮಾಜಿಕ ವಿಕಾಸದ ಕಲ್ಪನೆ. ಮಾನವನಿಗೆ ನಿಸರ್ಗದತ್ತವಾದ ಅತ್ಕಂತ 
ಬಹುಮುಖ ಸಾಮರ್ಥ್ಯವುಳ್ಳ ಅಂಗವಾದ ಮಿದುಳಿನ ಸಹಾಯದಿಂದ, ಇಂದಿನ ಜೀವವಿಜ್ಞಾನ 
ಹೀಗೆ ಹೇಳುತ್ತದೆ. ಮಾನವಘಟ್ಟದಲ್ಲಿ ವಿಕಾಸವು ಮೂಲತಃ ದೈಹಿಕವಾಗಿ ಉಳಿದಿಲ್ಲ ; ಅದು 
ಮನೋಸಾಮಾಜಿಕವಾಗಿದೆ. ಮಾನವನು, ಮಿದುಳಿನಿಂದ, ತನ್ನ ಶಾರೀರಿಕ ವ್ಯವಸ್ಥೆಯಿಂದ ತನ್ನ 
ಆತ್ಮವನ್ನು ಬೇರ್ಪಡಿಸಿ, ಅದೂ ಸಮಾಜದ ಇತರ ಆತ್ಮಗಳೂ ಒಂದೇ ಎನ್ನುವುದನ್ನು ಸಾಕ್ಷಾತ್ಕಾರ 
ಮಾಡಿಕೊಳ್ಳಲು ಅದನ್ನು ನೈತಿಕ ಜಾಗೃತಿ ಮತ್ತು ಸಾಮಾಜಿಕ ಭಾವನೆಗಳಲ್ಲಿ ವಿಸ್ತರಿಸುವಂತೆ 
ಮಾಡಬೇಕೆಂದು ಅದು ಒತ್ತಾಯಿಸುತ್ತದೆ. ಇಲ್ಲಿ ನಮಗೆ ಗೀತೆಯ ಅನಾಸಕ್ತಿಯೋಗದ ಪ್ರತಿಧ್ವನಿಯು 
ಕೇಳಿಬರುತ್ತದೆ. ಸ್ವಾರ್ಥದಿಂದ ಎಲ್ಲಾ ಲೋಭ, ಮೋಹ ಮತ್ತು ಶೋಷಣೆಗಳು ಬರುತ್ತವೆ. ಮನೋ 
ಸಾಮಾಜಿಕ ವಿಕಾಸದಿಂದ ಮಾನವನು ಆಧ್ಯಾತ್ಮಿಕವಾಗಿ ಬೆಳೆಯುತ್ತಾನೆ ಮತ್ತು ಇದರಿಂದ ಪರಸ್ಪರ 
ಪ್ರೀತಿಸಲು ಪರಸ್ಪರ ಸಂಪರ್ಕ ಹೊಂದಿರಲು, ಮತ್ತು ಒಂದು ತಂಡವಾಗಿ ಕೆಲಸ ಮಾಡಲು ಸಾಧ್ಯ. , 
ಈ ಗಾಢವಾದ ಮಟ್ಟದಲ್ಲೇ ಅವನು ತನ್ನೊಳಗೇ ಧರ್ಮದ ಬೆಲೆಯನ್ನು ಅರಿಯಲು ಶಕ್ತನಾಗು 
ತ್ತಾನೆ ; ಮತ್ತು ಸಹಜವಾಗಿ ಸ್ವಪ್ರೇರಣೆಯಿಂದ ತನ್ನನ್ನು ಭಾವಲಹರಿಗಳಲ್ಲಿ ಸೇವೆಗಳಲ್ಲಿ ವ್ಯಕ್ತಪಡಿಸಿ 
ಕೊಳ್ಳುತ್ತಾ ಇರುತ್ತಾನೆ ಮತ್ತು ಇತರ ಮಾನವಜೀವಿಗಳನ್ನು ಶೋಷಿಸಲು ಅಸಮರ್ಥನಾಗುತ್ತಾನೆ. 

ನಮ್ಮ ರಾಷ್ಟ್ರೀಯ ಸಾಂಸ್ಕೃತಿಕ ಗುಣವಿಶೇಷವು ಕೆಲವು. ಆಧುನಿಕ ಆರ್ಥಿಕ ಚಿಂತಕರು ಹೇಳುವ 
GNP ಎಂಬ ಮಿಥ್ಯಾದೇವತೆಯನ್ನು ಪೂಜಿಸಲು, ಲಂಗುಲಗಾಮಿಲ್ಲದ ದೇಹಸುಖವನ್ನರಸಲು, 
ಲೌಕಿಕ ಸಿರಿಸಂಪತ್ತಿನತ್ತ ಹುಚ್ಚುಹುಚ್ಚಾಗಿ ನುಗ್ಗಲು ನಮ್ಮ ಜನರಿಗೆ ಬಿಡುವುದಿಲ್ಲ. ನಮ್ಮ 
ಹಿಂದೂದರ್ಶನವು ಇವನ್ನು ಹೇಗೆ ಮತ್ತು ಏಕೆ ಬೆನ್ನಟ್ಟಬೇಕು, ಯಾವಾಗ ಮತ್ತು ಹೇಗೆ ನಿಲ್ಲಿಸಬೇಕು, 
ನಾವು ಗುರಿಯಾಗಿಟ್ಟುಕೊಂಡು ಬೆಂಬತ್ತಿ ಹೋಗಬೇಕಾದ ಉನ್ನತ ವಸ್ತುಗಳು ಯಾವುವು ಎನ್ನುವು ' 
ದನ್ನು ನಮಗೆ ಹೇಳುತ್ತದೆ. ನಮ್ಮದೇ ಆದ ಪರೀಕ್ಷಿತವಾದ ಸಾಂಸ್ಕೃತಿಕ ಮೌಲ್ಯಗಳು ಆಧುನಿಕ 
ಕಾಲದ ನಮ್ಮ ಆರ್ಥಿಕ ಪ್ರಯತ್ನಗಳಲ್ಲಿ ಮಾರ್ಗದರ್ಶನ ನೀಡಿದರೆ, ನಮಗೆ ಸಾಕಷ್ಟು ಪ್ರಮಾಣದ 
ಸಾಧನ ಸಾಮಗ್ರಿಗಳೂ ನಮ್ಮ ಜನರಿಗೆಲ್ಲ ಸಾಮಾಜಿಕ ಕಲ್ಯಾಣವೂ ಆಗುತ್ತದೆ. 


೧೫. ಭಾರತೀಯ ಸಂಸ್ಕೃತಿಯ ಬೆಳಕಿನಲ್ಲಿ ನಮ್ಮ ಆರ್ಥಿಕ ಅಭಿವೃದ್ಧಿ 
ನಮ್ಮ ದೇಶದ, ಆರ್ಥಿಕವಾಗಿ ಕೆಳಮಟ್ಟದಲ್ಲಿರುವ ಭಾರಿ ಜನಸಂಖ್ಯೆಯ ಸಂದರ್ಭದಲ್ಲಿ 
ಇದೇ ನಮ್ಮ ಕೈಗಾರಿಕೆಯ ಉದ್ಯಮಕ್ಕೆ ವಿಸ್ತಾರವಾದ ಕ್ಷೇತ್ರವನ್ನು ಒದಗಿಸಿಕೊಡುತ್ತದೆ. ಆದ್ದರಿಂದ, 
ಕೈಗಾರಿಕೋತ್ಪಾದನೆಯ ವಿಸ್ತರಣೆ ಮತ್ತು ವೈವಿಧ್ಯೀಕರಣ ಮತ್ತು ಆರ್ಥಿಕ ಲಾಭಗಳಿಕೆಗಳಿಗೆ 
ಉತ್ತೇಜನವನ್ನು, ನಮ್ಮ ಜನರ ಕೊಳ್ಳುವ ಶಕ್ತಿಯನ್ನು ಬಹಳವಾಗಿ ಹೆಚ್ಚಿಸುವಂಥ ರಾಷ್ಟ್ರೀಯ 
ಆರ್ಥಿಕ ನೀತಿಯೊಂದರಲ್ಲಿ ಕಾಣಬಹುದು. ಭಾರತದ ಸಮಾಜವಾದದ ನಿಜವಾದ ಒತ್ತು ಅಲ್ಲಿದೆ. 
ಸ್ವಾಮಿ ವಿವೇಕಾನಂದರ ಪ್ರಕಾರ, ಸುಖಭೋಗದ ಮತ್ತು ಎಲ್ಲರಿಗೂ ಕಾಣುವಂತೆ ಪ್ರದರ್ಶಿಸುವ 
ಬೆಲೆಬಾಳುವ ವೆಸ್ತುಗಳ ಉತ್ಪಾದನೆಗೂ ಸ್ಥಾನವಿದೆ; ಮತ್ತು ಅವನ್ನು ಸಮಾಜವಾದೀ ವ್ಯವಸ್ಥೆಯಲ್ಲಿ 

CC-0. Jangamwadi Math Collection. Digitized by 6೮58/6011 


ಕ್ರ 


ಸ "| ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
. ಪ್ರೋತ್ಸಾಹಿಸಬೇಕು, ಆದರೆ ಅವನ್ನು ಬಡವರಿಗೆ ಲಾಭದಾಯಕ ಕೆಲಸ ಕೊಡುವುದಕ್ಕೆ ಮಾತ್ರ 
ಬಳಸಬೇಕು. 

ಈ ಸಂದರ್ಭದಲ್ಲಿ, ಹತ್ತೊಂಬತ್ತನೆ ಶತಮಾನದ ಜೀವವಿಜ್ಞಾನದ ಎಲ್ಲಾ ವಿಕಾಸದ ಗುರಿ 
ಸಹಿಂದರೆ "ದೈಹಿಕ ತೃಪ್ತಿ: ಎಂಬ ಹೇಳಿಕೆಗೆ ವಿರುದ್ಧವಾಗಿ ಜೂಲಿಯನ್‌ ಹಕ್ಸ್‌ಲಿ ಅವರ “ಮಾನವನ 
ಹಂತದಲ್ಲಿ ವಿಕಾಸದ ಗುರಿಯೆಂದರೆ ಸಾರ್ಥಕತೆ' ಎಂಬ ಹೊಸ ಕಲ್ಪನೆ ಮತ್ತು ಇಪ್ಪತ್ತನೆ ಶತಮಾನದ 
ಜೀವವಿಜ್ಞಾನ ತನ್ನ ೧೯ನೇ ಶತಮಾನದ ಕಲ್ಪನೆಯನ್ನು ಮಾನವಪೂರ್ವ ಹಂತಕ್ಕೆ ತಳ್ಳುವುದು, 
ಮಹತ್ತ್ವಪೂರ್ಣವಾಗಿದೆ (Evolution after Darwin, ಸಂ. ೨, ಪು. ೨೫೯): 


ಆದರೆ ಜನಶಸುಖ್ಯಾಸ್ಫೋಟದಂತೆ ಉಪಭೋಗಸ್ಫೋಟ (Consumption explosion) 
ಸಾಧ್ಯವಿಲ್ಲ. ನಾವು ಕೃತಕವಾಗಿ ಮಾನವನ ಬಯಕೆಗಳ ಸಂಖ್ಯೆಗಳನ್ನು ಹೆಚ್ಚಿಸುತ್ತಾ ಹೋಗುವ 
ಪದ್ಧತಿಯಿಂದ ತಡಮಾಡದೆ ಬೇಗನೆ ಹೊರಹೋಗಬೇಕು ; ಮತ್ತು ಮಾನವನ ನಿಜವಾದ 
ಅಗತ್ಯವನ್ನು. ಆಧ್ಯಾತ್ಮಿಕ ಮತ್ತು ಮಾನಸಿಕ ಹಾಗೂ ಭೌತಿಕ ಮತ್ತ ಶಾರೀರಿಕ ಅಗತ್ಯಗಳನ್ನು 
ಪೂಡ್ಧೆಸಿ ತೃಪ್ತಿ ನೀಡುವ ಪದ್ಧತಿಯನ್ನು ರಚಿಸಲು ಮುಂದಾಗಬೇಕು. 
ಬೆಲೆಕಟ್ಟುವ ವಿನಾಶಕಾರಿ ಚಾಳಿಯನ್ನು ರದ್ದು ಮಾಡಬೇಕು. ಪ್ರಯೋಜನ ಅಂದರೆ ಬೆಲೆ 
ಕಟ್ಟುವವರ ದೃಷ್ಟಿಯಲ್ಲಿ ಐಹಿಕ ಪ್ರಯೋಜನ ಅದರಲ್ಲೂ ಮುಖ್ಯವಾಗಿ ಯಾರಿಗೋ ಲಾಭ 
ಮಾಡಿಕೊಡುವುದು. 


೧೬. ಕೈಗಾರಿಕೋದ್ಯಮಗಳ ಸಾಮಾಜಿಕ ಉದ್ದೇಶಗಳು 


ಆರ್ಥಿಕ ಚಟುವಟಿಕೆಗಳನ್ನು ಮಾನವ ಮತ್ತು ಸಮಾಜದ ತತ್ತ್ವದ ಬೆಳಕಿನಲ್ಲಿ ನಡೆಸಿದರೆ,. 
ಅದು ಮೂಲತಃ ಲಾಭ ಗಳಿಸುವ ಉದ್ದೇಶವುಳ್ಳ ಉದ್ಯಮವಾಗುವುದಿಲ್ಲ. ಲಾಭ ಗಳಿಸುವುದು 
ಅದರ ಒಂದು ಮುಖ್ಯವಾದ ಉದ್ದೇಶವೇ ಆಗಿದ್ದರೂ, ಅದು ಸೇವಾಮನೋಭಾವಕ್ಕೆ ಅಧೀನ 
ವಾಗಿರುತ್ತದೆ. , 
ಇದು ಆಧುನಿಕ ಸಂಸ್ಥೆಯೊಂದರ ನೈತಿಕ ಪಾತ್ರ ; ಆಧುನಿಕ ಎಂಬ ಪದವು ಆಧುನಿಕ ವಿಜ್ಞಾನ, 
ಆಧುನಿಕ ಮಾನವೀಯ ಮೌಲ್ಯಗಳು ಮತ್ತು ಪ್ರೇರಣೆಗಳು, ಯುದ್ಧೋತ್ತರ ಕಾಲದ ಕೈಗಾರಿಕಾ 
ಅನುಭವಗಳ ತೀವ್ರ ಪರೀಕ್ಷೆಗಳು ಯಾತನೆಗಳು ಎಲ್ಲವನ್ನೂ ವ್ಯಕ್ತಪಡಿಸುತ್ತದೆ. ಅದೃಷ್ಟವಶಾತ್‌ 
ನಮ್ಮ ದೇಶವು ಕೈಗಾರಿಕಾಭಿವೃದ್ಧಿಯ ಆರಂಭಿಕ ಹಂತದಲ್ಲಿದೆ. ಬ್ರಿಟಿಷ್‌ ಮತ್ತು ಪಾಶ್ಚಾತ್ಮ 
ಯೂರೋಪಿಯನ್‌ ಕೈಗಾರಿಕೆಯ ಯುದ್ಧೋತ್ತರ ವಿಷಾದದ ಅನುಭವಗಳಿಂದ ಎಚ್ಚರಿಕೆಗಳಿಂದ 
ಪಾಠ ಕಲಿತುಕೊಂಡು, ನಮ್ಮ ಆಡಳಿತವರ್ಗ ಮತ್ತು ಕಾರ್ಮಿಕ ಸಂಘಗಳಿಗೆ ಹೊಸ ಮಾರ್ಗದರ್ಶಕ 
ಸೂತ್ರಗಳನ್ನು, ನಮ್ಮ ವ್ಯಾಪಾರೀ ಸಂಸ್ಥೆಗಳಿಗೆ ಹೊಸ ಕಾಯ್ದೆಯ ಉದ್ದೇಶವನ್ನು ರೂಪಿಸಬೇಕು. 
ವೃತ್ತಿಸಂಘ ಪದ್ಧತಿಯಲ್ಲಿನ ಹೊಸ ಕ್ರಾಂತಿಯು ಕೈಗಾರಿಕೋದ್ಯಮದ ಹೊಸ ತತ್ವವನ್ನು ಅನುಸರಿಸು 
ತ್ತದೆ; ಅದರಲ್ಲಿ ಧಣಿಯ (employer) ಲಾಭೋದ್ದೇಶವು--ಈ ಲಾಭ ಹೆಚ್ಚಿದಷ್ಟೂ ನೌಕರನಿಗೆ 
ಒಳ್ಳೆಯದು--ಸೇವಾ ಮನೋಭಾವಕ್ಕೆ ಎಡೆಗೊಡುತ್ತದೆ. ಇದು ಆಡಳಿತ ವರ್ಗಕ್ಕೂ ಕಾರ್ಮಿಕ 
ವರ್ಗಕ್ಕೂ ನಡುವೆ ರಾಷ್ಟ್ರೀಯ ಸಹಭಾಗಿತ್ವವನ್ನು ಏರ್ಪಡಿಸುತ್ತದೆ ; ಈ ಸಹಭಾಗಿತ್ವ ಪರಸ್ಪರ 
ಲಾಭಕ್ಕಾಗಿ ಕೈಗಾರಿಕೆಯನ್ನು ತೋಷಿಸುವುದಕ್ಕಲ್ಲ- ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಇದೆ 
ಆಗ "ಐಟ್ಬುಈಿಂಗಭಾಗಗಳೆ ಜಟೆ, ಗಟ್ರೀಸಮುಳಿಡಕಉುದ್ದೇಶದ ಕಲಂ 


೩೪೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಮಹತ್ವಪೂರ್ಣವಾದದ್ದು ಎಂದು ವರ್ಣಿಸಿದ್ದಾರೆ. ಸಾಮಾನ್ಯ ಮನುಷ್ಯನು ಈ ಯುಗದಲ್ಲಿ ತನ್ನ 
ವ್ಯಕ್ತಿ ವಿಶಿಷ್ಟತೆಯನ್ನೂ ಘನತೆಯನ್ನೂ ಕಾಣುತ್ತಾನೆ ಎಂದು ಅವರು ಕಂಡುಕೊಂಡಿದ್ದಾರೆ. ಅನೇಕ 
ಶತಮಾನಗಳ ಕಾಲ ತಮಗೆ ಇದ್ದಿರದ ವ್ಯಕ್ತಿ ವಿಶಿಷ್ಟತೆಯನ್ನು ಅವರು ಮರಳಿ ಪಡೆಯುತ್ತಾರೆ. 
ಅದುನರೆಗೂ ಅವರನ್ನು "ಜನಸಮೂಹ'ವನ್ನಾಗಿ ಪರಿಗಣಿಸಲಾಗಿತ್ತು. ಮಾನಸಿಕವಾಗಿ ನಿದ್ರಿಸು 
ತ್ತಿರುವ, ಜಡವಾದ, ಆಸೆ ಆಕಾಂಕ್ಷೆ ನಿರೀಕ್ಷೆಗಳಿಂದ ಹುಟ್ಟುವ ಆಂತರಂಗಿಕ ಬಿಗುವು ಸ್ವಲ್ಪವೂ 
ಇಲ್ಲದ, ಯಾವುದೇ ಸಮಾಜ ರಾಜಕೀಯ ಪರಿಸ್ಥಿತಿಯನ್ನು ಒಪ್ಪಿಕೊಳ್ಳುವ, ಯಾವನೇ ವಿದೇಶೀಯ, 
` ಅಥವಾ ದೇಶೀಯ ಸರ್ವಾಧಿಕಾರಿಯು ತಮ್ಮನ್ನು ಆಳಿ, ಶೋಷಣೆ ಮಾಡಲು ಒಪ್ಪಿಕೊಳ್ಳುವ, 
ವಿಶಿಷ್ಟ ವ್ಯಕ್ತಿತ್ವರಹಿತ ಜನಸಮೂಹವಾಗಿದ್ದರು. ಈಗ ಆ ಭಾರತ ಸತ್ತು ಹೋಯಿತು, ಮತ್ತೆ 
ಅದು ಮೇಲೇಳುವುದಿಲ್ಲ. ಪಶ್ಚಿಮದೇಶಗಳಲ್ಲಿ ನಾಲ್ಕು ವರ್ಷ ಅಭೂತಪೂರ್ವ ಕೆಲಸ ಮಾಡಿ 
ಹಿಂದಿರುಗಿದ ಸ್ವಾಮಿ ವಿವೇಕಾನಂದರು ೧೮೯೭ ಜನವರಿ -೨೫ರಂದು ರಾಮನಾಡಿನಲ್ಲಿ ಭಾರತದ 
ನೆಲದ ಮೇಲೆ ನೀಡಿದ ತಮ್ಮ ಮೊತ್ತ ಮೊದಲ ಉಪನ್ಯಾಸದಲ್ಲಿ ಈ ಭವಿಷ್ಯವಾಣಿಯನ್ನು ನುಡಿದರು 
(ಕೃತಿಶ್ರೇಣಿ, ಸಂಪುಟ ಪು. ೩೬) : 
ಸುದೀರ್ಫ ರಾತ್ರಿಯು ಕಡೆಗೆ ಇಂದು ಕೊನೆಗಾಣುವಂತೆ ತೋರುತ್ತಿದೆ. ಬಹುಕಾಲದ 
ಕಷ್ಟ ಸಂಕಟಗಳು ಕೊನೆಗೆ ಇಂದು ಸಮಾಪ್ತಿಗೊಳ್ಳುವಂತಿದೆ. ಇದುವರೆಗೆ ಶವದಂತೆ ಇದ್ದ 
ಶರೀರವು ಇಂದು ಸಚೇತವಾಗುತ್ತಿದೆ.. ನಮ್ಮೀ ಮಾತ್ರ್ತಭೂಮಿಯು ತನ್ನ ದೀರ್ಫ ನಿದ್ರೆಯನ್ನು 
ತ್ಯಜಿಸಿ ಜಾಗೃತವಾಗುತ್ತಿ ರುವಳು.. ಅವಳನ್ನು ಇನ್ನು ಯಾರೂತಡೆಯಲಾರರು. ಆಕೆ ಇನ್ನು 
ಎಂದೆಂದೂ ನಿದ್ದೆ ಹೋಗುವುದಿಲ್ಲ. ಯಾವ ಬಾಹ್ಯ ಶಕ್ತಿಯೂ ಇನ್ನು ಅವಳನ್ನು ಹಿಮ್ಮೆ ಟ್ಟಿಸ 
ಲಾರದು. ಏಕೆಂದರೆ ಆ ಮಹಾಕಾಳಿಯು ಪ್ರತಿಷ್ಠಾಪನೆಗೊಳ್ಳುತ್ತಿದ್ದಾಳೆ 
ಈ ಮಾತುಗಳನ್ನು ವಿವೇಕಾನಂದರು ಆಡಿದ್ದು ಇಡೀ ಭಾರತವು ಬ್ರಿಟಿಷರ ಪರಾಧೀನತೆಯಲ್ಲಿ 
.. ತೃಪ್ತವಾಗಿ ಬೆಚ್ಚಗೆ ಮಲಗಿರುವಂತೆ ತೋರುತ್ತಿದ್ದಾಗ. ಪ್ರಾರಂಭದಲ್ಲಿ ಹನಿಹನಿಯಾಗಿ ಕಾಣಿಸಿಕೊಂಡ 
ಜಾಗೃತಿಯು ದೇಶದ ರಾಜಕೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಭಾರೀ ಪ್ರವಾಹವಾಗಿ 
ಬೆಳೆಯಿತು. ಈಗ ಅದು ಭೋರ್ಗರೆಯುವ ಭಾರೀ ಪ್ರವಾಹವಾಗಿದೆ. ಆ ಪ್ರವಾಹದ ಶಕ್ತಿಯನ್ನು 
ಶಿಸ್ತುಗೊಳಿಸಿ ರಚನಶೀಲ ರಾಷ್ಟ್ರೀಯ ಉದ್ದೇಶಗಳಾಗಿ ಹರಿಯುವಂತೆ ಮಾಡಲು, ನಮ್ಮ ರಾಜಕಾರಣ 
ವನ್ನೂ ಆಡಳಿತವನ್ನೂ ಸಿದ್ಧಪಡಿಸಬೇಕಾಗಿದೆ. ಅಂತಹ ಕ್ರಾಂತಿಕಾರಕ ಬದಲಾವಣೆಯು ಬರಬೇಕಾದರೆ 
ಶುದ್ಧ, ಶಕ್ತಿಯುತ, ಮಾನವೀಯ ಹಾಗೂ ದೇಶಭಕ್ತಿಯ ಭಾವನೆಗಳನ್ನು ಮೊದಲು ನಮ್ಮ ಶಿಕ್ಷಣಕ್ಕೆ, 
ಆಮೇಲೆ ನಮ್ಮ ರಾಜಕಾರಣ ಮತ್ತು ಆಡಳಿತಗಳಿಗೆ ಜೋಡಿಸಬೇಕು. ನಮ್ಮ ಆಡಳಿತದ 
, ಚಟುವಟಿಕೆಯನ್ನು ಹುರಿದುಂಬಿಸಲು ಆಲೋಚನೆಯ ಶಕ್ತಿಯನ್ನು ಜ್ಞಾನದ ಶಕ್ತಿಗೆ ಜೋಡಿಸಿ ಕಟ್ಟುವ 
ಅಗತ್ಯವಿದೆ. 
ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಆಡಳಿತದ ಸಿಬ್ಬಂದಿಯನ್ನುದ್ದೇಶಿಸಿ ನಾನು ಮಾಡಿದ 
ಭಾಷಣಗಳಲ್ಲಿ, ನಮ್ಮ ಆಡಳಿತಗಾರರಲ್ಲಿ ವಿಚಾರಪೂರ್ಣ ಸಹಾನುಭೂತಿ ಇರಬೇಕು ಎಂದು 
ಅನೇಕ ವೇಳೆ ಉಲ್ಲೇಖಿಸಿದ್ದೇನೆ. ಅದರಿಂದ ನಮ್ಮ ಆಡಳಿತವು ಸ್ಪಂದನಶೀಲವೂ ಕಾರ್ಯಪಟುವೂ 
ಆಗುತ್ತದೆ. ಭಾರತದ ಸಚಿವಾಲಯಗಳಲ್ಲಿ ; ಕೇಂದ್ರದಲ್ಲಾಗಲೀ ರಾಜ್ಯಗಳಲ್ಲಾಗಲೀ ಕಡತಗಳು 
ಬಹಳ ನಿಧಾನವಾಗಿ ಚಲಿಸುತ್ತವೆ. ಇದು ಜಗತ್ತಿನಾದ್ಯಂತ ಎಲ್ಲಾ ಸೆಕ್ರೆಟರಿಯೇಟ್‌ಗಳ ಮೇಲೆ 
ಇರುವ ಆರೋಪ. ಆದರೆ ನಮ್ಮ ದೇಶದ ಹಾಗೆ ಬೇರೆಲ್ಲೂ ಅದು ಗಂಭೀರವಾದ ರೋಗವಾಗಿಲ್ಲ. 
ನಮ್ಮ ಉದ್ಯಮಿಗಳು, ಅಥವಾ ನಮ್ಮ ವಿದೇಶೀ ಭಾಗಸ್ಥಿರು, ನಮ್ಮ ಜನಸಾಮಾನ್ಯರ ಹಾಗೆಯೇ, 


ಅನೇಕ ವೇಳೆ ಈ ರೋಗವ 
CC-0. ಸಗ ಹರಿತ್ತು ದೂರುತ್ತಾರೆ. ನಮ್ಮ ಸಚ್ಛಿಫಾಲಯಗಳಲ್ಲಿ ಎಲ್ಲ 


ಸಾರ್ವಜನಿಕ ಆಡಳಿತಗಾರರ ಸಾಮಾಜಿಕ ಜವಾಬ್ದಾರಿಗಳು ೫0 


ಶೈಶವಪ್ರಯೋಗಕ್ಕೆ ಗಂಭೀರವಾದ ತಡೆಯನ್ನು ಉಂಟುಮಾಡಬಹುದು. ಆದ್ದರಿಂದಲೇ ನಮ್ಮ 
ಕಾಂತಿಕಾರಿ ಸಾಮಾಜಿಕ ಸಂದರ್ಭಕ್ಕೆ ಹೊಂದುಮತಹ, ಅದನ್ನೂ ಮೀರಿಸುವಂತಹ, ಒಂದು 
ಕಾರ್ಯಶೀಲ ಆಡಳಿತ ವ್ಯವಸ್ಥೆಯನ್ನು ವಿಕಾಸಪಡಿಸುವುದು ಅತ್ಯಂತ ತುರ್ತಿನ ಅಗತ್ಯವಾಗಿದೆ. 
ಸಮಕಾಲೀನ ಭಾರತದ ಸತ್ಯವೇನೆಂದರೆ, ನಮ್ಮ ಸುದೀರ್ಫ ಇತಿಹಾಸದಲ್ಲಿ ಆತ್ಯಂತ ಕಾರ್ಯ 
ಶೀಲವೂ ಕ್ರಾಂತಿಕಾರಿಯೂ ಆದ ಯುಗದಲ್ಲಿ ನಾವು ಬದುಕುತ್ತಿದ್ದೇವೆ. ಕೇವಲ ಕಟ್ಟಿಗೆ ಆರಿಸುವುದು 
ನೀರು ಸೇದುವುದು ಇವುಗಳಲ್ಲೇ ತೃಪ್ತರಾಗಲು ಕಲಿಸಲ್ಪಟ್ಟಿದ್ದ, ಕಲಿತಿದ್ದ ಕೋಟ್ಕಂತರ ಜನರು 
ಇಂದು ಬಹುವೇಗವಾಗಿ ತಮ್ಮ ಮಾನವ ಹಕ್ಕುಗಳು ಮತ್ತು ಗೌರವದ ಬಗೆಗೆ ಜಾಗೃತರಾಗುತ್ತಿದ್ದಾರೆ. 
ಅವರು ಹಾಗೆ ಮಾಡಿದಂತೆ, ವೈಯಕ್ತಿಕ ಪ್ರಜ್ಞೆಯನ್ನು ಅವರು ಬೆಳೆಸಿಕೊಂಡು, ಉತ್ತಮತರ ಬದುಕಿನ 
ಆಶೋತ್ತರಗಳಿಂದ ಮೂಡಿದ ಅಗಾಧ ಶಕ್ತಿಯ ಕೇಂದ್ರವಾಗುತ್ತಾರೆ. ಈಗ ರಾಷ್ಟ್ರವು ಅವರನ್ನು 
ತೃಪ್ತಿಪಡಿಸಲು ಸಿದ್ಧವಾಗಬೇಕು. ರಾಮರಾಜ್ಯವಾಗಬೇಕೆಂದು ಬಯಸುತ್ತಿರುವ ಒಂದು ಪ್ರಜಾ 
ಪ್ರಭುತ್ವ ರಾಷ್ಟ್ರದ ಆಡಳಿತದ ಅರ್ಥ ಮತ್ತು ಪಾತ್ರ ಅದೇ ಆಗಿದೆ. ಆ ರಾಷ್ಟ್ರೀಯ ಮತ್ತು ಸಾಮಾಜಿಕ 
ಸನ್ನಿವೇಶಗಳ ಮಾನವೀಯ ಉದ್ದೇಶಗಳಿಗೆ ತಕ್ಕಂತೆ ನಮ್ಮ ಆಡಳಿತವನ್ನು ಚುರುಕುಗೊಳಿಸುವುದ 
ಕ್ಕಾಗಿ, ನಾವು ಆಡಳಿತದಲ್ಲೇ ಒಂದು ಸಮಗ್ರ ಪರಿವರ್ತನೆಯನ್ನು ಉಂಟುಮಾಡಬೇಕಾದ ಅಗತ್ಯವಿದೆ. 
೯. ಶ್ರದ್ಧೆಯ ಅಗತ್ಯ 
ಇದೇ ನಮ್ಮ ಚರ್ಚೆಯ ಗಹನವಾದ ವಿಷಯ. ಆಡಳಿತವು, ಮಾನವೀಯ ಪ್ರೇರಣೆಯ 
ಶಕ್ತಿಯಿಂದೊಡಗೂಡಿದ ಜ್ಞಾನದ ಮೂಲಕ ಶಕ್ತ್ಯಾವೇಶಿತವಾಗಬೇಕು, ಪರಿವರ್ತಿತವಾಗಬೇಕು. 
ಮೇಲೆ ಉದ್ಧರಿಸಿದ ಶ್ಲೋಕದಲ್ಲಿ ಹೇಳಿದ ಎರಡನೆಯ "ಶ್ರದ್ಧಾ' ಎಂಬ ಮೌಲ್ಯದ ಮಹತ್ವ ಇದು. 
ಭೌತ ವಿಜ್ಞಾನ, ಆಧ್ಯಾತ್ಮಿಕ ವಿಜ್ಞಾನ ಮತ್ತು ಸಾಮಾಜಿಕ ಜೀವನ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲಿ 
ಮಾನವನ ಹೆಗ್ಗಳಿಕೆಯ ಹಿಂದಿರುವ ಪ್ರೇರಕ ಶಕ್ತಿಯಾಗಿ ನಿಲ್ಲುವುದು ಈ ಅಮೂಲ್ಯವಾದ ಶ್ರದ್ಧೆಯೇ. 
ಭಾರತದಾದ್ಯಂತ ಕ್ರಿಯಾಶೀಲವಾದ ಸಾಮಾಜಿಕ ರಂಗಸ್ಥಳವು ಸಜ್ಜಾಗಿದೆ; ಜನರು ವಿದ್ಯಾಭ್ಯಾಸ 
ಪಡೆಯುತ್ತಿದ್ದಾರೆ ; ಅವರಲ್ಲಿ ಹೊಸ ಹೊಸ ವಿಚಾರಗಳು ಮೂಡುತ್ತಿವೆ ; ನೂರಾರು ವರ್ಷಗಳ 
ಕಾಲ ಅವರು ಒಂದು ಜನಜಂಗುಳಿಯಾಗಿದ್ದರಷ್ಟೇ ; ಮಾನವರು ಜನಜಂಗುಳಿಯಲ್ಲಿ ಮುಳುಗಿ 
ಹೋಗಿದ್ದರು. ಹಾಗೇ ಇದ್ದಿತು. “ಮುಳುಗಿ ಹೋಗಿದ್ದರು' ಎನ್ನುವುದೇ ಸರಿಯಾದ ಪದ. ಸಮಾಜ 
ಶಾಸ್ತ್ರದಲ್ಲಿ ಅದನ್ನು ಬಳಸುತ್ತಾರೆ. ವರ್ಗದಲ್ಲಿ, ಜಾತಿಯಲ್ಲಿ, ಜಂಗುಳಿಯಲ್ಲಿ, ಸಾಮೂಹಿಕತೆಯಲ್ಲಿ 
ಮನುಷ್ಯನು ಮುಳುಗಿಹೋಗಿದ್ದಾನೆ ಎನ್ನುತ್ತಾರೆ. ಆ ಸ್ಥಿತಿಯಲ್ಲಿರುವ ಮನುಷ್ಯನಲ್ಲಿ ನಿಜವಾಗಿ 
ಮಾನವಶಕ್ತಿ ಇಲ್ಲ ; ಅದು ನಿದ್ದೆಗೆ ಸಮೀಪವಾದ ಸ್ಥಿತಿ. ಸಾಮೂಹಿಕತೆಯಿಂದ ಅವನನ್ನು ಬಿಡುಗಡೆ 
ಮಾಡಿ ಅವನದೇ ವಿಶಿಷ್ಟ ವ್ಯಕ್ತಿ ಗೌರವ ಮತ್ತು ಅಧಿಕಾರದಲ್ಲಿ ಇರಿಸಿದಾಗ ಅವನು ನಿಜವಾದ 
ಮಾನವೀಯ ಶಕ್ತಿಯ-ಆಶೋತ್ತರಗಳು, ಪ್ರೇರಣೆಗಳು, ಸಫಲತೆಗಳು, ಅಭೀಪ್ಸೆಗಳು ಇವೆಲ್ಲವುಗಳ 
ಶಕ್ತಿಯ-ಕೇಂದ್ರವಾಗುತ್ತಾನೆ. ಮನುಷ್ಯನು ಬೆಳೆಯಲು ಬಯಸುತ್ತಾನೆ ; ಕೇವಲ ಪರಿಸ್ಥಿತಿಯ 
ಬಲಿಯಾಗಿರುವುದರಿಂದ, ಇತಿಹಾಸದ ಒಂದು ಪ್ರಾಣಿಯಾಗಿರುವುದರಿಂದ ಅವನಿಗೆ ತೃಪ್ತಿಯಿಲ್ಲ. 
ಅವನು ಜಾಗೃತ, ಪ್ರಜ್ಞಾಯುತ, ಆಸೆಗೆದರಿದ, ಉತ್ತಮತರ ಭವಿಷ್ಯತ್ತಿನ ನಿರೀಕ್ಷೆಯಿರುವ ಸೃಜನಶೀಲ 
ಬಿಗುವಿನ ಕೇಂದ್ರವಾಗಲು ಇಷ್ಟಪಡುತ್ತಾನೆ. ಕ 
ಆಧುನಿಕ ಯುಗದಲ್ಲಿ ನಮ್ಮ ಸುತ್ತ ರೂಪುಗೊಳ್ಳುತ್ತಿರುವ ಭಾರತ ಇದು. ನಮ್ಮ ಗುರುಗಳು, 
ವಿಶೇಷವಾಗಿ ಸ್ವಾಮಿ ವಿವೇಕಾನಂದರು ನಮ್ಮ ಮಾನವೀಯ ದಿಗಂತದಲ್ಲಿ ಈ ಮಹಾಪರಿವರ್ತನೆ 
ಯನ್ನು ಸ್ವಾಗತಿಸಿದ್ದಾರೆ. ಭಾರತೀಯ ಇತಿಹಾಸದ ಆಧುನಿಕ ಯುಗವನ್ನು ಅವರು ವಿಶಿಷ್ಟವಾದದ್ದು 


CC-0. Jangamwadi Math Collection. Digitized by 65೩/0011 


೩೪೨. ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


೮. ಕೇವಲ ತಾಂತ್ರಿಕ ಮಾಹಿತಿ : ಅದರ ಸೀಮಿತತೆಗಳು 


ಮೊದಲನೆಯದಾದ ವಿದ್ಯಾ, ಅಥವಾ ಮಾಹಿತಿಯಷ್ಟೇ ಸಾಕಾಗುತ್ತದೆ ಎಂದು ತಿಳಿದಿದ್ದೆವು. 
ನಮ್ಮ ವಿವಿಧ ಕ್ಷೇತ್ರಗಳಲ್ಲಿ ಕೆಲವು ವರ್ಷಗಳ ಕಾಲ ಈ ಮೊದಲನೆಯ ಅಂಶದಿಂದಲೇ ಕಾರ್ಯ 
ನಿರ್ವಹಿಸಲು ಪ್ರಯತ್ನಿಸಿದೆವು. ನಮ್ಮ ಸೇವೆಗಳಿಗೆ ಬರುವ ಅಭ್ಯರ್ಥಿಯು ಹೀಗೆ ಯೋಚಿಸಿದನು 
ಅಥವಾ ಯೋಚಿಸಿದಳು ; ನಾನೊಂದು ಕಾಲೇಜಿನಲ್ಲಿ ಓದಿದ್ದೇನೆ ; ಉನ್ನತವಾದ ಪದ 
ಪಡೆದಿದ್ದೇನೆ; ಅಧಿಕ ಅಂಕಗಳಿವೆ ; ಸ್ಪರ್ಧಾ ಪರೀಕ್ಷೆಯನ್ನು ತೆಗೆದುಕೊಂಡಿದ್ದೇನೆ ; ತೇರ್ಗಡೆಯಾಗಿ 
ದ್ದೇನೆ ; ಪ್ರಸ್ತುತ ಸೇವೆಗೆ ಸೇರಿದ್ದೇನೆ. ಆದರೆ ಇಷ್ಟೆಲ್ಲ ಇದ್ದರೂ ಅಭ್ಯರ್ಥಿಯೂ ಕ್ರಿಯಾಶೀಲನೂ - 
ನಿಷ್ಕಾವಂತನೂ ಆದ ಆಡಳಿತಗಾರನಾಗಲು ಬೇಕಾದ ಶಕ್ತಿ ಮತ್ತು ಕಾರ್ಯಕ್ಷಮತೆಯನ್ನು 
ತೋರಿಸುವುದಿಲ್ಲ. ಏಕೆ ? ಏಕೆಂದರೆ ಕೇವಲ ಜ್ಞಾನವು ಜಡವಾದದ್ದು, ಅದಕ್ಕೆ ಪ್ರೇರಣೆಯಿಲ್ಲ. 
ದಿವಂಗತ ಬಟ್ರಾಂರ್ಡ್‌ ರಸೆಲ್‌ ಅವರು ಕೂಡ, ಕೇವಲ ಜ್ಞಾನದಲ್ಲಿ ಯಾವ ಪ್ರೇರಣೆಯೂ 
ಇರುವುದಿಲ್ಲ ಎಂದು ಹೇಳಿದರು. ಅದು ಬರುವುದು ಬೇರೆಯೇ ಆದ ಒಂದು ಮೂಲದಿಂದ. 
ಮಾನವನಲ್ಲಿರುವ ಭಾವಾವೇಶಗಳು ಮತ್ತು ಭಾವುಕತೆಗಳ ವಲಯದಿಂದ ಅದು ಬರುತ್ತದೆ. ಜ್ಞಾನ 
ವನ್ನು ಏನಾದರೂ ಒಂದು ಪ್ರಚೋದಿಸಬೇಕು ; ಇಲ್ಲವಾದರೆ ಅದು ಜಡವಾಗಿ ಉಳಿದು ಮಾನವ 
ಕಾರ್ಯಚಟುವಟಿಕೆಗಳ ಮೇಲೆ ಪ್ರಭಾವ ಬೀರದಾಗುತ್ತದೆ. ತ್ರಿಕೋನದ ಯಾವುದೇ ಎರಡು ಪಾರ್ಶ್ವ 
ಗಳು ಮೂರನೆಯದಕ್ಕಿಂತ ದೊಡ್ಡದಾಗಿರುತ್ತವೆ ಎಂಬ ಜ್ಞಾನವು, ನಾವು ನಡೆಯುತ್ತಿರುವಾಗ ಉದ್ದ 
ವಾದ ದಾರಿಯಲ್ಲಿ ಹೋಗಬಾರದು, ಉದ್ದ ಕಡಮೆಯಾಗಿರುವ ದಾರಿಯಲ್ಲಿ ಹೋಗಬೇಕು ಎಂಬ 
ಭಾವನೆಯನ್ನೇನೂ ನಮ್ಮಲ್ಲಿ ಪ್ರಚೋದಿಸುವುದಿಲ್ಲ--ಎಂದು ರಸೆಲ್‌ ಹೇಳುತ್ತಾರೆ. ಈ ಪ್ರಚೋದನೆ 
ಮನುಷ್ಯನಲ್ಲಿ ಬರುವುದು ಬೇರೊಂದು ಆಂತರಂಗಿಕ ಮೂಲದಿಂದ. ನಮ್ಮ ಅತ್ಯುತ್ತಮ ಶಾಲೆ, 
ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ದೊರಕುವ ಜ್ಞಾನದಲ್ಲಿಯೂ ಮಾನವನ ಉನ್ನತ 
ಆದರ್ಶ, ದೇಶಭಕ್ತಿ ಮತ್ತು ರಾಷ್ಟ್ರನಿಷ್ಠೆ ಇವುಗಳಿಗೆ ಸಂಬಂಧಿಸಿದ ಭಾವುಕತೆಯ ಶಕ್ತಿ ದೊರಕುವು 
ದಿಲ್ಲ. ದೇಶಭಕ್ತಿ, ದೇಶಕ್ಕಾಗಿ ತನ್ನನ್ನು ಮುಡುಪಾಗಿ ಇರಿಸಿಕೊಳ್ಳುವಿಕೆ ಇವು ಆ ಜ್ಞಾನವನ್ನು ಚಾರಿತ್ರ್ಯ 
ಶ್ರೇಷ್ಠತೆಯ ಹಂತಕ್ಕೆ ಬೆಳೆಸಬಲ್ಲದು, ಅದನ್ನು ಕಾರ್ಯಶೀಲವನ್ನಾಗಿಸಬಲ್ಲದು, ಅದನ್ನು "ಮಾನವ 
ನಿರ್ಮಾಣ ಶಿಕ್ಷಣ'ವನ್ನಾಗಿ ಮಾಡಿ, “ರಾಷ್ಟ್ರ ನಿರ್ಮಾಣ' ಸಂಕಲ್ಪವನ್ನಾಗಿ ಮಾರ್ಪಡಿಸಬಲ್ಲದು. 
ಇದು ವಿಶೇಷವಾಗಿ ಸ್ವಾತಂತ್ರ್ಯಾನಂತರ ನಮ್ಮಲ್ಲಿ ಕಾಣಿಸಿಕೊಂಡ ದೌರ್ಬಲ್ಯ. ಕೇವಲ ಬೌದ್ಧಿಕ 
ಶಿಕ್ಷಣವು, ಮಾನವೀಯ ಪ್ರೇರಣೆಯನ್ನು ಅದು ಒಳಗೊಳ್ಳದೆ ಇದ್ದರೆ, ಕ್ರಿಯಾಶೀಲತೆಯನ್ನು ಕಳೆದು 
ಕೊಳ್ಳುತ್ತದೆ. ಅದು ವೈಯಕ್ತಿಕವಾದ ಆಶೋತ್ತರಗಳನ್ನು ಶೋಷಿಸುವಷ್ಟು ಮಟ್ಟಿಗೆ ಮಾತ್ರ ಇರುತ್ತದೆ. 
ಇದರ ಫಲ ಹೃದಯವು ಜಡವಾಗುವುದು, ಜ್ಞಾನವನ್ನೂ ಮಾನವ ಉದ್ದೇಶಗಳನ್ನೂ ರಾಷ್ಟ್ರೀಯ 
ಅರ್ಪಣೆಯನ್ನೂ ಒಂದಾಗಿ ಬೆಸೆಯುವುದಕ್ಕೆ ಅದು ಅಸಮರ್ಥವಾಗುವುದು. ನಾವು ತಿದ್ದಬೇಕಾಗಿರು 
ವುದು ಇದನ್ನೇ. ನಮ್ಮ ರಾಜಕಾರಣ, ಆಡಳಿತ ಮತ್ತು ಪೌರತ್ವ ಕ್ರಿಯಾಶೀಲವೂ ಪರಿಣಾಮಕಾರಿಯೂ 
ಆಗಬೇಕಾದರೆ ಈ ತಿದ್ದುವಿಕೆ ನಡೆಯಬೇಕು. ಇಲ್ಲವಾದರೆ ನಾವು ಈಗಾಗಲೇ ನೋಡುತ್ತಿರುವ 
ದುರಂತವು ಇನ್ನೂ ಆಳವಾಗುತ್ತಾ ಹೋಗುತ್ತದೆ. ಕ್ರಿಯಾಶೀಲವಾದ ರಾಷ್ಟ್ರೀಯ ಸನ್ನಿವೇಶದಲ್ಲಿ 
ಜಡ ರಾಜಕಾರಣವೂ ಆಡಳಿತವೂ ಕೆಲಸಮಾಡುತ್ತಿರುವುದಕ್ಕಿಂಲೂ ಮಿಗಿಲಾದ ದುರಂತ 
ಯಾವುದಿದೆ ! ಏಕೆಂದರೆ ನಮ್ಮ ಸುತ್ತ ಇರುವ ನಾಡು ಕ್ರಿಯಾಶೀಲವಾಗಿದೆ, ನೂತನ ಆಸೆ ಆಕಾಂಕ್ಷೆ 
'ಗಳನ್ನು ತುಂಬಿಕೊಂಡಿದೆ. ನಮ್ಮ ಕೋಟಿಕೋಟಿ ಜನರಲ್ಲಿ ನೂತನ ಸರ್ವತೋಮುಖ ಜಾಗೃತಿಯು 
ಮೂಡುವುದರಲ್ಲಿದೆ. ಹೀಗಿರುವಾಗ ಈ ದುರಂತವು ದೀರ್ಥಕಾಲ ಮುಂದುವರಿದದ್ದೇ ಆದರೆ, 
ಗಂಭೀರವಾದ ಕ್ರಾಂತಿಕಾರೀ ಭಧಭಾನಣೆಗಳುಂಟಾಗಬಹುಹು;- ಆಹು: ಆಮ್ಮ ಪ್ರಜಾಪ್ರಭುತ್ವದ 


ಸಾರ್ವಜನಿಕ ಆಡಳಿತಗಾರರ ಸಾಮಾಜಿಕ ಜವಾಬ್ದಾರಿಗಳು ೩೪೧ 
ಇಡಲು ಸಹಾಯಮಾಡುತ್ತದೆ. ಆ ಚಟುವಟಿಕೆಗಳಿಗೆ ಅರ್ಥ ಮತ್ತು ಮಹತ್ವ ಬರುತ್ತದೆ, ಇಲ್ಲವಾದರೆ 
ಅವಕ್ಕೆ ಅರ್ಥವೇ ಇರುವುದಿಲ್ಲ. 3 ಷ್ಠ 

ಆಡಳಿತದ ದರ್ಶನವೊಂದರಿಂದ ಮಾರ್ಗದರ್ಶನ ಪಡೆಯುವುದರ ಪ್ರಾಮುಖ್ಯತೆ ಇದೇ ಆಗಿದೆ. 
ನಾವು ಅನೇಕ ವೇಳೆ ಸಾಮಾಜಿಕ ಜೀವನ ಮತ್ತು ಆಡಳಿತದಲ್ಲಿ “ಸೇವೆ” ಎಂಬ ಪದವನ್ನು ಅಸ್ಪಷ್ಟ 
ವಾಗಿ ಉಪಯೋಗಿಸುತ್ತೇವೆ ; ಅದರ ಸರಿಯಾದ ಅರ್ಥದಲ್ಲಿ ಅದನ್ನು ನಾವು ಬಳಸಬೇಕು. ನಾವು 
ಇತರರಿಗೆ ಸಣ್ಣ ಪುಟ್ಟಿ ಸೇವೆಯನ್ನು ಮಾಡುತ್ತಿರುತ್ತೇವೆ. ಆದರೆ ಅವೆಲ್ಲ ಮಾಮೂಲಾಗಿ ಸಪ್ಪೆ 

ಭವ. ಒಮ್ಮೆ ನಾವು ಸಣ್ಣ ಅಥವಾ ದೊಡ್ಡ ಸೇವಾಕಾರ್ಯಗಳನ್ನು ಮಾನವ ಬೆಳವಣಿಗೆ 
" ಮತ್ತು ಸಫಲತೆಗಳ ದರ್ಶನಕ್ಕೆ ಹೊಂದಿಕೊಂಡಂತೆ ನಡೆಸಿದ್ದೇ ಆದರೆ, ಅಂತಹ ಪ್ರತಿಯೊಂದು 
ಸೇವಾಕಾರ್ಯವೂ ಅರ್ಥಪೂರ್ಣವಾಗುತ್ತದೆ, ಸ್ವಪ್ರೇರಿತವಾಗಿ ನಡೆಯುತ್ತದೆ, ಸಹಜವಾಗಿರುತ್ತದೆ. 
ಆಗ ಮಾನವನು ಸೇವಾಭಾವನೆಯನ್ನೂ ಕಾರ್ಯವನ್ನೂ ತನ್ನ ವ್ಯಕ್ತಿತ್ವದ ಸ್ಥಿರಲಕ್ಷಣವನ್ನಾಗಿ 
ಮಾಡಿಕೊಳ್ಳುತ್ತಾನೆ, ಅದು ಪರಸ್ಪರ ಮಾನವೀಯ ಸಂಬಂಧಗಳಲ್ಲಿ ವ್ಯಕ್ತವಾಗುತ್ತದೆ. “ನಿಮಗಾಗಿ 
ನಾನು ಏನು ಮಾಡಬಲ್ಲೆ ?” “ನಿಮಗೆ ಹೇಗೆ ಸಹಾಯಮಾಡಲಿ ?' ಎಂಬ ವಿಚಾರಗಳು ತಮಗೆ 
ತಾವೇ ಮೂಡುತ್ತವೆ. ಅದು ಸ್ಥಿರವಾದ ಭಾವನೆಯಾದರೆ, ಗುಣವಾದರೆ ಅಂತಹ ವ್ಯಕ್ತಿಯು ಗಹನ - 
ವಾದ ಶಿಕ್ಷಣವನ್ನು ಗಳಿಸಿರುತ್ತಾನೆ, ತನ್ನ ಆಧ್ಯಾತ್ಮಿಕ ಬೆಳವಣಿಗೆಯ, ಆತ್ಮವಿಕಾಸದ ಮೊದಲ 
ಹಂತಗಳನ್ನು ಸಾಧಿಸಿರುತ್ತಾನೆ. 


೭. ಮಾನವನ ಕಾರ್ಯಸಾಮರ್ಥ್ಯವೆಂದರೇನು 


" ಗಾತ್ರದಲ್ಲೂ ಪ್ರಾಮುಖ್ಯತೆಯಲ್ಲೂ ಅದು ಉಪನಿಷತ್ತುಗಳಲ್ಲೆಲ್ಲ ಅತ್ಮಂತ ಶ್ರೇಷ್ಠವಾದ 
ಬೃಹದಾರಣ್ಯಕ ಉಪನಿಷತ್ತಿನ ನಂತರದ್ದು. ಈ ಉಪನಿಷತ್ತುಗಳು ಮೂರು ಸಾವಿರದಿಂದ ನಾಲ್ಕು 
ಸಾವಿರ ವರ್ಷಗಳಷ್ಟು ಹಳೆಯವು. ಮಾನವ ಇತಿಹಾಸದ ಅಷ್ಟು ಪ್ರಾಚೀನ ಕಾಲಾವಧಿಗೆ ಸೇರಿದ 
ಈ ಶ್ರೇಷ್ಠ ಸಾಹಿತ್ಯದಲ್ಲಿ ಎಷ್ಟು ಭವ್ಯವೂ, ಸ್ಫೂರ್ತಿಯುತವೂ ಆದ ವಿಚಾರಗಳು ಮೂಡಿಬಂದಿವೆ ! 
ಮಾನವನ ಕಾರ್ಯಕ್ಷಮತೆಯ ಮೂಲ ಯಾವುದು ? ಇದು ಪ್ರಶ್ನೆ. ಛಾಂದೋಗ್ಯದ ಶ್ಲೊಕವು 
ಇದಕ್ಕೆ ಹೀಗೆ ಉತ್ತರ ಕೊಡುತ್ತದೆ (೧. ೧೦): 


ಯದೇವ ವಿದ್ಮಯಾ ಕರೋತಿ, ಶ್ರದ್ಧಯಾ, ಉಪನಿಷದಾ, ತದೇವ ವೀರ್ಯವತ್ತರಂ ಭವತಿ 


ಇದೊಂದು ಸರಳವಾದ ಸಂಸ್ಕೃತೋಕ್ತಿ. ಯದೇವ ಕರೋತಿ-ಏನನ್ನು ಮಾಡಿದರೂ; ವಿದ್ಯಯಾ-- 
ಜ್ಞಾನದ ಮೂಲಕ--ಇಂದು "ತಾಂತ್ರಿಕ ತಿಳುವಳಿಕೆ' ಎನ್ನುತ್ತೇವಲ್ಲ, ಅದು-ನಾವು ಸಂಪಾದಿಸಬೇಕಾದ 
ಒಂದು ಕೆಲಸದ ಬಗೆಗೆ ತಿಳಿವಳಿಕೆ. ಅಷ್ಟು ಸಾಕೆ? ಇಲ್ಲ ಎನ್ನುತ್ತದೆ ಉಪನಿಷತ್ತು. ಶ್ರದ್ಧಯಾ- 
ಶ್ರದ್ಧೆಯ ಮೂಲಕ ನಂಬಿಕೆ ಅಥವಾ ವಿಶ್ವಾಸದ ಮೂಲಕ ಎನ್ನುತ್ತದೆ. ನನ್ನೆದಿರುಗಿರುವ ಮಾನವನ 
ಮಹಾನ್‌ ಅಭೀಪ್ಲೆಗಳು ಪ್ರೇರಣೆಗಳಲ್ಲಿ ನಂಬಿಕೆ, ಆ ಪ್ರೇರಣೆಗಳನ್ನು ಈಡೇರಿಸುವಲ್ಲಿ ನಾನು 
ನಿರ್ವಹಿಸಬೇಕೆಂದು ನಿಗದಿಪಡಿಸಿರುವ ಕಾರ್ಯದಲ್ಲಿ ನಂಬಿಕೆ, ನನ್ನಲ್ಲೇ ನನಗೆ ವಿಶ್ವಾಸ; ಆತ್ಮಶ್ರದ್ಧಾ- 
ಸಂದರ್ಭಕ್ಕೆ ತಕ್ಕಂತೆ ನಿಲ್ಲುವ ತನ್ನ ಸಾಮರ್ಥ್ಯದಲ್ಲಿ ನಂಬಿಕೆ. ಈ ಎರಡೂ ಇದ್ದರೂ ಸಾಲದು. 
ಮೂರನೆಯದೊಂದು ಗುಣವೂ ಅತ್ಕಾವಶ್ಯಕ. ಈ ಮೂರು ಶಕ್ತಿಗಳನ್ನು ಕಾರ್ಯಚಟುವಟಿಕೆಗಳ 
ಹಿಂದಿಟ್ಟು ನಿರ್ವಹಿಸಿದ್ದಾಗ್ಗ ಅವು ಚುರುಕಾಗುವುದು ಮಾತ್ರವಲ್ಲ, ವೀರ್ಯವತ್‌, ಹೆಚ್ಚು ಹೆಚ್ಚು 
ಸಮರ್ಥವಾಗುತ್ತವೆ, ತ್ತ ya! ಪು ಹೇಳುತ್ತದೆೊ0011 


ವ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ವಾದ ಶ್ರೀಮಂತ ವ್ಯಕ್ತಿತ್ವವನ್ನು ಪ್ರತಿನಿಧಿಸುತ್ತದೆ. ಅವನು ಪೌರತ್ವದ ಅರಿವಿನ, ದೇಶಭಕ್ತಿಯ 
ಪ್ರಚೋದನೆಯ ಶಕ್ತಿಯಿಂದ ತುಂಬಿರುತ್ತಾನೆ. ಆ ಶ್ರೀಮಂತಿಕೆಯು ಅವನ ಕಾರ್ಯ ಚಟುವಟಿಕೆಗಳ 
ಮೂಲಕ ಹೊರಸೂಸುತ್ತದೆ. ಈ ಮನೋಧರ್ಮವು ಸೇವಾಮನೋಭಾವವನ್ನು ಬೆಳೆಸುತ್ತದೆ, ಮತ್ತು 
ಭ್ರಷ್ಟಾಚಾರದ ಪ್ರಭಾವವನ್ನು ಪ್ರತಿಭಟಿಸಿ ಅದನ್ನು ಗೆಲ್ಲುವ ಶಕ್ತಿಯನ್ನು ಅದು ಹೊಂದಿರುತ್ತದೆ. 
ಈ ಎರಡೂ ಸಂದರ್ಭಗಳಲ್ಲಿ ಮನೋಧರ್ಮವು ದೊಡ್ಡ ಪಾತ್ರ ವಹಿಸುತ್ತದೆ. ಮನೋಧರ್ಮದಲ್ಲಾ 
ಗುವ ಬದಲಾವಣೆಯು ಅದ್ಭುತವಾದ ಫಲಗಳನ್ನು ಉತ್ಪಾದಿಸಬಲ್ಲದು. ಮನೋಧರ್ಮವನ್ನು 
ವ್ಯಕ್ತಿಯು ನಿಯಂತ್ರಿಸಬಹುದು, ಅದನ್ನು ತನಗಿಷ್ಟ ಬಂದಂತೆ ಬದಲಾಯಿಸಬಹುದು ಮತ್ತು ಅದನ್ನು 
ಬೆಳೆಯುವಂತೆ ಮಾಡಬಹುದು. ಈ ಮನೋಧರ್ಮ ನಿಯಂತ್ರಣವು, ವ್ಯಕ್ತಿಯ ಇರುವಿಕೆಯನ್ನೂ 
ಕ್ರಿಯೆಯನ್ನೂ ಶ್ರೀಮಂತಗೊಳಿಸುವ ಮಾನವ ದರ್ಶನದ ಅವಿಭಾಜ್ಯ ಅಂಗ. 
ಅಂಥದೊಂದು ಆಡಳಿತ ದರ್ಶನವು ನಮ್ಮೆಲ್ಲರಿಗೂ ಈ ದೇಶದಲ್ಲಿ ಲಭ್ಯವಿದೆ. ಆಧುನಿಕ 
ಮೂಲಗಳಿಂದಲೂ ನಮ್ಮವೇ ಪ್ರಾಚೀನಮೂಲಗಳಿಂದಲೂ ಅದು ದೊರಕುತ್ತದೆ. ಈ ಜಡತ್ವವನ್ನು 
ಪರಿವರ್ತಿಸಬೇಕು ಎಂದು ನಾನು ಅನೇಕಸಾರಿ ಯೋಚಿಸಿದ್ದೇನೆ. ಅದರಿಂದ ಸ್ತ್ರೀಪುರುಷರು ಜೀವಂತ 
ರಾಗಿ, ಚೇತನವು ಮಿಡಿಯುತ್ತಿರುವವರಾಗಿ ಸ್ಪಂದನಶೀಲರೂ ಜವಾಬ್ದಾರಿಯುತರೂ ಆಗುತ್ತಾರೆ. 
ವಿಚಾರಗಳಿಂದಲೂ ದರ್ಶನಗಳಿಂದಲೂ ಸ್ಫೂರ್ತಿಯನ್ನು ಪಡೆಯುವ, ಮಾನವೀಯ ಪರಿಸ್ಥಿತಿಗಳಿಗೆ 
ಸ್ಪಂದಿಸುವ ಜನರನ್ನು ಮೆಚ್ಚದೆ ಇರಲು ಸಾಧ್ಯವಿಲ್ಲ. ಕಲ್ಪನಾಶಕ್ತಿಯನ್ನು ತಮ್ಮ ಬಹುದೊಡ್ಡ 
ಆಸ್ತಿಯಾಗಿ ಹೊಂದಿದ ಶ್ರೇಷ್ಠ ಆಡಳಿತಗಾರರಾಗಿರುವವರು ಅವರು. ಈ ಕಲ್ಪನಾಶಕ್ತಿ ಎಂಬ 
ಗುಣವು ಬಹು ಅಮೂಲ್ಯವಾದದ್ದು; ಅದು ಇಲ್ಲವಾದರೆ, ಮನುಷ್ಯನು ಜಡವಾಗುತ್ತಾನೆ, ಬರಡಾಗು 
ತ್ತಾನೆ; ಕಾರ್ಯಶೀಲತೆಯಾಗಲೀ ಸರಿಯಾದ ದಿಕ್ಕುದೆಸೆಗಳಾಗಲೀ ಅವನಿಗಿರುವುದಿಲ್ಲ. ಹಾಗಾದಾಗ 
ಕೆಟ್ಟ ಅರ್ಥದ ಆಡಳಿತಶಾಹಿಯು ರೂಪುಗೊಳ್ಳುತ್ತದೆ. ನಮಗೆ ರಾಜಕೀಯವಾಗಿ ಸ್ವಾತಂತ್ರ್ಯ ದೊರೆತ 
ತಾರುಣ್ಯದಲ್ಲೇ ಇಂಥದೊಂದು ಶುಷ್ಕ ಅಧಿಕಾರಶಾಹಿಯು ಉದಯಿಸಿದ್ದು ನಮ್ಮ ಸ್ವತಂತ್ರ ಭಾರತದ 
ಅತಿ ಗಂಭೀರವಾದ ದುರಂತವಾಯಿತು, ಇನ್ನೂ ಅದೇ ಮುಂದುವರಿದಿದೆ. ನಾವು ನಮ್ಮ ಜನರ 
. ಒಳಿತಿಗೋಸ್ಕರ ಮುಕ್ತವಾಗಿ ಕೆಲಸ ಮಾಡಲು, ನಮ್ಮ ದೇಶದ ಮಾನವ ಪರಿಸ್ಥಿತಿಯನ್ನು ನಮಗೆ 
ಬೇಕಾದ ರೀತಿಯಲ್ಲಿ ಪರಿವರ್ತಿಸಲು ರಾಜಕೀಯ ಸ್ವಾತಂತ್ರ್ಯವನ್ನು ಬಯಸಿದೆವು. ೧೯೪೭ ಆಗಸ್ಟ್‌ 
೧೫ ರಂದು ಮಧ್ಯರಾತ್ರಿ ಸ್ವಾತಂತ್ರ್ಯಕ್ಕೆ ಕಾಲಿಟ್ಟು, ಸಂತೋಷ ಮತ್ತು ಆಶೋತ್ತರಗಳು 
ತುಂಬಿದ ಮನಸ್ಸಿನಿಂದ “ವಿಧಿಯೊಂದಿಗೆ ಒಪ್ಪಂದ” ಮಾಡಿಕೊಂಡಾಗ, ಅದರ ಹಿಂದೆ ನೂರಾರು 
ವರ್ಷಗಳ ಉಸಿರುಕಟ್ಟಿಸುವ ರಾಜಕೀಯ ಗುಲಾಮಗಿರಿ, ದಬ್ಬಾಳಿಕೆ, ಯಾತನೆ, ಸಂಕಟಗಳು 
ತುಂಬಿದ್ದವು. 
ಆದರೆ ಬಹು ಸ್ವಲ್ಪ ಸಮಯದಲ್ಲೇ ಸ್ವಾತಂತ್ರ್ಯದ ಸಂತೋಷವು ಇಂಗಿ ಹೋಯಿತು, ಜೀವನದ 
ಕಾವ್ಯ ಮತ್ತು ಸಾಹಸಗಳು ಹಣ, ಅಧಿಕಾರ ಮತ್ತು ಸುಖಗಳನ್ನು ಅರಸುವ ಶುಷ್ಕ ವೈವಹಾರಗಳಾಗಿ 
ಪರಿವರ್ತಿತವಾದವು. ನಮ್ಮ ದೇಶದಲ್ಲಿ ಏನೋ ತಪ್ಪಾಯಿತು. ಅದರ ಪರಿಣಾಮವಾಗಿ ಲಂಚಗುಳಿ - 
ತನ, ಹಲವು ತೆರನಾದ ಭ್ರಷ್ಟಾಚಾರ, ಶ್ರೀಸಾಮಾನ್ಯನ ಯೋಗಕ್ಷೇಮವನ್ನು ಕಡೆಗಣಿಸುವುದು-ಈ 
ಸಾಮಾಜಿಕ ಕೆಡಕುಗಳು ಕಾಣಿಸಿಕೊಂಡುವು. ಈ ವಿಷಾದಕರ ಪ್ರಕ್ರಿಯೆಯನ್ನು ಬದಲಾಯಿಸಬೇಕಾದರೆ 
ರಾಷ್ಟ್ರಕ್ಕೆ ಇಂದು ನೆರವಾಗಬೇಕಾಗಿರುವುದು ಮೇಲೆ ನಿರೂಪಿಸಿದಂತಹ ದರ್ಶನ. ಅದರ ಬೆಳಕಿನಲ್ಲಿ 
ಸರಕಾರದಲ್ಲೂ ಸಮಾಜದಲ್ಲೂ ನಡೆಯುವ ಎಲ್ಲಾ ಕೆಲಸಗಳೂ ನೂತನ ಚೈತನ್ಯ, ಆನಂದ, , 


ಉತ್ಸಾಹಗಳಿಂದ ತುಂಬಿಕೊಳ್ಳುತ್ತವೆ. ಆ ದರ್ಶನವು ನಮ್ಮ ಕಾರ್ಯಚಟುವಟಿಕೆಗಳನ್ನು, ಮಾನವನ 
ವೈಯಕ್ತಿಕವೂ ಸಾಮೂಹಿಕವೂ ಆದ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಭವ್ಯಕಲ್ಪನೆಯ ಹಿನ್ನೆಲೆಯಲ್ಲಿ 


CC-0. Jangamwadi Math Collection. Digitized by eGangotri ೨೬ ಸ 


ಸಾರ್ವಜನಿಕ ಆಡಳಿತಗಾರರ ಸಾಮಾಜಿಕ ಜವಾಬ್ದಾರಿಗಳು 


: ಆಡಳಿತದಲ್ಲಿ ಇಂದು ನಾವು ಅನೇಕ ವೇಳೆ ಚರ್ಚಿಸುವ ವಿಷಯಗಳಲ್ಲಿ ಒಂದು ಪ್ರೇರಣೆಯ 
ವಿಷಯ. ಆಡಳಿತಕ್ಕೆ ಸಂಬಂಧಪಟ್ಟ ಅನೇಕ ಕೈಪಿಡಿಗಳಿವೆ ; ನಾವು ಬೇಕಾದರೆ ಅವೆಲ್ಲವುಗಳನ್ನು 
ಕರಗತಮಾಡಿಕೊಂಡಿರಬಹುದು. ಭಾರತೀಯ ಆಡಳಿತ ಸೇವೆ (ಐಏಎಸ್‌), ಅಥವಾ ಭಾರತೀಯ 
ವಿದೇಶಾಂಗ ಸೇವೆ (ಐ ಎಫ್‌ ಎಸ್‌) ಅಥವಾ ಬೇರೆ ಯಾವುದೇ ಕೇಂದ್ರ ಅಥವಾ ರಾಜ್ಯ ಸೇವೆಗಳಿಗಾಗಿ 
ಅಧ್ಯಯನ ಮಾಡಲು ಹೊರಟಾಗ ಈ ಕೈಪಿಡಿಗಳನ್ನು ಸುಲಭವಾಗಿ ಕರಗತಮಾಡಿಕೊಳ್ಳಬಹುದು. 
ಆದರೆ, ವೈಯಕ್ತಿಕವಾಗಿ ಮುಂದುವರಿಯಬೇಕೆಂಬ ಸ್ವಂತ ಆಸೆಯ ಹೊರತು, ಅದಷ್ಟರಲ್ಲಿ ಯಾವುದೇ 
ಪ್ರೇರಕ ಅಂಶವಿಲ್ಲ. ಇಂದು ನಮ್ಮ ಪ್ರಜಾಪ್ರಭುತ್ವದ ಆಡಳಿತದಲ್ಲಿ, ವೈಯಕ್ತಿಕ ಲಾಭದ 
ಪ್ರೇರಣೆಯು ಸಾಕಾಗುವುದಿಲ್ಲ. ಆಡಳಿತಗಳ ಶಕ್ತಿ ತುಂಬಲು ಬೇರೆ ಏನೋ ಬೇಕು, ಅದರಲ್ಲೂ 
ಅಭಿವೃದ್ಧಿ ಶೀಲವಾಗಬೇಕೆಂದು ಬಯಸುವ ಆಡಳಿತಕ್ಕಂತೂ ಅದು ಬೇಕೇ ಬೇಕು. ಆ "ಏನೋ 
ಒಂದಿ'ಲ್ಲದೆ ಆಡಳಿತಗಾರನು ಕೆಲಸ ಮಾಡುವಾಗಲೇ ಮೃತಪ್ರಾಯನಾಗುತ್ತಾನೆ. ಸತ್ತ ಆಡಳಿತವನ್ನು 
ವುದು ಈ ವರ್ಗಕ್ಕೆ ಸೇರಿದ್ದು. ಅನೇಕ ವೇಳೆ ನಾವು ಮೃತ ಅಧಿಕಾರಶಾಹಿ ಅಥವಾ ಮರದ ದಿಮ್ಮಿ 
ಯಂತೆ ಜಡವಾದ ಅಧಿಕಾರಶಾಹಿಯನ್ನು ಕುರಿತು ಮಾತನಾಡುತ್ತೇವೆ. ಪ್ರತಿಯೊಂದು ಸರ್ಕಾರದಲ್ಲೂ 
ಅಧಿಕಾರಶಾಹಿ ಇರಬೇಕಾದುದು ಅಗತ್ಯ. ಅದು ಸರಕಾರದ ಒಂದು ಭಾಗ. ಆದರೆ ಕರ್ಮಚಾರಿಯು 
ಜಡನೂ, ಮರದಂತೆ ಶುಷ್ಕನೂ ಆದ ಅಧಿಕಾರಿಯಾಗಬೇಕಾಗಿಲ್ಲ. ಅಧಿಕಾರಿಯು ಜಡವಾಗುವುದಕ್ಕೆ, 
ನಿಷ್ಕ್ರಿಯನಾಗುವುದಕ್ಕೆ ಕಾರಣ ಅವನಿಗೆ ಅಥವಾ ಅವಳಿಗೆ ಆಲೋಚನಾಶಕ್ತಿಯಿಲ್ಲದುದು ; ಕೇವಲ 
ನಿಯಮಗಳಿಗೆ ಮತ್ತು ಕೈಪಿಡಿಗಳಿಗೆ ಅವನು ಬದ್ಧನಾಗುತ್ತಾನೆ, ತನ್ನ ಸುತ್ತಲಿನ ಜನರ ಮಾನವೀಯ 
ಪ್ರೇರಣೆಗಳಿಗೆ ಸ್ಪಂದಿಸುವುದಿಲ್ಲ. ನಮ್ಮ ಆಡಳಿತಕ್ಕೆ ಹತ್ತಿರುವ ಮುಖ್ಯವಾದ ರೋಗ ಇದೇ ಆಗಿದೆ. 
ನಾವೀಗ ಅದಕ್ಕೆ ಪರಿಹಾರವನ್ನು ಹುಡುಕಿ ಕಂಡುಹಿಡಿದು ಅದನ್ನು ಅಳವಡಿಸಬೇಕು. ನಮ್ಮ ಆಡಳಿತಕ್ಕೆ 
ಚೇತನವನ್ನೂ ಹೊಸಶಕ್ತಿಯನ್ನೂ ತುಂಬುವ ಒಂದು ಪ್ರೇರಣೆಯನ್ನು ಕಂಡುಹಿಡಿಯಬೇಕಾಗಿದೆ., 

ಬ್ರಿಟಿಷರು ನಮ್ಮನ್ನು ಆಳುತ್ತಿದ್ದಾಗ, ನಮ್ಮ ರಾಜಕೀಯ ಧುರೀಣರು ಆಗ ಇದ್ದ ಅಧಿಕಾರಶಾಹಿ 
ಯನ್ನು ಮರದ ಕೊರಡಿನಂತಿದೆ, ಕಲ್ಪನಾಶಕ್ತಿಯೇ ಅದಕ್ಕಿಲ್ಲ, ಮಾನವೀಯ ಸ್ಥಿತಿಗತಿಗಳಿಗೆ ಅದು 
ಸ್ಪಂದಿಸುವುದಿಲ್ಲ ಎಂದು ಖಂಡಿಸುತ್ತಿದ್ದರು. ಸ್ವಾತಂತ್ರ್ಯವನ್ನು ಗಳಿಸಿ ಆಡಳಿತವನ್ನು ಬ್ರಿಟಿಷರಿಂದ 
ವಶಪಡಿಸಿಕೊಂಡ ಮೇಲೆ ಒಂದು ಜಡವಾದ ಪರಂಪರೆಯನ್ನು ನಾವು ಪಡೆದೆವು ಎಂಬುದು ನಮಗೆ 
ಅರಿವಾಯಿತು. ಅದನ್ನು ಮುರಿದು, ರಾಷ್ಟ್ರೀಯ ಪ್ರೇರಣೆಗಳು ಮತ್ತು ದೇಶಭಕ್ತಿಗಳಿಂದ ಪ್ರೇರಿತವಾದ 
ನೂತನ ಕಾರ್ಯಶೀಲ ಪರಂಪರೆಯನ್ನು ಪ್ರಾರಂಭಮಾಡಲು ಸಾಧ್ಯವಾಗಲಿಲ್ಲ. ಈ ವಿಫಲತೆಗೆ 
ಕಾರಣ ನೌಕರಶಾಹೀ ಪ್ರವೃತ್ತಿ, ಕೇವಲ ಔದ್ಯೋಗಿಕ ಕಾರ್ಯಾನ್ಯೇಷೀ ಮನೋಭಾವ. ನಮ್ಮ 
ಹಲವು ಕ್ಷೇತ್ರಗಳ ಸದಸ್ಯರಲ್ಲಿ ಕಂಡುಬಂದಿರುವ ಪ್ರವೃತ್ತಿ ಇದು. 


೬. ಅಧಿಕಾರಿವರ್ಗ : ಜಡ ಮತ್ತು ಕ್ರಿಯಾಶೀಲ 


ಜಡವಾದ ಅಧಿಕಾರ ವರ್ಗ ಮತ್ತು ಕ್ರಿಯಾಶೀಲ ಅಧಿಕಾರವರ್ಗ ಎರಡೂ ವ 
ವೃತ್ಯಾಸವಿರುವುದು ದೃಷ್ಟಿಕೋನದಲ್ಲಿ. ಮೊದಲನೆಯದು ಮನುಷ್ಯನನ್ನು ಕಲ ಹ 
ಪ್ರತಿನಿಧಿಸುತ್ತದೆ, ಇದು ಅವನ ಕೆಳಮಟ್ಟದ ಕಲ್ಪನೆ; ಇದು ಮು ಟೆ 
ಯನ್ನಾಗಿಸುತ್ತದೆ. ಇದು ಮನುಷ್ಯನ ತುಂಬಾ ಶೋಚನೀಯ ಸ್ಥಿತಿ. ಇತ ಮ ನೃ ಜತ 
ವ್ಯಕ್ತಿತ್ವವನ್ನು ತನ್ನ ಕ್ರಿಯೆಗಳ ಮೂಲಕ ಶ್ರೀಮಂತಗೊಳಿಸಲು ಪ್ರಯತ್ನಿ. ಭತ್ತ ಜಗ 
ಅನೇಕ ವೇಳೆ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡುವ ಸ್ಥಿತಿ. ಎರಡನೆಯದು, 


CC-0. Jangamwadi Math Collection. Digitized by eGangotri 


೩೩೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ದಿಲ್ಲವೋ ಹಾಗೆ. ನಾನು ಕೇವಲ ಪತಿ ಅಥವಾ ಪತ್ನಿ ಅಥವಾ ಒಬ್ಬ ಅಧಿಕಾರಿ ಅಥವಾ ಒಬ್ಬ 
ಗುಮಾಸ್ತ ಎಂದು ಯಾರೂ ಹೇಳಲಾರರು. ಈ ಒಂದೊಂದು ಸಂಬಂಧವೂ ಮನುಷ್ಯನು ಪ್ರವೇಶಿಸುವ 
ಅನೇಕ ಸಂಬಂಧಗಳ ಮತ್ತು ಕೈಗೊಳ್ಳುವ ಕೆಲಸಗಳ ಸರಣಿಯಲ್ಲಿ ಒಂದೊಂದಾಗಿರುತ್ತದೆ. ಇದೆಲ್ಲದರ 
ಹಿಂದೆ ನಿಜವಾದ ಮನುಷ್ಯನಿರುವನು, ಅವನ ಇರುವಿಕೆ ಇರುವುದು. 

ಇದು ನಮ್ಮದೇ ವೇದಾಂತದಲ್ಲಿರುವ ಭವ್ಯವಾದ ಮಾನವ ದರ್ಶನದ ಫಲ. ನಾವು ಮೂಲಭೂತ 
ವಾಗಿ ಆತ್ಮ, ಅನಂತವೂ ದಿವ್ಯವೂ ಆದ ಆತ್ಮ. ನಮ್ಮ ದೇಹಗಳ ಮತ್ತು ಮನಸ್ಸುಗಳ ಮೂಲಕ 
ವಾಗಿ ಗಂಡಸರು-ಹೆಂಗಸರಾಗಿ ಮಿತಿಗೊಂಡಿದ್ದೇವೆ. ಈ ತತ್ತ್ವದ ಸೂಕ್ಷ್ಮವಿಚಾರಗಳನ್ನು ಕುರಿತು 
ಈ ಸಂಜೆ ನಾನು ಮಾತನಾಡಲಿಚ್ಛಿಸುವುದಿಲ್ಲ. ಆದರೆ ಈ ಮಹಾದರ್ಶನವು ಮನುಷ್ಯನ ಬದುಕು 
ಮತ್ತು ಕಾರ್ಯಗಳಲ್ಲಿ ಹೇಗೆ ಅನುಷ್ಕಾನಯೋಗ್ಯವಾಗಬಲ್ಲದು ಎಂಬುದನ್ನು ತೋರಿಸಲು 
ಪ್ರಯತ್ನಿಸುತ್ತೇನೆ. ನಾನೊಬ್ಬ ಕೇವಲ ಕರ್ಮಚಾರಿ ಎಂದು ಪರಿಗಣಿಸಿಕೊಂಡರೆ ನಾನು ಏನೇನೂ 
ಅಲ್ಲವಾಗುತ್ತೇನೆ. ಆದರೆ ನನ್ನಲ್ಲಿ ಮೂಲಭೂತವಾದ ಏನೋ ಒಂದಿದೆ, ನನ್ನ ಜೀವನದುದ್ದಕ್ಕೂ 
ಉಳಿಸಿಕೊಳ್ಳುವ ಒಂದು ಮೂಲ ಅಸ್ತಿತ್ವವಿದೆ ಎಂಬುದನ್ನು ತಿಳಿದುಕೊಂಡ ಪಕ್ಷದಲ್ಲಿ, ನಾನು 
ಸಮಾಜದಲ್ಲಿ ಸರಕಾರದಲ್ಲಿ ನಿರ್ವಹಿಸುವ ಪ್ರತಿಯೊಂದು ಕಾರ್ಯಕ್ಕೂ ಆ ಪೂರ್ಣತೆಯ ಶಕ್ತಿ 
ಮತ್ತು ಘನತೆ ಕೂಡಿಕೊಳ್ಳುತ್ತದೆ. ಸ 


೪. ಇರುವಿಕೆಯಾಗಿ ಪೌರತ್ವ ಹಾಗೂ ಕ್ರಿಯೆಯಾಗಿ ಉದ್ಯೋಗ 


ನಮ್ಮ ಜೀವನದ ರಾಜಕೀಯ ಸಂದರ್ಭದಲ್ಲಿ ಮತ್ತು ರಾಜಕೀಯ ಪರಿಭಾಷೆಯಲ್ಲಿ ನಮ್ಮ 
ಪ್ರತಿಯೊಬ್ಬರ ಇರುವಿಕೆಯ ಪೂರ್ಣತೆಯು ಸ್ವತಂತ್ರ ಭಾರತದ ಪೌರತ್ವದಲ್ಲಿದೆ. ನಮ್ಮಲ್ಲಿ 
ಪ್ರತಿಯೊಬ್ಬರೂ ಮೂಲಭೂತವಾಗಿ ಭಾರತದ ಪ್ರಜೆ, ಆಮೇಲೆ ಎರಡನೆಯದಾಗಿ ಒಬ್ಬ ಕರ್ಮಚಾರಿ. 
ರಾಷ್ಟ್ರಪತಿಯಾಗಿಯೋ, ಪ್ರಧಾನಮಂತ್ರಿಯಾಗಿಯೋ, ಶಾಸಕನಾಗಿಯೋ, ಸಾರ್ವಜನಿಕ ಆಡಳಿತ 
ಗಾರನಾಗಿಯೋ, ಹಲವಾರು ಉದ್ಯೋಗಗಳಲ್ಲಿ ಒಂದಕ್ಕೆ ಸೇರಿದ ಸದಸ್ಕನಾಗಿಯೋ ಅಥವಾ ಸರಳ 
ಗೃಹಿಣಿಯಾಗಿಯೋ ನಾವು ಕೆಲಸ ಮಾಡುತ್ತಿರಬಹುದು. ಪ್ರಜೆಗಳಾಗಿ ನಾವು ಇವುಗಳಲ್ಲಿ 
ಯಾವುದಾದರೂ ಒಂದರಲ್ಲಿ ಕಾರ್ಯನಿರ್ವಹಿಸಬೇಕಾಗಿದೆ. ಆದರೆ ಭಾರತದಲ್ಲಿ ಪ್ರತಿಯೊಬ್ಬನ 
ಮೂಲ ಇರುವಿಕೆಯು ಸ್ವತಂತ್ರ ಭಾರತದ ಪ್ರಜೆ ಎನ್ನುವುದು. ಅದು ವೃತ್ಕಾಸಗೊಳ್ಳಲಾಗದಂಥದು. 
ಮಿಕ್ಕದ್ದೆಲ್ಲ ತಾತ್ಕಾಲಿಕವಾಗಿ ಬಂದು ಹೋಗುವ ಹುದ್ದೆಗಳು ಅಥವಾ ಕಾರ್ಯಗಳು. ಅವು ಸೊನ್ನೆ 
ಅಥವಾ ಸೊನ್ನೆಗಳ ಹಾಗೆ. ಅವಕ್ಕೆ ಬೆಲೆ ಬರುವುದು ಹಿಂದೆ ಒಂದು ಎಂಬ ಸಂಖ್ಯೆಯನ್ನು 
ಬರೆಯುವುದರಿಂದ. ಈ ಮೂಲಭೂತ ಇರುವಿಕೆಯ ಅರಿವಿನಿಂದ ವ್ಯಕ್ತಿಯು ತಾನು ಮಾಡುವ 
ಕೆಲಸದಿಂದ ಮಾತ್ರವೇ ತನ್ನನ್ನು ಗುರುತಿಸಿಕೊಳ್ಳತೊಡಗಿದರೆ, ಅವನು ಹೆಚ್ಚು ಹೆಚ್ಚಾಗಿ ಸೊನ್ನೆಯ 
ನೆಲೆಗೆ ಬರುತ್ತಾನೆ. 
ಆದ್ದರಿಂದ ನಾವು ಯಾವಾಗಲೂ ನಮ್ಮ ಮೂಲ ಅಸ್ತಿತ್ವವನ್ನು ಸದಾ ತಿಳಿದುಕೊಂಡಿರಬೇಕು, 
ಮತ್ತು ಆ ಅಸ್ತಿತ್ವವು ನಮ್ಮೆಲ್ಲ ಕಾರ್ಯಗಳಿಗೆ ಹರಿದು ಬಂದು ತುಂಬಿಕೊಳ್ಳಬೇಕು--ಎಂದು 
ಯಾವಾಗಲೂ ನಾನು ಒತ್ತಿ ಹೇಳುತ್ತೇನೆ. ಆಗ ಆ ಕಾರ್ಯಗಳು ನೂತನವೂ ಮಹತ್ವಯುತವೂ 
ಆದ ಆಯಾಮಗಳನ್ನು ಪಡೆಯುತ್ತವೆ, ಶಕ್ತಿ ಮತ್ತು ಘನತೆ ಹೊಸ ಪರಿಮಾಣವನ್ನು ಗಳಿಸುತ್ತವೆ. 
. ಇದೊಂದು ಅದ್ಭುತವಾದ ವಿಚಾರ. ನಮ್ಮ ಜನರು, ಕೆಳಗಿನ ಹಂತದಲ್ಲಿ ಕೆಲಸ ಮಾಡುತ್ತಿರಲಿ, 
ತೀರ ಮೇಲಿನ ಹಂತದಲ್ಲಿ ಕೆಲಸ ಮಾಡುತ್ತಿರಲಿ, ತಮ್ಮ ಈ ಅಂತರ್ಗತ ಮೌಲ್ಯವನ್ನಾಗಿ ಗೌರವ 
ವನ್ನಾಗಲೀ ಅರ್ಥಮಾಡಿಕೊಳ್ಳುವುದಿಲ್ಲ. ಇದರ ಫಲವಾಗಿ, ಅವರು ತಮ್ಮನ್ನೂ ತಮ್ಮ ಕಾರ್ಯ 
ಚಟುವಟಿಕೆಗಳನ್ನೂ ಬೃಹಳ್ತ, ಪ್ರಾಥಮಿಕ ಪಂತಕ್ಕೆ ತಂದುಕೊಂಡುಬಿಡುತ್ತಾರೆ1001 


ಸಾರ್ವಜನಿಕ ಆಡಳಿತಗಾರರ ಸಾಮಾಜಿಕ ಜವಾಬ್ದಾರಿಗಳು a 


ಅನಭಿವೃದ್ಧ ಜನತೆ. ನಮ್ಮ ಜನತೆಯ ಬಹುಭಾಗಕ್ಕೆ ಪ್ರಾಥಮಿಕ ಮಾನವ ಮಟ್ಟದ ಜೀವನ 
ಸ್ಥಿತಿಯೂ ಲಭ್ಯವಿಲ್ಲ. ನಮಗೆ ರಾಜಕೀಯ ಸ್ವಾತಂತ್ರ್ಯವು ದೊರೆತಾಗ ನಮ್ಮ ದೇಶವನ್ನು ಕಾಡಿದ : 
ಮೊದಲನೆಯ ಪ್ರಶ್ನೆ ಇದು. ಕೆಲವು ವರ್ಷಗಳಿಂದ ಅಲ್ಲ, ಹಲವು ಶತಮಾನಗಳಿಂದ ಮಾನವ 
ಜೀವನದ ಮೂಲ ಅಗತ್ಯಗಳಿಂದ ವಂಚಿತವಾಗಿರುವ ಈ ಜನರಿಗೆ ಸ್ವಾತಂತ್ರ್ಯ ಎನ್ನುವುದು ಯಾವ 
ಅರ್ಥವನ್ನು ತಾನೇ ಕೊಟ್ಟೀತು ? ನಮ್ಮ ರಾಜ್ಯಾಡಳಿತ ವ್ಯವಹಾರದ ಶಾಸಕಾಂಗ ಕಾರ್ಯಾಂಗ, 
ನ್ಯಾಯಾಂಗ ಮತ್ತು ಆಡಳಿತಾಂಗಗಳಿಂದ ಕೂಡಿದ ಇಡೀ ಸಜ್ಜಿಕೆಗೆ ಅತಿಹೆಚ್ಚು ಪ್ರಚೋದನೆಯನ್ನು 
ಈ ಪ್ರಶ್ನೆಯು ನೀಡುತ್ತದೆ. ಈ ಪ್ರಶ್ನೆಗೆ ನಮ್ಮ ಆಡಳಿತಗಾರರು ಮಾತ್ರವಲ್ಲ ; ಎಲ್ಲಾ ವರ್ಗಗಳಿಗೆ 
ಸೇರಿದ ಪೌರರೆಲ್ಲರೂ ಉತ್ತರ ಕೊಡಬೇಕಾದ ಅವಶ್ಯಕತೆಯಿದೆ. 


೩. ಸಕ್ರಿಯತೆಯತ್ತ ಚಲನೆ 

ಆಡಳಿತಗಾರನು ಪ್ರಥಮತಃ ಭಾರತದ ಪ್ರಜೆಗಳಲ್ಲಿ ಒಬ್ಬನು ಎಂದು ನಾನು ಪರಿಗಣಿಸುತ್ತೇನೆ. 
ಆಡಳಿತಗಾರನೂ ತನ್ನ ಬಗೆಗಿನ ಈ ಸತ್ಯವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಂಡಿರಬೇಕು. ಆದರ 
ಅರ್ಥ ಏನೆಂದು ನಮ್ಮ ಆಡಳಿತಗಾರರು ತಿಳಿದುಕೊಂಡಿರುವುದು ಒಳ್ಳೆಯದು. ಯಾರೂ 
ಆಡಳಿತಗಾರರಾಗಿ ಹುಟ್ಟಿಲ್ಲ ; ಅಥವಾ ಯಾರೂ ಯಾವಾಗಲೂ ಆಡಳಿತಗಾರರಲ್ಲ. ನಾವೆಲ್ಲರೂ 
ಸ್ವತಂತ್ರ ಭಾರತದ ಪ್ರಜೆಗಳು. ಸಂವಿಧಾನವು ನಿಗದಿಪಡಿಸುವ ಪ್ರೌಢವಯಸ್ಸನ್ನು ಮುಟ್ಟಿದೊಡನೆಯೇ 
ಪೂರ್ಣವಾಗಿ ಪೌರತ್ವದ ಸ್ಥಾನವು ಲಭ್ಯವಾಗುತ್ತದೆ. ಅಂತಹ ಕೆಲವು ಪ್ರೌಢ ಯುವ ಜನರನ್ನು 
ತಮ್ಮ ಬದುಕಿನ ಸ್ವಲ್ಪ ಕಾಲ ನಮ್ಮ ಆಡಳಿತಗಾರರಾಗುವಂತೆ ಆರಿಸಲಾಗುತ್ತದೆ. ಇದರ ಅರ್ಥ, 
ಆತನ ಮೂಲ ವ್ಯಕ್ತಿ ವಿಶಿಷ್ಟತೆಯು ಆಡಳಿತಗಾರನಾಗಿ ಅಲ್ಲ, ಸ್ವತಂತ್ರ ಭಾರತದ ಒಬ್ಬ ಪೌರನಾಗಿ 
ಎಂದು. ನಾವೆಲ್ಲರೂ ಮೂಲತಃ ಸ್ವತಂತ್ರ ಭಾರತದ ಪ್ರಜೆಗಳು, ನಮ್ಮ ದೇಶದ ಸೇವೆಯಲ್ಲಿ 
ನಿರ್ದಿಷ್ಟ ಕಾರ್ಯಭಾರವನ್ನು ಪ್ರಜೆಗಳು, ನಿರ್ವಹಿಸಬೇಕಾಗಿದೆ. ಪೌರತ್ವವು ನಮ್ಮ ಮುಖ್ಯವಾದ 
ಇರುವಿಕೆ ; ಆಡಳಿತಗಾರರೋ, ಬೇರೆ ಯಾವುದೇ ಹುದ್ದೆಯಲ್ಲಿರುವವರೋ ಆಗಿ ನಾವು ಮಾಡುವ 
ಎಲ್ಲ ಕ್ರಿಯೆಗಳಿಗೆ ಈ ಇರುವಿಕೆಯೇ ಮುಖ್ಯವಾದ ಸ್ಫೂರ್ತಿಯಾಗಿರಬೇಕು. 

ನಾವೆಲ್ಲರೂ ಈ ಎರಡು ಮುಖ್ಯವಾದ ಪದಗಳನ್ನು ಗಮನಿಸಬೇಕು--ಇರುವಿಕೆ ಮತ್ತು ಕ್ರಿಯೆ. 
ಇದನ್ನು ನಾನು ಏಕೆ ಒತ್ತಿ ಹೇಳುತ್ತಿದ್ದೇನೆಂದರೆ, ನಮ್ಮ ದೇಶಾದ್ಯಂತ ಕಂಡುಬರುವ ಒಂದು 
ಪ್ರವೃತ್ತಿ ಯಾವುದೆಂದರೆ ತನ್ನನ್ನು ಕೇವಲ ಒಬ್ಬ ನೌಕರನನ್ನಾಗಿ, ಕೆಲಸಗಾರನನ್ನಾಗಿ ಭಾವಿಸುವುದು. 
ಸುಮ್ಮನೆ ಒಂದು ಕೆಲಸವನ್ನು ಮಾಡುವವನು, ನಿವೃತ್ತಿಯಿಂದಾಗಿಯೋ ಬೇರೆ ಯಾವುದೋ 
ಕಾರಣದಿಂದಲೋ ಅವನು ಕೆಲಸ ಮಾಡುವುದನ್ನು ನಿಲ್ಲಿಸಿದರೆ ಅವನು ಮೃತಪ್ರಾಯನಾಗುತ್ತಾನೆ ! 
ತನ್ನ ಉದ್ಯೋಗವನ್ನು ಕಳೆದುಕೊಂಡವನನ್ನು ಸೂಚಿಸಲು ಡಿ-ಫಂಕ್ಟ್‌ ಎಂಬ ಪದ ಸರಿಯಾದದ್ದು. 
ಏಕೆಂದರೆ ತಾನು ಮಾಡುತ್ತಿದ್ದ ಕೆಲಸವೊಂದರ ಹೊರತು ತನಗೆ ಬೇರೆ ಯಾವುದೇ ಆಯಾಮ ಇಲ್ಲ 
- ಎಂದೇ ಅವನು ಭಾವಿಸುತ್ತಾನೆ ! ಆದರೆ ತನ್ನ ಇರುವಿಕೆಯನ್ನೇ ಕೇಂದ್ರವಾಗಿಟ್ಟುಕೊಳ್ಳುವವನು ತಾನು 
ಮಾಡುವ ಕೆಲಸಕ್ಕೆ ತನ್ನ ಇರುವಿಕೆಯನ್ನು ಸಮರ್ಪಿಸುತ್ತಾನೆ, ಮತ್ತು ಅಂಥ ಕೆಲಸವು ಉದಾತ್ತವೂ 
ಭವ್ಯವೂ ಆಗುತ್ತದೆ. ಕಾರ್ಯನಿರ್ವಾಹಕನಾಗಿ ವರ್ತಿಸುವುದು ಮುಗಿದ ಮೇಲೆಯೂ ಅವನು 
ಪೂರ್ಣನಾಗಿಯೇ ಉಳಿಯುತ್ತಾನೆ. ಗು 

ಯಾವ ಒಬ್ಬ ಮನುಷ್ಯಜೀವಿಯೂ ಯಾವುದೇ ಒಂದು ಕೆಲಸ ಮಾಡುವುದರೆರಿದ, ಅಥವಾ 
ಹಲವು ಕೆಲಸಗಳನ್ನು ಮಾಡುವುದರಿಂದ ನಿಃಶೇಷವಾಗಿ ಹೋಗುವುದಿಲ್ಲ ; ಸಮಾಜದಲ್ಲಿ ಇತರ 
ರೊಂದಿಗೆ ಅವನ್ನುಪ್ಲೊಂದಿದ್ದುವ ಬಂಗು ಅರವಾ ಲನ ಸ್ಲಂ ಗಳಿಂದ ಹೇಗೆ ನಿಶೇಷವಾಗುವು 


ngamwadl 


೨೫ 
ಸಾರ್ವಜನಿಕ ಆಡಳಿತಗಾರರ ಸಾಮಾಜಿಕ ಜವಾಬ್ದಾರಿಗಳು* 


೧ ಪೀಠಿಕೆ 
ನಾನು ಇಲ್ಲಿಗೆ ಬಂದು ನಿಮ್ಮೊಂದಿಗೆ ಕೆಲಸಮಯ ಕಳೆಯಬೇಕೆಂದು ಶ್ರೀ ಹಳದಿಪುರ್‌ 
ಕೃಪೆಯಿಟ್ಟು ಹೇಳಿದ್ದಾರೆ. ಈ ಸಂಸ್ಥೆ ನಮ್ಮ ಸಾರ್ವಜನಿಕ ಆಡಳಿತಗಾರರಿಗೆ ತರಬೇತಿ ಕೊಡುವುದರಲ್ಲಿ 
ನಿರತವಾಗಿದೆ. ಒಂದು ದೇಶದ ಜನರ ಸುಖ-ಸಂತೋಷಗಳು ಅವರಿಗೆ ದೊರಕುವ ಆಡಳಿತದ 
ಮಾದರಿ ಮತ್ತು ಸಹಜವಾಗಿಯೇ ಆಡಳಿತಗಾರರ ಗುಣಮಟ್ಟ ಇವುಗಳನ್ನು ಅವಲಂಬಿಸಿವೆ ಎಂಬ 
ದೃಢವಿಶ್ಚಾಸ ನನಗಿರುವುದರಿಂದ ಮಿತ್ರರ ಆಹ್ವಾನವನ್ನು ಸಂತೋಷದಿಂದ ಒಪ್ಪಿಕೊಂಡಿದ್ದೇನೆ. 
ನಾವು ಸ್ವಾತಂತ್ರ್ಯವನ್ನು ಗಳಿಸಿದಾಗಿನಿಂದ, ನಮ್ಮ ಆಡಳಿತಗಾರರಿಗೆ ತರಬೇತಿ ಕೊಡುವ ಈ 
ಸಮಸ್ಯೆಯು ನಮ್ಮನ್ನು ಆಕ್ರಮಿಸಿಕೊಂಡಿದೆ. ಈ ಉದ್ದೇಶಕ್ಕಾಗಿ ಹಲವು ಸಂಸ್ಥೆಗಳನ್ನು 
ಸ್ಥಾಪಿಸಲಾಗಿದೆ. ಮೊದಲು ದೆಹಲಿಯಲ್ಲಿಯೂ ಆಮೇಲೆ ಮುಸ್ಸೋರಿಯಲ್ಲೂ ಸ್ಥಾಪಿತವಾದ ನಮ್ಮ 
ನ್ಯಾಷನಲ್‌ ಅಕಾಡೆಮಿ ಆಫ್‌ ಆಡ್ಮಿನಿಸ್ಟೇಷನ್‌ ಸಂಸ್ಥೆಯಲ್ಲಿ ನಾನು ಆಗಾಗ ಭಾಷಣ 
ಮಾಡುತ್ತಿರುತ್ತೇನೆ. ನಮ್ಮ ದೇಶದ ಸೇವಾಪೂರ್ವ.ಹಾಗೂ ಸೇವಾವಧಿಯ ತರಬೇತಿ ಪಡೆಯುವ ' 
. ಬುದ್ಧಿವಂತ ತರುಣ ತರುಣಿಯರೊಂದಿಗೆ ಸ್ವಲ್ಪ ಸಮಯ ಕಳೆಯುವುದು ನನಗೆ ಯಾವಾಗಲೂ 
ಸಂತೋಷಕರವಾದ ವಿಷಯ. ಈ ಸಂಸ್ಥೆಯಲ್ಲಿ ಹಿರಿಯ ಅಧಿಕಾರಿಗಳು ತರಬೇತಿ ಪಡೆಯುತ್ತಿದ್ದಾರೆ, 
ಸಂಸ್ಥೆಯ ಸಿಬ್ಬಂದಿವರ್ಗವಿದೆ, ಅನೇಕ ಆಸಕ್ತ ಸಾರ್ವಜನಿಕರಿದ್ದಾರೆ. ಇವರೆಲ್ಲ ಸೇರಿರುವುದರಿಂದ 
ನನಗೆ ಈಗಾಗಲೇ ಪ್ರಕಟಿಸಿರುವ ವಿಷಯದ ಮೇಲೆ ಮಾತನಾಡಲು ಅತ್ಯುತ್ತಮ ಅವಕಾಶವಿದೆ 


ಎಂದು ಹಳದಿಪುರ್‌ ಹೇಳುತ್ತಾರೆ. ಆ ವಿಷಯವೇ ಸಾರ್ವಜನಿಕ ಆಡಳಿತಗಾರರ ಸಾಮಾಜಿಕ 
ಜವಾಬ್ದಾರಿಗಳು. 


೨. ಸ್ವಾತಂತ್ರ್ಯ : ಮುಂದೇನು ? 


ಭಾರತದಲ್ಲಿ ಇಂದು ಈ ವಿಷಯವು ಹೆಚ್ಚು ಹೆಚ್ಚು ವ್ಯಾಪಕವಾದ ಆಸಕ್ತಿಯನ್ನು ಪಡೆಯುತ್ತಿದೆ. 
ಇದಕ್ಕೆ ಸಂಬಂಧಪಟ್ಟಿದ್ದೇ ಆದ, ವ್ಯವಹಾರದ ಸಾಮಾಜಿಕ ಜವಾಬ್ದಾರಿಗಳು ಎಂಬ ಇನ್ನೊಂದು 
ವಿಷಯವನ್ನು ಕುರಿತು ಉದ್ಯಮಿಗಳನ್ನು ಉದ್ದೇಶಿಸಿ ಮಾತನಾಡುವ ಹಲವು ಅವಕಾಶಗಳು ನನಗೆ 
ದೊರಕಿವೆ. ಈ ಎರಡೂ ವಿಷಯಗಳು ಭಾರತದಲ್ಲಿರುವ ನಮ್ಮೆಲ್ಲರಿಗೂ ತುಂಬಾ ಮುಖ್ಯವಾದವು. 
ಸುತ್ತಮುತ್ತ ನೋಡಿದರೆ ನಿಮಗೆ ಏನು ಕಾಣಿಸುತ್ತದೆ ? ಅಗಾಧವಾದ ಜನಸಮೂಹ -ಅತ್ಮಂತ. ' 


* ೧೯೯೭ ಆಗಸ್ಟ್‌ ೨ ರಂದು ನವದೆಹಲಿಯಲ್ಲಿರುವ ಸಾರ್ವಜನಿಕ ಆಡಳಿತ ಸಂಸ್ಥೆ (Indian Institu 
of Public 461೪4140180 ):ಯಲ್ಲಿ/ ನೀಡಿದ BRR. Digitized by 6೦೩೧೦೦1 $ 


ಆಧುನಿಕ ವ್ಯಾಪಾರಿ ಸಂಸ್ಥೆಯೊಂದರ ನೀತಿಸಂಹಿತೆ 


ಸಂಪುಟ ೩, ಪು. ೯೪-೯೭): 


ಸುಧಾರಕರಿಗೆ ನಾನು ಅವರಿಗಿಂತ ದೊಡ್ಡ ಸುಧಾರಕ ಎಂದು 
ಜ್‌ ಹೇಳುತ್ತೇನೆ ಅವರು 

ಳನ್ನು ಸುಧಾರಿಸಲು ಯತ್ನಿಸುವರು. ನನಗೆ ಅಮೂಲಾಗ್ರ ಸಧಾರಣೆ ಬೇಕು 
ನೀವು ಸಮಸ್ಥೆಯ ಮೂಲಕ್ಕೆ ಹೋಗಬೇಕು. ಇದನ್ನೇ ನಾನು ಆಮೂಲಾಗ್ರ ಸುಧಾರು 
ಎನ್ನುವುದು. ಮೊದಲು ಅಲ್ಲಿ ಬೇಕಿ ಇಡಿ, ಹತ್ತಿ ಕೊಂಡು ಉರಿಯಲಿ ಆಗ ಭಾರತ ರಾಷ್ಟ್ರ 
ನಿರ್ಮಾಣವಾಗುವುದು. 


ಆಧುನಿಕ ಭಾರತದ ಮಹಾನ್‌ ರಾಷ್ಟ್ರಪ್ರೇಮಿ ಸಂತರ ಈ ಕರೆಯತ್ತ, ಬೇರೆ ಸಂದರ್ಭದಲ್ಲಿ 
ಕೊಟ್ಟ ಕರೆಯತ್ತ, ನಾವು ಲಕ್ಷ್ಮ ಕೊಟ್ಟು, ಇಂದು ಅದನ್ನು ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಜಾರಿಗೆ 
ತರಬೇಕು. “ತಳಭಾಗದಲ್ಲಿ ಬೆಂಕಿ ಇಡಿ; ಅದು ಮೇಲುಮೇಲಕ್ಕೆ ಹತ್ತಿಕೊಂಡು ಪೋಗೆ ಬಾರ 
ರಾಷ್ಟ್ರವನ್ನು ರೂಪಿಸಲಿ'. ಎಂಬ ಮಾತಿಗೆ ಈ ಜನಪದ ಯೋಜನೆ ಕಕ್ಕ | 

ಈಗಿನ ೨೦ ಅಥವಾ ೨೧ ರಾಜ್ಯಗಳಲ್ಲಿ ಭಾರತವು ೩,೫೦೦ ಜನಪದಗಳ ಒಕ್ಕೂಟವಾಗುತ್ತದೆ. 
ಪ್ರತಿಯೊಂದು ಜನಪದವೂ ರಾಷ್ಟ್ರನಿರ್ಮಾಣ ಚಟುವಟಿಕೆಯ ಜೇನುಗೂಡಾಗುತ ಜಿ. ರಾಷ್ಟ್ರೀಯ 
ಮತ್ತು ರಾಜಕೀಯ ಜಾಗ್ರತೆ ಹಳ್ಳಿಹಳ್ಳಿಗೂ ಹರಡುತ್ತದೆ; ಮತ್ತು ಆಗ ರಾಷ್ಟ್ರದ ಗುರುತೈಕೇಂದ್ರವ 
ನಗರ ಪ್ರದೇಶ ಹಾಗೂ ಗ್ರಾಮಾ0ತರ ಪ್ರದೇಶಗಳಿಗೆ ಸಮಾನವಾಗಿ ಹಂಚಿಕೆಯಾಗುತ್ತದೆ ; ಮ್ತ 
ನಗರದವರು ಹಳ್ಳಿಗಾಡಿನವರ ಶೋಷಣೆ ಮಾಡುವುದು ಕೊನೆಗಾಣುತ್ತದೆ ಸಸ 

ಈ ರಾಜ್ಯವು, ಹಾಲಿ ಇರುವ ೨೧ ಜಿಲ್ಲಾ ಕಲೆಕ್ಟರುಗಳ ಸ್ಥಾನದಲ್ಲಿ ೧೮೦ ಜನಪದ ಸೇವಕರಿಂದ 
ಆಗುವ ಹೆಚ್ಚಿನ ಆಡಳಿತಕ್ಕೆ ಮತ್ತು ಇಡೀ ರಾಷ್ಟ್ರವು ಇತರ ರಾಜ್ಯಗಳಿಗೆ ಸಂಬಂಧಿಸಿದಂತೆ ಅಂಥದೇ 
. ಹೆಚ್ಚಿನ ಆಡಳಿತ ವೆಚ್ಚಕ್ಕೆ ಗಂಭೀರ ಆಕ್ಷೇಪವೆತ್ತಬಾರದು ; ಏಕೆಂದರೆ ಇದರಿಂದ ಉಂಟಾಗುವ ಇತರ 
ಅನುಕೂಲಗಳು ಕ್ರಾಂತಿಕಾರಿಯಾದವು. 


ಅನು : ಬಾ. ವೇ. ಶ್ರೀಧರ 


CC-0. Jangamwadi Math Collection. Digitized by 658/0011 


೩೩೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಕಾರ್ಯಗಳು, ಜವಾಬ್ದಾರಿಗಳು ಎಲ್ಲಾ ಕಲೆಕ್ಟರನ ತಲೆಯ ಮೇಲೆ ಬಿದ್ದಿವೆ. ಆಡಳಿತವನ್ನು 
ಪರಿಣಾಮಕಾರಿಯನ್ನಾಗಿ ಮಾಡಲು, ಮತ್ತು ಜನರನ್ನು ಅವರ ಬೆಳವಣಿಗೆಯಲ್ಲಿ ತೊಡಗಿಸಿಕೊಳ್ಳಲು, 
ಮತ್ತು ಸಾವಿರಾರು ಕಾರ್ಯಕೇಂದ್ರಗಳಿಂದ ಹಳ್ಳಿಗಾಡುಗಳ ಶಕ್ತಿ ತುಂಬಲು, ನಾವು ಈಗಿನ ತಾಲೂಕು 
ಅಥವಾ ಬ್ಲಾಕ್‌ ಅನ್ನು ಒಂದು ಜಿಲ್ಲೆಯನ್ನಾಗಿ ಪರಿಗಣಿಸಬೇಕು ಮತ್ತು ತಾಲೂಕು ಪ್ರಧಾನ ಕಾರ್ಯ 
ಸ್ಥಾನವಾದ ಪಟ್ಟಣವನ್ನು ತಾಲೂಕಿನ ಎಲ್ಲಾ ಭಾಗಗಳಿಂದ ಸುಲಭಗಮ್ಮವಾದ, ಕೈಗಾರಿಕೆ, ಶಿಕ್ಷಣ, 
ತರಬೇತಿ, ಆರೋಗ್ಯ, ಕುಟುಂಬ ಯೋಜನೆ, ಮತ್ತು ಆಡಳಿತಗಳ ಕೇಂದ್ರವಾಗಿ ಮಾಡಬೇಕು. ಈ 
ತಾಲೂಕು ಪ್ರಧಾನ ಕಾರ್ಯಸ್ಥಾನವಾದ ಪಟ್ಟಣದಲ್ಲಿ ಆರಂಭಿಸಿದ ಕೈಗಾರಿಕೆಗಳು- ಸಾರ್ವಜನಿಕ 
ಹಾಗೂ ಖಾಸಗಿ ಉದ್ಯಮಗಳು ಹಳ್ಳಿಗಾಡುಗಳಿಂದ ಜನರನ್ನು ಆಕರ್ಷಿಸುತ್ತವೆ ; ಆ ಜನರು 
ಕೆಲಸ ಮುಗಿದ ಮೇಲೆ ತಮ್ಮ ತಮ್ಮ ಮನೆಗಳಿಗೆ ರಸ್ತೆಗಳ ಜಾಲದ ಮೂಲಕ ಸೈಕಲ್ಲು ಮೊದಲಾದ 
ವಾಹನಗಳ ಮೂಲಕ ಹೋಗುತ್ತಾರೆ. ಈ ಕೈಗಾರಿಕಾ ಪಟ್ಟಣಗಳಲ್ಲಿ ಕೊಳೆಗೇರಿಗಳು 
ತಲೆಯೆತ್ತುವುದನ್ನು ಇದು ತಪ್ಪಿಸುತ್ತದೆ. ಹಳ್ಳಿಗಳಲ್ಲೂ ಸಹ ಸಣ್ಣಪುಟ್ಟ ಕೈಗಾರಿಕೆಗಳನ್ನು 
ಆರಂಭಿಸಬೇಕು. ತಾಲ್ಲೂಕಿನ ವಿಸ್ತಾರ ಕಡಮೆಯಾಗಿರುವುದರಿಂದ, ಅದರ ನಾನಾ ಗ್ರಾಮಗಳ ನಡುವೆ 
ರಸ್ತೆಗಳ ಮೂಲಕ ತುಂಬ ಹೊಕ್ಕುಬಳಕೆಯಿರುತ್ತದೆ. ದೇಶದಲ್ಲಿ ಸ್ವಯಮಾಡಳಿತ ವ್ಯವಸ್ಥೆಯಲ್ಲಿ 
ಕೆಳಗಿನ ಗ್ರಾಮಪಂಚಾಯಿತಿ ಮತ್ತು ಮೇಲಿನ ತಾಲೂಕು ಸಮಿತಿಗಳು ಸಕ್ರಿಯ ಕೇಂದ್ರಗಳಾಗುತ್ತವೆ. 
ತಾಲೂಕು ಮತ್ತು ಜಿಲ್ಲಾ ಎಂಬ ಪದಗಳನ್ನು ವಿದೇಶೀ ಆಳರಸರು ಸ್ವಾರ್ಥದ ದೃಷ್ಟಿಯಿಂದ 
ರೆವಿನ್ಕೂ ಸಂಗ್ರಹದ ವಲಯಗಳನ್ನು ಸೂಚಿಸಲು, ಸೃಷ್ಟಿಸಿದರು. ಅವು ಜನಮನಗಳಲ್ಲಿ ಶೋಷಣೆಯ 
ಭಾವನೆಯನ್ನು ಮೂಡಿಸುತ್ತದೆ. ಆದರೆ ಜನಪದ ಎಂಬಂಥ ಪದ ಜನರ ಸರ್ಕಾರ ಸ್ವರಾಜ್‌ 
ಎಂಬ ಅರ್ಥವನ್ನು ಮೂಡಿಸುತ್ತದೆ. ಆದ್ದರಿಂದಲೇ, ತಾಲೂಕಿನ ಆಡಳಿತಾತ್ಮಕ ಘಟಕಕ್ಕೆ ಹೆಚ್ಚು 
ಅರ್ಥಪೂರ್ಣವಾದ ಹೆಸರೊಂದನ್ನು ಕೊಡುವುದು ಸೂಕ್ತ. ಶ್ರೀ ಡಿ. ಪಿ. ಮಿಶ್ರಾ ಅವರು ಮಧ್ಯ 
ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದಾಗ, ರಾಜ್ಯದ ಪುನರ್ವ್ಯವಸ್ಥೆ ಮಾಡುವ ಮಸೂದೆಯಲ್ಲಿ ಅಂಥ 
" ಆಡಳಿತಾತ್ಮಕ ಘಟಕಕ್ಕೆ ಜನಪದ ಎಂಬ ಹೆಸರನ್ನು ಸೂಚಿಸಿದ್ದರು. ಅವರ ಮಂತ್ರಿಮಂಡಲ ಪತನ : 
ವಾದ ಮೇಲೆ ಏನೂ ಆಗಲಿಲ್ಲ. ಆದರೆ, ಇದು ತುಂಬ ಕಲ್ಪನಾಶಕ್ತಿಯುಳ್ಳ ಯೋಜನೆಯಾದ್ದರಿಂದ, 
ಇದನ್ನು ಅಧ್ಯಯನ ಮಾಡಿ ಬಳಸಿಕೊಳ್ಳಬೇಕು ಎಂದು ನನಗೆ ಅನ್ನಿಸುತ್ತದೆ: ಈ ಬದಲಾವಣೆ 
ತುಂಬ ದೊಡ್ಡ ರಾಜ್ಯವಾದ, ನಮ್ಮದೇ ರಾಜ್ಯವಾದ ಆಂಧ್ರಪ್ರದೇಶದಿಂದ ಆರಂಭಿಸಬೇಕು. ಈ 
ರಾಜ್ಯವನ್ನು ಅದರ ಹಾಲಿ ಇರುವ ತಾಲೂಕ್‌ ಅಹವಾ ಬ್ಲಾಕ್‌ಗಳಿಗೆ ಸಂವಾದಿಯಾಗಿ ೧೮೦ 
ಜನಪದಗಳಾಗಿ ವ್ಯವಸ್ಥೆಗೊಳಿಸಬಹುದು ; ಪ್ರತಿಯೊಂದೂ ಒಬ್ಬ ಕಲೆಕ್ಟರನ ಕೈಕೆಳಗೆ ಇರಬೇಕು ; 
ಈ ಕಲೆಕ್ಟರ್‌ ಎಂಬ ಹೆಸರನ್ನೂ ಜನಪದ ಸೇವಕ ಎಂದು ಬದಲಾಯಿಸಬೇಕು. ಅಂಥ ಹೆಸರುಗಳ 
ಬದಲಾವಣೆಯು ಜನರನ್ನು ಆಡಳಿತ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಳುವಲ್ಲಿ ತುಂಬ ಅನುಕೂಲ 
ವಾಗುತ್ತದೆ; ಮತ್ತು ಆಡಳಿತದ ಬಣ್ಣ ಮತ್ತು ಕಾರ್ಯವಿಧಾನದ ಬದಲಾವಣೆಯನ್ನೂ ಪ್ರತಿಬಿಂಬಿಸು 
ತ್ತದೆ. ಮೊಘಲರ ಮತ್ತು ಬ್ರಿಟಷರ ಆಳಿಕೆಯಲ್ಲಿ ನಮ್ಮಲ್ಲಿ ವೈಸ್‌ರಾಯ್‌ಗಳಿದ್ದರು. ಸ್ವಾತಂತ್ರ್ಯ 
ಬಂದ ನಂತರ ನಾವು ರಾಷ್ಟ್ರದ ಮುಖ್ಯರನ್ನು ರಾಷ್ಟ್ರಪತಿಗೆ ಬದಲಾಗಿ ವೈಸ್‌ರಾಯ್‌ ಎಂಬ ಪದವನ್ನು 
ಮುಂದುವರಿಸಿದ್ದರೆ ನಮ್ಮ ಪ್ರತಿಕ್ರಿಯೆ ಏನಾಗುತ್ತಿತ್ತು. ಆದರೆ ನಾವು ಬುದ್ಧಿವಂತಿಕೆಯಿಂದ 
ಮೇಲ್ಮಟ್ಟದಲ್ಲಿ ಆ ಬದಲಾವಣೆ ಮಾಡಿದೆವು, ಮತ್ತು ಅವಿವೇಕದಿಂದ ಕೆಳಮಟ್ಟಗಳಲ್ಲಿ ಅಂಥ 
ಬದಲಾವಣೆ ಮಾಡದೆ ಬಿಟ್ಟೆವು. ಆದ್ದರಿಂದಲೇ ನಮ್ಮ ಸ್ವಾತಂತ್ರ್ಯವು ಕೇವಲ ಮೇಲುಮೇಲಿನ 
ಕ್ರಾಂತಿಯನ್ನು ತಂದಿತೇ ಹೊರತು ರಾಷ್ಟ್ರೀಯ ಕ್ರಾಂತಿಯನ್ನಲ್ಲ. ಸ್ವಾಮಿ ವಿವೇಕಾನಂದರು 


೧೮೯೭ರಲ್ಲಿ ಮದ್ರಾಸ್‌ನಲ್ಲಿ "ನನ್ನ ಸಮರ ನೀತಿ' ಎಂಬ ಭಾಷಣದಲ್ಲಿ ಹೀಗೆ ಹೇಳಿದರು (ಕೃತಿಶ್ರೇಣಿ, 
CC-0. Jangamwadi Math Collection. Digitized by eGangotri 


ಆಧುನಿಕ ವ್ಯಾಪಾರಿ ಸಂಸ್ಥೆಯೊಂದರ ನೀತಿಸಂಹಿತೆ 1 


೨೨. ಆಡಳಿತಾತ್ಮಕ ಪುನರ್ವ್ಯಸ್ಥೆಯನ್ನು ಕುರಿತು ಒಂದು ಟಿಪ್ಪಣಿ 


"ಆಧುನಿಕ ವ್ಯಾಪಾರೀ ಸಂಸ್ಥೆಯೊಂದರ ನೀತಿ ಸಂಹಿತೆಯಂಥ' ವಿಷಯದ ಬಗ್ಗೆ ಚರ್ಚಿಸುವಾಗ 
ನಾನು ಹಿಂದೆ ಹೇಳಿದ ಮಧ್ಯಮ ಮತ್ತು ಸಣ್ಣ ಗಾತ್ರದ ತಂತ್ರಜ್ಞಾನವನ್ನು ಬಳಸಿಕೊಂಡು, ನಮ್ಮ 
ಹಳ್ಳಿಗಾಡುಗಳ ಸಾವಿರಾರು ಕಾರ್ಯಕೇಂದ್ರಗಳಲ್ಲಿ ಕೈಗಾರಿಕೆಗಳನ್ನು ಹರಡುವುದರ ಮೂಲಕ 
ಜನ ಸಮೂಹಕ್ಕೆ ಉದ್ಯೋಗ ಕಲ್ಪಿಸುವ ತುರ್ತಾದ ಸಮಸ್ಯೆಗಳನ್ನು ಕಡೆಗಣಿಸಲು ಸಾಧ್ಯವಿಲ್ಲ. 
ಇದರಿಂದ ಬಹಳ ಕಾಲದಿಂದ ಉಪೇಕ್ಸಿಸಲ್ಪಟ್ಟ ಗ್ರಾಮಾಂತರ ಪ್ರದೇಶಗಳ ಜನರಿಗೆ ಸಂಪಾದನ 
ಆಗುವುದಲ್ಲದೆ, ನಮ್ಮ ಹಳ್ಳಿಗಾಡಿನ ಜನರು ನಗರಗಳು ಮತ್ತು ಪಟ್ಟಣಗಳಿಗೆ ವಲಸೆ ಹೋಗುವುದು 
ಮತ್ತು ಕೊಳೆಗೇರಿಗಳ ನಿರ್ಮಾಣ ಹಾಗೂ ಅದರಿಂದ ಉದ್ಭವಿಸುವ ಸಮಸ್ಯೆಗಳು ತಪ್ಪುತ್ತವೆ. 

. ಗ್ರಾಮೀಣ ಭಾರತಕ್ಕೆ ಶಕ್ತಿ ತುಂಬಬೇಕಾದರೆ ಮತ್ತು ನಮ್ಮ ಗ್ರಾಮೀಣ ಜನಸಮುದಾಯವು 
ರಾಷ್ಟ್ರೀಯ ಅಭಿವೃದ್ಧಿಯಲ್ಲಿ ಆಸಕ್ತಿ ವಹಿಸುವಂತೆ ಮಾಡಬೇಕಾದರೆ ನಾವು ಇದುವರೆಗೆ ಮಾಡದೆ 
ಇರುವಂಥ, ತೀವ್ರ ಆಡಳಿತ ಸುಧಾರಣೆಗಳು ಅಗತ್ಯ. ನಮ್ಮ ಆಡಳಿತ ವ್ಯವಸ್ಥೆ ಮೊಘಲ್‌ 
ಮತ್ತು ಬ್ರಿಟಿಷರಿಂದ ಬಂದದ್ದು, ಅವು ಚಕ್ರಾಧಿಪತ್ಯಗಳು, ಅವರಿಗೆ ನಮ್ಮ ಹಳ್ಳಿಗಾಡಿನ ಬಗ್ಗೆ 
ಆಸಕ್ತಿಯಿದ್ದದು ಕೇವಲ ಕಾನೂನು ಮತ್ತು ಶಿಸ್ತುಪಾಲನೆ ಹಾಗೂ ರೆವಿನ್ಶೂ ಸಂಗ್ರಹಗಳಲ್ಲಿ. 
ಬ್ರಿಟಿಷರು ದೊಡ್ಡ ದೊಡ್ಡ ಜಿಲ್ಲೆಗಳನ್ನು ರಚಿಸಿದ್ದು ಈ ಉದ್ದೇಶಕ್ಕಾಗಿಯೇ, ಜಿಲ್ಲೆಯ ಮುಖ್ಯಸ್ಥ 
ನನ್ನು “ಕಲೆಕ್ಟರ್‌' ಎಂದು ಕರೆದದ್ದೂ ಸಹ, ಅವನ ಕೆಲಸ ರೆವಿನ್ಶೂ ಸಂಗ್ರಹ ಎಂಬುದನ್ನು ಒತ್ತಿ 
ಹೇಳಲು. ಬಂಗಾಲದಲ್ಲಿ ಹಳ್ಳಿಗಳನ್ನು ಪೊಲೀಸ್‌ ಠಾಣೆಗಳಾಗಿ ವಿಂಗಡಿಸಲಾಗಿದೆ, ಕಾಣೆಯೂ ಸಹ 
ಕಾನೂನು ಶಿಸ್ತಿನ ಹೆಸರೇ. 

ನಾವು ಸ್ವಾತಂತ್ರ್ಯ ಪಡೆದು, ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂದು ಘೋಷಿಸಿಕೊಂಡ ಮೇಲೆ, 
ನಮ್ಮ ವಿಶಾಲವಾದ ಯೋಜನೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹೊಂದಿಕೆಯಾಗುವಂತೆ 
ನಮ್ಮ ಆಡಳಿತ ವ್ಯವಸ್ಥೆಯನ್ನು ಬದಲಿಸಬೇಕಿತ್ತು. ಆದರೆ ವಾಸ್ತವವಾಗಿ ನಾವು ಮಾಡಿದ್ದು 
ಮೊಘಲರು ಮತ್ತು ಬ್ರಿಟಿಷರು ಬಿಟ್ಟುಹೋಗಿದ್ದಕ್ಕೆ ಅಲ್ಲಿ ಇಲ್ಲಿ ತೇಪೆ ಹಾಕಿದ್ದು, ಅಷ್ಟೆ. ನಾವು 
ಮಾಡಿದ ಅಷ್ಟೋ ಇಷ್ಟೋ ಬದಲಾವಣೆಗಳು, .ಸ್ಪತಂತ್ರ ಭಾರತದ ಆಡಳಿತ ವ್ಯವಸ್ಥೆಯ 
ಧ್ಯೇಯೋದ್ದೇಶಗಳು ಹಾಗೂ ಕಾರ್ಯಕ್ರಮಗಳಲ್ಲಿ ಹಾಕಿಕೊಂಡ ಕ್ರಾಂತಿಕಾರಿ ಬದಲಾವಣೆಗಳಿಗೆ 
ಸರಿಹೊಂದಲಿಲ್ಲ. ಸಕ್ರಿಯವಾದ ರಾಷ್ಟ್ರೀಯ ಅಭಿವೃದ್ಧಿ ಯೋಜನೆ ಮತ್ತು ಜಡವಾದ ಆಡಳಿತ 
ವ್ಯವಸ್ಥೆ ಒಟ್ಟಿಗೆ ಹೋಗವು. ಕ್ರಾಂತಿಕಾರೀ ಅಭಿವೃದ್ಧಿ ಯೋಜನೆಯ” ಉದ್ದೇಶಗಳು ಈಡೇರ 
ಬೇಕಾದರೆ, ನಾವು ವ್ಯವಸ್ಥೆಯಲ್ಲೇ ತೀವ್ರವಾದ ಬದಲಾವಣೆಗಳನ್ನು ಧೈರ್ಯವಾಗಿ ತರಬೇಕು. 

ಈಚೆಗೆ, ನಮ್ಮ ಪ್ರಧಾನಿಯವರು, ಜಿಲ್ಲೆಗಳು ಮತ್ತು ಅದರ ಕೆಳಗಿನ ಆಡಳಿತವನ್ನು ಬಲ 
ಗೊಳಿಸಬೇಕೆಂದು ಎಲ್ಲಾ ರಾಜ್ಯಗಳಿಗೂ ಆದೇಶಿಸಿದ್ದಾರೆ ಎಂಬುದು ಸಂತೋಷದ ಸಂಗತಿ. ಆಗ, 
ಜನಸಾಮಾನ್ಯರೊಂದಿಗೆ ನೇರ ಸಂಪರ್ಕ ಹೊಂದಿದ ಸರ್ಕಾರಿ ವಿಭಾಗವು, ಜನರನ್ನು ತೊಡಗಿಸಿ 
ಕೊಂಡಂತಾಗುತ್ತದೆ. ಈ ಸಂಬಂಧದಲ್ಲಿ ನಮ್ಮದೇ ರಾಜ್ಯವು ಆಡಳಿತ ಸುಧಾರಣಾ ಸಮಿತಿಯೊಂದನ್ನು 
ನೇಮಿಸಿದೆ. ಗ್ರಾಮೀಣ ಜನತೆಯಿಂದ ಹಿಡಿದು ಜಿಲ್ಲಾಮಟ್ಟದವರೆಗೆ ರಾಷ್ಟ್ರೀಯ ಅಭಿವೃದ್ಧಿಯಲ್ಲಿ 
ಜನರನ್ನು ಪರಿಣಾಮಕಾರಿಯಾಗಿ ತೊಡಗಿಸಿಕೊಳ್ಳುವಲ್ಲಿ ಅದು ತೀವ್ರವಾದ ಕ್ರಮಗಳನ್ನು 
ತೆಗೆದುಕೊಳ್ಳುತ್ತದೆಂದು ನಾನು ಆಶಿಸುತ್ತೇನೆ. 

ಅನುಭವದಿಂದ ನಮ್ಮ ಈಗಿನ ವ್ಯವಸ್ಥೆಯಲ್ಲಿ ಒಂದು ದೌರ್ಬಲ್ಯ ಕಾಣುತ್ತದೆ. ಅದೆಂದರೆ 
ನಮ್ಮ ಹಳ್ಳಿಗಳು ಆಡಳಿತ ವ್ಯವಹಾರ್ಯ ಘಟಕವಾಗಲು ತುಂಬ ಸಣ್ಣವು ; ಮತ್ತು ನಮ್ಮ 
ಜಿಲ್ಲೆಗಳು ಆಡಳಿತುವ್ಯವಹಾಯಣ/ಘಟಕನಾಗಳು ತುಂಬ ರೊಡ ನ ; ಹುತ್ತು, ತುಂಬಾ ಕೆಲಸ 


೩೩೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ ಮೌಲ್ಯಗಳು 


ಸಾರ್ವಜನಿಕರ ದಾರಿದ್ರ್ಯಗಳು ಸವಾಲಾಗಿ ನಿಂತಿವೆಯೆಂಬುದನ್ನು ಸಾರ್ವಜನಿಕ ಮತ್ತು ಖಾಸಗಿ 


ವಲಯದ ಕೈಗಾರಿಕೆಗಳು ಮನಗಾಣಬೇಕು. ತಣಿಸಲಾಗದ ದುರಾಸೆಗಳನ್ನು ಉಂಟುಮಾಡಿ ಪರಿಸರ 
ಸಮಸ್ಯೆಗಳನ್ನು ಸೃಷ್ಟಿಸುವ ಮತ್ತು ಮಾನವನನ್ನು ಊನಗೊಳಿಸಿ ಸಾಮಾಜಿಕ ಪರಿಸ್ಥಿತಿಯನ್ನು ವಿಕೃತ 
ಗೊಳಿಸುವ, ಆಧುನಿಕ ಉತ್ಪಾದನಾ ಪದ್ಧತಿಯ ಹಿಂದಿರುವ ಪ್ರಾಪಂಚಿಕ ಜೀವನ ಪದ್ಧತಿಯ ವಿರುದ್ಧ 
ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲೂಬೇಕು. 
ನಮ್ಮ ಕೈಗಾರಿಕಾ ವ್ಯವಸ್ಥೆಯಲ್ಲಿ ನೈತಿಕ ಮೌಲ್ಯಗಳನ್ನು ಜಾರಿಗೆ ತಂದು, ನಮ್ಮ ತಂತ್ರಜ್ಞಾನಕ್ಕೆ 
ಮಾನವೀಯ ಮುಖವನ್ನು ತರುವುದರಲ್ಲಿ, ಷೂಮ್ಮಾಕರ್‌ ಅವರು ಸೂಚಿಸಿದಂತೆ, ಉಚ್ಚ ತಂತ್ರಜ್ಞಾನ 
ಪ್ರಸ್ತುತವಲ್ಲದ ಶ್ರಮಿಕಪ್ರಧಾನವಾದ ಮಧ್ಯವರ್ತಿಯಾದ ಸಣ್ಣ ಪ್ರಮಾಣದ ತಂತ್ರಜ್ಞಾನಗಳನ್ನು 
ಅಂಗೀಕರಿಸಬೇಕು. ಸಾವಿರಾರು ಸಣ್ಣಸಣ್ಣ ಘಟಕಗಳನ್ನು ಆರಂಭಿಸಲು ಲಭ್ಯವಿರುವ ಅಲ್ಪ 
ಬಂಡವಾಳವನ್ನು ಬಳಸಿಕೊಂಡು, ಲಕ್ಷಗಟ್ಟಲೆ ಜನರಿಗೆ ಸಂಬಳ ಕೊಡುವ ನೌಕರಿ ಕೊಡುವುದು 
ಇಂದು ನಮ್ಮ ದೇಶಕ್ಕೆ ಬೇಕಾದ ಕೈಗಾರಿಕೋದ್ಯಮದ ನೀತಿಯಾಗಬೇಕು. ಆಗ ಗಾಂಧೀಜಿ ನೀಡಿದ 
ಮಾರ್ಗದರ್ಶನವನ್ನು ಅನುಸರಿಸಿದಂತಾಗುತ್ತದೆ : "ರಾಶಿ ಉತ್ಪಾದನೆ ಅಲ್ಲ,. ರಾಶಿ ಜನರಿಂದ 
ಉತ್ಪಾದನೆ'. ಕಳೆದ ಎರಡು ವರ್ಷಗಳಿಂದ ನಮ್ಮ ರಾಷ್ಟ್ರೀಯ ನೀತಿ ಸಂತೋಷದಿಂದ ಈ ದಿಸೆಯತ್ತ 
ತಿರುಗಿದೆ. 


೨೧. ಉಪಸಂಹಾರ 


ಆದಕಾರಣ, ಉತ್ಪಾದನಾ ದಕ್ಷತೆ ಹಾಗೂ ಲಾಭ ಹೆಚ್ಚಿರುವುದು-ಇವನ್ನು ಸಾಧಿಸುವುದರ 
ಜೊತೆಗೆ ಕೈಗಾರಿಕೋದ್ಯಮದಲ್ಲಿ ನೈತಿಕ ಮತ್ತು ಮಾನವ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ದೊಡ್ಡ 
ಜವಾಬ್ದಾರಿ ಸಾರ್ವಜನಿಕ ವಲಯಗಳಿಗೆ ಇದೆ ; ಹೀಗೆ ಅವು ನಮ್ಮ ದೇಶದ ಖಾಸಗಿ ವಲಯದ 
ಉದ್ಯಮಗಳಿಗೆ ಮಾದರಿಯನ್ನು ಹಾಕಿಕೊಡಬೇಕು. ಭಾರತದ ಕೈಗಾರಿಕೋದ್ಯಮಗಳಿಗೆ ನೈತಿಕ ಮತ್ತು 
ಮಾನವ ಮೌಲ್ಯಗಳು ಸ್ಫೂರ್ತಿ ನೀಡಿದಾಗ, ನಾವು ಮಾನವನಿಂದ ಮಾನವನ ಶೋಷಣೆ ಹಾಗೂ 
ಧನಶಕ್ತಿಯಿಂದ ಮಾನವನ ಶೋಷಣೆ ತಪ್ಪುವುದನ್ನು ನೋಡಬಹುದು. ಇದು ಗಾಂಧೀಜಿಯವರ 
ಕನಸಾದ ಭಾರತೀಯ ಕೈಗಾರಿಕೆ ಮತ್ತು ಉದ್ಯಮಗಳ ಕಾರ್ಯಚಟುವಟಿಕೆಗಳಿಗೆ ಸ್ಫೂರ್ತಿ ನೀಡುವ 
"ಟ್ರಸ್ಟಿತನದ' ತತ್ತ್ವವನ್ನು ನನಸು ಮಾಡಲು ನೆರವಾಗುತ್ತದೆ. ಗಾಂಧೀಜಿಯವರ ರಚನಾತ್ಮಕ 
ಕಾರ್ಯ ಚಳುವಳಿಯ ಕೆಲವು ಸದಸ್ಕರು ಪ್ರಾಯೋಜಿಸಿದ ಕೆಲವು ಕಿರು ಕೈಗಾರಿಕೋದ್ಯಮಗಳು 
ಈಗಾಗಲೇ ಇವೆ, ಇವು ಗಾಂಧೀಜಿ ಪ್ರತಿಪಾದಿಸಿದ ಟ್ರಸ್ಟಿತನದ ತತ್ತ್ವದ ಮೇಲೆ ಕೆಲಸ ಮಾಡುತ್ತವೆ. 
ಅಂಥ ಕೆಲವು ಉದ್ಕಮಗಳು,ಕೆಲವು ಸಣ್ಣಪುಟ್ಟ ಬದಲಾವಣೆಗಳೊಂದಿಗೆ, ಕೆಲವು ಪಾಶ್ಚಾತ್ಮ 
ದೇಶಗಳಲ್ಲೂ ಕೆಲಸ ಮಾಡುತ್ತಿವೆ ಎಂಬುದು ಸಂತಸದ ಸಂಗತಿ. “Ethics of a Modem 
Corporation’ ಎಂಬ ಈ ಭಾಷಣವನ್ನು ಮುಗಿಸಲು ರಾಷ್ಟ್ರಪಿತನ ಆಶೀರ್ವಾದದ ಮಾತುಗಳಿ 
ಗಿಂತ ಉತ್ತಮವಾದುದು ಯಾವುದೂ ಇಲ್ಲ. ಭಾರತದ ಸ್ವಾತಂತ್ರ್ಯಕ್ಕೆ ಪೂರ್ವಭಾವಿಯಾಗಿ, 
೧೯೪೬ರ ಮಾರ್ಚಿ ೩೧ರ "ಹರಿಜನ್‌' ಪತ್ರಿಕೆಯಲ್ಲಿ ಬರೆಯುತ್ತಾ ಗಾಂಧೀಜಿ ಹೀಗೆ ಹೇಳಿದ್ದಾರೆ : 


ನಾಳೆಭಾರತ ಸ್ವತಂತ್ರ ದೇಶವಾದ ಪಕ್ಷದಲ್ಲಿ, ಎಲ್ಲಾ ಬಂಡವಾಳಗಾರರಿಗೂ ಶಾಸನಬದ್ಧ 
ಟ್ರಸ್ಟಿಗಳಾಗುವ ಅವಕಾಶವಿದೆ. ಆದರೆ ಅಂಥ ಕಾನೂನನ್ನು ಮೇಲಿನಿಂದ ಹೇರಲಾಗದು. ಅದು 
ಕೆಳಗಿನಿಂದ ಬರಬೇಕು. ಟ್ರಸ್ಟಿ ತನದ ಪರಿಣಾಮಗಳನ್ನು ಜನರು ಅರಿತಾಗ ಮತ್ತು ವಾತಾವರಣ 
ಅದಕ್ಕೆ ಪಕ್ಷವಾದಾಗ ಗ್ರಾಮ ಪಂಚಾಯತಿಯಿಂದ ಆರಂಭಿಸಿ, ಜನರೇ ಅಂಥ ಶಾಸನಗಳನ್ನು 


ತರಬೇಕೆಂದ್ಲು ಥೇಳುತ್ತಾರೆಲನದ್ಲು ಔಗಿನಿಂದ ೬ ಟ್ಟ ವಾಗಿ | ಳಿಕೊಳ್ಳಬಹುದು, 
ಮೇಲಿನಿಂದ ಸೇರಲ್ಪಟ್ಟಿರೆ ತಡೆದುಕೊಳ್ಳಲು ಬ ಟು ಲ್‌ 


ಆಧುನಿಕ ವ್ಯಾಪಾರಿ ಸಂಸ್ಥೆಯೊಂದರ ನೀತಿಸಂಹಿತೆ ಸ್‌ 
ವಿಧಾನವೆಂದರೆ--ಧರ್ಮ. ಈ ಧರ್ಮ ಎಂಬುದು ಮಾಟ ಮಂತ್ರದ, ಮೂಢನಂಬಿಕೆಯ ರೀತಿಯ 
ದಲ್ಲ, ಭಕ್ತಿ, ಭಜನೆಯ ಬಗೆಯದು. ನಮ್ಮ ಕಾರ್ಮಿಕರ ಸಾಂಸ್ಕೃತಿಕ ಮಟ್ಟವನ್ನು ಏರಿಸಲು 
ಸಾಕಷ್ಟು ಲೌಕಿಕ ಶಿಕ್ಷಣದ ಜತೆಗೆ, ಕುಟುಂಬ ಯೋಜನೆ ಮತ್ತು ಧರ್ಮ ಇವೆರಡು ಮುಖವಾದ 
ಅಂಶಗಳು. ಕುಟುಂಬ ಯೋಜನೆಯು ಕಾರ್ಮಿಕ ಮತ್ತು ಅವನ ಅಥವಾ ಅವಳ ಕುಟುಬದ 
ಜೀವನದ ಗುಣಮಟ್ಟವನ್ನು ಏರಿಸಲು ಅತ್ಯಾವಶ್ಶಕವಾದರೂ, ಸಾಂಸ್ಕೃತಿಕ ಸುಧಾರಣೆಯಂಥ 
ಉತ್ತಮ ಉದ್ದೇಶ ಸಾಧನೆಗೆ ಅದು ಸಾಲದು. ಅದರ ಜೊತೆಗೆ ಮಾನವನ ಬದುಕಿನ 
ಹಂತಗಳಲ್ಲೂ ಗೌರವ, ಬಲ, ಮತ್ತು ಅಂತಸ್ಸತ್ವವನ್ನು ನೀಡುವ ಧರ್ಮದ ವಿಜ್ಞಾನ ಮತು 
ತಂತ್ರಗಳ ಉಪಚಾರ ಇರಬೇಕು. “ಜನರಿಗೆ ಭದ್ರತೆ ಮತ್ತು ಸೌಖ್ಯ ದೊರಕಿದರೆ, ಆಗ ಅವರು 
ತಮ್ಮೆಲ್ಲ ಸಮಸ್ಕೆಗಳನ್ನೂ ಪರಿಹರಿಸಿಕೊಂಡಿರುವುದರಿಂದ, ಅವರು ತಮಗೆ ತಾವೇ 
ಸಮಸ್ಕೆಯಾಗುತ್ತಾರೆ' ಎಂಬ ಶೋಫನೋವರನ ಮುನ್ಸೂಚನೆ, ಯಾವನೇ ತಿಳಿವಳಿಕೆಯುಳ್ಳ 
ವ್ಯಕ್ತಿಯಿಂದ ಒಂದು ಪ್ರತಿಕ್ರಿಯೆ ಹೊರಡಿಸಬಹುದು. ಅದೆಂದರೆ, ಕೂಡಲೇ ಅವರು ತಮ್ಮ 
ಒಳಬದುಕನ್ನು ಶ್ರೀಮಂತಗೊಳಿಸುವ ವಿಜ್ಞಾನ ಮತ್ತು ತಂತ್ರಗಳ ಮೊರೆಹೋಗಬೇಕು. 
ನಮ್ಮ ಜನ ಯುಗಯುಗಾಂತರಗಳಿಂದ ಈ ಅಂತರಂಗದ ಶ್ರೀಮಂತಿಕೆಯ ಭಾರಿ ಬಂಡವಾಳ 
ವನ್ನು ಹಾಕಿಟ್ಟಿದ್ದಾರೆ. ಈ ಆಧುನಿಕ ಕಾಲದಲ್ಲಿ ನಾವು ಈ ಅಮೂಲ್ಯವಾದ ಬಂಡವಾಳವನ್ನು 
ತಿಂದುಹಾಕುವುದು ಬೇಡ, ಅದನ್ನು ಬಳಸಿಕೊಂಡೇ ಅದಕ್ಕೆ ಸೇರಿಸೋಣ. ಅದೇ ಬುದ್ಧಿವಂತಿಕೆ. 
ಎಲ್ಲಾ ಜಾತಿ ಮತಗಳಿಗೆ ಸೇರಿದ ಸಾವಿರಾರು ಸಂತರು, ಹರಿದಾಸರಿಂದ ಬಂದ ಭಕ್ತಿ ಮತ್ತು ಭಜನೆಯ 
ಸಂಸ್ಕೃತಿಯೇ ನಮ್ಮ ದೇಶದಲ್ಲಿ ಬಡತನದಿಂದ ಆಗುವ ಅಪರಾಧವನ್ನು ತಪ್ಪಿಸಿದೆ. ಮತ್ತೆ, ನಮ್ಮ 
ಕಾರ್ಮಿಕರಿಗೆ ದಿನದ ಶ್ರಮ, ದುಡಿಮೆ ಮುಗಿದ ನಂತರ ಕುಡಿದಾಟ ರಂಪಗಳ ಬದಲು ಭಜನೆ 
ಮಾಡುವ ಶಿಕ್ಷಣ ನೀಡಬೇಕು. ನಮ್ಮ ಬಡಜನತೆ ಜೇಬಿನಲ್ಲಿ ಮಾತ್ರ ಬಡವರು, ಹೃದಯದಲ್ಲಲ್ಲ. 
ಅವರ ಜೊತೆಗೇ ಹುಟ್ಟಿದ ಆಧ್ಯಾತ್ಮಿಕ ಸಂಸ್ಕೃತಿಯು ಅವರನ್ನು ದಯಾಮಯರನ್ನಾಗಿ ಅತಿಥಿ 
ಅಭ್ಯಾಗತರೊಂದಿಗೆ ತಮ್ಮ ಕಿಂಚಿತ್‌ ಅನ್ನವನ್ನು ಹಂಚಿಕೊಂಡು ತಿನ್ನುವಂತೆ ಮಾಡಿದೆ. ಆಧುನಿಕ 
ಕೈಗಾರಿಕಾ ಪದ್ಧತಿಯ, ಪ್ರಾಪಂಚಿಕತೆಯ ಪ್ರಭಾವದಿಂದ ನಮ್ಮ ಸಾಮಾನ್ಯ ಜನರಲ್ಲಿ ಈ ಸಂಸ್ಕೃತಿಯ 
ಸಂಪತ್ತನ್ನು ಬೇಗ ಕಳೆದುಕೊಳ್ಳುತ್ತಿದ್ದೇವೆ. ಈ ದುರಂತವನ್ನು ತಪ್ಪಿಸಬೇಕು. ಅದೇ ರೀತಿ ಸ್ವಾಮಿ 
ವಿವೇಕಾನಂದರು ಅಮೆರಿಕದಿಂದ ತಮ್ಮ ಕೆಲಸಗಾರರೊಬ್ಬರಿಗೆ ಬರೆದ ಪತ್ರಗಳಲ್ಲೊಂದರಲ್ಲಿ ಹೀಗೆ 
ಬರೆದಿದ್ದಾರೆ : 
ನಿಮ್ಮ ಮುಂದಿನ ಧ್ಹೇಯಮಂತ್ರ ಇದಾಗಿರಲಿ : ಜನಸಾಮಾನ್ಯರನ್ನು ಅವರ ಧಾರ್ಮಿಕ 
ಭಾವನೆಗೆ ಅಪಾಯ ಉಂಟುಮಾಡದೆ ಉದ್ದಾರ ಮಾಡಿ. 
ಧಾರ್ಮಿಕ ಜೀವನಕ್ಕೆ ಅಗತ್ಯವಾದ ಕೆಲವು ಸಾಧನ ಸೌಕರ್ಯಗಳನ್ನು ಒದಗಿಸಿಕೊಟ್ಟರೆ ನಮ್ಮ 
ಸೈನಿಕರ ಶಿಸ್ತುಪಾಲನೆ, ಆತ್ಮವಿಶ್ವಾಸ ಮೊದಲಾದ ಮನೋಭಾವ ಹೆಚ್ಚುತ್ತದೆಂದು ನಮ್ಮ ಕೆಲವು 
ಸೇನಾ ಅಧಿಕಾರಿಗಳು ನನಗೆ ಹೇಳಿದ್ದಾರೆ. 
೨೦. ಸಗಟು ಉತ್ಪಾದನೆ ಮತ್ತು ಜನಸಾಮಾನ್ಯರು ಮಾಡುವ ಉತ್ಪಾದನೆ 
ಖಾಸಗಿ ವಲಯದಲ್ಲಿರುವ ಶೋಷಣೆಯ ದುರಾಚಾರವಿಲ್ಲದಿರುವಿಕೆ, ಸಾರ್ವಜನಿಕ ವಲಯದ 
ಸಂಸ್ಥೆಗಳಿರುವುದು, ಮತ್ತು ರಾಷ್ಟ್ರೀಯ ಅರ್ಥವ್ಯವಸ್ಥೆಯನ್ನು ನಿಯಂತ್ರಿಸುತ್ತಿರುವುದು, ನಮ್ಮ 
ತಂತ್ರಜ್ಞಾನಕ್ಕೊಂದು ಮಾನವೀಯ ಮುಖವನ್ನು ಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. 
ನಮ್ಮ ರಾಜಕೀಯ್‌ %ೃವಕ್ಕ ಪ "ಇಟ್ಸ್‌ ಷಕಜ ಪ್ರಜ್ಞೆಗೆ ಹಾಗಿ ಸಂಪತ್ತು ಮತ್ತು 


೩೩೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಮತ್ತು ಮಾನವನ ವಿರುದ್ಧ ಎಸಗಿದ ಅಪರಾಧ, ಮಾನವನೊಳಗಿರುವ ಭಗವಂತನ ವಿರುದ್ಧ ಎಸಗಿದ 
ಅಪರಾಧ ಎಂದು ಎಷ್ಟು ಬೇಗ ತಿಳಿದರೆ, ಅಷ್ಟು ನಮಗೂ ನಮ್ಮ ದೇಶಕ್ಕೂ ಒಳ್ಳೆಯದು. 
ನಾವು ಈ ನೈತಿಕವಾದ ಮತ್ತು ಮಾನವೀಯವಾದ ಚಿಂತನೆ ಮತ್ತು ಕ್ರಿಯೆಯ ಮಟ್ಟಕ್ಕೆ ಏರಿದಾಗ, 
ನಾವು ಪ್ರಜಾಸತ್ತಾತ್ಮಕ ಹಾಗೂ ಸಮಾಜವಾದೀ ಭಾರತದ ನಿಜವಾದ ಪ್ರಜೆಯ ಮಟ್ಟಕ್ಕೆ ಏರುತ್ತೇವೆ. 
ಗೃಹಸ್ಥನು ಆಧ್ಯಾತ್ಮಿಕವಾಗಿ ಪ್ರಜೆಯಾಗಿ ಬೆಳೆಯುವುದನ್ನು ಇದು ಸೂಚಿಸುತ್ತದೆ. 
ನಮ್ಮ ಕೈಗಾರಿಕೆಯ ಆರ್ಥಿಕ ಮತ್ತು ವ್ಯಾಪಾರೋದ್ಯಮದ ಹಾಗೂ ನಮ್ಮೆಲ್ಲ ರಾಜಕೀಯ 
ಹಾಗೂ ಆಡಳಿತ ಕ್ಷೇತ್ರಗಳ ಕೆಲಸ ಕಾರ್ಯಗಳಲ್ಲಿ ಅಂಥ ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಿದ 
: ಮಿಲಿಯಗಟ್ಟಲೆ ಜನರ ಪರಿಣಾಮವು ಅಸಾಧ್ಯವಾದ ಪ್ರಮಾಣದಲ್ಲಿ ಆರೋಗ್ಯಕರವೂ ಪ್ರಭಾವ 
ಕಾರಿಯೂ ಆಗಿರುತ್ತದೆ. ಬೇರೆಯವರೂ ನಮ್ಮನ್ನು ಗಮನಿಸದೆ ಇರುವಾಗಿನ ನಮ್ಮ ಏಕಾಂತ 
ಜೀವನದಲ್ಲಿ ಒಳ್ಳೆಯ ಜೀವನ ಆರಂಭವಾಗುತ್ತದೆ. ಅಂಥ ಲಕ್ಷೋಪಲಕ್ಷ ಧೋರಣೆಗಳು ಮತ್ತು 
ಕೆಲಸಕಾರ್ಯಗಳು ಅವುಗಳಲ್ಲಿ ಬಹುತೇಕ ಸದ್ದುಗದ್ದಲವಿಲ್ಲದ, ನಿರಾಡಂಬರವಾದವು--ಒಂದು 
ಸಮಾಜವನ್ನು ಧಾರ್ಮಿಕವಾಗಿಸುತ್ತವೆ, ನೈತಿಕವಾಗಿಸುತ್ತವೆ; ತನ್ಮೂಲಕ ರಾಷ್ಟ್ರದ ಪ್ರಜಾಸತ್ತಾತ್ಮಕ 
ಮತ್ತು ಸಮಾಜವಾದೀಯ ರಾಜಕೀಯ ಸ್ವರೂಪಕ್ಕೆ ಸತ್ತ್ವವನ್ನೂ, ಆತ್ಮವನ್ನೂ ನೈಜತೆಯನ್ನೂ 
ತಂದುಕೊಡುತ್ತವೆ. ಸ್ವಾಮಿ ವಿವೇಕಾನಂದರ ಪ್ರಕಾರ, ಮಾನವ ನಿರ್ಮಾಣ ಶಿಕ್ಷಣ ಮತ್ತು ಮಾನವ 
ನಿರ್ಮಾಣ ಧರ್ಮದ ಮೂಲಕ ಮಾಡುವ ಇದು ನಿಜವಾದ ರಾಷ್ಟ್ರನಿರ್ಮಾಣ. 


೧೯. ನಮ್ಮ ಕಾರ್ಮಿಕರ ಸಾಂಸ್ಕೃತಿಕ ಮಟ್ಟವನ್ನು ಏರಿಸುವುದು 


ಕಾರ್ಮಿಕ ಸಂಘಗಳು ಮತ್ತು ಕಾರ್ಮಿಕ ವಿಭಾಗದ ಮಂತ್ರಿಗಳು ನಮ್ಮ ಕಾರ್ಮಿಕರ ಜನಜೀವನ 
ವನ್ನು ಗುಣಾತ್ಮಕವಾಗಿ ಸುಧಾರಿಸುವತ್ತ ತಮ್ಮ ಗಮನ ಹರಿಸುವ ಆವಶ್ಯಕತೆಯಿದೆ. ಸಮಷ್ಟಿಸಂಧಾನ 
(collective bargaining) (ಅಂದರೆ ವ್ಯವಸ್ಥಾಪಕ ವರ್ಗ ಹಾಗೂ ಕಾರ್ಮಿಕ ವರ್ಗಗಳ ನಡುವಣ 
ಮಾತುಕತೆಗಳು) ಕಾರ್ಮಿಕರ ಕೂಲಿ ಮತ್ತು ಸಂಬಳಗಳನ್ನು ಹೆಚ್ಚಿಸಿದೆಯಾದರೂ, ಕಾರ್ಮಿಕ ಅಥವಾ 
ಕಾರ್ಮಿಕಳ ಸಾಂಸ್ಕೃತಿಕ ಮಟ್ಟ ಅದಕ್ಕೆ ಸಂವಾದಿಯಾಗಿ ಏರಿಲ್ಲ, ತಿಂಗಳಿಗೆ ಒಂದುಸಾವಿರ 
ರೂಪಾಯಿಗಳಿಗಿಂತ ಹೆಚ್ಚಿಗೆ ಸಂಪಾದಿಸಿದರೂ, ಅನೇಕ ಕಾರ್ಮಿಕರು ದರಿದ್ರ ಜೀವನ ನಡೆಸುತ್ತಾ 
ರೆಂದು ನಮ್ಮ ಕೆಲವು ಸಾರ್ವಜನಿಕ ವಲಯದ ಆಡಳಿತ ವರ್ಗದವರಿಂದ ಕೇಳಿದ್ದೇನೆ. ಬರುವ 
ಹಣದ ಸದುಪಯೋಗಪಡಿಸಿಕೊಳ್ಳಬಹುದಾದ್ದು ಸಂಸ್ಕಾರದಿಂದ. ಹಣಕ್ಕೇ ಸ್ವತಃ ಆ ಶಕ್ತಿಯಿಲ್ಲ. 
ಸಂಸ್ಕಾರ ಇಲ್ಲದಿದ್ದರೆ ತಾನು ಮಾಡುವ ಸಂಪಾದನೆಯನ್ನೆಲ್ಲ ಒಬ್ಬನು.ಪೋಲು ಮಾಡಬಹುದು ; 
ಮತ್ತು ಸುಸಂಸ್ಕಾರ ಇದ್ದರೆ ಕಡಮೆ ಹಣದಿಂದ ಕೂಲಿ ಕಾರ್ಮಿಕನಿಗೂ ಅವನ ಅಥವಾ ಅವಳ . 
ಕುಟುಂಬಕ್ಕೂ ಒಳ್ಳೆಯ ಗುಣಮಟ್ಟದ ಜೀವನ ಸಾಧ್ಯ. ನಾನು ಯುದ್ಧದ ವರ್ಷಗಳಲ್ಲಿ ಕರಾಚಿ 
ಯಲ್ಲಿದ್ದಾಗ ಇದನ್ನು ಕಣ್ಣಾರೆ ನೋಡಿದೆ. ಕರಾಚಿಯ ರಾಮಕೃಷ್ಣ ಮಿಷನ್‌ ಭಿಲ್ಲರಿಗೆ (ಬುಡಕಟ್ಟು . 
ಜನಾಂಗದವರಿಗೆ) ಕ್ಲಿಫ್ಟನ್‌ ಬೀಚ್‌ನಲ್ಲಿ ಶಾಲೆ ನಡೆಸುತ್ತಿತ್ತು. ನಗರಸಭಾ ನೌಕರರಾಗಿ ಈ ಭಿಲ್ಲರಲ್ಲಿ 
ಅನೇಕರು ಆ ಶಾಲೆಯ ಉಪಾಧ್ಯಾಯನು ಸಂಪಾದನೆ ಮಾಡುವುದಕ್ಕೆ ಎರಡರಷ್ಟು ಸಂಪಾದನೆ 
ಮಾಡುತ್ತಿದ್ದರು. ಆಗ ಉಪಾಧ್ಯಾಯರ ಜೀವನ ಪರಿಶುದ್ಧವಾಗಿಯೂ ಅನುಕೂಲಕರವಾಗಿತ್ತು ; 
ಆದರೆ ಭಿಲ್ಲನ ಜೀವನವು ದರಿದ್ರವೂ ದುಃಖಮಯವೂ ಆಗಿತ್ತು. 

ನಮ್ಮ ರಾಷ್ಟ್ರವು ನಮ್ಮ ಲಕ್ಷೋಪಲಕ್ಷ ಕಾರ್ಮಿಕರ ಜೀವನದಲ್ಲಿ ಗುಣಾತ್ಮಕ ಸುಧಾರಣೆ 
ತರುವತ್ತ ಗಮನ ಹರಿಸುವ ಕಾಲ ಸನ್ನಿಹಿತವಾಗಿದೆ. ಲೌಕಿಕ ಶಿಕ್ಷಣವಲ್ಲದೆ, ನಮ್ಮ ಜನರ ಬದುಕನ್ನು , 
ಗುಣಾತ್ಮಕವಾಗಿ ಸುಧಾರಿಸುವ ಮತ್ತು ಸಾಂಸ್ಕೃತಿಕವಾಗಿ ಮೇಲಕ್ಕೆತ್ತುವ ಪ್ರಬಲವಾದ 
( CC-0. Jangamwadi Math Collection. Digitized by eGangotri 


ಆಧುನಿಕ ವ್ಯಾಪಾರಿ ಸಂಸ್ಥೆಯೊಂದರ ನೀತಿಸಂಹಿತೆ ೩೨೯ 
(Social purposes clause) ಅನ್ನು ಕೈಗಾರಿಕೆಯ ಧ್ಯ ಯೋದ್ದೇಶಗಳಲ್ಲಿ ಸೇರಿಸಿ 
ಕಾನೂನಿನಲ್ಲಿ ಅಳವಡಿಸುವುದರಿಂದ ಸಾಧ್ಯ. ಕ 


೧೭. ಕಾರ್ಮಿಕ-ಆಡಳಿತ ವರ್ಗದ ಸಹಭಾಗಿತ್ವದ ಪಾತ್ರ 


ಹೀಗೆ ಲಾಭೋದ್ದೇಶವನ್ನು ಗೌಣವಾಗಿಯೂ, ಸೇವಾಮನೋಭಾವವನ್ನೂ ಪ್ರಧಾನವಾಗಿಯೂ 
ಮಾಡುವುದರಿಂದ, ನಾವು ಕೈಗಾರಿಕೆಯೊಂದರ ಆಡಳಿತ ವರ್ಗ ಹಾಗೂ ಕಾರ್ಮಿಕ ವರ್ಗವನು 
ಅವುಗಳು ನಿಜವಾಗಿ ಏನಾಗಿವೆಯೋ ಅದನ್ನಾಗಿ ಪರಿವರ್ತಿಸುತ್ತೇವೆ; ಅಂದರೆ ರಾಷ್ಟ್ರೀಯ ಉದ್ಯಮ: 
ದೊಳಗೆ ಸಹಭಾಗಿತ್ವದಲ್ಲಿ ತೊಡಗಿರುವ ಸ್ವತಂತ್ರ ಭಾರತದ ಪ್ರಜೆಗಳಾಗಿ ಪರಿವರ್ತಿಸುತ್ತೇವೆ. 
ಆಗ ಈ ಆಡಳಿತ ವರ್ಗ-ಕಾರ್ಮಿಕ ಸಹಭಾಗಿತ್ವವು ಸಮಾಜದ ವಿಶಾಲ ಹಿತಾಸಕಿಗಳ ಪಾಲಕ 
ನಾಗುತ್ತದೆ. ಈಗ ಆಡಳಿತ ವರ್ಗಕ್ಕೆ ಸೇರಿಸಿಕೊಳ್ಳಲಾಗುತ್ತಿರುವ ರಾಷ್ಟ್ರೀಯ ಪರಿಧಿಯುಳ್ಳ ಹಾಗೂ 
ರಾಷ್ಟ್ರೀಯ ಜವಾಬ್ದಾರಿಯ ಜಾಗೃತಿಯುಳ್ಳ, ಸ್ವತಂತ್ರರೂ ಜವಾಬ್ದಾರಿಯುತರೂ ಆದ ಉದಾತ್ತ 
ಪಾತ್ರವುಳ್ಳ ಕಾರ್ಮಿಕ ಪ್ರತಿನಿಧಿಗಳು ಕೈಗಾರಿಕೆಗೆ ಶಕ್ತಿಯ ಮೂಲವಾಗುತ್ತಾರೆ. ಅಂಥ ಪ್ರಕ್ರಿಯೆ 
ಯಿಂದಾಗಿ ಕೈಗಾರಿಕೆಯು ಸಮಾಜದ ಒಳಿತಿಗಾಗಿ ಒಂದು 'ಟ್ರಸ್ಟ್‌' ಆದಂತಾಗುತ್ತದೆ. ಈ ನೈತಿಕ 
ಮತ್ತು ಮಾನವೀಯ ಪ್ರೇರಣೆಯುಳ್ಳ ಸಾಮಾಜಿಕ ಜವಾಬ್ದಾರಿಯುಳ್ಳ ಅಂಥ ಸಂಸ್ಥೆಯಲ್ಲಿ, 
ಕಾರ್ಮಿಕರು ಸಂವೇದನಶೀಲ ಹಾಗೂ ಜವಾಬ್ದಾರಿಯುತ ಪಾತ್ರವನ್ನು ವಹಿಸುವಂತೆ ನಿರೀಕ್ಷಿಸ 
ಬಹುದು. ಅಂಥ ಕೈಗಾರಿಕೆಯು ಉದ್ಯಮವೊಂದರ ಎಲ್ಲಾ ಐದು ಅಂಗಗಳ--ಅಂದರೆ ಕಾರ್ಮಿಕರು, 
ಬಂಡವಾಳದಾರರು, ಷೇರುದಾರರು, ಗಿರಾಕಿ ಮತ್ತು ಇಡೀ ಜನ ಸಮುದಾಯ--ಬೇಡಿಕೆಯನ್ನು 
ಸಮನ್ವಯಗೊಳಿಸುತ್ತದೆ. ಕೈಗಾರಿಕೋದ್ಯಮದ ಜವಾಬ್ದಾರಿಗಳು ಎರಡು- ಆಂತರಿಕ ಮತ್ತು ಬಾಹ್ಮ. 
ಆಂತರಿಕ ಹೊಣೆ ಕೈಗಾರಿಕೋದ್ಯಮಕ್ಕೆ ; ಅದರ ಮುಂದುವರಿಕೆ ಮತ್ತು ಅಭಿವೃದ್ದಿಗೆ ; ಅದರ 
ನೌಕರರಿಗೆ - ಅವರ ಘನತೆ ಗೌರವ ಕಾಪಾಡುವುದು ಕೌಶಲಗಳನ್ನು ಅಭಿವೃದ್ಧಿ ಪಡಿಸುವುದು, ಬಡ್ತಿ 
ಮತ್ತು ಭದ್ರತೆ ; ಬಂಡವಾಳಗಾರರು ಮತ್ತು ಷೇರುದಾರರಿಗೆ ಅದರ ಬಂಡವಾಳಕ್ಕೆ ತಕ್ಕಮಟ್ಟಿನ 
ಲಾಭ ಬರುವಂತೆ ಮಾಡುವುದು-ಬಾಹ್ಯ ಹೊಣೆಗಾರಿಕೆ “ರಾಷ್ಟ್ರಕ್ಕೆ, ಕರಗಳ ಮೂಲಕ ; ಗಿರಾಕಿ 
ಗಳಿಗೆ- ನ್ಯಾಯವಾದ ಬೆಲೆಯಲ್ಲಿ ಸರಕನ್ನು ಒದಗಿಸುವುದು, ಮತ್ತು ಇಡೀ ಜನಸಮುದಾಯಕ್ಕೆ 
ಸೂಕ್ತವಾದ ಸಮಾಜಕಲ್ಮಾಣ ಕಾರ್ಯಕ್ರಮಗಳನ್ನು ಮಾಡುವುದು. ಆಧುನಿಕ ವ್ಯಾಪಾರೀ 
ಸಂಸ್ಥೆಯೊಂದರ: ನೀತಿಸಂಹಿತೆಯಲ್ಲಿ, ಮಾನವಕುಲಕ್ಕೆ ಲಾಭದಾಯಕವಾದ ಮತ್ತು ಅದರ 
ಅಭಿವೃದ್ಧಿಗೆ ಪೂರ್ಣವಿಕಾಸಕ್ಕೆ ಆವಶ್ಯಕವಾದ ಸರಕನ್ನು ಮಾತ್ರ ಉತ್ಪಾದನೆ ಮಾಡುವುದೂ ಸೇರುತ್ತದೆ. 
` ೧೮. ಗೃಹಸ್ಥನು ಪ್ರಜೆಯಾಗಿ ಆಧ್ಯಾತ್ಮಿಕವಾಗಿ ಬೆಳೆಯುವುದು 

ಮಾನವ ಮಾನವನನ್ನು ಶೋಷಿಸುವುದು ಕೇವಲ ವ್ಯಾಪಾರೀ ಸಂಸ್ಥೆಯ ಗುತ್ತಿಗೆಯಲ್ಲ. ಅದನ್ನು 
ಬಹಳ ಕಾಲದಿಂದಲೂ ನಮ್ಮ ಮನೆಮಠಗಳಲ್ಲಿ ಜನ ಆಚರಿಸುತ್ತಿದ್ದಾರೆ. ಕಷ್ಟದಲ್ಲಿರುವ ಒಬ್ಬ 
. ಗಂಡಸೋ ಹೆಂಗಡಸೋ ಕೆಲಸ ಕೇಳಿಕೊಂಡು ನಮ್ಮ ಮನೆಗಳಿಗೆ ಬಂದಾಗ, ನಾವು ಅವರ ಕೆಲಸಕ್ಕೆ 
ತಕ್ಕಂತೆ ಕೂಲಿ ಕೊಡುವುದು ಬಹಳ ಅಪರೂಪ. ಲೌಕಿಕವಾದ ಪಶ್ಚಾತ್ಮರು ಹೀಗೆ ಮಾಡುವುದಿಲ್ಲ 
ಎನ್ನುವುದು ನಮ್ಮ ಸುತ್ತಲೂ ಅಪಾರ ಸಂಖ್ಯೆಯ ಧರ್ಮವಿರುವ ನಾವು ತಿಳಿದುಕೊಳ್ಳುವುದು 
ಒಳ್ಳೆಯದು. ಇದಕ್ಕಿಂತ ಹೆಚ್ಚಿನ ದುರಂತದ ಸಂಗತಿಯೆಂದರೆ, ಸಂಬಂಧಪಟ್ಟ ಗೃಹಸ್ಥ, ಹಾಗೂ 
ಅವನ ಅಥವಾ ಅವಳ ಸ್ನೇಹಿತರು ಎಲ್ಲರೂ ಅಂತಹ ಅನೈತಿಕ ಹಾಗೂ ಕೀಳಾದ ನಡತೆಯನ್ನು 
ವ್ಯಾವಹಾರಿಕ ಬುದ್ಧಿ ಎಂದು ಕರೆಯುವುದು ! ನಾವಿಲ್ಲಿ ಕುಯುಕ್ತಿ, ಸ್ವಾರ್ಥಪೂರಿತ ಜಾಣತನವನ್ನು 
ಬುದ್ಧಿ ಎಂದು ಆಸ್ಟಾಗಿ-ತ್ರಿಳಿಯುತ್ತೇನ/ ಆಂಧ.ಬುದ್ಧಿಭುನ್ನು ೪ನಿನೇಕೃಮತು. ಭಗವಂತನ 


ಸಾರ್ವಜನಿಕ ಆಡಳಿತಗಾರರ ಸಾಮಾಜಿಕ ಜವಾಬ್ದಾರಿಗಳು ೩೪೫ 


ಕಾರ್ಯಗಳೂ ನಿಧಾನವಾಗಿ ಸಾಗುತ್ತವೆ. ಇದೇಕೆ ಹೀಗೆ ಎಂದು ಅನೇಕ ಸಾರಿ ನಾನು ಕೇಳಿದ್ದೇನೆ. 
ಕಚೇರಿಯ ಕಡತ ಅಥವಾ ಫೈಲು ಒಂದು ಜಡವಸ್ತು, ಮೃತ. ಅದಕ್ಕೆ ತನಗೆ ತಾನೇ ಶಕ್ತಿಯಿಲ್ಲ, 
ಚಲನಶೀಲತೆಯಿಲ್ಲ. ಆ ಕಡತದ ಹಿಂದೆ ಕುಳಿತಿರುವ ಮನುಷ್ಯನಲ್ಲಿ ಅದು ಚಲಿಸುವಂತೆ ಮಾಡುವ 
ಶಕ್ತಿಯೂ ಕ್ರಿಯಾಶೀಲತೆಯೂ ಇದೆ. ಆದರೆ ಅವನೂ ಜಡನಾದರೆ, ಯಾವುದೂ ಯಾವ ಕಡೆಗೂ 
ಚಲಿಸಲಾರದು. ಅವನನ್ನು ಸಜೀವವಾಗಿಸುವುದು ಹೇಗೆ? ಅವನು ಶಕ್ತಿಯ ಹಾಗೂ ಕ್ರಿಯಾಶೀಲತೆಯ 
ಕೇಂದ್ರವಾಗುವಂತೆ ಮಾಡುವುದು ಹೇಗೆ ? 

ಈ ಪ್ರಶ್ನೆ, ಅದಕ್ಕಿಂತ ಮಿಗಿಲಾಗಿ ಅದರ ಉತ್ತರ ನಮ್ಮ ಇಂದಿನ ಶಾಲೆ, ಕಾಲೇಜು, ವಿಶ್ವವಿದ್ಯಾ 
ನಿಲಯಗಳ ಶಿಕ್ಷಣದಲ್ಲಿ ಕಂಡುಬರುವುದಿಲ್ಲ. ಅದು ಜ್ಞಾನಾನ್ವೇಷಣೆ ಪ್ರಕ್ರಿಯೆಗೆ ಮಾನವೀಯ 
ಹಾಗೂ ದೇಶಪ್ರೇಮದ ಪ್ರೇರಣೆಗಳನ್ನು ತುಂಬಿದ ಒಂದು ಶಿಕ್ಷಣದ ಫಲವಾಗಿರುತ್ತದೆ. ನಮ್ಮ 
ಶಿಕ್ಷಣ ಪ್ರಕ್ರಿಯೆಗಳನ್ನು ಪ್ರಜ್ವಲಗೊಳಿಸುವ ಮಾನವೀಯ ಪ್ರವೃತ್ತಿ ಮತ್ತು ಪ್ರೇರಣೆಗಳು ಮಾತ್ರವೇ 
ಕ್ರಿಯಾಶೀಲರಾದ ತರಬೇತಿ ಪಡೆದ ಕರ್ಮಪಟುಗಳನ್ನು ದೇಶಕ್ಕೆ ಒದಗಿಸುತ್ತವೆ. ಅಂಥವರಿಗೆ 
ಸಾಮಾನ್ಯ ಜನರನ್ನು ಕುರಿತು ವಿಚಾರ ಪೂರ್ಣ ಸಹಾನುಭೂತಿಯಿರುತ್ತದೆ, ನಮ್ಮ ಸ್ವತಂತ್ರ ದೇಶಕ್ಕೂ 
ಸಂವಿಧಾನಕ್ಕೂ ವಸ್ತುನಿಷ್ಠವಾದ ನಿಷ್ಠೆಯಿರುತ್ತದೆ. ಈಗ ಕಾಣಿಸುತ್ತಿರುವ ಸ್ವಹಿತಾಸಕ್ತ, ನಿಷ್ಕ್ರಿಯ, 
ಅಡಚಿದ ಮಿದುಳಿನ ತಂಡಗಳಿಗೆ ಬದಲು ನಿಜವಾದ ಕ್ರಿಯಾಶೀಲರನ್ನು ಆಗ ನೋಡುತ್ತೇವೆ. ಈ 
ವಿಷಯದಲ್ಲಿ ಸ್ವಾಮಿ ವಿವೇಕಾನಂದರು ಆಡಿರುವ ಕೆದಕುವಂತಹ ಮಾತುಗಳು ಅತ್ಮಂತ ಸಂಗತ 
ವಾಗಿವೆ, ಒಂದು ಪತ್ರದಲ್ಲಿ ಈ ಮಾತುಗಳು ಬಂದಿವೆ (ಕೃತಿಶ್ರೇಣಿ, ಸಂಪುಟ ೪, ಪು. ೨೩೩) : 


ಎಲ್ಲಿಯವರೆವಿಗೂ ಉಪವಾಸದಲ್ಲಿ ಅಜ್ಞಾನದಲ್ಲಿ ಕೋಟ್ಕನುಕೋಟಿ ಭಾರತೀಯರು 
ನರಳುತ್ತಿರುವರೋ, ಅಲ್ಲಿಯವರೆವಿಗೂ ದೀನರ ದುಡಿತದಿಂದ ಕೃತವಿದ್ಕನಾದ ಪ್ರತಿಯೊಬ್ಬ 
ಭಾರತೀಯನೂ, ಅವರ ಹಿತದ ಗೋಜನ್ನೇ ಚಿಂತಿಸದೆ ಇರುವ ಪ್ರತಿಯೊಬ್ಬ ಭಾರತೀಯನೂ 
ಕುಲಘಾತಕನೆಂದು ಹೇಳುತ್ತೇನೆ 2 


ಆ ಸಮಯದಲ್ಲಿ, ನಮ್ಮ ಬಹುತೇಕ ಜನರು ಇನ್ನೂ ನಿದ್ರಿಸುತ್ತಿದ್ದಾಗ, ವಿವೇಕಾನಂದರು 
ಮನುಷ್ಯ-ನಿರ್ಮಾಣ ಶಿಕ್ಷಣ ಮತ್ತು ರಾಷ್ಟ್ರವನ್ನು ಕಟ್ಟುವ ಶ್ರದ್ಧೆ ಮತ್ತು ಸಂಕಲ್ಪಗಳನ್ನು ಕುರಿತು 
ಮಾತನಾಡಿದರು. ಪರಿಶುದ್ಧವಾದ ಮಾನವ ಭಾವುಕತೆಯಿಂದ ದೇಶಕ್ಕೆ ಸ್ಫೂರ್ತಿ ತುಂಬಿದರು. ಅವರು 
ನುಡಿದರು : 

ಎಚ್ಚರಗೊಳ್ಳಿ ; ಏಕೆ ನಿದ್ರಿಸುತ್ತಿದ್ದೀರಿ ? ನಮ್ಮ ಸುದೀರ್ಫ ಇತಿಹಾಸದ ಈ ಸಾಮಾನ್ಮ 
ಕಾಲಾವಧಿಯಲ್ಲಿ ನಮ್ಮ ದೇಶದ ಪುರುಷತ್ವ ಮತ್ತು ಸ್ತ್ರೀತ್ವಗಳನ್ನು ಭವ್ಯವಾಗಿ ನಿರ್ಮಾಣ ಮಾಡುವ 
`` ಅಸಾಧಾರಣ ಅವಕಾಶವು ಬಂದಿರುವಾಗ ಹೇಗೆ ತಾನೆ ನಿದ್ರಿಸುತ್ತಿರಬಲ್ಲಿರಿ ? ನಿಮ್ಮ ಜನರನ್ನು 

ಮೇಲೆತ್ತುವುದಕ್ಕೆ, ಕಳೆದುಹೋದ ವ್ಯಕ್ತಿ ವಿಶಿಷ್ಟತೆಯನ್ನು ಅವರಿಗೆ ಮರಳಿ ಗಳಿಸಿಕೊಡುವುದಕ್ಕೆ, 
ಅವರನ್ನು ಅವರ ಮಾನವೀಯ ಗೌರವ ಮತ್ತು ಘನತೆಗಳಲ್ಲಿ ಪ್ರತಿಷ್ಠಾಪಿಸಲು, ನಿಮ್ಮ ಶಿಕ್ಷಣವನ್ನೂ 
ನಿಮ್ಮ ಶಕ್ತಿಗಳನ್ನೂ ಉಪಯೋಗಿಸಿ. ಇದೇ ನಿಜವಾದ ರಾಜಕಾರಣ ; ಇದೇ ನಿಜವಾದ ಧರ್ಮ. 
ನೀನೂ ಉತ್ತಮನಾಗಿ ಇತರರನ್ನೂ ಉತ್ತಮರನ್ನಾಗಿಸು ಎನ್ನುವುದು ನಮ್ಮ ಧ್ಯೇಯವಾಕ್ಕ. ಮೊದಲು 
;ನೀವು ಮನುಷ್ಯರಾಗಿ, ಆಮೇಲೆ ಇತರರಿಗೆ ಮಾನವರಾಗಲು ನೆರವಾಗಿ. 

ಅವರು ಮಾನವೀಯ ಪ್ರಚೋದನೆಯನ್ನು ನಿರೂಪಿಸಿದ್ದು ಹೀಗೆ. ಇಂದು ನಮ್ಮ ಸಂಸ್ಕೃತಿಗೆ 
ಅಗಾಧ ಶಕ್ತಿಯನ್ನು ಅವರು ತುಂಬಿದ್ದು ಹೀಗೆ, ಹಿಂದೆ ಶ್ರೀಕೃಷ್ಣ, ಭಗವಾನ್‌ ಬುದ್ಧ--ಇವರು 
ನಮ್ಮ ಸಂಸ್ಕೃತಿಗೆ ಇದೇ ರೀತಿಯ ಹುರಿದುಂಬಿಸುವ ಮಾನವೀಯ ಸ್ಪರ್ಶವನ್ನು ನೀಡಿದ್ದರು. 


ಕ್‌ Jangamwadi Math Collection. Digitized by 6೮58/6011 


೩೪೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


೧೦. ಉಪನಿಷತ್ತಿನ ಅಗತ್ಯ 

ಇಂದು ನಮ್ಮ ಸಮಾಜದಲ್ಲಿ ಯಾವುದೇ ಕಾರ್ಯಚಟುವಟಿಕೆಯನ್ನು ಶಕ್ತಿಯುತಗೊಳಿಸುವ 
ಕಾರ್ಯೋನ್ಮುಖವಾಗುವ ಒಂದು ಮನೋಧರ್ಮ ಇದು ; ಬಡಗಿ, ಕಲ್ಲುಕುಟಿಕ ಚಮ್ಮಾರ, 
ವಿದ್ಯಾರ್ಥಿ, ಉಪಾಧ್ಯಾಯ, ಆಡಳಿತಗಾರ, ಔದ್ಯಮಿಕ ಕಾರ್ಯನಿರ್ವಾಹಕ, ಗೃಹಿಣಿ ; ಹೀಗೆ 
ಸಮಾಜದಲ್ಲಿರುವ ಎಲ್ಲರೂ, ಪ್ರತಿಯೊಬ್ಬರೂ ಈ ಒಂದು ಆಲೋಚನೆಯಿಂದ ಶಕ್ತಿಯುತರಾಗ 
ಬಲ್ಲರು. ಅದಾವುದೆಂದರೆ ನಾನು ಪ್ರಥಮತಃ ಸ್ವತಂತ್ರ ಭಾರತದ ಪ್ರಜೆ, ನಾನು ಮಾಡುವ ಕೆಲಸಕ್ಕೆ 
ಅಗಾಧವಾದ ಮಾನವೀಯ ಹಾಗೂ ರಾಷ್ಟ್ರೀಯ ಸಂಬಂಧವಿದೆ ; ಒಬ್ಬ ಆಡಳಿತಗಾರನಾಗಿ, 
ಅಗಾಧವಾದ ಮಾನವೀಯ ಉದ್ದೇಶ ಸಾಧನೆಗೆ ಉಪಕರಣ ಶಕ್ತಿ, ಇದರ ಮಾನವೀಯ ವೈಶಿಷ್ಟ್ಯವು 
ಕೇವಲ ವಿದ್ಯೆಗೆ ಶ್ರದ್ಧೆಯನ್ನೂ ಉಪನಿಷತ್ತನ್ನೂ ನೀಡುತ್ತದೆ, ಸ್ಥಗಿತಗೊಂಡ ಅಭಿಪ್ರಾಯಗಳನ್ನು 
ಕಾರ್ಯಶೀಲವೂ ಜೀವಂತವೂ ಆದ ನಂಬಿಕೆಗಳನ್ನಾಗಿ ಪರಿವರ್ತಿಸುತ್ತದೆ. 

ನಮ್ಮ ಶಾಲೆಗಳಲ್ಲಿ ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಅಧ್ಯಾಪಕರನ್ನೂ ವಿದ್ಯಾರ್ಥಿಗಳನ್ನೂ 
ಉದ್ದೇಶಿಸಿ ಮಾತನಾಡುವಾಗ ನಾನು ಅನೇಕ ವೇಳೆ ಸ್ವಾಮಿ ವಿವೇಕಾನಂದರು ನಿರೂಪಿಸಿದ ಈ 
ಕಾಂತಿಯುತ ಮನೋಧರ್ಮವನ್ನು” ಉಲ್ಲೇಖಿಸುತ್ತೇನೆ. ನಮ್ಮ ವಿದ್ಯಾಭ್ಯಾಸವು ಇಷ್ಟುಮಟ್ಟಿಗೆ 
ನಿಂತು ನಾರುತ್ತಿರುವುದು ಏಕೆ ? ಅದರಲ್ಲೂ ನಮ್ಮ ಬಹುತೇಕ ಸರಕಾರಿ ಶಾಲಾಕಾಲೇಜುಗಳಲ್ಲಿ 
ಕೊಡುತ್ತಿರುವ ಶಿಕ್ಷಣವು ಏಕೆ ಹಾಗಿದೆ? ಏಕೆಂದರೆ ನಮ್ಮ ಬಹುಪಾಲು ಅಧ್ಯಾಪಕರಿಗೆ ಅತ್ಯುನ್ನತ 
ಸ್ಥಾನದ ಸತ್ಯವು ಅರಿವಾಗಿಲ್ಲ. ಸ್ವತಂತ್ರ ಭಾರತದ ಹಾಗೂ ಸ್ವತಂತ್ರ ಹಾಗೂ ಜವಾಬ್ದಾರಿಯುತ 
ಪೌರರಾಗಿರುವ ಸತ್ಯವನ್ನು ಅರಿತುಕೊಳ್ಳದೆ ತಾವು ಕೇವಲ ವೇತನಕ್ಕೆ ಕೆಲಸ ಮಾಡುವ 
ಕರ್ಮಚಾರಿಗಳಂತೆ ವರ್ತಿಸುತ್ತಿದ್ದಾರೆ. ಅವರು ತಮ್ಮನ್ನು ತಾವು ಕೇವಲ ಉದ್ಯೋಗವನ್ನು ಅರಸುವ 
ಹಾಗೂ ಉದ್ಯೋಗವನ್ನು ನಿರ್ವಹಿಸುವವರೇ ಹೊರತು ಬೇರೇನೂ ಅಲ್ಲ ಎಂದು ಭಾವಿಸುತ್ತಾರೆ. 
ಒಂಧು ಜೀವನಧ್ಯೇಯ, ಅದರಿಂದ ಹರಿಯುವ ಆತ್ಮ-ಶ್ರದ್ಧೆ, ಇವು ಅವರ ಬದುಕಿನಲ್ಲೂ ಅವರು 
ಮಾಡುವ ಕೆಲಸಗಳಲ್ಲೂ ಗೈರು ಹಾಜರಾಗಿವೆ. ಇಂಥ ಭಾರೀ ದುರಂತ ! ಯುಗಯುಗಾಂತರಗಳಿಂದ 
ಅಜ್ಞಾನದ ಕತ್ತಲಲ್ಲಿ ಮುಳುಗಿಹೋಗಿರುವ ನಮ್ಮವರೇ ಆದ ಕೋಟ್ಕಂತರ ಜನರಿಗೆ ಬೆಳಕನ್ನೂ 
ಬದುಕನ್ನೂ ನೀಡುವುದಕ್ಕಿಂತ ದೊಡ್ಡ ಕೆಲಸ ಯಾವುದಿದ್ದೀತು ? 

ನಾನು ಅನೇಕ ವೇಳೆ ನಮ್ಮ ಉಪಾಧ್ಯಾಯರಿಗೆ ಹೇಳುತ್ತಿರುತ್ತೇನೆ : ನೀವು ಬೋಧಿಸಲು 
ತರಗತಿಯನ್ನು ಪ್ರವೇಶಿಸಿದಾಗ, ಮೊದಲು ತರಗತಿಯ ಎದುರು ನಿಂತುಕೊಳ್ಳಿ, ನಿಮ್ಮೆದುರಿಗಿರುವ 
ಮಕ್ಕಳ ಮುಖವನ್ನು ಗಮನಿಸಿ, ನಿಮ್ಮಲ್ಲಿರುವ ಚಿಂತಾತ್ಮಕ ಸಹಾನುಭೂತಿಯಿಂದ ಅವರ 
ಮನಸ್ಸುಗಳನ್ನೂ ಹೃದಯಗಳನ್ನೂ ಪ್ರವೇಶಿಸಲು ಪ್ರಯತ್ನಿಸಿ. ನಿಮ್ಮ ಮನಸ್ಸಿಗೆ ಒಂದು ಪ್ರಶ್ನೆ 
ಹಾಕಿಕೊಳ್ಳಿ ; ನಾನಿಲ್ಲಿ ಇರುವುದೇಕೆ? ನನ್ನೆದುರಿಗಿರುವ ಈ ಮಕ್ಕಳು ಯಾರು? ತೇಜೋಮಯವಾದ 
ಉತ್ತರವು ನಿಮಗೆ ದೊರಕುತ್ತದೆ : 

“ಈ ಮಕ್ಕಳು ಬಹುಮಟ್ಟಿಗೆ ನಮ್ಮ ಗ್ರಾಮೀಣ ಪ್ರದೇಶಗಳಿಂದ ಹಾಗೂ ಹಿಂದುಳಿದ ವರ್ಗ 
ಗಳಿಂದ ಮತ್ತು ಪ್ರದೇಶಗಳಿಂದಲೂ ಬರುತ್ತಾರೆ; ಅವರು ಶತಮಾನಗಳ ಕಾಲ ಸಾಮೂಹಿಕತೆಯಲ್ಲಿ 
ಮುಳುಗಿಹೋಗಿದ್ದವರು. ಆದರೆ ಈ ಆಧುನಿಕ ಯುಗದಲ್ಲಿ, ತಮ್ಮ ಮಾನವೀಯ ಮೌಲ್ಯ ಮತ್ತು 
ಘನತೆಯನ್ನು ಅರಿತು ತೃಪ್ತ ಜೀವನವನ್ನು ನಡೆಸುತ್ತಾ ನಿಜವಾಗಿ ಮಾನವರಾಗುವ ಒಂದು ಅವಕಾಶ 
" ವನ್ನು ಹುಡುಕಿಕೊಂಡು ಅವರು ಶಾಲೆಗೆ ಬಂದಿದ್ದಾರೆ. ನಾನು, ಈ ಶಾಲೆಯ ಉಪಾಧ್ಯಾಯನಾಗಿ, 
ಆ ಅನುಗ್ರಹವನ್ನು ಅವರಿಗೆ ಕೊಡುವ ಉಪಕರಣವಾಗುವ ಸೌಲಭ್ಯವನ್ನು ಪಡೆದಿದ್ದೇನೆ. ನನ್ನ 
"ದೆ ಪ್ರಾಚೀನ ಕ್ಷಾಗ್ಯೂ ಲ್ಯವ್ಹಾೀಧ ಜ್ಞಾನ ಮತ್ತು ಸ್ಫೂರ್ತಿಪಚ ಸಂಪತ್ತುಣದೆ, ನಾವು ಗಳಿಸಿದ 


ಸಾರ್ವಜನಿಕ ಆಡಳಿತಗಾರರ ಸಾಮಾಜಿಕ ಜವಾಬ್ದಾರಿಗಳು ೩೪೭ 

ಸ್ವಾತಂತ್ರ್ಯವೂ, ಅದು ನಮ್ಮ ಜನಕ್ಕೆ ನೀಡಿದ ಭರವಸೆಗಳೂ ನನ್ನ ಹಿಂದೆ ಇವೆ. ನನ್ನೆದುರಿಗೋ 
ಲಕ್ಷಾಂತರ ವಿದ್ಯಾರ್ಥಿಗಳ ಸಮೂಹ ತಂಡತಂಡವಾಗಿ ಬರುತ್ತಿದೆ. ಅದೇ ಅನುಗ್ರಹಕ್ಕಾಗಿ ಹಸಿದು 
ಹಂಬಲಿಸಿ ಅವರು ಬರುತ್ತಿರುವರು. ನಾನೋ ಸ್ವತಂತ್ರ ಭಾರತದ ಪೌರನಾಗಿ, ಶಿಕ್ಷಕನಾಗಿ 
ಕಾರ್ಯನಿರ್ವಹಿಸಬೇಕೆಂಬ ಕರೆಯ ಮೇರೆಗೆ ಬಂದು ನಿಂತಿದ್ದೇನೆ. ಮಾನವಜ್ಞಾನದ ಮಹಾನ್‌ 
ಪರಂಪರೆ ಮತ್ತು ರಾಷ್ಟ್ರೀಯ ಸ್ವಾತಂತ್ರ್ಯ ಹಾಗೂ ಅದು ನೀಡಿದ ಭರವಸೆಗಳು ನನ್ನ ಹಿಂದೆಯೂ, 
ಮೇಲೇರುತ್ತಿರುವ ಮಾನವೀಯ ಪ್ರೇರಣೆಗಳು ಹಾಗೂ ನನ್ನ ದೇಶದ, ಆಶೋತ್ತರಗಳು ನನ್ನ 
ಎದುರಿಗೂ ನಿಂತಿವೆ. ಇಂದು ಈ ಎರಡೂ ಶಕ್ತಿವಾಹಿನಿಗಳ ಸಂಗಮ ನಾನಾಗಬೇಕು. 

ಈ ನಂಬಿಕೆಯಿಂದ, ಗಹನ ಸತ್ಯದ ಈ ಅರಿವಿನಿಂದ ನೀವು ಭಾರತದ ವಿಶಾಲ ನೆಲದಲ್ಲಿ 
ಯಾವುದೋ ಮೂಲೆಯಲ್ಲಿ ಅಲ್ಪವೇತನಕ್ಕಾಗಿ ಕೆಲಸ ಮಾಡುತ್ತಿರುವ ನಿಷ್ಕ್ರಿಯ ವ್ಯಕ್ತಿಯಾಗಿ 
ಉಳಿಯದೆ, ಕ್ರಿಯಾಶೀಲನಾದ ವ್ಯಕ್ತಿಯಾಗಿ, ರಾಷ್ಟ್ರೀಯ ಮತ್ತು ಮಾನವೀಯ ಉದ್ದೇಶಗಳ ಜ್ವಲಂತ 
ಸಾಧನವಾಗಿ ಪರಿವರ್ತಿತರಾಗುವಿರಿ. ಆಗ ಪಾಠವನ್ನು ಬೋಧಿಸಲೆಂದು ನೀವು ಬಾಯಿ ತೆರೆದೊಡನೆ 
ನೀವು ಏನು ಹೇಳುವಿರೋ ಬೋಧಿಸುವಿರೋ ಅದೆಲ್ಲವೂ ನಿಮ್ಮೆದೆರುಗಿರುವ ಮಕ್ಕಳಲ್ಲಿ 
ಸ್ಫೂರ್ತಿಯನ್ನು ತುಂಬಿ ಅವರನ್ನು ಮೇಲೇರಿಸುತ್ತದೆ. ` 

ಇದೇ ರಾಷ್ಟ್ರನಿರ್ಮಾಣದ ಕಲೆ. ಮೊದಲೇ ಉಲ್ಲೇಖಿಸಿದ ಕಾರ್ಯ ಸಾಮರ್ಥ್ಯದ ಮೂರು 
ಅಂಗಗಳಲ್ಲಿ ಉಪನಿಷತ್‌ ಭಾಗ ಇದು. ಉಪಾಧ್ಯಾಯರ ಒಂದು ಗುಂಪಾಗಲೀ, ವೃತ್ತಿಪರರ 
ಸಮೂಹವಾಗಲಿ, ಕೈಗಾರಿಕೋದ್ಯಮಿಗಳಾಗಲಿ ಅಥವಾ ಆಡಳಿತಗಾರರ ತಂಡವಾಗಲೀ ; ಎಲ್ಲರಿಗೂ 
ನಾನು ಇದನ್ನು ಹೇಳುತ್ತಲೇ ಇರುತ್ತೇನೆ. ನಮ್ಮ ಆಡಳಿತವನ್ನು ಚುರುಕುಗೊಳಿಸಲು ಇದರ 
ಸಾಂಗತ್ಕವು ಅಪಾರವಾಗಿದೆ. 

ಆಡಳಿತಗಾರನಾಗಿ ಒಬ್ಬ ವ್ಯಕ್ತಿಯು ಸಚಿವಾಲಯದಲ್ಲಿ ತನ್ನ ಮೇಜಿನ ಎದುರು ಕುಳಿತು ತನ್ನ 
ವ್ಯಕ್ತಿವಿಶಿಪ್ಟತೆ ಏನು-ಎಂದು ತನ್ನಲ್ಲೇ ಪ್ರಶ್ನಿಸಿಕೊಂಡರೆ, ಮೇಲೆ ಹೇಳಿದಂತೆ ಸುಸಂಗತವಾದ 
ಉತ್ತರವನ್ನು ಪಡೆದಾಗ ನಮ್ಮ ಆಡಳಿತಕ್ಕೆ ಎರಿಥ ಕಾರ್ಯಶೀಲತೆಯು ಬರುತ್ತದೆ ! ಕೆಲಸ 
ಪ್ರಾರಂಭಮಾಡುವುದಕ್ಕಿಂತ ಮುಂಚಿನ ಈ ತೆರಪಿನಲ್ಲಿ ತನ್ನ ಕೆಲಸಕ್ಕೆ ತನ್ನ ನಿಜ ಅಸ್ತಿತ್ವವನ್ನು 
ತುಂಬುವುದಾಗಿರುತ್ತದೆ. ಈ ಹುರಿದುಂಬಿಸುವ ಕ್ರಿಯೆಯೇ ಮೇಲೆ ಹೇಳಿದ ಶ್ಲೋಕದಲ್ಲಿ ಬರುವ 
ಉಪನಿಷದಾ ಎಂಬ ಪದದ ಅರ್ಥ. 

ತರಬೇತಿ ಹೊಂದಿದ ಮನಸ್ಸಿಗೆ ಇದು ಅಭ್ಯಾಸವಾಗುತ್ತದೆ, ಸ್ವಯಂ ಪ್ರೇರಿತವಾಗುತ್ತದೆ, 
ಸಹಜವಾಗುತ್ತದೆ. ನಮ್ಮ ಎಷ್ಟು ಅಲ್ಪ ಮಂದಿ ಆಡಳಿತಗಾರರು ಅಥವಾ ಉಪಾಧ್ಯಾಯರು ತಮ್ಮ 
ಕೆಲಸವನ್ನು ಪ್ರಾರಂಭಮಾಡುವುದಕ್ಕೆ ಮೊದಲು ಈ ಪ್ರಶ್ನೆಯನ್ನು ಹಾಕಿಕೊಂಡು ತಮ್ಮ ಹೃದಯದಿಂದ 
ಸರಿಯಾದ ಉತ್ತರವನ್ನು ಪಡೆದುಕೊಳ್ಳುತ್ತಾರೆ ? ಹಾಗಾಗಿ ನಮ್ಮ ರಾಷ್ಟ್ರೀಯ ಜೀವನದ ಅನೇಕ 
ಮಹತ್ವದ ವಲಯಗಳಲ್ಲಿ ಸ್ಥಗಿತತೆಯೇ ನಮ್ಮ ಮುಖದೆದುರು ರಾಚುತ್ತಿದ್ದರೆ ಏನೂ 
ಆಶ್ಚರ್ಯವಿಲ್ಲ. ಆದ್ದರಿಂದ ಇಂದಿನಿಂದಲೇ ಈ ದರ್ಶನದ ಹುರಿದುಂಬಿಸುವ ಸ್ಪರ್ಶವನ್ನು ದೇಶಕ್ಕೆ 
ನೀಡೋಣ, ಈ ಪ್ರಶ್ನೆಯನ್ನು ಕೇಳಿಕೊಂಡು ನಮ್ಮ ಶುದ್ಧ ಹೃದಯದಿಂದ ಉತ್ತರವನ್ನು 
ಪಡೆದುಕೊಂಡು ಕಾರ್ಯಚಟುವಟಿಕೆಗಳನ್ನು ಶ್ರೀಮಂತಗೊಳಿಸೋಣ, ಚುರುಕುಗೊಳಿಸೋಣ. 


೧೧. ಗೀತೆಯ ಬುದ್ಧಿ-ಯೋಗದ ಬೆಳಕಿನಲ್ಲಿ ಪ್ರೇರಣೆ 


ಪ್ರತಿಯೊಬ್ಬ ಆಡಳಿತಗಾರನೂ ತನ್ನ ಶಿಕ್ಷಣವನ್ನು ಮುಗಿಸಿದೊಡನೆ ಉದ್ಮೋಗದ ಅನ್ವೇಷಣೆ 
ಯನ್ನು ಪ್ರಾರಂಭಮಾಡುತ್ತಾನೆ ; ಅದು ಅತ್ಯಂತ ಸಹಜ. ಅವನು ಅಥವಾ ಅವಳು ಒಂದು 


CC-0. Jangamwadi Math Collection. Digitized by eGangotri 


೫5 ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಜೀವಿಕೆಯನ್ನು ಸಂಪಾದಿಸಬೇಕು, ಪೂರ್ಣ ಜೀವನವನ್ನು ನಡೆಸಲು ಆಶಿಸಬೇಕು ; ಅದು ಸುಂದರ 
ವಾದದ್ದು. ಆದರೆ ಒಂದು ವೃತ್ತಿಯನ್ನು ಪಡೆದು, ಸಚಿವಾಲಯದಲ್ಲೋ ಅಥವಾ ಸಾರ್ವಜನಿಕ 
ಕಚೇರಿಯೊಂದರಲ್ಲೋ ತನ್ನ ಕಾರ್ಯವನ್ನು ಪ್ರಾರಂಭಿಸಿದ ಮೇಲೆ ಒಂದು ಬೇರೆಯೇ ಮನೋ 
ಧರ್ಮ, ಬೇರೆಯೇ ಆದ ದರ್ಶನ ಅವನಿಗೆ ಅಥವಾ ಅವಳಿಗೆ ಸ್ಫೂರ್ತಿ ಕೊಡಲು ತೊಡಗಬೇಕು. 
ಆಗ ಅವನು ಉದ್ಯೋಗವನ್ನು ಅರಸುವ ವ್ಯಕ್ತಿಯಾಗಿ ಉಳಿಯುವುದಿಲ್ಲ; ಅವನು ಒಂದು ನೂತನ 
: ವ್ಯಕ್ತಿತ್ವವಾಗಿರುತ್ತಾನೆ. ಈ ನೂತನ ವ್ಯಕ್ತಿತ್ವ ಯಾವುದು? ಆಗ ಅವನು ತನ್ನ ರಾಷ್ಟ್ರದ ಕೋಟ್ಕಂತರ 
ಜನರ ಪ್ರೇರಣೆ ಪ್ರಚೋದನೆಗಳ ಕೇಂದ್ರವಾಗುತ್ತಾನೆ, ಅವನು ಆ ಮಾನವ ಪ್ರಚೋದನೆಗಳಿಗೆ 
ಸ್ಪಂದಿಸಬೇಕಾಗುತ್ತದೆ. ಆಡಳಿತಗಾರನನ್ನು ಪದದ ಎಲ್ಲಾ ಅರ್ಥದಲ್ಲೂ ಕಾರ್ಯಶೀಲನಾಗುವಂತೆ 
ಮಾಡುವುದು ಇದೇ ಆಗಿದೆ. ಮೇಲೆ ಉಲ್ಲೇಖಿಸಿದಂತೆ ಒಬ್ಬನು ತನ್ನ ಕಾರ್ಯಚಟುವಟಿಕೆಯನ್ನು 
ಪ್ರಾರಂಭಿಸುವುದಕ್ಕೆ ಮೊದಲು ಚಿಂತಿಸಬೇಕಾದುದರ ಮಹತ್ವ ಇದೇ. ಈ ಕಾರ್ಯಶೀಲ ಪ್ರವೃತ್ತಿಯ 
ಒಂದು ತುಣುಕನ್ನು ಪಡೆಯುವವನೂ ಹಿಂದಿನ ವ್ಯಕ್ತಿಯೇ ಆಗಿ ಉಳಿಯುವುದಿಲ್ಲ ಎಂದು ನಾನು 
ಭರವಸೆ ಕೊಡಬಲ್ಲೆ, ವಿಸ್ತಾರ ಶೀಲವಾದ ಈ ಮನೋಧರ್ಮದ ಮೌಲ್ಯವನ್ನು ಗೀತೆಯು ತನ್ನ 
ಕರ್ಮತತ್ತ್ವದಲ್ಲಿ ಮತ್ತೆ ಮತ್ತೆ ಒತ್ತಿ ಹೇಳುತ್ತದೆ. ಇದರ ಮೂಲಕ ಕಾರ್ಯವು ಬಹಿರಂಗವಾಗಿ 
ಸಾಮಾಜಿಕ ಉತ್ಪಾದಕತೆಗೂ ಹಾಗೂ ಆಂತರಂಗಿಕವಾಗಿ ಆಧ್ಯಾತ್ಮಿಕ ವಿಕಾಸಕ್ಕೂ ಸಾಧನವಾಗುತ್ತದೆ. 
ಗೀತೆಯು ಇದನ್ನು ಬುದ್ಧಿಯೋಗ (೨.೩೪) ಎಂದು ಕರೆಯುತ್ತದೆ. ಬುದ್ಧ್ಯಾ ಯುಕ್ತೋ ಯಯಾ 
ಪಾರ್ಥ ಕರ್ಮ ಬಂಧಂ ಪ್ರಹಾಸ್ಕಸಿ, “ಬುದ್ಧಿಯಿಂದ ಕೂಡಿದವನಾಗಿ, ಓ ಅರ್ಜುನ, ಮನುಷ್ಯನು 
ಕರ್ಮದ ಮೂಲಕ ಬರುವ ಬಂಧನವೆಲ್ಲವನ್ನೂ ನಾಶಮಾಡುತ್ತಾನೆ.'” 

ಸ್ವಾರ್ಥಪರವಾದ ಜೀವನದಲ್ಲಿ ಮತ್ತು ಕಾರ್ಯದಲ್ಲಿ ಇಡೀ ಮನೋಧರ್ಮವೇ ಕಿರಿದಾಗುತ್ತದೆ, 
ಸಂಕುಚಿತವಾಗುತ್ತದೆ ಮತ್ತು ಮಾನವನ ಚೈತನ್ಯವನ್ನು ಕುಗ್ಗಿಸುತ್ತದೆ. ವಿಕಾಸದ ಏಣಿಯಲ್ಲಿ ಅಷ್ಟು 
ಎತ್ತರದಲ್ಲಿರುವ, ವೈಯಕ್ತಿಕವಾಗಿಯೂ ಸಾಮೂಹಿಕವಾಗಿಯೂ ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನು 
: ಹಾಗೂ ಪರಿಪೂರ್ಣತೆಯನ್ನು ಸಾಧಿಸಲು ಜೈವಿಕ ಸಾಮರ್ಥ್ಯಗಳನ್ನು ಪ್ರಕೃತಿಸಹಜವಾಗಿಯೇ 
ಪಡೆದಿರುವ ಮನುಷ್ಯನಿಗೆ ಒಂದು ಉನ್ನತವಾದ ಜೀವನದರ್ಶನ, ಕಾರ್ಯದರ್ಶನ ಅಗತ್ಯ. ಅದು 
ಅವನ ಆಧ್ಯಾತ್ಮಿಕ ಬೆಳವಣಿಗೆಗೂ, ವಿಸ್ತರಣಕ್ಕೂ ಸಾಧನವಾಗುತ್ತದೆ. ನೀವು ಕಾರ್ಯನಿರತರಾದಾಗ 
ಆ ಮನೋಧರ್ಮವಿರುವುದೇ ಆದಲ್ಲಿ ಆ ಕರ್ಮವು ನಿಮ್ಮನ್ನು ಕಟ್ಟಿ ಹಾಕುವುದಿಲ್ಲ ; ಅದಕ್ಕೆ 
ಬದಲು ಆ ಕೆಲಸವು ಇತರ ಜನರಿಗೆ ವರದಾನವಾಗುತ್ತದೆ. ಗೀತೆಯು ಈ ದರ್ಶನವನ್ನು ತನ್ನ 
ಬುದ್ಧಿಯೋಗ ಅಥವಾ ಯೋಗಬುದ್ಧಿಯಲ್ಲಿ ಹೇಳುತ್ತದೆ : (೨.೪೯) 

ದೂರೇಣ ಹ್ಯವರಂ ಕರ್ಮ 

ಬುದ್ಧಿಯೋಗಾತ್‌ ಧನಂಜಯಃ | 

ಬುದ್ಧೌ ಶರಣಂ ಅನ್ವಿಚ್ಛ 

ಕೃಪಣಾಃ ಫಲಹೇತವಃ | 


(ಕೇವಲಸ್ಟಾರ್ಥಾಪೇಕ್ಷೆಯಿಂದ ಮಾಡಿದ ಕೆಲಸವು ಬುದ್ಧಿ ಯೋಗದಿಂದ(ವಿಚಾರ ಪೂರ್ವಕ | 
ಜಟ ಪದ: ಅದ್ದರಿಂದ ಈ 
ಯ ಪಡೆ (ಕೇವಲ) ಸ್ವಾ ಬಯಸುವವರು ಅಲ್ಪ 

ಬುದ್ಧಿ ಕೃಪಣರು ” ) ಸ್ವಾರ್ಥ ಫಲವನ್ನು 


ನನ್ನ ಅನೇಕ ಜನರ ಅಭೀಪ್ಸೆಗಳನ್ನು ಪೂರೈಸಲು ನಾನಿಲ್ಲಿ ಕುಳಿತಿದ್ದೇನೆ. ನನ್ನ ಪ್ರೋತ್ಸಾಹಕೆ 
ಸ್ಪರ್ಶವು ಅವರ ಬದುಕನ್ನುವೂಗಬಲ್ಣಯು (ಮಾರಕ ಸ 'ಅಟುಗ್ರತೆಯಿಂದಿ್ದರೆ 


ಸಾರ್ವಜನಿಕ ಆಡಳಿತಗಾರರ ಸಾಮಾಜಿಕ ಜವಾಬ್ದಾರಿಗಳು ೩೪೯ 
ಅದು ಅನೇಕರ ಜೀವನಗಳನ್ನು ಕತ್ತಲು ಮಾಡಬಲ್ಲದು. ನಾನಿಲ್ಲಿ ಅಧಿಕಾರದ ಕುರ್ಚಿಯ ಮೇಲೆ 
ಕುಳಿತಿದ್ದೇನೆ. ಮಾನವ ಆಶೋತ್ತರಗಳು ಮತ್ತು ಪ್ರೇರಣೆಗಳ ಕೇಂದ್ರಬಿಂದುವಾಗಿದ್ದೇನೆ. 
ಮನೆಯಲ್ಲೂ ನಾನು ಹಾಗೆಯೇ ; ಆದರೆ ಇಲ್ಲಿ ನನ್ನ ಸ್ಥಾನದ ಉದ್ದೇಶ ಮತ್ತು ಪರಿಗಣನೆ 
ಮುಖ್ಯವಾಗುತ್ತದೆ. 

ಈ ಅರಿವನ್ನು ಪ್ರತಿಯೊಬ್ಬ ಆಡಳಿತಗಾರನೂ ಪಡೆಯಬೇಕು, ಮೊದಲು ಸಚಿವಾಲಯಗಳಲ್ಲಿ 
ಮತ್ತಿತರ ಕಚೇರಿಗಳಲ್ಲಿ, ಆಮೇಲೆ ಅದು ಅವನ ಮೂಲಭೂತ ಮನೋಧರ್ಮವಾಗಬೇಕು. ಗೀತೆಯ 
ಪ್ರಕಾರ ಯೋಗಿಯಾಗುವುದು ಎಂದರೆ ಇದೇ, ನಾಲ್ಕನೆಯ ಅಧ್ಯಾಯದ ಎರಡನೆಯ ಶ್ಲೋಕದಲ್ಲಿ 
ಹೇಳಿರುವಂತೆ ಒಬ್ಬನೇ ರಾಜನೂ ಮತ್ತು ಖುಷಿಯೂ ಆಗುವುದು ಹೀಗೆಯೇ. ಈ ಯೋಗದ 
ಒಂದು ತುಣುಕು ನಮ್ಮ ಆಡಳಿತವನ್ನು ಕಾರ್ಯಶೀಲವಾಗುವಂತೆ ಮಾಡಿ, ದಿನದಿನವೂ ಪರ್ವತದಂತೆ 
ಬೆಳೆದುನಿಲ್ಲುತ್ತಿರುವ ಮಾನವನ ಸಮಸ್ಯೆಗಳನ್ನು ಎದುರಿಸಲು ಸಮರ್ಥವನ್ನಾಗಿ ಮಾಡಬಲ್ಲದು, 
ಸಂವಿಧಾನದಲ್ಲಿ ಉಕ್ತವಾದ ಭರವಸೆಗಳು ನಮ್ಮ ಕೋಟಿಕೋಟಿ ಜನರ ಜೀವನದಲ್ಲಿ ಈಡೇರುವಂತೆ 
ಮಾಡುತ್ತದೆ. ಮಾನವ ಜನಾಂಗದ ಏಳನೆಯ ಒಂದರಷ್ಟು ದೊಡ್ಡದಿರುವ ದೇಶವನ್ನು ಒಂದು 
ಸುಖೀರಾಜ್ಕವಾಗುವಂತೆ ಮಾಡಬೇಕೆಂದು ಆಶಿಸುವ ಒಂದು ಸರಕಾರದಲ್ಲಿ ಆಡಳಿತಗಾರನಿರಬೇಕಾ 
ದುದು ಹೀಗೆ. 


೧೨. ಧನೋದ್ದೇಶ ಮಾತ್ರದ ಕೆಡಕುಗಳು 


ಈ ಬುದ್ಧಿ-ಯೋಗ ದರ್ಶನದಲ್ಲಿ, ಪ್ರೇರಣೆಯ ಮಹತ್‌ ಕಲ್ಪನೆಯ ಅರ್ಥವು ನಮಗೆ 
ದೊರಕುತ್ತದೆ. ಬಹುದೀರ್ಥಕಾಲದಿಂದ ಈ "ಪ್ರೇರಣೆ' ಎಂಬ ಪದಕ್ಕೆ ಹಣ, ಅಥವಾ ವೇತನ, 
ಅಥವಾ ಕೂಲಿ ಎಂಬ ಕಿರಿದಾದ ಅರ್ಥವನ್ನು ಭಾವಿಸಿಕೊಂಡಿದ್ದೆವು. ಇಂದು ರಾಜಕೀಯ ಮತ್ತು 
ಸಾಮಾಜಿಕ ದಾರ್ಶನಿಕರನೇಕರು, ಹಣವು ಪ್ರಾರಂಭಿಕ ಹಂತಗಳಲ್ಲಿ ಪ್ರೇರಣೆಯಾಗಿರುವುದು, ಸರಿ 
ಎಂದು ಹೇಳುತ್ತಾರೆ. ಅದು ಕೆಲವು ಹೆಜ್ಜೆ ಮುಂದೆ ಹೋಗಬಲ್ಲದು. ಅಲ್ಲಿಂದಾಚೆಗೆ ಅದು ಪೂರ್ತಿ 
ಸತ್ತ ಹಾಗೆಯೇ, ನಿಷ್ಠಲವಾಗುತ್ತದೆ. ಹೆಚ್ಚು ಹೆಚ್ಚು ವೇತನವನ್ನೂ ಕೂಲಿಯನ್ನೂ ಕೊಡುವುದರಿಂದ, 
ಮಾನವೀಯ ಮೂಲದಿಂದ; ಮನುಷ್ಯನ ಚೇತನದ ಆಳವನ್ನು ಕಲಕುವುದರಿಂದ ಅದು ಒಳ ಪ್ರಕ್ರಿಯೆ 
ಆಗಿ ಮೂಡಿಬರುತ್ತದೆ. ನಾನು ಭಾರತದ ಒಬ್ಬ ಪ್ರಜೆ, ಈ ಮಹತ್ತರವಾದ ರಾಷ್ಟ್ರೀಯ ಹೊಣೆಗಾರಿಕೆ 
ಯನ್ನು ಹೊತ್ತುಕೊಳ್ಳಲು ನನಗೆ ಕರೆಕೊಟ್ಟಿರುವುದು ಹೆಮ್ಮೆಯ ಸಂಗತಿ, ಒಂದು ಸುದೈವ 
ಎಂಬ ಭಾವದಿಂದ ಈ ಪ್ರೇರಣೆ ಬರಬೇಕು. ಒಬ್ಬ ಮನುಷ್ಯನಿಂದ ಅತ್ತುತ್ತಮ ಶಕ್ತಿಯನ್ನು ಹೊರ 
ಪಡಿಸುವುದು ಈ ಪ್ರೇರಣೆ. ಉನ್ನತ ಮಟ್ಟದ ಎಲ್ಲಾ ಅರ್ಪಣಭಾವಗಳನ್ನೂ, ಅಗಾಧಶಕ್ತಿಗಳನ್ನೂ 
ಹುರಿದುಂಬಿಸುವುದು ಈ ಪ್ರೇರಣೆಯೇ. ಒಂದು ಕಡೆ ವೈಯಕ್ತಿಕ ಪ್ರೇರಕಶಕ್ತಿಯಾಗಿ ಧನಮೋಹ 
ಇರುತ್ತದೆ ; ಇನ್ನೊಂದು ಕಡೆ ಈ ಗಹನವಾದ ಆಧ್ಯಾತ್ಮಿಕ ಮತ್ತು ಮಾನವೀಯ ಪ್ರೇರಣೆಯಿರುತ್ತದೆ. 
ಕರ್ಮವನ್ನು ಕುರಿತು ಗೀತೆಯ ದರ್ಶನವು ಮೊದಲಿನದನ್ನು ತೊರೆಯೆಂದಾಗಲಿ, ಅಲಕ್ಷಿಸು ಎಂದಾಗಲಿ 
ಹೇಳುವುದಿಲ್ಲ. ಅದನ್ನು ಎರಡನೆಯದರ ಹಿನ್ನೆಲೆಯಲ್ಲಿ ಇರಿಸು ಎಂದಷ್ಟು ಮಾತ್ರ ಹೇಳುತ್ತದೆ. 

ಆದರೆ ಸ್ವಾತಂತ್ರ್ಯೋತ್ತರ ಕಾಲದ ನಮ್ಮ ರಾಷ್ಟ್ರೀಯ ದುರಂತವೆಂದರೆ ನಾವು ಮೊದಲಿನದಕ್ಕೆ 
ಅತಿಹೆಚ್ಚು ಮಹತ್ವ ಕೊಟ್ಟು, ಎರಡನೆಯದನ್ನು ಸಂಪೂರ್ಣವಾಗಿ ಮರೆತೇಬಿಟ್ಟಿದ್ದು. ಬೆನ್ನಟ್ಟಬೇಕಾದ 
ಒಂದೇ: ಒಂದು ವಸ್ತು ಹಣ, ಕೇವಲ ಹಣ ಎಂದು ನಮ್ಮನ್ನು ನಾವೇ ನಂದ ಸ 
ಹು 0ತವನ್ನು ಪ್ರಾಮಾಣಿಕ ದುಡಿಮೆಯಾಗಲೀ ತಡೆಯಲಿಲ್ಲ. ಎಲ್ಲಿ ಇ 
ಮ ರ ವ್ಯವಸ್ಥೆಯಲ್ಲಿ ಒಂದು ವಿಚಿತ್ರ ರೋಗವೇ ಬಲಿಯಿತು, 


CC-0. Jangamwadi Math Collection. Digitized by eGangotri 


ಇನಿ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಇತಿಹಾಸದ ಬೇರೆ ಯಾವ ರಾಷ್ಟ್ರಕ್ಕೂ ಈ ರೋಗ ಹತ್ತಿರಲಿಲ್ಲ, ಅಷ್ಟೇಕೆ, ಹಿಂದೆ ನಮ್ಮ ರಾಷ್ಟ್ರಕ್ಕೂ 
ಹಿಡಿದಿರಲಿಲ್ಲ. ಅದಾವುದೆಂದರೆ, ಕೇವಲ ಸಂಬಳದ ಕಡೆಗೆ ಮಾತ್ರ ನಮ್ಮ ದೃಷ್ಟಿಕೋನ ಸೀಮಿತ 
ವಾಗಿರುವುದು. ಅದರಲ್ಲಿ ದುರಂತದ ದನಿಯುಳ್ಳ ತಮಾಷೆಯ ಅಂಶವಿದೆ. ನಮ್ಮ ದೇಶದ 
ಕೋಟಿಗಟ್ಟಲೆ ನೌಕರರು ತಮಗೆ ತಾವು ಹಾಗೂ ರಾಷ್ಟ್ರಕ್ಕೆ ಹೀಗೆ ಹೇಳಿದರು : | 

ಒಬ್ಬನಿಗೆ ದೊರಕುವ ವೇತನ ಅವನ ಹಕ್ಕು. ಅವನು ಕೆಲಸ ಮಾಡಲಿ," ಬಿಡಲಿ ಅದು ಬಂದೇ 
ಬರಬೇಕು. "ಓವರ್‌ಟೈಂ” ವರಮಾನಕ್ಕಾದರೆ ಅವನು ಕೆಲಸಮಾಡುತ್ತಾನೆ. ನನ್ನ ವೇತನಕ್ಕೆ ಅರ್ಹತೆ 
ಪಡೆಯಲು ನಾನು ಕಷ್ಟಪಟ್ಟು ದುಡಿಯಬೇಕಾಗಿಲ್ಲ; ನಾನು ಈಗಾಗಲೇ ಉದ್ಯೋಗಿಯಾಗಿರುವುದ 
ರಿಂದ ಅದು ನನಗೆ ಬರಬೇಕು ! 

ಕೇವಲ ಹಣದ ಪ್ರೇರಣೆಯು ರಾಷ್ಟ್ರವನ್ನು ಎಷ್ಟು ಕೆಳಮಟ್ಟಕ್ಕೆ ಎಳೆದಿದೆಯೆಂಬುದನ್ನು ಕಲ್ಪಿಸಿ 
ಕೊಳ್ಳಿ ! ಗಾಂಭೀರ್ಯ, ಗೌರವ, ಅರ್ಹತೆಗಳ ಭಾವನೆಯೆಲ್ಲವನ್ನೂ ಅದು ಗಾಳಿಗೆ ತೂರಿದೆ, 
ಗೌರವಾನ್ವಿತ ಸಮಾಜಗಳಲ್ಲಿಯಾದರೆ ಅವು ಹೀಗೆ ಅಭಿವ್ಯಕ್ತವಾಗುತ್ತವೆ : 

ನಾನು ವೇತನ ಅಥವಾ ಕೂಲಿಯನ್ನು ಪಡೆಯುತ್ತಿದ್ದೇನೆ. ಯಾವುದಕ್ಕಾಗಿ ನನಗೆ ಅದನ್ನು 
ನೀಡಲಾಗುತ್ತಿದೆಯೋ ಆ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. 

ಒಂದು ಸಮಾಜದ ನಿರ್ದಿಷ್ಟ ಕರ್ಮಚಾರಿಯಾಗಿರುವ ಗೌರವ, ಹೆಮ್ಮೆಯ ಭಾವನೆ, ಅದರಿಂದ 
ಮೂಡಿಬರುವ ಕರ್ತವ್ಯ ಮತ್ತು ಬಾಧ್ಯತೆಗಳ ಭಾವನೆ ನಮ್ಮ ದೇಶದಲ್ಲಿ ಇಂದು ಅತಿ ವಿರಳವಾದ 
ಸಾಮಗ್ರಿಯಾಗಿಬಿಟ್ಟಿದೆ. ಅದರ ಸ್ಥಳದಲ್ಲಿ ಈ ಸಿನಿಕತನ ಬಂದು ನಿಂತಿದೆ : 

ನನಗೆ ಹಣ ಬೇಕು, ಇನ್ನೂ ಹೆಚ್ಚು ಹಣ ಬೇಕು. ಅದಲ್ಲದೆ ಬೇರೆ ಏನೂ ಬೇಡ. ನಾನು 
ಕಚೇರಿಗೆ ಹೋದರೆ, ಕೆಲಸ ಮಾಡಿದರೆ ಆದು ನನ್ನ ಅನುಕೂಲಕ್ಕೆ ತಕ್ಕಂತೆ, ನನ್ನ ಇಚ್ಛೆಗೆ ಬಂದಂತೆ. 
ತಾ ಸಾ ಸಾಮಾಜಿಕ ಹೊಣೆಗಾರಿಕೆ ಮತ್ತು ಮಾನವೀಯ ಸ್ಪಂದನ, ಕಚೇರಿಗೆ 
ಇತರ ಲಕ್ಷಣ ಆನ ನಮ್ಮ ಸಮರ ಯ ದ ಎನ ಸನ ಶ್ಯ 

ಸ ಜಿಕ ಕರ್ಮಚಾರಿಗಳ 

ಮನೋಧರ್ಮಕ್ಕೆ ಪ್ರವೇಶವನ್ನೇ ಪಡೆಯಲಿಲ್ಲ. ಇವರ ಪಾಲಿಗೆ ವೃತ್ತಿಯಲ್ಲಿ ಮುಂದೆ ಬರುವುದು, 
ಉದ್ಯೋಗಿಯಾಗಿರುವುದು ಇಷ್ಟೇ ಮಾನವ ಸಾಫಲ್ಯ ! ನಾನು ನನ್ನ ದೇಶಕ್ಕೆ ತಪ್ಪು ಮಾಡುತ್ತಿದ್ದೇನೆ, 


'ಭಾರತದಲ್ಲಿ' ಎನ್ನುವುದು ಒಂದು, "ಭಾರತದ ಮತ್ತು ಭಾರತಕ್ಕಾಗಿ' ಎನ್ನುವುದು ಇನ್ನೊಂದು. 
ಬಹುತೇಕ ಜನರು "ಭಾರತದಲ್ಲಿ' ಇದ್ದಾರೆ ಅಷ್ಟೆ. ಅವರು ಇನ್ನೂ 'ಭಾರತದ' ಮತ್ತು 'ಭಾರತಕ್ಕಾಗಿ' 
ಹಡತ ತೇರ್ಗಡಯಾಗಬೇಣಗದೆ. ಈ ಎರಡೂ ಮನೋಧರ್ಮಗಳ ನಡುವೆ ಅಗಾಧ ವ್ಯತ್ಯಾಸವಿದೆ. 

ಮನೋಧರ್ಮವು ತುಂಬಿಕೊಂಡಾಗ ನಮ್ಮ ಆಡಳಿತವು ಎಲ್ಲಾ ಹಂತಗಳಲ್ಲೂ 


ಮೇಲಿನವರಾಗಲೀ, ಕೆಳಗಿನವರಾಗಲೀ, ನಮ್ಮ ಆಡಳಿತಗಾರರಲ್ಲಿ ಅದರಿಂದ ಎಂಥ ಕ್ರಿಯಾ 
ನ ತ ತ್ತದೆ ! ಅಂತಹ ಒಬ್ಬ ಅಧಿಕಾರಿಯನ್ನೋ ನೌಕರರನ್ನೋ ದೇಶದ 
ಮೂಲೆಗೆ ಕೆಲಸಮಾಡಲು ಕಳಿಸಿದರೆ, ನಾಲ್ಕೈದು ವರ್ಷಗಳಲ್ಲಿ ಅವನು 


ಆ ಒಬ್ಬ ವ್ಯಕ್ತಿ ಆ ಪರಿಸ್ಥಿತಿಯೆಲ್ಲವನ್ನೂ ಬದಲಾಯಿಸಿದ್ದಾರೆ 


CC-0. Jangamwadi Math Collection. ‘Di zed by eGangotri 


ಸಾರ್ವಜನಿಕ ಆಡಳಿತಗಾರರ ಸಾಮಾಜಿಕ ಜವಾಬ್ದಾರಿಗಳು ೩೫೧ 


೧೩: ಸೃಜನಶೀಲತೆ ಮತ್ತು ಕೇವಲ ಬುದ್ಧಿಶಕ್ತಿ 


ನಮ್ಮ ಆಡಳಿತಗಾರರು ತಾವು ಕ್ರಾಂತಿಕಾರಕ ಸಾಮಾಜಿಕ ಬದಲಾವಣೆ ಮತ್ತು ಪರಿವರ್ತನೆಯ 
ಪ್ರಜಾಸತ್ತಾತ್ಮಕ ಉಪಕರಣಗಳಾಗಲು ನೆರವಾಗುವಂತಹ ಒಂದು ದರ್ಶನವನ್ನು ಹುಡುಕಬೇಕು. 
ಸದ್ಯದಲ್ಲಿ ಆ ಕ್ರಿಯಾಶೀಲತೆಯು ಆ ಚೈತನ್ಯದ ಕೊರತೆ ಅಧಿಕವಾಗಿದೆ. ಆದರೂ ದೇಶವೇ ಈ 
ಕ್ರಾಂತಿಕಾರಕ ಬದಲಾವಣೆಗಳಿಗಾಗಿ ಹಂಬಲಿಸುತ್ತಿದೆ. ನಾವು ಈ ಹೊಸಶಕ್ತಿಯನ್ನು ನಮ್ಮ ಆಡಳಿತಕ್ಕೆ 
ತುಂಬುವುದು ಹೇಗೆ? ಕೇಂದ್ರ, ರಾಜ್ಯ, ಪರಿಷತ್ತು ಮತ್ತು ಪಂಚಾಯಿತಿ ಮಟ್ಟಗಳಲ್ಲಿ ಪರಿವರ್ತನ 
ಶಕ್ತಿಯನ್ನು ಸೇರಿಸುವುದು ಹೇಗೆ? ಇದಕ್ಕೆ ಕೇವಲ ಬುದ್ಧಿಶಕ್ತಿ, ವಿಶ್ವವಿದ್ಯಾನಿಲಯದ ಪರೀಕ್ಷೆಯಲ್ಲಿ 
ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣವಾಗುವುದು ಅಷ್ಟೇ ಸಾಲದು. ವಾಸ್ತವವಾಗಿ ಅನುಭವ 
ತೋರಿಸಿರುವ ಸಂಗತಿ, ಹೆಚ್ಚು ಪರಿಣಾಮಕಾರಿಯಾದ ಕೆಲಸವಾಗಿರುವುದೆಲ್ಲ ಪ್ರಥಮ ಶ್ರೇಣಿಯನ್ನು 
ಪಡೆಯದಿರುವರಿಂದಲೇ ಎಂಬುದು. ನಾವು ಐ. ಕ್ಕೂ. ಗೆ ಅಂದರೆ ಬುದ್ಧಿಶಕ್ತಿಗೆ ವಿಪರೀತ ಪ್ರಾಮುಖ್ಕ 
ನೀಡಿ ಅನೇಕ ಇತರ ಮಹತ್ವದ ಅಂಶಗಳನ್ನು ಕಡೆಗಣಿಸಿಬಿಟ್ಟಿದ್ದೇವೆ. ಅತಂತ ಬುದ್ಧಿವಂತರಾದ 
ಜನರು ಅತ್ಯಂತ ಕಾರ್ಯಸಮರ್ಥರೂ, ಅತ್ಯಂತ ಧರ್ಮಪರರೂ, ಅತ್ಯಂತ ಮಾನವೀಯ ವ್ಯಕ್ತಿಗಳೂ 
ಆಗಿರಲೇಬೇಕಾದ ಅಗತ್ಯವಿಲ್ಲ. ಯಾವುದೇ ಸಮಾಜದಲ್ಲಿ, ಮಾನವನ ಕಾರ್ಯಕ್ಷಮತೆಯನ್ನು 
ಬುದ್ಧಿಶಕ್ತಿ ಎಂಬ ಒಂದು ಅಂಶದಿಂದ ಅಳೆಯಲಾಗದು. ಅದು ಅನೇಕ ಅಂಶಗಳಲ್ಲಿ ಒಂದು 
ಮಾತ್ರ. ಇಡೀ ಮನಸ್ಸನ್ನು ಅಥವಾ ವ್ಯಕ್ತಿತ್ವವನ್ನು ಅದು ಒಳಗೊಳ್ಳುವುದಿಲ್ಲ. ಆದ್ದರಿಂದ 
ಆಡಳಿತೀಯ ಸಾಮರ್ಥ್ಯವು ಕೇವಲ ಬುದ್ಧಿಶಕ್ತಿಯ ಕೆಲಸವಾಗಲಾರದು. ನಾವು ಈಗಾಗಲೇ ನೋಡಿರು 
ವಂತೆ, ತನಗೆ ತಾನೇ ಅದು ಜಡ ; ಉದ್ದೇಶಿತ ಫಲವನ್ನು ನೀಡುವುದಿಲ್ಲ. ಅದಕ್ಕೆ ಇತರ ಅಂಶಗಳು 
ಅತ್ಯಗತ್ಯ. ಅತ್ಯಂತ ಮುಖ್ಯವಾಗಿ ಮಾನವೀಯ ಪರಿಸ್ಥಿತಿಯೊಂದಕ್ಕೆ ಮಾನವೀಯ ಪ್ರತಿಸ್ಪಂದನವನ್ನು 
ನೀಡಬಲ್ಲ ಮಾನವೀಯ ಪ್ರೇರಣೆ ಅಗತ್ಯ. ನಮ್ಮನ್ನು ನಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆಗಳು ಇವು : 

ಸ್ವತಂತ್ರರಾದ ಜನರ ನಡುವೆ ನಾನೂ ಸ್ವತಂತ್ರನಾದ ವ್ಯಕ್ತಿ ಎಂದು ನನಗೆ ಅನ್ನಿಸುತ್ತಿದೆಯೇ? 
ಅಥವಾ ಮೊದಲೇ ನಾನು ಬಳಸಿದ ಭಾಷೆಯಲ್ಲಿ ಹೇಳಬೇಕೆಂದರೆ, ನನ್ನ ಹೃದಯವು ಪೌರತ್ವಕ್ಕೆ 
ಚೈತನ್ಯದಿಂದ ಮಿಡಿಯುತ್ತಿದೆಯೇ ? `ನಾನು ದೇಶಪ್ರೇಮಿಯೇ ? ನನ್ನ ಜೊತೆಯ ಪೌರರನ್ನು 
ನಾನು ಪ್ರೀತಿಸುತ್ತೇನೆಯೆ ? 

ಹೃದಯವು ಈ ಪ್ರಶ್ನೆಗಳಿಗೆ "ಹೌದು' ಎಂದು ಸ್ಪಂದಿಸಿದರೆ, ಆ ಮಾನವೀಯ ಪ್ರೇರಣೆಯು 
ನನಗೆ ಸಹಜವಾಗಿಯೇ ಇರುತ್ತದೆ. ಆಗ ಕಡಿಮೆ ಐಕ್ಕೂ ಇದ್ದರೂ ನಾನು ಆಶ್ಚರ್ಯಕರವಾದ 
ಕೆಲಸಗಳನ್ನು ನಿರ್ವಹಿಸಬಲ್ಲೆ. ಆದ್ದರಿಂದ ರಚನಶೀಲ ಬುದ್ಧಿಶಕ್ತಿಯು ಕೇವಲ ಐಕ್ಕುವಿನೊಂದಿಗೆ 
ಹೊಂದಿಕೊಳ್ಳುವುದಿಲ್ಲ. ರಚನ ಶೀಲತೆಯು ಕಲ್ಪನಾಶಕ್ತಿಯಿಂದ ಬರುತ್ತದೆ. ಈ ಅದ್ಭುತವಾದ 
ಪದವನ್ನೂ ಅದರ ಅರ್ಥವನ್ನೂ ನಾವು ಸದಾ ನಮ್ಮೆದುರಿಗೆ ಇಟ್ಟುಕೊಳ್ಳುವುದು ಅಗತ್ಯವಾಗಿದೆ. 
೧೪. ವಿಕಾಸದಲ್ಲಿ ಕಲ್ಪನಾಶಕ್ತಿಯ ಮಹತ್ವ 

ಈ ಕಲ್ಪನಾ ಶಕ್ತಿ ಎಂಬ ಪದದ ಮಹತ್ವವೇನು? ಆಧುನಿಕ ನರಶಾಸ್ತ್ರದ ಪ್ರಕಾರ ಕಲ್ಪನಾಶಕ್ತಿಯು 
ಮಾನವ ವಿಕಾಸದ ಹಂತದಲ್ಲಿ ವಿಶಿಷ್ಟ ಸಾಧನವಾಗಿ ಕಾಣಿಸಿಕೊಳ್ಳುತ್ತದೆ. ಮಾನವಪೂರ್ವ 
ಹಂತಗಳಲ್ಲಿ, ಮನುಷ್ಯನಿಗೆ ಅತ್ಯಂತ ಹತ್ತಿರವಾದ ಚಿಂಪಾಂಜಿಯಲ್ಲೂ, ಅದು ಕಾಣಿಸುವುದಿಲ್ಲ. 
ಜೈವಿಕ ವಿಕಾಸದ ದಿಗಂತದಲ್ಲಿ ಕಾಣಿಸಿಕೊಂಡ ಮೊತ್ತ ಮೊದಲ ಮನುಷ್ಯನಿಗೆ ನಿಸರ್ಗವು ಈ 
ನೂತನ ಮೌಲ್ಯವನ್ನು ಅನುಗ್ರಹಿಸಿತು. ಕಲ್ಪನೆ ಎಂದರೆ ಆಕೃತಿಗಳನ್ನು ರೂಪಿಸುವ ಶಕ್ತಿ ; 
ಪ್ರತಿಕ್ರಿಯೆಯನ್ನು ಕಳುಹಿಸುವುದಕ್ಕೆ ಮುಂಚೆ ಇಂದ್ರಿ.ಯ ಸಂವೇದನೆಯಿಂದ ಉಂಟಾಗಬಹುದಾದ 


CC-0. Jangamwadi Math Collection. Digitized by eGangotri 


ಗಂ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಳ 
ಪರಿಸ್ಥಿತಿಗಳು ಮತ್ತು ಪರಿಣಾಮಗಳನ್ನು ಮನಸ್ಸಿನಲ್ಲೇ ಕಲ್ಪಿಸಿಕೊಳ್ಳುವ ಸಾಮರ್ಥ್ಯ. ವಾಸ್ತವ 
ನಾಟಕಾಭಿನಯಕ್ಕೆ ಮೊದಲೇ ದೃಶ್ಯಗಳನ್ನು ಅಭ್ಯಾಸಮಾಡಿಕೊಳ್ಳುವ ಶಕ್ತಿ ಅದು. ಆತ್ಮದ ಅರಿವಿನ 
ನೂತನ ಸಾಧನವಾದ ಈ ಶಕ್ತಿಯ ಉತ್ಪನ್ನಗಳಾದ ವಿವೇಚನೆ, ನಿರ್ಧಾರಶಕ್ತಿ ಮತ್ತು ಸಂಕಲ್ಪಶಕ್ತಿ 
ಮಾತಿನ ಮೂಲಕ ಸಂಪರ್ಕ--ಇವು ಮನುಷ್ಯನನ್ನು ಪ್ರಕೃತಿಯಲ್ಲಿರುವ ಜೀವಿಗಳಲ್ಲಿ ಮುಖ್ಯ 
ನನ್ನಾಗಿಸಿವೆ ಎಂದು ನರಶಾಸ್ತ್ರವು ಹೇಳುತ್ತದೆ. ಈ ಹೊಸಶಕ್ತಿಯನ್ನು ವಿಕಾಸಪಡಿಸಿಕೊಂಡಿದ್ದರೆ 
ಯಾವುದೇ ಪ್ರಾಣಿಯೂ ಪ್ರಮುಖವಾಗುತ್ತಿದ್ದಿತು ಎಂದೂ ಅದು ಸೂಚನೆ ಕೊಡುತ್ತದೆ. 
ಕಲೆ, ವಿಜ್ಞಾನ ಮತ್ತು ಧರ್ಮಗಳ ಹಿಂದಿರುವ ಪ್ರಚೋದನೆಯಾದ ಈ ಕಲ್ಪನಾಶಕ್ತಿಯೆಂಬ 
ಅಮೂಲ್ಯವಾದ ಶಕ್ತಿಯು ಆಡಳಿತ ಕ್ಷೇತ್ರದಲ್ಲಿ ನಿರ್ವಹಿಸಬೇಕಾದ ದೊಡ್ಡ ಪಾತ್ರವಿದೆ. ಸಮಸ್ತ 
ರಚನಶೀಲತೆಯೂ ಕಲ್ಪನೆಯಲ್ಲಿ ಕೇಂದ್ರಿತವಾಗಿದೆ. ಎಲ್ಲಾ ಯಶಸ್ವೀ ಅಂತರ-ಮಾನವೀಯ 
ಸಂಬಂಧಗಳು ಕಲ್ಪನಾಶಕ್ತಿಯನ್ನು ಅವಲಂಬಿಸುತ್ತವೆ. ಆಡಳಿತವು ಮಾನವನಿರ್ವಹಣೆಯ ವಿಜ್ಞಾನ 
ಮತ್ತು ಕಲೆಯಾದ್ದರಿಂದ, ಮಾನವ ಬೆಳವಣಿಗೆಯನ್ನು ಸಾಧಿಸುವ ದೃಷ್ಟಿಯಿಂದ ಆಡಳಿತಗಾರನು, 
ಬುದ್ದಿ ಶಕ್ತಿಯಿದ್ದರೂ ಅದರ ಜೊತೆಗೆ ಈ ಅಮೂಲ್ಯ ವರವಾದ ಕಲ್ಪನಾ ಶಕ್ತಿಯನ್ನು 
ಪಡೆದಿರಬೇಕಾಗುತ್ತದೆ. ಆಡಳಿತಗಾರರಲ್ಲಿ ಕಲ್ಪನಾ ಸಹಾನುಭೂತಿಯ ಸಾಮರ್ಥ್ಯ, ಅಗತ್ಯ ಇಲ್ಲಿ 
ಬರುತ್ತದೆ. ಇದರ ಉಲ್ಲೇಖ ಈ ಮೊದಲೇ ಬಂದಿದೆ. ಅನೇಕರಿಗೆ ಪ್ರಾಥಮಿಕ ಅರ್ಥದಲ್ಲಿ 
ಸಹಾನುಭೂತಿ ತೋರಿಸುವ ಸಾಮರ್ಥ್ಯವಿದೆ. ಬಡವನಾದವನೊಬ್ಬನು ಬಂದು ಎದುರಿಗೆ ನಿಂತು 
ಸಹಾಯವನ್ನು ಕೋರಿದಾಗ ವ್ಯಕ್ತಿಯು ಅವನ ಕಡೆಗೆ ಒಂದು ನಾಣ್ಯವನ್ನು ಎಸೆಯುವಷ್ಟರ ಮಟ್ಟಿಗೆ 
ಸ್ಪಂದಿಸುತ್ತಾನೆ. ಇದು ಹರಳುಗಟ್ಟಿದ ಸಹಾನುಭೂತಿ; ನಮ್ಮ ಗೃಹಸ್ಥರು ಸಾಮಾನ್ಯವಾಗಿ ಹೊಂದಿರು 
ವಂಥದು. ಅನೇಕರ ದಾನಪರತೆ, ಸಹಾನುಭೂತಿ ಆ ಮಟ್ಟದಲ್ಲೇ ನಿಂತುಹೋಗಿಬಿಡಬಹುದು. 
ಅದು ಕೇವಲ ಸಾಧಾರಣವಾದ ನೀರಸವಾದ ಸಹಾನುಭೂತಿ. ಮನುಷ್ಯನು ಆಧ್ಯಾತ್ಮಿಕವಾಗಿ ವಿಕಾಸ 
ಗೊಂಡ ಹಾಗೆ ವ್ಯಾಪಕ ಅಭಿವ್ಯಕ್ತಿಯುಳ್ಳ ಉನ್ನತತರವಾದ ಸಹಾನುಭೂತಿಯನ್ನು ಬೆಳೆಸಿಕೊಳ್ಳುತ್ತಾನೆ: 
ಗೃಹಸ್ಥನು ಪೌರನಾಗಿ ಬೆಳೆದಾಗ ಸಂಪಾದಿಸುವುದು ಇದನ್ನೇ. ಅಂತಹ ಬೆಳವಣಿಗೆ, ಅದರ ಉಪ 
ಉತ್ಪನ್ನಗಳಾದ ನೈತಿಕ ಅರಿವು ಹಾಗೂ ಮಾನವೀಯ ಸ್ಪಂದನಗಳೊಂದಿಗೆ, ಮಾನವನ ಆಧ್ಯಾತ್ಮಿಕ 
ಬೆಳವಣಿಗೆಯ ಪ್ರಾರಂಭಿಕ ಹಂತವಾಗಿರುತ್ತದೆ. 
ವ್ಯಕ್ತಿಯು ತನ್ನೆದುರಿಗೇ ದುಃಖಪಡುತ್ತಿರುವ ಮನುಷ್ಯನನ್ನು ನೋಡದೆ ಇರಬಹುದು. ಆದರೆ 
ಕಾಲ್ಪನಿಕವಾಗಿ ಅವನು ದೂರದ, ಹತ್ತಿರದ ಸಾವಿರಾರು ಸ್ತ್ರೀ ಪುರುಷರ ನೋವು ತುಡಿತಗಳನ್ನು, 
ಕೊರತೆಯನ್ನು ಕಾಣಬಲ್ಲನು, ಅನುಭವಿಸಬಲ್ಲನು. ಆಡಳಿತಗಾರನು ಬೆಳೆಸಿಕೊಳ್ಳಬೇಕಾದ 
ಸಾಮರ್ಥ್ಯ ಇದು. ಇದರಿಂದ ಅವನು ಸಚಿವಾಲಯದ ಅಥವಾ ಇತರ ಕಚೇರಿಗಳ ನಾಲ್ಕು ಗೋಡೆಗಳ 
ನಡುವೆ, ವಾಸ್ತವವಾದ ಮಾನವೀಯ ಸಮಸ್ಯೆಗಳಿಂದ ಬಹುದೂರದಲ್ಲಿ ಕುಳಿತಿದ್ದರೂ ಅನೇಕ 
ವೇಳೆ ಅವುಗಳನ್ನು ಕಲ್ಪಿಸಿಕೊಂಡು ಅನುಭವಿಸಬಲ್ಲನು. ಅವರಿಗೆ ಸಹಾನುಭೂತಿ ತೋರಿಸಬಲ್ಲನು, 
ಆ ಸಮಸ್ಯೆಗಳಿಗೆ ಸ್ಪಂದಿಸಬಲ್ಲನು. ತನ್ನೆದುರಿಗಿರುವ ಒಂದು ಕಡತವನ್ನು ತೆರೆದೊಡನೆಯೇ ಅವನಲ್ಲಿ 
ಅಂತಹ ಕಲ್ಪನಾ ಸಹಾನುಭೂತಿಯು ಸ್ವಯಂ ಪ್ರೇರಿತವಾಗಿ ಪ್ರಚೋದಿತವಾಗುತ್ತದೆ ; ಏಕೆಂದರೆ 
ಕಡತವು ಆತನೊಂದಿಗೆ, ಆ ಕಡತದ ಹಿಂದೆ ಬಹುದೂರದಲ್ಲೋ ಸಮೀಪದಲ್ಲೋ ಇರುವ ಜನರ 
ಸಮಸ್ಯೆಗಳನ್ನು ಕುಂತು ಬೇಕಾದಷ್ಟು ಮಾತನಾಡುತ್ತದೆ. ಕೇವಲ ಜಡವೂ ಮೃತವೂ ಆದ ಕೆ 
ಿನಾ ಸಹಾನುಭೂತಿಯ ಪ್ರಚೋದಕ ಕ್ರಿಯೆಯಿಂದ ಸಜೀವವಾಗುತ್ತದೆ. ಆಡಳಿತಗಾರನು ಮಾನವ 
ದಾರಿಯಲ್ಲಿ ಅಡ್ಡಲಾಗುವ ಅನವಶ್ಯಕ ಕಚೇರಿ ಕಟ್ಟುಪಾಡುಗಳನ್ನು ಮೀರಿ ಮುನ್ನಡೆಯುತ್ತದೆ. 


CC-0. Jangamwadi Math Collection. Digitized by eGangotri 


ಸಾರ್ವಜನಿಕ ಆಡಳಿತಗಾರರ ಸಾಮಾಜಿಕ ಜವಾಬ್ದಾರಿಗಳು ೩೫೩ 


೧೫. ವೈಯಕ್ತಿಕತೆಯು ವ್ಯಕ್ತಿತ್ವವಾಗಿ ಬೆಳೆಯುವುದು 


ನಮ್ಮ ಆಡಳಿತವು ಸಾಧಿಸಬೇಕಾದ ಪರಿವರ್ತನೆಯ ರೀತಿ ಇದು. ಆಡಳಿತದ ಗುಣಮಟ್ಟವು 
ಅದರ ಹಿಂದಿರುವ ಆಡಳಿತಗಾರನನ್ನು ಅವಲಂಬಿಸಿದೆ. ಅದು ಈ ಪ್ರಶ್ನೆಗೆ ಕೊಡುವ ಉತ್ತರದ 
ಮೇಲೆ ನಿಂತಿದೆ : ಅವನು ಸ್ಥಗಿತಗೊಂಡ ವ್ಯಕ್ತಿಯೇ ಅಥವಾ ಕ್ರಿಯಾಶೀಲ ಪ್ರಜೆಯೇ ? ನಾನು 
ವ್ಯಕ್ತಿ ಮತ್ತು ಪ್ರಜೆ ಎಂಬ ಈ ಎರಡು ಪದಗಳನ್ನು ನಿರ್ದಿಷ್ಟ ಅರ್ಥಗಳಲ್ಲಿ ಉಪಯೋಗಿಸಿದ್ದೇನೆ. 
ಪ್ರತಿಯೊಬ್ಬನೂ ತನಗೆ ತಾನೇ ಈ ಪ್ರಶ್ನೆಯನ್ನು ಹಾಕಿಕೊಳ್ಳ ಬಲ್ಲನು ; ಹಾಕಿಕೊಳ್ಳುವುದು ಅಗತ್ಯ 
ಕೂಡ : ನಾನು ನಿಂತ ನೀರಿನಂತಹ ಜಡವಾದ ವ್ಯಕ್ತಿಯೇ ಅಥವಾ ಕ್ರಿಯಾಶೀಲ ಪ್ರಜೆಯೆ ? 
ಮನುಷ್ಯಜೀವಿಯು ತನ್ನ ಅಹಂ ಅನ್ನು ಬಲಪಡಿಸಿಕೊಳ್ಳುವುದರ ಮೂಲಕ ತನ್ನ ವೈಯಕ್ತಿಕತೆಯನ್ನು 
ಪಡೆಯುತ್ತಾನೆ. ಅವನ ಅಹಂಕಾರದ ಬಲವು ಅವನಿಗೆ ವೈಯಕ್ತಿಕ ಸ್ವಾತಂತ್ರ್ಯದ ಅನುಭವವನ್ನು 
ಕೊಡುತ್ತದೆ. ಈ ಸ್ವಾತಂತ್ರ್ಯವು ವೈಯಕ್ತಿಕ ಹಂತದಲ್ಲಿ ಕೇವಲ ಅಹಂಕಾರದ ಸೇವೆಗೆ ಮಾತ್ರ 
ಸೀಮಿತವಾದ ಶಕ್ತಿಯನ್ನೂ ಕ್ರಿಯಾಶೀಲತೆಯನ್ನೂ ತನ್ನೊಂದಿಗೆ ತರುತ್ತದೆ. ಆ ಶಕ್ತಿಯು ಮಾನವ 
ಪರಿಸ್ಥಿತಿಗಳಿಗೆ ಸ್ಪಂದಿಸಬೇಕಾದರೆ ಅವು ಅಹಂಕಾರ ಪೋಷಣೆಗೆ, ಮತ್ತು ಅದರ ಸುತ್ತಲಿನ 
ರಕ್ತಸಂಬಂಧದ ಚಿಕ್ಕ ವಲಯದ ಹಿತಾಸಕ್ತಿಗೆ ಪರಿಪೂರಕವಾಗುತ್ತದೆ. ಆ ಎಲ್ಲ ವೈಯಕ್ತಿಕತೆಯೂ 
ಸ್ವಾತಂತ್ರ್ಯವೂ ಕುಲಸಂಬಂಧದ ನಿರ್ಧಾರಕ್ಕೆ ಮತ್ತು ಮಿತಿಗೆ ಒಳಪಟ್ಟಿದೆ. 

ಇದೇ ಗೃಹಸ್ಥ ಎಂಬ ಪದದ ಸೀಮಿತತೆ ; ತನ್ನ ಕುಲಸಂಬಂಧಿಯಾದ ಮಿತಿಯೊಳಗೆ ತನ್ನದೇ 
ಆಧ್ಯಾತ್ಮಿಕ ಸೌಂದರ್ಯವನ್ನೂ ಮಾನವೀಯ ಸೌಂದರ್ಯ ಮತ್ತು ಮೋಹಕತೆಗಳನ್ನು ಅದು 
ವ್ಯಕ್ತಪಡಿಸುತ್ತದೆ. ವೈಯಕ್ತಿಕತೆಯು ಹೀಗೆ ಒಂದು ಮುಚ್ಚಿದ ಸ್ಥಿತಿಯನ್ನು ತೋರಿಸುತ್ತದೆ, 
ಬರ್ಟ್ರಾಂಡ್‌ ರಸೆಲ್‌ ಹೇಳುವಂತೆ, ಬಿಲಿಯರ್ಡ್‌ ಚೆಂಡಿನ ಹಾಗೆ. ತನ್ನಂಥ ಇತರ ಮನುಷ್ಯ 
ಕೊಂದಿಗೆ ಅದರ ಸಂಬಂಧವು ಸಹ-ಜೀವನ ಮತ್ತು ಘರ್ಷಣೆ ಆಗಿರುತ್ತದೆ. ಆದರೆ ಮನುಷ್ಯನ 
ಒಳಗೆ ಇತರ ಮನುಷ್ಯರು ಪ್ರವೇಶಿಸಬೇಕು, ಅವನೂ ಅವರ ಬಳಗೆ ಹೋಗಬೇಕು, ಒಬ್ಬರು 
ಇನ್ನೊಬ್ಬರಲ್ಲಿ ಪ್ರೀತಿಯನ್ನು ಅಗೆದು ತೆಗೆಯಬೇಕು. ಕುಲಸಂಬಂಧದ ಸೀಮಿತ ವಲಯದಿಂದ 
ಆಚೆಗೆ ಹೋಗಬೇಕು. ಆಗ ಮಾನವೀಯ ಪರಿಪೂರ್ಣತೆ ಸಾಧ್ಯವಾಗುತ್ತದೆ. ವ್ಯಕ್ತಿಯು ಪ್ರಜೆಯಾಗಿ 
ಬೆಳೆದಾಗ ಮಾತ್ರ ಈ ಸಾಮರ್ಥ್ಯವು ಬರುತ್ತದೆ. ಈ ಪ್ರಕ್ರಿಯೆಯಲ್ಲಿ ಈಗಾಗಲೇ ಗಳಿಸಿರುವ 
ಸ್ವಾತಂತ್ರ್ಯದ ಜೊತೆಗೆ ಸ್ಪಂದನಶೀಲತೆಯನ್ನೂ ಹೊಣೆಗಾರಿಕೆಯನ್ನೂ ಕೂಡಿಸಿದಂತಾಗುತ್ತದೆ. ಹೀಗೆ 
ಗೃಹಸ್ಥನು ಆಧ್ಯಾತ್ಮಿಕವಾಗಿ ಬೆಳೆದು ಪೌರನಾಗುತ್ತಾನೆ. ಆಗ ಅವನಲ್ಲಿ ಮೂಡುವ ಮಾನವೀಯ 
ಕಾಳಜಿಯು ಎಲ್ಲಾ ಕುಲ ಸಂಬಂಧೀ ತಡೆಗಳನ್ನೂ ಮುರಿದುಹಾಕುತ್ತದೆ. ನೈತಿಕ ಅರಿವು, ಸಾಮಾಜಿಕ 
ಭಾವನೆ, ಎಲ್ಲಾ ಮಾನವೀಯ ಕಾಳಜಿ ಮತ್ತು ಅರ್ಪಣಾ ಮನೋಭಾವ ಮತ್ತು ಸೇವೆ ಇವು ಅದರ 
ಉಪ-ಉತ್ಪನ್ನಗಳು. ರಕ್ತ ಸಂಬಂಧಕ್ಕೆ ಸೀಮಿತವಾದ ವೈಯಕ್ತಿಕ ಅಹಂಕಾರವು ಆಧ್ಯಾತ್ಮಿಕವಾಗಿ 
ವಿಸ್ತಾರಗೊಂಡು ವ್ಯಕ್ತಿಯು ಪ್ರಜೆಯಾಗಿ ಬೆಳೆದಾಗ ಈ ಗುಣಗಳಿಲ್ಲವೂ ಸಹಜವೂ, ಸ್ವಯಂ 
ಪ್ರೇರಿತವೂ, ನಿರಂತರವೂ ಆಗುತ್ತವೆ. "ವ್ಯಕ್ತಿತ್ವ' ಮತ್ತು "ವ್ಯಕ್ತಿಗಳು' ಎಂಬ ಪದಗಳನ್ನು ಸರ್‌ 


ಜೂಲಿಯನ್‌ ಹಕ್ಸ್‌ಲೀ ವಿಶಿಷ್ಟ ಅರ್ಥದಲ್ಲಿ; ಹೀಗೆ ವಿವರಿಸಿದ್ದಾರೆ (ಚಾಡಿಣನನ The Phenomenon 
of Man ಎಂಬ ಕೃತಿಗೆ ಬರೆದ ಮುನ್ನುಡಿ, ಪು. ೨೦). 
ಪ್ರಜ್ಞಾಪೂರ್ವಕವಾಗಿ ಭಾಗವಹಿಸುತ್ತಾ ತಮ್ಮ ಕೇವಲ ಜೈವಿಕ ವೈೆಯಕ್ತಿಕತೆಯನ್ನು ಮೀರಿ 
ಬೆಳೆಯುವ ಮನುಷ್ಯರೇ ವ್ಯಕ್ತಿಗಳು. , 


ವ್ಯಕ್ತಿಯು ಪ್ರಜೆಯಾಗಿ ಬೆಳೆಯುವ ಈ ಬದಲಾವಣೆಯಲ್ಲಿ ಶ್ರೀಮಂತಗೊಳಿಸುವ ಮತ್ತು 
6-೦. Jangamwadi Math Collection. Digitized by eGangotri 


NV ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಳು 
ವಿಸ್ತಾರವಾಗುವ ಕಲ್ಪನಾ ಶಕ್ತಿಯಿರುವುದನ್ನು ಗಮನಿಸಿ. ಎಲ್ಲಾ ಸಮರ್ಥ ಆಡಳಿತಗಾರರೂ ಪ್ರಜೆಗಳೇ 
ಹೊರತು ಕೇವಲ ವ್ಯಕ್ತಿಗಳಲ್ಲ. ಸಮಸ್ತ ಆಡಳಿತವೂ ಕಾರ್ಯಸಮರ್ಥವಾಗುವಂತೆ, ಮಾನವ 
ಪರಿಸ್ಥಿತಿಗಳಿಗೆ ಸ್ಪಂದನಶೀಲವಾಗುವಂತೆ ಮಾಡಬೇಕಾದರೆ ಎಲ್ಲಾ ಆಡಳಿತಗಾರರೂ, ಮೇ 

, ದವರಾಗಲೀ ಅಥವಾ ಅಧೀನರಾಗಲೀ, ವ್ಯಕ್ತಿಯು ಪ್ರಜೆಯಾಗುವ ಈ ಬಗೆಯ ಆಧ್ಯಾತ್ಮಿಕ 
ಬೆಳವಣಿಗೆಯನ್ನು ಅರ್ಥಮಾಡಿಕೊಳ್ಳಬೇಕು ಮತ್ತು ಸಾಧಿಸಬೇಕು. ಕಿ 

ಈ ಆಧ್ಯಾತ್ಮಿಕ ಬೆಳವಣಿಗೆಯು ಹೆಚ್ಚಾದಂತೆ ಆಡಳಿತಗಾರನು ಶ್ರೇಷ್ಠನಾಗುತ್ತಾನೆ. ಅಂತಹ 

ವ್ಯಕ್ತಿತ್ವದಲ್ಲಿ ಶಕ್ತಿ ಮತ್ತು ಅಧಿಕಾರಗಳ ಭಾರೀ ಸಂಗ್ರಹ ಇರುತ್ತದೆ. ಜೊತೆಗೆ ಮಾನವೀಯತೆಯಿಂದ 

. ಕೂಡಿದ ಕಲ್ಪನಾಶಕ್ತಿ ಇರುತ್ತದೆ. ಇದರಿಂದ ಶಾಂತವಾಗಿ, ಸ್ಥಿರವಾಗಿ ಕೆಲಸ ಮಾಡಲು 
ಸಾಧ್ಯವಾಗುತ್ತದೆ. ವ್ಯಕ್ತಿಯ ಕಾರ್ಯ ಸಾಮರ್ಥ್ಯದ ಮುಖ್ಯ ಪರೀಕ್ಷೆಗಳಲ್ಲಿ ಇದು ಒಂದು. 

ವೈಯಕ್ತಿಕ ಮಟ್ಟದಲ್ಲಿ ವ್ಯಕ್ತವಾಗುವ ಶಕ್ತಿ ಮತ್ತು ಸತ್ವವು ಸದ್ದು ಮಾಡುವಂಥದ್ದು, ಕಿರಿಕಿರಿ : 
ಯುಂಟುಮಾಡುವುದು, ಗರ್ವಯುತವಾದದ್ದು, ಮತ್ತು ಥಟ್ಟನೆ ಜಗ್ಗುವಂಥದು. ಅದು 
ಅಸಾಮರ್ಥ್ಯದ ಕುರುಹಾಗಿರುತ್ತದೆ, ಕಡಿಮೆ ಆಶ್ವಶಕ್ತಿಯ ಯಂತ್ರವಿರುವ ಒಂದು ಕಾರಿನ ಹಾಗೆ. 
ಇದಕ್ಕೆದುರಾಗಿ ಅಧಿಕ ಅಶ್ವಶಕ್ತಿಯ ಯಂತ್ರ ಇರುವ, ಶಾಂತವಾಗಿ ಸ್ಥಿರವಾಗಿ ಓಡುವ ಕಾರು 
ಇರುತ್ತದೆ. ನಾವು ಒಳ್ಳೆಯ ರೂಪ, ಒಳ್ಳೆಯ ಬಟ್ಟೆಬರೆ, ಕೃತಕವಾದ ಶೀವಿಗಳಲ್ಲಿ, ತಪ್ಪಾಗಿ ವ್ಯಕ್ತಿತ್ವ 
ವನ್ನು ಗುರುತಿಸುತ್ತೇವೆ, ಮತ್ತು ನಮ್ಮ ದೇಶದಲ್ಲಿ ಇವಿಷ್ಟರ ಜೊತೆಗೆ ಸ್ವಲ್ಪ ಇಂಗ್ಲಿಷ್‌ ಮಾತನಾಡುವ 
ಸಾಮರ್ಥ್ಯವೂ ಇರಬೇಕಾಗುತ್ತದೆ ! 
ವೈಯಕ್ತಿಕತೆಯಿಂದ ವ್ಯಕ್ತಿತ್ವಕ್ಕೆ ಆಗುವ ಈ ಬೆಳವಣಿಗೆಯೇ, ಗೀತೆಯಲ್ಲಿ ಬರುವ ಶ್ರೀಕೃಷ್ಣನ 
, ಯೋಗದರ್ಶನದ ಪ್ರಕಾರ ಮಾನವನ ಆಧ್ಯಾತ್ಮಿಕ ವಿಕಾಸದ ಮೊದಲನೆಯ ಹಂತವಾಗಿರುತದೆ. 
ಹಾಗೆಯೇ ಇಪ್ಪತ್ತನೆಯ ಶತಮಾನದ ಜೀವಶಾಸ್ತ್ರದ ವಿಕಾಸತತ್ತ್ವದಂತೆ, ಅದು ಮನುಷ್ಯನ ಮನೋ- 
ಸಾಮಾಜಿಕ ವಿಕಾಸದ ಪ್ರಾರಂಭಿಕ ಹಂತವನ್ನು ಒಳಗೊಳ್ಳುತ್ತದೆ... 


೧೬. ಆಧ್ಯಾತ್ಮಿಕ ಬೆಳವಣಿಗೆಯಾಗಿ ಮನೋ-ಸಾಮಾಜಿಕ ವಿಕಾಸ 


ಕ ನಾ ಆಧ್ಯಾತ್ಮಿಕ ಬೆಳವಣಿಗೆಯ ಈ ಕಲ್ಪನೆ, ಮಾನವ ಮನೋ-ಸಾಮಾಜಿಕ ವಿಕಾಸದ 
ಈ ರು ಕ ನಮ್ನ ದೇಶಕ್ಕೆ ಬಹುಮಹತ್ವದ್ದಾಗಿದೆ. ನಮ್ಮ ಆಡಳಿತಗಾರರಿಗೆ ಮಾತ್ರವಲ್ಲ, 
ನಮ್ಮ ತ ಸ ಳ ದೈಹಿಕ ಪ್ರೌಢತೆಯೊಂದೇ ಪೌರತ್ವಕ್ಕೆ ಆಧಾರವೆಂದು ಪರಿಗಣಿಸುವ 
ಅಭವ ನ ಇ ಎಲ್ಲಾ ಪೌರರಿಗೂ ಇದು ಮಹತ್ವದ್ದಾಗಿದೆ. ಆಧ್ಯಾತ್ಮಿಕ ಬೆಳವಣಿಗೆಯ, 
ಳಾ ನ ಜಿಕ ವಿಕಾಸದ ಆ ದೀರ್ಫ ಪಥದಲ್ಲಿ ಮೊದಲ ಹೆಜ್ಜೆಗಳನ್ನು ಇಡದೆ 
ತ ಭಾವವಾಗಲೀ ಸೇವಾಭಾವನೆಯಾಗಲೀ ನಮಗೆ ಬರುವುದಿಲ್ಲ. ಆ ಒಂದು 
Sn ದ ಸಾಮೂಹಿಕ ಕಾರ್ಯಸಾಮರ್ಥ್ಯವೂ ನವಗೆ ಸಿದ್ಧಿಸುವುದಿಲ್ಲ. ಜನರು ಅನೇಕ 
ಸಷ್ಟಕ್ಕೆ ಒಳ್ಳೆಯವರು; ಆದರೆ ಒಂದು ತಂಡವಾಗಿ ಕೂಡಿದಾಗ ಇತರರೊಂದಿಗೆ ಘರ್ಷಣೆ 
ಮ ಪ್ರವೃತ್ತಿ ಅವರಲ್ಲಿರುತ್ತದೆ. | 
ನ ಕಾಲದಲ್ಲಿ ವೈಜ್ಞಾನಿಕ ಸಂಶೋಧನಾ ಕಾರ್ಯದಲ್ಲಿ ನಿರತರಾಗಿರುವ ಜನರಿಗೂ ಇದು 
ks. ವೈಜ್ಞಾನಿಕ: ನಿರಂತರವಾದ ಒಳಜಗಳ, ಹೊಟ್ಟೆಕಿಚ್ಚು, ಒಳಸಂಚು ಇವು ಇಂದು ನಮ್ಮ 
ಅವು ಮಾನವೀಯ ಉದ್ದೇಶಗಳ Se 
ಅವು ಜನರ ಬಹುತೇಕ ಬನ್ನ ಸ್‌ತಯೊಡ್ಡಿ, ರಾಷ್ಟ್ರೀಯ ಪ್ರಗತಿಯನ್ನು ಕುಂಠಿತಗೊಳಿಸಿವೆ. 
| ಹೃದಯ ಬೇಗುದಿಗೂ ಸಂಕಟಗಳಿಗೂ ಕಾರಣವಾಗಿವೆ. ಭಾರತೀಯನು 


CC-0. Jangamwadi Math Collection. Digitized by eGangotri 


ಸಾರ್ವಜನಿಕ ಆಡಳಿತಗಾರರ ಸಾಮಾಜಿಕ ಜವಾಬ್ದಾರಿಗಳು ೩೫೫ 
ತನ್ನ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ, ತನ್ನ ಮನೋ-ಸಾಮಾಜಿಕ ವಿಕಾಸದಲ್ಲಿ ಈ ಮೊದಲ ಕೆಲವು 
ಹೆಜ್ಜೆಗಳನ್ನಿಡಲು ಕಲಿತದ್ದೇ ಆದರೆ ಈ ಮೇಲಿನ ದೋಷಗಳನ್ನು ಸಹಿಸಬಲ್ಲಷ್ಟು ಕನಿಷ್ಠ ಮಟ್ಟಕ್ಕೆ 
ಇಳಿಸಬಹುದು. 

ಕೃಷ್ಣನು ಗೀತೆಯಲ್ಲಿ (೪.೪೬) ಹೇಳಿದ, “ತಸ್ಮಾತ್‌ ಯೋಗೀ ಭವಾರ್ಜುನ'--“ಆದ್ದರಿಂದ, 
ಓ ಅರ್ಜುನ, ಯೋಗಿಯಾಗು' ಎಂಬ ಬುದ್ಧಿವಾದಕ್ಕೆ ನಾವು ಭಾರತೀಯರು ಇಂದಿನಂತೆ ಸ್ಪಂದಿಸ 
ಬೇಕಾದ ಅಗತ್ಮ ಹಿಂದೆಂದೂ ಬಂದಿರಲಿಲ್ಲ. 

ಗೀತೆಯಲ್ಲಿ ಹೇಳಿರುವ ಯೋಗವು ಮತ, ಕ್ರಿಯಾವಿಧಿ, ಸತ್ಕಾರ್ಯ ಎಂಬ ಕಿರಿದಾದ ಅರ್ಥದ 
ಧರ್ಮನಿರೂಪಣೆಯಲ್ಲ. ಅದು ಮಾನವನ ವ್ಯಕ್ತಿಗತವೂ ಸಾಮೂಹಿಕವೂ ಆದ ಬೆಳವಣಿಗೆ, ವಿಕಾಸ 
ಮತ್ತು ಪರಿಪೂರ್ಣತೆಗಳ ಸಮಗ್ರ ಧರ್ಶನವಾಗಿದೆ. ಅದರಲ್ಲಿ ಮತಗಳು, ಆಚರಣೆಗಳು, 
ದಯಾಪರತೆ, ಪ್ರಾರ್ಥನೆ ಮತ್ತು ಧ್ಯಾನ, ಕಾರ್ಯಚಟುವಟಿಕೆಯ ವಿವಿಧ ರೂಪಗಳು, ದುಡಿಮೆ 
ಎಲ್ಲಕ್ಕೂ ಸ್ಥಾನವಿದೆ. ' 

ಆಧ್ಯಾತ್ಮಿಕ ಬೆಳವಣಿಗೆ ಎನ್ನುವುದೇ ಒಂದು ಗಹನವಾದ ವಿಚಾರ. ಮಾನವೀಯ ಬೆಳವಣಿಗೆಯು 
ಎಲ್ಲ ಮನುಷ್ಯ ಜೀವಿಗಳಿಗೂ ಬಹು ಪ್ರಿಯವಾದ ವಸ್ತುವೇ. ಅನೇಕ ಜನರು ಮತ್ತು ಅನೇಕ 
ದರ್ಶನಗಳು ಎರಡು ಬಗೆಯ ಬೆಳವಣಿಗೆಗೆ ತಮ್ಮನ್ನು ಸೀಮಿತಗೊಳಿಸಿಕೊಳ್ಳುತ್ತವೆ, ಅವು ದೈಹಿಕ 
ಮತ್ತು ಬೌದ್ಧಿಕ. ಆದರೆ ಮಾನವನ ಪರಿಪೂರ್ಣತೆಯ ದೃಷ್ಟಿಯಿಂದ, ಸಂತೋಷಪ್ರದವೂ 
ಫಲಕಾರಿಯೂ ಆದ ಅಂತರ-ಮಾನವೀಯ ಸಂಬಂಧಗಳ ದೃಷ್ಟಿಯಿಂದ, ಅತ್ಯಂತ ಮಹತ್ವದ್ದಾದ ' 
ಮೂರನೆಯದೊಂದು ಬೆಳವಣಿಗೆಯಿದೆ. 'ಅನೇಕರು ಅದನ್ನು ತಪ್ಪಾಗಿ ಗ್ರಹಿಸುತ್ತಾರೆ, 
ಆಕ್ಬೇಪಿಸುತ್ತಾರೆ, ಆಲಕ್ಷಿಸುತ್ತಾರೆ. ಅದೇ ಆಧ್ಯಾತ್ಮಿಕ ಬೆಳವಣಿಗೆ. ಸ್ವಲ್ಪಮಪ್ಕಸ್ಥ ಧರ್ಮಸ್ಯ 
ತ್ರಾಯತೇ ಮಹತೋ ಭಯಾತ್‌', "ಈ ದರ್ಶನದ ಒಂದು ತುಣುಕು ಕೂಡ ಮಾನವನನ್ನು 
ಮಹತ್ತಾದ ಭಯದಿಂದ ಪಾರುಮಾಡಬಲ್ಲುದು' 'ಎಂದು ಗೀತೆಯು ಹೇಳುತ್ತದೆ (೨.೪೦). 
೧೭. ಭಾರತದಲ್ಲಿ ಮಾನವತೆಯ ಕುಂಠಿತ ಬೆಳವಣಿಗೆ 

ಇದನ್ನು ಸೀಮಿತವಾದ ನಮ್ಮ ಆಡಳಿತದ ರಾಷ್ಟ್ರೀಯ ಕ್ಷೇತ್ರಕ್ಕೆ ಅನ್ವಯಿಸಿ ನೋಡಿದಾಗಲೂ, 
ಗೀತೆಯ ಮೇಲ್ಕಂಡ ಭರವಸೆಯ ಸತ್ಯವನ್ನು ಅರ್ಥಮಾಡಿಕೊಳ್ಳಬಹುದು. ನಮ್ಮ ಆಡಳಿತವು, 
ಎಲ್ಲಾ ಹಂತಗಳಲ್ಲಿ ಈ ಕಲ್ಪನಾ ಸಹಾನುಭೂತಿಯನ್ನು ಪಡೆಯಬಲ್ಲುದಾದರೆ, ಅದರ ಜೊತೆಯಲ್ಲೇ 
ಸ್ವಲ್ಪವಾದರೂ ಸೇವಾಮನೋಭಾವವೂ ಸೇರಿದರೆ, ನಮ್ಮ ದೇಶಕ್ಕೆ ಎಷ್ಟು ದೊಡ್ಡ ಒಳಿತಾಗುತ್ತದೆ ! 
ಎಷ್ಟು ವೇಗವಾದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಕಾಲಿಡುತ್ತದೆ, ನಮ್ಮ ಜನರಿಗೆ ಸುಖ, 
ಸಂತೋಷಗಳು ಲಭಿಸುತ್ತವೆ ! ದೇಶಾದ್ಯಂತ ಮೇಲಿನಿಂದ ಕೆಳಗಿನವರೆಗೆ ಎಲ್ಲೆಲ್ಲೂ ಎಂಥ ಚಾರಿತ್ರ್ಯ 


; , ಶಕ್ತಿ ಲಭಿಸುತ್ತದೆ ! ಈಗ ಎಲ್ಲೆಲ್ಲೂ ಕಾಣುವ ಅಲಕ್ಷ್ಯ ಮತ್ತು ನಿರಾಸಕ್ತಿ ಭಾವನೆ, ಕರ್ತವ್ಯ ಪ್ರಜ್ಞೆ 


ಮತ್ತು ಸೇವಾ ಮನೋಧರ್ಮಗಳ ಕೊರತೆ, ಎಲ್ಲೆಲ್ಲೂ ತಾಂಡವವಾಡುತ್ತಿರುವ ಭ್ರಷ್ಟಾಚಾರ-- 
ಇವು ಬಹುಕಾಲ ಮುಂದುವರಿಯಲಾರವು, ಮುಂದುವರಿಯಲು ಖಂಡಿತವಾಗಿಯೂ ಬಿಡಬಾರದು. 
ದೇಶವು ತಾನು ಆರಿಸಿಕೊಂಡ ಶಾಂತಿಯುತವೂ ಪ್ರಜಾಸತ್ತಾತ್ಮಕವೂ ಆದ ಕ್ರಾಂತಿಕಾರಿ ಪ್ರಗತಿಯ 
ಪಥದಲ್ಲಿ ಯಶಸ್ವಿಯಾಗಬೇಕಾದ ಪಕ್ಷದಲ್ಲಿ ಇದು ಅತ್ಯಗತ್ಯ. 

ಸ್ಪಷ್ಟವಾಗಿ ಬಂಡವಾಳಶಾಹಿಗಳೆಂದು ಹೇಳಿಕೊಂಡರೂ ತಮ್ಮ ಸರಕಾರಿ ಹಾಗೂ ಸಾರ್ವಜನಿಕ 
ಸೇವಾ ಸಂಸ್ಥೆಗಳಲ್ಲಿ ಸೇವಾಮನೋಭಾವವನ್ನು ರೂಢಿಸಿಕೊಂಡಿರುವ ಅನೇಕ ದೇಶಗಳೊಂದಿಗೆ 
ಹೋಲಿಸಿದಾಗ ಈ ಕ್ಷೇತ್ರಗಳಲ್ಲಿ ನಮ್ಮ ದೇಶದ ದಾಖಲೆ ಅತ್ಯಂತ ವಿಷಾದಕರವಾಗಿದೆ. ಆದರೂ 


CC-0. Jangamwadi Math Collection. Digitized by 6೮58/0011 


೩೫೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ನಾವು ಆಳವಾದ ಧಾರ್ಮಿಕತೆಯುಳ್ಳ ದೇಶವೆಂದು ಹೇಳಿಕೊಳ್ಳುತ್ತೇವೆ. ಭಾರತದ ಜನತೆಯ 
ಅರ್ಧಭಾಗವು ಕುಂಠಿತ ಆಧ್ಯಾತ್ಮಿಕ ಬೆಳವಣಿಗೆಯಿಂದ ಬಳಲುತ್ತಿದೆ, ಮತ್ತರ್ಧಭಾಗವು ಕುಂಠಿತ 
ಲೌಕಿಕ ಬೆಳವಣಿಗೆಯಿಂದ ಬಳಲುತ್ತಿದೆ ! ಬೇರೆ ದೇಶದ ಯಾವುದೇ ಕಚೇರಿಗೆ ಹೋಗಿ ನೋಡಿ ; 
ನಿಮಗೆ ಏನಾದರೂ ಕಷ್ಟವಾಯಿತೆಂದರೆ ಕೌಂಟರಿನಲ್ಲಿರುವ ಹೆಂಗಸು ಅಥವಾ ಗಂಡಸು “ನಾನು 
ನಿಮಗೆ ಸಹಾಯ ಮಾಡಲೆ 7”, ನನ್ನಿಂದ ಏನಾದರೂ ಸಹಾಯ ಬೇಕೆ ?” ಎಂದು: ನಿಮ್ಮನ್ನು 
`` ಸ್ವಾಗತಿಸುತ್ತಾರೆ. ನಮ್ಮ ದೇಶದಲ್ಲಿ ಕಂಡುಬರುವ ಸಾಮಾನ್ಯ ಪರಿಸ್ಥಿತಿಯೇನು ? ನೀವೇನಾದರೂ 
ಕಷ್ಟದಲ್ಲಿದ್ದರೆ, ನಿಮಗೆ ಅಲಕ್ಷ್ಯವು ಎದುರಾಗುತ್ತದೆ. ನಿಮ್ಮ ಪಾಡನ್ನು ನೀವೇ ನೋಡಿಕೊಳ್ಳಲು 
ಬಿಟ್ಟು ಕೌಂಟರಿನಲ್ಲಿರುವ ಗಂಡಸೋ ಹೆಂಗಸೋ ಇತರ ನೌಕರರೊಂದಿಗೆ ಹರಟೆ ಕೊಚ್ಚುತ್ತಲೋ, 
ತಮಾಷೆ ಮಾಡುತ್ತಲೋ ಇದ್ದು ಬಿಡುತ್ತಾರೆ, ನಿಮ್ಮನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಾರೆ ! ಈ 
ಬಗೆಯ ನಿರ್ಲಕ್ಷ್ಯ ನಡವಳಿಕೆಯು ಬರುವುದು ಜೈವಿಕವಾಗಿ ಸ್ಥಗಿತಗೊಳ್ಳುವುದರಿಂದ ; ಮೇಲೆ 
ಹೇಳಿದ ಪ್ರಾಥಮಿಕ ಆಧ್ಯಾತ್ಮಿಕ ಬೆಳವಣಿಗೆಯು ಇಲ್ಲದಿರುವುದರಿಂದ. 

ನಮ್ಮ ಕಚೇರಿಗಳು ಒಬ್ಬ ಪ್ರಮುಖ ವ್ಯಕ್ತಿ (ವಿಐಪಿ)ಯನ್ನು ಬಹಳ ಆದರದಿಂದ 
ನಡೆಸಿಕೊಳ್ಳುತ್ತವೆ, ಆದರೆ ಸಾಮಾನ್ಯ ಪೌರರನ್ನು ತಣ್ಣನೆಯ ಅನಾದರದಿಂದ ನೋಡುತ್ತವೆ. ಅವನ 
ಅರ್ಜಿಯನ್ನೋ ಮನವಿಯನ್ನೋ ಅದು ದೋಷಯುಕ್ತವಾಗಿದೆಯೆಂದು ಹೇಳಿ ಮುಖದ ಮೇಲೆ 
ಎಸೆಯುತ್ತವೆ. ಅದು ದೋಷಪೂರ್ಣವಾಗಿದ್ದರೆ ಅದನ್ನು ಸರಿಪಡಿಸಲು ಅಧಿಕಾರಿಯು ಸಹಾಯಮಾಡ 
ಲಾರನೆ ? ಅವನು ಅಲ್ಲಿರುವುದು ಸರಕಾರದ ಪರವಾಗಿ ಜನರ ಸೇವೆ ಮಾಡಲಿಕ್ಕಾಗಿಯಲ್ಲವೆ ? 
ಇಂತಹ ಆಲೋಚನೆಗಳಾದರೂ ಸುಸಂಸ್ಕೃತ ಮನಸ್ಸುಗಳಿಗೆ ತಟ್ಟುತ್ತವೆ. ಆದರೆ ಅಯ್ಕೋ! ಅಂತಹ 
ಜನರು ನಮ್ಮಲ್ಲಿ ಅತಿವಿರಳ. ಅಸಂಸ್ಕೃತ, ಜಡ, ಸ್ವಾರ್ಥಪರರಾದ ಜನರು ಅಪಾರ ಸಂಖ್ಯೆಯಲ್ಲಿ 
ದ್ದಾರೆ ! ಭಾರತಾದ್ಯಂತ ಸರಕಾರೀ ಕಚೇರಿಗಳಲ್ಲಿ, ಎಲ್‌.ಐ.ಸಿ. ಬ್ಯಾಂಕುಗಳು, ವಿಮಾನಯಾನ 
ಸೇವೆ, ರೈಲ್ವೆ, ನಿವೃತ್ತಿ ವೇತನ ಕಚೇರಿ ಇತ್ಯಾದಿ ಎಲ್ಲ ಕಡೆಯೂ ನಮ್ಮ ಅತ್ಕಂತ ಮುಖ್ಯವಾದ 
ಮಾನವ ಸಮಸ್ಯೆ ಇದೇ ಆಗಿದೆ. ಹ 

ಈ ಪರಿಸ್ಥಿತಿಯನ್ನು ನಾವು ಬದಲಾಯಿಸಿದ ಹೊರತು, ನಮ್ಮ ಸ್ತ್ರೀ-ಪುರುಷರೆಲ್ಲರೂ ಬಡಜೀವನ 
ಮತ್ತು ಕಾರ್ಯದ ನಿರುತ್ಸಾಹಕರ ಚಿತ್ರವನ್ನು ಬದಲಿಸಿಕೊಂಡ ಹೊರತು, ಕಾರ್ಯಶೀಲವಾದ 
ಆಧ್ಯಾತ್ಮಿಕ ಬೆಳವಣಿಗೆಯ ಕಾಂತಿಯುತ ದರ್ಶನವನ್ನು ತಮಗೆ ಅಳವಡಿಸಿಕೊಂಡ ಹೊರತು ನಮ್ಮ 
ಪ್ರಜಾಪ್ರಭುತ್ವಕ್ಕೆ ರೋಗಗಳು; ಇನ್ನೂ ಹೆಚ್ಚು ಹೆಚ್ಚು ರೋಗಗಳು ತಗುಲುವುದು ತಪ್ಪುವುದಿಲ್ಲ. 
೧೮. ಯೋಗ : ಮಾನವ ಶ್ರೇಷ್ಠತೆಯ ದರ್ಶನ 


ಈ ದರ್ಶನದಲ್ಲಿ ನಮಗೆ ಮಾನವ ಶ್ರೇಷ್ಠತೆಯ ಎಂಥ ಸುಂದರವಾದ ಚಿತ್ರವು ಲಭ್ಯವಾಗಿದೆ ! ' 
ಗೀತೆಯು ಹದಿನೆಂಟು ಅಧ್ಯಾಯಗಳಲ್ಲಿ ಯೋಗಶಾಸ್ತ್ರ, ಯೋಗದ ವಿಜ್ಞಾನ ಎಂಬ ಹೆಸರಿನಲ್ಲಿ 
ಬೋಧಿಸಿರುವ ಅತ್ಯಂತ ಆಳವಾದ ದರ್ಶನ ಇದೇ. ನಾನು ಎಷ್ಟೋ ವೇಳೆ ರಾಜಕಾರಣಕ್ಕೂ 
ಆಡಳಿತಕ್ಕೂ ಎಂತಹ ದರ್ಶನದ ಅಗತ್ಯವಿದೆ ಏಂದು ಆಲೋಚನೆ ಮಾಡುತ್ತೇನೆ. ಸರಳವೂ ನೇರವೂ 
ಆದ ಉತ್ತರ ಸಿಕ್ಕುತ್ತದೆ : ಅದು ಗೀತೆಯು ಬೋಧಿಸಿರುವ ಯೋಗದರ್ಶನ, ನಮ್ಮ ಪರಂಪರೆಯ 
ಇತರ ಅನೇಕ ಗ್ರಂಥಗಳು ಬೋಧಿಸುವ ಯಾವುದೇ ಯೋಗಗಳಲ್ಲ. ಅವಕ್ಕೂ ಬೆಲೆಯುಂಟು, 
ಅವುಗಳ ಸೀಮಿತ ಕ್ಷೇತ್ರದಲ್ಲಿ ಅಷ್ಟೆ. ದೇಶದ ಪ್ರತಿಯೊಬ್ಬನೂ ಗೀತೆಯ “ತಸ್ಮಾತ್‌ ಯೋಗೀ 
ಹ ಎಂಬ ಉಪದೇಶವನ್ನು ಸರಿಯಾಗಿ ಗ್ರಹಿಸುವುದರಿಂದ ಅವನ ಸಾಮರ್ಥ್ಯ ಹಚ್ಚುತ್ತದೆ. 
ಅಪಾರ ಲಭ್ಯಾಯತ್ತದ್ದೆ ಯೋಗವನ್ನು ಸುತು ಗ್ಗೀತಯ್ಯ ಮೂಢ ಸೂತ್ರಥೂಪದ ವಿವರಣ 


ಸಾರ್ವಜನಿಕ ಆಡಳಿತಗಾರರ ಸಾಮಾಜಿಕ ಜವಾಬ್ದಾರಿಗಳು ೩೫೭ 


ಗಳನ್ನು ಕೊಡುತ್ತದೆ. "ಸಮತ್ವಂ ಯೋಗ ಉಚ್ಛತೇ', “ಸಮತ್ವವನ್ನು ಯೋಗವೆಂದು ಕರೆಯುತ್ತಾರೆ' ; 
“ಯೋಗಃ ಕರ್ಮಸು ಕೌಶಲಂ', "ಯೋಗವು ಕಾರ್ಯಕೌಶಲ, ಕ್ಷಮತೆ' ; "ದುಃಖ ಸಂಯೋಗ 
ವಿಯೋಗಂ ಯೋಗ ಸಂಜ್ಜಿತಂ', "ದುಃಖದ ಎಲ್ಲ ಸಂಪರ್ಕಗಳನ್ನೂ ಕಳೆದುಕೊಳ್ಳುವುದೇ ಯೋಗ 
ವೆನಿಸುತ್ತದೆ.' 
ನಮ್ಮ ಜನರು ಈ ಯೋಗ ಎಂಬ ಪದದೊಂದಿಗೆ ಸಂಬಂಧಿಸಿರುವ ಅಗ್ಗದ ಮಾಯ-ಮಂತ್ರ 
ಮತ್ತು ನಕಲಿ ಅನುಭಾವದ ಭಾವನೆಗಳನ್ನು ತೊರೆದು, ನಿರ್ಮಲವಾದ ಮನಸ್ಸಿನಿಂದ ಗೀತೆಯ ಈ 
ಯೋಗದರ್ಶನವನ್ನು ಅರ್ಥಮಾಡಿಕೊಳ್ಳಬೇಕು. ನಾವು ಶ್ರೀಕೃಷ್ಣನು ಅದು ಹೇಗಿರಬೇಕೆಂದು 
ಅಪೇಕ್ಲಿಸಿದ್ದನೋ ಅದೊಂದರ ಹೊರತು ಮಿಕ್ಕೆಲ್ಲವನ್ನೂ ಆ ಪದಕ್ಕೆ ಸಂಬಂಧಗೊಳಿಸಿಬಿಟ್ಟಿದ್ದೇವೆ. 
ಹೊರ ಉಡುಗೆಯನ್ನೋ ರೂಪವನ್ನೋ ಬದಲಾಯಿಸುವುದು, ಪ್ರಾಣಾಯಾಮ ಮಾಡುವುದು, 
ಪವಾಡಗಳನ್ನು ಆಚರಿಸುವುದು--ಇವೇ ಮುಂತಾದ ಅರ್ಥಗಳನ್ನು ಆ ಪದಕ್ಕೆ ನೀಡಿದ್ದೇವೆ. ನಾವು 
ಮೂಲಭೂತವಾದ ಬುದ್ಧಿಯೋಗವೆಂಬುದನ್ನು ನಿರ್ಲಕ್ಷಿಸಿಬಿಟ್ಟೆವು. ಬುದ್ಧಿಯೋಗದ ಮೂಲಭೂತ 
ಅರ್ಥಗಳಾದ ಕಾರ್ಯಪಟುತ್ವ, ಶೀಲಸೌಷ್ಮವ, ಅನಾಸಕ್ತಿಯ ಮೂಲಕ ಅಹಂಕಾರ ತ್ಯಾಗ ಮತ್ತು 
ಇತರ ಮಾನವರ ಸೇವೆ--ಇವುಗಳನ್ನು ನಾವು ಲಲಕ್ಷಿಸಿದೆವು. ಒಂದು ಉದಾತ್ತ ದರ್ಶನವನ್ನು 
ಹೀಗೆ ದುರುಪಯೋಗಪಡಿಸಿಕೊಂಡಿದ್ದರಿಂದ ಸ್ವಾಮಿ ವಿವೇಕಾನಂದರು ಅತ್ಯಂತ ಹರಿತವಾದ 
ಮಾತುಗಳಲ್ಲಿ ಹೀಗೆ ಹೇಳಬೇಕಾಯಿತು-೧೮೯೭ರಲ್ಲಿ ಮದರಾಸಿನಲ್ಲಿ ಅವರು ನೀಡಿದ ಭಾರತದ 
ಭವಿಷ್ಯ (The Future of India) ಎಂಬ ಸುಪ್ರಸಿದ್ಧ ಭಾಷಣದಲ್ಲಿ ಈ ಮಾತು ಬರುತ್ತದೆ. 
(ಕೃತಿಶ್ರೇಣಿ, ಸಂಪುಟ ೩, ಪು. ೧೭೨-೭೩): 
ಮೊದಲು ಗುಲಾಮತನದಿಂದ ಪಾರಾಗಿ. ಬರುವ ಐವತ್ತು ವರ್ಷಗಳವರೆಗೆ ಈ ಮಾತೃ 
ಭೂಮಿಯೇ ನಮ್ಮ ಆರಾಧನೆಯ ಇಷ್ಟದ್ದೆವವಾಗಬೇಕು. ಇನ್ನುಳಿದ ವೃರ್ಥ ದೇವತೆಗಳೆಲ್ಲ 
ಕೆಲವು ಕಾಲ ನಮ್ಮಿಂದ ಮರೆಯಾಗಲಿ. ಜಾಗ್ರತನಾಗಿರುವ ದೇವರು ಇದೊಂದೇ, ಇದೇ ನಮ್ಮ 
ಜನಾಂಗ, ಎಲ್ಲೆಲ್ಲೂ ಅವನ ಕಾಲುಗಳೇ, ಎಲ್ಲೆಲ್ಲೂ ಅವನ ಕೈಗಳ, ಎಲ್ಲೆಲ್ಲೂ ಅವನ 
ಕೆವಿಗಳೇ ಅವನೇ ಸರ್ವವ್ಯಾಪಿಯಾಗಿರುವನು. ಇತರ ದೇವತೆಗಳೆಲ್ಲ ನಿದ್ರಿಸುತ್ತಿರುವರು. 
ನಮ್ಮ ಸುತ್ತಲೂ ಇರುವ ವಿರಾಟ್‌ ಮಹೇಶ್ವರನ ಆರಾಧನೆಯನ್ನು ತೊರೆದು ಕೆಲಸಕ್ಕೆ 
ಬಾರದ ಇತರ ದೇವರನ್ನು ಏಕೆ ಅರಸಿಕೊಂಡು ಹೋಗುವುದು? ನಾವು ಇದನ್ನು ಆರಾಧಿಸಿದರೆ 
ಇತರ ದೇವತೆಗಳನ್ನು ಆರಾಧಿಸಿದಂತೆ ಅರ್ಧ ಮೈಲನ್ನು ಕೂಡ ತೆವಳಿಕೊಂಡು ಹೋಗಲಾರೆವು 
ಆದರೂ ಹನುಮಂತನಂತೆ ಸಾಗರವನ್ನೇ ನೆಗೆಯಲು ಇಚ್ಛಿಸುವೆವು! ಇದು ಸಾಧ್ಯವಿಲ್ಲ. ಪ್ರತಿ 
ಯೊಬ್ಬನೂ ಯೋಗಿಯಾಗುವವನೆ! ಪ್ರತಿಯೊಬ್ಬನೂ ಧ್ಯಾನಮಗ್ಗನಾಗುವನೆ! ಇದು ಸಾಧ್ಯ 
ಎಲ್ಲ. ಹಗಲೆಲ್ಲ ಪ್ರಾಪಂಚಿಕತೆಯಲ್ಲಿ, ಕರ್ಮದಲ್ಲಿ ನಿರತರಾಗಿ ರಾತ್ರಿ ಕಣ್ಣುಮುಚ್ಚಿಕೊಂಡು 
ಪ್ರಾಣಾಯಾಮ ಮಾಡುವುದು! ಇದು ಅಷ್ಟು ಸುಲಭವೆ? ಮೂಗಿನ ಮೂಲಕ ನೀವು ಮೂರು 
ವೇಳೆ ಪ್ರಾಣಾಯಮ ಮಾಡಿಬಿಟ್ಟರೆ ಬುಷಿಗಳು ಆಕಾಶದಿಂದ ನಿಮ್ಮ ಹತ್ತಿರ ಕೆಳಗೆ ಇಳಿಯು 
ವರೆ? ಇದು ತಮಾಷೆಯೇ? ಇದರಲ್ಲಿ ಅರ್ಥವಿಲ್ಲ. ಮೊದಲು ಬೇಕಾಗಿರುವುದು ಚಿತ್ತಶುದ್ದಿ. 
ಅದು ಹೇಗೆ ಸಿದ್ಧಿಸುವುದು ? ಪ್ರಥಮದಲ್ಲಿ ಮಾಡಬೇಕಾದ ಪೂಜೆಯೇ ನಮ್ಮ ಸುತ್ತಲೂ 
ಇರುವ ವಿರಾಟನ ಪೂಜಿ. Worship’ (ಪೂಜೈ ಎನ್ನುವುದೇ ಸಂಸ್ಕೃತ ಶಬ್ದಕ್ಕೆ ಸರಿಯಾದ 
ಪರ್ಯಾಯ ಪದ. ಇಂಗ್ಲೀಷಿನಲ್ಲಿ ಮತ್ತಾವ ಪದವೂ ಇದನ್ನು ಹೋಲುವುದಿಲ್ಲ. ಮನುಷ್ಯರು 
“ಪ್ರಾಣಿಗಳು ಇವರೆಲ್ಲ ನಮ್ಮ ದೇವರು. ನಾವು ಮೊದಲು ಪೂಜಿಸಬೇಕಾದ ದೇವರೆ ನಮ್ಮ 
ದೇಶಬಾಂಧವರು. ಅವರನ್ನು ಪೂಜಿಸಬೇಕು. ನಮ್ಮನಮ್ಮಲ್ಲಿ ಜಗಳ ಕಾಯುವುದು, ಪರಸ್ಪರ 


CC-0. Jangamwadi Math Collection. Digitized by 658/6011 


೩೫೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗ ಳು 
ಅಸೂಯೆಪಡುವುದು ನಿಲ್ಲಬೇಕು. ಇದೊಂದು ಭಯಂಕರ ಕರ್ಮ. ಇದಕ್ಕಾಗಿ ನಾವೆಲ್ಲ ಇಂದು 
ಇಲ್ಲಿ ಗಹನವಾದ ಆಂತರಿಕ ಪರಿವರ್ತನೆಯ ಕಹಳೆ ದನಿ ಕೇಳಿಸುತ್ತಿದೆ. ಪ್ರೇಮ ಮತ್ತು 

ಮಾನವವಿಕಾಸದ ಸುದೀರ್ಫ ಪಥದಲ್ಲಿ ಮೊದಲನೆಯ ಹೆಜ್ಜೆ. ಇದನ್ನು ಸಮಗ್ರವಾಗಿ ಗೀತೆಯಲ್ಲಿ, 

ಶ್ರೀಕೃಷ್ಣನು ಯೋಗ ಎಂದು ಕರೆದನು. ಇದು ಮಾನವ ಪೂರ್ವ ಜೈವಿಕ ಹಂತದಿಂದ ಮಾನವನ 
ಮನೋ-ಸಾಮಾಜಿಕ ಹಂತಕ್ಕೆ ಏರುವ ಪ್ರಕ್ರಿಯೆ. ಇಪ್ಪತ್ತನೆಯ ಶತಮಾನದ ಜೀವಶಾಸ್ತ್ರದ ಪ್ರಕಾರ 
ಇದು ನಮ್ಮ ಜನರನ್ನು ಸ್ವತಂತ್ರ, ಜವಾಬ್ದಾರಿಯುತರನ್ನಾಗಿ, ಸ್ಪಂದನಶೀಲ ಮಾನವ ಜೀವಿಗಳನ್ನಾಗಿ 
ಪರಿವರ್ತಿಸುತ್ತದೆ. ಅವರಲ್ಲಿ ಕೆಲವರು ತಮ್ಮ ಮಾನವೀಯ ವಿಕಾಸದ ಪ್ರಯೋಗಶಾಲೆಯಾಗಿ 
ಆಡಳಿತ ಹುದ್ದೆಯನ್ನು ಆರಿಸಿಕೊಳ್ಳುತ್ತಾರೆ. ಭಾರತವನ್ನೂ, ಆಕೆ ಎದುರಿಸುತ್ತಿರುವ ಅಗಾಧ 
ಮಾನವೀಯ ಸಮಸ್ಯೆಗಳನ್ನೂ ಮಾನವಶಾಸ್ತ್ರ ಪ್ರಯೋಗಾಲಯದ ಒಂದು ಸವಾಲನ್ನಾಗಿ 
ಇಟ್ಟುಕೊಳ್ಳುತ್ತಾರೆ ! ಇದೇ ಶ್ರೀಕೃಷ್ಣನೂ, ಸ್ವಾಮಿ ವಿವೇಕಾನಂದರೂ ಎಲ್ಲಾ ಹಂತಗಳಲ್ಲಿನ ನಮ್ಮ 
ಆಡಳಿತಗಾರರಿಗೆ ಹಾಕಿದ ಸವಾಲು ಮತ್ತು ಮಾಡಿದ ಅನುಗ್ರಹ. 


` ೧೯. ತಸ್ಮಾತ್‌ ಯೋಗೀ ಭವಾರ್ಜುನ ! | 
ಆದ್ದರಿಂದ ಯಾರಾದರೂ ನಮ್ಮ ಆಡಳಿತದ ಯಾವನೇ ಸದಸ್ಯನನ್ನು “ನಿನ್ನ ಆದರ್ಶವೇನು ?” 
ಎಂದೋ “ನೀನು ಯಾರು ?” ಎಂದೋ ಕೇಳಿದರೆ ಅವನು ಸ್ವಲ್ಪವೂ ಹಿಂದುಮುಂದು ನೋಡದೆ 
ಮತ್ತು ಹೆಮ್ಮೆಯಿಂದ ಕೃಷ್ಣನು ಮೇಲೆ ಹೇಳಿದ್ದ “ಆದ್ದರಿಂದ ಯೋಗಿಯಾಗು” ಎಂಬ ಮಾತನ್ನು 
ಅನುಸರಿಸಿ, “ಯೋಗಿಯಾಗಲು ನಾನು ಬಯಸುತ್ತೇನೆ” ಎಂದು ಉತ್ತರ ಕೊಡಬಹುದು. ಹಾಗೆ 
ಯೋಗಿಯೆನಿಸಿಕೊಳ್ಳುವುದರಲ್ಲಿ ನಿಮ್ಮ ಬಹಿರಂಗ ಸ್ವರೂಪ ಏನೂ ಬದಲಾಗವುದಿಲ್ಲ ; ನೀವು 
'ನೌಕರಿ ಮಾಡುತ್ತಾ ವೇತನವನ್ನೋ ಕೂಲಿಯನ್ನೋ ಪಡೆಯುವ ಅದೇ ವ್ಯಕ್ತಿಯೇ ಆಗಿರುತ್ತೀರಿ. 
ಆದರೆ ಅಂತರಂಗವು ಮಾತ್ರ ಪರಿವರ್ತಿತವಾಗಿ, ಪೂರ್ಣತೆಯಿಂದ ತುಂಬಿರುತ್ತದೆ? ಬದುಕಿನ ಈ 
ಪೂರ್ಣತೆಯು ನೀವು ಸರಕಾರಕ್ಕಾಗಿ ಸಮಾಜಕ್ಕಾಗಿ ಮಾಡುವ ಕಾರ್ಯಗಳಲ್ಲಿ ತುಂಬಿಕೊಳ್ಳುತ್ತದೆ. 
ಅದರಿಂದ ಅವುಗಳ ಕಾರ್ಯಪಟುತ್ವ ಅಧಿಕವಾಗುತ್ತದೆ, ಮಾನವೀಯ ಸ್ಪರ್ಶವು ಅವಕ್ಕೆ 
ದೊರಕುತ್ತದೆ. ಇದೇ ಗೀತೆಯು ಹೇಳಿದ ಬುದ್ಧಿಯೋಗದ ಬೇರು ಮತ್ತು ಹಣ್ಣು. 
ಇದು ಗೀತೆಯ ಯೋಗವನ್ನು ಕುರಿತ ಯಾವುದೇ ಆಧುನಿಕವಾದ, ಬಹುದೂರ ಎಳೆ ವಿವರಣೆ 
"ಯಲ್ಲ. ಕ್ರಿ. ಶ. ಎಂಟನೆ ಶತಮಾನದಲ್ಲಿದ್ದ ಭಾರತದ ಅತಿಶ್ರೇಷ್ಠ ದಾರ್ಶನಿಕ ಶಂಕರಾಚಾರ್ಯರು 
"ಮಾಡಿದ ವ್ಯಾಖ್ಯಾನದ ಬೆಳಕಿನಲ್ಲಿ ಕೊಟ್ಟಿರುವ ವಿವರಣೆ. ಈ ಅಮೋಘಕೃತಿಯನ್ನು ಬೃಹತ್‌ 
ಮಹಾಭಾರತ ಕಾವ್ಯದಿಂದ ಹೊರಗೆ, ಮರೆಯಿಂದ ಹೊರಕ್ಕೆ ತಂದು, ತಮ್ಮ ಮಹಾನ್‌ ಭಾಷ್ಕದ 
ಮೂಲಕ ಅದನ್ನು ಜನರ ಮುಂದಿರಿಸಿದವರಲ್ಲಿ ಮೊದಲಿಗರು ಅವರು. ಶ್ರೀಕೃಷ್ಣನು ಗೀತೆಯ 
ಎರಡನೆಯ ಮತ್ತು ಮೂರನೆಯ ಅಧ್ಯಾಯಗಳಲ್ಲಿ ತನ್ನ ಮೂಲಭೂತವೂ, ಸಮಗ್ರವೂ, ಕಾರ್ಯ 
ಸಾಧ್ಯವೂ ಆದ ಜೀವನದರ್ಶನವನ್ನು ನಿರೂಪಿಸಿ, ಅದನ್ನು ಯೋಗವೆಂದು ಸಾರ್ವಜನಿಕ ಜವಾಬ್ದಾರಿ 
ಅ ವಹಿಸಿಕೊಂಡಿರುವ ಎಲ್ಲಾ ಪುರುಷರಿಗೂ ಸ್ತ್ರೀಯರಿಗೂ ಈ ದರ್ಶನದ ಪರಮೋನ್ನತ 
ಂಗತತೆಯನ್ನು ಸ್ಪಷ್ಟವಾಗಿ ಹೇಳುತ್ತಾ, ನಾಲ್ಕನೆಯ ಅಧ್ಯಾಯವನ್ನು ಪ್ರಾರಂಭಿಸುತ್ತಾನೆ. 
ಅಧ್ಯಾಯದ ಮೊದಲ ಮೂರು ಶ್ಲೋಕಗಳ ಮೇಲೆ ವ್ಯಾಖ್ಯಾನ ಮಾಡುತ್ತಾ ಶಂಕರಾ 
ಹೇಳುತ್ತಾ ರೆ 4 (hd) ಇವಿ 3 
ಇಮಂ ಅಧ್ಯಾಯ ದ್ವಯೇನ ಉಕ್ತಂ ಯೋಗ, ವಿವಸ್ಟತೇ ಆದಿತ್ಯಾಯ, ಸರ್ಗಾದೌ ಪ್ರೋಕ್ತವಾನ್‌ 


CC-0. Jangamwadi Math Collection. Digitized by eGangotri 


ಸಾರ್ವಜನಿಕ ಆಡಳಿತಗಾರರ ಸಾಮಾಜಿಕ ಜವಾಬ್ದಾರಿಗಳು ೩೫೯ 


ಅಹಂ ಜಗತ್‌ ಪರಿಪಾಲಯಿತ್ಮಣಾಂ ಕ್ಷತ್ರಿಯಾಣಾಂ ಬಲಾಧಾನಾಯ...ಸ ಚ ವಿವಸ್ಟಾನ್‌ ಮನವೇ ಪ್ರಾಹ, 
ಮನುಃ ಇಕ್ಟಾಕವೇ, ಸ್ವಪುತ್ರಾಯ ಆದಿರಾಜಾಯ ಅಬ್ರವೀತ್‌...ಏವಂ ಕ್ಷತ್ರಿಯ ಪರಂಪರಾಪ್ರಾಪ್ತಂ ಇಮಂ 
ರಾಜರ್ಷಯೋ, ರಾಜಾನಶ್ಚ ತೇ ಯಷಯಶ್ಚ ರಾಜರ್ಷಯೋ ವಿದುಃ ಇಮಂ ಯೋಗಂ | ಸ ಯೋಗಃ 
ಕಾಲೇನೇಹ ಮಹತಾ ದೀರ್ಫೇಣ ನಷ್ಟೋ ವಿಚ್ಛಿನ್ನ ಸಂಪ್ರದಾಯಃ, ಸಂವೃತ್ತೋ, ಹೇ ಪರಂತಪ. 

ದುರ್ಬಲಾನ್‌ ಅಜಿತೇಂದ್ರಿಯಾನ್‌ ಪ್ರಾಪ್ಮ ನಷ್ಟಂ ಯೋಗಂ ಇಮಂ ಉಪಲಭ್ಯ ಲೋಕಂ ಚ 
ಅಪುರುಷಾರ್ಥಸಂಬಂಧಿನಂ ಸ ಏವ ಅಯಂ ಮಯಾ ತೇ, ತುಭ್ಮಂ, ಅದ್ಕ ಇದಾನೀಂ ಯೋಗಃ 
ಪ್ರೋಕ್ತಃ, ಪುರಾತನಃ ಭಕ್ತೋಸಿ ಮೇ ಸಖಾ ಚ ಆಸಿ ಇತ ' 

ಈ ಹಿಂದಿನ ಎರಡು ಅಧ್ಯಾಯಗಳಲ್ಲಿ ಬೋಧಿಸಿರುವ ಯೋಗವನ್ನು ನಾನು ಸೃಷ್ಟಿಯ 
ಆದಿಯಲ್ಲಿ, ಕ್ಷತ್ರಿಯರಿಗೆ ಅಥವಾ ಅರಸರಿಗೆ ಮತ್ತು ಆಡಳಿತ ನಡೆಸುವವರಿಗೆ ಬಲವನ್ನು 
ತುಂಬುವ ಸಲುವಾಗಿ ವಿವಸ್ತಾನನಿಗೆ ಬೋಧಿಸಿದನು. ಅವರು ಜಗತ್ತನ್ನು ರಕ್ಷಿಸಬೇಕು. 
ವಿವಸ್ವಾನನು ಅದನ್ನು ಮನುವಿಗೂ ಮನುವು ತನ್ನ ಮಗನಾದ ಮೊದಲನೆಯ ರಾಜ 
ಹೀಗೆ ಈ ಯೋಗವು ಕ್ಷತ್ರಿಯರ ಗುರು-ಶಿಷ್ಠ ಪರಂಪರೆಯಲ್ಲಿ ಬರುತ್ತಿದ್ದು ರಾಜರ್ಷಿಗಳಿಗೆ ' 

ತಿಳಿದಿದ್ದಿತು. ರಾಜ ಮತ್ತು ಯಪಷಿ ಎಲ್ಲರೂ ಒಬ್ಬನೇ ಆದವನು ರಾಜರ್ಷಿ. (ಆಳುವುದು ಮತ್ತು 
ಆಡಳಿತ ನಡೆಸುವುದರಲ್ಲಿ ತಮ್ಮ ಹೊಣೆಗಾರಿಕೆಯನ್ನು ನಿರ್ವಹಿಸುವುದರ ಮೂಲಕ ಆಧ್ಯಾತ್ಮಿಕ 
ಬೆಳವಣಿಗೆಯನ್ನು ಸಾಧಿಸುವ ವ್ಯಕ್ತಿಗಳು). ಟೆ 
ಮಾನಸಿಕ ಹಾಗೂ ದೈಹಿಕ ಬಲವಿಲ್ಲದ ಪುರುಷರ ಮತ್ತು ಸ್ತ್ರೀಯರ ಕೈಗೆ ಬಿದ್ದು ಈ ಯೋಗವು 
, ಸಾಧನೆಯಿಲ್ಲದ, ಇಂದ್ರಿಯ ಸಂಯಮವಿಲ್ಲದ, ಮನೋನಿಗ್ರಹವಿಲ್ಲದ ಜನರ 
ಕೈಯಲ್ಲಿ ನಷ್ಟವಾದುದನ್ನು ನೋಡಿ, ಮಾನವ ಜನಾಂಗವು ಜೀವನ ಪರಿಪೂರ್ಣತೆಯನ್ನು ಸಾಧಿಸಲು 
ಅಸಮರ್ಥವಾಗಿರುವುದನ್ನು ನೋಡಿ ಅದೇ ಪ್ರಾಚೀನ ಯೋಗವನ್ನು,ಈಗ ನನ್ನ ಭಕ್ತನೂ ಗೆಳೆಯನೂ 
ಆಗಿರುವುದರಿಂದ ನಿನಗೆ ಬೋಧಿಸುತ್ತಿದ್ದೇನೆ.” ಸ 


೨೦. ಯೋಗ-ಬಲದ ಸರ್ವೋತ್ಪಷ್ಟತೆ 


ನಮ್ಮ ರಾಜಕಾರಣದ ಮತ್ತು ಆಡಳಿತದ ಎಲ್ಲಾ ಹಂತಗಳಲ್ಲೂ ನಮಗೆ ಈ ಯೋಗ-ಬಲದ 
(ಯೋಗದ ಶಕ್ತಿಯ) ಅಗತ್ಯವಿದೆ. ಮಹಾನ್‌ ಶಂಕರಾಚಾರ್ಯರು ಬಳಸಿದ ಈ ಯೋಗ-ಬಲ 
ಎಂಬ ಮಾತನ್ನು ಗಮನಿಸಬೇಕು. ವೇದಾಂತವು ಮೂರು ಬಗೆಯ ಬಲಗಳನ್ನು ಗುರುತಿಸುತ್ತದೆ : 
ಬಾಹುಬಲ-ತೋಳಿನ ಬಲ, ದೇಹದ ಬಲ, ಅಶ್ವಶಕ್ತಿ ಅಥವಾ ಯಂತ್ರಶಕ್ತಿಯೂ ಇದರಲ್ಲಿಯೇ 
ಸೇರುತ್ತದೆ. ಮನೋಬಲ-ಮನಸ್ಸಿನ ಅಥವಾ ಬುದ್ಧಿಯ ಬಲ ; ಹಾಗೂ ಯೋಗಬಲ- 
ಆಧ್ಯಾತ್ಮಿಕತೆಯ ಶಕ್ತಿ. ಆಧುನಿಕ ಯುಗದಲ್ಲಿ ನಮ್ಮೆದುರಿಗಿರುವ ಸವಾಲುಗಳನ್ನು ಎದುರಿಸಲು. 
ನಮಗೆ ಈ ಮೂರೂ ಶಕ್ತಿಮೂಲಗಳ ಅಗತ್ಯವಿದೆ. ಆದರೆ ಇವುಗಳಲ್ಲಿ ಮೂರನೆಯದು ಅತ್ಮಂತ 
ಮಹತ್ವದ್ದು. ಏಕೆಂದರೆ ಅದು ಇನ್ನೆರಡು ಶಕ್ತಿಗಳನ್ನೂ ಅವುಗಳ ತಾಂತ್ರಿಕ ಉತ್ಪನ್ನಗಳನ್ನೂ ಮಾನವ 
ಉದ್ದೇಶಗಳಿಗಾಗಿ ಪರಿವರ್ತಿಸಬಲ್ಲ ಚಾರಿತ್ರ್ಯ ಶಕ್ತಿ ಹಾಗೂ ಅರ್ಪಣಾ ಶಕ್ತಿಗಳ ಮೂಲವಾಗಿರುತ್ತದೆ. 
ಇತರ ಎರಡು ಶಕ್ತಿಗಳಿಂದಷ್ಟೇ ತೃಪ್ತರಾಗಿ, ಸ್ವಾರ್ಥ, ಭ್ರಷ್ಟಾಚಾರ, ಆಧ್ಯಾತ್ಮಿಕ ಶೂನ್ಮತೆಗಳ 
ನಿಂತ ನೀರಾಗಿ ಕೊಳೆಯುವುದರ ಬದಲು, ರಾಷ್ಟ್ರದ ಹಾಗೂ ಮಾನವತೆಯ ಉದ್ದೇಶಗಳ ಸಾಧನೆಯ 
ಪರಿಣಾಮಕಾರಿ ಉಪಕರಣಗಳಾಗಲು ಈ ಯೋಗ-ಬಲವನ್ನು ಗಳಿಸಿಕೊಳ್ಳಿ. ಯೋಗಿಗಳಾಗಿ ಎಂದು 
ಎಲ್ಲಾ ಜನರಿಗೂ ನಮ್ಮ ದೇಶವು ಸದ್ದಿಲ್ಲದೆ ಪಿಸುಗುಟ್ಟುತ್ತಿದೆ ! 


CC-0. Jangamwadi Math Collection. Digitized by 6೮58/0011 


೩೬೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಬ್ಕಗಳು 


ಅದು ನಮ್ಮ ರಾಷ್ಟ್ರಪತಿಗೆ ಅಥವಾ ರಾಷ್ಟಾ [ಕ್ಸರಿಗೆ ಯೋಗಿಯಾಗು ಎಂದು ಹೇಳುತ್ತದೆ ; 
ನಮ್ಮ ಪ್ರಧಾನಮಂತ್ರಿಗೆ ಯೋಗಿಯಾಗು ಎಂದು ಹೇಳುತ್ತದೆ. ನಮ್ಮ ಆಡಳಿತಗಾರ ಮತ್ತು 
ಉದ್ಯೋಗ ನಿರ್ವಾಹಕನಿಗೆ ಯೋಗಿಯಾಗು ಎಂದು ಉಸುರುತ್ತದೆ. ನಮ್ಮ ಗುಮಾಸ್ತ ಸಿಬ್ಬಂದಿಗೆ 
ಯೋಗಿಗಳಾಗಿ ಎಂದು ಹೇಳುತ್ತದೆ ; ವಿವಿಧ ವೃತ್ತಿಗಳಲ್ಲಿರುವವರಿಗೆ ಯೋಗಿಯಾಗಿರಿ ಎನ್ನುತ್ತದೆ. 
ನಮ್ಮ ಪ್ರತಿಯೊಬ್ಬ ರೈತನಿಗೂ, ಕುಶಲಕರ್ಮಿಗೂ, ಕಾರ್ಮಿಕನಿಗೂ ಯೋಗಿಯಾಗು ಎನ್ನುತ್ತದೆ; 
ನಮ್ಮ ರಕ್ಷಣಾ ಸೇವೆಗಳ ಪ್ರತಿಯೊಬ್ಬ ಸದಸ್ಮನಿಗೂ, ಪೊಲೀಸ್‌ ಸೇವೆಯ ಪ್ರತಿಯೊಬ್ಬನಿಗೂ 
ಯೋಗಿಯಾಗಲು ಹೇಳುತ್ತದೆ; ನಮ್ಮ ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ಉಪಾಧ್ಯಾಯರಿಗೂ 
ಯೋಗಿಯಾಗಲು ಕರೆಕೊಡುತ್ತದೆ. ನಮ್ಮ ಪ್ರತಿಯೊಬ್ಬ ಗೃಹಿಣಿಗೂ ಯೋಗಿಯಾಗು ಎಂದು 
ಹೇಳುತ್ತದೆ. 
ತನ್ನ ಗಹನವಾದ ವೇದಾಂತದರ್ಶನದ ಮೂಲಕ ಅದು ಈ ಯೋಗಬಲ ; ಈ ಆಧ್ಯಾತ್ಮಿಕತೆಯ 
ಶಕ್ತಿಯು ಪ್ರತಿಯೊಬ್ಬ ಗಂಡಸು ಮತ್ತು ಹೆಂಗಸಿನ, ಮಗುವಿನ ಜನ್ಮಸಿದ್ಧ ಹಕ್ಕು ಎಂದು ಹೇಳುತ್ತದೆ. 
ಇದು ಎಲ್ಲಾ ಕಡೆಯೂ ಇರುವ ಮಾನವ ಜನಾಂಗವನ್ನು ಉದ್ದೇಶಿಸಿದ ಸಾರ್ವತ್ರಿಕ ಸಂದೇಶ. 
ಪ್ರತಿಯೊಬ್ಬ ಸ್ತ್ರೀ ಅಥವಾ ಪುರುಷನು ತನ್ನ ಅಲ್ಪವೂ ಚಂಚಲವೂ ಆದ ಜೈವಿಕಮಿತಿಗಳನ್ನು 
ದಾಟಿ ಬೆಳೆದು ಪ್ರೇಮ, ಸಹಾನುಭೂತಿ, ಕರುಣೆಗಳನ್ನು ವಿಸ್ತರಿಸಿಕೊಂಡು ; ತನ್ನ ನಿಜಸ್ವರೂಪವಾದ 
ಅನಂತಾತ್ಮನಲ್ಲಿ ನೆಲೆಗೊಳ್ಳಲು ಇದರಿಂದ ಸಾಧ್ಯವಾಗುತ್ತದೆ. ಛಾಂದೋಗ್ಯ ಉಪನಿಷತ್ತು ಆರನೆಯ 
ಅಧ್ಯಾಯದಲ್ಲಿ ಮತ್ತೆ ಮತ್ತೆ ಮನುಷ್ಯನನ್ನು ಕುರಿತು ಘೋಷಿಸುವ ಪರಮೋನ್ನತಸತ್ಕ ಇದೇ. 
ಶ್ರೀ ಆರ್‌. ಬಿ. ಲಾಲ್‌ ಅವರು ತಮ್ಮ ಚಂತನಾತ್ಮಕ ಪುಸ್ತಕ "ಆಧುನಿಕ ವಿಜ್ಞಾನದ ಬೆಳಕಿನಲ್ಲಿ 
ಗೀತೆ' (Gita in the Light of Modern Science)Mಲ್ಲಿ (ಪುಟ ೨೫) ಮಹಾನ್‌ ಜೀವಶಾಸ್ತ್ರಜ್ಞ 
ಜೆ. ಬಿ. ಎಸ್‌. ಹಾಲ್ಡೇನ್‌ ಅವನ Unity and Diversity of Life ಎಂಬ ಉಪನ್ಯಾಸದ ಕೊನೆಯ 
ಮಾತುಗಳನ್ನು ಉದ್ಧರಿಸುತ್ತಾರೆ : 
ಪ್ರೋಫೆಸರ್‌ ರನ್ನ್‌ ಅವರು ಜೀವಂತ ಪ್ರಾಣಿಗಳನ್ನು ಇಟ್ಟಿರುವ ಮುನ್‌ಸ್ಟರ್‌ನ 
ಪ್ರಾಣಿಶಾಸ್ತ್ರದ ಪ್ರಯೋಗಶಾಲೆಯ ಗೋಡೆಯ ಮೇಲೆ "ತತ್‌ ತ್ವಮ್‌ ಅಸಿ' (ಅದು ; ಎಂದರೆ 
ಅನಂತವೂ ಶುದ್ಧವೂ ಆದ ಆತ್ಮ--ನೀನೇ ಆಗಿದ್ದೀಯೆ) ಎಂಬ ಮಾತುಗಳನ್ನು ಬರೆದಿದೆ 
ಈ ಮಹಾವಾಕ್ಕದ ಅರ್ಥಗಳಲ್ಲಿ ಸ್ಪಲ್ಪವನ್ನಾದರೂ ನಿಮ್ಮಲ್ಲಿ ಯಾರಾದರೂ ಅರ್ಥಮಾಡಿ 
ಕೊಳ್ಳಲು ನಾನು ಸಹಾಯಮಾಡಿದ್ದರೆ, ನನ್ನ ಈ ಉಪನ್ಯಾಸಗಳು ವೃರ್ಧವಾಗುವುದಿಲ್ಲ.” 
ಕಾರ್ಯಕ್ಷಮತೆ, ಕಾರ್ಯಕುಶಲತೆ ಎಂಬ ಅರ್ಥದಲ್ಲಿ ಯೋಗವು ಇಂದು ನಮ್ಮ ಜನರಿಗೆ 
ಹನವಾದ ಸಂದೇಶವನ್ನು ನೀಡಿದೆ. ಅದು ಎರಡು ಮುಖವಾದ ಪರಿಣತಿ: ಒಂದು ಕಡೆ 
ಕರ್ಮಚಾರಿಯು ಬಹಿರಂಗವಾಗಿ ಸಮಾಜದ ಒಳಿತಿಗಾಗಿ ಪಟುವಾಗಿ ಕೆಲಸ ಮಾಡುತ್ತಾನೆ; 
ಇನ್ನೊಂದು ಕಡೆ ಅದೇ ಕಾರ್ಯದ ಸಂರ್ಭದಲ್ಲಿ ಅಂತರಿಕವಾಗಿ ಆಧ್ಯಾತ್ಮಿಕ ಪರಿಣತಿಯಲ್ಲಿ ಮುಂದು 
ವರಿಯುತ್ತಾನೆ. ಆ ಪ್ರಾಯೋಗಿಕವಾದ ಗಟ್ಟಿ ತಳಹದಿಯ ಮೇಲೆ ತನ್ನ ಗಹನವಾದ ಮಾನವದರ್ಶನ 
ವನ್ನು ಗೀತೆಯು ಮುಂದಿನ ಅಧ್ಯಾಯಗಳಲ್ಲಿ ಕಟ್ಟುತ್ತದೆ. | 
ಹಿಂದಿನ ಕಾಲದಲ್ಲಿ ನಾವು ನಮ್ಮ ಸಮಗ್ರ ಬದುಕಿಗೆ ಸಂಬಂಧಿಸಿದಂತೆ ಗೀತೆಯ ಈ ವಿಶಾಲ 
ಅರ್ಥ ಗ್ರಹಿಸಲು ವಿಫಲರಾದೆವು. ಸುಂದರವಾದ ಒಂದು ಗೀತಾಧ್ಯಾನ ಶ್ಲೋಕದಲ್ಲಿ ಗೀತೆಯನ್ನು 
“ಗೋವಳಿಗನಾದ ಶ್ರೀಕೃಷ್ಣನು ಉಪನಿಷತ್ತುಗಳೆಂಬ ಗೋವುಗಳಿಂದ, ಅರ್ಜುನನನ್ನು ಕರುವಾಗಿ 
" ಇಟ್ಟುಕೊಂಡು, ಜಗತ್ತಿನ ಸಜ್ಜನರು ಪಾನ ಮಾಡುವ ಸಲುವಾಗಿ, (ಆವರ ಆಧ್ಯಾತ್ಮಿಕ ಪಷ್ಟಿಗಾಗಿ) 
ಕರೆದು ಕೊಟ್ಟಿರುವ ಹಾಲಿನ ಅಮೃತ” ಎಂದು ವರ್ಣಿಸಿದೆ. ಆದರೆ ಆ ಹಾಲಿನಿಂದ ನಾವು ವಾಸ್ತ 


CC-0. Jangamwadi Math Collection. Digitized by eGangotri 


ಸಾರ್ವಜನಿಕ ಆಡಳಿತಗಾರರ ಸಾಮಾಜಿಕ ಜವಾಬ್ದಾರಿಗಳು ೩೬೧ 
ಏನು ಮಾಡಿದೆವು? ಅದನ್ನು ಕುಡಿದು ಪೋಷಣೆ ಪಡೆಯುವುದರೊಂದರ ಹೊರತು ಮಿಕ್ಕೆಲ್ಲವನ್ನೂ 
ಮಾಡಿದೆವು. ಗೀತೆಯು ಕೇವಲ ಒಂದು ಧರ್ಮದ ಪುಸ್ತಕ, ಮನುಷ್ಯನ ಅನುದಿನದ ಜೀವನ 
ಪರಿಸ್ಥಿತಿಯಿಂದ ಬೇರೆಯಾದದ್ದು ಎಂಬ ಸಂಕುಚಿತ ದೃಷ್ಟಿಯಿಂದ ಅದನ್ನು ಕಂಡೆವು. ನಾವು ಅದನ್ನು 
ಗೌರವಿಸಿದೆವು ; ಪೂಜಿಸಿದೆವು ; ಕಂಠಪಾಠ ಕೂಡ ಮಾಡಿದೆವು. ಆದರೆ ಅದನ್ನು ಅರಗಿಸಿಕೊಂಡು 
ನಮ್ಮ ಬದುಕಿನಲ್ಲಿ ಆಚರಣೆಗೆ ತರುವಲ್ಲಿ ವಿಫಲರಾದೆವು. ಶ್ರೀರಾಮಕೃಷ್ಣರ ಮಾತಿನಂತೆ ಕೆಲವರು 
ಹಾಲಿನ ಹೆಸರನ್ನು ಕೇಳಿದ್ದಾರೆ; ಕೆಲವರು ಅದನ್ನು ನೋಡಿದ್ದಾರೆ; ಕೆಲವರು ಅದನ್ನು ಮುಟ್ಟಿದ್ದಾರೆ ; 
ಕೆಲವರು ಅದನ್ನು ಕುಡಿದಿದ್ದಾರೆ. ವಾಸ್ತವವಾಗಿ ಹಾಲಿನಿಂದ ಪ್ರಯೋಜನ ಪಡೆದುಕೊಂಡಿರುವವರು 
ಈ ಕೊನೆಯ ವರ್ಗದವರು ಮಾತ್ರವೇ. 


೨೧. "ಜನಪ್ರೀತಿಯ ಶಕ್ತಿಯನ್ನು ತತ್ತ್ವ್ರಚಿಂತನೆಯ ಶಾಂತಿಯೊಂದಿಗೆ' ಕೂಡಿಸುವುದು 


ನಮ್ಮ ಇತಿಹಾಸದ ಈ ಆಧುನಿಕ ಯುಗವು ಈ ಅನ್ಯಾದೃಶವಾಗಿರುವ ಗೀತಾಮೃತವನ್ನು ಸವಿದು, 
ಅದರಿಂದ ಪೋಷಣೆ ಹೊಂದಲು ಅತ್ಯುತ್ತಮ ಅವಕಾಶವನ್ನು ಒದಗಿಸುತ್ತದೆ. ಅದರಿಂದ ದೈಹಿಕವಾಗಿ, 
ಬೌದ್ಧಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಬಲಿಷ್ಠ್ಕರಾಗಿ ಭಾರತದ ಉದ್ಧಾರವನ್ನು ಸಾಧಿಸಲು, ಹಾಗೂ 
ಜಗತ್ತಿನ ಕಲ್ಯಾಣಕ್ಕಾಗಿಯೂ ಭಾರತವು ತನ್ನ ಪಾಲಿನ ಕೊಡುಗೆಯನ್ನು ನೀಡಲು ಸಾಧ್ಯವಾಗುತ್ತದೆ. ` 
ಈ ಮಹಾನ್‌ ಗ್ರಂಥದಲ್ಲಿ ಬೋಧಿಸಿರುವ ಯೋಗದ ಸಾಧ್ಯತೆಗಳು ಇವು. ಗೀತೆಯು ಹರ್ಬರ್ಟ್‌ 
ಸ್ಪೆನ್ಸರರು “ಜನಪ್ರೇಮದ ಶಕ್ತಿಯನ್ನು ತಾತ್ವಿಕ ಶಾಂತಿಯೊಂದಿಗೆ ಕೂಡಿಸುವುದು” ಎಂದು ತನ್ನ 
Study of Sociology ಕೃತಿಯಲ್ಲಿ (ಪು. ೪೦೩, ೮ನೇ ಆವೃತ್ತಿ) ಉಲ್ಲೇಖಿಸಿರುವ ಭಾವನೆಯ 
ಆಗರವಾಗಿದೆ. ಈ ಶ್ರೇಷ್ಠಕೃತಿಯು ನಮ್ಮ ಆಡಳಿತದ ದರ್ಶನದ ಮುಖ್ಯ ಪಠ್ಮಕೃತಿಯಾಗುವ 
ಅರ್ಹತೆಯನ್ನು ಪಡೆದಿದೆ. ನಮ್ಮ ಬೇರೆ ಬೇರೆ ಇಲಾಖೆಗಳ ಕೈಪಿಡಿಗಳಿಗೆ ಅದೊಂದರಿಂದಲೇ 
ಬೆಳಕು, ಶಕ್ತಿ ಬರುತ್ತದೆ. ಆಧುನಿಕ ಯುಗದ ಹಲವು ಚಿಂತಕರು ಪೂರ್ವ-ಪಶ್ಚಿಮ ದೇಶಗಳೆರಡ 
ರಲ್ಲೂ, ಆಡಳಿತ ಮತ್ತು ರಾಜ್ಯನೀತಿಕ್ಷೇತ್ರಗಳ ನೈತಿಕ ಹಾಗೂ ಮಾನವೀಯ ಮಟ್ಟಗಳನ್ನು 
ಮೇಲೆತ್ತುವುದರಲ್ಲಿ ಗೀತೆಯ ಈ ಸಾಂಗತ್ಯವನ್ನು ಸಮುಚಿತತೆಯನ್ನು ಕುರಿತು ಹೇಳಿದ್ದಾರೆ. ಅಂತಹ 
ಶ್ರೇಷ್ಠ ವ್ಯಕ್ತಿಗಳಲ್ಲೊಬ್ಬರು ಸಂಯುಕ್ತರಾಷ್ಟ್ರ ಮಹಾಸಭೆಯ ಸೆಕ್ರೆಟರಿ-ಜನರಲ್‌ ಆಗಿದ್ದ ದಿವಂಗತ 
ಡಾ| ಹ್ಯಾಮರ್‌ಷೀಲ್ಡ್‌ ಅವರು. ಅವರದೊಂದು ಭಾಷಣವು ಪತ್ರಿಕೆಗಳಲ್ಲಿ ವರದಿಯಾಗಿದ್ದಿತು. 
ಅದರಲ್ಲಿ ಅವರು ಗೀತೆಯ ಎರಡನೆಯ ಅಧ್ಯಾಯದ ನಲವತ್ತೊಂಬತ್ತನೆಯ ಶ್ಲೋಕವನ್ನು 
ಉದ್ಧರಿಸಿ, ಜಗತ್ತಿನಲ್ಲಿ ಶಾಂತಿಯನ್ನೂ ನ್ಯಾಯವನ್ನೂ ತರಲು ರಾಜನೀತಿಜ್ಞನಿಗೆ ಅಗತ್ಯವಾದ 
ಭಾವನೆಗಳನ್ನು ಆ ಶ್ಲೋಕವು ಕೊಡುತ್ತದೆ ಎಂದು ಹೇಳಿದ್ದರು. ಇದು ಆ ಶ್ಲೋಕ : 
(ಸ್ವಾರ್ಥದ ಬಯಕೆಯಿಂದ ಮಾಡಿದ) ಕರ್ಮವು ಬಹಳ ಕೀಳುಮಟ್ಟದ್ದು. ಓ ಅರ್ಜುನ 
ಯೋಗದ (ಬೆಳಕಿನಲ್ಲಿ) ಆಚರಿಸಿದ (ವಿವೇಚನಾಪೂರ್ವಕವಾದ ಯೋಗ) ಕರ್ಮಕ್ಕೆ 
ಹೋಲಿಸಿದರೆ ಅದು ತುಂಬಾ ಕೆಳಮಟ್ಟದ್ದು. ನೀನು ಬುದ್ಧಿಯಲ್ಲಿ ಆಶ್ರಯಪಡೆ ಸ್ವಾರ್ಥದ 
ಫಲಗಳನ್ನು ಮನಸ್ಸಿನಲ್ಲಿ ಟ್ಟುಕೊಂಡು ಕರ್ಮವನ್ನಾಚರಿಸುವವರು ಅಲ್ಪಮತಿಗಳು. 
೨೨. ಅಲ್ಪಮತಿಗಳ ಸಮಸ್ಯೆ 
ತನಗೆ ಮತ್ತು ತನ್ನ ಕುಟುಂಬದ ಅಲ್ಪಲಾಭಕ್ಕಾಗಿ ಮತ್ತು ಸುಖಕ್ಕಾಗಿ, ಹೆಚ್ಚಿನ ವೇತನ- 


ಭತ್ಯೆಗಳಿಗಾಗಿ, ಹೆಚ್ಚು ಹಕ್ಕುಗಳು ಮತ್ತು ಇತರ ವರಮಾನಗಳಿಗಾಗಿ, ಇದು ಹೆಚ್ಚಾಗಿ ಅದು 
ಹೆಚ್ಚಾಗಿ ದೊರಕಬೇಕು, ಬೇರೇನೂ ಇಲ್ಲ ಎಂದು ಆಷ್ಟಕ್ಕಾಗಿ ಕೆಲಸ ಮಾಡುವವರಿದ್ದಾರೆ. 


CC-0. Jangamwadi Math Collection. Digitized by eGangotri 


೩೬೨ ಬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ ಮೌಲ್ಯಗಳು 


ಸಾರ್ವಜನಿಕ ಕರ್ತವ್ಯ ಮತ್ತು ಹೊಣೆಗಾರಿಕೆ ಭಾವನೆಗಳು ಸಮರ್ಪಣೆ ಮತ್ತು ಸೇವಾಭಾವನೆಗಳು 
ಅವರಲ್ಲಿ ಮೂಡುವುದಿಲ್ಲ. ಇಂಥವರನ್ನು ಕೃಪಣರು, ಅತ್ಯಂತ ಸಣ್ಣ ಮನಸ್ಸಿನವರು ಎಂದು 
ಕರೆಯಲಾಗಿದೆ. ಕೃಪಣ ಎಂದರೆ ಅಲ್ಪಮನಸ್ಸಿನವನು ಎಂದರ್ಥ. ಹಿಂದಿಯಲ್ಲಿ ಜಿಪುಣರನ್ನು 
ಉಲ್ಲೇಖಿಸಲು ಈ ಪದವನ್ನು ಬಳಸಲಾಗುತ್ತದೆ. ಜಿಪುಣತನವು ಕೃಪಣತೆಯ ಫಲ. ಇದಕ್ಕೆ 
ವಿರುದ್ಧವಾಗಿ ಬುದ್ಧಿ ಯೋಗವು ವಿಶಾಲವಾದ ಮನಸ್ಸನ್ನೂ ಹೃದಯವನ್ನೂ ಸೂಚಿಸುತ್ತದೆ. 
ನಮ್ಮ ದೇಶದ ಸಮಸ್ತ ಕಾರ್ಯಚಟುವಟಿಕೆಗಳ ಕ್ಷೇತ್ರಗಳಲ್ಲಿ ಇರುವ ಅತಿ ಭಯಂಕರ ವಿಷ 
ಈ ಕೃಪಣ ಮನೋಭಾವವೇ ಆಗಿದೆ. ನಾವು ಪ್ರತಿಯೊಂದು ಸಣ್ಣ ಕೆಲಸವನ್ನೂ ಕೂಡ ದೊಡ್ಡ 
- ವ್ಯಕ್ತಿಗಳ ಕೈಯಲ್ಲಿಡುತ್ತೇವೆ. “ಮಹಾ ಆಂದೋಲನಗಳು, ಕಾರ್ಯಗಳು ಹಾಗೂ ಅಲ್ಪಮನಸ್ಸುಗಳು 
ಪರಸ್ಪರ ಹೊಂದಿಕೊಳ್ಳುವುದಿಲ್ಲ' ಎಂದು ಹೇಳುವ ಗಹನವಾದ ಅರ್ಥದ ಇಂಗ್ಲೀಷ್‌ ಗಾದೆ 
ಯೊಂದಿದೆ. ಅಲ್ಪಮನಸ್ಸಿನವರಿಗೆ ದೊಡ್ಡ ಕೆಲಸವನ್ನು ವಹಿಸಿದರೆ ಅವರು ಆ ಕೆಲಸವನ್ನು ತಮ್ಮದೇ 
ಆದ ಅಲ್ಪ ಆಯಾಮಗಳಿಗೆ ಕುಗ್ಗಿಸಿಬಿಡುತ್ತಾರೆ ; ಆದರೆ ದೊಡ್ಡವರಿಗೆ ಸಣ್ಣಪುಟ್ಟ ಕೆಲಸಗಳನ್ನು 
ವಹಿಸಿದರೂ ಅವರು ಆ ಕೆಲಸವನ್ನೂ ದೊಡ್ಡ ಮಟ್ಟಕ್ಕೆ ಏರಿಸುತ್ತಾರೆ. ಬಹುಕಾಲದಿಂದಲೂ ನಮ್ಮಲ್ಲಿ 
ಅನೇಕ ಜನರ ಅಧಿಕಾರದ ದೊಡ್ಡ ಕುರ್ಚಿಯನ್ನೇರಲು ಅಸಹ್ಮ ರೀತಿಯಲ್ಲಿ ಕಚ್ಚಾಡುತ್ತಾ 
ಬಂದಿದ್ದಾರೆ. ಈಗಲಾದರೂ ನಮ್ಮ ಅಂತರಂಗದ ದೊಡ್ಡತನವನ್ನು ನಾವು ಕುಳಿತುಕೊಳ್ಳುವ 
ಅಧಿಕಾರಸ್ಥಾನಕ್ಕೆ, ಕುರ್ಚಿಗೆ ನೀಡಲು ಪ್ರಯತ್ನಿಸಬೇಕಾದ ಕಾಲ ಬಂದಿದೆ. ಗಾಂಧೀಜಿಯವರು 
ಚರಕದಲ್ಲಿ ನೂಲುತ್ತಾ, ಸಂತ ಕಬೀರ್‌ ಮಗ್ಗದಲ್ಲಿ ನೇಯುತ್ತಾ ಆ ಅತಿಸಾಮಾನ್ಯ ಚರಕ ಮತ್ತು 
ಮಗ್ಗಗಳಿಗೆ ಬಹುದೊಡ್ಡ ಸ್ಥಾನವನ್ನೂ ಮರ್ಯಾದೆಯನ್ನೂ ತಂದುಕೊಟ್ಟರು. ಆದರೆ ಒಬ್ಬ 
ದುರಾಶಾಪೀಡಿತ ಪೂಜಾರಿಯು ದೇವಾಲಯದಲ್ಲಿ ಪೂಜೆಮಾಡುತ್ತಾ ಆ ಮಹತ್ತರವಾದ ಪೂಜಾ 
ಕಾರ್ಯದ ಸ್ಥಾನಮಾನವನ್ನು ಕೆಳಗೆಳೆಯುತ್ತಾನೆ. ನಮ್ಮ ಜನರು ಇಂದು ತಮ್ಮ ಒಳಗೆ ಒಂದು 
ಆಂತರಿಕ ದೊಡ್ಡತನವನ್ನು ಬೆಳೆಸಿಕೊಂಡು ಅದನ್ನು ಪೌರರಾಗಿ ಸಮಾಜಸೇವೆಯಲ್ಲಿ ತಾವು 
ಮಾಡಬೇಕಾಗಿರುವ ಕಾರ್ಯಚಟುವಟಿಕೆಗಳಿಗೆ ತುಂಬ ಬೇಕಾಗಿದೆ. ಇದು ಬಹು ದೊಡ್ಡ ವಿಚಾರ. 
ನಮಗೆ ಒಂದು ಸವಾಲು-ನಾವು ನಿರ್ವಹಿಸುವ ಕೆಲಸಕ್ಕೆ ನಮ್ಮ ದೊಡ್ಡತನವನ್ನು ನೀಡುವುದು. 
ಅಂತಹ ಕೆಲಸವು ಯಾವಾಗಲೂ ದೊಡ್ಡದಾಗಿರುತ್ತದೆ. ಅಂತಹ ಸ್ತ್ರೀ ಪುರುಷರು ಸದಾ ಪುರುಷತ್ವ 
ಹಾಗೂ ಸ್ತ್ರೀತ್ವಗಳ ವಿಶಿಷ್ಟ ಅಸಾಮಾನ್ಯತೆಯನ್ನು ಅಭಿವ್ಯಕ್ತಪಡಿಸುತ್ತಾರೆ. 
೨೩. ಮೂರು "ಪಿ'ಗಳ ದಬ್ಬಾಳಿಕೆ 
ಗೀತಾದರ್ಶನದಿಂದ ಮೂಡಿಬರುವ ಸುಂದರ ವಿಚಾರಗಳು ಇವು- ಸ್ಫೂರ್ತಿ ತುಂಬುವ ಈ 
ವಿಚಾರಗಳಿಂದ ಪೋಷಣೆ ಪಡೆಯದೆ, ಬಡತನ ಅಜ್ಞಾನ ಮತ್ತು ಶೋಷಣೆಗಳಲ್ಲಿ ಮುಳುಗಿ 
ಹೋಗಿರುವ ನಮ್ಮ ಕೋಟ್ಯಂತರ ಜನರಿಗೆ ಬೆಳಕನ್ನೂ ಬದುಕನ್ನೂ ತರುವ ಬದಲು, ಆಡಳಿತದ 
ಹೊಣೆ ಹೊತ್ತ ಅನೇಕರು ಈ ಸ್ವಾತಂತ್ರ್ಯೋತ್ತರ ಮಹತ್ತ್ವದ ದಿನಗಳಲ್ಲಿ ತಮ್ಮನ್ನು ತಾವೇ 
ಕುಗ್ಗಿಸಿಕೊಂಡರು. “ಜಗತ್ತು (ಮತ್ತು ಸರಕಾರವು ತಮ್ಮನ್ನು ಸುತೋಷವಾಗಿಡಲು ಯಾವ ಪ್ರಯತ್ನ 
ವನ್ನೂ ಮಾಡುತ್ತಿಲ್ಲವೆಂದು ಸದಾ ದೂರುತ್ತಾ ರೋಗ ಮತ್ತು ಅಸಮಾಧಾನಗಳ ಮುದ್ದೆಗಳು” 
ಎಂದು ಬರ್ನಾರ್ಡ್‌ಷಾ ಹೇಳುವ ಖಾರವಾದ ಮಾತು ನಮ್ಮವರಿಗೆ ಅನ್ನಯವಾಗುವಂತಿದೆ. 
ದಲ್ಲೋ, ಕೊಠಡಿಗಳಲ್ಲೋ, ಬೇರೆ ಯಾವುದಾದರೂ ಸ್ಥಳಗಳಲ್ಲೋ, ಸೇರಿದಾಗ 
ಸಾಮಾನ್ಯವಾಗಿ ಏನನ್ನು ಚರ್ಚಿಸುತ್ತಾರೆ ?- ಬಹುತೇಕ ನ i ವಿಷಯ. 


CC-0. Jangamwadi Math Collection. Digitized by eGangotri 


ಸಾರ್ವಜನಿಕ ಆಡಳಿತಗಾರರ ಸಾಮಾಜಿಕ ಜವಾಬ್ದಾರಿಗಳು ೩೬೩ 


ಅವು ಪೇ (ವೇತನ) ಪ್ರಾಸ್ಟೆಕ್ಟ್‌ (ನಿರೀಕ್ಷೆ) ಹಾಗೂ ಪ್ರಮೋಷನ್‌ (ಬಡ್ತಿ). ದೇಶದ ವಿಷಯ, 
ತಮ್ಮವರೇ ಆದ ದೇಶದ ಜನತೆಯು ಎದುರಿಸುತ್ತಿರುವ ಸರ್ವತೋಮ ಸಮಸ್ಯೆಗಳ ವಿಷಯ, 
ಅವುಗಳನ್ನು ಪರಿಹರಿಸುವಲ್ಲಿ ತಮ್ಮ ಪಾತ್ರವೇನು ಎಂಬ ವಿಷಯ ಎಂದು ಒಂದು ಚೂರೂ 
ಅಲ್ಲಿರುವುದಿಲ್ಲ ! ಇದು ಸಾಮಾನ್ಯವಾಗಿ ಭಾರತಾದ್ಯಂತ, ಎಲ್ಲಾ ವಿವಿಧ ರೀತಿಯ ಕಚೇರಿಗಳಲ್ಲೂ 
ಕಂಡುಬರುವ ಸ್ಥಿತಿ ! 

ಇದಕ್ಕೆ ಅಪವಾದ ರೂಪದ ಜನರೇನಾದರೂ ಇದ್ದರೆ, ಈ ಕೆಲವೇ ಜನರಿಗೆ ಉನ್ನತತರ 
ರಾಷ್ಟ್ರೀಯ ದರ್ಶನ ಮತ್ತು ಆದರ್ಶಗಳ ಸ್ಪರ್ಶ ಉಂಟಾಗಿರುವುದೇ ಅದಕ್ಕೆ ಕಾರಣ. ಹೀಗೆ 
ಸ್ಫೂರ್ತಿಗೊಂಡ ಅಲ್ಲ ಸಂಖ್ಯಾ ತರು ದೇಶದ ವ್ಯವಹಾರವು ನಡೆಯುತ್ತಾ ಹೋಗಿವಂತೆ 
ನೋಡಿಕೊಳ್ಳುತ್ತಾ ರೆ. ಮಾನವೀಯ ಸಮಸ್ಯೆ [ಗಳನ್ನು ಪರಿಹರಿಸಲು ಇಂತಹ ಹೆಚ್ಚು ಹೆಚ್ಚು ಜನರ 
ಸೇವೆ ದೇಶಕ್ಕೆ ಅತ್ಯಗತ್ಯವಾಗಿದೆ. ನಮ್ಮ ಪಂಚವಾರ್ಷಿಕ ಯೋಜನೆಗಳಲ್ಲಿ ಒದಗಿಸಿರುವ 
ಧನಮೂಲಗಳಿಂದ ಗರಿಷ್ಠ ಪ್ರಯೋಜನವನ್ನು ಪಡೆಯುವ ಸಲುವಾಗಿ ಈ ಮಾನವ ಪ್ರಚೋದಕ 
ಶಕ್ತಿ-ಮೂಲವನ್ನು ಹೆಚ್ಚಾಗಿ ಉತ್ಪಾದಿಸಬೇಕಾಗಿದೆ. 


೨೪. ಕಾಳಿದಾಸನ ಸುಖೀರಾಜ್ಯ ಕಲ್ಪನೆ 


ಹಣವು ಒಂದು ಮೃತವಸ್ತು, ಮನುಷ್ಯನು ಅದಕ್ಕೆ ಜೀವಕೊಡುವವರೆಗೂ. ಸಾಮರ್ಥ್ಯ, ಉನ್ನತ 
ದರ್ಶನ ಇರುವ ಜನರು, ಒಂದು ನಿರ್ದಿಷ್ಟ ಮೊತ್ತದ ಹಣದಿಂದ, ಆ ದರ್ಶನವಿಲ್ಲದ ಜನರಿಗಿಂತಲೂ 
ಅಧಿಕಾಧಿಕವಾದ ಫಲಗಳನ್ನು ಹೊರಹೊರಡಿಸುತ್ತಾರೆ. ಒಂದು ಸುಖೀ ಸಮಾಜವನ್ನು ಸಾಧಿಸಲು 
ಅದೊಂದೇ ದಾರಿ. ಒಂದು ಜನಸಮುದಾಯದ ಉನ್ನತಮಟ್ಟದ ಕಲ್ಯಾಣ ಸ್ಥಿತಿಯು ಅಲ್ಲಿರುವ 
ಜನರ ನೈತಿಕ ಅರಿವು ಮಾನವೀಯ ಕಳಕಳಿ, ಕಾರ್ಯಸಾಮರ್ಥ್ಯಗಳನ್ನು ಪ್ರತಿಬಿಂಬಿಸುತ್ತದೆ. 
ಆಡಳಿತಕಾರ್ಯ ಮತ್ತು ಚಾರಿತ್ರ್ಯ-ಪಟುತ್ವಗಳು ಸಮಾಜಕಲ್ಮಾಣದೊಂದಿಗೆ ಹೊಂದಿರುವ 
ಪರಿಮಾಣವನ್ನು ಕಾಳಿದಾಸನು ನಿರೂಪಿಸಿದ್ದಾನೆ. ರಘುವಂಶ ಕಾವ್ಯದಲ್ಲಿ ರಾಮನ ವಂಶವಾದ 
ರಘುವಂಶದ ರಾಜರು ಸಾಧಿಸಿದ ಸುಖೀರಾಜ್ಯವನ್ನು ಸಂಗ್ರಹವಾಗಿ ನಿರೂಪಿಸುತ್ತಾ ಹೀಗೆ 
ವರ್ಣಿಸುತ್ತಾನೆ (೧-೧೮) : 

ಪ್ರಜಾನಾಂ ಏವ ಭೂತ್ಕರ್ಥಂ 

ಸ ತಾಭ್ಕೋ ಬಲಿಂ ಅಗ್ರಹೀತ್‌ | 

ಸಹಸ್ರಗುಣಂ ಉತ್ಪಷ್ಟುಂ 

ಆದತ್ತೇ ಹಿ ರಸಂ ರವಿಃ ॥ 

ಜನರ ಸುಖಕ್ಕಾಗಿ ಮತ್ತು ಅಭ್ಯುದಯಕ್ಕಾಗಿ ಮಾತ್ರವೇ ಅವನು (ರಾಜನು) ಪ್ರಜೆಗಳಿಂದ 
ತೆರಿಗೆಗಳನ್ನು ಸಂಗ್ರಹಿಸಿದನು ; ಶತಸಹಸ್ರ ಮಡಿಯಾಗಿ (ಮಳೆಯ ರೂಪದಲ್ಲಿ) ಭೂಮಿಗೆ 
ನೀಡುವ ಸಲುವಾಗಿಯೇ ಸೂರ್ಯನು (ಭೂಮಿಯಿಂದ) ನೀರನ್ನು ಹೀರುವಂತೆ 


ಯಾವುದೇ ಅಭಿವೃದ್ಧಿಶೀಲ, ಹಿತಕರ ಆಡಳಿತದಲ್ಲಿ ಇದೊಂದೇ ಸರಿಯಾದ ಮನೋಧರ್ಮ. 
ಆಡಳಿತವು ಜನರಿಂದ ತೆರಿಗೆಯಾಗಿ ಹಣವನ್ನು ಸಂಗ್ರಹಿಸುವುದು, ಅದನ್ನು ಅದೇ ಜನರಿಗೆ ಕಲ್ಯಾಣ 
ಕಾರಕ ವಿಧಾನಗಳಲ್ಲಿ ನೂರುಮಡಿ ಸಾವಿರಮಡಿಯಾಗಿ ಮರಳಿಸುವ ಸಲುವಾಗಿ ಮಾತ್ರವೇ. ಆಡಳಿತವು 
ಈ ಪವಾಡವನ್ನು ಹೇಗೆ ಮಾಡುತ್ತದೆ? ಹೇಗೆಂದರೆ, ಆ ಹಣವನ್ನು ನಿರ್ವಹಿಸುವವರಲ್ಲಿ ಯೋಗ- 
ಬಲವಿರುತ್ತದೆ, ಯೋಗದ ಶಕ್ತಿಯಿರುತ್ತದೆ. ಅವರಲ್ಲಿ ಕಲ್ಪನಾಸಹಾನುಭೂತಿಯಿದೆ ; ಕಾರ್ಯಕ್ಷಮತೆ 
ಯಿದೆ ; ಸಮರ್ಪಣಾಭಾವವಿದೆ ; ತಾವು ಮೂಲತಃ ಸ್ವತಂತ್ರಭಾರತದ ಪ್ರಜೆಗಳು, ಅಗಾಧವಾದ 


CC-0. Jangamwadi Math Collection. Digitized by eGangotri 


೩೬೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ ಮೌಲ್ಯಗಳು 


ರಾಷ್ಟ್ರೀಯಕರ್ತವ್ಯವೊಂದನ್ನು ನಿರ್ವಹಿಸಲು, ಉದ್ದೇಶವನ್ನು ಈಡೇರಿಸಲು ತಮಗೆ ಕರೆಕೊಡಲಾಗಿದೆ 
ಎಂಬುದನ್ನು ಅವರು ಸದಾ ತಮ್ಮ ಗಮನದಲ್ಲಿ ಇಟ್ಟುಕೊಂಡಿದ್ದಾರೆ. ಆ ಮನೋಧರ್ಮವೇ 
ಅವರಲ್ಲಿ ಕ್ರಾಂತಿಕಾರಕ ಪವಾಡವನ್ನು ನಡೆಸುತ್ತದೆ; ಅವರು ನಿಂತ ನೀರಾದ ಜಡವ್ಯಕ್ತಿಗಳಾಗಿರುವುದಕ್ಕೆ 
ಬದಲಾಗಿ ಕಾರ್ಯಶೀಲ ವ್ಯಕ್ತಿತ್ವವುಳ್ಳವರಾಗುತ್ತಾರೆ. 

ದುರದೃಷ್ಟವಶಾತ್‌ ನಮ್ಮಲ್ಲಿ ಅಂತಹ ಜಡವ್ಯಕ್ತಿಗಳೇ ಬಹುವಾಗಿ ಇದ್ದಾರೆ, ಆಡಳಿತದಲ್ಲಿ 
ಮಾತ್ರವಲ್ಲ, ಹೊರಗೂ. ರಾಷ್ಟ್ರೀಯ ಉದ್ದೇಶದಿಂದಲೋ, ಅಂತರ-ರಾಷ್ಟ್ರೀಯ ಸಮ್ಮೇಳನಗಳಲ್ಲಿ 
ಭಾಗವಹಿಸಲೆಂದೋ ವಿದೇಶಗಳಿಗೆ ಹೋಗುವ ಅಧಿಕೃತ ಹಾಗೂ ಅನಧಿಕೃತ ನಿಯೋಗಗಳಲ್ಲಿ 
ಇಂತಹ ಜಡವ್ಯಕ್ತಿಗಳು ತುಂಬಿದ್ದಾರೆ. ಅಂತಹ ನಿಯೋಗಗಳ ಸದಸ್ಕರು, ಸಂಸತ್‌ ಸದಸ್ಕರೂ 
ಕೂಡಿದಂತೆ, ರಾಷ್ಟ್ರದ ಕೆಲಸ ನಿರ್ವಹಿಸುವುದಕ್ಕೆ ಬದಲಾಗಿ "ಷಾಪಿಂಗ್‌' ಎಂದು ಕರೆಯುವ ಕೆಲಸದಲ್ಲಿ 
ಮಗ್ನರಾಗಿರುತ್ತಾರೆ ಎಂಬ ಆಕ್ಷೇಪಣೆ ಪದೇಪದೇ ಕೇಳಿಬರುತ್ತದೆ. ಭಾರತಕ್ಕಾಗಿ ಕಾಳಜಿ ತೋರಿಸಲು 
ಇಂತಹ ಜನರಿಗೆ ಯಾವ ಪ್ರೇರಣೆಯಿದೆ? ಇವರನ್ನು ಬೇರೆಯೇ ಮನೋಧರ್ಮದ, ನಾವು ಮೊದಲೇ 
ಚರ್ಚಿಸಿರುವ ಆಡಳಿತೀಯ ದರ್ಶನದ ಪ್ರಭಾವದಲ್ಲಿರುವ ಅತ್ಕಲ್ಪ ಸಂಖ್ಯೆಯ ಜನರೊಂದಿಗೆ 
ಹೋಲಿಸಿ ನೋಡಿ! ಅವರು ತಮ್ಮ ಕರ್ತವ್ಯಕ್ಕೆ, ರಾಷ್ಟ್ರೀಯ ಹಿತಾಸಕ್ತಿಗೆ ಮೊದಲನೆಯ ಸ್ಥಾನವನ್ನು 
ಕೊಡುತ್ತಾರೆ, ಮಿಕ್ಕ ಎಲ್ಲವೂ ಆಮೇಲೆ ಪರಿಗಣನೆಗೆ ಬರುತ್ತದೆ. 


೨೫. ಆಡಳಿತ ದರ್ಶನದ ವಿವಿಧ ಬಗೆಗಳು 


ಒಂದು ಸಮುದಾಯದ ಜನರು ಎತ್ತಿ ಹಿಡಿದ ಮಾನವ, ಸಮಾಜ ಮತ್ತು ದೇಶದ ದರ್ಶನಕ್ಕೆ 
ತಕ್ಕಂತೆ ಅಲ್ಲಿಯ ಆಡಳಿತದ ದರ್ಶನವೂ ವ್ಯತ್ಕಾಸಗೊಳ್ಳುತ್ತದೆ. ಸಂಪೂರ್ಣವಾಗಿ ಐಹಿಕ ಸುಖವೇ 
ಪ್ರಧಾನವಾದ ದರ್ಶನದ ಹಿನ್ನೆಲೆಯಲ್ಲಿ ಅದು ಒಂದು ಬಗೆಯಾದರೆ, ಆಧ್ಯಾತ್ಮಿಕ ಮೌಲ್ಯಗಳ 
ಅಸ್ತಿತ್ವ ಮತ್ತು ಪಾರಮ್ಮಗಳನ್ನು ನಂಬುವ ಜನರ ಸಂಬಂಧವಾಗಿ ಅದು ಬೇರೆಯೇ ಆಗಿರುತ್ತದೆ. 
ಊಳಿಗಮಾನ್ಯ ವ್ಯವಸ್ಥೆಯಲ್ಲಿ ಬಂದು ತೆರನಾದರೆ, ಸರ್ವಾಧಿಕಾರದ ಸಂದರ್ಭದಲ್ಲಿ ಬೇರೆ ತೆರ 
 ನಾದುದು. ಪ್ರಜಾಸತ್ತಾತ್ಮಕ ಸರಕಾರ ಮತ್ತು ಆಡಳಿತಗಳ ದರ್ಶನಕ್ಕೆ ಶಕ್ತಿ ಮತ್ತು ಸುಸಂಗತತೆ 
ಬರುವುದು ಮಾನವ ವ್ಯಕ್ತಿತ್ವದ ಅಪಾರ ಘನತೆ ಮತ್ತು ಮೌಲ್ಯಗಳಿಂದ, ಹಾಗೂ ಅವನ್ನು 
ಪೋಷಿಸಲು ಎತ್ತಿ ಹಿಡಿಯಲು ಸಕ್ರಿಯವಾದ ಕಾಳಜಿಯಿಂದ. ಅದರ ಕಾರ್ಯನೀತಿ ಇದು: 
ಮನುಷ್ಯನು ಮೂಲತಃ ಶಿಕ್ಷಣಾರ್ಹನು; ತುಚ್ಛನಲ್ಲ. ಕ್ರಮಾಗತವಾದ ಶಾಂತಿಯುತವಾದ ವಿಧಾನ 
ದಿಂದ ಸಾಮಾಜಿಕ ಬದಲಾವಣೆಯನ್ನು ತರಬಹುದು. 
ಭಗವದ್ಗೀತೆಯು ಅಂಥದೊಂದು ಮಾನವ ಸಮಾಜ ಮತ್ತು ಆಡಳಿತದ ತತ್ತ್ವ ಚಿಂತನೆಗೆ 
ಒಂದು ಅಂತರ್ದ್ಯಷ್ಟಿಯನ್ನು ಒದಗಿಸುತ್ತದೆ. ತತ್ತ್ವಚಿಂತನೆಯ ಒಂದು ದೀಪದ ಹಾಗೆ ಪ್ರಾಪಂಚಿಕ 
ಜೀವನ, ಕಾರ್ಯ ಮತ್ತು ಪರಿಪೂರ್ಣತೆಗಳತ್ತ ನಮ್ಮ ದಾರಿಯನ್ನು ಬೆಳಗಿಸುತ್ತದೆ. ಒಬ್ಬನೇ 
ವ್ಯಕ್ತಿಯಾದರೆ ಅವನ ದಾರಿಯನ್ನು ಬೆಳಗಲು ಸಣ್ಣದೊಂದು ದೀಪ ಸಾಕಾಗುತ್ತದೆ ; ಆದರೆ ದೊಡ್ಡ 
ಜನಸಮುದಾಯಕ್ಕೆ ದಾರಿ ತೋರಿಸಬೇಕಾದರೆ ಹೆಚ್ಚು ಪ್ರಖರವಾದ ಬೆಳಕು ಅಗತ್ಯವಾಗುತ್ತದೆ. 
ಹಾಗೆಯೇ ಒಬ್ಬ ಬಿಡಿ ಪೌರನ ಜೀವನವನ್ನೂ ಕಾರ್ಯವನ್ನೂ ಬೆಳಗಲು ಸಾಮಾನ್ಯವಾದ ಚಿಂತನೆ 
ಸಾಕು. ಆದರೆ ಸಾಮಾಜಿಕ ಹೊಣೆಗಾರಿಕೆಯನ್ನು ಹೊತ್ತಿರುವ ವ್ಯಕ್ತಿಯ ಜೀವನವನ್ನೂ ಕಾರ್ಯವನ್ನೂ 
ಬೆಳಗಲು ಸಾಧಾರಣವಲ್ಲದ ತತ್ತ್ವಚಿಂತನೆ ಅತ್ಯಗತ್ಯ. ಗೀತೆಯ ಬುದ್ಧಿ ಯೋಗದ ಮೂಲಕ 
ರ ಚಿಂತನೆಯ ದರ್ಶನ, ವ್ಯಾಪ್ತಿ ಮತ್ತು ವೈಶಾಲ್ಯಗಳನ್ನು ವೇದಾಂತವು 
ಒದಗಿಸುತ್ತದೆ. ಶಂಕರಾಚಾರ್ಯರು ತಮ್ಮ ಗೀತಾಭಾಷ್ಟಕೆ ಬ್ರಿ 
ವೈಶಾಲ್ಯಗಳನ್ನು ಹೊರಪ ನ ುನುಡಯಲ್ಬಿತ ವಾಡಿ 


CC-0. ಸತ್ತಾರ Math Collection. Digitized by eGangotri 


ಸಾರ್ವಜನಿಕ ಆಡಳಿತಗಾರರ ಸಾಮಾಜಿಕ ಜವಾಬ್ದಾರಿಗಳು ೩೬೫ 


ವೇದಾಂತವು ಎರಡುಮುಖವಾದ ಧರ್ಮದ ಒಂದು ಸಂಯೋಜಿತ ದರ್ಶನ. ಅವು ಪ್ರವೃತ್ತಿ 
(ಹೊರಮುಖವಾಗಿ ನಿರ್ದೇಶಿತವಾದ ಕರ್ಮ) ಮತ್ತು ನಿವೃತ್ತಿ (ಒಳಮುಖವಾಗಿ ನಿರ್ದೇಶಿತವಾದ 
ಧ್ಯಾನ). ಎರಡೂ ಕೂಡಿ ಜಗತ್ತಿನ ಪಾಲನೆಗೆ ನೆರವಾಗುತ್ತವೆ. ಅವೇ ನಿಜವಾಗಿ ಪ್ರತಿಯೊಬ್ಬರ 
ಅಭ್ಯುದಯ (ಸಾಮಾಜಿಕ-ಆರ್ಥಿಕ ಹಿತ) ಹಾಗೂ ನಿಃಶ್ರೇಯಸ್‌ (ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು 
ಮೋಕ್ಸ)ಗಳಿಗೆ ದಾರಿಯಾಗಿವೆ. 


೨೬. ಪೂರ್ಣ ಪ್ರಜಾಸತ್ತಾತ್ಮಕ ಆಡಳಿತದಲ್ಲಿ "ರಾಜರ್ಷಿ' ಎಂಬ ಗೀತೋಕ್ತಿಯ ಮಹತ್ವ 


ಆಡಳಿತದ ಈ ದರ್ಶನಕ್ಕೆ ಸಂಬಂಧಿಸಿದಂತೆ ಶ್ರೀಕೃಷ್ಣನು ಗೀತೆಯ ನಾಲ್ಕನೆಯ ಅಧ್ಯಾಯದಲ್ಲಿ 
ಉಪಯೋಗಿಸಿದ ಮತ್ತು ಮೇಲೆ ನಾವು ಚರ್ಚಿಸಿರುವ ರಾಜರ್ಷಿ ಎಂಬ ಪದವು ವಿಶೇಷ ಮಹತ್ವವನ್ನು 
ಪಡೆಯುತ್ತದೆ. ಹಿಂದೂಗಳಲ್ಲಿ ಅನೇಕರಿಗೆ ಈ ರಾಜರ್ಷಿ ಎಂಬ ಪದವು ಚಿತ್ರವಿಚಿತ್ರ ವಿಕೃತ 
ಅರ್ಥಗಳೆಲ್ಲವನ್ನೂ ಕೊಡುತ್ತದೆ, ಅಸ್ಪಷ್ಟ ಅಸ್ವಾಭಾವಿಕ ಅರ್ಥಗಳನ್ನು ಕೊಡುತ್ತದೆ. ನಮ್ಮ 
ಮನಸ್ಸಿನಿಂದ ಅಂತಹ ವಿಕಾರ ಭಾವನೆಗಳನ್ನು ತೆಗೆದುಹಾಕಿದ ಮೇಲೆ ಮಾನವನ ಬದುಕಿಗೂ 
ಭವಿಷ್ಯತ್ತಿಗೂ ಸಂಬಂಧಿಸಿದಂತೆ ಮಹತ್ವಪೂರ್ಣವಾದ ಅರ್ಥವು ಅದಕ್ಕಿರುವುದು ನಮಗೆ ಗೋಚರಿಸು 
ತ್ತದೆ. 

ಈ ಜೋಡಿಪದಗಳ ಉಕ್ತಿಯು ಏಕಕಾಲದಲ್ಲಿ ರಾಜನೂ ಮತ್ತು ಬಷಿಯೂ ಆದ ವ್ಯಕ್ತಿಯನ್ನು 
ಸೂಚಿಸುತ್ತದೆ ಎಂದು ಶಂಕರಾಚಾರ್ಯರು ವಿವರಿಸುತ್ತಾರೆ. ಅದರ ಅರ್ಥವೇನು? ಕಿರೀಟಧಾರಿಗಳು 
ಎಂಬರ್ಥದಲ್ಲಿ ಈಗ ಪ್ರಜಾಸತ್ತಾತ್ಮಕ ದೇಶದಲ್ಲಿ ರಾಜರಿಲ್ಲ. ಆದರೆ ರಾಜನನ್ನು ರದ್ದುಪಡಿಸುವಾಗ 
ರಾಜತ್ವವನ್ನೇನೂ ರದ್ದುಪಡಿಸಿಲ್ಲ. ಅದನ್ನು ಒಬ್ಬ ವಿಶಿಷ್ಟ ವ್ಯಕ್ತಿಯಿಂದ ತೆಗೆದುಕೊಂಡು ತನ್ನ 
ಪ್ರಜಾರಾಜ್ಯದ ಲಕ್ಷಾಂತರ ಪೌರರಿಗೆ ಹರಡಲಾಗಿದೆ ಅಷ್ಟೆ. ಪೌರರು ಪರಮಾಧಿಕಾರ ಉಳ್ಳವರೂ 
`` ಸ್ವತಂತ್ರರೂ ಆಗಿದ್ದಾರೆ. ಮೂಲಾರ್ಥದಲ್ಲಿ ರಾಜ ಎನ್ನುವುದು ಪ್ರಕಾಶಿಸುವ ವ್ಯಕ್ತಿಗೆ ಅನ್ವಯಿಸುತ್ತದೆ. 
ಅವನು ಹೊಣೆಗಾರಿಕೆಯ ನಿರ್ವಹಣೆಯಲ್ಲಿ ಬಹು ಸಮರ್ಥನಾಗಿರುತ್ತಾನೆ. "ರಾಜತೇ' ಎಂದರೆ 
ಪ್ರಕಾಶಿಸುತ್ತಾನೆ, ಸಮರ್ಥನಾಗಿದ್ದಾನೆ ಎಂದು. ಅವನೊಳಗಿರುವ ದೀಪವು ಆಚ್ಛಾದಿತವಾಗಿಲ್ಲ. 
ಕ್ರಿಸ್ತ ಹೇಳಿದ ಹಾಗೆ ಅದು ಒಂದು ಮೋಂಬತ್ತಿಯ ಪೀಠದ ಮೇಲಿದೆ. ಸುತ್ತಮುತ್ತ ಅದು ಬೆಳಕು 
ಚೆಲ್ಲುತ್ತದೆ. 

ಸಾಮಾನ್ಯ ಅರ್ಥದಲ್ಲಿ ತಂದೆ, ತಾಯಿ, ಶಾಲೆಯಲ್ಲಿ ಉಪಾಧ್ಯಾಯ, ವಾಸ್ತವವಾಗಿ ಎಲ್ಲ 
ಪೌರರೂ ರಾಜರೇ. ವಿಶೇಷ ಅರ್ಥದಲ್ಲಿ ಸಾರ್ವಜನಿಕ ಅಧಿಕಾರ ಮತ್ತು ಹೊಣೆಗಾರಿಕೆಗಳನ್ನು 
ಹೊತ್ತಿರುವವರು, ಉದ್ಯಮಪತಿ, ಆಡಳಿತಗಾರ, ಮಂತ್ರಿ, ಕಾರ್ಯನಿರ್ವಾಹಕ, ಇಂಥವರೆಲ್ಲ 
ರಾಜರು. ಏಕೆಂದರೆ ಸಹಸ್ರಾರು ಜನರ ಸಂತೋಷ ಹಾಗೂ ಯೋಗಕ್ಷೇಮಗಳು ಅವರನ್ನು 
ಅವಲಂಬಿಸಿವೆ. ಅವರು ತಮ್ಮ ಅಧಿಕಾರವನ್ನೂ ಹೊಣೆಗಾರಿಕೆಯನ್ನೂ ಹೇಗೆ ನಿರ್ವಹಿಸುತ್ತಾರೆ ? 
ಅವರಿಗೆ ಯಾವ ಬೆಳಕು, ಯಾವ ದರ್ಶನವು ದಾರಿ ತೋರಿಸುತ್ತದೆ? ಆಡಳಿತವನ್ನು ಕುರಿತ ಗೀತೆಯ 
ದರ್ಶನದ ತಿರುಳಾದ ಅತಿ ಮಹತ್ವದ ಪ್ರಶ್ನೆ ಇದು. ಎರಡನೆಯ ಅಂಶೋಕ್ತಿಯಾದ "ಖುಷಿ 
ಎಂಬುದರ ಮಹತ್ವವನ್ನು ಅದು ಬೆಳಕಿಗೆ ತರುತ್ತದೆ. ಕುಲಸಂಬಂಧದಿಂದ ದೀಪದಿಂದ ಸೀಮಿತ 
ಗೊಂಡ ವ್ಯಕ್ತಿಯು ತನ್ನ ದಾರಿಗೆ ಬೆಳಕು ಪಡೆಯುವ ಸಾಮಾನ್ಯ ಚಿಂತನೆಯ ದೀಪದಿಂದ ಅವರು 
ನಿರ್ದೇಶಿತರಾದ ಪಕ್ಷದಲ್ಲಿ ಅವರು ಒಂದು ವೇಳೆ, ತಮ್ಮ ಅಧಿಕಾರವನ್ನೂ ಸ್ಥಾನಮಾನವನ್ನೂ ಬಳಸಿ 
ಕೊಂಡು ಸಮಾಜವನ್ನು ಬಲಿಗೊಟ್ಟು, ಸ್ವಪ್ರತಿಷ್ಠೆಯನ್ನು ಮೆರೆಯುವ ಸಾಧ್ಯತೆ ಹೆಚ್ಚು. ಇದು 
ಒಂದು ನರಿಯ ಕುಟಿಲತನವನ್ನು ವ್ಯಕ್ತಪಡಿಸಬಹುದೇ ಹೊರತು, ರಾಜನ ನಿಜವಾದ ಲಕ್ಷಣವಾದ 


CC-0. Jangamweadl Math Collection. Digitized by eGangotri 


೩೬೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಪೌರುಷ ಅಥವಾ ವೀರತ್ವವನ್ನಲ್ಲ. ಈ ಎರಡನೆಯದಕ್ಕೆ ಸಾಮಾನ್ಯೇತರ ದರ್ಶನವು ಚೆಲ್ಲುವ 
ಅಸಾಮಾನ್ಯವಾದ ಬೆಳಕಿನ ಮರೆಹೋಗಬೇಕು. ಅದು ಮಾತ್ರವೇ ಚಾರಿತ್ರ್ಯದ ಶುದ್ಧಿಯ ಮತ್ತು 
ಅರ್ಪಣಾ ಮನೋಭಾವದ ಶಕ್ತಿಯನ್ನು ಉತ್ಪಾದಿಸಬಲ್ಲುದು. ಅದು ಸರಳವೂ, ವಿಶಾಲವೂ ಆದ 
ಅರ್ಥದಲ್ಲಿ ಯಷಿತ್ವದ ವೀರಲಕ್ಷಣವನ್ನು ತೋರಿಸಬಲ್ಲುದು. ರಾಜನು ಖುಷಿಯಾಗಿ 
ವಿಕಾಸಗೊಳ್ಳುವುದಕ್ಕೆ ಬುದ್ಧಿ-ಯೋಗವು ಕೊಡುಗೆ ನೀಡುತ್ತದೆ, ಪೌರುಷದ ಪರಾಕ್ರಮಕ್ಕೆ ಯಷಿತ್ವದ 
ಪರಾಕ್ರಮವನ್ನು ಕೂಡಿಸುತ್ತದೆ. 

ರಾಜನ ಮತ್ತು ಖುಷಿಯ ಈ ಕೂಡಿಕೆಯನ್ನು, ಪೌರುಷ ಮತ್ತು ಸಂತತ್ವಗಳ ಈ ಸಂಯೋಜನೆ 

ಗೀತೆಯು ಸಾಮಾನ್ಯವಾಗಿ ಎಲ್ಲ ಜನರಲ್ಲೂ, ವಿಶೇಷವಾಗಿ ರಾಜರಾರಣಿಗಳು ಮತ್ತು 

ಆಡಳಿತಗಾರರಲ್ಲಿ ಇರಬೇಕೆಂದು ಬಯಸುತ್ತದೆ. ಒಬ್ಬ ವ್ಯಕ್ತಿಯಲ್ಲಿ ಅಧಿಕಾರ ಮತ್ತು ಸಾಮಾಜಿಕ 
ಹೊಣೆಗಾರಿಕೆಗಳೆರಡೂ ಕೂಡಿದಾಗ ; ಮತ್ತು ಚಾರಿತ್ರ್ಯಶುದ್ಧಿ, ನಿರ್ಮಲವಾದ ಆಲೋಚನೆ, 
ಅರ್ಪಣಾಮನೋಭಾವ ಹಾಗೂ ಕಾರ್ಯಪರಿಣತಿ ಇವು ಅವೆರಡರ ಜೊತೆ ಸೇರಿದಾಗ, ಗೀತೆಯು 
ಹೇಳುವ ರಾಜರ್ಷಿ ಸಂಯೋಜನೆಯನ್ನು ವಿವಿಧ ಪ್ರಮಾಣದಲ್ಲಿ ಅವನು ತನ್ನಲ್ಲಿ ಉಂಟು 
ಮಾಡಿಕೊಳ್ಳುತ್ತಾನೆ. ಈ ಮೊದಲೇ ಉಲ್ಲೇಖಿಸಿದಂತೆ ಹರ್ಬರ್ಟ್‌ ಸ್ಪೆನ್ಸರ್‌ ಹೇಳುವ ಸಾಮಾಜಿಕ 
ಅಗತ್ಯವನ್ನು ಇದು ಪೂರೈಸುತ್ತದೆ. ಜನಪ್ರೇಮದ ಶಕ್ತಿಯನ್ನು ತತ್ತ್ವಚಿಂತನೆಯ ಶಾಂತಿಯೊಂದಿಗೆ 
ಒಂದುಗೂಡಿಸುವುದೇ ಅದು. ಕ 

ಯಾವುದೇ ಸರಕಾರವಾದರೂ ಕೆಲವೇ ವ್ಯಕ್ತಿಗಳಲ್ಲಿ ಕೇಂದ್ರೀಕೃತವಾಗುತ್ತದೆ. ಹಾಗೆ ಕೆಲವರಲ್ಲಿ 
ನಿಲ್ಲುವ ಅಧಿಕಾರ ಮತ್ತು ಪ್ರಭುಶಕ್ತಿಗಳು ಹಲವು ಜನರ, ಪರಮಾಧಿಕಾರವುಳ್ಳ ಪೌರರ, 
ಸ್ವಾತಂತ್ರ್ಯವನ್ನಾಗಲಿ ಗೌರವ ಮರ್ಯಾದೆಗಳನ್ನಾಗಲಿ ಕುಂಠಿತಗೊಳಿಸದಂತೆ ಪ್ರಜಾಪ್ರಭುತ್ವವು 
ಶ್ರಮಿಸುತ್ತದೆ. ಜಾಂಬಿಯದ ಅಧ್ಯಕ್ಷ ಕೌಂಡ ತಮ್ಮ Zambian Humanism ಹಾಗೂ Letter 
10 My Children ಎಂಬ ಎರಡು ಕೃತಿಗಳಲ್ಲಿ ಜನರಲ್ಲಿರುವ ಅಧಿಕಾರಕ್ಕೂ ಜನರ ಮೇಲಿನ 
ಅಧಿಕಾರಕ್ಕೂ ವ್ಯತ್ಯಾಸ ಕಲ್ಪಿಸುತ್ತಾರೆ. ಮೊದಲಿನದು ಮನವೊಲಿಕೆಯಲ್ಲಿ ಎರಡನೆಯದು 
ಬಲಾತ್ಕಾರದಲ್ಲಿ ವ್ಯಕ್ತವಾಗುತ್ತದೆ. ಮೊದಲನೆಯದು ಪ್ರಜಾಪ್ರಭುತ್ವದ ದಾರಿ. ಯಾವುದರಲ್ಲಿ 
ಪೌರರು “ಮುಂದೊಯ್ಯಲು ಸುಲಭರೂ, ಆದರೆ ಓಡಿಸಲು ಅಸಾಧ್ಯರು ; ಅಳಲು ಸುಲಭರೂ, 
ದಾಸರನ್ನಾಗಿಸಿಕೊಳ್ಳಲು ಅಸಾಧ್ಯರೂ ಆಗಿರುವರೋ” ಅಂಥದೊಂದು ಮಾನವೀಯ ಪ್ರಜಾಸತ್ತೆ 
ಯನ್ನು ಕುರಿತು ಅವರು ಹೇಳುತ್ತಾರೆ. ಇದು ರಾಜಕಾರಣ ಮತ್ತು ಆಡಳಿತಗಳು ಮೇಲೆ ಹೇಳಿದ 
ರಾಜ ಮತ್ತು ಯುಷಿಗಳ, ಪೌರುಷದ ವೀರತ್ವ ಸಂತಸಹಜ ವೀರತ್ವ ಇವುಗಳ ಸಂಯೋಜನೆಯೊಂದಿಗೆ 
ಕೂಡಿಕೊಳ್ಳುವುದರ ಫಲವಾಗಿರುತ್ತದೆ. 


೨೭. ಆಧುನಿಕ ಭಾರತಕ್ಕೆ ಗೀತಾಸಂದೇಶದ ಸವಾಲು 


ಆಧ್ಯಾತ್ಮಿಕ ಶಕ್ತಿ ಮತ್ತು ಕ್ರಿಯಾಶಕ್ತಿಗಳನ್ನು ಒಂದುಗೂಡಿಸಿ ಗೀತೆಯಲ್ಲಿ ಆಡಳಿತದ ದರ್ಶನ 
ವನ್ನು ಬೋಧಿಸಲಾಗಿದೆ. ಚಾರಿತ್ರ್ಯಶುದ್ಧಿ ಹಾಗೂ ಕಾರ್ಯ ಸಾಮರ್ಥ್ಯಗಳನ್ನೂ ಸಂತತ್ವ ಹಾಗೂ 
ಪೌರುಷಗಳ ಪರಾಕ್ರಮವನ್ನೂ ಒಂದುಗೂಡಿಸಿದ ದರ್ಶನವೊಂದನ್ನು ಮನುಷ್ಯನಿಗೆ ಅದು 
ನೀಡುತ್ತದೆ. ಅದು ಜನರನ್ನು, ಯಾವುದೇ ಭಾಗದ ಜನರನ್ನು ಸರ್ವತೋಮುಖ ಶ್ರೇಷ್ಠತೆಗೆ 
ಒಯ್ಯಬಲ್ಲುದು. ಗೀತೆಯು ತನ್ನ ಅತ್ಯಂತ ತೇಜೋಮಯವಾದ ಕೊನೆಯ ಶ್ಲೋಕದಲ್ಲಿ ಇದನ್ನು 
ಸ್ಥಿರಪಡಿಸುತ್ತದೆ. ನಮ್ಮ ರಾಷ್ಟ್ರೀಯ ರಾಜಕಾರಣವೂ, ಆಡಳಿತವೂ ಆ ಮಹಾನ್‌ ಸಂದೇಶವನ್ನು 


ನಮ್ಮ ಪ್ರಾಚೀನ ಬ್ಞಾರತದ್ದಲ್ಲದುನಿಕ್ಷನಾನನ್ಮಭೆಳನಣಿಗೆಯು.ವಿಸ್ತಾನವಾದ ಪ್ರಥೋಗಶಾಲೆಯಲ್ಲಿ 


ಸಾರ್ವಜನಿಕ ಆಡಳಿತಗಾರರ ಸಾಮಾಜಿಕ ಜವಾಬ್ದಾರಿಗಳು ಸಭಾ , ೩೬೭ 


ಪರೀಕ್ಸೆಗೊಡ್ಡಿ ತಾಳೆ ನೋಡತೊಡಗಬೇಕು. ರಾಷ್ಟ್ರೀಯವಾಗಿ, ಅಂತರರಾಷ್ಟ್ರೀಯವಾಗಿ ಇದಕ್ಕಿಂತ 
ಹೆಚ್ಚು ಸ್ಫೂರ್ತಿದಾಯಕವೂ ಮಹತ್ತರವೂ ಆದ ಕಾರ್ಯವಿನ್ನೇನನ್ನೂ ನಮ್ಮ ಆಡಳಿತವು 
ಮಾಡಲಾರದು. ಇದು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಎಂಬ ಅಸ್ಪಷ್ಟ ವೈಶಿಷ್ಟ್ಯವನ್ನು ಪಡೆದಿರುವ 
ಭಾರತವನ್ನು ಅತ್ಯಂತ ಶ್ರೇಷ್ಠ ಪ್ರಜಾಪ್ರಭುತ್ವವನ್ನಾಗಿ ಪರಿವರ್ತಿಸುವುದು. ಇದು ಆ ಶ್ಲೋಕ : 

ಯತ್ರ ಯೋಗೇಶ್ವರಃ 

ಯತ್ರ ಎಕ] | 

ತತ್ರ ಶ್ರೀ ವಿಜಯೋ ಭೂತಿಃ 

ಧ್ರುವಾ ನೀತಿಃ ಮತಿರ್ಮಮ ॥ 

ಎಲ್ಲೆಲ್ಲಿ ಯೋಗವಿಶಾರದನಾದ (ದರ್ಶನದ ಪ್ರಭು ಕೃಷ್ಣನ (ಭಾವವಿದೆಯೊ€, ಮತ್ತು 

ಎಲ್ಲೆಲ್ಲಿ ಧನುರ್ಧಾರಿಯಾದ(ಕರ್ಮಪಟು) ಅರ್ಜುನನ(ಭಾವವಿದೆಯೊಂ0 ಅಲ್ಲೆಲ್ಲಾ ಸಂಪತ್ತು, 

ವಿಜಯ, ಯೋಗಕ್ಷೇಮ ಮತ್ತು ಅಚಲವಾದ ನ್ಯಾಯ (ಇವು ಇರುತ್ತವೆ ಎಂಬುದು ನನ್ನ 

ದೃಢವಾದ ನಿಶ್ಚಯ. 

ನಾವೀಗ ನಮ್ಮ ದೇಶದಲ್ಲಿ ಮಾನವ ಕಲ್ಮಾಣ, ಮಾನವೀಯ ವಿಕಾಸಗಳ ವಿಷಯದಲ್ಲಿ 
ಪ್ರಯೋಗ ಮಾಡುತ್ತಿದ್ದೇವೆ. ಈ ಕೆಲಸಪನ್ನು ನಾವು ಇಂದು ಮಾಡುತ್ತಿರುವಷ್ಟು ಬೃಹತ್‌ 
ಪ್ರಮಾಣದಲ್ಲಿ ಹಿಂದೆಂದೂ ಮಾಡಿರಲಿಲ್ಲ. ಅದಕ್ಕೆ ಅಗತ್ಯವಾದ ತತ್ತ್ವಚಿಂತನೆ ಮತ್ತು ವಿಚಾರಗಳು 
ನಮ್ಮಲ್ಲಿ ಇದ್ದುವು; ಆದರೆ ಅನಂತರದ ಶತಮಾನಗಳಲ್ಲಿ ಅವುಗಳ ಅನುಷ್ಠಾನವು ಸ್ಥಗಿತವಾಯಿತು. 
ಆದ್ದರಿಂದ ಇಂದು ವಾಸ್ತವ ಅನುಷ್ಠಾನದ ಮೇಲೆ ಒತ್ತು ಕೊಡಬೇಕಾಗಿದೆ. ಅದು ವೇಗವಾಗಿ, 
ಇನ್ನೂ ವೇಗವಾಗಿ ಆಗಬೇಕು. ಆರೋಗ್ಯಶಾಲಿಯೂ ಬಲಶಾಲಿಯೂ ಆದ ನೂತನ ಭಾರತವು 
ದಿಗಂತದಲ್ಲಿ ಉದಿಸಿ ಬರುವುದನ್ನು ನೋಡಬೇಕು. ಇದು ಕೇಂದ್ರದಲ್ಲಿ, ರಾಜ್ಯಗಳಲ್ಲಿ, ಜಿಲ್ಲಾ 
ಪರಿಷತ್ತು ಮತ್ತು ಗ್ರಾಮಪಂಚಾಯಿತಿ ಸಂಸ್ಥೆಗಳ ವರೆಗೆ ಎಲ್ಲೆಲ್ಲಿಯೂ ಮಹೋನ್ನತ ಧ್ಯೇಯವಾಕ್ಕ 
ವಾಗಬೇಕು. | 

ಸೇವೆಯ ದೃಷ್ಟಿಯಿಂದ ಅಧಿಕಾರವನ್ನು ಅರಸುವ ನಿಜವಾದ ರಾಜಕಾರಣವನ್ನೂ, ನಿಜವಾದ 
ಧರ್ಮವನ್ನೂ ಈ ದರ್ಶನವು ಎತ್ತಿ ಹಿಡಿಯುತ್ತದೆ. ಸೇವೆ ಮತ್ತು ಅರ್ಪಣೆಯ ಮೂಲಕ ವಿಕಾಸ 
ಗೊಳ್ಳುವ ಚಾರಿತ್ರ್ಯಬಲವೇ ನಿಜವಾದ ಧರ್ಮದ ಮೊದಲ ಹಂತ. ಇನ್ನೂ ಮೇಲಿನ ಹಂತಗಳಿವೆ. 
ಆದರೆ ಕೆಳ ಹಂತಗಳನ್ನೂ ಪೂರೈಸದೆ ಅಲ್ಲಿಗೆ ಏರಲು ಸಾಧ್ಯವಿಲ್ಲ. ಆದರೆ ಭಾರತದಲ್ಲಿ ನಮ್ಮ 
ದುರ್ವಿಧಿಯಾಗಿದ್ದ ಮತ್ತು ಈಗಲೂ ಆಗಿರುವ ಒಂದು ವಿಷಯವಾವುದೆಂದರೆ, ಕೆಳಗಿನ ಹಂತಗಳನ್ನು 
ಈಡೇರಿಸದೆ ಮೇಲಿನ ಹಂತಕ್ಕೆ ಹಾರಲು ನಾವು ಬಯಸುತ್ತೇವೆ. ಧರ್ಮದ ಹೆಸರಿನಲ್ಲಿ ನಮ್ಮ 
ಜನರು ಮೊದಲು ಮನುಷ್ಯತ್ವವನ್ನು ಗಳಿಸದೆಯೇ ಸಂತತ್ವವನ್ನು ಸಾಧಿಸಲು ಪ್ರಯತ್ನಿಸಿದರು. 
ಹಾಗಾಗಿ ನಮಗೆ ಅಗ್ಗವಾದ ಸೋಗಿನ ಸಂತತ್ವ ದೊರಕಿತು ಆದರೆ ಈ ಚೌಕಾಶಿಯಲ್ಲಿ 
ಮನುಷ್ಯತ್ವವೂ ಕಳೆದುಹೋಯಿತು. ನಿಜವಾದ ಮತ್ತು ಅಸಲಿಯಾದ ಸಂತತ್ವವು ಪುರುಷತ್ವದ 
ತಳಹದಿಯ ಮೇಲೆ ಮಾತ್ರವೇ ಭದ್ರವಾಗಿ ನಿರ್ಮಾಣವಾಗಬಹುದು. ಗೀತೆಯ ಯೋಗದರ್ಶನದಿಂದ 
ಹೊರಪಡುವ ಈ ಸತ್ಯವನ್ನು ನಮ್ಮ ಕಾಲದಲ್ಲಿ ಮತ್ತೆ ಸ್ವಾಮಿ ವಿವೇಕಾನಂದರು ಒತ್ತಿ ಹೇಳಿದರು. 
ಆದ್ದರಿಂದ ರಾಷ್ಟ್ರದ ಮುಂದೆ ಅವರು ಮನುಷ್ಯತ್ವದ ಪರಾಕ್ರಮವನ್ನು ಗಳಿಸುವ ಕಾರ್ಯಕ್ರಮವನ್ನು 
ಮೊದಲು ಇರಿಸಿದರು. ಮಾನವನಿರ್ಮಾಣ ಶಿಕ್ಷಣ ಮತ್ತು ಮಾನವನಿರ್ಮಾಣ ಧರ್ಮಗಳ ಬಗೆಗೆ 
ಅವರು ಮಾತನಾಡಿದರು. 


CC-0. Jangamwadi Math Collection. Digitized by eGangotri 


೩೬೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


೨೮. ವಿವೇಕಾನಂದರ ಕೃತಿಗಳು : ಶಕ್ತಿ ಸಾಹಿತ್ಯ 
ಸ್ವಾಮಿ ವಿವೇಕಾನಂದರ ಭಾಷಣಗಳು ಮತ್ತು ಬರವಣಿಗೆಗಳು ನಮಗೆ ಶಕ್ತಿಯುತ ಸಾಹಿತ್ಯವನ್ನು 
ಒದಗಿಸುತ್ತವೆ. ನಮ್ಮ ಅನೇಕ ರಾಷ್ಟ್ರೀಯ ನಾಯಕರು ಮತ್ತು ದೇಶಭಕ್ತರ ಅನುಭವಕ್ಕೆ ಇದು 
ಬಂದಿದೆ, ಅವರು ಅದನ್ನು ವ್ಯಕ್ತಪಡಿಸಿದ್ದಾರೆ. ರವೀಂದ್ರನಾಥಠಾಕೂರರು ಹೇಳಿದ ಈ ಒಂದು 
ಮಾತಿನಿಂದ ರೋಮೇರೋಲಾ ಅವರ ಗಮನವು ಮೊದಲು ವಿವೇಕಾನಂದರ ಕಡೆಗೆ ಹೋಯಿತು : 
ಭಾರತವನ್ನು ಅರಿಯಬೇಕಾದರೆ ವಿವೇಕಾನಂದರನ್ನು ಅಧ್ಯ ಯನ ಮಾಡಿ. ಅವರಲ್ಲಿ 
ಯಾವೂದೂ ನೇತ್ಯಾತ್ಮಕ ಇಲ್ಲ, ಎಲ್ಲವೂ ಇತ್ಯಾತ್ಮಕ 
ಇದರ ಫಲವಾಗಿ ಬಂದುವು ರೋಲಾ ರಚಿಸಿದ ರಾಮಕೃಷ್ಣ ಮತ್ತು ವಿವೇಕಾನಂದರ ಕಾಂತಿ 
ಯುತವೂ ವಿವೇಚನಾತ್ಮಕವೂ ಆದ ಎರಡು ಚರಿತ್ರೆಗಳು : ಲೈಫ್‌ ಆಫ್‌ ರಾಮಕೃಷ್ಣ ಮತ್ತು 
ಲೈಫ್‌ ಆಫ್‌ ವಿವೇಕಾನಂದ ಎಂಡ್‌ ಯುನಿವರ್ಸಲ್‌ ಗಾಸ್ಟೆಲ್‌. ಮೊದಲನೆಯದರಲ್ಲಿ ಮುನ್ನುಡಿ 
ಯಲ್ಲೇ ಅವರು ಇಬ್ಬರನ್ನೂ “ವಿಶ್ವಾತ್ಮದ ಅದ್ಭುತ ಮೇಳೆ” ಎಂದು ವರ್ಣಿಸಿದರು. ಎರಡನೆಯದ 
ರಲ್ಲಿ ಅವರು ವಿವೇಕಾನಂದರ ಸಮಗ್ರ ಕೃತಿಗಳನ್ನು ಈ ಭಾವಾವೇಶದ ಮಾತುಗಳಿಂದ ವರ್ಣಿಸುತ್ತಾರೆ. 
(ಪುಟ ೧೬೨): 
ವಿವೇಕಾನಂದರ ಮಾತುಗಳು ಶ್ರೇಷ್ಠ ಸಂಗೀತ, ಬೀಥೋವನ್ನರ ಶೈಲಿಯ ಉಕ್ತಿಗಳು 
ಹ್ಯಾಂಡಲ್‌ ಸ್ಪರಮೇಳಗಳುತಹ ಮನಕಲಕುವ ಪ್ರಾಸಗಳ್ತು ಮೂವತ್ತು ವರ್ಷಗಳ ದೂರದಲ್ಲಿ 
ರುವ ಪುಸ್ತಕಗಳ ಮೂಲಕ ಚೆಲ್ಲಾಡಿಸುವ ಅವರ ಮಾತುಗಳು ವಿದ್ಯುತ್ಸಂಚಾರವಾದಂತೆ 
ರೋಮಾಂಚಗೊಳ್ಳದೆನಾನು ಮುಟ್ಟಲಾರೆ ಹೀಗಿರುವಾಗನಮ್ಮ ನಾಯಕನ ತುಟಿಗಳ ಮೂಲಕ 
ಅವು ಸುಡುವ ಮಾತುಗಳಲ್ಲಿ ಹೊರಡಿಸಿದಾಗ ಕೇಳಿದವರಿಗೆ ಇನ್ನೆಷ್ಟು ಮಟ್ಟಿಗೆ ಪ್ರಭಾವ 
. ಭೀರಿರಬೇಕು ! ಅವರು ಹೇಗೆ ಮೈಮರೆತಿರಬೇಕು ! 
೨೯. ಉಪಸಂಹಾರ 
ನಮ್ಮ ದೇಶವು ಸಂಕೋಚ, ದಾಕ್ಷಿಣ್ಯಗಳನ್ನು ಕೊಡವಿಕೊಳ್ಳಲು ಇಂತಹ ವಿದ್ಯುತ್ಸಂಚಾರ 
ಅತ್ಯಗತ್ಯ ಎಂದು ಅನೇಕ ವೇಳೆ ನನಗೆ ಅನ್ನಿಸಿದೆ. ಈಗ ಪ್ರಕಟವಾಗಿರುವ ಸ್ವಾಮಿ ವಿವೇಕಾನಂದರ 
ಕೃತಿಶ್ರೇಣಿಯ ಎಂಟು ಸಂಪುಟಗಳಲ್ಲಿ ಆ ವಿದ್ಯುತ್ಸಂಚಾರವು ಸುಲಭವಾಗಿ ದೊರಕುತ್ತದೆ. ಅಲ್ಲಿ 
ಈ ಕೆಳಗಿನಂತಹ ಅಗ್ನಿಮಯ ಮಾತುಗಳಿವೆ. ಇದರೊಂದಿಗೆ ನನ್ನ ಉಪನ್ಯಾಸವನ್ನು ಮುಗಿಸಿ 
ಬೀಳ್ಕೊಡುತ್ತೇನೆ : 
ಎದ್ದೇಳಿ ಎಚ್ಚರಗೊಳ್ಳಿ! ದುರ್ಬಲತೆಯ ಈ ಸಮ್ಮೋಹಿನಿಯಿಂದ ಎಚ್ಚರಾಗಿ! ಯಾರೂ 
ನಿಜವಾಗಿ ದುರ್ಬಲರಲ್ಲ ; ಆತ್ಮ ವು ಅನಂತವಾದದ್ದು, ಸರ್ವಶಕ್ತವೂ ಸರ್ವಜ್ಞವೂ ಆದದ್ದು. 
ಎದ್ದು ನಿಲ್ಲಿ, ನಿಮ್ಮನ್ನು ಸಮರ್ಥಿಸಿಕೊಳ್ಳಿ. ಭಗವಂತನು ನಿಮ್ಮ ಲ್ಲಿ ಇದ್ದಾನೆ ಎಂದು ಘಂಟಾ 
ಘೋಷವಾಗಿ ಹೇಳಿ.. ಅವನ ನಿಜಸ್ಪರೂಪವನ್ನು ನಿಮಗೇ ಕಲಿಸಿಕೊಳ್ಳಿ. ಪ್ರತಿಯೊಬ್ಬರಿಗೂ 
ಕಲಿಸಿ. ನಿದ್ರಿಸುತ್ತಿರುವ ಅತ್ಮ ವು ಹೇಗೆ ಎಚ್ಚರಗೊಳ್ಳುತ್ತದೆ ನೋಡಿ. ಶಕ್ತಿ ಬರುತ್ತದೆ ವೈಭವ 
ಬರುತ್ತದೆ ಒಳಿತು ಬರುತ್ತದೆ ಪರಿಶುದ್ಧಿ ಬರುತ್ತದೆ ನಿದ್ರಿಸುತ್ತಿರುವ ಆತ್ಮವು ಸ್ವಪ್ರಜ್ಞಾ 
 ಪೂರ್ವಕಕ್ರಿಯಾಶೀಲತೆಯಿಂದ ಜಾಗ್ರತವಾದಾಗ ಅತ್ಯುತ್ಪಷ್ಟವಾದ ಸಮಸ್ತವೂ ದೊರಕುತ್ತದೆ 


CC-0. Jangamwadi Math Collection. ಅಲಾ 0೫% ೮್‌ಅನಂತರಾಮಯ್ಯ 


೨೬. 
ಭಾರತದಲ್ಲಿ ಮಾನವ ವಿಕಾಸ ಮತ್ತು ನಮ್ಮ 
ಶ್ರಮಿಕವರ್ಗದವರ ಸಮಸ್ಯೆಗಳು* 


೧. ಪ್ರವೇಶ 


ನಮ್ಮ ದೇಶಕ್ಕೆ ಅದರಲ್ಲೂ ಕಾರ್ಮಿಕ ವರ್ಗಕ್ಕೆ ಪ್ರಸ್ತುತವಾದ ಕೆಲವು ವಿಷಯಗಳನ್ನು ಕುರಿತು 
ಚರ್ಚಿಸಲು ನಾನು ಈ ಕಾರ್ಮಿಕರಂಗಕ್ಕೆ (Labour forum) ಬರುವಂತೆ ನಮ್ಮ ಕೆಲವು ಮಿತ್ರರು 
ಆಹ್ವಾನಿಸಿದರು. ಅದರಂತೆ ನಾನು ಸಂತೋಷದಿಂದ ಇಲ್ಲಿಗೆ ಬಂದಿದ್ದೇನೆ. ಕಾರ್ಮಿರೊಂದಿಗೂ, 
ಕಾರ್ಮಿಕರೊಂದಿಗೆ ಕೆಲಸ ಮಾಡಿದ ಜನರೊಂದಿಗೂ ನನ್ನ ಸಂಪರ್ಕ ಬಹುಕಾಲದ್ದು. ಹೀಗಾಗಿ 
ನಾನು ನಮ್ಮ ಮಿತ್ರರ ಆಹ್ವಾನವನ್ನು ಒಪ್ಪಿಕೊಂಡೆ. ಯುದ್ಧದ ವರ್ಷಗಳಲ್ಲಿ ನಾನು ಕರಾಚಿಯಲ್ಲಿದ್ದೆ. 
ಆಗ ಕಮ್ಯೂನಿಸ್ಟ್‌ ಮತ್ತು ಸೋಷಿಯಲಿಸ್ಟ್‌ ಪಾರ್ಟಿಯ ಜನರು ನನ್ನನ್ನು ನೋಡಲು ಬರುತ್ತಿದ್ದರು. 
ನಮ್ಮ ಸಮಾಜದ ಕಾರ್ಮಿಕ ವರ್ಗದ ಸಮಸ್ಯೆಗಳ ಮೇಲೆ ಅವರು ಬೆಳಕು ಚೆಲ್ಲುತ್ತಿದ್ದರು. ಆ 
ಕಾಲದಲ್ಲಿ ನಾನು ಕಮ್ಯೂನಿಸ್ಟ್‌ ಪಾರ್ಟಿಯವರ ಆಹ್ವಾನದ ಮೇರೆಗೆ ಕರಾಚಿಯ ಖಲಿಖ್‌ದಿನಾ 
ಪ್ರರಭವನದಲ್ಲಿ, ಲೆನಿನ್‌ ವಾರ್ಷಿಕೋತ್ಸವವನ್ನೂ ಆಚರಿಸುತ್ತಿದ್ದ ಭಾರೀ ಸಭೆಯಲ್ಲಿ ಮಾರ್ಕ್ಸ್‌ 
ವಾದಕ್ಕೆ ಲೆನಿನ್‌ನ ಕೊಡುಗೆ ಎಂಬ ವಿಷಯವನ್ನು ಕುರಿತು ಉಪನ್ಯಾಸ ನೀಡಿದ್ದೆ. ಅನಂತರ, ೧೯೪೮ರ 
ಜನವರಿಯಲ್ಲಿ ಬೊಂಬಾಯಿನ ಕುರ್ಲಾದಲ್ಲಿ ಭಾರತದ ಸೋಷಿಯಲಿಸ್ಟ್‌ ಪಕ್ಸವು ಏರ್ಪಡಿಸಿದ್ದ 
ಕಾರ್ಮಿಕರ ಸಭೆಯನ್ನು ಉದ್ದೇಶಿಸಿ ಮೊದಲ ಬಾರಿಗೆ ಉಪನ್ಯಾಸ ಮಾಡಿದೆ. ಇದು ನನ್ನ ಹಿನ್ನೆಲೆ. 
ಇದಾದ ಮೇಲೆ ಭಾರತದಲ್ಲಿ ಮಾನವ ವಿಕಾಸದ ಸಂದರ್ಭದಲ್ಲಿ ಶ್ರಮಿಕ ವರ್ಗದ ಜನರ 
ಕಲ್ಯಾಣವನ್ನು ಕುರಿತಂತೆ ಆ ವರ್ಗದ ಜನರ ಯೋಗಕ್ಷೇಮದಲ್ಲಿ ಆಸಕ್ತರಾದವರ ಮಾತುಗಳನ್ನು 
ಕೇಳಲು, ಅದರ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಅವನ್ನು ಚರ್ಚಿಸಲು ನನಗೆ ಅನೇಕ ಅವಕಾಶಗಳು 
ದೊರೆತಿದ್ದುವು. ಈ ಮಧ್ಯಾಹ್ನ ನಾನು ಮಾತನಾಡುತ್ತಿರುವುದು ಆ ಸಮಸ್ಯೆಗಳ ರಾಷ್ಟ್ರೀಯ 
ಹಿನ್ನಲೆಯಲ್ಲಿ. - 


೨. ಮಾನವ ವಿಕಾಸ : ಭಾರತದಲ್ಲಿ ದೀರ್ಥಕಾಲ ಅವಜ್ಜಿಗೆ ಗುರಿಯಾಗಿರುವ ವಿಷಯ 


ಭಾರತದ ಇತಿಹಾಸದ ಆಧುನಿಕ ಯುಗದಲ್ಲಿ ನಾವು ತೊಡಗಿರುವುದು--ಒಂದು ಸರಳ ' 
ಪದಗುಚ್ಛದಲ್ಲಿ ಹೇಳುವುದಾದರೆ-- ಭಾರತದಲ್ಲಿ ಮಾನವ ವಿಕಾಸ. ಭಾರತದಲ್ಲಿ ಮಾನವ ವಿಕಾಸ 
ಎಂದರೆ ಮಾನವ ಜನಾಂಗದ ಏಳನೇ ಒಂದು ಭಾಗದ ವಿಕಾಸ ಎಂದರ್ಥ. ಏಕೆಂದರೆ ಜಗತ್ತಿನ 
ನ ೧೯೭೭ರ ಮಾರ್ಚ್‌ ೨೬ರಂದು ಹೈದರಾಬಾದಿನ ಕಾರ್ಮಿಕ ರಂಗದ ವ್ಯವಹಾರ ಸಭೆಯಲ್ಲಿ ನೀಡಿದ 
ಆಶುಭಾಷಣವನ್ನು ಆಧರಿಸಿ ತಯಾರಿಸಿದ ಲೇಖನ. ನ 
CC-0. Jangamwadi Math Collection. Digitized by eGangotri 


೩೭೦ ಎ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ 'ಮೌಲ್ಯಗಳು 


ಪ್ರತಿ ಏಳು ಜನರಲ್ಲಿ ಒಬ್ಬ ಭಾರತೀಯ. ಮಾನವ ವಿಕಾಸ ಎಂಬ ಮಹಾ ಸಮಸ್ಯೆಯನ್ನು ನಮ್ಮ 
ದೀರ್ಫ್ಥ ಇತಿಹಾಸದಲ್ಲಿ, ರಾಷ್ಟ್ರೀಯ ನೀತಿಯನ್ನಾಗಿ ಈ ಯುಗದಲ್ಲಿ ಮಾತ್ರವೇ ನಾವು ಪ್ರಜ್ಞಾ 
ಪೂರ್ವಕವಾಗಿ ಕೈಗೆತ್ತಿಕೊಂಡಿದ್ದೇವೆ. ನಮ್ಮ ಈ ರಾಷ್ಟ್ರೀಯ ಪ್ರಯತ್ನದ ಹಿಂದೆ ಒಂದು ತೀವ್ರವಾದ 
ತುರ್ತು ಒತ್ತಡವಿದೆ. ಏಕೆಂದರೆ ಕಳೆದ ಅನೇಕ ಶತಮಾನಗಳಲ್ಲಿ ನಾವು, ಐತಿಹಾಸಿಕ ಸಂದರ್ಭಗಳ 
ಒತ್ತಡದಿಂದ ಮಾನವ ವಿಕಾಸವನ್ನು ಸಂಪೂರ್ಣವಾಗಿ ಉಪೇಕ್ಷೆಗೆ ಗುರಿ ಮಾಡಿದ್ದೆವು. ಅದರ 
ಅರಿವೂ ನಮಗೆ ಇರಲಿಲ್ಲ. ಆದ್ದರಿಂದಲೇ ನಾವು ಎಂತಹ ಸಮಾಜಕ್ಕೆ ವಾರಸುದಾರರಾಗಿದ್ದೇವೆ 
ಎಂದರೆ ಅದು ವಿವಿಧ ಪುರೋಹಿತ ಶ್ರೇಣಿಗಳಿಂದ ಛಿದ್ರ ಛಿದ್ರವಾಗಿದೆ. ಸಾಮಾಜಿಕ ಪಿರಮಿಡ್ಡಿನ 
ತಳ ಸ್ತರದಲ್ಲಿರುವ ಲಕ್ಷಾಂತರ ಜನರು ಆ ಪಿರಮಿಡ್ಡಿನ ಭಾರಕ್ಕೆ ನುಚ್ಚು ನೂರಾಗಿದ್ದಾರೆ. ಹೀಗಾಗಿ 
ಅವರು ಮೃಗ ಜೀವನದ ಸ್ಥಿತಿಯಲ್ಲಿದ್ದಾರೆ. 

ಮಾನವ ಗೌರವವನ್ನೂ ಮಾನವ ಮೌಲ್ಯವನ್ನೂ ದೊರಕಿಸಿಕೊಡುವಂತೆ ಮಾನವನನ್ನು 
ಮಾನವೀಯವಾಗಿ ಬೆಳೆಸಬೇಕು ಎನ್ನವ ಮಹತ್ತಾದ ಕಲ್ಪನೆಯೇ ಶತಮಾನಗಳ ಕಾಲ ನಮ್ಮ 
ಮನಸ್ಸಿನಲ್ಲಿ ಮೂಡಲಿಲ್ಲ--ಒಂದೇ ಒಂದು ಮಿತವಾದ ಕ್ಷೇತ್ರದಲ್ಲಿ--ಧರ್ಮದ ಕ್ಷೇತ್ರದಲ್ಲಿ 
ಹೊರತು ಕೆಲವು ಮಹಾನ್‌ ಸಂತರು ನಮ್ಮಲ್ಲಿ ಮೂಡಿ ಬಂದರು. ಅವರು ಮಾನವೀಯತೆಯ 
ಮಹಾನ್‌ ಕಲ್ಪನೆಗೆ ಅನುಗುಣವಾಗಿ ಬಾಳಿದರು, ಅದರ ದರ್ಶನ, ಆದರ್ಶಗಳನ್ನು ಬೋಧಿಸಿದರು. 
ಸಾಮಾನ್ಯ ಜನರ ಅಂತರಂಗ ಜೀವನ--ಅವರ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಜೀವನ ಉತ್ತಮ 
ಗೊಳ್ಳಲು ಅದರಿಂದ ಸಹಾಯವಾಯಿತು. ಅದರ ಸಾಂಸ್ಕೃತಿಕ ಜೀವನ ಅದರಿಂದ ಉತ್ತಮಗೊಂಡು 
ಸಾಮಾನ್ಯ ಜನರಿಂದಲೇ ಕೆಲವರು ಸಂತರು ಮೂಡುವಂತಾಯಿತು. ಅವರು ಮೂಡಿ ಬಂದದ್ದು ಶ್ರಮ 
ಜೀವಿಗಳ ನಡುವಿನಿಂದಲೇ- ಹಿಂದುಗಳಿಂದ, ಮುಸ್ಲಿಮರಿಂದ, ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು 
ಗಳಿಂದ. ಆರ್ಥಿಕ, ಸಾಮಾಜಿಕ ಮತ್ತು ಬೌದ್ಧಿಕವಾಗಿ ಮಾನವೀಯತೆಯನ್ನು ತುಳಿದುಹಾಕಿದ್ದ, 
ಅತ್ಯಂತ ಅನನುಕೂಲಕರವಾದ ಊಳಿಗಮಾನ್ಯ ಪದ್ಧತಿಯ ನಡುವೆಯೂ ಮಾನವನ ಆಧ್ಯಾತ್ಮಿಕ 
ಸ್ವಭಾವವನ್ನು ಬಹುಮಟ್ಟಿಗೆ ಉತ್ತಮಗೊಳಿಸಬಲ್ಲ, ಜಾತಿ ಪಂಥ ಲಿಂಗ ಭೇದವಿಲ್ಲದೆ ಮಾನವನ 
ಆಧ್ಯಾತ್ಮಿಕ ಸ್ವರೂಪವನ್ನು ಬೋಧಿಸಿದ ವೇದ ಘೋಷವು ಎಲ್ಲರಿಗೂ ಕೇಳಿಸಿತು. ಹಿಂದೆ ಪಡೆದ 
ಆ ಸಿದ್ಧಿಯು ಇಂದು ನಮ್ಮ ರಾಷ್ಟ್ರಕ್ಕೆ (ಅದರಲ್ಲೂ ಈ ಆಧುನಿಕ ಯುಗದ ಪ್ರಜಾಪ್ರಭುತ್ವದ 
ಸಂದರ್ಭದಲ್ಲಿ) ಅಮೂಲ್ಯವಾದ ಆಸ್ತಿಯಾಗಿದೆ. ಈ ಅಂಶವನ್ನು ಒತ್ತಿ ಹೇಳ ಬಯಸುತ್ತೇನೆ, ಈ 
ಸತ್ಯವನ್ನು ನೀವೆಲ್ಲರೂ ಗಮನಿಸಬೇಕೆಂದು ಬಯಸುತ್ತೇನೆ, ಅದೇನೆಂದರೆ ಭಾರತದ ಜನ 
ಸಾಮಾನ್ಯರು, ಶ್ರಮಿಕ ವರ್ಗ ಮತ್ತು ಪ್ರಾಚೀನ ಧಾರ್ಮಿಕ ಜೀವನದ ಒಂದು ಅಮೂಲ್ಯವಾದ 
ಸಂಪತ್ತಿಗೆ ಒಡೆಯರಾಗಿದ್ದಾರೆ ; ಅದು ಯಾವುದೆಂದರೆ ಅವರ ಸಂಸ್ಕೃತಿ ಅವರ ಮಾನವೀಯತೆ. 


೩. ಭಾರತದ ಶ್ರಮಿಕ ವರ್ಗ : ಅದರ ಅಪೂರ್ವ ಆಸ್ತಿ 


ಆಧುನಿಕ ಭಾರತದಲ್ಲಿರುವ ಮಾನವ ಪರಿಸ್ಥಿತಿಯ ಅತ್ಯಂತ ಮುಖ್ಯವಾದ ಅಂಶವನ್ನು 
ನಾವೆಲ್ಲರೂ ಗಮನಿಸಬೇಕು : ಅದೇನೆಂದರೆ ನಮ್ಮ ಶ್ರಮಿಕ ವರ್ಗದವರ ಜೇಬು ಖಾಲಿಯಾಗಿರ 
ಬಹುದು ; ಅವರ ಬುದ್ಧಿ ಬಡವಾಗಿರಬಹುದು. ಆದರೆ ಅವರ ಹೃದಯ ಶ್ರೀಮಂತವಾಗಿದೆ. ಅವರಲ್ಲಿ 
ಅಸಾಧಾರಣವಾದ ಮಾನವೀಯತೆ ಉಂಟು, ಅತ್ಯಂತ ಶ್ರೀಮಂತವಾದ ಅಂತರಂಗದ ಸತ್ವ ಅವರದ್ದು. 
ಅತಿಥಿ ಸತ್ಕಾರ, ಶಾಂತಿ, ನಿಸ್ವಾರ್ಥ ಮುಂತಾದ ಮಾನವೀಯ ಗುಣಗಳೂ, ಆಧ್ಯಾತ್ಮಿಕ ಮೌಲ್ಯಗಳಲ್ಲಿ 
ಆಳವಾದ ಶ್ರದ್ಧೆ ಇವೆಲ್ಲ ಅವರಲ್ಲಿವೆ. ಬೇರೆ ಅನೇಕ ದೇಶಗ್ಗಳ ಸಾಮಾನ್ಯ ಜನರೊಂದಿಗೆ ಇವರನ್ನು 
ಹೋಲಿಸಿದರೆ ಭಾರತದ ರೈತರನ್ನು, 'ಶ್ರಮಜೀವಿಗಳನ್ನು ಹೆಚ್ಚು ಮೆಚ್ಚುವುದು ಸಾಧ್ಯವಾಗುತ್ತದೆ. 


CC-0. Jangamwadi Math Collection. Digitized by eGangotri 


ಭಾರತದಲ್ಲಿ ಮಾನವ ವಿಕಾಸ ಮತ್ತು ನಮ್ಮ ಶ್ರಮಿಕವರ್ಗದವರ ಸಮಸ್ಯೆಗಳು ೩೭೧ 


ನೀವು ಅವರ ಮನೆಗೆ ಹೋಗಿ, ಅವರಲ್ಲಿ ಒಂದೇ ಒಂದು ರೊಟ್ಟಿ ಇದ್ದರೆ ಅರ್ಧವನ್ನು ನಿಮಗೆ 
ನೀಡುತ್ತಾರೆ. ಬಡತನವಿದ್ದರೂ ಅವರಲ್ಲಿ ಕುಡಿತ, ಅಪರಾಧಗಳಿಲ್ಲ. ನೂರಾರು ಜನ ಸಂತರು 
ಸಾಧಿಸಿ ತೋರಿಸಿದ ಭಕ್ತಿ, ಭಜನೆಗಳಿಂದ, ಶತಮಾನಗಳ ಕಾಲ ಅವು ಸಾಧಿಸಿ ತೋರಿಸಿದ 
ಮ ಪ್ರಕ್ರಿಯೆಯಿಂದ ಈ ಮಾನವ ಗುಣಗಳನ್ನು ಅವರು ಸಂಪಾದಿಸಿಕೊಂಡಿದ್ದಾರೆ. 
ಮ್ಮ ರಾಷ್ಟ್ರೀಯ ನಾಯಕರೂ, ವಿದೇಶೀಯರೂ ಎತ್ತಿ ತೋರಿಸಿರುವಂತೆ ಭಾರತದಲ್ಲಿ ಅಪರಾಧಿ 
ಜನ್ನ ಬಡತನ ಸಹಚರರಲ್ಲ. ಈ ಸತ್ಯವನ್ನು ಗಮನಿಸುವುದು, ಅದರ ಅಗಾಧವಾದ ಮೌಲ್ಯವನ್ನು 
ಗಮನಿಸುವುದು ಮತ್ತು ಅದನ್ನು ನಮ್ಮ ಎಲ್ಲ ಮಾನವ ವಿಕಾಸದ ನೀತಿಗಳ ಹಾಗೂ ಯೋಜನೆಗಳ 
ಭದ್ರವಾದ ಬುನಾದಿಯನ್ನಾಗಿ ಮಾಡುವುದು ನಮ್ಮ ಕರ್ತವ್ಯ. 
ಭಾರತದಲ್ಲಿ ಬಡತನವು ಅಪರಾಧವಲ್ಲ. ಭಾರತದಲ್ಲಿ ಬಡವರು ಬೇರೆ ದೇಶಗಳಲ್ಲಿರುವಂತೆ 
ಅಪರಾಧಿಗಳಲ್ಲ ಎಂಬುದನ್ನು ಕಳೆದ ಶತಮಾನದ ಕೊನೆಯ ಭಾಗದಲ್ಲಿ ಮೊದಲಿಗೆ ಹೇಳಿದವರು 
ಸ್ವಾಮಿ ವಿವೇಕಾನಂದರು. ಇತರ ದೇಶಗಳಲ್ಲಿ ಬಡವರು ಕುಡುಕರೂ ಅಪರಾಧಿಗಳೂ ಆಗಿರುತ್ತಾರೆ. 
ಭಾರತದಲ್ಲಿ ಹಾಗಿಲ್ಲ. ಇದು ನಮಗೆ ನಾವೇ ನೀಡಿಕೊಂಡ ಶಹಭಾಸ್‌ಗಿರಿ ಪತ್ರ. ಅದು ಹಾಗಲ್ಲ 
ಎಂದು ನಾನು ಹೇಳುತ್ತೇನೆ. ಭಾರತದ ಪರಿಸ್ಥಿತಿಯನ್ನು ಕಂಡ ವಿದೇಶೀಯರೂ ಹಾಗೆ ಹೇಳಿದ್ದಾರೆ. 
ಅವರಲ್ಲಿ ಒಬ್ಬರನ್ನು ಮಾತ್ರ ನಾನು ಉದಹರಿಸುತ್ತೇನೆ. ಅವರು ಭಾರತದಲ್ಲಿ ಅಮೆರಿಕದ ರಾಯಭಾರಿ 
ಯಾಗಿದ್ದ ಅರ್ಥಶಾಸ್ತ್ರಜ್ಞ ಜಾನ್‌ ಕೆನೆತ್‌ ಗ್ಲಾಲ್‌ ಬ್ರೆಯ್ತ್‌. ಶ್ರೀಮನ್‌ ನಾರಾಯಣ್‌ರವರು ತಮ್ಮ 
ಕೃತಿ "ಗಾಂಧಿ : ವ್ಯಕ್ತಿ ಮತ್ತು ಅವರ ಚಿಂತನೆ" "'ಹ್ಹಿಂಬ ಪುಸ್ತಕದಲ್ಲಿ (Gandhi : the Man and His 
Thoughts, ಪುಟಗಳು ೩೯-೪೦) ಗಾಲ್‌ಬ್ರೆಯ್ತ್‌ ಅವರು ಯೋಜನಾ ಆಯೋಗದ ಸದಸ್ಯರೊಂದಿಗೆ 
ಮಾತನಾಡುವಾಗ ಹೇಳಿದ್ದನ್ನು ಉಲ್ಲೇಖಿಸಿದ್ದಾರೆ : 
ಭಾರತದ ಬಡ ರೈತರ ಕಣ್ಣುಗಳಲ್ಲಿ ಒಂದು ರೀತಿಯ ಕಾಂತಿಯನ್ನು ನಾನು ಕಂಡಿದ್ದೇನೆ. 
ಭಾರತದ ಹಳ್ಳಿಗಳ ಬಡ ಜನರ ಮುಖಗಳಲ್ಲಿ ನೈತಿಕ ಶಕ್ತಿಯಿಂದ ಬಂದ ಆತ್ಮ ವಿಶ್ವಾಸವನ್ನು 
ಕಂಡಿದ್ದೇನೆ ಅದು ಒಂದರ್ಥದಲ್ಲಿ ಅವರ ಬಡತನಕ್ಕೆ ಶ್ರೀಮಂತಿಕೆಯನ್ನು ನೀಡುತ್ತದೆ. 
ಇದಕ್ಕೆ ಇನ್ನೂ ಬಹಳ ಹಿಂದೆ, ಶ್ರಮಿಕ ವರ್ಗದವರ ಸಮಸ್ಯೆಗಳನ್ನು ನಮ್ಮ ದೇಶದಲ್ಲಿ 
ಯೋಚಿಸಿಯೇ ಇಲ್ಲದ ಕಾಲದಲ್ಲಿ ಈ ಬಗ್ಗೆ ಸ್ವಾಮಿ ವಿವೇಕಾನಂದರು ಹೇಳಿದ್ದರು ; ಸಂದರ್ಭ : 
ಅವರು ಆಗಷ್ಟೆ ವಿಜಯಶಾಲಿಗಳಾಗಿ ಪಶ್ಚಿಮದಿಂದ ಹಿಂದಿರುಗಿದ್ದರು. ಮದರಾಸಿನ "ಹಿಂದೂ' 
ಪತ್ರಿಕೆಗೆ ನೀಡಿದ ಸುದೀರ್ಫ ಸಂದರ್ಶನದಲ್ಲಿ ಹೀಗೆಂದರು (ಕೃತಿಶ್ರೇಣಿ ಸಂಪುಟ ೭, ಪು. ೪೩೫- 
೩೬) ಪ 
ಭರತಖಂಡದ ಜನಸಾಮಾನ್ಯರ ವಿಷಯವಾಗಿ ನಿಮ್ಮ ಅಭಿಪ್ರಾಯವೇನು ? 
ಓ ನಮ್ಮ ದಾರಿದ್ರ್ಯ ಹೇಳತೀರದು. ನಮ್ಮ ಜನರಿಗೆ ಲೌಕಿಕ ವಿಷಯವೇ ತಿಳಿಯದು. 
ನಮ್ಮ ಜನಸಾಮಾನ್ಯರು ಒಳ್ಳೆಯ ಸ್ವಭಾವದವರು. ಏಕೆಂದರೆ ಬಡತನ ಎಂಬುದು ಇಲ್ಲಿ 
.` ಒಂದು ಅಪರಾಧವಲ್ಲ. ನಮ್ಮ ಜನ ಹಿಂಸಾ ಪ್ರವ್ಧತ್ತಿಯವರಲ್ಲ. ಅನೇಕ ವೇಳೆ ಅಮೆರಿಕಾ 
ಮತ್ತು ಇಂಗ್ಲೆಂಡಿ ನಲ್ಲಿ ಜನ ನನ್ನ ಉಡಿಗೆ ತೊಡುಗೆಗಾಗಿ ನನ್ನನ್ನು ಸುತ್ತುಟ್ಟುತ್ತಿದ್ದರು. 
ಭಾರತದಲ್ಲಿ ಒಬ್ಬನು ವಿಚಿತ್ರವಾಗಿ ವೇಷಭೂಷಣಗಳನ್ನು ಹಾಕಿಕೊಂಡಿದ್ದಾನೆ ಎಂಬ ಕಾರಣ 
ಕ್ಕಾಗಿ ಜನ ಅವನನ್ನು ಮುತ್ತಿ ಕೊಳ್ಳುವುದು ಕಂಡು ಬರುವುದಿಲ್ಲ. ಉಳಿದೆಲ್ಲ ವಿಷಯಗಳಲ್ಲೂ 
ನಮ್ಮ ಸಾಮಾನ್ಯ ಜನರು ಹೆಚ್ಚು ಸುಸಂಸ್ಕೃತರು. 
ಜನ ಸಾಮಾನ್ಯ ಮೇಲೆತ್ತಲು ನೀವ ಏನು ಸಲಹೆಯನ್ನು ಕೊಡುತ್ತೀರಿ ? 


5. 0070. Jangarfiwadt Math Coflection. Digitized by eGangofli 


೩೭೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


~ 


ಅವರಿಗೆ ಲೌಕಿಕ ಶಿಕ್ಷಣ ಕೊಡಬೇಕು. ನಮ್ಮ ಪೂರ್ವಿಕರ ಮಾರ್ಗವನ್ನು ಅನುಸರಿಸಬೇಕು, 
ಅಂದರೆ ಆದರ್ಶವು ಕ್ರಮೇಣ ಎಲ್ಲರಿಗೂ ತಿಳಿಯುವಂತೆ ಮಾಡಬೇಕು. ಲೌಕಿಕ ವಿದ್ಧೆಯನ್ನು 
ಕೂಡ ಧರ್ಮದ ಮೂಲಕ ಬೋಧಿಸಿ, ಅವರನ್ನು ಕ್ರಮೇಣ ಮೇಲತ್ತಿ ಅವರನ್ನು ಸಮಾನತೆಯ 
ಮಟ್ಟಕ್ಕೆ ಏರಿಸಿ 
ಮತ್ತೆ, ಅದೇ ತಿಂಗಳಲ್ಲಿ ಮದ್ರಾಸ್‌ 'ಟೈಮ್ಸ್‌ನ ಬಾತ್ಮೀದಾರರೊಂದಿಗೆ ಮಾತನಾಡುತ್ತಾ 
ಸ್ವಾಮಿಜಿ ಹೇಳಿದರು (ಅಲ್ಲೇ, ಪು. ೪೪೫) : 
ದೇವರಲ್ಲಿಡುವ ಶ್ರದ್ಧೆಗಿಂತ ಮೊದಲು ಆತ್ಮ ಶ್ರದ್ಧೆ ಬೇಕಾಗಿದೆ ಅದು ಮುಖ್ಯ. ಆದರೆ 
ದಿನ ಕಳೆದಂತೆ ನಾವು ಆತ್ಮ ಗೌರವವನ್ನು ಕಳೆದುಕೊಳ್ಳುತ್ತಿ ರುವೆವ ನಾನು ಸುಧಾರಕರನ್ನು 
ಇದಕ್ಕೇ ಆಕ್ಷೇಪಿಸುವುದು. ವಿಚಾರಶೀಲರಲ್ಲಿ ಸ್ವಲ್ಪ ಮೂಢನಂಬಿಕೆ ಇದ್ದ ರೂ ಅವರಲ್ಲಿ ಶ್ರದ್ಧೆ 
ಇದ್ರೆ ಶಕ್ತಿ ಇದೆ ಆದರೆ ಸುಧಾರಕರಾದರೋ ಸುಮ್ಮ ನೆ ಪಾಶ್ಚಾತ್ಮರನ್ನು ಅನುಸರಿಸಿ ಅವರು 
ಹೇಳಿದಂತೆ ಕೇಳುತ್ತಾರೆ 
ಇತರ ದೇಶದ ಜನಸಾಮಾನ್ವರೊಡನೆ ನಮ್ಮ ಜನಸಾಮಾನ್ಯರನ್ನು ಹೋಲಿಸಿದರೆ ನಮ್ಮ 
ಜನ ದೇವತೆಗಳುತೆ ಇರುವರು. ಈಬ್ಲೇಶ ಒಂದರಲ್ಲೇ ಬಡತನವು ಒಂದು ಅಪರಾಧವಲ್ಲವೆಂದು 
ತಿಳಿದಿರುವುದು. ಅವರು ದ್ಧಹಿಕವಾಗಿ, ಮಾನಸಿಕವಾಗಿ ಚೆನ್ನಾಗಿರುವರು. 
೪. ಅವರ ಧರ್ಮವನ್ನು ಆಘಾತಗೊಳಿಸಿದ ಜನಸಾಮಾನ್ಯರನ್ನು ಮೇಲಕ್ಕೆ ಎತ್ತುವುದು 
ಈಗ ನೋಡಿ, ನಮ್ಮ ನಡುವೆ ಇರುವ ಬಡವರು ಇಂಥ ಸುಸಂಸ್ಕೃತರು. ಇವರಿಗೆ ನೆರವು 
ನೀಡುವುದು ಹೇಗೆ? ಅವರಿಗೆ ಬೇಕಾಗಿರುವ ಅಭಿವೃದ್ಧಿ ಎಂಥದು? ಅವರ ಆಧ್ಯಾತ್ಮಿಕ ಬೆಳವಣಿಗೆ 
ಯನ್ನು ಕುರಿತು ಹೇಳುವುದಾದರೆ ಅವರ ಬಡತನ ಮತ್ತು ಅನಕ್ಷರತೆಗಳನ್ನು ಹೋಗಲಾಡಿಸಿ ಅವರ 
ಭೌತಿಕ ಮತ್ತು ಮಾನಸಿಕ ಅಸ್ತಿಭಾರಗಳನ್ನು ಬಲಪಡಿಸುವುದರ ಹೊರತು ಮಾಡಬೇಕಾದದ್ದು 
ಬೇರೇನೂ ಇಲ್ಲ. ಅದರರ್ಥ, ಅವರಲ್ಲಿ ಸಹಜವಾಗಿರುವ ಆತ್ಮ" ಸಂಸ್ಕಾರವನ್ನು ಬಲಪಡಿಸುವ 
ದೃಷ್ಟಿಯಿಂದ ಆಧುನಿಕ ಲೌಕಿಕ ಶಿಕ್ಷಣವನ್ನು ನೀಡಬೇಕು. ಹಾಗೆ ಮಾಡುವಾಗ ಅಂಥ ಶಿಕ್ಷಣವು 
ಅವರು ದೀರ್ಫಕಾಲ ಕಷ್ಟಪಟ್ಟು ಸಂಪಾದಿಸಿದ ಮಾನವೀಯತೆ ನಾಶವಾಗದ ಹಾಗೆ, ಅವರನ್ನು 
ಅಕ್ಷರಸ್ಥ ಪ್ರಾಣಿಗಳನ್ನಾಗಿ ಮಾಡದ ಹಾಗೆ ನೋಡಿಕೊಳ್ಳಬೇಕು. ಅತಿಥಿ ಸತ್ಕಾರ, ಶಾಂತಿ ಪ್ರಿಯತೆ, 
ಸ್ತಿಮಿತತೆ, ಧಾರ್ಮಿಕ ಶ್ರದ್ಧೆ ಇವು ಆತ್ಮನ ಸಹಜ ಸಂಸ್ಕೃತಿಯನ್ನು ತೋರುವಂಥವು; ಅಂತರಂಗದ 
ಶ್ರೀಮಂತಿಕೆಯ ಕುರುಹುಗಳು. ಆಧುನಿಕ ಜಗತ್ತು ಇದಕ್ಕಾಗಿ ಪರಿತಪಿಸುತ್ತಿದೆ, ಆಧುನಿಕ ಪಶ್ಚಿಮ 
ಜಗತ್ತಿನ ರಾಷ್ಟ್ರಗಳು ತನ್ನ ಜನತೆಗೆ ಇವನ್ನು ಒದಗಿಸಲಾರದೆ ನರಳುತ್ತಿವೆ. ಆದ್ದರಿಂದ, ಸ್ವಾಮಿ 
ವಿವೇಕಾನಂದರು ೧೮೯೪ರಲ್ಲಿ ಪಶ್ಚಿಮದಿಂದ ಮದರಾಸಿನ ತಮ್ಮ ಶಿಷ್ಕರಿಗೆ ಬರೆದ. 
ಕಾಗದವೊಂದರಲ್ಲಿ ಹೀಗೆಂದಿದ್ದಾರೆ (ಕೃತಿ ಶ್ರೇಣಿ, ಸಂಪುಟ ೪, ಪು. ನ ಕ 
ಪ್ರತಿಯೊಬ್ಬನ ಮನೆಯ ಬಾಗಿಲಿಗೂ ಉಚ್ಚ ಧ್ವೇಯಗಳನ್ನು ಕೊಂಡೊಯ್ಯುವ ಯಂತ್ರ 
ಘೊಂದನ್ನು ಚಲಿಸುವಂತೆ ಮಾಡುವುದೇ ನನ್ನ ಜೀವನದ ಹಬ್ಬಯಕೆ ಅನಂತರ ಪುರುಷರು 
ತ್ರೀಯರು ತಮ್ಮ ಅದೃಷ್ಟವನ್ನು ತಾವೇ ರೂಪಿಸಿಕೊಳ್ಳಲಿ ಜೀವನದ ಮಹತ್ತಾದ ಪ್ರಶ್ನೆಗಳ 
ಮೇಲೆನಮ್ಮ ಪುರಾತನರು ಮತ್ತು ಅನ್ವದೇಶೀಯರು ಏನು ಆಲೋಚಿಸಿರುವರು ಎಂಬುದನ್ನು 
ಮೊದಲು ನೋಡಲಿ. ಅನಂತರ ಏನು ಮಾಡಬೇಕೆಂಬುದನ್ನು ನಿಶ್ಚಯಿಸಲಿ ನಾವು ರಾಸಾಯನಿಕ 
ದ್ರವ್ಯಗಳನ್ನು ಸೇರಿಸೋಣ. ಪ್ರಕೃತಿ ನಿಯಮದಂತೆ ಅನಂತರ ಅದೇ ಹರಳುಗಟ್ಟುವುದು. 


6601 Jangamwadi Math Collection. Digitized by eGangotri 


ಭಾರತದಲ್ಲಿ ಮಾನವ ವಿಕಾಸ ಮತ್ತು ನಮ್ಮ ಶ್ರಮಿಕವರ್ಗದವರ ಸಮಸ್ಯೆಗಳು ೩೭೩ 


ಕಷ್ಟಪಟ್ಟು ಕೆಲಸ ಮಾಡಿ. ಚಂಚಲರಾಗದಿರಿ. ದೇವರಲ್ಲಿ ನಂಬಿಕೆ ಇಡಿ. ಕಾರ್ಯಕ್ಕೆ ಕೈಹಾಕಿ. 
ಈಗಲೋ ಆಗಲೋ ನಾನು ಬರುತ್ತೇನೆ “ಧರ್ಮವನ್ನು ಅಲ್ಲಗಳೆಯದೆ ಜನಸಾಮಾನ್ಯರ 
ಉನ್ನತಿ ಆಗಬೇಕು” ಎಂಬ ಆದರ್ಶವನ್ನು ಮರೆಯಬೇಡಿ. 
ಆದ್ದರಿಂದ, ನಾವು ಪರಸ್ಪರ ಕಲೆತು ಭಾರತದಲ್ಲಿ ಮಾನವ ವಿಕಾಸ ಮತ್ತು ಕಾರ್ಮಿಕ ವರ್ಗದವರ 
ಸಮಸ್ಯೆ ಇವನ್ನು ಚರ್ಚಿಸಿದಾಗ ನಮ್ಮನ್ನು ಎದುರಿಸುವ ದೊಡ್ಡ ಪ್ರಶ್ನೆ ಎಂದರೆ ಆ ವರ್ಗದ 
ಜನರಿಗೆ ಬೇಕಾದ ವಿಕಾಸ ಯಾವ ರೀತಿಯದು ಎಂಬುದು. ಮೊದಲನೆಯ ದೊಡ್ಡ ಸವಾಲು ಎಂದರೆ 
ಬಡತನ ರೇಖೆಯ ಕೆಳಗಿರುವ ೩೦ ಕೋಟಿ ಜನರಿಗೆ ದೊರಕಬೇಕಾಗಿರುವ ಆರ್ಥಿಕ ಸೌಲಭ್ಯ. 
ಭಾರತದ ಸಂದರ್ಭದಲ್ಲಿ ಮಾತನಾಡುವಾಗ ಈ ಜನರಿಗೆ ದೊರಕಬೇಕಾಗಿರುವ ಆರ್ಥಿಕ ನೆರವು. 
ಅವರಿಗೆ ದೊರಕಬೇಕಾಗಿರುವುದು ಪದೇ ಪದೇ ಇನ್ನೂ ನಡೆಯುತ್ತಿರುವ ಆರ್ಥಿಕ ಶೋಷಣೆಯಿಂದ 
ಬಿಡುಗಡೆ. ಮನುಷ್ಯ ಮನುಷ್ಯನನ್ನು ಶೋಷಿಸುತ್ತಿರುವ ಸಾಮಾಜಿಕ ಸ್ಥಿತಿ--ಇದರಿಂದ ಬಿಡುಗಡೆ 
ಹೇಗೆ ಎಂಬುದೇ ಕೇಂದ್ರ ಪ್ರಶ್ನೆ. ಕಳೆದ ಕೆಲವು ಶತಮಾನಗಳಲ್ಲಿ ಭಾರತ ಇದ್ದ ಪರಿಸ್ಥಿತಿಯನ್ನು ' 
ನೋಡಿದರೆ ಇತರ ದೇಶಗಳಲ್ಲಿರುವ ಶೋಷಣಾ ವಿಧಾನಗಳನ್ನು ನಮ್ಮ ಸಮಾಜವು 
ಪರಿಪೂರ್ಣಗೊಳಿಸಿದ್ದು ಮಾತ್ರವಲ್ಲದೆ ಇತರ ದೇಶಗಳಲ್ಲಿದ್ದ ಶೋಷಣಾ ವಿಧಾನಗಳನ್ನೂ-- 
ಆರ್ಥಿಕ ಶೋಷಣೆ--ಪರಿಪೂರ್ಣಗೊಳಿಸಿತು. ನಮ್ಮ ಜಾತಿ ಪದ್ಧತಿಯು ದುಷ್ಟ ಶೋಷಣಾ 
ಪದ್ಧತಿಯ ಕೇಂದ್ರವಾಗಿ ರೂಪುಗೊಂಡಿತು. ಹಾಗೆಯೇ ನಮ್ಮ ಊಳಿಗಮಾನ್ಯ ಸಮಾಜ ವ್ಯವಸ್ಥೆಯು 
ಶತಮಾನಗಳ ಕಾಲ ತೀವ್ರ ಸ್ವರೂಪದ ಶೋಷಣೆಗೆ ಅನುವು ಮಾಡಿಕೊಟ್ಟಿತು. ಅಜ್ಞಾನಿಗಳಾದ 
ಸಾಮಾನ್ಯ ಜನರನ್ನು ಬುದ್ದಿ ಜೀವಿಗಳೂ, ಸ್ತ್ರೀಯರನ್ನು ಪುರುಷರೂ, ಅಯ್ಕೋ, ಸ್ತ್ರೀಯರನ್ನು 
ಸ್ತ್ರೀಯರೂ ಶೋಷಣೆಗೆ ಒಳಪಡಿಸುವುದಕ್ಕೆ ಅನುವು ಮಾಡಿ ಕೊಡಲಾಯಿತು. 
ನಮ್ಮ ಪ್ರಾಚೀನ ಪರಂಪರೆಯ ಕರಾಳ ಮುಖ ಇದು. ಅದನ್ನು ನಾವಿಂದು ನಮ್ಮ ರಾಷ್ಟ್ರೀಯ 
ಬುದ್ಧಿಮತ್ತೆಗೆ ಒಂದು ಸವಾಲು ಎಂಬಂತೆ ಎದುರಿಸಬೇಕಾಗಿದೆ. ಅದನ್ನು ಯಶಸ್ವಿಯಾಗಿ ಎದುರಿಸಲು 
ಬೇಕಾದ ಶಕ್ತಿಯು ನಮಗೆ ನಮ್ಮ ಪ್ರಾಚೀನರ ಆಧ್ಯಾತ್ಮಿಕ ಒಳಲರಿವು, ಪ್ರತಿಪಾದಿಸಿದ ಮಾನವ 
ಗೌರವ ಮತ್ತು ಮೌಲ್ಯಗಳ ದೃಷ್ಟಿಯಿಂದಲೂ, ಆಧುನಿಕ ಪಶ್ಚಿಮದ ಮಾನವೀಯ ದೃಷ್ಟಿಯಿಂದಲೂ, 
ಆಧುನಿಕ ಪಾಶ್ಚಾತ್ಮ ವೈಜ್ಞಾನಿಕ ಅನ್ವೇಷಣೆಗಳಿಂದಲೂ ದೊರಕುತ್ತದೆ. ನಮ್ಮ ಎಲ್ಲ ರಾಷ್ಟ್ರೀಯ 
ವಿಕಾಸ ಯೋಜನೆಗಳ ಏಕೈಕ ಗುರಿ ಎಂದರೆ, ಭಾರತೀಯ ಸಂದರ್ಭದಲ್ಲಿ ಮಾನವನನ್ನು ಅವನ 
ಜನ್ಮಸಿದ್ಧವಾದ ಗೌರವ ಸ್ಥಾನದಲ್ಲಿ ನೆಲೆಗೊಳಿಸುವುದೇ ಆಗಿದೆ. ಇದನ್ನು ಸಾಧಿಸುವುದಕ್ಕೆ ಅನೇಕ 
ದಶಮಾನಗಳೇ ಬೇಕಾಗುತ್ತವೆ. ಕಾರಣ ನಮ್ಮ ಮುಂದಿರುವ ಜನರ ಸಂಖ್ಯೆ ಅಗಾಧವಾದದ್ದು 
ಮತ್ತು ನಾವು ಎದುರಿಸಬೇಕಾಗಿರುವ ಪ್ರತಿರೋಧ ದುಸ್ಸಾಧ್ಯವಾದದ್ದು. 
ಮಾನವ ಘನತೆ ಗಾಂಭೀರ್ಯಗಳನ್ನು ಭಾರತದಲ್ಲಿ ಶತಮಾನಗಳ ಕಾಲ ಛಿದ್ರಗೊಳಿಸಲಾಗಿದೆ. 
ಈ ಹಿನ್ನೆಲೆಯಲ್ಲಿ ಮಾನವ ವಿಕಾಸವನ್ನು ಆರ್ಥಿಕ ದೃಷ್ಟಿಯೊಂದರಿಂದಲೇ ನೋಡಲು ಸಾಧ್ಯವಾಗುವು 
ದಿಲ್ಲ."ಶಿಕ್ಷಣ ಎಂಬುದನ್ನು ಅದರ ವಿಶಾಲವಾದ ಅರ್ಥದಲ್ಲಿ ಗ್ರಹಿಸಿ ಅದರ ಮೂಲಕ ಮಾನವ 
ವಿಕಾಸವನ್ನು ವಿಶಾಲ ತರವಾದ, ಸರ್ವತೋಮುಖವಾದ ದೃಷ್ಟಿಯಿಂದ ನೋಡಬೇಕಾಗುತ್ತದೆ. ಹಾಗೆ 
ನೋಡಿ ಅದರ ಜೊತೆ ಅರ್ಥ ವ್ಯವಸ್ಥೆಯನ್ನು ಗಮನಿಸಬೇಕಾಗುತ್ತದೆ. ಮಾನವನು ಮಾನವ ಘನತೆ 
ಯನ್ನು ಸಾಧಿಸಲು ಸಾಧ್ಯವಾಗುವುದು ಆಧ್ಯಾತ್ಮಿಕ ಮತ್ತು ಬೌದ್ಧಿಕ ಜಾಗೃತಿಯಿಂದ, ಹಾಗೂ 
ಆರ್ಥಿಕ ಶಕ್ತಿಯಿಂದ. ವ್ಯಕ್ತಿಯು ಈ ಮೂರನ್ನು ಸಾಧಿಸಿದಾಗ ಆತನಾಗಲಿ, ಆಕೆಯಾಗಲಿ ತಾನೇ - 
ತಾನಾಗಿ ಘನತೆಯನ್ನು ಪಡೆಯಲು ಸಾಧ್ಯವಾಗುತ್ತದೆ. ಇವುಗಳಲ್ಲಿ ಕೊನೆಯ ಎರಡು ಮೌಲ್ಯ 
ಗಳನ್ನು--ಬೌದ್ಧಿಕ ಜಾಗೃತಿ ಮತ್ತು ಆರ್ಥಿಕ ಶಕ್ತಿ ಗಳಿಸಲು 3ನ ನಂ 


CC-0. JanganiWadi Math Cdllection. Digitized by eG 


೩೭೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಕಗಳು 


ಕೋಟ್ಯಂತರ ಜನ ಭಾರತೀಯರು ವಿಫಲರಾಗಿದ್ದಾರೆ. ಹೀಗೆ ಪಡೆಯಲು ವಿಫಲರಾಗಿದ್ದರಿಂದ ಅವರು 
ತಳಾತಳದಲ್ಲಿ ಇರಬೇಕಾಯಿತು. ಸಾಮಾಜಿಕ ಶಕ್ತಿಗಳು ಸಂಖ್ಯಾ ಬಲದಿಂದ ಅವರು ಅಲ್ಲೇ ಊಳಿಗ 
ದಲ್ಲಿದ್ದು ಜಡ್ಡುಗಟ್ಟಿ ಹೋಗುವಂತೆ ನೋಡಿಕೊಂಡುವು. ಅನಕ್ಟರತೆ, ಅಜ್ಞಾನ ಮತ್ತು ಬಡತನ 
ಗಳಿಂದಾಗಿ ಆ ಜನರು ತಮ್ಮನ್ನು ಸದಾಕಾಲವೂ ಅದುಮಿಟ್ಟರುವ ಮತ್ತು ತಮ್ಮ ಸ್ವಾರ್ಥಕ್ಕಾಗಿ 
ಶೋಷಿಸುತ್ತಿರುವ ಶಕ್ತಿಗಳು ಯಾವುವು ಎಂಬುದನ್ನು ತಿಳಿಯಲಾರದವರಾಗಿದ್ದಾರೆ. 


೫. ಲೌಕಿಕ ಶಿಕ್ಷಣದ ಮೂಲಕ ಮಾನವ ವಿಕಾಸ 

ಆದ್ದರಿಂದ ಮಾನವ ವಿಕಾಸ ಕ್ಷೇತ್ರದಲ್ಲಿ ನಾವು ಇಡಬೇಕಾದ ಮೊದಲ ಹೆಜ್ಜೆ ಜನರಿಗೆ 
ವಿದ್ಯಾಭ್ಯಾಸ ನೀಡುವುದು. ವಿದ್ಯಾಭ್ಯಾಸ ಎಂದರೆ ನನ್ನ ದೃಷ್ಟಿಯಲ್ಲಿ ಲೌಕಿಕ ಶಿಕ್ಷಣ. ಇದನ್ನು 
ನೀಡಬೇಕಾಗಿರುವುದು ಕಾರ್ಮಿಕ ವರ್ಗಕ್ಕೆ ಏಕೆಂದರೆ ಮಾನವ ವ್ಯಕ್ತಿಯ ಮಟ್ಟವನ್ನು ಮೇಲಕ್ಕೆ 
ಏರಿಸಲು ಮುಖ್ಯವಾಗಿರುವುದು ಆ ವರ್ಗವೇ. ಆ ವ್ಯಕ್ತಿಯು ತಾನು ಬದುಕುತ್ತಿರುವ ಜಗತ್ತು 
ಎಂಥದು ಎಂಬುದನ್ನೂ ತನ್ನ ಮೇಲೆ ಪ್ರಭಾವ ಬೀರುತ್ತಿರುವ ನೈಸರ್ಗಿಕ, ಸಾಮಾಜಿಕ ಮತ್ತು 
ರಾಜಕೀಯ ಶಕ್ತಿಗಳು ಯಾವುವು ಎಂಬುದನ್ನೂ ತಿಳಿದುಕೊಳ್ಳಬೇಕಾಗಿರುವುದು ಅಗತ್ಯ. ಹಾಗಾ 
ದಾಗಲೇ ತಾನು ಬಾಳುತ್ತಿರುವ ಪರಿಸರ ಯಾವುದು ಎಂಬುದನ್ನು ತಿಳಿದು ಅದನ್ನು ಬದಲಾಯಿಸಲು 
ಸಾಧ್ಯವಾಗುತ್ತದೆ. ಲೌಕಿಕ ಶಿಕ್ಷಣದ ಉದ್ದೇಶ ಯಾವುದೆಂದರೆ ತನ್ನ ಸುತ್ತ ಇರುವ ಜಗತ್ತಿನ ಮೇಲೆ 
ಹತೋಟಿಯನ್ನು ಸಾಧಿಸುವ ಶಕ್ತಿಯನ್ನು ಪಡೆದುಕೊಳ್ಳುವುದು. ವ್ಯಕ್ತಿಯು ಆ ಶಕ್ತಿಗಳಿಂದ ತಾನು 
ಕೊಚ್ಚಿಕೊಂಡು ಹೋಗಲು ಬಿಡಬಾರದು. ಹಳ್ಳಿಯ ಮಗು ಅಜ್ಞಾನಿ, ದುರ್ಬಲ, ಅಸಹಾಯಕ, 
ತನ್ನ ಬದುಕಿನ ಮೇಲಾಗಲಿ ಭವಿಷ್ಯದ ಮೇಲಾಗಲಿ ಅದಕ್ಕೆ ಯಾವ ಹತೋಟಿಯೂ ಇಲ್ಲ. ಪ್ರೈಮರಿ 
ಶಾಲೆಗೆ ಹೋಗಲು ತೊಡಗಿದ ಕೂಡಲೇ ಅದಕ್ಕೆ ತನ್ನ ಬೆಲೆ, ಗೌರವ ಗೊತ್ತಾಗಲು ಪ್ರಾರಂಭವಾಗು 
ತ್ತದೆ. ತಾನು ಮಾನವರ ನಡುವೆ ಮಾನವ ಎಂಬ ಅರಿವು ಮೂಡುತ್ತದೆ. ಜಗತ್ತಿನ ಅರಿವಾಗುತ್ತದೆ. 
ಆ ಅರಿವಿನ ಮೂಲಕ ಜಗತ್ತಿನ ಮೇಲೂ, ತನ್ನ ಮೇಲೂ ಅತ್ಯಲ್ಪ ಪ್ರಮಾಣದಲ್ಲಾದರೂ ಹಿಡಿತ 
ದೊರೆಯುತ್ತದೆ. ಲಕ್ಷಾಂತರ ಕಾರ್ಮಿಕರಲ್ಲಿ ಆ ಅರಿವು ಇಂದು ಮೂಡುತ್ತಿರುವುದನ್ನು ನಾವು ಕಾಣು 
ತ್ತಿದ್ದೇವೆ. ಸ್ವಲ್ಪ ಪ್ರಮಾಣದ ಲೌಕಿಕ ಶಿಕ್ಷಣವೇ ಮಾನವ ಬೆಲೆ, ಮಾನವ ಗೌರವ ಮತ್ತು ವ್ಯಕ್ತಿತ್ವದ 
ಅರಿವನ್ನು ತರುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. 

ಸ್ವಾಮಿ ವಿವೇಕಾನಂದರು ವ್ಯಾಖ್ಯಾನಿಸಿದಂತೆ ವೇದಾಂತದ ದೃಷ್ಟಿಯಿಂದ ಭಾರತದ ಸಾಮಾನ್ಯ 
ಜನರಿಗೆ ವ್ಯಕ್ತಿತ್ವವನ್ನು ನೀಡುವ ಆಧುನಿಕ ಪ್ರಯತ್ನವೇ ನಮ್ಮ ದೀರ್ಫ ಇತಿಹಾಸದಲ್ಲಿ ನಾವು 
ಕೈಗೊಂಡ ಅದ್ಭುತವಾದ ಶೈಕ್ಷಣಿಕ ಯೋಜನೆ. ಅದೇ ವೇದಾಂತದ ಬೆಳಕಿನಲ್ಲಿ ಜನ ಸಮೂಹವನ್ನು 


ವ್ಯಕ್ತಿ, ನಿನಗೊಂದು ಅನನ್ಯತೆ ಇದೆ, ಒಂದು ಪ್ರತ್ಯೇಕ ಭವಿಷ್ಯವಿದೆ- ಇದೇ ಮಾನವನಿಗೆ ನೀಡುವಎಲ್ಲ 
ಲೌಕಿಕ ಶಿಕ್ಷಣದ ಮೌನ ಆಧ್ಯಾತ್ಮಿಕ ಸಂದೇಶ. ಈ ಲೌಕಿಕ ಶಿಕ್ಷಣದಲ್ಲಿ ನಾವು ಓದು ಬರಹ ಲೆಕ್ಕ 
ಈ ಮೂರು ಪ್ರಾಥಮಿಕ ಅಂಶಗಳನ್ನಲ್ಲದೆ ಸ್ಪಲ್ಪ ವಿಜ್ಞಾನ, ಸ್ವಲ್ಪ ಆರೋಗ್ಯ, ಸ್ವಲ್ಪ ಸಮಾಜ 
ವಿಜ್ಞಾನ--ಸಂಕ್ಷೇಪವಾಗಿ ಹೇಳುವುದಾದರೆ ನಮ್ಮ ದೇಶವೂ ಸೇರಿದಂತೆ ನಾವು ಬದುಕುವ ನೈಸರ್ಗಿಕ 
ಹಾಗೂ ಸಾಮಾಜಿಕ ಜಗತ್ತಿನ ಎಲ್ಲವನ್ನೂ ಸ್ವಲ್ಪ ಸ್ವಲ್ಪ ತಿಳಿದುಕೊಂಡಿರುತ್ತೇವೆ. ಮಾನವನಿಗೆ ಈ 
ಜ್ಞಾನ ಬಂದಾಗ ಅವನಲ್ಲಿ ಎರಡು ಘಟನ್ನೆಗಳು ನಡೆಯುತ್ತವೆ. ಅವನು ತನ್ನ ಬೆಲೆಯನ್ನೂ ತನ್ನ 
ಗೌರವವನ್ನೂ ಅರ್ಥಮಾಡಿಕೊಳ್ಳುತ್ತಾನೆ. ಮಾನವ ಸ್ವಾತಂತ್ರ್ಯದತ್ತ ಕರೆದೊಯ್ಯುವ ಹಾದಿಯಲ್ಲಿ 


CC-0. Jangamwadi Math Collection. Digitized by eGangotri 


ಭಾರತದಲ್ಲಿ ಮಾನವ ವಿಕಾಸ ಮತ್ತು ನಮ್ಮ ಶ್ರಮಿಕವರ್ಗದವರ ಸಮಸ್ಯೆಗಳು ೩೭೫ 


ಅದು ಮೊದಲ ಹೆಜ್ಜೆ. ಅಷ್ಟರ ಮಟ್ಟಿಗೆ ತನ್ನ ಸುತ್ತಣ ಜಗತ್ತಿನ ಮೇಲೆ ಅವನಿಗೆ ಹಿಡಿತವೂ 
ದೊರಕುತ್ತದೆ. ಪ್ರೈಮರಿ ಶಾಲೆಯಲ್ಲಿ ದೊರೆಯುವ ಪ್ರಾಥಮಿಕ ಶಿಕ್ಷಣ ಕೂಡ ಮಗುವಿಗೆ ಮಾನವನ 
ವ್ಯಕ್ತಿಗತ ಬೆಲೆ, ಗೌರವಗಳ ಪರಿಚಯ ಮಾಡಿಕೊಡುತ್ತ ತ್ತದೆ. ಆದರೆ ಪ್ರ ಪ್ರಜಾಪ್ರಭುತ್ವದಲ್ಲಿ ಎಂಟನೆಯ 
ತರಗತಿಯವರೆಗಾದರೂ ಶಿಕ್ಷಣ ಅತ್ಯಗತ್ಯ, ಅದು ಮಗುವಿಗೆ ಮೇಲೆ ಹೇಳಿದ ಮೌಲ್ಯವನ್ನು 
ತೃಪ್ತಿಕರವಾದ ರೀತಿಯಲ್ಲಿ ಪರಿಚಯಿಸುತ್ತ ದೆ. 

ಇಡೀ ಜನಾಂಗಕ್ಕೆ ವಾಸ್ತವವಾಗಿ ಅದಕ್ಕಿಂತ ಹೆಚ್ಚಿನ ಶಿಕ್ಷಣ ಅಗತ್ಯ. ಅಮೆರಿಕಾದಂಥ ದೇಶಗಳು 
ತನ್ನ ಎಲ್ಲ ನಾಗರಿಕರಿಗೂ ನಾವು ಎಸ್‌.ಎಸ್‌.ಎಲ್‌.ಸಿ. ಎಂದು ಕರೆಯುವ ಮಟ್ಟದ ಶಿಕ್ಷಣವನ್ನು 
ಒದಗಿಸುತಿ ಶಿವೆ. ಅದು ಉತ್ತಮ. ಅಂಥ ಉನ್ನತ ಶಿಕ್ಷಣದಿಂದ ಸಮಾಜದ ಮಾನಸಿಕ ಮೂಲಗಳನ್ನು 
ನಾವು ಅಭಿವೃದ್ಧಿ ಗೊಳಿಸಿದಂತಾಗುತ್ತದೆ. ತಂತ್ರ ಜ್ಞಾನದ ಭೌತಿಕ ಮೂಲಗಳನ್ನು ಹೆಚ್ಚಿಸಿದಷ್ಟೂ 
ಮಾನಸಿಕ ಮೂಲಗಳ ಹೆಚ್ಚಳವೂ ಅಗತ್ಯವಾಗುತ್ತದೆ. ನಮ್ಮ ದೇಶಕ್ಕೆ ಅಗತ ವಾಗಿರುವ ಮೂಲ 
ಸಂಪತ್ತಿನ ಕೇವಲ ಶೇಕಡಾ ಹತ್ತರಷ್ಟು "ಮಾತ್ರ `ನಮ್ಮ ಜನತೆಯಿಂದ ನಮಗೆ ದೊರಕುತ್ತಿದೆ. 
ಅದು ಕೂಡ ಹಿಂದಿನ ಶತಮಾನಗಳಲ್ಲಿ ದೊರಕುತ್ತಿದ್ದ. ಶೇಕಡಾ ಐದಕ್ಕೆ ಹೋಲಿಸಿದರೆ ಭಾರೀ 
ಪ್ರಮಾಣದ್ದೇ. ಮುಂದಿನ ನೂರು ವರ್ಷಗಳಲ್ಲಿ ಈ ಸಂಖ್ಯೆ ಹೆಚ್ಚುತ್ತಾ ನಮ್ಮ ಪ್ರಜಾಸಂಖ್ಯೆ 
ಯಿಂದಲೇ ದೊರಕುವ ಸಾಧ್ಯತೆಯನ್ನು ನಾವು ಕಲ್ಪಿಸಿಕೊಳ್ಳಬಹುದು. ಆಗ ನಮ್ಮ ಜನ ಸಂಖ್ಯೆ, 
ಸಂತಾನ ನಿಯಂತ್ರಣ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು, ಎಂಭತ್ತೋ ನೂರೋ ಕೋಟಿ ಆಗಿರು 
ತ್ತದೆ. ಆಗ ಅದು ಈಗಿನಂತಿರುವ ಜನತೆಯಲ್ಲದೆ ಲೌಕಿಕಾರ್ಥದಲ್ಲಿ ಚನ್ನಾಗಿ ಶಿಕ್ಷಣ ಪಡೆದ 
ಜನಾಂಗವಾಗಿರುತ್ತದೆ. ಆಗ ದೊರಕುವ ಮಾನಸಿಕ ಶಕ್ತಿಯ ಸಂಪನ್ಮೂಲ ಅದ್ಭುತವಾಗಿರುತ್ತದೆ. 


೬. ರಾಜಕೀಯ ಶಿಕ್ಷಣದ ಮೂಲಕ ಮಾನವ ವಿಕಾಸ 


ಲೌಕಿಕ ಶಿಕ್ಷಣದ ಮೂಲಕ ದೊರಕುವ ಮಾನವ ವಿಕಾಸ ಮೊದಲ ವರ. ಅದರ ಜೊತೆಗೆ 
ಆಧುನಿಕ ಭಾರತದಲ್ಲಿ ಹೊಸ ರೀತಿಯ ಮಾನವ ವಿಕಾಸ ನಡೆಯುತ್ತಿದೆ. ಅದು ನಮ್ಮ ಜನರ 
ರಾಜಕೀಯ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು. ಈ ಮನ ಸೆಳೆಯುವ ವಾಸ್ತವಾಂಶವನ್ನು ಮರೆತರೆ 
ಆಧುನಿಕ ಭಾರತದ ಅನನೃತೆ ನಮ್ಮ ಗಮನಕ್ಕೆ ಬಾರದೇ ಹೋಗುತ್ತದೆ. ಭಾರತದ ದೀರ್ಫು 
ಇತಿಹಾಸದ ಸಹಸ್ರಮಾನದಲ್ಲಿ ನಮ್ಮ ಜನತೆಗೆ ವಿದ್ಯಾಭ್ಯಾಸವೇ ದೊರೆತಿರಲಿಲ್ಲ. ಪರಿಣಾಮ ? 
ರಾಜಕೀಯ ಎಚ್ಚರ ಇಲ್ಲ, ರಾಜಕೀಯ ವ್ಯಕ್ತಿತ್ವ ಇಲ್ಲ. ನಾವೆಲ್ಲ ಯಾವನೋ ರಾಜನ, ಯಾವನೋ 
ಚಕ್ರವರ್ತಿಯ, ಯಾವನೋ ಮಿಲಿಟರಿ ಸರ್ವಾಧಿಕಾರಿಯ ನಿಷ್ಕ್ರಿಯ ಪ್ರಜೆಗಳಾಗಿದ್ದೆವು. ಕಾರ್ಮಿಕ 
ವರ್ಗ ಮಾತ್ರವಲ್ಲ, ಹಾಗಿದ್ದದ್ದು ; ಕ್ಷತ್ರಿಯರನ್ನುಳಿದು ಉಳಿದೆಲ್ಲರೂ ಹಾಗೆಯೇ ಇದ್ದರು. ಆದರೆ 
ಇಂದು, ಮೊಟ್ಟ ಮೊದಲ ಬಾರಿಗೆ ಈ ಆಧುನಿಕ ಯುಗದಲ್ಲಿ ನಾವು ಪ್ರಜಾಪ್ರಭುತ್ವದ ಗಣತಂತ್ರ 
ರಾಜಕೀಯ ರಾಷ್ಟ್ರವನ್ನು ಸ್ಥಾಪಿಸಿದ್ದೇವೆ. ಈ ರಾಷ್ಟ್ರದ ಶಕ್ತಿ ಮೂಲ ಒಬ್ಬ ರಾಜನಲ್ಲ, ಒಬ್ಬ 
ಚಕ್ರವರ್ತಿಯಲ್ಲ, ಯಾವನೋ ವಿದೇಶೀ ಪ್ರಭುವಲ್ಲ, ಆದರೆ ಭಾರತದ ಜನತೆ ಈ ದೇಶಧ ವಿವಿಧ 
ಭಾಗಗಳಲ್ಲಿ ಸಾಂಸ್ಕೃತಿಕ ಹಾಗೂ ಆರ್ಥಿಕ ವಿಕಾಸದ ವಿವಿಧ ಸ್ತರಗಳಲ್ಲಿ ವಾಸಿಸುತ್ತಿರುವ ಭಾರತೀಯ 
ಜನತೆ. ಮಾನವನು--ಅದರಲ್ಲಿಯೂ ಸಾಮಾನ್ಯ ವ್ಯಕ್ತಿಯು, ರಾಜಕೀಯವಾಗಿ ಪ್ರಾಮುಖ್ಯ ಪಡೆದ 
ವ್ಯಕ್ತಿಯಾಗಿ, ರಾಜಕೀಯ ಮೌಲ್ಯದ ಕೇಂದ್ರವಾಗಿ, ಕೇವಲ ಪ್ರಜೆಯಾಗಿರದೆ ಪೌರನಾಗಿರುವುದು 
ಹೊಸ ಪ್ರಮುಖ ವಾಸ್ತವಾಂಶ. ಸಂಸ್ಕೃತ ಮತ್ತು ನಮ್ಮ ಇತರ ಭಾಷೆಗಳಲ್ಲಿ "ಪ್ರಜಾ' ಎಂದರೆ 
ತಂದೆ ತಾಯಿಗಳನ್ನು ಅವಲಂಬಿಸಿದ ಮಗ ಅಥವಾ ಮಗಳು. ಆದರೆ ರಾಜಕೀಯ ಕ್ಷೇತ್ರದಲ್ಲಿ ಪ್ರಜೆ 
ಅವಲಂಬಿಸಿರುವುದು ಸರ್ಕಾರವನ್ನು. ರಾಜಕೀಯವಾಗಿ ಹೇಳಬೇಕಾದರೆ ಎಲ್ಲ ಪ್ರಜೆಗಳೂ ಮಕ್ಕಳೇ. 


CC-0. Jangamwadi Math Collection. Digitized by eGangotri 


೩೭೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಆದರೆ ವ್ಯಕ್ತಿಯು ಪ್ರಜೆ ಆದಾಗ 'ಪ್ರಜಾ' ಸ್ವರೂಪ ಹೋಗಿ, ರಕ್ಷಿತ "ಶಿಶು' ಎಂಬ ಸ್ವರೂಪ 
ಹೋಗಿ ಅವನು ಪ್ರಬುದ್ಧ ವ್ಯಕ್ತಿಯಾಗುತ್ತಾನೆ. ಸ್ವತಂತ್ರ ಜವಾಬ್ದಾರಿಯುತ ವ್ಯಕ್ತಿಯಾಗುತ್ತಾನೆ. 
ಆಧುನಿಕ ಪ್ರಜಾಪ್ರಭುತ್ವ ಭಾರತದಲ್ಲಿ ಮಾನವನ ನಿಲುವು ಅಂಥದು. ಆದರೆ ನಮ್ಮ ದೇಶವನ್ನು 
ಕುರಿತು ಹೇಳುವುದಾದರೆ ಅದು ಸಿದ್ದಿ ಎನ್ನುವುದಕ್ಕಿಂತ ಗುರಿ ಎನ್ನಬಹುದು. ಈ ಮೂವತ್ತು 
ವರ್ಷಗಳಲ್ಲಿ ಆ ಗುರಿಯ ಕಡೆಗೆ ಕೆಲವು ಮಹತ್ವದ ಹೆಜ್ಜೆಗಳನ್ನು ಇರಿಸಿದ್ದೇವೆ. ಆ ದಿಕ್ಕಿನಲ್ಲಿ 
ಇಟ್ಟ ಪ್ರತಿಯೊಂದು ಹೆಜ್ಜೆಯೂ ನಮ್ಮ ರಾಷ್ಟ್ರಕ್ಕೆ ಅಗತ್ಯವಾದ ಶಕ್ತಿಯ ಎರಡನೆಯ ಅಂಶವನ್ನು 
ಒದಗಿಸುತ್ತದೆ. ಆ ಅಂಶ ಯಾವುದೆಂದರೆ ಈ ದೇಶದ ಕೋಟ್ಕಂತರ ಜನರ ರಾಜಕೀಯ ಪ್ರಜ್ಞೆಯ 
ಜಾಗೃತಿ. ೧೯೫೦ರಲ್ಲಿ ನಮ್ಮ ರಾಷ್ಟ್ರವನ್ನು ಗಣತಂತ್ರ ಎಂದು ಘೋಷಿಸಿದ ಸಂವಿಧಾನವನ್ನು 
ಸ್ವೀಕರಿಸಿದ ಮೇಲೆ ಈ ಇಪ್ಪತ್ತೇಳು ವರ್ಷಗಳಲ್ಲಿ ನಮ್ಮ ಜನಸಾಮಾನ್ಯರಿಗೆ ರಾಜಕೀಯ ಶಿಕ್ಷಣವನ್ನು 
ನೀಡುವುದರ ಮೂಲಕ ನಾವು ಮಾನವ ವಿಕಾಸವನ್ನು ದಾಖಲಿಸುತ್ತಿದ್ದೇವೆ. ರಾಷ್ಟ್ರ ಮತ್ತು 
ರಾಜ್ಯಮಟ್ಟದ ಚುನಾವಣೆಗಳು ನಮ್ಮ ಜನರಿಗೆ ರಾಜಕೀಯ ಶಿಕ್ಷಣ ನೀಡುವ ಕೆಲಸ ಮಾಡುತ್ತಿವೆ. 
ಐದು ಸಾವಿರ ವರ್ಷಗಳ ದೀರ್ಫ ಇತಿಹಾಸದಲ್ಲಿ ನಾವೆಂದೂ ಕಾಣದಿದ್ದ ವ್ಯಕ್ತಿ ಸ್ವಾತಂತ್ರ್ಯ ಎಂಬ 
ಅಮೂಲ್ಯ ಮೌಲ್ಯವನ್ನು ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರವು ಜನರಿಗೆ ತಿಳಿಸಲು ಪ್ರಯತ್ನಿಸುತ್ತಿದೆ. 
ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯೂ ನಮ್ಮ ಸಾಮಾನ್ಯ ಜನರಲ್ಲೂ ತಕ್ಕಮಟ್ಟಿನ 
ರಾಜಕೀಯ ಪ್ರಬುದ್ಧತೆ ಮೂಡಿದೆ ಎಂಬುದನ್ನು ತೋರಿಸಿದೆ. ಇವೆಲ್ಲ ಏನನ್ನು ತೋರಿಸುತ್ತಿವೆ ? 
ಸ್ವಾತಂತ್ರ್ಯ ಎನ್ನುವುದು ರಾಜಕೀಯ ವಾಸ್ತವಾಂಶ ; ಸಾಮಾನ್ಯ ಜನರಾದ ನಾವು ಬರಿಯ ಪ್ರಜಾ 
ಎಂದರೆ ರಾಜಕೀಯ ಶಕ್ತಿಗಳ ಸಂದರ್ಭಗಳ ದಾಸರಲ್ಲ, ದೇಶದ ರಾಜಕೀಯ ಭವಿಷ್ಯವನ್ನು 
ರೂಪಿಸುವ, ಸೃಷ್ಟಿಸುವ ಶಕ್ತಿಗಳು ಎಂಬುದನ್ನು ತೋರಿಸುತ್ತಿವೆ. 
೭. ಸ್ವಾತಂತ್ರ್ಯದ ಮುನ್ನಡೆ 
ರಾಜಕೀಯ ಪ್ರಜಾಪ್ರಭುತ್ವ ಎಂದರೆ ಪೌರನಾದವನು ತನ್ನದೇ 'ರಾಜಕೀಯ ಭವಿಷ್ಯವನ್ನು 
ರೂಪಿಸಿಕೊಳ್ಳುವುದು ಎಂದು. ನಮ್ಮ ರಾಷ್ಟ್ರವು ಇಂದು ಮಾಡಲು ಪ್ರಯತ್ನಿಸುತ್ತಿರುವುದು ಇದನ್ನೇ. 
ಕೇಂದ್ರ ಮತ್ತು ರಾಜ್ಯದ ಶಾಸನ ಸಭೆಗಳು ಅನುಮೋದಿಸಿರುವ ಕಾರ್ಮಿಕ ಶಾಸನಗಳು ನಮ್ಮ 
ಶ್ರಮಿಕವರ್ಗದವರ ಆರ್ಥಿಕ ಸ್ಥಿತಿಗತಿಗಳನ್ನು ರಕ್ಷಿಸಿ ಅವನ್ನು ಅಭಿವೃದ್ಧಿಗೊಳಿಸುವ ದೃಷ್ಟಿಯಿಂದ ' 
- `ರೂಪಿತವಾದುವು. ಆದರೆ ಈ ಕ್ಷೇತ್ರದಲ್ಲಿ ನಾವು ಮಾಡಿರುವುದು -ಬಹಳ ಸ್ವಲ್ಪ ಎಂಬುದನ್ನು 
ಒಪ್ಪಿಕೊಳ್ಳಬೇಕು. ಲೌಕಿಕ ಶಿಕ್ಷಣ ಕ್ಷೇತ್ರದಲ್ಲಿಯೂ ನಾವು ಮಾಡಿರುವುದು ಬಹಳ ಸ್ವಲ್ಪವೇ. 
ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರವು ನಮ್ಮ ರಾಜಕೀಯ ಪ್ರಜಾಪ್ರ ವನ್ನು ಆರ್ಥಿಕ ಮತ್ತು 
ಸಾಮಾಜಿಕ ಪ್ರಜಾಪ್ರಭುತ್ವವನ್ನಾಗಿ ಮಾಡಲು ಕುಂಟುತ್ತಾ, ನಡೆಯುತ್ತಿದೆ. ಈ ದಾರಿಯಲ್ಲಿ 
; ಸು ನಮಗೆ ಕಿರಿಕಿರಿ ಉಂಟುಮಾಡುವಷ್ಟು ನಿಧಾನವಾಗಿ ಸಾಗಿದೆ. ಅದಕ್ಕೆ ಕಾರಣ ಒಂದು 
ಹೊತ್ತಿರುವ ದೀರ್ಫಕಾಲದ ಊಳಿಗಮಾನ್ಯ ಪದ್ಧತಿಯ ಭಾರ ಮತ್ತು ಪ್ರಜಾಪ್ರಭುತ್ವ 
ವನ್ನು ಶಾಸನದ ಮೂಲಕ ತುರ್ತಾಗಿ ಜಾರಿಗೆ ತರಬೇಕಾಗಿ ಸ ಮತ್ತೊಂದು ಕಡೆ ಸ್ವಾತಂತ್ರ್ಯ 
ಎಂಬುದು ಸಾಮಾಜಿಕ ಬದಲಾವಣೆಯನ್ನು ವಿರೋಧಿಸಿ ಯಥಾಸ್ಥಿತಿಯನ್ನು ಉಳಿಸಲು ನಡೆಸುವ 
ಪ್ರಯತ್ನ. ಆದರೆ ಇದರಲ್ಲಿ ಒಂದು ಸಮಾಧಾನದ ಸಂಗತಿ ಇದೆ. ಮಾನವತೆಯ ಏಳನೆಯ ಒಂದು 
ಭಾಗದ ಜನರನ್ನು ಮಾನವ ವಿಕಾಸ ಎಂದ ದೀರ್ಫವಾದ ದಾರಿಯಲ್ಲಿ ಕರೆದೊಯ್ಯಲು ಮೊದಲ 
, ಮುಖ್ಯವಾದ ಹೆಜ್ಜೆಗಳನ್ನು ನಾವು ಇಟ್ಟಿದ್ದೇವೆ. ಶೈಕ್ಷಣಿಕ, ರಾಜಕೀಯ್ಯ ಸಾಮಾಜಿಕ ಹಾಗೂ ಆರ್ಥಿಕ 
ಕ್ಷೇತ್ರಗಳಲ್ಲಿ ಭಾರತದ ಸಾಮಾನ್ಯ ಮನುಷ್ಯನನ್ನು ಮನುಷ್ಯರಲ್ಲಿ ಮನುಷ್ಯನನ್ನಾಗಿ ಮಾಡಲು-- 
CC-0. Jangamwadi Math Collection. Digitized By eGangotri ತ 


ಭಾರತದಲ್ಲಿ ಮಾನವ ವಿಕಾಸ ಮತ್ತು ನಮ್ಮ ಶ್ರಮಿಕವರ್ಗದವರ ಸಮಸ್ಯೆಗಳು ೩೭೭ 


ಒಂದು ವಸ್ತುವಿನಲ್ಲಿ ವಸ್ತುವಾಗಿ ಅಲ್ಲ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದೇವೆ. ಈ ಆಧುನಿಕ. 
ಯುಗದಲ್ಲಿ ನಡೆಯುತ್ತಿರುವ ಕ್ರಾಂತಿಕಾರಕ ಬದಲಾವಣೆ ಎಂದರೆ ಇದೇ. ಊಳಿಗ ಮಾನ್ಯ ಪದ್ಧತಿಯ 
ಭಾರತವು ಪ್ರಜಾಸತ್ತಾತ್ಮಕ ಭಾರತವಾಗಿ ಪರಿವರ್ತಿತವಾಗುತ್ತಿದೆ. 
ದುರದೃಷ್ಟವಶಾತ್‌, ನಾನು ಈಗಾಗಲೇ ಹೇಳಿರುವಂತೆ ಇದು ನಿಧಾನವಾಗಿ ನಡೆಯುವ ಪ್ರಕ್ರಿಯೆ, 
ನಿಂತು ನಿಂತು ನಡೆಯುವ ಪ್ರಕ್ರಿಯೆ, ಯಾತನಾಪೂರ್ಣನಾದ ಪ್ರಕ್ರಿಯೆ, ಆದರೂ ಇದು 
ಮುನ್ನಡೆಯುವ ಪ್ರಕ್ರಿಯೆ. ನಮ್ಮ ಬುದ್ಧಿ ಜೀವಿಗಳು ಸಾಮಾನ್ಯ ಮನುಷ್ಯನ ಬಾಗಿರುವ ಬೆನ್ನನ್ನು 
ನೇರಗೊಳಿಸಬೇಕು ಎಂಬುದನ್ನು, ಅವನು ಅಥವಾ ಅವಳು ಮಾನವ ಗೌರವವನ್ನು ಅನುಭವಕ್ಕೆ 
ತಂದುಕೊಳ್ಳುವುದು ಅವನ ಅಥವಾ ಅವಳ ಆಜನ್ಮಸಿದ್ದ ಹಕ್ಕು ಎಂಬುದನ್ನು ಭಾರತದ ಇತಿಹಾಸದ 
ಈ ಅರ್ಥಪೂರ್ಣ ಸ್ಥಿತಿಯಲ್ಲಿ ಅರಿವಿಗೆ ತಂದುಕೊಳ್ಳಬೇಕು. ಆಗಲೀಗ ಈ ಪ್ರಕ್ರಿಯೆಗೆ ವೇಗವನ್ನು 
ನೀಡಲು ಬೇಕಾದ ದೃಷ್ಟಿಯನ್ನೂ ಶಕ್ತಿಯನ್ನೂ ಅವರು ಪಡೆಯುತ್ತಾರೆ. ನಮ್ಮ ಜನಸಾಮಾನ್ಯರು 
ಬಹುಕಾಲ ನೆಲವನ್ನು ಕಚ್ಚಿದ್ದಾರೆ; ಬಹುಕಾಲ ಅವರು ಎಲ್ಲ ದೃಷ್ಟಿಗಳಿಂದಲೂ ತುಳಿಯಲ್ಪಟ್ಟಿದ್ದಾರೆ. 
ಭಯ, ಆತ್ಮವಿಶ್ವಾಸದ ಅಭಾವ, ಶಕ್ತಿಯ ಅಭಾವ, ಭವಿಷ್ಯದ ಕರೆಯ ಲಕ್ಷಣವಾಗಿರುವ 
ಆಶಾಭಾವನೆಯ ಆಭಾವ--ಇವೇ ಶತಮಾನಗಳಿಂದ ಈ ಜನರಲ್ಲಿ ನೆಲಸಿರುವುದು. ಇವೆಲ್ಲ ಇದು 
ವರೆಗಿನ ಕಾಲದ ತುಳಿತ, ಶೋಷಣೆ, ಉಪೇಕ್ಷೆಗಳ ಪಳೆಯುಳಿಕೆಗಳು. ಗತಕಾಲದ ಯಣ ಇದು 
ಎಂದು ಒಪ್ಪಿಕೊಂಡು ಇಂದು ನಮ್ಮ ಮಾನವ ಪರಿಸ್ಥಿತಿ ಏನು ಎಂಬುದನ್ನು ಗಮನಿಸಬೇಕು. 
೧೯೪೭ರಲ್ಲಿ ನಾವು ಪಡೆದ ರಾಜಕೀಯ ಸ್ವಾತಂತ್ರ್ಯ ರಾಜಕೀಯ ಮಟ್ಟದಲ್ಲೇ ಉಳಿಯಬಾರದು. 
ಹಾಗಾದಲ್ಲಿ ಅದು ಅಲ್ಲೇ ನಿಂತು ನಾರುತ್ತ ತನ್ನನ್ನು ತಾನೇ ನಾಶಮಾಡಿಕೊಳ್ಳುತ್ತದೆ. ರಾಜಕೀಯ 
ಸ್ವಾತಂತ್ರ್ಯವು ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಸ್ವಾತಂತ್ರಗಳ ಶಿಖರಗಳನ್ನು 
ಗೆಲ್ಲಲು ಯಾತ್ರೆ ಕೈಗೊಂಡಾಗ ಮಾತ್ರ ಆದು ಅತ್ಯುತ್ತಮವಾದುದಾಗುತ್ತದೆ. ನಮ್ಮ ಉಪನಿಷತ್ತುಗಳ 
ಮುಖ್ಯಸಂದೇಶ ಸ್ವಾತಂತ್ರ್ಯ ಎಂದು ಸ್ವಾಮಿ. ವಿವೇಕಾನಂದರು ಹೇಳಿದರು. ೧೮೯೭ರಲ್ಲಿ 
ಮದರಾಸಿನಲ್ಲಿ ನೀಡಿದ "ಭಾರತೀಯ ಜೀವನದಲ್ಲಿ ವೇದಾಂತದ ಅನುಷ್ಠಾನ' ಎನ್ನುವ ಉಪನ್ಮಾಸ 
ದಲ್ಲಿ ಅವರು ಹೀಗೆ ಹೇಳಿದ್ದಾರೆ (ಕೃತಿಶ್ರೇಣಿ, ಸಂಪುಟ ೩ ಪು. ೧೧೬-೧೧೭) : 
ಉಪನಿಷತ್ತುಗಳು ಶಕ್ತಿಯ ಮಹಾಗಣಿ ಜಗತ್ತನ್ಹೆಲ್ಲ ಜಾಗ್ರತಗೊಳಿಸುವಷ್ಟು ಶಕ್ತಿ ಅಲ್ಲಿದೆ. 
ಜಗತ್ತಿಗೆ ಅದರ ಮೂಲಕ ಜೀವದಾನ ಮಾಡಬಹುದು ಶಕ್ತಿಯನ್ನು ನೀಡಬಹುದು, ಸ್ಫೂರ್ತಿ 
ಯನ್ನು ನೀಡಬಹುದು. ಜಗತ್ತಿಗೆ ಸೇರಿದ ಎಲ್ಲಾ ದೇಶಗಳ ಕೋಮುಗಳ ದುರ್ಬಲರಿಗೆ 
ದುಖಿಗಳಿಗೆ ದಬ್ಬಾಳಿಕೆಗೆ ತುತ್ತಾದವರಿಗೆ ತಮ್ಮ ಕಾಲಿನ ಮೇಲೆ ನಿಂತು ಮುಕ್ತರಾಗಿ ಎಂದು 
ಉಚ್ಚ ಕಂಠದಿಂದ ಸಾರುತ್ತದೆ ಉಪನಿಷತ್ತು. ದ್ವೆಹಿಕ ಸ್ವಾತಂತ್ರ್ಯ, ಮಾನಸಿಕ ಸ್ವಾತಂತ್ರ್ಯ, 
ಆಧ್ಯಾತ್ಮಿ ಕ ಸ್ವಾತಂತ್ರ್ಯವೇ ಉಪನಿಷತ್ತಿನ ಮೂಲಮಂತ್ರ. 


೮. ಪುರುಷ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ 


ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಾವು ಸಮಾಜ ನಿರ್ಮಾಣ ಕಾರ್ಯವನ್ನು ದೊಡ್ಡ 
ಪ್ರಮಾಣದಲ್ಲಿ ಆರಂಭಿಸಿದವು. ಮೊದಲಿನಿಂದಲೂ ನಾನು ಅದರೊಂದಿಗೆ ಅನಧಿಕೃತವಾದ ರೀತಿ 
ಯಲ್ಲಿ ಸಂಪರ್ಕವನ್ನು ಇಟ್ಟುಕೊಂಡಿದ್ದೆ. ಅಂತಿಮವಾಗಿ ಅದು ಸೋತಿತು. ಆದರೂ ಕೆಲವು ಮುಖ್ಯ 
ವಾದ ಫಲಗಳನ್ನು ಅದು ನೀಡಿದೆ. ಹಿಂದೆ ಇದ್ದುದಕ್ಕಿಂತ ಈಗ ನಮ್ಮ ಸಾಮಾಜಿಕ ಸ್ಥಿತಿಯಲ್ಲಿ 
ಆಗಿರುವ ಬದಲಾವಣೆಯನ್ನು ಯಾರೂ ಗುರುತಿಸಬಹುದಾಗಿದೆ. ನಮ್ಮ ಪಟ್ಟಣಗಳ ಹಾಗೂ 
: ಹಳ್ಳಿಗಳ ಜನ ಪ್ರಕ್ಕಲರಾಗಿದ್ದರು, ಅಸಹಾಯಕರು, ದುರ್ಬಲರು, ಸಂಶಯ ಪಿಶಾಚಿಗಳು ಆಗಿದ್ದರು: 
CC-0. Jangamwadi Math Collection. Digitized by eGangotri 


೩೭೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ ಮೌಲ್ಯಗಳು 


ತಮ್ಮದೇ ಶಕ್ತಿಯ ಅರಿವು ಅವರಿಗೆ ಇರಲಿಲ್ಲ. ಅವರು ಸರ್ಕಾರ ಅಥವಾ ಪಟ್ಟಣದ ಸಂಘಗಳು, 
ಅಥವಾ ತಮ್ಮದೇ ಹಳ್ಳಿಯ ಶೋಷಕ ಗುಂಪುಗಳಿಂದ ವ್ಯವಹರಿಸಲ್ಪಡಬಹುದಾದ ವಸ್ತು ಮಾತ್ರ 
ವಾಗಿದ್ದರು. ಈ ಇಪ್ಪತ್ತೈದು ವರ್ಷಗಳಲ್ಲಿ ಆ ದುಸ್ಥಿತಿಯಿಂದ ಅವರು ಗಣನೀಯವಾದ ರೀತಿಯಲ್ಲಿ 
ಬದಲಾಗಿದ್ದಾರೆ. ಈ ಅವಧಿಯಲ್ಲಿ ಲಕ್ಷಾಂತರ ಕಾರ್ಮಿಕರನ್ನು ಒಗ್ಗೂಡಿಸುವ ಕಾರ್ಮಿಕ ಚಳುವಳಿ 
ಗಳಲ್ಲೂ ಪ್ರಗತಿಯನ್ನು ಕಾಣಬಹುದು. ಆದರೆ ಇವು ಹಳ್ಳಿಗಾಡುಗಳಿಂದ ಪಟ್ಟಣ ಪ್ರದೇಶಗಳಲ್ಲಿ 
ಹೆಚ್ಚಾಗಿ ಕಾಣುತ್ತಿದೆ. ಬಹುಶಃ ಕೇರಳದ ಹೊರತು ಬೇರೆಲ್ಲೂ ಗ್ರಾಮಾಂತರ ಪ್ರದೇಶಗಳ ಲಕ್ಷಾಂತರ 
ಕಾರ್ಮಿಕರನ್ನು ನಾವಿನ್ನೂ ಸಂಘಂಟಿಸಲು ಸಾಧ್ಯವಾಗಿಲ್ಲ. ಆದರೆ ಇಂದು ಆ ದಿಕ್ಕಿನಲ್ಲಿ ಸ್ವಲ್ಪವಾದರೂ 
ಕೆಲಸ ನಡೆಯುತ್ತಿದೆ. ಅದರಲ್ಲಿ ಅವರ ಆರ್ಥಿಕ ಮತ್ತು ಸಾಮಾಜಿಕ ಹಕ್ಕುಗಳನ್ನು ರಕ್ಷಿಸಲು 
ಶಾಸನಗಳನ್ನು ಮಾಡುವ ಕೆಲಸವೂ ಸೇರಿದೆ. 
ಇವೆಲ್ಲದರ ಮೂಲಕ ನಮ್ಮ ದೇಶದ ಮಾನವ ಪರಿಸ್ಥಿತಿಯಲ್ಲಿ ಅದ್ಭುತವಾದ ಬದಲಾವಣೆ 
ಯನ್ನು ಕಾಣುತ್ತಿದ್ದೇವೆ. ಇದರಿಂದ ದಶಕದ ಹಿಂದೆ ಚೂರು ಪಾರುಗಳಾಗಿದ್ದ ಜನ ಸಮಗ್ರರಾಗಿ 
ಮಾನವರಾಗಿದ್ದಾರೆ. ಇದು ಮಾನವ ಶಿಕ್ಷಣ ; ಶಾಲೆಗಳ ಮೂಲಕ ಮಾತ್ರವಲ್ಲದೆ ಇತರ ಎಲ್ಲ 
ಮಾರ್ಗಗಳಲ್ಲೂ ಇದನ್ನು ತೀವ್ರವಾಗಿ ನೀಡುತ್ತಾ ಹೋಗಬೇಕು. ಔಪಚಾರಿಕ ಶಾಲಾ ಶಿಕ್ಷಣ ಅತ್ಯಂತ 
ಅಸಮರ್ಪಕವಾಗಿದೆ. ಸ್ವಾತಂತ್ರ್ಯ ಬಂದು ಮೂವತ್ತು ವರ್ಷಗಳಾದರೂ ಎಲ್ಲರಿಗೂ ಪ್ರಾಥಮಿಕ 
ಶಿಕ್ಷಣ ಎಂಬುದು ಲಕ್ಷಾಂತರ ಜನರ ಪಾಲಿಗೆ ದೂರದ ವಿಷಯವಾಗಿದೆ. ಶಿಕ್ಷಣದ ಕ್ಷೇತ್ರ 
ವಿಸ್ತಾರವಾದಷ್ಟೂ ಸಂಬಂಧಪಟ್ಟ ಸಮಾಜದಲ್ಲಿ ದೂರಗಾಮಿಯಾದ ಅದ್ಭುತ ಬದಲಾವಣೆಗಳು 
ಆಗಿರುವುದನ್ನು ನಾನು ಕಂಡಿದ್ದೇನೆ. ಉನ್ನತ ಮಟ್ಟದ ರಾಜಕೀಯ ಪ್ರಜ್ಞೆ, ಸಾಮಾಜಿಕ ಪ್ರಕ್ರಿಯೆಗಳ 
ಅರಿವು, ಪ್ರಗತಿಶೀಲ ಭಾವನೆಗಳಿಗೆ ಸ್ಪಂದಿಸುವುದು ಇವೆಲ್ಲ ಕೇರಳದ ಜನಸಾಮಾನ್ಯರಲ್ಲೂ 
ಇರುವುದನ್ನು ನಾನೇ ನೋಡಿದ್ದೇನೆ. ಇದಕ್ಕೆಲ್ಲ ಕಾರಣ ಸಾಮಾನ್ಯ.ಜನರಿಗೆ ಶೇಕಡಾವಾರು ಶಿಕ್ಷಣ 
ಹೆಚ್ಚಾಗಿ ದೊರೆತಿರುವುದು. ಜಗತ್ತಿನ ಇತರ ಭಾಗಗಳ ವಿಷಯದಲ್ಲೂ ಈ ಮಾತು ನಿಜ: ಇದನ್ನು 
ನಾವು ರಾಷ್ಟ್ರಕ್ಕೆ ದೊರಕಿಸಿಕೊಡಬೇಕು. ಇಡೀ ಭಾರತಕ್ಕೆ ಲೌಕಿಕ ಶಿಕ್ಷಣವನ್ನು ನೀಡಿದಾಗ ಶಕ್ತಿ, 
ಆತ್ಮ-ಪ್ರತ್ಯಯ, ಸಾಮಾಜಿಕ ಪ್ರಕ್ರಿಯೆಗಳ ವಿಷಯದಲ್ಲಿ ಹಿಡಿತ--ಇವುಗಳಿಂದ ಕೂಡಿದ ಎಚ್ಚತ್ತ 
ಸಮಾಜ ಮೂಡುತ್ತದೆ. ಇದರ ಪರಿಣಾಮವಾಗಿ ನಾನು ಹಿಂದೆ ಹೇಳಿದಂತೆ ಜನ ಪ್ರಾಣಿಗಳಾಗಿ 
ಉಳಿದಿರುವುದಿಲ್ಲ, ಬದಲಿಗೆ ಪ್ರಾಕೃತಿಕ ಮತ್ತು ಸಾಮಾಜಿಕ ಪರಿಸರದ ಜನಕರಾಗುತ್ತಾರೆ, ಇತಿಹಾಸದ 
ಬಲಿಗಳಾಗಿರುವುದಿಲ್ಲ, ಅದನ್ನು ಸೃಷ್ಟಿಸುವವರಾಗುತ್ತಾರೆ. ಅದನ್ನೆ ಮಾನವ ಪ್ರಬುದ್ಧತೆ ಎನ್ನುವುದು. 
ತಾವೇ ತೀರ್ಮಾನಗಳನ್ನು ಕೈಗೊಂಡು ಆ ತೀರ್ಮಾನಗಳ ಪರಿಣಾಮಗಳನ್ನು ಎದುರಿಸುವ ಶಕ್ತಿ 
ಜನರಿಗೆ ಬರುತ್ತದೆ. ದೃಢವಾದ ಅಭಿಪ್ರಾಯಗಳನ್ನು ಹೊಂದಿದ್ದು ಅವುಗಳಿಗೆ ಗಟ್ಟಿಯಾಗಿ ಅಂಟಿ 
ಕೊಳ್ಳುವ ಧೈರ್ಯ ಬರುತ್ತದೆ. ಪ್ರತಿಯೊಂದು ಸಂದರ್ಭದಲ್ಲೂ ಇತರರ ತೀರ್ಪನ್ನು ಅವಲಂಬಿಸಿದರೆ 
ಅಂತಹ ವ್ಯಕ್ತಿಯನ್ನು ಕೇವಲ ಶಿಶು ಎನ್ನುತ್ತಾರೆ. ಲೌಕಿಕ ಶಿಕ್ಷಣದ ಪ್ರಕ್ರಿಯೆಯ ಉದ್ದೇಶ ಮಾನವನು 
ಶೈಶವವನ್ನು ಮೀರಿ ತನ್ನ ಕಾಲಮೇಲೆ ತಾನು ನಿಲ್ಲುವಂತೆ ಮಾಡುವುದು. ಸ್ವಾಮಿ ವಿವೇಕಾನಂದರು 
ಪುರುಷನಿರ್ಮಾಣದ ಮೂಲಕ ರಾಷ್ಟ್ರ-ನಿರ್ಮಾಣ ಎಂದು ಕರೆದದ್ದು ಇದನ್ನೇ. 
ಭಾರತದಲ್ಲಿ ಈ ಎರಡು ಪ್ರಕ್ರಿಯೆಗಳು ಜೊತೆ ಜೊತೆಯಲ್ಲೇ ಸಾಗುತ್ತಿವೆ. ಅವುಗಳ ವೇಗವನ್ನು 
ಹೆಚ್ಚಿಸಬೇಕು. ವಿದ್ಯಾ ಸಂಸ್ಥೆಗಳ ಮೂಲಕವೂ ಇತರ ವಿಧಾನಗಳಿಂದಲೂ ನಮ್ಮ ಕಾರ್ಮಿಕರಿಗೆ 
ಶಿಕ್ಷಣ ದೊರೆಯುವಂತೆ ಮಾಡಬೇಕು. ಅದನ್ನು ಪಡೆಯುವಂತೆ ಅವರನ್ನು ಪ್ರಚೋದಿಸಬೇಕು. 
ಆ ಪ್ರಚೋದನೆ ಬರುವುದು ಸಮಗ್ರ ಮಾನವ ಬೆಳವಣಿಗೆಯ ಚಿತ್ರವನ್ನು ಅವರ ಮನಸ್ಸಿನಲ್ಲಿ 
'ಮೂಡಿಸಿದಾಗ. ಇದು ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗಿಂತ ಹೆಚ್ಚು ಮುಖ್ಯವಾದದ್ದು. 
ಅಷ್ಟೇ ಅಲ್ಲ, ಇದೇ ಆದದ ಹಾಡಿ ಮತ್ತು ಗುಡ೦107. Digitized by eGangotri 


ಭಾರತದಲ್ಲಿ ಮಾನವ ವಿಕಾಸ ಮತ್ತು ನಮ್ಮ ಶ್ರಮಿಕವರ್ಗದವರ ಸಮಸ್ಯೆಗಳು ೩೭೯ 


೯. ಮಾನವ ವಿಕಾಸ : ಆರ್ಥಿಕ ಅಂಶಗಳಲ್ಲ ದ್ದರಪ್ಪಾ ್ರಿಮುಖ್ಯ 


ಭಾರತದಲ್ಲಿ ಕಾರ್ಮಿಕ ಚಳುವಳಿಯ ಬಹುಭಾಗ ಕೈಗಾರಿಕೆ ಮತ್ತು ವಾಣಿಜ್ಯದಲ್ಲಿ ಆರ್ಥಿಕ 
ಮುಖವನ್ನೇ ಕುರಿತು ವ್ಯವಹರಿಸಿದೆ ಎಂದು ನಾನು ಒತ್ತಿ ಹೇಳಬೇಕಾಗಿದೆ. ಕಾರ್ಮಿಕ ವರ್ಗದ 
ಕ್ರಿಯಾಶಕ್ತಿಯನ್ನು ಹೆಚ್ಚಿಸುವುದು ಹೇಗೆ, ಹೆಚ್ಚಿನ ಸಂಬಳ ಸಾರಿಗೆಗಳನ್ನು ಅವರಿಗೆ ದೊರಕಿಸಿಕೊಡು 
ವುದು ಹೇಗೆ ಎಂಬುದೇ ಆ ಚಳುವಳಿಯ ಮುಖ್ಯ ವಿಷಯವಾಗಿತ್ತು. ನಿಜವಾಗಿಯೂ ಇವೆಲ್ಲ 
ಮುಖ್ಯ. ಆದರೆ ಅದು ಮಾನವ ಅಭಿವೃದ್ಧಿಯ ಒಂದು ಭಾಗವೇ ಹೊರತು ಅದೇ ಎಲ್ಲವೂ ಅಲ್ಲ 
ಎಂಬುದನ್ನು ಗಮನದಲ್ಲಿ ಇಟ್ಟು ಕೊಳ್ಳದೇ ಹೋದರೆ, ಆರ್ಥಿಕೇತರ ಅಂಶವು ಮಾನವ ವಿಕಾಸದ 
ತತ್ತ್ವ ಮತ್ತು ಯೋಜನೆಯಲ್ಲಿ ಮುಖ್ಯ ಎಂಬುದನ್ನು ಗಮನಿಸದೇ ಹೋದರೆ, ಅದರ ಉದ್ದೆ :ಶವೇ 
ವಿಫಲವಾಗುತ್ತದೆ. ನಮ್ಮ ರಾಷ್ಟ್ರೀಯ 'ಅಭಿವೃದ್ಧಿ ಯೋಜನೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿ ಅದಕ್ಕೆ 
ಉತ್ತರವನ್ನು ಕಂಡು ಹಿಡಿಯಲು ಪ್ರಯತ್ನಿಸೋಣ. ಮಾನವ ಅಭಿವೃದ್ಧಿಯು ಹಣದಿಂದ, ಹೆಚ್ಚು 
ಹೆಚ್ಚು ಹಣದಿಂದ ಮಾತ್ರವೇ ಸಾಧಿತವಾಗತಕ್ಕದ್ದೆ ? ತಿಂಗಳಿಗೆ ನೂರು ರೂಪಾಯಿ ಸಂಪಾದಿಸುತ್ತಿದ್ದ 
ವನು ಈಗ ಮುನ್ನೂರು ರೂಪಾಯಿ ಸಂಪಾದಿಸಿದರೆ ಅವನು ಉತ್ತಮ ವ್ಯಕ್ತಿಯಾಗುತ್ತಾನೆಯೇ ? 

ಈ ಪ್ರಶ್ನೆಯನ್ನು ನಾವು ಕೇಳಿಯೇ ಇಲ್ಲ. ಆರ್ಥಿಕ ಬೆಳವಣಿಗೆಯೊಂದಿಗೆ ಸಾಂಸ್ಕೃತಿಕ ಶಕ್ತಿಯ 
ಅಗತ್ಯವೂ ಇದೆ ಎನ್ನುವ ದೃಷ್ಟಿಯಿಂದ ಈ ಪ್ರಶ್ನೆಯನ್ನು ಈಗ ನಾವು ಕೇಳಬೇಕಾಗಿದೆ. ಅದು 
ಮಾತ್ರವೇ ಮಾನವ ಜೀವನಕ್ಕೆ [ ಗುಣಮಟ್ಟವನ್ನು ತರಬಲ್ಲುದು. ಹಣವನ್ನು ಒಟ್ಟುಮಾಡುವುದರಿಂದ 
ರಾಶಿಯನ್ನು ಹೆಚ್ಚಿಸಬಹುದು. ಒಬ್ಬನ ಜೇಬಿನ ತುಂಬ ಹಣ ಇರಬಹುದು. ಆದರೆ ಅದನ್ನು 
ಓಳಸುವುದು ಹೇಗೆ ? ಆರ್ಥಿಕ ಗು ತಿಲ್ಪವೇ ಇರಲಿ ಹೆಚ್ಚಾಗಿಯೇ ಇರಲಿ, 
ವಿಕಾಸವನ್ನು ಜೀವನ ಸಾರ್ಥಕ್ಕವನ್ನು ಅವು ಸಾಧಿಸುವುದು ಹೇಗೆ? ವ್ಯಕ್ತಿಯ ಸಾಂಸ್ಕೃತಿಕ ಮಟ್ಟವನ್ನು 
ಏರಿಸದೇ ಹೋದರೆ ಅದು ಸಾಧ್ಯವೇ ಇಲ್ಲ. ಎರಡನೆಯ ವಿಶ್ವಯುದ್ದ ನಡೆಯುತ್ತಿದ್ದಾಗ ನಾನು 
ಕರಾಚಿಯಲ್ಲಿದ್ದೆ. ಅಲ್ಲಿ ನಾನು ನೋಡಿದೆ, ವ್ಯಕ್ತಿಯ ಸಾಂಸ್ಕೃತಿಕ ಮಟ್ಟ ಅವನ ಬದುಕಿನಲ್ಲಿ 
ಎಂತಹ ಬದಲಾವಣೆಯನ್ನು ಮಾಡಬಲ್ಲುದು ಎಂಬುದನ್ನು. ಕಡಿಮೆ ಸಂಬಳ ಪಡೆಯುತ್ತಿದ್ದ ಒಬ್ಬ 
ಶಾಲಾ ಮಾಸ್ತರು--ಅವನು ರಾಮಕೃಷ್ಣ ಮಿಷನ್ನಿನ ಬುಡಕಟ್ಟು ಜನರ ಶಾಲೆಯಲ್ಲಿ ಕೆಲಸ 
ಮಾಡುತ್ತಿದ್ದ--ಅವನ ಜೀವನ ಕ್ರಮಕ್ಕೆ, ಅವನಿಗಿಂತ ಎರಡರಷ್ಟು ಸಂಬಳ ಪಡೆಯುತ್ತಿದ್ದ ಬುಡಕಟ್ಟು 
ಜನಾಂಗದ ಇತರ ಅಧ್ಯಾಪಕರ ಜೀವನ ಕ್ರಮಕ್ಕೂ ಎಂಥ ವ್ಯತ್ಕಾಸವಿತ್ತು ! ನಮ್ಮ ದೇಶದ ಶ್ರಮಜೀವಿ 
ಗಳನ್ನು ಕುರಿತಂತೆ ಈ ಆಧುನಿಕ ಕಾಲದಲ್ಲಿ ನಾವು ವಿವೇಚಿಸಿಲ್ಲ. ಈ ಅಂಶವನ್ನು ನಾನು ಒತ್ತಿ 
ಹೇಳುತ್ತಿದ್ದೇನೆ, ಏಕೆಂದರೆ ಇದನ್ನು ಕುರಿತು, ಅದೂ ಸ್ವಾತಂತ್ರ್ಯಾನಂತರ, ಜನರು ಗಂಭೀರವಾಗಿ 
ಚಿಂತಿಸಿಲ್ಲ. ಹಣವನ್ನು ಕುರಿತು ಹೆಚ್ಚು ಆಲೋಚಿಸಿ ಮಾನವ ವಿಕಾಸದ ಇತರ ಮುಖಗಳನ್ನು 
ಉಪೇಕ್ಲಿಸಿದ್ದಾರೆ. ಮಜೂರಿ ಮತ್ತು ಸಂಬಳದ ಹೆಚ್ಚಳ ಇವು ಮಾನವ ವಿಕಾಸದ ಅಂಶಗಳಲ್ಲಿ 
ಒಂದು ಮಾತ್ರ. ದಾರಿದ್ರ್ಯ ತುಂಬಿರುವ ಈ ದೇಶದಲ್ಲಿ ಅದು ಮುಖ್ಯವಾದದ್ದು ಎಂದು ಬೇಕಾದರೆ 
ಕರೆಯಿರಿ. ಆದರೆ ಅದು ಒಂದೇ ಅಂಶ ಎಂದು ಹೇಳುವುದಕ್ಕೆ ಆಗುವುದಿಲ್ಲ. 

“ಗಾಂಧೀಜಿಯವರ ಸಾಮಾಜಿಕ ದರ್ಶನ' (Gandhi's Social Philosophy) ಎಂಬ ತಮ್ಮ 
ಇತ್ತೀಚಿನ ಪುಸ್ತಕದಲ್ಲಿ ಬಿ.ಎನ್‌. ಗಂಗೂಲಿಯವರು ಎರಡು ಉದ್ಧರಣೆಗಳನ್ನು ಎಂಜೆಲ್ಸ್‌ನಿಂದ ' 
ನೀಡಿದ್ದಾರೆ. ಅವು ಇಲ್ಲಿಗೆ ಪ್ರಕೃತವಾಗಿವೆ. (Letters on Historical Materialism by Frederick 
Angels. p.334): 


ಕರಿಯರು ಕೆಲವೊಮ್ಮೆ ಆ ಹಚ್ಚಾಗಿ ಆರ್ಥಿಕ ಮುಖವನ್ನು ಒತ್ತಿ 
ಹೇಳುತ್ತಾರೆ. ಇದರ ತನ್ನೆಲ್ಲ ಮಾರ್ಗ ಮುಸುನಗ ದ್ರ ಅದ್ಯ ಕಾಮನನ್ನು ನಿರಾಕರಿಸಿದ 


೩೮೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಪ್ರತಿಪಕ್ಷ ದವರನ್ನು ಖಂಡಿಸುವುದಕ್ಕಾಗಿ ನಾವು ಆ ಅಂಶವನ್ನು ಒತ್ತಿ ಹೇಳಬೇಕಾಯಿತು. ಕ್ರಿಯೆ- 

ಪ್ರಕ್ರಿಯೆಯಲ್ಲಿ ಬರುವ ಇತರ ಅಂಶಗಳಿಗೆ ಆವಶ್ಯಕವಾದ ಪ್ರಾಮುಖ್ಯವನ್ನು ನೀಡಲು ಬೇಕಾದ 

ಕಾಲ, ಸ್ಥಳ್ಳ ಅಥವಾ ಅವಕಾಶ ನಮಗೆ ಇರುತ್ತಿರಲಿಲ್ಲ. (೧೮೯೦ ಸೆಪ್ಟೆಂಬರ್‌ ೨೧.೨೧ರ 
ಪತ್ರ 

ಬುನಾದಿ ಮತ್ತು ಮೇಲಿನ ಕಟ್ಟಡಗಳ ನಡುವೆ ಕ್ರಿಯೆ-ಪ್ರಕ್ರಿಯೆಗಳ ಮೂಲಭೂತ 
ಪ್ರಕ್ರಿಯೆಯನ್ನು ಒತ್ತಿ ಹೇಳುತ್ತಾ ಏಂಜೆಲ್ಸ್‌ ಹೀಗೆಂದು ಹೇಳಿದ್ದಾನೆ ಎನ್ನುತ್ತಾರೆ ಗಂಗೂಲಿ (ಅಲ್ಲೆಲ್ಲ : 

ರಾಜಕೀಯ ನ್ಯಾಯ, ತತ್ವ, ಧರ್ಮ; ಸಾಹಿತ್ಯ, ಕಲೆ ಮುಂತಾದುವುಗಳಿಗೆ ಸಂಬಂಧಿಸಿದ 
ಅಭಿವೃದ್ಧಿಯು ಆರ್ಥಿಕ ಅಭಿವೃದ್ಧಿಯನ್ನು ಅವಲಂಬಿಸಿದೆ ಆದರೆ ಈ ಎಲ್ಲವೂ ಒಂದು 
ಇನ್ನೊಂದರ ಮೇಲೂ ಎಲ್ಲವೂ ಆರ್ಥಿಕ ಬುನಾದಿಯ ಮೇಲೂ ಪ್ರತಿಕ್ರಿಯಿಸುತ್ತವೆ. ಆರ್ಥಿಕ 
ಸ್ಥಿತಿಯು ಸಕ್ರಿಯವಾದ ಏಕ್ಳೆಕ ಕಾರಣ ಎಂದು ಹೇಳಲಾಗುವುದಿಲ್ಲ. ಉಳಿದವೆಲ್ಲ ನಿಷ್ಕ್ರಿಯ 
ಪ್ರಭಾವವುಳ್ಳವು ಎಂದೂ ಹೇಳುವಂತಿಲ್ಲ. ಆರ್ಥಿಕ ಅಗತ್ಯದ ಆಧಾರದ ಮೇಲೆ ಕ್ರಿಯೆ 
ಪ್ರತಿಕ್ರಿಯಗಳು ನಡೆಯುತ್ತವೆ ಅದೇ ಅಂತಿಮವಾಗಿ ತನ್ನ ಅಸ್ತಿತ್ವವನ್ನು ಸಾರಿ ಹೇಳುತ್ತದೆ 
ಮಾನವರು ತಮ್ಮ ಇತಿಹಾಸವನ್ನು ತಾವೇ ಸೃಷ್ಟಿಸುತ್ತಾರೆ. ಆದರೆ ಅದನ್ನು ಸ್ಥಷ್ಟಿಸುವುದು 

ಒಂದು ನಿರ್ದಿಷ್ಟ ಪರಿಸರದಲ್ಲಿ. (Letter ded January 25, 1894) 

ಈ ಸಂದರ್ಭದಲ್ಲಿ ಹೇಳಬೇಕಾದ ಮಾತಿದೆ. ನಾನು ಈ ದೇಶದಲ್ಲಿ ಸುತ್ತಾಡಿ ಸರ್ಕಾರೀ 
ಉದ್ಯಮಗಳಲ್ಲಿ ಕಾರ್ಮಿಕರೊಂದಿಗೂ ಅವರ ಮ್ಯಾನೇಜರ್‌ಗಳೊಂದಿಗೂ ಕಾರ್ಮಿಕರ ವರ್ಗದವರ 
ಸಮಸ್ಯೆಗಳನ್ನು ಚರ್ಚಿಸುವಾಗ ಒಂದು ವಿಷಯ ತಿಳಿದುಕೊಂಡಿದ್ದೇನೆ. ಅದೇನೆಂದರೆ ಕಾರ್ಮಿಕರು 
ತಿಂಗಳಿಗೆ ಮುನ್ನೂರು ರೂಪಾಯಿಗಳಿಂದ ಸಾವಿರರೂಪಾಯಿಗಳವರೆಗೆ ವೇತನ ಪಡೆಯುತ್ತಾರೆ. 
ಆದರೆ ಅವರನ್ನು ಒಂದು ಪ್ರಶ್ನೆ ಕೇಳಿ : ನಿಮ್ಮ ವೇತನಕ್ಕೆ ಸಂವಾದಿಯಾಗಿ ನಿಮ್ಮ ಸಾಂಸ್ಕೃತಿಕ 
'ಜೀವನ ಉತ್ತಮಗೊಂಡಿದೆಯೆ ? ಅವರು ಕೊಡುವ ಉತ್ತರ, ಬಹುಪಾಲು, ದುಃಖದಾಯಕ 
ವಾದದ್ದು. ಅವರ ಜೇಬಿಗೆ ಹೆಚ್ಚು ಹಣ ಬರುತ್ತಿದೆ. ಆದರೆ ಅದರಲ್ಲಿ ಬಹುಪಾಲು ದುರ್ವ್ಯಯವಾಗು 
ತ್ತಿದೆ. ಅವರ ಸಂಬಳಕ್ಕೆ ಸಂವಾದಿಯಾಗಿ ಅವರ ಜೀವನದ ಗುಣ ಮಟ್ಟ ಹೆಚ್ಚಿಲ್ಲ : ಶುಭ್ರವಾದ 
ಮನೆ, ಉತ್ತಮ ಆರೋಗ್ಯ, ಉತ್ತಮ ಶಿಶು-ಜೋಷಣೆ, ಪ್ರಷ್ಟಿಕರವಾದ ಆಹಾರ, ಸಂಸಾರದಲ್ಲಿ 
ಮಧುರವಾದ ಬಾಂಧವ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಆಸಕ್ತಿ, ಬೌದ್ದಿಕ ಚಟುವಟಿಕೆಗಳಿಗಾಗಿ 
ಹಣವೆಚ್ಚ ಮಾಡುವುದು. -ಈ ಯಾವುವೂ ಇಲ್ಲ. ಸ 

ಪರಿಸರ ಆರೋಗ್ಯ ಕ್ಷೇತ್ರದಲ್ಲಿ, ಉನ್ನತ ವರ್ಗದವರೂ ಒಂದೆ, ಕೆಳವರ್ಗದವರೂ ಒಂದೆ ; 
ವಿದ್ಯಾವಂತರೂ ಅಷ್ಟೆ. ಅನಕ್ಷರಸ್ಥರೂ ಅಷ್ಟೆ. ಅವರ ಮಟ್ಟವನ್ನು ಕೂಡಲೇ ಉತ್ತಮಗೊಳಿಸ 
ಬೇಕಾಗಿದೆ ಸಾರ್ವಜನಿಕ ರಸ್ತೆಗಳು, ರೈಲು ಹಳಿಗಳು, ಮೈದಾನಗಳು ಎಲ್ಲವನ್ನೂ ಎಲ್ಲರೂ 
ಸಾರ್ವಜನಿಕ ಶೌಚಾಲಯಗಳಾಗಿ ಬಳಸುತ್ತಿದ್ದಾರೆ. ಎಷ್ಟು ಅನಾಗರಿಕ ಅನೈರ್ಮಲ್ಯಕರ ! 

ಕೆಲಸಗಾರರ ವೇತನವನ್ನು ಹೆಚ್ಚಿಸಿದ ಮಾತ್ರಕ್ಕೆ ಇವೆಲ್ಲ ತಮಗೆ ತಾವೇ ಉತ್ತಮ: ) 

ಕ್ಕೆ ತ್ರಮಗೊಳ್ಳುವುದಿಲ್ಲ 
ಕಾರ್ಮಿಕ ಸಂಘಗಳು ಈ ಕ್ಷೇತ್ರದಲ್ಲಿ ಕಾರ್ಯೋನ್ಮುಖವಾಗಬೇಕು. ಕಾರ್ಮಿಕರ ವೇತನವನ್ನು 
ಹೆಚ್ಚಿಸುವುದಕ್ಕೆ ಕೊಡುವಷ್ಟೆ ಗಮನವನ್ನು ಅವರ ಸಾಂಸ್ಕೃತಿಕ ಉನ್ನತಿಗೂ ನೀಡಬೇಕು. ಸಾಮೂಹಿಕ 
ವಾಗಿ ಚೌಕಾಸಿ ನಡೆಸುವುದರಿಂದ ಕಾರ್ಮಿಕರಿಗೆ ಹೆಚ್ಚು ವೇತನ ದೊರೆಯುತ್ತದೆ. ಅದು ಒಳ್ಳೆಯದೇ. 
ಕಾರ್ಮಿಕ ಸಂಘದ ಮೊದಲ ಉದ್ದೇಶ ಅದೇ. ಆದರೆ ಅದು ನಾವು ಶತಮಾನಗಳಿಂದ ಉಪೇಕ್ಷಿಸಿರುವ 
ಮಾನವ ವಿಕಾಸದ ಇತರ ಅಂಶಗಳಿಗೆ ನಾಂದಿಯಾಗಬೇಕು. ಛಲ್ಲಿ ವಾದದ್ದು ಮಾನವನ 


- ಅವುಗಳಲ್ಲಿ ಮುಖ 
CC-0. Jangamwadi Math Collection. Digitized by bGang@ri 


ಭಾರತದಲ್ಲಿ ಮಾನವ ವಿಕಾಸ ಮತ್ತು ನಮ್ಮ ಶ್ರಮಿಕವರ್ಗದವರ ಸಮಸ್ಯೆಗಳು ೩೮೧ 


ಸಾಂಸೃತಿಕ ಮಟ್ಟವನ್ನು ಮೇಲಕ್ಕೆ ಎತ್ತುವುದು. ಅದರಿಂದ ಮಾತ್ರ ಮಾನವ ಜೀವನದ ಗುಣಮಟ್ಟ 
ಹೆಚ್ಚುತ್ತದೆ. 

ಈ ಸಂದರ್ಭದಲ್ಲಿ, ನಾನು ಹಿಂದೆಯೇ ಹೇಳಿದಂತೆ, ನಮ್ಮ ದೇಶದ ಅತ್ಮಂತ ಸಾಮಾನ್ಕರಿಗೂ 
ಲಭ್ಯವಾಗಿ ಅವರ ಬದುಕನ್ನು ಬೆಳಗಿದ ಅದ್ಭುತವಾದ ಸಾಂಸ್ಕೃತಿಕ-ಧಾರ್ಮಿಕ ಪರಂಪರೆ ನಮಗಿದೆ. 
ಬಡತನದ ನಡುವೆಯೂ ಅದು ಅವರ ಬದುಕಿನ ಗುಣಮಟ್ಟವನ್ನು ಹೆಚ್ಚಿಸಿದೆ. ಅವರ ಜೇಬು 
ಖಾಲಿಯಾಗಿದ್ದರೂ ಅವರನ್ನು ಅಂತರಂಗ ಶ್ರೀಮಂತರನ್ನಾಗಿಸಿದೆ. ಈ ಆಧುನಿಕ ಯುಗದಲ್ಲಿ ಆ 
ನಮ್ಮ ಪರಂಪರಾಗತ ಆಸ್ತಿಯ ಉತ್ಕರ್ಷಕಾರಕ ಮತ್ತು ಶ್ರೀಮಂತಗೊಳಿಸುವ ಶಕ್ತಿಯನ್ನು 
ಉಳಿಸಿಕೊಳ್ಳಬಲ್ಲೆವೆ? ಅದಕ್ಕೆ ಆಧುನಿಕ ಯುಗದ ಹೊಸ ಮೌಲ್ಯಗಳಲ್ಲಿ ಕೆಲವನ್ನು ಸೇರಿಸಬಲ್ಲೆವೆ ? 
ಭಾರತದಲ್ಲಿ ಮಾನವ ವಿಕಾಸದ ಸಮಸ್ಯೆ ಇದು. ನಮ್ಮ ಜನ ಈ ಸಮಸ್ಯೆಯನ್ನು ಗಂಭೀರವಾಗಿ 
ಪರಿಶೀಲಿಸಬೇಕು. 

ನಮ್ಮ ಜನರಲ್ಲಿ ಬೇರೆ ಬೇರೆ ಧರ್ಮಗಳನ್ನು ಅವಲಂಬಿಸಿದವರು, ಬೇರೆ ಬೇರೆ ರಾಜಕೀಯ 
ಭಾವನೆಗಳನ್ನು ಹೊಂದಿದವರು ಇದ್ದಾರೆ. ಯಾವ ಧರ್ಮಕ್ಕೂ ಸೇರದೇ ಇರುವವರೂ ಇದ್ದಾರೆ. 
ಧರ್ಮ ಎಂಬ ಹೆಸರನ್ನು ಕೇಳಿದರೂ ಆಗದೇ ಇರುವವರೂ ಇದ್ದಾರೆ. ಆದರೆ ಸಮಗ್ರ ಮಾನವ 
ವಿಕಾಸ ಮತ್ತು ಗುಣಾತ್ಮಕ ಉನ್ನತಿ ಇವುಗಳ ತತ್ತ್ವ ಮತ್ತು ಯೋಜನೆಗಳ ವಿಷಯದಲ್ಲಿ 
ಪ್ರತಿಕ್ರಿಯಿಸದೇ ಇರುವವರು ಯಾರೂ ಇಲ್ಲ. ಎಲ್ಲ.ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಮತ್ತು 
ಪಕ್ಷ ಭೇದಗಳನ್ನೂ ಅದು ತೊಡೆದು ಹಾಕುತ್ತದೆ. ಸೋವಿಯೆಟ್‌ ರಷ್ಕಾ ಮತ್ತು ಜೆಕೊಸ್ಸೊವಾಕಿಯಾ 
ಗಳಲ್ಲಿ ನಾನು ಅಲ್ಲಿನ ಬುದ್ಧಿ ಜೀವಿಗಳ ಜೊತೆ ಈ ವಿಷಯ ಚರ್ಚಿಸಿದೆ. ಅವರಿಗೆ ಧರ್ಮ ಎಂಬ 
ಪದವೇ ಅಲರ್ಜಿ (ಅಸಹಿಷ್ಣುವಾದದ್ದು). ಆದರೂ ಮಾನವ ವಿಕಾಸ ಎಂಬುದು ಜನರ ವೇತನವನ್ನು 
ಮಾತ್ರವಲ್ಲ ಮಾನವ ಜೀವನದ ಗುಣಮಟ್ಟವನ್ನೇ ಮೇಲಕ್ಕೆ ಎತ್ತುತ್ತದೆ ಎಂದು ನಾನು ಹೇಳಿದ್ದನ್ನು 
ಅವರು ತಕ್ಷಣ ಒಪ್ಪಿದರು. ಧರ್ಮ ಎಂದಾಗ ನಮ್ಮ ಯಶಸ್ಸಿಗೆ ಬರುವುದು ಮೂಢನಂಬಿಕೆಗಳ 
ರಾಶಿ, ಹುಕ್ಸಿಣೆ, ಪವಾಡ ಇತ್ಯಾದಿ ; ಇಲ್ಲದಿದ್ದರೆ ಜಾತಿ ಪದ್ಧತಿಯಿಂದ ಹರಿದು ಚೂರು ಚೂರಾಗಿ 
ರುವ ನಮ್ಮ ಸಮಾಜ. ಒಂದಲ್ಲ ಒಂದು ಗುಂಪಿನ ಜನರು ಧರ್ಮ ಎಂದರೆ ಇದೇ ಎಂದುಕೊಂಡಿ 
ದ್ದಾರೆ. ಆದರೆ ಇಂದು, ಸ್ವಾಮಿ ವಿವೇಕಾನಂದರ ಪರಿಶ್ರಮದಿಂದಲೂ ಅವರು ನೀಡಿದ ವೇದಾಂತ 
ಸಂದೇಶದಿಂದಲೂ ನಮಗೆ ಧರ್ಮ ಎಂಬುದು ಅಗ್ಗದ ದುರ್ಬಲಗೊಳಿಸುವ ಅಂಶಗಳಿಂದ 
ಬಿಡುಗಡೆಗೊಂಡ ಮಾನವ ವಿಕಾಸದ ವಿಜ್ಞಾನ ಎಂಬುದೂ ಮಾನವನ ಅಂತರಂಗದ ಪ್ರಕೃತಿಯ 
ಮಾನವನ ಸಾಧ್ಯತೆಗಳ ಮಹಾವಿಜ್ಞಾನ ಎಂಬುದೂ ಮನವರಿಕೆಯಾಗಿದೆ. ಅದು ಮಾನವ ಬದುಕನ್ನು 
ಗುಣಾತ್ಮಕವಾಗಿ ಶ್ರೀಮಂತಗೊಳಿಸಬಲ್ಲದು ಎಂಬುದೂ ನಮಗೀಗ ಅರ್ಥವಾಗಿದೆ. 

ನಮ್ಮ ಸಮಾಜದ ವಿಷಯದಲ್ಲಿ ಒಂದು ಅಂಶ ನನಗೆ ಹೊಳೆದಿದೆ. ಈ ಸಮಾಜವನ್ನು 
ಅಧ್ಯಯನ ಮಾಡುವ ಯಾರಿಗೂ ಅದು ಹೊಳೆಯುತ್ತದೆ. ನಮ್ಮ ಸಾಂಸ್ಟೃತಿಕ ಪರಂಪರೆಯಿಂದಾಗಿ 
ನಮ್ಮ ಜನರಲ್ಲಿ ಶೇ. ೮೦ ಜನ ಮದ್ಮಪಾನ ಮಾಡುವುದಿಲ್ಲ. ಅವರಿಗೆ ಮಾದಕ ದ್ರವಗಳಿಂದ ಚೈತನ್ಯ 
ಬರಬೇಕಾಗಿಲ್ಲ. ಇತರ ಎಲ್ಲ ದೇಶಗಳಲ್ಲೂ ಮದ್ಯಪಾನ ಸರ್ವೇ ಸಾಮಾನ್ಯವಾದದ್ದು. ಅದು 
ಎಲ್ಲೋ ಕೆಲವರಿಗೆ ಅಂಟಿದ ಜಾಡ್ಯ. ಹಾಗೆ ಕುಡಿಯುವವರ ಬಗ್ಗೆ ಜನರಿಗೆ ಗೌರವವೂ ಇಲ್ಲ. 


೧೦. ಭಕ್ತಿ ಮತ್ತು ಭಜನೆ : ಅವು ಸಮಾಜಕ್ಕೆ ನೀಡಿರುವ ಅಪೂರ್ವ ಕಾಣಿಕೆ 


ಭಾರತದಲ್ಲೂ ಇಂಥ ಅನನ್ಯ ಸಾಮಾಜಿಕ ಪರಿಸ್ಥಿತಿ ಉಂಟಾದದ್ದು ಹೇಗೆ ? ಜನರು ಉದ್ರೇಕ 
ಕ್ಕಾಗಿ ಕುಡಿಯುವುದು ಹೆಚ್ಚುತ್ತಿದೆ. ಸುಸ್ತಾದಾಗ, ಮನಸ್ಸು ಕುಗ್ಗಿದ ಸ್ಥಿತಿಯಲ್ಲಿದ್ದಾಗ, ಒಳಗೆಲ್ಲ 


೦೦-0೦. Jangamwadi Math Collection. Digitized by eGangotri 


೩ರ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಬರಿದೋ ಬರಿದು ಎನಿಸಿದಾಗ ಉತ್ತೇಜನಗೊಳಿಸಲು ಜನರಿಗೆ ಮದ್ಕ ಬೇಕೇ ಬೇಕು. ಆಗ ಜನ 
ಬಾಟ್ಲಿಯಲ್ಲಿ ತುಂಬಿದ ಅಥವಾ ಕ್ಯಾಪ್ಸೂಲಿನಲ್ಲಿ ತುಂಬಿದ ಉತ್ತೇಜಕವನ್ನು ಬಯಸುತ್ತಾರೆ. 
ಯಾರಿಗಾದರೂ ಅದು ಬೇಕಾದರೆ, ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಲು ಅವರಿಗೆ ಬೇರೆ 
ಯಾವ ದಾರಿಯೂ ಇಲ್ಲದಿದ್ದರೆ ಅಂಥವರು ಅದನ್ನು ಬಳಸಲಿ ಎನ್ನುತ್ತದೆ ಭಾರತೀಯ ಪರಂಪರೆ. 
ಮಾನವ ಉತ್ತೇಜಿತನಾಗಬೇಕು, ಠಾಕು ಠೀಕಾಗಿದ್ದೇನೆ ಎಂಬ ಭಾವನೆ ಅವನಿಗಿರಬೇಕು. ಆದರೆ 
ನಮ್ಮ ಆಧ್ಯಾತ್ಮಿಕ ಗುರುಗಳು, ಮಾರ್ಗದರ್ಶಕರು ಮತ್ತಿತರರು ಇದೇ ಪ್ರಯೋಜನವನ್ನು ನೀಡುವ 
ಬೇರೊಂದು ವಸ್ತು ಇದೆ ಎನ್ನುತ್ತಾರೆ. ಉಳಿದವುಗಳ ದುಷ್ಪರಿಣಾಮಗಳಿಲ್ಲದ ಶುದ್ಧ ಉತ್ತೇಜನ 
ಅದು ಎನ್ನುತ್ತಾರೆ ಅವರು. ಅದನ್ನು ನೀಡಿರುವುದು ಧರ್ಮ ವಿಜ್ಞಾನ. ಅದು ವ್ಯಕ್ತವಾಗುವುದು 
ಭಕ್ತಿ, ಭಜನೆಗಳ ಮೂಲಕ. 

ವ್ಯಕ್ತಿಯನ್ನು ಆಳದಿಂದ ಮೇಲೆತ್ತಲೂ, ಬೇರೇನೂ ದೊರೆಯದಿದ್ದರೆ ಅವನು ಈ ಬಾಹ್ಕ 
ಪರಿಕರಗಳನ್ನು ಅವಲಂಬಿಸಲಿ. ಜನ ಸಂತೋಷಗುಲಿಗಳಾಗಬೇಕು (ಸಂತೋಷವನ್ನು ಕೊಲ್ಲುವವರು) 
ಎಂಬದು ನಮ್ಮ ವೇದಾಂತದ ಅಥವಾ ಸಂತರ ಉದ್ದೇಶವಾಗಿರಲಿಲ್ಲ. ಬ್ರಹ್ಮ ಅಥವಾ ಆತ್ಮದ 
ಸ್ವರೂಪ ಆನಂದ ಅಥವಾ ರಸ ಎಂದು ಅವರು ಹೇಳಿದರು: "ರಸೋ ವೈ ಸಃ'. ಅದರ ವಿಜ್ಞಾನವನ್ನು 
ಬಡವನಾಗಲಿ ಭಾಗ್ಯವಂತನಾಗಲಿ, ಪಂಡಿತನಾಗಲಿ ಪಾಮರನಾಗಲಿ, ಸ್ತ್ರೀಯಾಗಲಿ ಪುರುಷನಾಗಲಿ 
ಅವರಲ್ಲಿ ಆ ಆನಂದವು ತೋರುವ ವಿಧಾನವನ್ನು ಅವರು ಕಂಡು ಹಿಡಿದಿದ್ದರು. ಶ್ರೀ ರಾಮಕೃಷ್ಣರು 
ಎಲ್ಲ ಮಾನವ ಆನಂದವನ್ನೂ ಮೂರು ಗುಂಪುಗಳಾಗಿ ವರ್ಗೀಕರಿಸಿದರು. 1) ವಿಷಯಾನಂದ, 
ವಿಷಯ ಸುಖದಿಂದ ಎಂದರೆ ಇಂದ್ರಿಯಗಳ ಸುಖದಿಂದ ದೊರಕುವ ಆನಂದ ; 2) ಭೆಜನಾನಂದ, 
ಭಜನೆಯಿಂದ ಬರುವ ಆನಂದ; 3) ಬ್ರಹ್ಮಾನಂದ--ಬ್ರಹ್ಮ ಅಥವಾ ಭಗವಂತನ ಸಾಕ್ಷಾತ್ಕಾರದಿಂದ 
ಬರುವ ಆನಂದ. ಮೊದಲನೆಯದು ಸಹಜವಾದದ್ದು, ಸಾಮಾನ್ಯ ಮಟ್ಟದ್ದು, ಮನುಷ್ಯರಿಗೂ 
ಪ್ರಾಣಿಗಳಿಗೂ ಸಮಾನವಾದದ್ದು. ಹೀಗಾಗಿ ಅದು ಮಾನವನ ನಿಜವಾದ ವೈಭವವನ್ನು ಪ್ರದರ್ಶಿಸುವು 
ದಿಲ್ಲ. ಮೂರನೆಯದು ತುಂಬ ಎತ್ತರದ್ದು, ಅಪರೂಪದ್ದು. ಮಾನವರಿಗೆ ಸುಲಭವಾಗಿ ಲಭ್ಯವಾಗ 
ತಕ್ಕದ್ದಲ್ಲ. ಎರಡನೆಯದು ಎಲ್ಲರಿಗೂ ದೊರೆಕುವಂಥದು. 

ಎರಡನೆಯದಾದ ಭಜನಾನಂದ ಒಳಗಿನಿಂದ ಉಕ್ಕಿ ಹರಿದಾಗ ಮೊದಲನೆಯದಾದ ವಿಷಯಾ 
ನಂದದಲ್ಲಿ ಮಾನವನಿಗೆ ಆಸಕ್ತಿ ಕಡಮೆಯಾಗುತ್ತದೆ. ವಿಷಯಾನಂದವೂ ಸಹಜವಾದದ್ದೇ; ಕೆಲವು 
ಧರ್ಮಗಳು ಹೇಳುವಂತೆ ಅದೇನೂ ದೈವ ಸೃಷ್ಟಿಸಿದ್ದಲ್ಲ. ವಿಷಯಾನಂದವನ್ನು ನಿಯಂತ್ರಿಸುವುದೇ 
ಅಂತಿಮ ಗುರಿ ಎಂದೇನೂ ವೇದಾಂತವು ಹೇಳುವುದಿಲ್ಲ. ಶುದ್ಧ ತರವಾದ, ಉನ್ನತ ಮಟ್ಟದ 
ಆನಂದ ದೊರೆತಂತೆ ಮಾನವನು ವಿಷಯಾನಂದದ ಆಕರ್ಷಣೆಯನ್ನು ಕಳೆದುಕೊಳ್ಳುತ್ತಾನೆ. ಮಗುವು 
ಬೆಳೆದು ಜ್ಞಾನ ಮತ್ತು ಪುಸ್ತಕಗಳ ಆಕರ್ಷಣೆ ಹೆಚ್ಚಿದಂತೆ ಆಟದ ಸಮಾನುಗಳ ಆಕರ್ಷಣೆಯನ್ನು 
ಕಳೆದುಕೊಂಡಂತೆ ಇದು. ಮಾನವನ ಅಂತರಂಗದ ಆಧ್ಯಾತ್ಮಿಕ ಬೆಳವಣಿಗೆಯ ಲಕ್ಷಣ ಇದು-- 
ಅತ್ಯುನ್ನತ ಪ್ರಾಣಿವರ್ಗದಲ್ಲೂ ಇದು ಕಾಣುವುದಿಲ್ಲ. ಇಪ್ಪತ್ತನೆಯ ಶತಮಾನದ ಜೀವಶಾಸ್ತ್ರವು 
ಮನೋಸಾಮಾಜಿಕ ಶಿಕ್ಷಣ ಎಂದು ಕರೆಯುವುದರ ಮಾನದಂಡ ಇದು. ಮಾನವ ಪೂರ್ವ ಘಟ್ಟಕ್ಕೆ 
ಮೇಲ್ಪಟ್ಟ ಮಾನವ ಘಟ್ಟದ ವಿಕಾಸ ಕ್ಷೇತ್ರ ಇದು. 

ಆಧುನಿಕ ಯುಗದಲ್ಲಿ ಶ್ರೀ ರಾಮಕೃಷ್ಣರು ಭಜನಾನಂದ ಮತ್ತು ಬ್ರಹ್ಮಾನಂದಗಳ ಪೂರ್ಣ 
ಮೂರ್ತ ಸ್ವರೂಪರಾಗಿದ್ದರು. ಮಾನವ ಚೇತನದ ಆಳದಲ್ಲಿ ಹುದುಗಿರುವ ಸಂಪತ್ತಿನ ವಿಷಯದ 
ಸತ್ಯಗಳು ಹಿಂದೂ, ಮುಸ್ಲಿಂ, ಸಿಖ್‌, ಕ್ರೈಸ್ತ, ಯಹೂದಿ ಮತ್ತು ಬೌದ್ಧ ಸಂತರ ಹಾಗೂ ಭಕ್ತರ 
ಜೀವನಗಳಲ್ಲಿ ಪ್ರಕಟವಾಗಿದೆ. 'ರಾಮ್‌ರತನ್‌ ಧನ್‌ ಪಾಯೋ ಮೃನೆ'-ನಾನು (ನನ್ನ ಹೃದಯದಲ್ಲಿ 


CC-0. Jangamwadi Math Collection. Digitized by eGangotri 


ಭಾರತದಲ್ಲಿ ಮಾನವ ವಿಕಾಸ ಮತ್ತು ನಮ್ಮ ಶ್ರಮಿಕವರ್ಗದವರ ಸಮಸ್ಯೆಗಳು ೩೮೩ 


ರಾಮ ರತ್ನವನ್ನ ಕಂಡುಕೊಂಡಿದ್ದೇನೆ) ಎಂಬ ಹಿಂದಿ ಭಜನೆಯಲ್ಲಿ "ಸುರಾ ಪಾನ್‌ ಕರಿ ನ ಅಮಿ, 
ಸುಧಾ ಖಾಯ್‌ ಜಯ್‌ ಕಾಲೀ ಬೋಲೆ', ನಾನು ಮದ್ಯಪಾನ ಮಾಡುವುದಿಲ್ಲ ಜಯ್‌ ಕಾಳೀ 
ಎಂದು ಹಾಡುವುದರಿಂದ ಬರುವ ಅಮೃತವನ್ನು ಕುಡಿಯುತ್ತೇನೆ--ಎಂಬ ಬಂಗಾಳೀ ಗೀತೆ--ಶ್ರೀ 
ರಾಮಕೃಷ್ಣರು ಇದನ್ನು ಆಗಾಗ ಹಾಡುತ್ತಿದ್ದರು-ಅಥವಾ ತ್ಯಾಗರಾಜರ "ನಿಧಿ ಚಾಲ ಸುಖಮಾ 
ರಾಮುನಿ ಸನ್ನಿಧಿ ಸೇವಾ ಸುಖಮಾ ? ನಿಜಮುಗ ಬಲ್ತುಮನಸಾ'--ಓ ಮನಸ್ಸೇ ನಿಜವಾಗಿ ಹೇಳು 
ಯಾವುದರಿಂದ ಸುಖ ಬರುತ್ತದೆ, ಹಣದಿಂದಲೋ ರಾಮನಿಂದಲೋ--ಇಂಥವುಗಳಲ್ಲಿ ಭಜನಾನಂದ 
ವ್ಯಕ್ತವಾಗಿದೆ. 

ಈ ಗಹನವಾದ ಸತ್ಯವು ಬಾಟಲಿ ಭಕ್ತನೂ ಬಂಗಾಳದ ಮಹಾನ್‌ ನಾಟಕಕಾರನೂ ಬುದ್ದಿ 
ಜೀವಿಯೂ ಆದ ಗಿರೀಶ ಚಂದ್ರಘೋಷನು ದಿವ್ಯನಾಮದ ಭಕ್ತರಾದ ಶ್ರೀ ರಾಮಕೃಷ್ಣರಿಗೆ ನೀಡಿದ 
ಮೌನ ಕಾಣಿಕೆಯಲ್ಲಿ ವ್ಯಕ್ತವಾಗಿದೆ. ರಾಮಕೃಷ್ಣರು ಕಲ್ಕತ್ತೆಯ ಸ್ಟಾರ್‌ ಥಿಯೇಟರ್‌ಗೆ ಹೋಗಿ 
ಗಿರೀಶನ ನಾಟಕಗಳನ್ನು ನೋಡಿ ಖುಷಿಪಡುತ್ತಿದ್ದರು. ನಾಟಕ ಮುಗಿದ ಮೇಲೆ ಅವರು ನಟ 
ನಟಿಯರನ್ನು ಆಶೀರ್ವದಿಸುತ್ತಿದ್ದರು. ಗಿರೀಶ ರಾಮಕೃಷ್ಣರಿಂದ ಆಕರ್ಷಿತನಾದ. ಅವರ ಅತ್ಯುನ್ನತ 
ಆಧ್ಯಾತ್ಮಿಕ ಭಾವದ ಪರಿಚಯ ಅವನಿಗೆ ಆಗಿನ್ನೂ ಆಗಿರಲಿಲ್ಲ. ಒಂದು ದಿನ ಅವನು ರಾಮಕೃಷ್ಣರ 
ದರ್ಶನಕ್ಕೆಂದು ದಕ್ಷಿಣೇಶ್ವರಕ್ಕೆ ಹೋದ. ರಾಮಕೃಷ್ಣರ ಕೊಠಡಿಯನ್ನು ಪ್ರವೇಶಿಸಿದಾಗ ಅವರು 
ಮುಕ್ತರಾಗಿದ್ದುದು "ಅವನಿಗೆ ತಿಳಿಯಿತು. ತನ್ನ ಜೊತೆಯಲ್ಲಿದ್ದವರಿಗೆ ಗಿರೀಶ ಹೇಳಿದ--ನಾನು 
ಕುಡಿಯುವುದಕ್ಕಿಂತ ಹೆಚ್ಚು ಮತ್ತು ತರುವ ಮದ್ಯವನ್ನು ಇವರು ಕುಡಿದಿದ್ದಾರೆ ! ಬಾಟ್ಲಿಯ ವೈನ್‌ 
ಗಿಂತ ಅಂತರಂಗದ ಭಕ್ತಿ ಹೆಚ್ಚು ಮತ್ತು ತರುವಂಥದು ಎಂಬುದಕ್ಕೆ ಇದಕ್ಕಿಂತ ಹೆಚ್ಚಿನ ಗೌರವದ 
ಮಾತು ಬೇಕಿಲ್ಲವಷ್ಟೆ ! 

ಆದರೆ ಗಿರೀಶನಿಗೆ ತಾನು ರಾಮಕೃಷ್ಣರನ್ನು ಕುರಿತು ಆಡಿದ ಮಾತಿನ ಸತ್ಯ ಆಗ ತಿಳಿಯಲಿಲ್ಲ. 
ಮುಂದೆ ಕ್ರಮಕ್ರಮವಾಗಿ ತಾನೇ ಭಜನಾನಂದದ ಅನುಭವ ಪಡೆದುಕೊಂಡಂತೆ ಅವನಿಗೆ ತನ್ನ 
ಮಾತಿನ ಸತ್ಯ ಅರಿವಾಗತೊಡಗಿತು. ಅಪ್ರಯತ್ನ ಪೂರ್ವಕವಾಗಿ ಅವನು ವಿಷಯಾನಂದವನ್ನು 
ತೃಜಿಸಿಯೇ ಬಿಟ್ಟನು. ರಾಮಕೃಷ್ಣರು ಒಮ್ಮೆಯಾದರೂ ಹೇಳದಿದ್ದರೂ ಅವನು ಮದ್ಯಪಾನವನ್ನು 
ಬಿಟ್ಟುಬಿಟ್ಟನು. 

ಈ ಮದ್ಯ, ಮಾದಕ ಮದ್ದುಗಳು ಮತ್ತು ಕಾಮ ಇವುಗಳಿಗೆ ನೇತ್ಯಾತ್ಮಕ ಸುಧಾರಕ ವಿಧಾನದ 
ಬದಲು ಶತಮಾನಗಳ ಹಿಂದೆ ಭಾರತವು ಮಾನವ ವಿಕಾಸಕ್ಕೆ ನೀಡಿದ ಕಾಣಿಕೆ ಇತ್ಕಾತ್ಮಕ ಮಾರ್ಗ. 
ಭಕ್ತಿ ಭಜನೆಗಳು ಮಾನವನಿಗೆ ಅಂತರಂಗದಿಂದ ಬರುವ ಸಂತೋಷವನ್ನು ನೀಡುತ್ತವೆ, ಬಾಹ್ಮ 
ಅವಲಂಬನೆಗಳಿಂದ ಅವನನ್ನು ಮುಕ್ತಗೊಳಿಸುತ್ತವೆ. ಸ್ವಾತಂತ್ರ್ಯ ಎಂದರೆ ಇನ್ನೇನು ? ನಮ್ಮ 
ಸಂಸ್ಕೃತ ಪರಂಪರೆ ಹೇಳುತ್ತದೆ (ಮನುಸ್ಮೃತಿ, ೪.೧೬೦) : ಕ 

ಸರ್ವಂ ಪರವಶಂ ದುಃಖಂ 

ಸರ್ವಂ ಆತ್ಮವಶಂ ಸುಖಂ 

ಇತಿ ವಿದ್ಯಾತ್‌ ಸಮಾಸೇನ 

ಲಕ್ಷಣಂ ಸುಖದುಃಖಯೋಃ-- 

ಬಾಹ್ಮ ಅವಲಂಬನೆಯೂ ದುಃಖ; ಎಲ್ಲ, ಸ್ವಾಲಂಬನೆಯೂ ಸುಖ. ಸಂಕ್ಷೇಪವಾಗಿ 
ಇಷ್ಟನ್ನು ತಿಳಿದುಕೊಳ್ಳತಕ್ಕದ್ದು. ಸುಖದುಃಖಗಳ ಸ್ವರೂಪ ಇದೇ 


“ನಮ್ಮ ಜನರಲ್ಲಿ ಸ್ವಾತಂತ್ರ್ಯವನ್ನು ನೆಲೆಗೊಳಿಸಬೇಕಾದರೆ ಸುಖದ ಹುಡುಕಾಟ ಮತ್ತು ಅದರ 
ಉತ್ತೇಜಕ ಇವುಗಳಿಗೆ ಸ್ವಾವಲಂಬನೆಯೇ ಕಾರಣ ಎಂಬುದನ್ನು ಆಚರಣೆ, ಉಪದೇಶಗಳಿಂದ 


CC-0. Jangamwadi Math Collection. Digitized by eGangotri 


೩೮೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ತಿಳಿಸಿಕೊಡಬೇಕು. ಭಕ್ತಿಯ ಭಾಗವಾದ ಭಜನೆಯು ಆಧ್ಯಾತ್ಮಿಕ ಸ್ವಾತಂತ್ರ್ಯಕ್ಕೂ ಸೃಜನಶೀಲ 
ಸಂತೋಷಕ್ಕೂ ಕಾರಣ ಎಂಬುದನ್ನು ಶತಮಾನಗಳ ಕಾಲದ ನಮ್ಮ ಪರಂಪರೆಯು ತೋರಿಸಿಕೊಟ್ಟಿದೆ. 
ಭಕ್ತಿಗೆ ಹೃದಯವನ್ನೂ ಕಲಕುವ ಭಜನೆಯನ್ನು ಸೇರಿಸುವುದರ ಮೂಲಕ ನಮ್ಮ ಜನರು ಬಾಹ್ಮ 
ವಸ್ತುಗಳ ಮೇಲೂ ಪ್ರಚೋದಕಗಳ ಮೇಲೂ ಅವಲಂಬಿಸುವುದನ್ನು ತಪ್ಪಿಸಲಾಗಿದೆ. ಅಜ್ಞಾನ, 
ಬಡತನಗಳ ಮೂಲಕ ಬರುವ ಕಷ್ಟಗಳಿಂದ ಪಾರಾಗಿ ಸಭ್ಯ, ಸುಸಂಸ್ಕೃತ ಜನರಾಗಿ ಅವರು 
ಬದುಕುವುದು ಸಾಧ್ಯವಾಗಿದೆ. ಇದನ್ನೇ ಗಾಂಧೀಜಿ ರಾಮ್‌-ನಾಮ್‌ ಎಂದು ಕರೆದು ಪ್ರಚಾರ 
ಮಾಡಿದ್ದು. ಇಡೀ ದಿನದ ದುಡಿತದ ಬಳಿಕ ರಾಮನಾಮವನ್ನು ಹಾಡಿ ಜನ ಹೊಸತನವನ್ನೂ 
ಹೊಸ ಶಕ್ತಿಯನ್ನೂ ಅನುಭವಿಸುತ್ತಿದ್ದರು. ಎಂಥ ಸೊಗಸಾದ ವರ ! ಅಂತಹ ವರವನ್ನು ಅವರಿಗೆ 
ಇಲ್ಲವಾಗಿಸಿದರೆ ಅವರು ಇಡೀ ದಿನದ ಶ್ರಮವನ್ನು ನೀಗಿಕೊಂಡು ಹೊಸತನವನ್ನು ಪಡೆದುಕೊಳ್ಳು 
ವುದು ಹೇಗೆ ? ಆಧುನಿಕರ ಉತ್ತರ, ಬಾರಿಗೆ ಹೋಗಿ ಮದ್ಯಪಾನ ಮಾಡಿ ಎಂದು. ಅನಂತರ ? 
ಕುಡಿದು ಮನೆಗೆ ಹೋಗಿ ಜಗಳ ಆಡಿ ಮನೆಯ ಶಾಂತಿಯನ್ನು ಕದಡುವುದು. ಈ ಮಧ್ಯೆ ಜೇಬೂ 
ಖಾಲಿ. ಇಂಥ ಆಧುನಿಕರು ಸಮಾಜದ ಪ್ರಗತಿಯನ್ನು ಕುಡಿತದ ಬಾರುಗಳು ಮತ್ತು ರಾತ್ರಿ ಕ್ಲಬ್ಬುಗಳ 
ಸಂಖ್ಯೆಯಿಂದ ಅಳೆಯುತ್ತಾರೆ. ನಿಜವಾಗಿಯೂ ಇದು ಆಧುನಿಕ ವಿವೇಕ ಅಲ್ಲ, ಆಧುನಿಕ ಅಪರಾಧ ! 
ಪ್ರಗತಿ ಎಂಬುದರ ಬಗ್ಗೆ ನಮಗಿರುವ ಬಡ ಕಲ್ಪನೆಯನ್ನು ಇದು ತೋರಿಸುತ್ತದೆ. 


೧೧. ಉತ್ತೇಜಕಗಳಿಗಾಗಿ ಹುಡುಕಾಟ : ಆರೋಗ್ಯಕರ ಮತ್ತು ಹಾನಿಕಾರಕ ಉತ್ತೇಜಕಗಳು 


ನಮ್ಮ ಆಧುನಿಕ ಕೈಗಾರಿಕಾ ಸಮಾಜದಲ್ಲಿ ಹಾಗೂ ಈ ನಗರ ಜೀವನದ ಸಂದರ್ಭದಲ್ಲಿ 
ಕೆಲಸ ಎಂಬುದು ನೀರಸವಾದದ್ದು, ಬದುಕು ಶುಷ್ಕ, ಗದ್ಮಮಯ. ಜನರಿಗೆ ನಮ್ಮ ಬದುಕಿಗೆ 
ಉತ್ತೇಜನ ನೀಡಲು, ಕಾವ್ಯ, ಸಂತೋಷಗಳನ್ನು ತರಲು ಏನಾದರೂ ಬೇಕು. ವ್ಯಾಪಕವಾಗಿ ದೊರಕುವ 
ಅಂತಹ ಒಂದು ಮೂಲ ಸಿನಿಮಾ; ಈಗ ಟಿ.ವಿ. ಅವು ಮನೋರಂಜನೆ ನೀಡುತ್ತವೆ. ಅಷ್ಟರಮಟ್ಟಿಗೆ 
ಅವು ಉಪಯುಕ್ತವೆ. ಆದರೆ ಶುದ್ಧ ಧರ್ಮಮೂಲವಾದ ಆಧ್ಯಾತ್ಮಿಕ ಪೋಷಣೆ ಇಲ್ಲದಿದ್ದರೆ ಇವು 
ಮನಸ್ಸನ್ನು ಕೆಳಕ್ಕೆ ಎಳೆಯಬಲ್ಲುವು, ಎಳೆಯುತ್ತವೆ. ಮಾನವ ವಿಕಾಸಕ್ಕೆ ಅವುಗಳ ಕೊಡುಗೆ ಇದೆ 
ಎಂಬುದು ಸಂದೇಹಾಸ್ಪದ. ಅವನ್ನು ವಿವೇಚನೆಯಿಂದ ಬಳಸಬೇಕು. ಅಮೆರಿಕದಲ್ಲಿ ಹಿಂಸೆಯ 
ಕಾರಣಗಳು ಮತ್ತು ಪರಿಹಾರಗಳನ್ನು ಕುರಿತಂತೆ ತಯಾರಾದ ವರದಿಯು (The Report of the 
United States Federal Commission on the causes and prevention of violence in 
America) ಅಮೆರಿಕದಲ್ಲಿ ಟಿ.ವಿ.ಯೂ ಹಿಂಸೆಗೆ ಬಹುಮಟ್ಟಿಗೆ ಕಾರಣ ಎಂದು ಹೇಳಿದೆ. ಆದ್ದರಿಂದ 
ಇವೆಲ್ಲದರ ಜೊತೆಗೆ ಬದುಕಿನಲ್ಲಿ ಮನೋರಂಜನೆ ನೀಡಿ, ಜೊತೆಗೆ ಅದನ್ನು ಶ್ರೀಮಂತಗೊಳಿಸಿ, 
ಉತ್ತೇಜಕವಾಗಿದ್ದು, ಮಾನವ ಜೀವನಕ್ಕೆ ಆಳ ಅಗಲಗಳನ್ನು ನೀಡಿ, ಹೆಚ್ಚಾಗಿರುವ ಮಾನಸಿಕ 
ಶಕ್ತಿಯನ್ನು ಮನೋ-ಸಾಮಾಜಿಕ ವಿಕಾಸಕ್ಕೆ ಏರಿಸುವ ಯಾವುದೋ ಒಂದರ ಅಗತ್ಯ ಇದೆ. ಆ 
ಯಾವುದೋ ಒಂದು, ಶುದ್ಧ ಧರ್ಮ ಆಗಿರಬಹುದು. ಭಾರತೀಯ ಪರಂಪರೆ ಅದನ್ನು ಯೋಗ 
ಎಂದು ಕರೆಯುತ್ತದೆ. ಅದು ಭೌತಿಕ ಕ್ಷೇತ್ರದಲ್ಲಿ ಆಸನಗಳು, ಅನಂತರ ಧ್ಯಾನ, ಸತ್ಸಂಗ, ಇತರರ 
ಸೇವೆ ಮತ್ತು ಭಜನೆ--ಹೀಗಾಗಬಹುದು. ನಮ್ಮ ಜನ ಇಂತಹ ಸೃಜನಶೀಲ ಉತ್ತೇಜಕಗಳಲ್ಲಿ 
ಒಂದನ್ನು ಆರಿಸಿಕೊಂಡು ಶಕ್ತಿ ಪಡೆಯುತ್ತಿದ್ದರು. ಹಾಗೆ ಪಡೆದು ಇತಿಹಾಸದ ಏರಿಳಿತಗಳನ್ನು 
ಪಡೆಯುವ ಅಂತರಂಗದ ಶಕ್ತಿಯನ್ನೂ ಪಡೆದುಕೊಂಡರು. ಆ ಏರಿಳಿತಗಳಲ್ಲಿ ಯಾವುದೋ ಒಂದು 
ಸಣ್ಣ ಪ್ರಮಾಣವೇ ದೊಡ್ಡ ದೊಡ್ಡ ನಾಗರಿಕತೆಗಳನ್ನು ನಾಶಪಡಿಸಿದೆ. ನಮ್ಮ ಪ್ರಾಚೀನ ಪರಂಪರೆಯ 
ಅಮೂಲ್ಯ ಭಾಗಗಳನ್ನು ಉಳಿಸಿಕೊಳ್ಳುವುದರಲ್ಲಿ ಬುದ್ಧಿವಂತಿಕೆ ಇದೆ. ಹಾಗೆಯೇ ಅದರ ಭಾಗವಾದ 


CC-0. Jangamwadi Math Collection. Digitized by eGangotri 


ಭಾರತದಲ್ಲಿ ಮಾನವ ವಿಕಾಸ ಮತ್ತು ನಮ್ಮ ಶ್ರಮಿಕವರ್ಗದವರ ಸಮಸ್ಯೆಗಳು ೩೮೫ 


ಮೂಢ ನಂಬಿಕೆಗಳನ್ನು, ಮಂತ್ರ ತಂತ್ರಗಳನ್ನು ಶೋಷಣಾ ಶಕ್ತಿಗಳನ್ನು--ದುರ್ಬಲಗೊಳಿಸುವ 
ಪ್ರತಿಯೊಂದನ್ನೂ ಕಿತ್ತೆಸೆಯೋಣ. ಮಾನವಾತ್ಮವನ್ನು ಆಧ್ಯಾತ್ಮಿಕವಾಗಿ ಪೋಷಿಸುವ, ನಮ್ಮನ್ನು 
ಸಾಂಸ್ಕೃತಿಕವಾಗಿ ಮೇಲಕ್ಕೆತ್ತಿ ನಮ್ಮ ಜೀವನವನ್ನು ಗುಣಾತ್ಮಕವಾಗಿ ಶ್ರೀಮಂತಗೊಳಿಸುವ ಸಾರ 
ವಸ್ತುವನ್ನು ಶೋಧಿಸಿ ಉಳಿಸಿಕೊಳ್ಳೋಣ. ಅದು ಕಾರ್ಮಿಕ ವರ್ಗಕ್ಕೂ ದೊರಕುವಂತೆ ನೋಡಿ 
ಕೊಳ್ಳೋಣ. 

ಆಧುನಿಕ ಪಶ್ಚಿಮದ ಮುಂದುವರಿದ ರಾಷ್ಟ್ರಗಳ ಕಹಿ ಅನುಭವಗಳು ನಮಗೆ ಎಚ್ಚರಿಕೆ 
ನೀಡುತ್ತಿವೆ. ಮಾದಕ ಪಾನೀಯಗಳು, ಮಾದಕ ಮದ್ದುಗಳು, ಅಪರಾಧ, ಲೈಂಗಿಕತೆ ಇವುಗಳು 
ಉಲ್ಬಣಗೊಂಡಿವೆ. ಅವು ಅನಿವಾರ್ಯ ಎನ್ನುವಂತಾಗಿದೆ. ಮಾನವ ಅಭಿವೃದ್ಧಿ ಮಾನವ ದುರಂತ 
ಎನ್ನುವಂತಾಗಿದೆ. ಮಾನವನು ಎಲ್ಲರಲ್ಲಿಯೂ ಅಡಗಿರುವ ಆತ್ಮದ ಕಿರಣವಾದ, ಶುದ್ಧ ಧರ್ಮದಿಂದ 
ದೊರಕುವ ಆಧ್ಯಾತ್ಮಿಕ ಪುಷ್ಟಿಯನ್ನು ಪಡೆಯದಿದ್ದರೆ ಆಗುವುದು ಹೀಗೆಯೇ. ಆರ್ಥಿಕವಾಗಿ, 
ಶೈಕ್ಷಣಿಕವಾಗಿ, ರಾಜಕೀಯವಾಗಿ ತುಂಬ ಅಭಿವೃದ್ಧಿಗೊಂಡಿರುವ ದೇಶಗಳು ಹೀಗೇಕಾಗಿವೆ ? 

ನಮ್ಮ. ಮಾನವ ವಿಕಾಸ ಯೋಜನೆಯಲ್ಲಿ ಅಭ್ಯುದಯ ಮತ್ತು ನಿಃಶ್ರೇಯಸಗಳೆರಡೂ-- 
ಸಮಾಜೋ-ಆರ್ಥಿಕ ಬೆಳವಣಿಗೆ ಮತ್ತು ಅಂತರಂಗದ ಆಧ್ಯಾತ್ಮಿಕ ಕ್ಷೇತ್ರದ ಬೆಳವಣಿಗೆ--ಸೇರಿರ 
ಬೇಕು ಎಂಬುದು ಭಾರತದ ದೃಢವಾದ ವಿಶ್ವಾಸ. ಈ ವಿಶ್ವಾಸಕ್ಕೆ ಆಧಾರ ಉಪನಿಷತ್ತುಗಳು ಮತ್ತು 
ಗೀತೆಗಳು ನೀಡಿರುವ ಸಮಗ್ರ ಜೀವನ ದರ್ಶನ. 

ಮೇಲೆ ಸೂಚಿಸಿದ ದುರಂತಗಳು ವ್ಯಾಪಕವಾಗುತ್ತಿರುವುದಕ್ಕೆ ಕಾರಣ ಆಧ್ಯಾತ್ಮಿಕ ಅಪೌಷ್ಟಿಕತೆ- 
ಎಂದರೆ ಆಧ್ಯಾತ್ಮಿಕ ಆಹಾರದ ಕೊರತೆ. ೧೯೭೨ರ ಜನವರಿ ೨೪ರ ಅಮೆರಿಕನ್‌ ಪತ್ರಿಕೆ ನ್ಯೂಸ್‌ವೀಕ್‌ 
ಎಂಬುದರಲ್ಲಿ ಆ ದೇಶದಲ್ಲಿ ಲೈಂಗಿಕ ರೋಗಗಳು ಹೆಚ್ಚುತ್ತಿರುವುದರ ಬಗ್ಗೆ ಕಳವಳ ವೃಕ್ತಪಡಿಸ 
ಲಾಗಿದೆ. ಭಾರತ ಸರ್ಕಾರವು ನೀಡಿರುವ ಅಂಕಿ ಅಂಶಗಳ ಪ್ರಕಾರ ಸ್ವಾತಂತ್ರ್ಯಾನಂತರ ಇಲ್ಲೂ ಈ 
ಸಮಸ್ಯೆ ಗಂಭೀರವಾಗಿದೆ. ನ್ಯೂಸ್‌ವೀಕ್‌ನಲ್ಲಿ ಪ್ರಕಟವಾಗಿರುವ ವರದಿಯ ಪ್ರಾರಂಭದಲ್ಲಿ ಹೀಗೆ 
ಹೇಳಿದೆ (ನನ್ನ A Pilgrim Looks at the World ಗ್ರಂಥದಲ್ಲಿ ಇದನ್ನು ಉದ್ದರಿಸಲಾಗಿದೆ. 
Vol Il, ೧. 457): ್ನ 

ದೇಶದ ನಾನಾ ಭಾಗಗಳಿಂದ ಅಂಕಿ ಅಂಶಗಳು ಹರಿದು ಬರುತ್ತಿವೆ. ಲೈಂಗಿಕ ರೋಗಗಳು 

ಸಾಂಕ್ರಾಮಿಕವಾಗಿವೆ ಮಧ್ಯಮ ವರ್ಗದ ಮತ್ತು ಮೇಲ್ವರ್ಗದ ಜನ ತಾವೂ ಈ ರೋಗಕ್ಕೆ 

ಬಲಿಯಾಗುತ್ತಿಲ್ಲ ಎಂದು ಭಾವಿಸಿದ್ದರು. ಈಗ ಅವರ ನಡುವೆಯೂ ಇದು ಹರಡುತ್ತಿದೆ. 

ಈಗ ಈ ಲೈಂಗಿಕ ರೋಗಗಳಿಗೆ ಬಲಿಯಾಗಿರುವವರಲ್ಲಿ ಅಧಿಕಾರ ವರ್ಗದವರು ವೈದ್ಯರು 

ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸೇರಿದ್ದಾರೆ. ಇದಕ್ಕೆಲ್ಲ ಕಾರಣ ಈ ಮೂರು ಎನ್ನುತ್ತಾರೆ 

ವೈದ್ಯರು: ಅನಿರ್ಬಂಧಿತ ಲೈಂಗಿಕತೆ ಸ್ವಚ್ಛಂದ ಸಂಭೋಗ ಮತ್ತು ಗರ್ಭನಿರೋಧಕ ಮಾತ್ರೆ. 

ಅಮೆರಿಕಾ ಪ್ರವಾಸಗಳ ಕಾಲದಲ್ಲಿ ನಾನು ಅಲ್ಲಿನ ಕಾರ್ಮಿಕ ವರ್ಗದ ಸಮಸ್ಯೆಗಳನ್ನು ಅಧ್ಯಯನ 
ಮಾಡಿದ್ದೇನೆ. ಅವರ ಸಂಬಳಗಳು ಹೆಚ್ಚಿವೆ, ಆದರೆ ಸಾಂಸ್ಕೃತಿಕವಾಗಿ ಅವರಿಗೆ ಶಿಕ್ಷಣ ಸಾಲದು. 
ಆದಾಯ ಹೆಚ್ಚಿರುವುದರ ಜೊತೆಗೆ ಕೆಲಸದ ಗಂಟೆಗಳು ಕಡಿಮೆಯಾಗಿವೆ. ಬಡಗಿ, ನಲ್ಲಿ ಕೆಲಸದವನು 
ಅಥವಾ ಗಾರೆ ಕೆಲಸದವನು ಗಂಟೆಗೆ ಹತ್ತರಿಂದ ಹನ್ನೆರಡು ಡಾಲರ್‌ ಸಂಪಾದಿಸುತ್ತಾನೆ. ಅಂಥ 
ತಜ್ಞಉದ್ಕೋಗಸ್ಥರ ಅಭಾವವೂ ಇದೆ. ಮನೆಗೆಲಸಕ್ಕೆ ಜನ ಸಿಕ್ಕುವುದಿಲ್ಲ. ನಲ್ಲಿ ಕೆಲಸ ಮಾಡುವ 
ಯಾರಿಗಾದರೂ ಪೋನ್‌ ಮಾಡಿದರೆ ಸಾಮಾನ್ಯವಾಗಿ ಬರುವ ಉತ್ತರ ಇದು: ಓ.ಅವರು ತುರ್ತು 
ಕೆಲಸದಲ್ಲಿದ್ದಾರೆ. ಇಲ್ಲ, ಅವರು ಹೆಂಡತಿ ಜೊತೆ ಮೆಡಿಟರೇನಿಯನ್‌ಗೋ ಇನ್ನೆಲ್ಲಿಗೋ ಹಡಗಿನಲ್ಲಿ 
ಹೋಗಿದ್ದಾರೆ. ರಜಾ ಅನುಭವಿಸುತ್ತಿದ್ದಾರೆ. ಇದರರ್ಥ ಅವರ ಹತ್ತಿರ ತುಂಬ ದುಡ್ಡಿದೆ. ಅಲ್ಲಿ 


CC-0. Jangamwadi Math Collection. Digitized by eGangotri 


"೩೮೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಇಲ್ಲಿ ಹೋಗಿ ಬರಬಹುದು. ಆದರೆ ಈ ಪ್ರಶ್ನೆ ಕೇಳಿ : ಅವರ ಜೀವನ ಎಂಥದು ? ಅವರು ನಿಜ 
ವಾಗಿ ಸುಖವಾಗಿದ್ದಾರೆಯೆ ? ರಜ ದೊರೆತಾಗ ಅದನ್ನು ತಮ್ಮ ಬುದ್ಧಿ ಮನಸ್ಸುಗಳನ್ನು ಉತ್ತಮ 
ಪಡಿಸಿಕೊಳ್ಳಲು ಬಯಸುತ್ತಾರೆಯೇ? ಅವರ ವೈಯಕ್ತಿಕ ಹಾಗೂ ಕುಟುಂಬ ಜೀವನದಲ್ಲಿ ಗುಣಾತ್ಮಕ 
ವಾದ ಶ್ರೀಮಂತಿಕೆ ಇದೆಯೆ? ಇವೆಕ್ಕೆಲ್ಲ ಹೆಚ್ಚಿನ ಸಲ ದೊರಕುವ ಉತ್ತರ "ಇಲ್ಲ' ಎಂದು. ಅವರ 
ಜೀವನ ನಿಜವಾಗಿ ಹೆಚ್ಚು ಉತ್ಸಾಹ ಪೂರ್ಣವಾದದ್ದು. ಆದರೆ ಅದು ಶ್ರೀಮಂತವಾದದ್ದಲ್ಲ. 
ಉತ್ಸಾಹ ಉದ್ವೇಗಗಳು ಬರುವುದು ಹೊರಗಿನಿಂದ; ಶ್ರೀಮಂತಿಕೆ ಬರುವುದು ಒಳಗಿನಿಂದ. ಹಿಂದಿನ 
ತಲೆಮಾರುಗಳು ಆಧ್ಯಾತ್ಮಿಕ ಶ್ರೀಮಂತಿಕೆಯನ್ನು ಕ್ರಿಶ್ಚಿಯನ್‌ ಧರ್ಮದಿಂದ--ಅದು ಎಷ್ಟೇ ಸಂಕುಚಿತ 
ವಾಗಿದ್ದರೂ--ಪಡೆದಿದ್ದುವು.: ಯುದ್ಧೋತ್ತರ ಕಾಲದಲ್ಲಿ ಅದೂ ಸಿಕ್ಕುತ್ತಿಲ್ಲ. 

ನಮ್ಮ ಸಾಧು ಸಂತರು ಧರ್ಮ ಎನ್ನುವುದು ಪ್ರತಿಯೊಬ್ಬ ಮಾನವ ಜೀವಿಯ ಆಧ್ಯಾತ್ಮಿಕ 
ಜಾಗೃತಿಯನ್ನು ಆಳವನ್ನಾಗಿ ಮಾಡುವ ವಿಜ್ಞಾನ ಮತ್ತು ತಂತ್ರಜ್ಞಾನ ಎನ್ನುವಂತೆ ವಿವರಿಸಿದ್ದಾರೆ. 
ಧರ್ಮದ ವರ ಹೊರಗಿನದಲ್ಲ, ಒಳಗಿನದು. ಅದು ಮಾನವನಿಗೆ ನಿಜವಾದ ಗೌರವವನ್ನು ಸ್ವಾತಂತ್ರ್ಯ 
ವನ್ನು ನೀಡುತ್ತದೆ. 


೧೨. ರಾಷ್ಟ್ರೀಯ ಪುನರ್ಶಿಕ್ಷಣದ ಅಗತ್ಯ 

ನಮ್ಮ ಮನೆಗಳ ತುಂಬ ಶಾಂತಿ, ಪ್ರೇಮ, ಸಂತೋಷಗಳು ಇರಬೇಕು. ಇವೆಲ್ಲ ಇರಬೇಕಾದರೆ 
ರಾಷ್ಟ್ರೀಯ ಪುನರ್ಶಿಕ್ಸಣ ಅಗತ್ಯ. ಇಂತಹ ಶಿಕ್ಷಣದ ಅಗತ್ಯ ಎಷ್ಟು ಎಂಬುದನ್ನು ಪಶ್ಚಿಮ ದೇಶಗಳು 
ಹೇಳುತ್ತಿವೆ. ಅವರಲ್ಲಿ ಅನೇಕರು ಧ್ಯಾನ, ಭಕ್ತಿ, ಭಜನೆಗಳಿಗಾಗಿ ಹಂಬಲಿಸುತ್ತಿರುವುದನ್ನು ನಾನು 
ನೋಡಿದ್ದೇನೆ. 

ಸ್ವಾತಂತ್ರೋತ್ತರ ಭಾರತದಲ್ಲೂ ಏನು ನಡೆಯುತ್ತಿವೆಯೋ ಅದು, ದುರದೃಷ್ಟವಶಾತ್‌ ಇನ್ನೂ . 
ಈಗ ತಾನೇ ಕಣ್ಣು ತೆರೆಯುತ್ತಿರುವ ನಮ್ಮ ಪ್ರಜಾಪ್ರಭುತ್ವಕ್ಕೆ ಬೇಕಾದಷ್ಟು ಸಮಸ್ಯೆಗಳನ್ನು 
ತಂದೊಡ್ಡುತ್ತಿದೆ. ಮದ್ಯಪಾನ ಮುಂತಾದವು ಹೆಚ್ಚುತ್ತಿದೆ. ಕ 
೧೩. ಮಾನವ ಘನತೆ ಮತ್ತು ಸಮಾನತೆಗಳು ಎರಡು ಕೇಂದ್ರ ಬಿಂದುಗಳು 


ದೇವರಾಗಲಿ ಮತಚೀಟಿಯಾಗಲಿ ಹಸಿದ ಮನುಷ್ಯನಿಗೆ ಅರ್ಥವಿಲ್ಲದವು ಎಂಬುದು ನಿಜ. 
ಹಸಿದ ಹೊಟ್ಟೆಗಳಿಗಲ್ಲ ಧರ್ಮ ಎಂದು ಶ್ರೀರಾಮಕೃಷ್ಣರೇ ಹೇಳಿದರು. ಅವರ ಶಿಷ್ಕ ವಿವೇಕಾನಂದರು 
ಹಸಿದವನ ಬಳಿಗೆ ಭಗವಂತ ಬರಬಹುದಾದದ್ದು ಆಹಾರದ ರೂಪದಲ್ಲಿ ಎಂದರು. ಇದಕ್ಕೆ ನಾನು 
ಸಾಸ ತಾವ ಮತ ಚೀಟಿಯಾಗಲಿ ಹಸಿದ ಹೊಟ್ಟೆಗೆ ಅರ್ಥವಿಲ್ಲದ್ದು 


ಆದರೆ ಇಂದು ನಮ್ಮ ಚುನಾವಣೆಗಳಲ್ಲಿ ನೋಡಬಾರದ್ದನ್ನೆಲ್ಲ ನೋಡುತ್ತಿದ್ದೇವೆ. ಇದಕ್ಕೆ 
ಕಾರಣವೇನು ?-.ಎರಡು ಮುಖ್ಯವಾದ ವಿಷಯಗಳನ್ನು ನಮ್ಮ ಜನರಿಗೆ ನಾವು ತಿಳಿಸಿಲ್ಲದೆ 
ಇರುವುದು. ಅವರು ಕೇಂದ್ರೀಕರಿಸಬೇಕಾದದ್ದು ಎರಡರ ಮೇಲೆ. ಒಂದು ಕೈಯಲ್ಲಿರುವ ಮತ 
ಚೀಟಿ ಮತ್ತೊಂದು ಅಂತರಂಗದಲ್ಲಿರುವ ಮಾನವಾತ್ಮ. ವೇದಾಂತ ಬೋಧನೆಯಿಂದ ಅತ್ಯಂತ 
ಬಡವನೂ ಮಾನವ ಗೌರವದ ಅರಿವನ್ನು ಪಡೆಯುತ್ತಾನೆ. ಹಣವೇ ಸರ್ವಸ್ವವಲ್ಲ ಎಂಬುದನ್ನು 
ಅವನು ಅರಿಯುತ್ತಾನೆ. ತ 
"೧೪. ಅನುಷ್ಠಾನ ವೇದಾಂತ 


ಮಾನವ ವಿಕಾಸಕ್ಕೆ ವೇದಾಂತದ 
4 ದಾರಿ ಎಷ್ಟು ಮುಖ್ಯ ಎಂಬುದನ್ನು ಸ್ಟ್ರಾಮ್ಮಿ ವಿವೇಕಾನಂದರು 


CC-0. Jangamwadi Math 


ಭಾರತದಲ್ಲಿ ಮಾನವ ವಿಕಾಸ ಮತ್ತು ನಮ್ಮ ಶ್ರಮಿಕವರ್ಗದವರ ಸಮಸ್ಯೆಗಳು ೩೮೭ 


ಒತ್ತಿ ಹೇಳಿದರು. “ಭಾರತೀಯ ಜೀವನದಲ್ಲಿ ವೇದಾಂತದ ಅನುಷ್ಠಾನ” ಎಂಬ ತಮ್ಮ ಉಪನ್ಯಾಸ 
ದಲ್ಲಿ ಸ್ವಾಮಿ ವಿವೇಕಾನಂದರು ಹೀಗೆ ಹೇಳಿದ್ದಾರೆ (ಕೃತಿಶ್ರೇಣಿ, ಸಂಪುಟ ೩, ಪು. ೧೨೨-೧೨೪): 
ಈ ವೇದಾಂತದ ಭಾವನೆಗಳು ಹೊರಗೆ ಬರಬೇಕು. ಅವು ಕೇವಲ ಅರಣ್ಯದಲ್ಲಿ ಮತ್ತು 
ಗಿರಿ ಗುಹೆಗಳಲ್ಲಿ ಮಾತ್ರ ಇರುವುದಲ್ಲ. ನ್ಯಾಯಸ್ಥಾನದಲ್ಲಿ, ಪ್ರಾರ್ಥನಾಲಯದಲ್ಲಿ, ಬಡವನ 
ಕುಟೀರದಲ್ಲಿ ವೇದಾಂತ ರೂಢಿಗೆ ಬರಬೇಕು. ಮೀನನ್ನು ಹಿಡಿಯುವ ಬೆಸ್ತರಿಗೂ ಅಧ್ಯಯನ 
ಮಾಡುತ್ತಿರುವ ವಿದ್ಯಾರ್ಥಿಗಳಿಗೂ ವೇದಾಂತ ಸಹಾಯಕ್ಕೆ ಬರಬೇಕು. ಸ್ತ್ರೀಪುರುಷ ಬಾಲಕ 
ರೆಲ್ಲರೂ ಅವರು ಎಲ್ಲಿಯೇ ಇರಲಿ ಯಾವ ಕೆಲಸವನ್ನಾದರೂ ಮಾಡುತ್ತಿರಲಿ, ಎಲ್ಲರಿಗೂ 
ಇದು ಅನ್ವಯಿಸುವುದು. ಇದರಲ್ಲಿ ಅಂಜಿಕೊಳ್ಳುವುದಕ್ಕೆ ಏನಿದೆ ? ಬೆಸ್ತರು ಮುಂತಾದವರು 
ಹೇಗೆ ಉಪನಿಷತ್ತಿನ ಆದರ್ಶಗಳನ್ನು ಅನುಷ್ಠಾನಕ್ಕೆ ತರಬಲ್ಲರು ? ಅದಕ್ಕೆ ಮಾರ್ಗವನ್ನು 
ತೋರಿರುವರು. ಅದು ಅನಂತವಾಗಿದೆ ಧರ್ಮ ಅನಂಶವಾಗಿದೆ ಯಾರೂ ಅದನ್ನು ಮೀರಿ 
ಹೋಗಲಾರರು. ಯಾವುದನ್ನೇ ಆದರೂ ಪ್ರಾಮಾಣಿಕತೆಯಿಂದ ಮಾಡಿದರೆ ಅದೆಲ್ಲ ನಿಮಗೆ 
ಹಿತಕಾರಿ. ಅತ್ಯಂತ ಕನಿಷ್ಠವಾದುದನ್ನೂ ಚೆನ್ನಾಗಿ ಮಾಡಿದರೆ ಅದರಿಂದ ಅದ್ಭುತ ಫಲಪ್ರಾಪ್ತಿ. 
ಪ್ರತಿಯೊಬ್ಬರೂ ತಮಗೆ ಸಾಧ್ಯವಾದ ಮಟ್ಟಿಗೆ ಮಾಡಲಿ. ಬೆಸ್ತ ತಾನು ಆತ್ಮನೆಂದು ತಿಳಿದರೆ 
ಅವನು ಒಳ್ಳೆಯ ಬೆಸ್ತನಾಗುವನು. ವಿದ್ಯಾರ್ಥಿ ತಾನು ಆತ್ಮ ನೆಂದು ತಿಳಿದರೆ ಒಳ್ಳೆಯ ವಿದ್ಯಾರ್ಥಿ 
ಯಾಗುವನು. ವಕೀಲನು ತಾನು ಆತ್ಮನೆಂದು ತಿಳಿದರೆ ಆತ ಒಳ್ಳೆಯ ವಕೀಲನಾಗುವನು. 
ಇದರ ಪರಿಣಾಮವಾಗಿ ಜಾತಿ ಯಾವಾಗಲೂ ಉಳಿಯುವುದು. ವಿವಿಧ ಜಾತಿಗಳಾಗಿ 
ವಿಭಾಗವಾಗುವುದೇ ಸಮಾಜದ ಸ್ವಭಾವ. ಆದರೆ ಸವಲತ್ತುಗಳು ಮಾತ್ರ ಹೋಗುವುವ. 
ಜಾತಿ ಪ್ರಕ್ಕತಿ ನಿರ್ಮಿತ ನಾನು ಸಮಾಜದಲ್ಲಿ ಒಂದು ಕರ್ತವ್ಯವನ್ನು ಮಾಡಬಹುದು, 
ನೀವು ಮತ್ತೊಂದು ಕರ್ತವ್ಯವನ್ನು ಮಾಡಬಹುದು. ನೀವೊಂದು ರಾಜ್ಯವನ್ನಾ ಳಬಹುದು. 
ನಾನೊಂದು ಪಾದರಕ್ಷೆಯನ್ನು ರಿಪೇರಿ ಮಾಡಬಹುದು. ಆದರೆ ಅದರಿಂದ ನೀವು ನನಗಿಂತ 
ಶ್ರೇಷ್ಠರೆಂದಾಗಲಿಲ್ಲ, ಏಕೆಂದರೆ ನೀವು ಪಾದರಕ್ಷೆಯನ್ನು ಹೊಲಿಯಬಲ್ಲಿರಾ? ನಾನು ರಾಜ್ಯ 
ವನ್ನು ಆಳಬಲ್ಲೆನೆ? ನಾನು ಪಾದರಕ್ಷೆ ಹೊಲಿಯುವುದರಲ್ಲಿ ನಿಪಣ. ನೀವು ವೇದಾದ್ಯ ಯನದಲ್ಲಿ 
ನಿಪಣರಿರಬಹುದು. ಆದ ಕಾರಣ ನಿಮಗೆ ನನ್ನನ್ನು ತುಳಿಯಲು ಅಧಿಕಾರವಿಲ್ಲ. ಒಬ್ಬ ಕೊಲೆ 
ಮಾಡಿದರೆ ಅವನನ್ನು ಹೊಗಳುವುದೇಕೆ ? ಮತ್ತೊ ಬ್ಬ ಸೇಬಿನ ಹಣ್ಣನ್ನು ಕದ್ದರೆ ಅವನನ್ನು 
ಗಲ್ಲಿಗೇಕೆ ಏರಿಸುವುದು ? ಈ ತರದ ಸ್ಥಿ ತಿ ಮಾಯವಾಗಬೇಕು. ಜಾತಿ ಒಳ್ಳೆಯದು. ನಮ್ಮ 
ಜೀವನದ ಸಮಸ್ಥೆಯನ್ನು ಬಗೆಹರಿಸುವ ಮಾರ್ಗ ಇದೊಂದೇ ಮಾನವರು ಜಾತಿಗಳಾಗಿ 
ಭಾಗವಾಗಬೆಶಾಗಿದೆ. ನೀವು ಇದರಿಂದ ಪಾರಾಗಲಾರಿರಿ. ನೀವು ಎಲ್ಲಿ ಹೋದರೂ ಅಲ್ಲಿ 
ಜಾತಿ ಇರುವುದು. ಆದರೆ ಅಲ್ಲೆಲ್ಲಾ ಈ ವಿಶೇಷ ಹಕ್ಕುಗಳು ಇರಬೇಕೆಂದಲ್ಲ. ಅವನ್ನು ನಿರ್ನಾಮ 
ಮಾಡಬೇಕು. 
ನೀವು ಬೆಸ್ತನಿಗೆ ವೇದಾಂತ ಬೋಧಿಸಿದರೆ, ಅವನು “ನಿನ್ನಂತೆಯೇ ನಾನು ಉತ್ತಮ, ನಾನು 
ಬೆಸ್ತ ನೀನು ತತ್ತ್ವ ಜ್ಞಾನಿ. ಆದರೆ ನಿನ್ನಲ್ಲಿ ರುವಂತೆಯೇ ನನ್ನಲ್ಲಿಯೂ ದೇವರು ಇರುವನು” 
ಎನ್ನುತ್ತಾನೆ. ನಮಗ ಬೇಕಾಗಿರುವುದು ಅದು. ಎಲ್ಲರಿಗೂ ಸಮಾನ ಅವಕಾಶ, 
ಯಾರಿಗೂ ಪ್ರತ್ನೇಕ ಹಕ್ಕು ಇಲ್ಲ. ಭಗವಂತ ಎಲ್ಲರಲ್ಲಿಯೂ ಇರುವನೆಂಬುದನ್ನು ಸಕಲರಿಗೂ 
ಬೋಧಿಸೋಣ. ಪ್ರತಿಯೊಬ್ಬರೂ ತಮ್ಮ ಮುಕ್ತಿಯನ್ನು ತಾವ ಸಾಧಿಸಲಿ. 
ಬೆಳವಣಿಗೆಗೆ ಸ್ವಾತಂತ್ರ್ಯವೇ ಪ್ರಥಮ ಆವಶ್ಯಕತೆ, "ಈ ಸ್ತ್ರೀಯ ಅಥವಾ ಮಗುವಿನ 


CC-0. Jangamwadi Math Collection. Digitized by eGangotri 


೩೮೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಮುಕ್ತಿಯನ್ನು ನಾನು ಸಾಧಿಸುತ್ತೇನ ಎಂದು ಹೇಳಿದರೆ ಅದು ತಪ್ಪು. ನೂರು ಬಾರಿ ತಪ್ಪು, 
ಪ್ರಪಂಚದಲ್ಲಿ ಜ್ಞಾನವನ್ನು ಪ್ರಚಾರ ಮಾಡಿ. ಪ್ರತಿಯೊಬ್ಬರಿಗೂ ಜ್ಞಾನ ಬರಲಿ. ಪ್ರತಿ 
ಯೊಬ್ಬರೂ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯುವವರೆಗೆ ನಮ್ಮ ಕರ್ತವ್ಧ ಮುಗಿಯುವಂತೆ 
ಇಲ್ಲ. ಬಡವರಿಗೆ ಜ್ಞಾನವನ್ನು ನೀಡಿ. ಶ್ರೀಮಂತರಿಗೆ ಹೆಚ್ಚು ಜ್ಞಾನವನ್ನು ನೀಡಿ. ಏಕೆಂದರೆ 
ಶ್ರೀಮಂತರಿಗೆ ಅದು ಬಡವರಿಗಿಂತ ಹೆಚ್ಚು ಬೇಕಾಗಿದೆ ಪಾಮರರಿಗೆ ಜ್ಞಾನವನ್ನು ನೀಡಿ 
ಪಂಡಿತರಿಗೂ ಹೆಚ್ಚು ಜ್ಞಾನವನ್ನು ನೀಡಿ. ಏಕೆಂದರೆ ಆಧುನಿಕ ವಿದ್ಯಾ ವಂತರಲ್ಲಿ ವಿದ್ಯಾ ಭಿಮಾನ 
ಹೆಚ್ಚಾಗಿದೆ! 
ಯಾರ ಕೈಕೆಳಗಾದರೂ ನಾನು ಕೂಲಿಗಾಗಿ ಕೆಲಸ ಮಾಡಿದರೆ, ದೇಹ ಆತ್ಮಗಳ ಪೋಷಣೆಗಾಗಿ 
ನಾನು ನನ್ನ ದೇಹವನ್ನು ಅವರ ವಶಕ್ಕೆ ಒಪ್ಪಿಸಬೇಕಾಗುತ್ತದೆ. ಆತ್ಮಕ್ಕೆ ಪೋಷಣೆ ದೊರಕಬೇಕಾದರೆ 
ಗೌರವ, ಸ್ವಾತಂತ್ರ್ಯಗಳ ಪರಿಸರದಲ್ಲಿ ಅರ್ಪಣಾ ಮನೋಭಾವದಿಂದ ಸೇವೆ ಸಲ್ಲಿಸಬೇಕು. ಕೇವಲ 
ದೇಹ ಪೋಷಣೆಗಾಗಿ ಕೆಲಸ ಮಾಡಿದರೆ ಅದು ದಾಸ್ಕವಾಗುತ್ತದೆ, ಮಾನವ ಗೌರವದ ನಿರಾಕರಣೆ 
ಯಾಗುತ್ತದೆ. ಸಂತ ಕವಿ ರಾಮದಾಸನ ಒಂದು ಹಾಡುಂಟು. ಶ್ರೀ ರಾಮಕೃಷ್ಣರಿಗೆ ಅದನ್ನು ಹಾಡು 
ವುದು ಎಂದರೆ ತುಂಬ ಇಷ್ಟ. ಅಮಿ ದೇಹ ಬೇಚೆ ಭಾವೇರ್‌ ಹತೆ ಶ್ರೀ ದುರ್ಗಾ ನಾಮ್‌ ಕಿನೆ 
ಎನೆಛಿ "ಈ ಜಗತ್ತಿನ ಮಾರುಕಟ್ಟೆಯಲ್ಲಿ ನನ್ನ ದೇಹವನ್ನು ಮಾರಿ ನಾನು ತಾಯಿ ದುರ್ಗೆಯ 
ಹೆಸರನ್ನು ಖರೀದಿಸಿದ್ದೇನೆ !' 
ನಮ್ಮ ಜನಕ್ಕೆ ಇಂದು ದೊಡ್ಡ ಪ್ರಮಾಣದಲ್ಲಿ ಈ ರೀತಿಯ ತಿಳುವಳಿಕೆ ಬರಬೇಕಾಗಿದೆ -- 
ಅದು ಯಾವ ಮೂಲದಿಂದಲಾದರೂ--ಸಾಹಿತ್ಯ, ಕಲೆ, ಸಂಗೀತ, ಧರ್ಮ- ಬರಲಿ. ಈ ಗೌರವ 
ಭಾವ ನಮ್ಮಲ್ಲಿ ಎಲ್ಲರಿಗೂ, ಅದರಲ್ಲೂ ಕಾರ್ಮಿಕ ವರ್ಗದವರಿಗೆ ಬರಬೇಕು. ಆಗ ಮಾತ್ರವೇ 
ನಮ್ಮ ದೇಶದ ಲಕ್ಷೋಪಲಕ್ಷ ಜನರು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪೂರ್ಣ ಪ್ರಮಾಣದ ಪೌರರ 
ಸ್ಥಿತಿಗೆ ಏರುತ್ತಾರೆ. ಆಗಲೀಗ ನಮ್ಮ ಬಹುದೊಡ್ಡ ಪ್ರಜಾಸತ್ತೆ ಅತಿ ಶ್ರೇಷ್ಠ ಪ್ರಜಾಸತ್ತೆಯಾಗುತ್ತದೆ. 


೧೫. ಮಾನವ ವಿಕಾಸ ಮತ್ತು ಆತ್ಮ ವಿಕಾಸ 


ಆಡಳಿತದಲ್ಲಿ ಕಾರ್ಮಿಕರೂ ಭಾಗವಹಿಸಬೇಕು ಎಂಬ ತತ್ವವನ್ನು ಒಪ್ಪಿಕೊಂಡಿದ್ದೇವಷ್ಟೆ. ಅದಕ್ಕೆ 
ಮೇಲೆ ಹೇಳಿದ ತಿಳಿವಳಿಕೆಯ ಅಗತ್ಯವಿದೆ. ಆತ್ಮಗೌರವವಿರುವ ಕಾರ್ಮಿಕರನ್ನು ಆಡಳಿತ ಮಂಡಳಿಗೆ 
ಸೇರಿಸಿಕೊಂಡರೆ ಅದು ಬಲಗೊಳ್ಳುತ್ತದೆ. ಇದಕ್ಕೆ ಅಗತ್ಯವಾದದ್ದು ಲೌಕಿಕ ಮತ್ತು ರಾಜಕೀಯ 
ಶಿಕ್ಷಣಗಳ ಜೊತೆಗೆ ಆಧ್ಯಾತ್ಮಿಕ ಶಿಕ್ಷಣದ ಮಿಲನ. ಇವು ಮೂರೂ ಸೇರಿದಾಗಲೇ ಆತ್ಮವಿಕಾಸ 
ಸಾಧ್ಯ. ಸ್ವಾಮಿ ವಿವೇಕಾನಂದರು ತಮ್ಮ ಒಂದು ಪತ್ರದಲ್ಲಿ ಬರೆದರು : 


ಈ ಆದರ್ಶ ನಿಮ್ನ ಮುಂದಿರಲಿ: ಜನಸಾಮಾನ್ಯರ ಧರ್ಮವನ್ನು ಫಾಸಿಗೊಳಿಸದೆ ಅವರನ್ನು 
ಮೇಲಕ್ಕೆ ಎತ್ತುವುದು. 


೧೬. ಮುಕ್ತಾಯ 
ಭಾರತೀಯವಾದ ಮಾನವ ವಿಕಾಸದ ಸ್ವರೂಪವನ್ನು ನಮ್ಮ ಜನರು ಅರ್ಥಮಾಡಿಕೊಂಡು 
ಅದನ್ನು ಮೆಚ್ಚುವುದನ್ನು ಕಲಿತರೆ ಮೇಲಿನ ಕಾರ್ಯವನ್ನು ಮಾಡಲು ಸಾಧ್ಯವಾಗುತ್ತದೆ. 
ಅನು : ಡಾ. ಪ್ರಭುಶಂಕರ 


CC-0. Jangamwadi Math Collection. Digitized by eGangotri 


೨೭ 
ಸಂಘಟಿತ ಗ್ರಾಮೀಣ ಅಭಿವೃದ್ಧಿಯ ತತ್ತ್ವ ಹಾಗೂ 
ತಂತ್ರಗಳು* 


೧. ಮೊದಲ ಮಾತು 


ರಾಜಕೋಟೆಗೆ ಹೋಗುತ್ತಿದ್ದ ನನ್ನನ್ನು ಮುಂಬಯಿಗೆ ಒಂದು ದಿನ ಮುಂಚೆ ಬಂದು ತಮ್ಮ 
ಎಕ್ಸೆಲ್‌ ಇಂಡಸ್ಟ್ರೀಸ್‌ ಪ್ರಾಂಗಣದಲ್ಲಿ ನಿಮ್ಮೆಲ್ಲರನ್ನೂ ಭೇಟಿ ಮಾಡುವಂತೆ ಕೇಳಿದ ಕಾಂತಿಭಾಯಿ 
ಶರಾಫರಿಗೆ ನಾನು ತುಂಬಾ ಕೃತಜ್ಞನಾಗಿದ್ದೇನೆ. ಈ ಎಕ್ಸೆಲ್‌ ಇಂಡಸ್ಟ್ರೀಸ್‌ ಆವರಣದಲ್ಲಿ 
ನಡೆಯುತ್ತಿರುವ ಅನೇಕ ಬಗೆಯ ಕೆಲಸಗಳನ್ನು ಈಗಾಗಲೇ ನೋಡಿದ್ದೇನೆ ಮತ್ತು ಅವರು 
ಆಹ್ವಾನಿಸುತ್ತೇನೆಂದು ಹೇಳಿದ್ದವರಲ್ಲಿ ಅನೇಕರನ್ನು ಭೇಟಿ ಮಾಡಿದ್ದೇನೆ. ಈ ಕೆಲವು ನಿಮಿಷಗಳ 
ಅವಧಿಯಲ್ಲಿ, ಈ ಕೈಗಾರಿಕಾ ಸ್ಥಾವರದ ಕಾರ್ಯಗಳನ್ನು ನೋಡಿಬಂದು ಹೊರಗಡೆಯ 
ಕೈತೋಟದಲ್ಲಿ ನಿಮ್ಮೊಡನೆ ಮಾತನಾಡುತ್ತ ನೀವು ಕೈಕೊಂಡಿರುವ ಮಾನವ ಸೇವಾ ಚಟುವಟಿಕೆಗಳ 
ಬಗ್ಗೆ ತಿಳಿದುಕೊಂಡಾಗ ನನ್ನ ಮನಸ್ಸಿನಲ್ಲಿ ಸುಂದರವಾದ ಭಾವನೆಯೊಂದು ಮೂಡಿಬಂದಿದೆ. 

ಅದೆಂದರೆ, ನಾನೀಗ ನೋಡುತ್ತಿರುವುದು, ಸಂಭಾಷಿಸುತ್ತಿರುವುದು, ಜೀವಂತ ವ್ಯಕ್ತಿಗಳೊಂದಿಗೆ 
ಸ್ವಾಮಿ ವಿವೇಕಾನಂದರು ಅಮೆರಿಕಾದಿಂದ ೧೮೯೪ರಲ್ಲಿ ಮೈಸೂರು ಮಹಾರಾಜರಿಗೆ ಬರೆದ 
ಪತ್ರವೊಂದರಲ್ಲಿ ಹೇಳುವಂತೆ (ಕೃತಿಶ್ರೇಣಿ, ಸಂಪುಟ ೪, ಪು. ೧೪೮) : 


ಕೆಲವು ದಿನದ ಬಾಳುವೆಯದು ಈ ಜನ್ಮ. ಜಗತ್ತಿನ ಸುಖಭೋಗಗಳೆಲ್ಲ ಕ್ಷಣಿಕ. ಯಾರು 
ಪರಹಿತಕ್ಕಾಗಿ ಬದುಕುವರೋ ಅವರೇ ಜೀವಂತರು. ಉಳಿದವರೆಲ್ಲ ಜೀವಚ್ಛವಗಳು. 


ಹಾಗೆ, ಜೀವಂತಿಕೆಯೆಂಬುದರ ಪೂರ್ಣಾರ್ಥದಲ್ಲಿ ಬದುಕುತ್ತಿರುವವರೊಡನೆ ಇದ್ದೇನೆ-- 
ಎಂಬುದು. ಇದೊಂದು ಶಕ್ತಿಶಾಲಿ ಭಾವನೆ. ಇಡೀ ಭಾರತ ದೇಶವೇ ಈ ಭಾವನೆಯ ಬೆಳಕಿನಲ್ಲಿ 
ಬದುಕಲೆತ್ನಿಸಬೇಕು. ನಿಮ್ಮಲ್ಲಿ ಅನೇಕರು ಈ ಸ್ತರಕ್ಕೆ ಸೇರಿದವರಾಗಿರುವುದರಿಂದ, ನಿಮ್ಮೊ ಡನೆ 
ಸ್ವಲ್ಪಕಾಲ ಕಳೆಯಲು ಸಂತೋಷವಾಗುತ್ತಿ ದೆ. 


೨. ಪ್ರಚಲಿತ ನಿರಾಶಾಭಾವನೆಗಳ ಸ್ವರೂಪ 


ಭಾರತದಲ್ಲಿ ನಾನು ಹೋದಲ್ಲೆಲ್ಲಾ ಹೊಸದಾಗಿ ಪರಿಚಿತರಾದವರನ್ನು “ಏನು ಸ್ವಾಮೀ, 
ಹೇಗಿದ್ದೀರಿ 7” ಎಂದು ಮಾತನಾಡಿಸುತ್ತೇನೆ. ಅದಕ್ಕೆ ಬಹಳ ಜನರು ನನಗೆ ಕೊಡುವ ಉತ್ತ; ಠಃ 
ಜೈಸಾ ಚಲ್‌ತಾ ಹೈ ! (“ಹೇಗೋ ನಡೆಯುತ್ತಾ ಇದೆ!) 

ತಮ್ಮ ಸ ಜನಜೀವನದಲ್ಲಿ ಆಸಕ್ತಿ ಕುತೂಹಲಗಳಿಲ್ಲದ ಇಂಥ ಜನರು ತಾ 
ಸತ್ತಿರುವವರು : ಣಗಾಟ ನಿರಾಶಾಭಾವನೆಗಳ ಮೂಟೆ ಅವರು. ಇದೇಕೆ ಹೀಗೆ ? ನೇರವಾದ 


ಆ 0. Jangamwadi Math Collection. Digitized by eGangotri 


೩೯೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ನನ್ನ ಉತ್ತರ--ಸರಿಯಾದ ಜೀವನತತ್ತ್ವವಿಲ್ಲದೆ ಬಾಳಿನ ಧೋರಣೆ ತಪ್ಪಾಗಿರುವುದಕ್ಕೆ. ಎಲ್ಲವೂ 
ಸಮರ್ಪಕ ವಾಗಿಲ್ಲದೇ ಇರುವ ನಮ್ಮ ದೇಶದಲ್ಲಿ' ಸಹಾ ನಾವು "ಜೈಸಾ ಚಲ್‌ತಾ ಹೈ' ಎನ್ನ 
ಬೇಕಾಗಿಲ್ಲ. ನಾಗರಿಕ ಪ್ರಜ್ಞೆಯಿಂದ, ಒಂದು ರಾಷ್ಟ್ರೀಯ ಬದ್ಧತೆಯಿಂದ, “ಎಲ್ಲ ಚೆನ್ನಾಗಿದೆ ; ನಾವು 
ಅದನ್ನು ಇನ್ನೂ ಚೆನ್ನಾಗಿಸೋಣ!” ಎಂದು ನಾವು ಉತ್ತರಿಸಬಹುದಲ್ಲವೆ? ಈ ಗಟ್ಟಿ ಜೀವನಧರ್ಮ, 
ಈ ಧೀರಮನೋಭಾವ ನಮ್ಮಲ್ಲಿಲ್ಲ. ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಲ್ಲಿ ಸಹ ನಾವು 
ನಿರಾಶಾಭವನೆ ತುಂಬಿರುವುದನ್ನು ಕಾಣುತ್ತೇವೆ. ಇದರ ಮೂಲವೆಲ್ಲಿ ? ನನ್ನ ನೇರ ಉತ್ತರ---ಈ 
ಪ್ರಪಂಚ. ಈ ದೇಶ ನನಗೆ ಕೊಡಬೇಕಾದಷ್ಟು ಕೊಟ್ಟಿಲ್ಲ, ಮಾಡಬೇಕಾದಷ್ಟು ಮಾಡಿಲ್ಲ ಎನ್ನುವ, 
ಯಾವಾಗಲೂ ನನಗೆ ಬೇಕು ಬೇಕು ಎನ್ನುವ, ತಪ್ಪು ಧೋರಣೆ, ಸ್ವಕೇಂದ್ರಿತ ಜೀವನತತ್ತ್ವವೇ 
ನೂರಕ್ಕೆ ತೊಂಭತ್ತರಷ್ಟು ಇಂಥ ಪ್ರಚಲಿತ ನಿರಾಶಾಭಾವನೆಗಳ ಮೂಲ. 

ಇದೇ ಮುಖ್ಯವಾದ ಸಮಸ್ಯೆ. ಇದರಲ್ಲಿ “ನಾನು ನನ್ನ ದೇಶಕ್ಕಾಗಿ ಏನು ಮಾಡಿದ್ದೇನೆ ? 
ಶತಮಾನಗಳಿಂದ ಅಜ್ಞಾನ ಅವಿದ್ಯೆ ಬಡತನಗಳಲ್ಲಿ ಮುಳುಗಿರುವ ನನ್ನ ಕೋಟಿ ಕೋಟಿ 
ದೇಶಬಾಂಧವರಿಗಾಗಿ ನಾನು ಏನು: ಮಾಡಬಹುದು ?” ಎಂದು ಪ್ರಶ್ನೆ ಹಾಕಿಕೊಳ್ಳುವ ಧೋರಣೆಗೆ 
ಜಾಗವಾದರೂ ಎಲ್ಲಿದೆ ? ಆದ್ದರಿಂದ ಇಂದು ನಿರಾಸಕ್ತ ಮತ್ತು ಸ್ವಕೇಂದ್ರಿತ ಧೋರಣೆ ಮೂಲ 
ವಾಗಿರುವ ನಿರಾಶೆ ಎಲ್ಲೆಲ್ಲೂ ತಾಂಡವವಾಡುತ್ತಿದೆ ; ಸ್ವಾಮಿ ವಿವೇಕಾನಂದರ ಪ್ರಕಾರ ಇದು 
ಭೌತಿಕವಾದ ಶರೀರತ್ಯಾಗಕ್ಕಿಂತಲೂ ಘೋರವಾದ ಸಾವು--ಮನುಷ್ಯ ಶರೀರದಲ್ಲಿ ಉಸಿರಾಡಿಕೊಂಡು 
ಬದುಕಿರುವಾಗಲೇ ಜೀವನೋತ್ಸಾಹವಿಲ್ಲದೆ ಮಾನಸಿಕವಾಗಿ ಸಾಯುವುದು | 

ಆದರೆ ಇಲ್ಲಿಯ ವಾತಾವರಣವೇ ಬೇರೆ. ಇಲ್ಲಿ, ನನ್ನೆದುರಿಗೆ, ಶ್ರೀಸಾಮಾನ್ಯನ ಸೇವೆಯನ್ನು 
ಅನೇಕ ವಿಧೆವಾಗಿ ಮಾಡುತ್ತಿರುವ ಅನೇಕ ಜನರನ್ನು ನಾನು ಕಾಣುತ್ತಿದ್ದೇನೆ. ಜೀವಂತಿಕೆಯುಳ್ಳ 

' ಜನರ ನಡುವೆ ನಾನಿದ್ದೇನೆಂದು ಅನ್ನಿಸುತ್ತಿದೆ, ಅವರ ಉತ್ಸಾಹ ನನ್ನನ್ನೂ ತುಂಬಿಕೊಳ್ಳುತ್ತಿದೆ. 

೩. ಗ್ರಾಮಶ್ರೀ ಕಾರ್ಯಯೋಜನೆ. 

ಚಂಡಮಾರುತಕ್ಕೆ ಸಿಕ್ಕಿದವರ ಪುನರ್ವಸತಿ ಕಾರ್ಯಕ್ರಮದಲ್ಲಿ ನಮಗೆ ಸಹಾಯಮಾಡುವುದಕ್ಕೆ 
ಶ್ರೀ ಕಾಂತಿಭಾಯಿಯವರು ಆಂಧ್ರಪ್ರದೇಶಕ್ಕೆ ಅನೇಕ ಬಾರಿ ಬಂದಿದ್ದಾರೆ. ರಾಮಕೃಷ್ಣ ಮಿಶನ್‌ 
ಕೈಕೊಳ್ಳುವ ಪರಿಹಾರ ಹಾಗೂ ಸೇವಾ ಕಾರ್ಯಕ್ರಮಗಳಲ್ಲಿ ಕಾಂತಿಭಾಯಿಯವರ ದೀರ್ಥವಾದ 
ಉದ್ಯಮಾನುಭವ, ವೈಜ್ಞಾನಿಕ ಸಂಶೋಧನಾನುಭವಗಳು ನಮಗೆ ಬೆಂಬಲವಾಗಿ ನಿಂತು ನಮ್ಮ 
ಶಕ್ತಿಯನ್ನು ಹೆಚ್ಚಿಸಿವೆ. ಈ ಮಾತು ಅವರ ಕುಟುಂಬವರ್ಗದವರೆಲ್ಲರ ವಿಚಾರದಲ್ಲೂ ನಿಜ. 
ಅವರೆಲ್ಲರೂ ಈ ಹಿಂದೆ ಗುಜರಾತಿನಲ್ಲಿ ರಾಮಕೃಷ್ಣ ಮಹಾಸಂಸ್ಥೆಯ ಸನ್ಯಾಸಿಗಳು ಕೈಕೊಂಡ 
ಪರಿಹಾರ, ಪುನರ್ವಸತಿ ಕಾರ್ಯದಲ್ಲಿ ತುಂಬಾ ಸಹಾಯ ಮಾಡಿದ್ದರು; ಈಗ ಆಂಧ್ರಪ್ರದೇಶದಲ್ಲಿ, 


ಗಿಂತಲೂ ಹೆಚ್ಚು ಖರ್ಚಿನ ದೊಡ್ಡ ಪ್ರಮಾಣದ ಸೇವಾಕಾರ್ಯದಲ್ಲಿ ನಮಗೆ ಸಹಾಯ ಮಾಡು 


ತ್ತಿದ್ದಾರೆ ಕಾಂತಿಭಾಯಿಯವರು ಇದೀಗ ತಾನೆ ಹೇಳಿದ ಹಾಗೆ, ಆ ಮನೆಗಳಿಗೆ ಜನರು ವಾಸಕ್ಕಾಗಿ 
ಹೋದಮೇಲೆ ಅವರ ಜೀವನ ಸುಖಮಯವಾಗುವಂತೆ, ಇನ್ನೂ ಹೆಚ್ಚು ಪರಿಪೂರ್ಣವಾಗುವಂತೆ 
ಜಾಗ್ರತೆಯಾಗಿ ಕಾರ್ಯರೂಪಕ್ಕೆ ಬರಬೇಕಾದ ಒಂದು ಸಂಘಟಿತ ಗ್ರಾ 

| ್ರೌಮೀಣ ಅಭಿವೃದ್ಧಿಯ 
ಸಂಶೋಧನಾ ಯೋಜನೆಯನ್ನು ಕೈಕೊಂಡಿರುವುದು. ಇದರ ಅರ್ಥಪೂರ್ಣ ಹೆಸರೇ ಗ್ರಾಮಶಿ 


CC-0. Jangamwadi Math Collection. Digitized by eGangotri | 


ಸಂಘಟಿತ ಗ್ರಾಮೀಣ ಅಭಿವೃದ್ಧಿಯ ತತ್ತ್ವ ಹಾಗೂ ತಂತ್ರಗಳು ೩೯೧ 


ಶ್ರೀಯನ್ನು ನಮ್ಮ ಹಳ್ಳಿಗಳಿಗೆ ತರುವ ಯೋಜನೆ ಇದು. ಆದರೆ ನಮ್ಮ ದೇಶದ ಬಹಳಷ್ಟು 
ಹಳ್ಳಿಗಳಲ್ಲಿ ಇಲ್ಲದಿರುವುದೇ ಈ “ಶ್ರೀ'. ನಮ್ಮ ಸಂಪ್ರದಾಯದಲ್ಲಿರುವ ಈ “ಶ್ರೀ”ಯ ಕಲ್ಪನೆ 
ಅದೆಷ್ಟು ಸುಂದರ ! 

ಈ ಗ್ರಾಮಶ್ರೀ ಕಾರ್ಯಯೋಜನೆಯು ಗ್ರಾಮೀಣ ಅಭಿವೃದ್ಧಿ ಸಂಪೂರ್ಣವಾಗಲು ಅಗತ್ಯವಾದ 
ವಿದ್ಯಾಭ್ಯಾಸ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ, ಪರಿಸರ ನೈರ್ಮಲ್ಯ, ಸಾರ್ವಜನಿಕ ಆರೋಗ್ಯ, 
ಯುವಜನ ಯೋಗಕ್ಷೇಮ, ಕುಟುಂಬ ಯೋಜನೆ ಇತ್ಯಾದಿ ಎಲ್ಲಾ ಅಂಗಗಳನ್ನೊಳಗೊಂಡಿರುತ್ತದೆ. 

ನಮ್ಮ ರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಈ ಪರಿಸರ ನೈರ್ಮಲ್ಯ, ಸಾರ್ವಜನಿಕ ಆರೋಗ್ಯಗಳನ್ನು 
ಸ್ವಲ್ಪ ಕಡೆಗಣಿಸಲಾಗಿರುವುದರಿಂದ ಆರೋಗ್ಕರಕ್ಷಣೆಯ ಕಾರ್ಯಯೋಜನೆಗಳ ಫಲಿತಾಂಶಗಳು 
ತಟಸ್ಥವಾಗಿಬಿಟ್ಟಿವೆ. ಪರಿಸರ ನೈರ್ಮಲ್ಯವನ್ನು ಸಾಧಿಸಲು ಇಡಬೇಕಾದ ದಿಟ್ಟ ಹೆಜ್ಜೆಗಳಲ್ಲಿ ಅತ್ಯಂತ 
ಮುಖ್ಯವಾಗಿರುವುದು ಗ್ರಾಮೀಣ ಮತ್ತು ನಗರ ಪ್ರದೇಶದ ಜನರಿಗೆ ಶೌಚಕ್ಕಾಗಿ ನದಿನಾಲೆಗಳ 
ತೀರಗಳನ್ನು, ರೈಲುಹಾದಿಯ ಪಕ್ಕಗಳನ್ನು, ಅಷ್ಟೇಕೆ ಸಾರ್ವಜನಿಕ ರಸ್ತೆಗಳನ್ನು ಸಹಾ ಈಗಿನಂತೆ 
ಅನಾಗರಿಕವಾಗಿ ಅನಾರೋಗ್ಯಕರವಾಗಿ ಬಳಸುವುದನ್ನು ನಿಲ್ಲಿಸುವಂತೆ ಮನದಟ್ಟುಮಾಡುವುದು, 
ತಿಳುವಳಿಕೆ ಕೊಡುವುದು. ಒಂದು ಸಾಮಾಜಿಕ ಕ್ರಾಂತಿಯನ್ನುಂಟುಮಾಡಲು ಇದೊಂದೇ ಸಾಕು. 
ನಮ್ಮಲ್ಲಿ ಅನೇಕ ಜನರಿಗೆ ತಾವು ಊಟ ಮಾಡುವಾಗ ಇತರರು ನೋಡಬಾರದೆಂಬ ಸೂಕ್ಷ್ಮ 
ಜಾಸ್ತಿ ; ಆದರೆ ಶೌಚಕ್ಕೆ ಕುಳಿತಾಗ ಮಾತ್ರ ಈ ಸೂಕ್ಷ್ಮವೆಲ್ಲಾ ಎಲ್ಲೋ ಮಾಯವಾಗಿಬಿಡುತ್ತದೆ. 
ಇಂಥವರಿಗೆಲ್ಲಾ ಎಲ್ಲರ ಸಮ್ಮುಖದಲ್ಲಿ ಊಟಮಾಡಿ ಯಾರೂ ಕಾಣದಂತೆ ಶೌಚಕ್ಕೆ ಕೂರುವುದು, 
ಯಾರೂ ಕಾಣದಂತೆ ಊಟಮಾಡಿ ಎಲ್ಲರೂ ನೋಡುತ್ತಿರುವಂತೆ ಶೌಚಕ್ಕೆ ಕೂರುವುದಕ್ಕಿಂತ ವಾಸಿ 
ಎಂಬುದನ್ನು ಜಾಗ್ರತೆಯಾಗಿ ತಿಳಿಸಿಕೊಡಬೇಕಾಗಿದೆ ! 

ಈ ಕಾರ್ಯಯೋಜನೆಯಲ್ಲಿ ಮುಖ್ಯವಾಗಿ ಒತ್ತುಕೊಡುವುದು ವ್ಯಕ್ತಿಯ ಉನ್ನತಿಯ ಬಗ್ಗೆ 
ಹೇಗೆ ಅವನನ್ನು (ಅಥವಾ ಅವಳನ್ನು) ಶ್ರೇಷ್ಠನನ್ನಾಗಿ, ಶುದ್ಧನನ್ನಾಗಿ ಮಾಡುವುದು ಎಂಬುದಕ್ಕೇ 
ಹೆಚ್ಚು ಗಮನ ಕೊಡುತ್ತೇವೆ. ಸಂಪಾದಿಸಿದ ಹಣವನ್ನು ಬಳಿಸಿ ಬದುಕಿನ ಗುಣಮಟ್ಟವನ್ನು ಹೇಗೆ 
ಹೆಚ್ಚಿಸಿಕೊಳ್ಳಬಹುದು ಎಂಬ ಬಗ್ಗೆ ಸರಿಯಾದ ತಿಳುವಳಿಕೆಯಾಗಲಿ ಬಾಳಿನ ಔನ್ನತ್ಯದ 
ಕಲ್ಪನೆಯಾಗಲಿ ಇಲ್ಲದಿರುವುದರಿಂದ ನಗರ ಪ್ರದೇಶದ ನಮ್ಮ ಕಾರ್ಮಿಕರ ಮತ್ತು ಗ್ರಾಮೀಣ 
ಜನರ ಹಣಗಳಿಕೆಯ ಬಹುಭಾಗ ಪೋಲಾಗುತ್ತಿದೆ. ಸ್ವಾಮಿ ವಿವೇಕಾನಂದರ ಉಜ್ವಲವಾದ ಅಭಿವ್ಯಕ್ತಿ 
ಯಂತೆ, ಈಗಾಗಲೇ ಅವರಲ್ಲಿರುವ ದೇವತ್ವವನ್ನು ಎಚ್ಚರಿಸಲು ಸಹಾಯಮಾಡುವ ಮೂಲಕ, 
ಎಂದರೆ ತಮ್ಮಲ್ಲಿಯೇ ಇರುವ ಭೌತಿಕ, ಶಾರೀರಕ ಮಟ್ಟವನ್ನು ಮೀರಿದ ಸೌಂದರ್ಯಪ್ರಜ್ಞೆಯನ್ನು, 
ನೈತಿಕಪ್ರಜ್ನೆಯನ್ನು, ಜೀವನೋತ್ಸಾಹದ ಆತ್ಮಿಕ ಆಯಾಮವನ್ನು ಮನಗಾಣಲು ಸಾಧ್ಯವಾಗುವಂತೆ 

ಅವರಿಗೆ ಸಾರವತ್ತಾದ ವಿದ್ಯಾಭ್ಯಾಸವನ್ನು ಕೊಡುವುದರ ಮೂಲಕ, ಇದನ್ನು ಬದಲಾಯಿಸಬಹುದು. 
ದೈವತ್ವದ ಕಿಡಿಯಾದ ಆತ್ಮನು ಪ್ರತಿಯೊಬ್ಬರಲ್ಲೂ ಇದ್ದಾನೆ ; ಆದರೆ ಆ ಕಿಡಿಯನ್ನು ಅಜ್ಞಾನದ 
ಬೂದಿ ಮುಚ್ಚಿಕೊಂಡಿದೆ. ಬೂದಿಯನ್ನೂದಿ ತೆಗೆದರೆ, ಆತ್ಮಜ್ಞಾನದ ಬೆಂಕಿ ಮತ್ತೊಮ್ಮೆ ಪ್ರಜ್ವಲಿಸು 
ವುದು ಖಂಡಿತ. ಇದೇ ಈ ಮಾನವ ಪುರೋಭಿವೃದ್ಧಿಯ ಕೆಲಸದ ಹಿಂದಿರುವ ವೇದಾಂತ, ತಾತ್ತ್ವಿಕ 
ಹಿನ್ನೆಲೆ. ಈ ವೇದಾಂತದ ಹಿನ್ನೆಲೆಯೇ ವಿವೇಕಾನಂದರು ವಿದ್ಯಾಭ್ಯಾಸ ಮತ್ತು ಧರ್ಮಗಳ ವೈಜ್ಞಾನಿಕ 
ಸ್ವರೂಪಲಕ್ಷಣಕ್ಕೆ ಅಭಿವ್ಯಕ್ತಿ ಕೊಟ್ಟಿದ್ದು : 
ವಿದ್ಯಾ ಭ್ಯಾಸವೆಂದರೆ ಮನುಷ್ಠನಲ್ಲಿ ಮೂಲಭೂತವಾಗಿ ಇರುವ ಪರಿಪೂರ್ಣತೆಯ 
ಆವಿರ್ಭಾವ ೬ ಶಿ 
ನಲ್ಲಿ ಮೂಲಭೂತವಾಗಿ ಇರುವ ಡೈವತ್ಚದ ಆವಿರ್ಭಾವ 


CC-0. Jangamwadi Math Collection. Digitized by eGangotri 


೩೯೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಕ'!ಳು 


೪. ಸರಸ್ವತಿ ಲಕ್ಷ್ಮಿಯರ ನಿಜವಾದ ಅರ್ಥ 

ಇತ್ತೀಚಿನ ಶತಮಾನಗಳಲ್ಲಿ, ನಾವು ಭಾರತೀಯರು ಶ್ರೀ ಎಂಬ ಶಬ್ದವನ್ನು ತಪ್ಪಾಗಿ 
ಬಳಸಿಕೊಂಡಿದ್ದೇವೆ. ಶ್ರೀ ಎಂದರೆ ಹೇರಳವಾದ ಚಿನ್ನವೋ ತಲೆದಿಂಬಿನಡಿ ನಿರುಪಯುಕ್ತವಾಗಿ 
ಇಟ್ಟುಕೊಂಡಿರುವ ಹಣದ ಸಂಗ್ರಹವೋ ಎಂದುಕೊಳ್ಳುತ್ತೇವೆ. ಇದು ಶ್ರೀ ಎಂಬುದರ ಸಂಪೂರ್ಣ 
ತಪ್ಪು ಕಲ್ಪನೆ. ಲಕ್ಷ್ಮೀ ಮತ್ತು ಶ್ರೀ ಗಳ ಸುತ್ತ ಅಮೋಘವಾದ ಸಾಮಾಜಿಕ, ಸಂವೇದನಾತ್ಮಕ, 
ಆಧ್ಯಾತ್ಮಿಕ ಕಲ್ಪನೆಗಳು, ಮೌಲ್ಯಗಳು ಹೆಣೆದುಕೊಂಡಿವೆ. ಪ್ರಪಂಚದಾದ್ಯಂತ ಜನರು ಅವುಗಳನ್ನು 
ಗೌರವದಿಂದ ಸ್ವೀಕರಿಸುತ್ತಾರೆ. ಆದರೆ ನಮ್ಮ ಮನಸ್ಸುಗಳು ಶತಮಾನಗಳಿಂದ ಅಲ್ಪಾಲ್ಬವಾಗುತ್ತ 
ಬಂದು ಶ್ರೀ ಯ ಕಲ್ಪನೆಯನ್ನೂ ನಾವು ಕೈಯಲ್ಲಿಟ್ಟುಕೊಂಡಿರುವ ಮೃತ ಹೊನ್ನೆಂಬಂತೆ 
ಕಿರಿದುಗೊಳಿಸಿಕೊಂಡಿದ್ದೇವೆ. 

ಆದರೆ ಅದೃಷ್ಟವಶಾತ್‌ ಶ್ರೀಯನ್ನು ಇಂದು ಬೇರೆಯಾಗಿ ಅರ್ಥಮಾಡಿಕೊಳ್ಳಲಾರಂಭಿಸಿದ್ದೇವೆ. 
ಯಾವುದು ಜನರಿಗೆ ಸೌಖ್ಯವನ್ನು, ಯೋಗಕ್ಷೇಮವನ್ನು ತಂದುಕೊಡಬಲ್ಲುದೋ, ಯಾವುದು 
ಅವರಿಗೆ ಸಂತೋಷವನ್ನು ಕೊಟ್ಟು ಮುದಗೊಳಿಸಬಲ್ಲುದೋ ಅದು ಶ್ರೀ. ಎಂದರೆ, ಯಾವಾಗ 
ಹಣವನ್ನು ಸಹಕಾರಿ ದುಡಿಮೆಗಳಲ್ಲಿ ಬುದ್ಧಿವಂತಿಕೆಯಿಂದ ಹೂಡಿ ಅದನ್ನು ಉತ್ಪಾದಕ ಸಾಮರ್ಥ್ಯ 
ವುಳ್ಳದ್ದನ್ನಾಗಿ ಮಾಡುತ್ತೇವೆಯೋ ಆಗ ಮಾತ್ರ ಅದು ಶ್ರೀ. ಇಲ್ಲವಾದರೆ ಅದು ಶ್ರೀ ಅಲ್ಲದಿರುವುದು 
ಮಾತ್ರವಲ್ಲ, ಅ-ಶ್ರೀ. ಕೇವಲ ಹಣಕ್ಕೆ ಯಾವ ಬೆಲೆಯೂ ಇಲ್ಲ. ಮಾನವನ ಸೇವೆಯಲ್ಲಿ ದುಡಿಯುತ್ತ 
ಅವನಿಗೆ ಸುಖಸಂತೋಷಗಳನ್ನು ಗಳಿಸಿಕೊಡುತ್ತಿದ್ದರೆ ಮಾತ್ರ ಅದು ಶ್ರೀ. 

ಇದೊಂದು ಸುಂದರ ಕಲ್ಪನೆ. ಆದ್ದರಿಂದ, ಜನರ ಜೇಬುಗಳನ್ನು ಹೆಚ್ಚು ಹೆಚ್ಚು ಹಣದಿಂದ 
ತುಂಬುವುದೇ ಶ್ರೀ ಅಲ್ಲ. ನಗರಗಳಲ್ಲಿನ ಕಾರ್ಮಿಕರಿಗೆ ಈಗಾಗಲೇ ತಿಂಗಳಿಗೆ ಐನೂರು ಸಾವಿರ 
ರೂಪಾಯಿಗಳಷ್ಟು ಸಂಬಳ ಇತ್ಯಾದಿ ಬರುತ್ತಿದೆ. ಆದರೆ ಅವರ ಬದುಕಿನಲ್ಲಿ ಯಾವ ಗುಣಾತ್ಮಕ 
ಅಭಿವೃದ್ಧಿಯೂ ಆಗಿಲ್ಲ, ಯಾವ ಮಾನವೀಯ, ಯೋಗಕ್ಷೇಮದ ಶ್ರೀಯೂ ಲಭಿಸಿಲ್ಲ. ಶ್ರೀ 
ಎಂಬುದು ಮಾನವನ ಸರ್ವತೋಮುಖ ಉನ್ನತಿಯ, ಕ್ಷೇಮದ ಅಭಿವೃದ್ಧಿಯನ್ನೊಳಗೊಂಡ ಒಂದು 
ಅಮೋಘ ಕಲ್ಪನೆ. ಆದ್ದರಿಂದಲೇ ನಾವು ಈ ಕಾರ್ಯಯೋಜನೆಗೆ ಗ್ರಾಮಶ್ರೀ ಎಂದು ಹೆಸರಿಡಲು 
ತೀರ್ಮಾನಿಸಿದೆವು. ಆಂದ್ರಪ್ರದೇಶದ ಕೃಷ್ಣಾ ಜಿಲ್ಲೆಯ ಮುಖ್ಯಸ್ಥಳವಾದ ವಿಜಯವಾಡದಲ್ಲಿ 
ರಾಮಕೃಷ್ಣ ಮಿಶನ್‌ಗೆ ನೇರವಾಗಿ ಸಂಬಂಧಿಸದೆ ಸ್ವತಂತ್ರವಾಗಿದ್ದರೂ ಮಿಶನ್‌ನ ಆದರ್ಶಗಳಿಂದ 
ಉತ್ಸಾಹಿತರಾಗಿ ಅನೇಕ ವರ್ಷಗಳಿಂದಲೂ ಶ್ರದ್ಧೆಯಿಂದ ಕೆಲಸಮಾಡುತ್ತಿರುವ ಜನಗಳು ಸ್ಥಾಪಿಸಿದ 
_ ರಾಮಕೃಷ್ಣ ಸಮಿತಿಯೇ ಈ ಕಾರ್ಯಯೋಜನೆಯನ್ನು ಕೈಗೆತ್ತಿಕೊಂಡಿರುವ ಕೇಂದ್ರ. 

ಗ್ರಾಮಶ್ರೀ ಕಾರ್ಯಯೋಜನೆಯ ಅಡಿಯಲ್ಲಿ ತತ್ಕಾಲಕ್ಕೆ ಬರುವುವು ಕೃಷ್ಣಾ ಜಿಲ್ಲೆಯ 
ದಿವಿಸೀಮಾ ತಾಲ್ಲೂಕಿನ ಎಲ್ಲಾ ಹತ್ತು ಹಳ್ಳಿಗಳು ಹಾಗೂ ಚಂಡಮಾರುತಕ್ಕೆ ತುತ್ತಾದ ಜನರಿಗಾಗಿ 
ಪಕ್ಕಾ ಮನೆಗಳನ್ನು ಕಟ್ಟಿಕೊಡುವುದಕ್ಕೆ ರಾಮಕೃಷ್ಣ ಮಿಶನ್‌ ಆರಿಸಿಕೊಂಡಿರುವ ಪಕ್ಕದ ಗುಂಟೂರು 
ಜಿಲ್ಲೆಯ ಬಾಪ್ಟಾಲಾದ ಆದಿವಾಸಿ ಕಾಲೋನಿ. ನೆ 


೫. ಸರಸ್ವತಿ ಲಕ್ಷ್ಮಿಯರಿಗೆ ಗ್ರಾಮೀಣ ಜನತೆಯ ಪ್ರತಿಕ್ರಿಯೆ 


ನಾನು ಈಗ ೧೯೭೩ರಿಂದಲೂ ಹೈದರಾಬಾದಿನಲ್ಲಿರುವ ಪಶ್ಚಿಮ ಬಂಗಾಳದ ಬೇಲೂರು ಮಠದ 
ಒಂದು ಶಾಖೆಯಾದ ಶ್ರೀ ರಾಮಕೃಷ್ಣ ಮಠದಲ್ಲಿದ್ದೇನೆ. ರಾಜ್ಯಸರ್ಕಾರವು ದಾನವಾಗಿ ಕೊಟ್ಟಿರುವ 
ಆರೂವರೆ ಎಕರೆ ಭೂಮಿಯಲ್ಲಿ ಈಗತಾನೆ ಈ ಶಾಖೆಯು ಒಂದು ಆರೋಗ್ಯ ಕೇಂದ್ರ, ಒಂದು 


ಸಂಸ್ಕೃತಿ ಪ್ರತಿಷ್ಠಾನ, ಹಾಗೂ ಒಂದು 
jx “cc-0. ಸನ ಒಂದು ಶ್ರೀರಾಮಕೃಷ್ಟದೇ ವ್ಯಾಲಿಯ ಮುಂತಾಧುವುಗಳನ್ನುಳ್ಳ ಆರು 


ಸಂಘಟಿತ ಗ್ರಾಮೀಣ ಅಭಿವೃದ್ಧಿಯ ತತ್ತ್ವ ಹಾಗೂ ತಂತ್ರಗಳು ೩೯೩ 


ಮಿಲಿಯ ರೂಪಾಯಿಗಳ ಅಭಿವೃದ್ಧಿ ಯೋಜನೆಯೊಂದನ್ನು ಕಾರ್ಯಗತಗೊಳಿಸುತ್ತಿದೆ. ಮುಂದಿನ 
ವರ್ಷದ ಪ್ರಾರಂಭದ ಹೊತ್ತಿಗೆ ಈ ಕಾರ್ಯ ಮುಗಿದು ಸಮರ್ಪಣೆಯಾದ ಮೇಲೆ ಈ ಮಠವು 
ಇಡೀ ರಾಜ್ಯದಾದ್ಯಂತ ಎಲ್ಲೆಲ್ಲಿ ಗ್ರಾಮ ಶ್ರೀ ಕಾರ್ಯಯೋಜನೆಯ ಸೇವಾಕಾರ್ಯ ಹರಡಿಕೊಳ್ಳು 
ವುದೋ ಅಲ್ಲಿಗೆಲ್ಲಾ ತನ್ನ ಸಹಾಯಹಸ್ತವನ್ನು ವಿಸ್ತರಿಸಬಲ್ಲ ಶಕ್ತಿಕೇಂದ್ರವಾಗುತ್ತದೆ. 

ಕೆಲವು ದಿನಗಳ ಹಿಂದೆ ದಿವಿಸೀಮಾ ತಾಲ್ಲೂಕಿನಲ್ಲಿ ಕಟ್ಟಿರುವ ಮೂರು ಹೊಸ ಹಳ್ಳಿಗಳ 
ಉದ್ಭಾಟನಾ ಸಮಾರಂಭಕ್ಕೆ ನಾನು ಹೋಗಿದ್ದೆ. ರಾಮಕೃಷ್ಣ ಮಿಶನ್‌ ಕಟ್ಟಿರುವ ವಿಸ್ತಾರವಾದ 
ಸಮುದಾಯ ಭವನದಲ್ಲಿನ ಸ್ಥಳೀಯ ದೇವಸ್ಥಾನವೊಂದರ ಪ್ರಾರಂಭೋತ್ಸವವಾದ ಮೇಲೆ 
ವಿವೇಕಾನಂದಪುರವೆಂಬ ಒಂದು ಹಳ್ಳಿಯಲ್ಲಿ ಜನರು ಕಾಂತಿಭಾಯಿ, ನಾನು ಮತ್ತು ಇನ್ನಿತರರ 
ಮಾತುಗಳನ್ನು ಕೇಳುವುದಕ್ಕೆಂದು ಅನಿರೀಕ್ಷಿತವಾದ ಮಹೋತ್ಸಾಹದೊಂದಿಗೆ ಬಂದು ಸೇರಿದ್ದರು. 
ನಾವು ಇಂಥ ಉತ್ಸಾಹವನ್ನು ನಿರೀಕ್ಷಿಸಿರಲಿಲ್ಲ--ನಮ್ಮ ಸುತ್ತ ಅದೆಂತಹ ಸಂತೋಷ, ನಲಿವು ! 
ಪ್ರತಿಯೊಂದು ಕುಟುಂಬಕ್ಕೂ ಈಗ ವಾಸಿಸಲು ಒಂದು ಆರ್‌.ಸಿ.ಸಿ. ಮನೆ, ಉತ್ತು ಉಣ್ಣುವುದಕ್ಕೆ 
ಒಂದಷ್ಟು ಜಮೀನು ; ಎಲ್ಲರಿಗೂ ವಿಶಾಲವಾದ ಎರಡಂತಸ್ತಿನ ಸಮುದಾಯ ಭವನ ; ಹೊಸ 
ದೊಂದು ದೇವಸ್ಥಾನ ಎಲ್ಲವೂ ಇವೆ. ಆದರೆ ಇವುಗಳನ್ನೆಲ್ಲ ಪೂರ್ಣವಾಗಿ ತಮ್ಮ ಒಳ್ಳೆಯದಕ್ಕೆ 
ಹೇಗೆ ಬಳಸಬೇಕೆಂಬ ಕಲ್ಪನೆ ಇವರಿಗಿಲ್ಲ. 

ಆದ್ದರಿಂದ ನಾವು ಅವರನ್ನು ಕುರಿತು ಆ ವಿಷಯದ ಬಗ್ಗೆಯೇ ಮಾತನಾಡಿದೆವು. ನಾವು ಅವರ 
ಹಳ್ಳಿಗಳಿಗೆ ಶ್ರೀ ಯ ಶುಭಾಶೀರ್ವಾದವನ್ನು ತಂದುಕೊಡಲು ಬಯಸುತ್ತೇವೆ ಎಂದು ನಾನು ಹೇಳಿದೆ. 
ಅಲ್ಲದೆ, “ಆದರೆ ನಿಮಗೆ ಶ್ರೀ ಬೇಕಿದ್ದರೆ, ನೀವು ಅದರ ಹಿಂದಿರುವ ಮತ್ತೊಂದನ್ನೂ ಇಷ್ಟಪಟ್ಟು 
ಪಡೆಯಲೆತ್ನಿಸಬೇಕು ; ಆ ಮತ್ತೊಂದೆದರೆ ವಾಣಿ ಅಥವಾ ಸರಸ್ಪತಿ--ಜ್ಞಾನ. ಸರಸ್ವತಿ ಇಲ್ಲದೆ 
ಶ್ರೀ ಅಥವಾ ಲಕ್ಷ್ಮಿಯೂ ಇರಲಾರಳು” ಎಂದೂ ಸೇರಿಸಿದೆ. ದುರಾದೃಷ್ಟವೆಂದರೆ ಇತ್ತೀಚಿನ ಶತಮಾನ 
ಗಳಲ್ಲಿ ನಾವು ಭಾರತೀಯರು ಸರಸ್ವತಿ, ಲಕ್ಷ್ಮಿ ಇಬ್ಬರೂ ಪರಸ್ಪರ ಹೊಟ್ಟೆಕಿಚ್ಚಿನ ಸೋದರಿಯರು, 
ಒಬ್ಬರಿರುವಲ್ಲಿ ಇನ್ನೊಬ್ಬರಿರಲಾರರು ಎಂದು ನಮ್ಮನ್ನು ನಾವು ನಂಬಿಸಿಕೊಂಡಿದ್ದೇವೆ. ಆದರೆ 
ಅದು ಪೂರ್ತಿ ತಪ್ಪು ಕಲ್ಪನೆ. ಮೊನ್ನೆಮೊನ್ನೆಯವರೆಗೂ ಇದೇ ನಮ್ಮ ಕಲ್ಪನೆಯಾಗಿದ್ದರೂ, ಇದೀಗ 
ನಿಧಾನವಾಗಿ ಸತ್ಯವನ್ನು ಅರಿಯತೊಡಗಿದ್ದೇವೆ- ಸರಸ್ವತಿ ಇದ್ದಲ್ಲಿ ಮಾತ್ರ ಲಕ್ಷ್ಮಿ ಬರುತ್ತಾಳೆ. 
ಒಂದು ಕಡೆ ಜ್ಞಾನ, ಮತ್ತೊಂದು ಕಡೆ ಯೋಗಕ್ಷೇಮಕ್ಕಾಗಿ ಐಶ್ಚರ್ಯ--ಈ ಎರಡು ಮೌಲ್ಯಗಳು 
ಯಾವಾಗಲೂ ಒಟ್ಟಿಗೇ ಇರುವಂಥವು. ಸತ್ಯವಾಗಿಯೂ ಅವರಿಬ್ಬರೂ ಪ್ರೀತಿಯ ಸೋದರಿಯರು ; 
ಭಾರತ ತನ್ನ ಹಳ್ಳಿಗಳಿಗೆ ಈ ಇಬ್ಬರು ಸ್ನೇಹದ ಸೋದರಿಯರನ್ನೂ ಒಟ್ಟಿಗೇ ಪ್ರೀತಿಯಿಂದ ಬರಮಾಡಿ 
ಕೊಳ್ಳುವವರೆಗೆ ಭಾರತದಲ್ಲಿ ಶ್ರೀ ನೆಲೆಸುವುದು ಸಾಧ್ಯವಿಲ್ಲ. 

ಸಮಸ್ತ ಯೋಗಕ್ಷೇಮ ಸಿರಿಸಂಪತ್ತುಗಳೂ ಮನುಷ್ಯನೆಡೆಗೆ ಹರಿದು ಬರುವುದು ಜ್ಞಾನ 
ಸಂಪಾದನೆಯ ಮೂಲಕವಾಗಿಯೆ. ಆದ್ದರಿಂದ, ಮಾನವನ ಮಟ್ಟಿಗೆ, ಜ್ಞಾನವಿಜ್ಞಾನಗಳೇ ಮೊದಲು, 
ಅನಂತರವೇ ಯೋಗಕ್ಷೇಮ ಸಿರಿಸಂಪತ್ತು, ಶ್ರೀ. 


೬. ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ಸರಸ್ವತಿ ಮತ್ತು ಲಕ್ಷ್ಮಿ 

ಪಶ್ಚಿಮದೇಶಗಳಲ್ಲಿನ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದರೆ ಇದು ಸತ್ಯವೆಂದು ಅರಿವಾಗು 
ವುದು. ಪಾಶ್ಚಿಮಾತ್ಮರು ಮೊದಲು ಸರಸ್ವತಿಯನ್ನು ಭಕ್ತಿಯಿಂದ ಆರಾಧಿಸಿದರೆಂಬುದಕ್ಕೆ ಉದಾಹರಣೆ 
ಅವರ ವೈಜ್ಞಾನಿಕ ಸಂಶೋಧನೆ. ಆ ಮೂಲಕ ಅವರು ಪ್ರಕೃತಿಯ ಹಾಗೂ ಪ್ರಕೃತಿಯ ಮಡಿಲಲ್ಲಿರುವ 
ಮಾನವನ ಬಗ್ಗೆ ಜ್ಞಾನವನ್ನು ಹೆಚ್ಚಿಸಿಕೊಂಡರು. ಜ್ಞಾನಕ್ಕಾಗಿ ನಡೆಸಿದ ಆ ಮೂಲಭೂತ ತಪಸ್ಸಿನ 


CC-0. Jangamwadi Math Collection. Digitized by eGangotri 


೩೯೪ : ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಫಲವಾಗಿ ಲಭಿಸಿದ ಉಪ-ಉತ್ಪನ್ನ ಶ್ರೀ ಯ ಈ ಕೃಪೆ. ಇದನ್ನೂ ಪ್ರಾಮಾಣಿಕವಾದ ಪರಸ್ಪರ 
ಸಹಕಾರದ ದುಡಿಮೆಯೆಂಬ ಎರಡನೆಯ ತಪಸ್ಸಿನ ಮೂಲಕವೇ ಈ ದೇಶಗಳ ಜನರು ತಮ್ಮದಾಗಿಸಿ 
ಕೊಂಡರು. 

ಇತ್ತೀಚಿನ ಕೆಲವು ಶತಮಾನಗಳಲ್ಲಿ ನಮ್ಮ ಪ್ರತಿಯೊಂದು ಚಿಂತನೆಯೂ ಅಲ್ಬವೂ ಮಿತವ್ಕಾಪ್ತಿ 
ಯದೂ ಆಗಿದ್ದಂತೆಯೆ ನಮ್ಮ ಸರಸ್ಪತಿ ಲಕ್ಷ್ಮಿಯರ ಕಲ್ಪನೆಯೂ ಅತ್ಯಂತ ಅಲ್ಬವೂ ವಕ್ರವೂ ' 
ಆಗಿತ್ತು. ದೇವರ ಕಲ್ಪನೆ ಸಹ ತೀರಾ ಮಿತವಾದದ್ದಾಯಿತು. ನಮ್ಮಲ್ಲಿ ಹೆಚ್ಚಿನವರಿಗೆ ದೇವರೆಂದರೆ 
ಗುಡಿಯಲ್ಲಿರುವ' ಮೂರ್ತಿಯೋ ಚಿತ್ರವೋ ಅಷ್ಟೇ ಹೊರತು, ಅವನಿಗೆ ಅದಕ್ಕಿಂತ ಹೆಚ್ಚಿನ 
ಆಯಾಮವೇ ಇಲ್ಲ. ಈ ಪರಿಸ್ಥಿತಿಗೆ ವಿರುದ್ಧವಾಗಿ ನಮ್ಮ ಧರ್ಮ, ಶಾಸ್ತ್ರಗಳು ಬೋಧಿಸುವುದು 
ದೇವರೆಂದರೆ ವಿಶ್ವದ ಹೃದಯಸ್ವರೂಪ, ಪ್ರಕೃತಿಯ ಹಾಗೂ ಮನುಷ್ಯನ ಅಂತರ್ಯಾಮಿ ಎಂದು. 
ಪೂಜೆ ಪ್ರಾರ್ಥನೆ ಧ್ಯಾನಜಪಗಳ ಮೂಲಕ ದೇವರೊಂದಿಗೆ ಅನ್ಯೋನ್ಯತೆ ಪಡೆಯುವಂತೆಯೆ ನಮ್ಮ 
ಕಾಯಕದ ಮೂಲಕ, ಇತರರೊಂದಿಗೆ ನಾವು ಹೊಂದಿರುವ ಸಂಬಂಧದ ಮೂಲಕ, ಬುಜುಜೀವನದ 
ಮೂಲಕವೂ ದೇವರ ಬಳಿಸಾರಬಹುದು. ದುರದೃಷ್ಟವಶಾತ್‌ ನಮ್ಮ ಚಿಂತನೆಯಲ್ಲಿ ಭಗವಂತನ 
ಕಲ್ಪನೆ ಸಂಪೂರ್ಣ ತೊಲಗಿಹೋಗಿ ಅದರ ಜಾಗದಲ್ಲಿ ಬಂದು ಸೇರಿದ ನಿರ್ಜೀವ ಆಡಂಬರವೆ 
ಭಕ್ತಿಯೆನ್ನಿಸಿಕೊಂಡಿತು ; ನಾವು ಯಾವುದೋ ಒಂದು ದೇವಾಲಯದ ಯಾವುದೋ ಒಂದು 
ಮೂರ್ತಿಯ ಆರಾಧಕರಾದೆವು ; ನಮ್ಮ ಸುತ್ತಮುತ್ತಣ ಜನರೊಂದಿಗೆ ಸುಖಸೌಹಾರ್ದದ, 
ಸಹಕಾರದ ಸಂಬಂಧವನ್ನು ಸ್ಥಾಪಿಸುವ ಮೂಲಕ ಅಭಿವ್ಯಕ್ತಿಗೊಳ್ಳುವಂತಹ ಚೈತನ್ಮಶೀಲ 
ಆಧ್ಯಾತ್ಮಿಕತೆಯನ್ನು ಪಡೆಯಲಾರದೆ ಹೋದೆವು. ಹೀಗೆ ಅಲ್ಪತೆಯ ಇಕ್ಕಟ್ಟಿನಲ್ಲಿ ಸಿಕ್ಕಿಕೊಂಡು 
ನಮಗೆ ನಾವೇ ಶತ್ರುಗಳಾದೆವು ; ಆಕ್ರಮಣಕಾರರಾಗಿ ಬಂದ ಅನ್ಯದೇಶೀಯರಿಗೆ ಜೀತದಾಳುಗಳಾ 
ದೆವು ; ಅಸಾಮಾನ್ಯವಾದ ಬಡತನವನ್ನನುಭವಿಸಿದೆವು. 

ಸರಸ್ವತಿ ಲಕ್ಷ್ಮಿಯರೆಂಬ ನಮ್ಮ ಪ್ರೀತಿಯ ಇಬ್ಬರು ದೇವಿಯರನ್ನೂ ನಾವು ಇದೇ ರೀತಿ 
ಅಲ್ಪವಾಗಿಸಿಕೊಂಡು ಇಂತಹುದೇ ಅಥವಾ ಇನ್ನೂ ಹೆಚ್ಚಿನ ದುಷ್ಪರಿಣಾಮಗಳಿಗೆ ದಾರಿಮಾಡಿ ' 
ಕೊಟ್ಟೆವು. ಈ ಇಬ್ಬರೂ ಪರಸ್ಪರ ಸಮಗ್ರವಾಗಿಯೆ ಸಂಬಂಧಿತರೆಂದು ಪಾಶ್ಚಿಮಾತ್ಕರು ನಮಗಿಂದು 
ತೋರಿಸಿಕೊಟ್ಟಿದ್ದಾರೆ. ನಮ್ಮ ಪೂರ್ವಿಕರೂ ಸರಸ್ವತಿಯ ಪ್ರೀತಿಯ ಆರಾಧಕರಾಗಿದ್ದರು. ಆ ಮೂಲಕ 
ಅವರು ಲಕ್ಷ್ಮೀಕೃಪಾಕಟಾಕ್ಸಕ್ಕೆ ಪಾತ್ರರಾಗಿದ್ದರು, ಆ ಮೂಲಕವೇ ನಮ್ಮ ಭಾರತವು ಸಂಪತ್ಸುಮೃದ್ಧ 
ವಾದ ಪ್ರಜ್ಞಾವಂತ ನಾಡನ್ನಿಸಿಕೊಂಡಿತ್ತು ಎಂದು ನಮ್ಮ ಗತಕಾಲದ ಇತಿಹಾಸ ಹೇಳುತ್ತದೆ. ಇತ್ತೀಚಿನ 
ಶತಮಾನಗಳಲ್ಲಿ ನಾವು ನಮ್ಮ ಮನೋನಿರ್ಬಲತೆಯಿಂದಾಗಿ, ಹೃದಯದ ಅಲ್ಪತೆಯಿಂದಾಗಿ, 
ಇವುಗಳ ನಿಜಸ್ವರೂಪದ ಕಲ್ಪನೆಯನ್ನು ಗ್ರಹಿಸಲಾರದೆ ಸೋತಿದ್ದೇವೆ. 


೭. ಐಶ್ವರ್ಯ ಯೋಗಕ್ಷೇಮಗಳು ಒದಗಿ ಬರುವುದು ಜ್ಞಾನದಿಂದಲೇ 


ಇಂಡಿಯಾದಲ್ಲಿ ಪಂಡಿತರು ಬುದ್ಧಿ ಜೀವಿಗಳಲ್ಲಿ ಸಹ ಧರ್ಮದ ಕಲ್ಪನೆ ಎಷ್ಟೋ ಬಾರಿ ಅನೇಕ 
ಮಕ್ಕಳಾಟದಂತಹ ಅಗ್ಗವಾದ ರೂಪಗಳಲ್ಲಿ ಅಭಿವ್ಯಕ್ತಗೊಳ್ಳುತ್ತದೆ ಎಂದು ನಾನು ಆಗಾಗ್ಗೆ ಜನರಿಗೆ 
ಹೇಳುತ್ತಿರುತ್ತೇನೆ. ಇಂತಹ ಒಂದು ಅಗ್ಗವಾದ ರೂಫವೆಂದರೆ, ಹೃಷಿಕೇಶಕ್ಕೋ ಹರಿದ್ವಾರಕ್ಕೋ 


CC-0. Jangamwadi Math Collection. Digitized by eGangotri 


ಸಂಘಟಿತ ಗ್ರಾಮೀಣ ಅಭಿವೃದ್ಧಿಯ ತತ್ತ್ವ ಹಾಗೂ ತಂತ್ರಗಳು ೩೯೫ 


ತ್ತಿದ್ದಾರೆ. ಮಾನವಜೀವನವನ್ನು, ಮಾನವನ ಗುರಿಯನ್ನು ಕುರಿತು ತಿಳಿಹೇಳುವ ನಮ್ಮದೇ ತತ್ತ್ವಜ್ಞಾನ 
ವನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು ಪಾಶ್ಚಿಮಾತ್ಮರ ಪ್ರಚೋದನೆ ಪ್ರೋತ್ಸಾಹಗಳು ಕಾರಣ 
ವಾಗಿವೆ. ಸ್ವಾಮಿ ವಿವೇಕಾನಂದರಂತಹ ನವಯುಗದ ಅಧಿಕೃತ ಪ್ರಬೋಧಕರು ಇದನ್ನು ತುಂಬಾ 
ಸಮರ್ಥವಾಗಿ ಮಾಡಿದ್ದಾರೆ. 

ಅದೇ ಅಧಿಕೃತ ದೃಷ್ಟಿಯಿಂದ ನಾನು ಆ ಹಳ್ಳಿಯವರಿಗೆ ಹೇಳಿದೆ : “ಮೊದಲು ಸರಸ್ವತಿಯನ್ನು 
ಕರೆತನ್ನಿ; ನಿಮ್ಮೆಲ್ಲರಲ್ಲೂ ಜ್ಞಾನಪ್ರೇಮವನ್ನು ಜಾಗ್ರತಗೊಳಿಸಿಕೊಳ್ಳಿ ; ವಿದ್ಯಾಭ್ಯಾಸದ ತಪಸ್ಸಿನಿಂದ 
ಅದನ್ನು ಹಂಬಲಿಸಿ ಪಡೆಯಿರಿ. ನಿಮ್ಮಲ್ಲಿ ಜ್ಞಾನವಿದ್ದರೆ, ನಿಮಗೆ ಸಂತೋಷವನ್ನುಂಟುಮಾಡುವ 
ಬೇಕಾದಷ್ಟು ಅದ್ಭುತ ಸುಂದರ ಸಂಗತಿಗಳನ್ನು ಜೀವನದಲ್ಲಿ ಕಾಣಬಹುದು. ಗ್ರಾಮೀಣಾಭಿವೃದ್ಧಿ 
ಯೋಜನೆಗಳನ್ವಯ ಕಾಂತಿಭಾಯಿ ನಿಮಗೇನಾದರೂ ಪ್ರಯೋಜನ ಮಾಡಿಕೊಡಲು ಬಯಸಿದರೂ, 
ನಿಮಗೆ ಸರಸ್ವತಿಯ ಕೃಪೆಯ ಶಕ್ತಿಯಿಲ್ಲದಿದ್ದರೆ ನೀವು ಅದನ್ನು ತಿಳಿದುಕೊಳ್ಳಲಾರಿರಿ, 
ಅರಗಿಸಿಕೊಳ್ಳಲಾರಿರಿ, ಅದರ ಲಾಭವನ್ನೂ ಪಡೆಯಲಾರಿರಿ. ಮೊದಲು ಸರಸ್ವತಿಯ ಕೃಪೆಯನ್ನು 
ಪಡೆದುಕೊಳ್ಳಿ ; ಅನಂತರ ಲಕ್ಷ್ಮೀಕಟಾಕ್ಸ ಅದನ್ನನುಸರಿಸಿ ತಾನೇತಾನಾಗಿ ಹರಿದು ಬರುವುದನ್ನು 
ನೋಡುವಿರಿ.” 


೮. ಗ್ರಾಮೀಣ ಜನತೆಗೆ ವಿದ್ಯಾರಂಭ ಮಾಡಿಸಿದ್ದು 


ಅವರು ಈ ಕಲ್ಪನೆಯನ್ನು ಬಹಳ ಮೆಚ್ಚಿಕೊಂಡರು. ಮೊದಲು ತೆಲುಗಿನಲ್ಲಿ ಬರೆಯುವುದನ್ನೂ 
ಓದುವುದನ್ನೂ ಕಲಿಯಿರಿ, ಅನಂತರ ಆಧ್ಯಾತ್ಮಿಕ ಹಾಗೂ ಇತರ ಸಾಹಿತ್ಯವನ್ನು ಓದಿ ಅಸ್ವಾದಿಸಿ 
ಸಂತೋಷಪಡಿ ; ಇದು ನಿಮ್ಮ ಬದುಕಿನ ಆರ್ಥಿಕ ಅಂತಸ್ತನ್ನಲ್ಲದೆ ಸಾಂಸ್ಕೃತಿಕ ಮಟ್ಟವನ್ನೂ 
ಉನ್ನತಿಗೊಯ್ಕುವುದು ಎಂದು ನಾನು ಹೇಳಿದೆ. ಹೀಗೆ ಅವರಿಗೆ ಅವರೇ ಸ್ನೇಹಿತರಾಗುವರು, 
ರಕ್ಷಕರಾಗುವರು ; ಇತರರು ಇದನ್ನು ಆಗಮಾಡಿಸಲು ಕೇವಲ ಸಹಾಯ ಮಾಡುವರು. ಈ 
ಮಾತುಗಳನ್ನೆಲ್ಲ ಜನರು ತುಂಬಾ ಮೆಚ್ಚಿಕೊಂಡರು. 

“ನಿಮ್ಮಲ್ಲಿ ತೆಲುಗನ್ನು ಓದಲೂ ಬರೆಯಲೂ ಬಲ್ಲವರು ಎಷ್ಟು ಜನ ಇದ್ದೀರಿ ಕೈ ಎತ್ತಿ !” 
ಎಂದು ನಾನು ಅವರನ್ನು ಕೇಳಿದೆ. ಇಬ್ಬರು ಮಾತ್ರ ಕೈ ಎತ್ತಿದರು. ಆ ಹಳ್ಳಿಯಲ್ಲಿ ಸ್ವಾತಂತ್ರ್ಯ 
ಬಂದು ಮೂವತ್ತೆರಡು ವರ್ಷಗಳಾದ ಮೇಲೂ ಅಲ್ಪಸ್ವಲ್ಪ ಓದಲು ಬರೆಯಲು ಬಲ್ಲವರು ಕೇವಲ 
ಇಬ್ಬರು ! ಉಳಿದೆಲ್ಲರೂ ನಿರಕ್ಷರಕುಕ್ಸಿಗಳು. ಆಗ ನಾನು ಹೇಳಿದೆ: “ಅದಾಗದು; ಪ್ರತಿಯೊಬ್ಬರೂ 
ಓದುವುದನ್ನೂ ಬರೆಯುವುದನ್ನೂ ಕಲಿಯಲೇ ಬೇಕು” ಎಂದು. ಅವರವರಲ್ಲಿಯೇ ಮಾತನಾಡಿ 
ಕೊಂಡ ನಂತರ ಒಬ್ಬ ಎದ್ದುನಿಂತು ತಮಗೆ ಹೆಂಗಸರಿಗೊಬ್ಬ ಹೆಂಗಸು ಗಂಡಸರಿಗೊಬ್ಬ ಗಂಡಸು 
ಶಿಕ್ಷಕರು. ಬೇಕು ಎಂದು ಹೇಳಿದ. “ನಿತ್ಯವೂ ಯಾವ ಹೊತ್ತಿಗೆ ಶಿಕ್ಷಕರು ನಿಮಗೆ ಕಲಿಸಲು 
ಬರಬೇಕು ?” ಎಂದು ವಿಚಾರಿಸಿದೆ. ಸಂಜೆ ತಾವು ದಿನದ ಕೆಲಸ ಮುಗಿಸಿ ಬಂದ ಮೇಲೆ ಆದೀತು 
ಎಂದರು. “ಸರಿ, ನಾವು ಅದಕ್ಕೆ ಏರ್ಪಾಟು ಮಾಡುತ್ತೇವೆ ; ಮೂರು ತಿಂಗಳಿನಲ್ಲಿ ನೀವೆಲ್ಲ ಓದು 
ಬರಹ ಕಲಿತುಬಿಡಬೇಕು. ಸರಸ್ವತೀದೇವಿ ಹೀಗೆ ನಿಮ್ಮ ಮನೆಗಳನ್ನು ಬೆಳಗಿದರೆ, ಗ್ರಾಮಶ್ರೀ 
ಯೋಜನೆ ಕೊಡಲಿರುವ ಸೇವೆಗಳ ಪ್ರಯೋಜನ ಪಡೆದು ನಿಮ್ಮ ಸಂಪತ್ಸಮೃದ್ಧಿ ಯೋಗಕ್ಷೇಮಗಳಿಗೆ 
ಬಳಸಿಕೊಳ್ಳಲು ನಿಮಗೆ ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ, ನೀವು ಇನ್ನೊಬ್ಬರ ಮುಂದೆ ಕೈಚಾಚುವ ' 
ಪರಾವಲಂಬಿಗಳಾಗಿಯೇ ಉಳಿದು ಪರಸ್ಪರ ಕೈಗೂಸುಗಳಾಗಿಯೇ ಇರುತ್ತೀರಿ ; ಸ್ವಾತಂತ್ರ್ಯವೆಂದ 
ರೇನು, ಮಾನವನ ಆತ್ಮಗೌರವವೆಂದರೇನು ಎಂಬುದು ನಿಮಗೆಂದಿಗೂ ಅರ್ಥವಾಗುವುದೇ ಇಲ್ಲ. 
ಇದೇ ಈಗ ನಿಮಗೆ ಅಗತ್ಯವಾಗಿ ಬೇಕಾಗಿರುವುದು. ಇದನ್ನು ಗಳಿಸಲು ನೀವು ಈಗ ಶ್ರದ್ಧೆಯಿಂದ 


CC-0. Jangamwadi Math Collection. Digitized by eGangotri 


೩೯೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಶ್ರಮಿಸಬೇಕು. ಇವತ್ತಿನ ಈ ಸಭೆಯನ್ನೇ ನಿಮ್ಮ ವಿದ್ಯಾರಂಭ ಎಂದು ತಿಳಿದುಕೊಳ್ಳಿ !” ಎಂದು 
ನಾನು ಅವರಿಗೆ ಹೇಳಿದೆ. 

ಇಡೀ ಸಭೆ ತೋರಿದ ಪ್ರತಿಕ್ರಿಯೆ ಪ್ರಚಂಡವಾಗಿತ್ತು. ನಮ್ಮೆಲ್ಲರಿಗೂ ಸಹ ಅದೊಂದು 
ನವನವೋನ್ಮೇಷಕಾರಕ ಅನುಭವವಾಗಿತ್ತು. ನಮ್ಮ ಗ್ರಾಮೀಣ ಜನರೆದುರು ಹೊಸ ಕಲ್ಪನೆಗಳನ್ನು 
ಮಂಡಿಸಿದರೆ ಅವರು ಪ್ರತಿಕ್ರಿಯಿಸುತ್ತಾರೆ ; ಅದರೆ ಅವರಿಗೆ ಅರ್ಥವಾಗುವಂತೆ, ಮನದಟ್ಟಾಗುವಂತೆ 
ಕಲ್ಪನೆಗಳನ್ನು ಅವರ ಮುಂದಿಡಬೇಕು ಎಂಬುದನ್ನು ನಾವು ಕಂಡುಕೊಂಡೆವು. ಸ್ವಾಮಿ ವಿವೇಕಾನಂದರು 
ಕೊಲಂಬೋದಿಂದ ಆಲ್ಕ್ಮೋರಾದವರೆಗೆ ಮಾಡಿರುವ ಭಾಷಣಗಳ ಸರಮಾಲೆಯಲ್ಲಿ (ಕೃತಿಶ್ರೇಣಿ, 
ಭಾಗ ೩) ಸೂಚಿಸಿರುವಂತೆ, ಮಾನವನ ಆತ್ಮೋನ್ನತಿಯ ಸಮಗ್ರತೆಯ ಭಾಗಗಳೆಂದು ಆರ್ಥಿಕ 
ಸಾಮಾಜಿಕ ಅಭಿವೃದ್ಧಿ ಯೋಜನೆಗಳನ್ನು ನಮ್ಮ ಜನಸಾಮಾನ್ಯರು ಪುರಸ್ಕರಿಸುವರು. ನಮ್ಮ 
ರಾಜಕೀಯ ಜನರು ಮಾಡುವ ಭಾಷಣಗಳು ಸಾಮಾನ್ಯವಾಗಿ ಅವರ ತಲೆಗೆ ಹೋಗುವುದಿಲ್ಲ ; 
ಹೃದಯವನ್ನೂ ತಟ್ಟುವುದಿಲ್ಲ ; ಅವರಿಗೆ ನಂಬಿಕೆಯಾಗುವುದಿಲ್ಲ. ಕೇವಲ ಚುನಾವಣೆಯ ಸಮಯ 
ದಲ್ಲಿ ಮಾತ್ರ ಜನರ ಮೇಲೆ ತೋರಿಸುವ ಅವರ ಆಸಕ್ತಿ ಮತಯಾಚನೆಯಲ್ಲಿ ಪ್ರಾರಂಭಗೊಂಡು 
ಮತಯಾಚನೆಯಲ್ಲೇ ಮುಗಿದುಹೋಗುವುದು. ದೇಶದ ಸ್ವತಂತ್ರ ನಾಗರಿಕರಾಗಿ ಜನಸಾಮಾನ್ಕರು 
ಹೇಗೆ ನಮ್ಮ ಪ್ರಜಾಪ್ರಭುತ್ವದ ಶಕ್ತಿ ಅಧಿಕಾರದ ಅನುಮೋದನೆಗಳಿಗೆ ಮೂಲಭೂತ ಕಾರಣರು 
ಎಂಬ ಬಗ್ಗೆ ಅವರಿಗೆ ತಿಳಿಹೇಳುವ ಯಾವುದೇ ರಾಷ್ಟ್ರನಿಷ್ಠ ಪ್ರಯತ್ನವೂ ಅವರಲ್ಲಿ ಕಾಣದು. 
, ಆರ್ಥಿಕ ಅಭಿವೃದ್ಧಿಯು ಮಾನವನ ಉನ್ನತಿಯ ಸಾಧನೆಯಲ್ಲಿ ಮುಖ್ಯವಾದ ಒಂದು ಭಾಗವೇ 
ಹೊರತು ಅದೇ ಎಲ್ಲವೂ ಅಲ್ಲ. ಈ ಮೂಲಭೂತ ತಳಹದಿಯ ಮೇಲೆಯೆ ಗ್ರಾಮಶ್ರೀ ಕಾರ್ಯ 
ಯೋಜನೆಯ ಕಲ್ಪನೆ ನಿಂತಿರುವುದು. ಅದರ ಸುಸಂಘಟಿತ ಕಾರ್ಯಕ್ರಮಗಳು ಶೀಘ್ರವಾಗಿ 
ಪ್ರಾರಂಭವಾಗುವ ನಿರೀಕ್ಷೆಯಿದೆ. ಜೂನ್‌ ತಿಂಗಳ ಕೊನೆಯ ವೇಳೆಗೆ ಎಲ್ಲಾ ಒಂದು ಸಾವಿರ ಮನೆ 
ಗಳನ್ನು ಕಟ್ಟಿ ಮುಗಿದು ಸಮರ್ಪಿತವಾಗುತ್ತವೆ ; ಆ ನಂತರ ಗ್ರಾಮೀಣ ಜನರಲ್ಲಿ ನಿಜವಾದ 
ಮಾನವೀಯ ವ್ಯಕ್ತಿತ್ವವನ್ನು ಸೃಷ್ಟಿಸುವ ಸೇವಾಕಾರ್ಯದಲ್ಲಿ ತೀವ್ರವಾಗಿ ತೊಡಗುತ್ತೇವೆ. 


೯. ಗ್ರಾಮೀಣ ಅಭಿವೃದ್ಧಿಯೆಡೆಗೆ ನಿರ್ದೇಶಿಸಲ್ಪಟ್ಟ ಉದ್ಯಮ ಹಾಗೂ ವ್ಯವಹಾರ 
ಈ ಗ್ರಾಮಗಳಲ್ಲಿನ ಮಕ್ಕಳು ನಿರಕ್ಷರಕುಕ್ಸಿಗಳಾದರೂ ಕಷ್ಟಪಟ್ಟು ಕೆಲಸಮಾಡುವವರೂ, 
ಬುದ್ಧಿವಂತರೂ, ಯಾವಾಗಲೂ ಹಸನ್ಮು ಖಿಗಳೂ ಆಗಿರುವುದನ್ನು ನೋಡಿ ನಮಗೆ ತುಂಬಾ 
ಮೆಚ್ಚಿಗೆಯಾಯಿತು. ಮುಂದೆ ಸಮಾಜಪರಿವರ್ತನೆಯ ಪರಿಣಾಮಕಾರಿ ಹರಿಕಾರರಾಗಲೆಂದು 
ಕಾಂತಿಭಾಯಿಯವರು ಆದಾಗಲೇ ಅವರಲ್ಲಿ ಸುಮಾರು ಮೂವತ್ತು ಎಳೆಯರನ್ನು “ವಿವೇಕಾನಂದ 
ಸ್ಕಾಲರ್‌ ಷಿಪ್‌” ಕೊಟ್ಟು ಮುಂದಾಳ್ತನದ ತರಬೇತಿಗಾಗಿ ಆರಿಸಿಕೊಂಡಿದ್ದರು. ಇವರು ಹೊಸ 
ಯೋಜನೆಗಳನ್ನು ಅರ್ಥಮಾಡಿಕೊಂಡು ಜಾರಿಗೆ ತರುವರು. ಪ್ರಾರಂಭದಲ್ಲಿ ಈ ಎಲ್ಲಾ ಕಾರ್ಯಕ್ರಮ 
ಗಳನ್ನು ದಿವಿಸೀಮಾ ತಾಲ್ಲೂಕಿನಲ್ಲಿ ಹಾಗೂ ಬಾಟಾಟ್ಲಾದಲ್ಲಿ ಕೇಂದ್ರೀಕರಿಸಬೇಕು. ಏಕೆಂದರೆ 
ಅಲ್ಲಿಯ ಜನರಿಗೆ ರಾಮಕೃಷ್ಣ ಮಿಶನ್‌ ಹಾಗೂ ಅದರ ಆದರ್ಶಗಳು ಗೊತ್ತಿರುವುದರಿಂದ ಅವರು 
ಬೇಗನೆ ಪ್ರತಿಕ್ರಿಯಿಸುವರು. ಆದ್ದರಿಂದ ಅವರೊಡನೆ ಅವರಿಗೋಸ್ಕರ ಕೆಲಸ ಮಾಡುವುದು ಸುಲಭ. 
ಅವಶ್ಯಕವಿರುವ ತಾಂತ್ರಿಕ ಸಹಾಯವನ್ನು ಮುಂಬಯಿಯ ಎಕ್ಸೆಲ್‌ ಇಂಡಸ್ಟ್ರೀಸ್‌ನ ಹಾಗೂ ಹೈದರಾ 
ಜಾದಿನ ಐಡಿಎಲ್‌ ಕೆಮಿಕಲ್ಸ್‌ನ ಕೆಲಸಗಾರರು ಕೊಡಮಾಡಿರುವರು. ಕಾರ್ಯಯೋಜನೆಗೆ ಕನಿಷ್ಠ 
ಖರ್ಚಿನಲ್ಲಿ ಗರಿಷ್ಠ ಉತ್ಪಾದನೆ ಮಾಡಬಲ್ಲ ಪರಿಣಿತ ಜನರ ಸಹಾಯ ಮಾರ್ಗದರ್ಶನಗಳು 
ಅಗತ್ಯವಾಗಿ ಬೇಕು. ಕೇವಲ ಆದರ್ಶದ, ಭಾವೋದ್ರೇಕದ ಮಾತಿನಿಂದ ಪ್ರಯೋಜನವಿಲ್ಲ. ಸ್ವಾಮಿ 


CC-0. Jangamwadi Math Collection. Digitized by eGangotri 


ಸಂಘಟಿತ ಗ್ರಾಮೀಣ ಅಭಿವೃದ್ಧಿಯ ತತ್ತ್ವ ಹಾಗೂ ತಂತ್ರಗಳು ೩೯೭ 


ವಿವೇಕಾನಂದರು ಬೋಧಿಸಿರುವಂತೆ, ಗ್ರಾಮೀಣ ಜನತೆಯನ್ನು ಮೇಲೆತ್ತುವುದಕ್ಕೆ ಉನ್ನತ ಆದರ್ಶ 
ಮತ್ತು ಭೂಮಟ್ಟದ ಕಾರ್ಯಕುಶಲತೆ ಸಾಮರ್ಥ್ಯದ ಸಮ್ಮಿಳನವು ಮೌನವಾಂತು ಕೆಲಸದಲ್ಲಿ 
ತೊಡಗಬೇಕು. 

ಗುಜರಾತ್‌ ರಾಜ್ಯದ ಕಛ್‌ನಲ್ಲಿನ ಜನರಿಗೆ ಈ ಕಾರ್ಯೊತ್ಸಾಹವಿದೆ. ನಮ್ಮ ಪುರಾಣಗಳ 
ಪ್ರಕಾರ ಕಛ್‌ ಒಂದು ಪುರಾತನವೂ ಪವಿತ್ರವೂ ಆದ ಪ್ರದೇಶ ; ಈಗ ಅದು ಅತ್ಮಲ್ಪ ಮಳೆ 
ಪಡೆಯುವ ಗುಜರಾತಿನ ಒಂದು ಬಡ ಜಿಲ್ಲೆ. ಅಲ್ಲಿನ ಅನೇಕ ಸಂಪನ್ಮೂಲ ಜನ ಭಾರತದ 
ಇತರೆಡೆಗಳಿಗೆ ಹಾಗೂ ಪರದೇಶಗಳಿಗೆ ಹೋಗಿ ಉದ್ಯಮ ವ್ಯವಹಾರಗಳಲ್ಲಿ ತಮ್ಮ ಪ್ರತಿಭೆಯನ್ನು 
ತೊಡಗಿಸಿ ಬೇಕಾದಷ್ಟು ಹಣ ಸಂಪಾದನೆ ಮಾಡುತ್ತಾರೆ. ಕಳೆದ ಕೆಲವು ಶತಮಾನಗಳಲ್ಲಿ ಕಛ್‌ 
ಮತ್ತು ಅದರ ಪಕ್ಕದ ಸಿಂಧ್‌ನ ಜನರು ಪ್ರಪಂಚದ ಅನೇಕ ಕಡೆ ಪ್ರತಿಷ್ಠಾಪಿತರಾಗಿ ಹೇರಳ ಹಣ 
ಸಂಪಾದಿಸಿ ಐಷಾರಾಮದ ಜೀವನ ನಡೆಸಲು ಸಮರ್ಥರಾಗಿದ್ದಾರೆ. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ. 
ಅವರ ದೃಷ್ಟಿಕೋನದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಆಗಿರುವುದನ್ನು ನೋಡಬಹುದು. ತಮ್ಮ 
ಪ್ರತಿಭೆ, ಸಂಪನ್ಮೂಲ, ಕಾರ್ಯಸಾಮರ್ಥಗಳನ್ನು ಅವರು ಹೆಚ್ಚುಹೆಚ್ಚಾಗಿ ಭಾರತದ ಆರ್ಥಿಕ 
ಹಾಗೂ ಮಾನವಾಭಿವೃದ್ಧಿಗಳಿಗಾಗಿ ಬಳಸತೊಡಗಿದ್ದಾರೆ. ಇಂತಹುದೇ ಆರೋಗ್ಯಕರ ಬದಲಾವಣೆ 
ಇತರ ಕೈಗಾರಿಕೋದ್ಯಮಿಗಳಲ್ಲಿಯೂ ನಿಧಾನವಾಗಿ ನೆಲೆಗೊಳ್ಳುತ್ತಿದೆ. ನಮ್ಮ ರಾಷ್ಟ್ರದ ಪ್ರಚಲಿತ 
ಪರಿಸ್ಥಿತಿಯಲ್ಲಿ ಇದೊಂದು ಅತ್ಯಂತ ಭರವಸೆಯ ಆಶಾಕಿರಣ. 

ಭಾರತದಲ್ಲಿ ಹಣ ಸಂಪಾದನೆ ಮಾಡುವ ಸಾಮರ್ಥ್ಯವನ್ನು ಬೇಕಾದ ಹಾಗೆ ಪಡೆದಿರುವ 
ಅದೆಷ್ಟೋ ಬಗೆಯ ಜನರಿದ್ದಾರೆ. ಆದರೆ ಇಲ್ಲಿಯವರೆಗೆ ಅವರು ಆ ಹಣವನ್ನು ಖರ್ಚು ಮಾಡಿದ 
ರೀತಿ ಮಾತ್ರ ಅನಾರೋಗ್ಯಕರ, ಉದ್ದೇಶರಹಿತ ಬದುಕಿಗೆ ; ಊಳಿಗಕ್ಕೋ ಮಕ್ಕಳ ಡಾಂಭಿಕ 
ಮದುವೆಗಳಿಗೋ ವಿನಿಯೋಗಿಸಿದ ಅದರಿಂದ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ವಿಕೃತ 
ಪರಿಣಾಮವೇ ಉಂಟಾಯಿತು. ಆದರೆ ಇಂದು ಅವರಲ್ಲಿ ಕೆಲವರಾದರೂ ಇಂದು “ನಾವು ನಮ್ಮ 
ಹಣ, ನಮ್ಮ ಅರಿವು, ನಮ್ಮ ಪ್ರತಿಭೆಗಳನ್ನು ಮಾನವ ಅಭಿವೃದ್ಧಿಗಾಗಿ ಮುಡಿಪಾಗಿಡೋಣ `; 
ಪ್ರಜಾಸತ್ತೆಯ ನಾಗರಿಕರಾದ ನಮಗೆ ದೇಶದ ಹಿಂದುಳಿದವರ, ಬಡವರ ಮೇಲಣ ಜವಾಬ್ದಾರಿ 
ಇದೆ ; ಅವರೂ ನಮ್ಮವರೇ” ಎಂಬ ರೀತಿಯ ಆರೋಗ್ಯಕರ ಚಿಂತನೆಯಿಂದ ಪ್ರಚೋದಿತರಾಗು 
ತ್ತಿದ್ದಾರೆ. ಇಂಥ ಒಂದು ಸಮಗ್ರತೆಯ ಭಾವ ಉನ್ನತ ಸ್ತರದ ಜನಗಳಿಂದಲೇ ಇತರರೆಡೆಗೆ ನಿಧಾನ 
ವಾಗಿ ಹರಿದು ಬರುತ್ತಿದೆ. ದುರದೃಷ್ಟವಶಾತ್‌ ಬಹಳ ನಿಧಾನವಾಗಿ ಉಂಟಾಗುತ್ತಿರುವುದನ್ನು ಬಿಟ್ಟರೆ, 
ಪ್ರಚಲಿತ ಭಾರತದಲ್ಲಿನ ರಾಜಕೀಯ ವಿಷಣ್ಣತೆಯ ನಡುವೆಯೂ, ಇದು ರಾಷ್ಟ್ರೀಯ ಅಭಿವೃದ್ಧಿಯ 
ಚಿತ್ರದಲ್ಲಿನ ಒಂದು ಆಶಾದಾಯಕ ಭಾಗ. ಇದೇ ನನ್ನನ್ನು ನಮ್ಮ ದೇಶದ ಉಜ್ವಲ ಭವಿಷ್ಯದ ಬಗ್ಗೆ 
ಆಶಾಭಾವವನ್ನು ತಾಳುವಂತೆ ಮಾಡುವುದು. ನಮ್ಮ ಸುತ್ತ ತಾಂಡವವಾಡುತ್ತಿರುವ ವಿನಾಶಕಾರಿ 
ಹಾಗೂ ವಿಧ್ವಂಸಕ ರಾಜಕೀಯ, ಭ್ರಷ್ಟಾಚಾರದ ಆಡಳಿತಗಳ ನಡುವೆಯೂ ನಿಜವಾದ ಮಾನವ 
ನಿರ್ಮಾಣದ, ರಾಷ್ಟ್ರನಿರ್ಮಾಣದ ಕೆಲಸವೂ ಇಲ್ಲಿಯ ಹಾಗೆಯೇ ಎಲ್ಲೆಡೆ ಮೌನವಾಗಿ ನಡೆಯುತ್ತಿದೆ. 


೧೦. “ಊರ್ಧ್ವಮೂಲಂ ಅಧಃ-ಶಾಖಮ್‌” 

ದೀರ್ಥ ಇತಿಹಾಸವುಳ್ಳ ನಮ್ಮ ಭಾರತ ದೇಶದ ಇಂದಿನ ಕ್ರಾಂತಿ ಸ್ಥಿತ್ಯಂತರದ ಕಾಲದಲ್ಲಿ 
ಅವನತಿಯ ಹಾಗೂ ಪುನರುತ್ಥಾನದ ಪ್ರಕ್ರಿಯೆಗಳೆರಡೂ ಜೊತೆಜೊತೆಗೇ ನಡೆಯುತ್ತಿವೆ. 
ಬೀಜವೊಂದು ಮಣ್ಣಿನಲ್ಲಿ ಬಿದ್ದಾಗ ಪ್ರಾರಂಭದಲ್ಲಿ ನಡೆಯುವುದು ಅವನತಿಯ ಪ್ರಕ್ರಿಯೆಯೇ ; 
ಜೊತೆಜೊತೆಗೆ ಪುನರುತ್ಥಾನವೂ ನಡೆದು ಮಣ್ಣನ್ನು ಸೀಳಿ ಮೊಳಕೆ ತಲೆದೋರುತ್ತದೆ. ಅನಂತರ 


CC-0. Jangamwadi Math Collection. Digitized by eGangotri 


೩೯೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಶ್ರಮಿಸಬೇಕು. ಇವತ್ತಿನ ಈ ಸಭೆಯನ್ನೇ ನಿಮ್ಮ ವಿದ್ಯಾರಂಭ ಎಂದು ತಿಳಿದುಕೊಳ್ಳಿ !” ಎಂದು 
ನಾನು ಅವರಿಗೆ ಹೇಳಿದೆ. 
ಇಡೀ ಸಭೆ ತೋರಿದ ಪ್ರತಿಕ್ರಿಯೆ ಪ್ರಚಂಡವಾಗಿತ್ತು. ನಮ್ಮೆಲ್ಲರಿಗೂ ಸಹ ಅದೊಂದು 

ನವನವೋನ್ಮೇಷಕಾರಕ ಅನುಭವವಾಗಿತ್ತು. ನಮ್ಮ ಗ್ರಾಮೀಣ ಜನರೆದುರು ಹೊಸ ಕಲ್ಪನೆಗಳನ್ನು 
ಮಂಡಿಸಿದರೆ ಅವರು ಪ್ರತಿಕ್ರಿಯಿಸುತ್ತಾರೆ; ಅದರೆ ಅವರಿಗೆ ಅರ್ಥವಾಗುವಂತೆ, ಮನದಟ್ಟಾಗುವಂತೆ 
ಕಲ್ಪನೆಗಳನ್ನು ಅವರ ಮುಂದಿಡಬೇಕು ಎಂಬುದನ್ನು ನಾವು ಕಂಡುಕೊಂಡೆವು. ಸ್ವಾಮಿ ವಿವೇಕಾನಂದರು 
ಕೊಲಂಬೋದಿಂದ ಆಲ್ಮೋರಾದವರೆಗೆ ಮಾಡಿರುವ ಭಾಷಣಗಳ ಸರಮಾಲೆಯಲ್ಲಿ (ಕೃತಿಶ್ರೇಣಿ, 
ಭಾಗ ೩) ಸೂಚಿಸಿರುವಂತೆ, ಮಾನವನ ಆತ್ಮೋನ್ನತಿಯ ಸಮಗ್ರತೆಯ ಭಾಗಗಳೆಂದು ಆರ್ಥಿಕ 
ಸಾಮಾಜಿಕ ಅಭಿವೃದ್ಧಿ ಯೋಜನೆಗಳನ್ನು ನಮ್ಮ ಜನಸಾಮಾನ್ಯರು ಪುರಸ್ಕರಿಸುವರು. ನಮ್ಮ 
ರಾಜಕೀಯ ಜನರು ಮಾಡುವ ಭಾಷಣಗಳು ಸಾಮಾನ್ಯವಾಗಿ ಅವರ ತಲೆಗೆ ಹೋಗುವುದಿಲ್ಲ ; 
ಹೃದಯವನ್ನೂ ತಟ್ಟುವುದಿಲ್ಲ ; ಅವರಿಗೆ ನಂಬಿಕೆಯಾಗುವುದಿಲ್ಲ. ಕೇವಲ ಚುನಾವಣೆಯ ಸಮಯ 
ದಲ್ಲಿ ಮಾತ್ರ ಜನರ ಮೇಲೆ ತೋರಿಸುವ ಅವರ ಆಸಕ್ತಿ ಮತಯಾಚನೆಯಲ್ಲಿ ಪ್ರಾರಂಭಗೊಂಡು 
ಮತಯಾಚನೆಯಲ್ಲೇ ಮುಗಿದುಹೋಗುವುದು. ದೇಶದ ಸ್ವತಂತ್ರ ನಾಗರಿಕರಾಗಿ ಜನಸಾಮಾನ್ಯರು 
ಹೇಗೆ ನಮ್ಮ ಪ್ರಜಾಪ್ರಭುತ್ವದ ಶಕ್ತಿ ಅಧಿಕಾರದ ಅನುಮೋದನೆಗಳಿಗೆ ಮೂಲಭೂತ ಕಾರಣರು 
ಎಂಬ ಬಗ್ಗೆ ಅವರಿಗೆ ತಿಳಿಹೇಳುವ ಯಾವುದೇ ರಾಷ್ಟ್ರನಿಷ್ಠ ಪ್ರಯತ್ನವೂ ಅವರಲ್ಲಿ ಕಾಣದು. 

. ಆರ್ಥಿಕ ಅಭಿವೃದ್ಧಿಯು ಮಾನವನ ಉನ್ನತಿಯ ಸಾಧನೆಯಲ್ಲಿ ಮುಖ್ಯವಾದ ಒಂದು ಭಾಗವೇ 
ಹೊರತು ಅದೇ ಎಲ್ಲವೂ ಅಲ್ಲ. ಈ ಮೂಲಭೂತ ತಳಹದಿಯ ಮೇಲೆಯೆ ಗ್ರಾಮಶ್ರೀ ಕಾರ್ಯ 
ಯೋಜನೆಯ ಕಲ್ಪನೆ ನಿಂತಿರುವುದು. ಅದರ ಸುಸಂಘಟಿತ ಕಾರ್ಯಕ್ರಮಗಳು ಶೀಘ್ರವಾಗಿ 
ಪ್ರಾರಂಭವಾಗುವ ನಿರೀಕ್ಷೆಯಿದೆ. ಜೂನ್‌ ತಿಂಗಳ ಕೊನೆಯ ವೇಳೆಗೆ ಎಲ್ಲಾ ಒಂದು ಸಾವಿರ ಮನೆ 
ಗಳನ್ನು ಕಟ್ಟಿ ಮುಗಿದು ಸಮರ್ಪಿತವಾಗುತ್ತವೆ ; ಆ ನಂತರ ಗ್ರಾಮೀಣ ಜನರಲ್ಲಿ ನಿಜವಾದ 
ಮಾನವೀಯ ವ್ಯಕ್ತಿತ್ವವನ್ನು ಸೃಷ್ಟಿಸುವ ಸೇವಾಕಾರ್ಯದಲ್ಲಿ ತೀವ್ರವಾಗಿ ತೊಡಗುತ್ತೇವೆ. 

೯. ಗ್ರಾಮೀಣ ಅಭಿವೃದ್ಧಿಯೆಡೆಗೆ ನಿರ್ದೇಶಿಸಲ್ಪಟ್ಟ ಉದ್ಯಮ ಹಾಗೂ ವ್ಯವಹಾರ 

ಈ ಗ್ರಾಮಗಳಲ್ಲಿನ ಮಕ್ಕಳು ನಿರಕ್ಷರಕುಕ್ಸಿಗಳಾದರೂ ಕಷ್ಟಪಟ್ಟು ಕೆಲಸಮಾಡುವವರೂ, 

ಬುದ್ಧಿವಂತರೂ, ಯಾವಾಗಲೂ ಹಸನ್ಮುಖಿಗಳೂ ಆಗಿರುವುದನ್ನು ನೋಡಿ ನಮಗೆ ತುಂಬಾ 
ಮೆಚ್ಚಿಗೆಯಾಯಿತು. ಮುಂದೆ ಸಮಾಜಪರಿವರ್ತನೆಯ ಪರಿಣಾಮಕಾರಿ ಹರಿಕಾರರಾಗಲೆಂದು 
ಕಾಂತಿಭಾಯಿಯವರು ಆದಾಗಲೇ ಅವರಲ್ಲಿ ಸುಮಾರು ಮೂವತ್ತು ಎಳೆಯರನ್ನು “ವಿವೇಕಾನಂದ 
ಸ್ಕಾಲರ್‌ ಷಿಪ್‌" ಕೊಟ್ಟು ಮುಂದಾಳ್ತನದ ತರಬೇತಿಗಾಗಿ ಆರಿಸಿಕೊಂಡಿದ್ದರು. ಇವರು ಹೊಸ 
ಯೋಜನೆಗಳನ್ನು ಅರ್ಥಮಾಡಿಕೊಂಡು ಜಾರಿಗೆ ತರುವರು. ಪ್ರಾರಂಭದಲ್ಲಿ ಈ ಎಲ್ಲಾ ಕಾರ್ಯಕ್ರಮ 
ಗಳನ್ನು ದಿವಿಸೀಮಾ ತಾಲ್ಲೂಕಿನಲ್ಲಿ ಹಾಗೂ ಬಾಟಾಟ್ಲಾದಲ್ಲಿ ಕೇಂದ್ರೀಕರಿಸಬೇಕು. ಏಕೆಂದರೆ 
ಅಲ್ಲಿಯ ಜನರಿಗೆ ರಾಮಕೃಷ್ಣ ಮಿಶನ್‌ ಹಾಗೂ ಅದರ ಆದರ್ಶಗಳು ಗೊತ್ತಿರುವುದರಿಂದ ಅವರು 
ಬೇಗನೆ ಪ್ರತಿಕ್ರಿಯಿಸುವರು. ಆದ್ದರಿಂದ ಅವರೊಡನೆ ಅವರಿಗೋಸ್ಕರ ಕೆಲಸ ಮಾಡುವುದು ಸುಲಭ. 
ಅವಶ್ಯಕವಿರುವ ತಾಂತ್ರಿಕ ಸಹಾಯವನ್ನು ಮುಂಬಯಿಯ ಎಕ್ಸೆಲ್‌ ಇಂಡಸ್ಟ್ರೀಸ್‌ನ ಹಾಗೂ ಹೈದರಾ 
ಬಾದಿನ ಐಡಿಎಲ್‌ ಕೆಮಿಕಲ್ಸ್‌ನ ಕೆಲಸಗಾರರು ಕೊಡಮಾಡಿರುವರು. ಕಾರ್ಯಯೋಜನೆಗೆ ಕನಿಷ್ಠ 


ಅಗತ್ಯವಾಗಿ ಬೇಕು. ಕೇವಲ ಆದರ್ಶದ, ಭಾವೋದ್ರೇಕದ ಮಾತಿನಿಂದ ಪ ಜನವಿಲ್ಲ. ಸ್ವಾಮಿ 


CC-0. Jangamwadi Math Collection. Digitized by 8೨8/0೦!1 


ಕ್‌ 


ಸಂಘಟಿತ ಗ್ರಾಮೀಣ ಅಭಿವೃದ್ಧಿಯ ತತ್ತ್ವ ಹಾಗೂ ತಂತ್ರಗಳು . ೩೯೭ 


ವಿವೇಕಾನಂದರು ಬೋಧಿಸಿರುವಂತೆ, ಗ್ರಾಮೀಣ ಜನತೆಯನ್ನು ಮೇಲೆತ್ತುವುದಕ್ಕೆ ಉನ್ನತ ಆದರ್ಶ 
ಮತ್ತು ಭೂಮಟ್ಟದ ಕಾರ್ಯಕುಶಲತೆ ಸಾಮರ್ಥ್ಯದ ಸಮ್ಮಿಳನವು ಮೌನವಾಂತು ಕೆಲಸದಲ್ಲಿ 
ತೊಡಗಬೇಕು. 

ಗುಜರಾತ್‌ ರಾಜ್ಯದ ಕಛ್‌ನಲ್ಲಿನ ಜನರಿಗೆ ಈ ಕಾರ್ಯೊತ್ಸಾಹವಿದೆ. ನಮ್ಮ ಪುರಾಣಗಳ 
ಪ್ರಕಾರ ಕಛ್‌ ಒಂದು ಪುರಾತನವೂ ಪವಿತ್ರವೂ ಆದ ಪ್ರದೇಶ ; ಈಗ ಅದು ಅತ್ಮಲ್ಪ ಮಳೆ 
ಪಡೆಯುವ ಗುಜರಾತಿನ ಒಂದು ಬಡ ಜಿಲ್ಲೆ. ಅಲ್ಲಿನ ಅನೇಕ ಸಂಪನ್ಮೂಲ ಜನ ಭಾರತದ 
ಇತರೆಡೆಗಳಿಗೆ ಹಾಗೂ ಪರದೇಶಗಳಿಗೆ ಹೋಗಿ ಉದ್ಯಮ ವ್ಯವಹಾರಗಳಲ್ಲಿ ತಮ್ಮ ಪ್ರತಿಭೆಯನ್ನು 
ತೊಡಗಿಸಿ ಬೇಕಾದಷ್ಟು ಹಣ ಸಂಪಾದನೆ ಮಾಡುತ್ತಾರೆ. ಕಳೆದ ಕೆಲವು ಶತಮಾನಗಳಲ್ಲಿ ಕಛ್‌ 
ಮತ್ತು ಅದರ ಪಕ್ಕದ ಸಿಂಧ್‌ನ ಜನರು ಪ್ರಪಂಚದ ಅನೇಕ ಕಡೆ ಪ್ರತಿಷ್ಠಾಪಿತರಾಗಿ ಹೇರಳ ಹಣ 
ಸಂಪಾದಿಸಿ ಐಷಾರಾಮದ ಜೀವನ ನಡೆಸಲು ಸಮರ್ಥರಾಗಿದ್ದಾರೆ. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ 
ಅವರ ದೃಷ್ಟಿಕೋನದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಆಗಿರುವುದನ್ನು ನೋಡಬಹುದು. ತಮ್ಮ 
ಪ್ರತಿಭೆ, ಸಂಪನ್ಮೂಲ, ಕಾರ್ಯಸಾಮರ್ಥ್ಯಗಳನ್ನು ಅವರು ಹೆಚ್ಚುಹೆಚ್ಚಾಗಿ ಭಾರತದ ಆರ್ಥಿಕ 
ಹಾಗೂ ಮಾನವಾಭಿವೃದ್ಧಿಗಳಿಗಾಗಿ ಬಳಸತೊಡಗಿದ್ದಾರೆ. ಇಂತಹುದೇ ಆರೋಗ್ಯಕರ ಬದಲಾವಣೆ 
ಇತರ ಕೈಗಾರಿಕೋದ್ಯಮಿಗಳಲ್ಲಿಯೂ ನಿಧಾನವಾಗಿ ನೆಲೆಗೊಳ್ಳುತ್ತಿದೆ. ನಮ್ಮ ರಾಷ್ಟ್ರದ ಪ್ರಚಲಿತ 
ಪರಿಸ್ಥಿತಿಯಲ್ಲಿ ಇದೊಂದು ಅತ್ಯಂತ ಭರವಸೆಯ ಆಶಾಕಿರಣ. 

ಭಾರತದಲ್ಲಿ ಹಣ ಸಂಪಾದನೆ ಮಾಡುವ ಸಾಮರ್ಥ್ಯವನ್ನು ಬೇಕಾದ ಹಾಗೆ ಪಡೆದಿರುವ 
ಅದೆಷ್ಟೋ ಬಗೆಯ ಜನರಿದ್ದಾರೆ. ಆದರೆ ಇಲ್ಲಿಯವರೆಗೆ ಅವರು ಆ ಹಣವನ್ನು ಖರ್ಚು ಮಾಡಿದ 
ರೀತಿ ಮಾತ್ರ ಅನಾರೋಗ್ಯಕರ, ಉದ್ದೇಶರಹಿತ ಬದುಕಿಗೆ ; ಊಳಿಗಕ್ಕೋ ಮಕ್ಕಳ ಡಾಂಭಿಕ 
ಮದುವೆಗಳಿಗೋ ವಿನಿಯೋಗಿಸಿದ ಅದರಿಂದ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ವಿಕೃತ 
ಪರಿಣಾಮವೇ ಉಂಟಾಯಿತು. ಆದರೆ ಇಂದು ಅವರಲ್ಲಿ ಕೆಲವರಾದರೂ ಇಂದು “ನಾವು ನಮ್ಮ 
ಹಣ, ನಮ್ಮ ಅರಿವು, ನಮ್ಮ ಪ್ರತಿಭೆಗಳನ್ನು ಮಾನವ ಅಭಿವೃದ್ಧಿಗಾಗಿ ಮುಡಿಪಾಗಿಡೋಣ `; 
ಪ್ರಜಾಸತ್ತೆಯ ನಾಗೆರಿಕರಾದ ನಮಗೆ ದೇಶದ ಹಿಂದುಳಿದವರ, ಬಡವರ ಮೇಲಣ ಜವಾಬ್ದಾರಿ 
ಇದೆ ; ಅವರೂ ನಮ್ಮವರೇ” ಎಂಬ ರೀತಿಯ ಆರೋಗ್ಯಕರ ಚಿಂತನೆಯಿಂದ ಪ್ರಚೋದಿತರಾಗು 
ತ್ತಿದ್ದಾರೆ. ಇಂಥ ಒಂದು ಸಮಗ್ರತೆಯ ಭಾವ ಉನ್ನತ ಸ್ತರದ ಜನಗಳಿಂದಲೇ ಇತರರೆಡೆಗೆ ನಿಧಾನ 
ವಾಗಿ ಹರಿದು ಬರುತ್ತಿದೆ. ದುರದೃಷ್ಟವಶಾತ್‌ ಬಹಳ ನಿಧಾನವಾಗಿ ಉಂಟಾಗುತ್ತಿರುವುದನ್ನು ಬಿಟ್ಟರೆ, 
ಪ್ರಚಲಿತ ಭಾರತದಲ್ಲಿನ ರಾಜಕೀಯ ವಿಷಣ್ಣತೆಯ ನಡುವೆಯೂ, ಇದು ರಾಷ್ಟ್ರೀಯ ಅಭಿವೃದ್ಧಿಯ 
ಚಿತ್ರದಲ್ಲಿನ ಒಂದು ಆಶಾದಾಯಕ ಭಾಗ. ಇದೇ ನನ್ನನ್ನು ನಮ್ಮ ದೇಶದ ಉಜ್ವಲ ಭವಿಷ್ಯದ ಬಗ್ಗೆ 
ಆಶಾಭಾವವನ್ನು ತಾಳುವಂತೆ ಮಾಡುವುದು. ನಮ್ಮ ಸುತ್ತ ತಾಂಡವವಾಡುತ್ತಿರುವ ವಿನಾಶಕಾರಿ 
ಹಾಗೂ ವಿಧ್ವಂಸಕ ರಾಜಕೀಯ, ಭ್ರಷ್ಟಾಚಾರದ ಆಡಳಿತಗಳ ನಡುವೆಯೂ ನಿಜವಾದ ಮಾನವ 
ನಿರ್ಮಾಣದ, ರಾಷ್ಟ್ರನಿರ್ಮಾಣದ ಕೆಲಸವೂ ಇಲ್ಲಿಯ ಹಾಗೆಯೇ ಎಲ್ಲೆಡೆ ಮೌನವಾಗಿ ನಡೆಯುತ್ತಿದೆ. 


೧೦. "ಊರ್ಧ್ವಮೂಲಂ ಅಧಃ-ಶಾಖಮ್‌? 


ದೀರ್ಫ್ಥ ಇತಿಹಾಸವುಳ್ಳ ನಮ್ಮ ಭಾರತ ದೇಶದ ಇಂದಿನ ಕ್ರಾಂತಿ ಸ್ಥಿತ್ಯಂತರದ ಕಾಲದಲ್ಲಿ 
ಅವನತಿಯ ಹಾಗೂ ಪುನರುತ್ಥಾನದ ಪ್ರಕ್ರಿಯೆಗಳೆರಡೂ ಜೊತೆಜೊತೆಗೇ ನಡೆಯುತ್ತಿವೆ. 
ಬೀಜವೊಂದು ಮಣ್ಣಿನಲ್ಲಿ ಬಿದ್ದಾಗ ಪ್ರಾರಂಭದಲ್ಲಿ ನಡೆಯುವುದು ಅವನತಿಯ ಪ್ರಕ್ರಿಯೆಯೇ ; 
ಜೊತೆಜೊತೆಗೆ ಪುನರುತ್ಥಾನವೂ ನಡೆದು ಮಣ್ಣನ್ನು ಸೀಳಿ ಮೊಳಕೆ ತಲೆದೋರುತ್ತದೆ. ಅನಂತರ 


CC-0. Jangamwadi Math Collection. Digitized by eGangotri 


೩೯೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಅದು ಹೊಸ ಎಲೆ ಕೊಂಬೆರೆಂಬೆಗಳನ್ನು ಕೊನರುತ್ತ ಕೊನೆಗೆ ದೊಡ್ಡ ಮರವಾಗುತ್ತದೆ. ನಾವಿಂದು 
ಇಂಥದೇ ರಾಷ್ಟ್ರಾಭಿವೃದ್ಧಿಯ ಪ್ರಕ್ರಿಯೆಯ ಮೂಲಕ ಸಾಗುತ್ತಿದ್ದೇವೆ. ಕಣ್ಣಿಗೆ ಕಾಣುವಂತೆಯೆ 
ನಮ್ಮ ಸುತ್ತಮುತ್ತ ಎಲ್ಲವೂ ಕೆಟ್ಟದ್ದೇ ನಡೆಯುತ್ತಿದೆ. ಆದರೆ ಆ ಅವನತಿಯ ಮರೆಯಲ್ಲಿಯೇ 
ರಾಷ್ಟ್ರೋತ್ಥಾನದ ಆದರ್ಶ ದೃಷ್ಟಿಕೋಣದ ಶಕ್ತಿಬೀಜ ಮೊಳೆಯುತ್ತಿದ್ದು ಮೌನ ಪುನರುತ್ನಾನದ 
ಕೆಲಸವೂ ಸಾಗುತ್ತಿದೆ. ಹೊಸ ಆಶಾಕಿರಣ ಪಲ್ಲವಿಸುತ್ತಿದೆ ; ಆ ಮೂಲಕ ಭವಿಷ್ಯ ಬೆಳಕಾಗುತ್ತದೆ. 
ಊರ್ಧ್ವಮೂಲವಾಗಿದ್ದು ಭಗವಂತನಲ್ಲಿ ಬೇರುಬಿಟ್ಟಿರುವ ರಾಷ್ಟ್ರಾಶ್ಚತ್ಥ ಮಹಾವೃಕ್ಸವು ದೇಶದ 
ಅಭಿವೃದ್ಧಿಯ ಅಧಶ್ಯಾಖೆಗಳನ್ನು ಒಂದೊಂದಾಗಿ ಹರಡುತ್ತ ಬೆಳೆಯುತ್ತಿದೆ. ಸ್ವಾಮಿ ವಿವೇಕಾನಂದರು 
ಹೇಳಿರುವಂತೆ ಕಠೋಪನಿಷತ್ತಿನ ಹಾಗೂ ಗೀತೆಯ ವರ್ಣನೆಯ ಈ ವೃಕ್ಷವು ಬೆಳೆದು ಭಾರತೀಯರಿಗೆ 
ಮಾತ್ರವಲ್ಲ, ಲೋಕದ ಸಮಸ್ತ ಜನರಿಗೂ ವರಪ್ರಸಾದವನ್ನೀಯಲಿದೆ. 

ಭಾರತದ ಅನೇಕ ಕಡೆಗಳಲ್ಲಿ ಸಮರ್ಪಣ ಮನೋಭಾವದ ಜನರ ಗುಂಪುಗಳು ನಡೆಸುತ್ತಿರುವ 
ದೇಶಾಭಿವೃದ್ಧಿಯ ಕಾರ್ಯಕ್ರಮಗಳಲ್ಲಿ ಈ ಗ್ರಾಮಶ್ರಿ8 ಕಾರ್ಯಯೋಜನೆಯೂ ಒಂದು. ಕೆಲವು 
ದಿನಗಳ ಹಿಂದೆ ಕಲ್ಕತ್ತಾದಿಂದ ಹತ್ತು ಮೈಲಿ ದೂರವಿರುವ ನರೇಂದ್ರಪುರ ರಾಮಕೃಷ್ಣ ಮಿಶನ್‌ 
ಆಶ್ರಮಕ್ಕೆ ನಾನು ಭೇಟಿ ಕೊಟ್ಟಿದ್ದೆ. ಶಾಲಾಕಾಲೇಜುಗಳನ್ನು ನಡೆಸುತ್ತ ಕುರುಡರಿಗೂ ವಿದ್ಯಾಭ್ಯಾಸ 
ವನ್ನು ಕೊಡುತ್ತಿರುವ ಈ ಆಶ್ರಮವೂ ಸುಮಾರು ಎಪ್ಪತ್ತು ಹಳ್ಳಿಗಳಲ್ಲಿ ಗ್ರಾಮೀಣಾಭಿವೃದ್ಧಿ 
ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ. ಅವುಗಳಲ್ಲಿ ಒಂದು ಹಳ್ಳಿಯಲ್ಲಿ ನಡೆಯುತ್ತಿರುವ ಅಭಿವೃದ್ಧಿಯ 
ಕೆಲಸ ನನಗೆ ತುಂಬಾ ಮೆಚ್ಚಿಗೆಯಾಯಿತು. ಜನರಿಗೆ ತಮ್ಮನ್ನು ತಾವೇ ಮೇಲೆತ್ತಿಕೊಳ್ಳುವುದಕ್ಕೆ 
ಸಹಾಯ ಮಾಡುವುದೇ ಅದರ ಹಿಂದಿನ ಉದ್ದೇಶವಾಗಿತ್ತು. 

ಎರಡೂವರೆ ದಶಕಗಳ ಹಿಂದೆ ಭಾರತ ಸರ್ಕಾರ ಕೈಕೊಂಡು ನಡೆಸಿದ ಸಮುದಾಯ ಅಭಿವೃದ್ಧಿ 
ಕಾರ್ಯಕ್ರಮದ ಗುರಿಯೂ ಇದೇ ಆಗಿತ್ತು. `ಆಗ ದೆಹಲಿಯಲ್ಲಿದ್ದ ನಾನು ಕಲ್ಪನೆ ಯೋಜನೆಗಳ 
ಹಂತದಲ್ಲಿಯೇ ಅನೌಪಚಾರಿಕವಾಗಿ ಅದರೊಡನೆ ಇದ್ದೆ. ಪ್ರತಿ ವರ್ಷವೂ ನೀಲೋಖೇರಿ ಮತ್ತು 
ಇತರ ಪರಿಣತಿ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ದುಡಿಯಲಿರುವ ಸ್ವಯಂ ಸೇವಕರನ್ನು 
ಉದ್ದೇಶಿಸಿ ಮಾತನಾಡಲು ನನ್ನನ್ನು ಕರೆಯುತ್ತಿದ್ದರು. ಆಶಾದಾಯಕವಾಗಿ ಚೆನ್ನಾಗಿಯೇ 
ಪ್ರಾರಂಭವಾದ ಈ ಕಾರ್ಯಕ್ರಮವು ನಿಧಾನವಾಗಿ ನಿರುತ್ಸಾಹಗೊಂಡು ಕೊನೆಗೆ ಸೋತುಹೋಯಿತು. 
ಕೇಂದ್ರ ಹಾಗೂ ರಾಜ್ಯಸರ್ಕಾರಗಳ ರಾಜಸ್ವ ಇಲಾಖೆಯ ಅಧಿಕಾರಿಗಳ ಕೈಗೊಪ್ಪಿಸಿದ್ದೇ ಅದು 
ಸೋಲಲು ಕಾರಣ. ರಾಷ್ಟ್ರಾರ್ಪಣೆಯ ಭಾವವಾಗಲಿ ಮಾನವೀಯ ಅನುಕಂಪವಾಗಲಿ ಅವರುಗಳಲ್ಲಿ 
ಮೊಳೆಯಲೇ ಇಲ್ಲ. 


೧೧. “ಆಗು ಮತ್ತು ಮಾಡು” ಎಂಬ ವಿವೇಕಾನಂದರ ಪ್ರೀತಿಯ ಪ್ರೇರೇಪಣೆ 


ಆದರೆ ಸ್ವ-ಇಚ್ಛೆಯಿಂದ ಪ್ರೇರೇಪಿತರಾಗಿ ರಾಷ್ಟ್ರೀಯ ದೃಷ್ಟಿ ಸಮರ್ಪಣ ಮನೋಭಾವ 
ದೇಶಭಕ್ತಿಯ ಸಂಕಲ್ಪಗಳಿಂದ ಕೂಡಿದ ಜನರು ಒಟ್ಟಾಗಿ ಗ್ರಾಮ ಶ್ರೀಯಂತಹ ಕಾರ್ಯಕ್ರಮವನ್ನು 
ಹಮ್ಮಿಕೊಂಡಾಗ, ಸ್ಫುಟಫಲಿತಗಳನ್ನು ವಾಸ್ತವವಾಗಿಯೂ ಸಾಧಿಸುವರು. ಭಾರತದಲ್ಲಿ 
ಮಾನವಾಭ್ಯುದಯದ ಕೆಲಸವೆಂದರೆ ಜನರಲ್ಲಿ ಬಲ ತೇಜಸ್ಸುಗಳನ್ನು ತುಂಬಿ ಆತ್ಮಗೌರವವನ್ನು 
ಬೆಳೆಸಿ ಅವರನ್ನು ತಮ್ಮದೇ ಆದ ವಿಶಿಷ್ಟ ವ್ಯಕ್ತಿತ್ವವನ್ನು ಪಡೆಯಲು ಸಹಾಯ ಮಾಡುವುದು. 
ಇದಕ್ಕೆ ಅಗತ್ಯವಾದ ತತ್ತ್ವ ವಿವೇಕಾನಂದರು ನಮಗಿತ್ತಿರುವ ಮಾನವಸ್ಯಜತೆಯ ವಿದ್ಯಾಭ್ಯಾಸ, 
ಮಾನವಸ್ಯಜತೆಯ ಧರ್ಮ. ಇದನ್ನು ಸಾಧಿಸಲು ಅವರು ತೋರಿಸಿದ ಗುರಿ 'ಆಗು ಮತ್ತು ಮಾಡು'' 
ಎಂಬುದು. ನೀವು ಮೊದಲು ಮನುಷ್ಯರಾಗಿ, ನಂತರ ಇತರರಿಗೆ ಮನುಷ್ಯರಾಗಲು ಸಹಾಯ ಮಾಡಿ. 


CC-0. Jangamwadi Math Collection. Digitized by eGangotri 


ಸಂಘಟಿತ ಗ್ರಾಮೀಣ ಅಭಿವೃದ್ಧಿಯ ತತ್ತ್ವ ಹಾಗೂ ತಂತ್ರಗಳು ೩೯೯ 


ಹೀಗೆಂದರೆ ನಮ್ಮ ಜನರಿಗೆ ತಮ್ಮ ಕಾಲುಗಳ ಮೇಲೆ ತಾವು ನಿಂತು ಸ್ವಾತಂತ್ರ್ಯ ಸಾಧಿಸುವುದು 
ಹೇಗೆ ಎಂದು ಹೇಳಿಕೊಟ್ಟು, ಇತರರಿಗೂ ಹಾಗೆ ಮಾಡಲು ಹೇಳಿಕೊಡಿ ಎಂದು ಪ್ರೇರೇಪಿಸುವುದು. 
ಸ್ವಾಮಿ ವಿವೇಕಾನಂದರು ವಿಶ್ವ ಧರ್ಮಸಮ್ಮೇಳನದಲ್ಲಿ ಭಾಗವಹಿಸಿ ಪ್ರಸಿದ್ಧಿ ಪಡೆಯುವುದಕ್ಕೆ 
ಸ್ವಲ್ಪ ಮುಂಚೆ ೧೮೯೩ರಲ್ಲಿ ಚಿಕಾಗೋದಿಂದ ಮದರಾಸಿನಲ್ಲಿದ್ದ ಆತ್ಮೀಯ ಶಿಷ್ಕನೊಬ್ಬನಿಗೆ 
ಬರೆದ ಪತ್ರವೊಂದರಲ್ಲಿ ಮೇಲ್ವರ್ಗದವರಿಂದ ತುಳಿಯಲ್ಪಟ್ಟ ತಮ್ಮ ಮಾತೃಭೂಮಿಯ ಮಿಲಿಯ 
ಗಟ್ಟಲೆ ಜನರ ಬಗ್ಗೆ ತಮ್ಮ ಹೃದಯದ ಭಾವನೆಗಳನ್ನು ತೆರೆದಿಟ್ಟಿದ್ದಾರೆ (ಕೃತಿಶ್ರೇಣಿ, ಸಂಪುಟ ೪, 
ಪು. ೮೧-೮೨) : ಟಿ 
ಭರತಖಂಡದಲ್ಲಿ ದರಿದ್ರರನ್ನು, ದೀನರನ್ನು ನಾವು ಯಾವ ರೀತಿಯಿಂದ ನೋಡುತ್ತೇವೆ 
ಎಂಬುದನ್ನು ಆಲೋಚಿಸಿದಾಗ ನನ್ನ ಎದೆ ಕರಗಿತು. ಅವರಿಗೆ ಸಮಾಜದಲ್ಲಿ ಮೇಲೇರುವುದಕ್ಕೆ 
ಅವಕಾಶವಿಲ್ಲ. ತಾವಿರುವ ಕಷ್ಟದಿಂದತಪ್ಪಿಸಿಕೊಳ್ಳಲು ದಾರಿಯಿಲ್ಲ. ಭರತಖಂಡದಲ್ಲಿ ದೀನರಿಗೆ 
ದರಿದ್ರರಿಗೆ ಪಾಪಿಗಳಿಗೆ ಸ್ನೇಹಿತರಿಲ್ಲ, ಅವರಿಗೆ ಸಹಾಯಕರಿಲ್ಲ. ತಾವು ಎಷ್ಟು ಪ್ರಯತ್ನ 
ಪಟ್ಟರೂ ಅವರು ಮೇಲೇರಲಾರರು. ಪ್ರತಿದಿನವೂ ಅವರು ಅಧಪಾತಾಳಕ್ಕೆ ಹೋಗುತ್ತಿರುವರು. 
ಕ್ರೂರ ಸಮಾಜದಿಂದ ಬೀಳುವ ಪೆಟ್ಟಿನ ಸುರಿಮಳೆಯನ್ನು ಅವರು ಅನುಭವಿಸುವರು. ಯಾವ 
ಕಡೆಯಿಂದ ಪೆಟ್ಟು ಬೀಳುತ್ತಿದೆ ಎನ್ನುವುದೂ ಅವರಿಗೆ ತಿಳಿಯದು. ತಾವು ಮಾನವವರ್ಗಕ್ಕೆ 
ಸೇರಿದವರು ಎಂಬುದನ್ನು ಅವರು ಮರೆತಿರುವರು. ಇದರ ಪರಿಣಾಮವೇ ಗುಲಾಮಗಿರಿ... 
ಚಿತ್ತಶುದ್ಧಿಯಿಂದ ಹುಟ್ಟುವ ಉತ್ಸಾಹದಿಂದ ಕೂಡಿ, ಅನುಕಂಪಹ್ಯದಯೆರಾಗಿ ಭಗವಂತ 
ನಲ್ಲಿ ಅಚಲ ಭಕ್ತಿಯುತರಾಗ್ಕಿ ದರಿದ್ರರ ಪತಿತರ ಜಗತ್ತಿನಲ್ಲಿ ಕೆಳಗೆ ತುಳಿಯಲ್ಪಟ್ಟ ಲಕ್ಷಾಂತರ 
ಜನರ ಮೇಲೆ ಅನುಕಂಪ ತಾಳಿ, ಸಿಂಹಪ್ರತಾಪವನ್ನು ಹೊಂದಿದ್ದ ಲಕ್ಷಾಂತರ ಸ್ತ್ರೀಯರು 
ಪುರುಷರು ಭಾರತದ ಎಲ್ಲಾ ಕಡೆಯಲ್ಲಿಯೂ “ಸಕಲರಿಗೂ ವಿಮೋಚನೆ ಉಂಟು, ಸರ್ವರಿಗೂ 
ಸಹಾಯ ಉಂಟು, ಸಮಾಜಕ್ಕೆ ಏಳಿಗೆಯುಂಟು' ಎಂಬುದನ್ನೂ ಸರ್ವಸಮತ್ವ ಸಿದ್ಧಾಂತವನ್ನೂ 
ಉಪದೇಶಿಸಬೇಕು. 
ಗ್ರಾಮಶ್ರೀ ಕಾರ್ಯಯೋಜನೆಯ ಹಿಂದಿರುವ ತತ್ತ್ವ ಇದೇ. ಬಹಳ ಸಂಕೀರ್ಣವಾದ 
ಕಾರ್ಯಯೋಜನೆಯಿದು. ಸೇವೆ, ಅನುಕಂಪ, ಪ್ರೇಮಗಳಲ್ಲದೆ ಮಾನವನ ಆಧ್ಯಾತ್ಮಿಕ ಉನ್ನತಿಗೆ 
ಸಂಬಂಧಿಸಿದ ವಿಶ್ವಮಾನ್ಶ ಧಾರ್ಮಿಕ ಕಲ್ಪನೆಗಳನ್ನೂ ಹೆಚ್ಚುತ್ತಿರುವ ಸಾರ್ವತ್ರಿಕ ಧರ್ಮ 
ಸಾಮರಸ್ಕವನ್ನೂ ಒಳಗೊಂಡಂತೆ ಜೀವನದ ಎಲ್ಲ ಸಂಗತಿಗಳನ್ನೂ ಇದರಲ್ಲಿ ಪರಿಗಣಿಸಲಾಗಿದೆ. 
ಸಾಮಾನ್ಯವಾಗಿ ನಮ್ಮ ಜನರು, ಅದರಲ್ಲೂ ಹಳ್ಳಿಗಾಡಿನವರು, ಜಗಳವಾಡುವುದರಲ್ಲಿ, ಕಾನೂನು 
ಕಚ್ಚಾಟ ನಡೆಸುವುದರಲ್ಲಿ ಎತ್ತಿದ ಕೈ ; ಒಗ್ಗೂಡಿ ಕೆಲಸ ಮಾಡಲು ಅಸಮರ್ಥರು. ಇಡೀ ಪ್ರಪಂಚ 
ದಲ್ಲಿ ನಾವು ಭಾರತೀಯರಷ್ಟು ಕಾನೂನು ಸಮರ ನಡೆಸುವವರು ಬೇರೆ ಯಾರೂ ಇಲ್ಲ. ಇದೆಲ್ಲವೂ 
ಎತ್ತಿ ತೋರಿಸುವುದು ಸಾರ್ವಜನಿಕ ಭಾವನೆಯಿಲ್ಲದಿರುವಿಕೆ, ಸಾಮಾನ್ಯ ಶೀಲಸಂಪತ್ತಿನ ಕೊರತೆ 
ಮತ್ತು ಮಾನವೀಯ ಸಂದರ್ಭಕ್ಕೆ ಸ್ಪಂದಿಸಲಾಗದ ಆಶಕ್ತತೆ ಇವುಗಳನ್ನೇ. 


೧೨. “ಪ್ರತಿ ಜೀವನೂ ಶಿವ” 


ನಾವು ಹಿಂದೂಗಳು ನಮ್ಮನ್ನು ನಾವು ದೇವರೊಡನೆ--ಅದರಲ್ಲೂ ನಾನು ಹಿಂದೆಯೇ ಹೇಳಿದಂತೆ 
ದೇವಾಲಯದಲ್ಲಿ ಪ್ರತಿಷ್ಠಾಪಿತವಾಗಿರುವ ದೇವರ ಮೂರ್ತಿಯೊಂದಿಗೆ--ಸಂಬಂಧಿಸಿಕೊಳ್ಳು 
ತ್ರೇವೆಯೇ ಹೊರತು ಸಹಮಾನವರೊಂದಿಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದರಲ್ಲಿ 


CC-0. Jangamwadi Math Collection. Digitized by eGangotri 


೪೦೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಕ'1ಳು 


ಯಾವಾಗಲೂ ಹಿಂದೆಯೇ. ಇಂದು ನಾವು ಕಲಿಯಬೇಕಾಗಿರುವ ಪಾಠ ಇದೇ--ನಮ್ಮ ಸುತ್ತಮುತ್ತಣ 
ಗಂಡಸರು ಹೆಂಗಸರು ಮಕ್ಕಳು ಎಲ್ಲರ ಜೊತೆಗೆ ಅರ್ಥಪೂರ್ಣವಾಗಿ ಬೆರೆತು ಆ ಮೂಲಕ 
ದೇವರೊಡನೆ ಒಂದು ಹೊಸ ಸಹಕಾರ ಸಹಯೋಗವನ್ನು ಕಂಡುಕೊಳ್ಳುವುದು ; ನಮ್ಮ ವೇದಾಂತ 
ತಿಳಿಸಿಕೊಡುವಂತೆ ಎಲ್ಲರಲ್ಲಿಯೂ ಓತಪ್ರೋತವಾಗಿರುವ ಒಂದೇ ಆತ್ಮನನ್ನು ಕಾಣುವುದು. ಈ 
ಎರಡರಲ್ಲಿ ಯಾವುದನ್ನು ಮಾಡಿದರೂ ಎರಡನ್ನೂ ಮಾಡಿದಂತೆಯೇ. ಸ್ವಾಮಿ ವಿವೇಕಾನಂದರು 
ನಮ್ಮ ಆಧ್ಯಾತ್ಮಿಕ ರಾಷ್ಟ್ರೀಯ ತತ್ತ್ವದ ಸಾರ ಎಂದು ನಮಗೆ ಕೊಟ್ಟಿರುವುದು ವೇದಾಂತದ ಈ 
ಮಹತ್ತರವಾದ ಬೋಧನೆಯೇ. “ಪ್ರತಿ ಜೀವನೂ ಶಿವನೇ ; ಆದ್ದರಿಂದ ಜೀವನಿಗೆ ಸಲ್ಲಿಸಿದ ಸೇವೆ 
ಶಿವನಿಗೆ ಸಲ್ಲಿಸಿದ ಪೂಜೆಯೇ ಎಂದು ಶ್ರೀರಾಮಕೃಷ್ಣರೂ ಹೇಳಿರುವರು. 

ಇದೊಂದು ಆವಶ್ಯಕವಾಗಿದ್ದ ಸುಂದರ ಸಮೀಕರಣವೇ ಸರಿ. ಈ ತತ್ತ್ವವನ್ನು ವಿವೇಕಾನಂದರಿಂದ 
.ಪಡೆದ ಅವರ ಕೆಲ ಶಿಷ್ಕರು ೧೯೦೦ರಲ್ಲಿ ಮುಂದೆ ರಾಮಕೃಷ್ಣ ಮಿಶನ್‌ ಸೇವಾಶ್ರಮವೆಂದು 
ಪ್ರಸಿದ್ಧವಾದ ಒಂದು ಧರ್ಮಾರ್ಥ ಆಸ್ಪತ್ರೆಯನ್ನು ವಾರಾಣಸಿಯಲ್ಲಿ ಸ್ಥಾಪಿಸಿದರು. ಅವರು ಶಿಷ್ಕರಿಗೆ 
ಹೇಳಿದರಂತೆ : ಇಲ್ಲಿನ ಪವಿತ್ರ ವಿಶ್ವನಾಥ ದೇವಾಲಯದಲ್ಲಿ ಶಿವನನ್ನು ಪೂಜಿಸುವುದಕ್ಕೆಂದು 
ಜನರು ವಾರಣಾಸಿಗೆ ಬರುತ್ತಾರೆ. ಆದರೆ ನಾನು ನಿಮಗೆ ಪೂಜಿಸುವುದಕ್ಕಾಗಿ ಭಗವಂತನ ಹೊಸ 
ಅಭಿವ್ಯಕ್ತ ರೂಪವನ್ನು ತೋರಿಸಿಕೊಡುತ್ತೇನೆ--ಅದೆಂದರೆ, ದೇವಸ್ಥಾನದ ಸುತ್ತಮುತ್ತ ಕುಳಿತಿರುವ 
ಬಡ ಜನ ಹಾಗೂ ಎಲ್ಲಾ ಯಾತ್ರಾರ್ಥಿಗಳಲ್ಲಿರುವ ಶಿವ. ಅವರು ಕಾಯಿಲೆ ಬಿದ್ದರೆ, ಹಸಿವಿನಿಂದ 

ಳುತ್ತಿದ್ದರೆ, ಗಮನಿಸುವವರು ಯಾರೂ ಇಲ್ಲ. ಜನರು ಹೆಚ್ಚೆಂದರೆ ಕೆಲವು ಚಿಲ್ಲರೆ ಕಾಸು 
' ಎಸೆಯುತ್ತಾರೆ ; ಅಲ್ಲಿಗೆ ತಮ್ಮ ಸಾಮಾಜಿಕ ಮತ್ತು ಧಾರ್ಮಿಕ ಜವಾಬ್ದಾರಿ ಮುಗಿಯಿತೆಂದು 
ಭಾವಿಸುತ್ತಾರೆ. ಯಾರೂ ಪ್ರಶ್ನೆ ಕೇಳಲು ಧೈರ್ಯ ವಹಿಸುವುದಿಲ್ಲ--ಯಾಕೆ ಈ ದರಿದ್ರ ಭಿಕ್ಷುಕರು 
ಇಲ್ಲಿದ್ದಾರೆ? ನಮ್ಮ ಸಮಾಜದಲ್ಲಿ ಇಂತಹ ಸಮಸ್ಯೆಗಳು ರೂಪುಗೊಳ್ಳುವುದನ್ನು ಹೇಗೆ ತಡೆಗಟ್ಟ 
ಬಹುದು ? ಈಗ ಅವರು ಇಲ್ಲಿದ್ದಾರೆಂದ ಮೇಲೆ, ಹೇಗೆ ನಾವು ಅವರನ್ನು ನೋಡಿಕೊಳ್ಳುವುದು ? 
ಹೀಗೆ, ಸಾಮಾಜಿಕ ಸಮಸ್ಯೆಗಳ ಬುಡಕ್ಕೇ ತತ್ತ್ವ, ಧರ್ಮ ಎಲ್ಲವೂ ಹೋಗಿ ಪರಿಹಾರವನ್ನು 
ರೂಪಿಸುವಂಥ ಕಾರ್ಯತಂತ್ರ ನಮಗಿಂದು ಬೇಕು. ಇಂಥ ಚಿಂತನೆಯಿಂದಲೇ ಆ ಯುವ ಶಿಷ್ಕರಿಗೆ 
ಉತ್ಸಾಹ ಮೂಡಿತು ; ಬಡವರಲ್ಲಿ, ನೊಂದವರಲ್ಲಿ ಇರುವ ದೇವರ ಸೇವೆಗಾಗಿ, ಅವನನ್ನು 
ಪೂಜಿಸುವುದಕ್ಕಾಗಿ ರಾಮಕೃಷ್ಣ ಮಿಶನ್‌ ಸೇವಾಶ್ರಮವನ್ನು ವಾರಣಾಸಿಯಲ್ಲಿ ಪ್ರಾರಂಭಿಸಿದರು. 
ಹೀಗೆಯೇ, ಇಂತಹ ಕಾರಣಕ್ಕಾಗಿಯೆ ಹರಿದ್ವಾರದಲ್ಲಿ, ಬೃಂದಾವನದಲ್ಲಿ ವೈದ್ಯಕೀಯ ಸೇವೆಯ 
ಸೇವಾಶ್ರಮಗಳು ರೂಪುಗೊಂಡವು. 

, ಬಡವರಲ್ಲಿರುವ ದೇವರನ್ನು ವಿವೇಕಾನಂದರು "ದರಿದ್ರ ನಾರಾಯಣ' ಎಂಬ ಶಕ್ತಿಶಾಲಿ 
ಪದಪುಂಜದಿಂದ ಕರೆದರು; ಅದನ್ನೇ ಮುಂದೆ ಮಹಾತ್ಮಾಗಾಂಧಿಯವರು ಮಾನವಕೋಟಿಗೆ ಸಲ್ಲಿಸಿದ 
ತಮ್ಮ ಸೇವೆಯ ತಳಹದಿಯನ್ನಾಗಿ ಮಾಡಿಕೊಂಡರು. ಇಂದೂ ಇಡಿಯ ಭಾರತವನ್ನು ಇದೇ ತತ್ತ್ವವು 
ಉತ್ತೇ ತ್ರೇಜಿಸಬೇಕಾಗಿದೆ. 


೧೩. ಸಮುದ್ರ ಮಥನವೆಂಬ ಪುರಾಣಕಥೆಯ ಸಂದೇಶ 


ಶ್ರೀಮದ್ಭಾಗವತ ಪುರಾಣದಲ್ಲಿ ಬರುವ ಸಮುದ್ರ ಮಥನದ ಕಥೆಯ ಕೊನೆಯ ಲೊಕವನ್ನುಳಿ 
ಸಲು ಶಿವನು ಕಾಲಕೂಟ ವಿಷವನ್ನು ಕುಡಿದುದನ್ನು  ಶಳಿಸುತ್ತ ಆ ಮೂಲಕ ಕಥೆಯ ಸಾರವನ್ನು 
ಸೂಚಿಸುವ ಶ್ಲೋಕವೊಂದು ಹೀಗಿದೆ (೮.೭.೪೪); ' 


ತಪ್ಯಂತೇ ಲೋಕತಾಪೇನ ಪ್ರಾಯಶಃ ಸಾಧವೋ ಜನಾಃ | 
ಪರಮಾರಾಧನಂ ತದ್ದಿಪುನುಪಸ್ಕಾಬಿಲಾತ್ಸುವಃ!॥ಿಗ. Digitized by eGangotri 


ಸಂಘಟಿತ ಗ್ರಾಮೀಣ ಅಭಿವೃದ್ಧಿಯ ತತ್ತ್ವ ಹಾಗೂ ತಂತ್ರಗಳು ೪೦೧ 


ಪ್ರಾಯಶಃ ಸಾಧುಜನರು ಲೋಕದ ಕಷ್ಟಕೋಟಲೆಗಳನ್ನು ನೋಡಲಾರದೆ ಅನುಕಂಪಾಗ್ಗಿ 

ಯಿಂದ ಬೇಯುತ್ತಾರೆ ; ಆದೇ, ಎಲ್ಲಾ ಜೀವಿಗಳಲ್ಲಿರುವ ಆತ್ಮ ನ ಪರಮಾರಾಧನೆ 

ಶಿವ ವಿಷವನ್ನೇಕೆ ಕುಡಿದ? ಏಕೆಂದರೆ ಅವನ ಹೃದಯ ಲೋಕಾನುಕಂಪದಿಂದ ತುಂಬಿಹೋಗಿತ್ತು. 
“ಕಾಲಕೂಟ ವಿಷದಿಂದಾಗಿ ಇಡೀ ಲೋಕವೇ ಕಷ್ಟಕ್ಕೊಳಗಾಗಿರುವಾಗ, ನಾನೊಬ್ಬ ಬದುಕಿರು 
ವ್ರದರಿಂದ ಪ್ರಯೋಜನವೇನು ? ಲೋಕವನ್ನುಳಿಸುವುದಕ್ಕಾಗಿ ನಾನೇ ಪ್ರಾಣ ಬಿಡುತ್ತೇನೆ” ಎಂದು 
ಯೋಚಿಸಿ ಅವನು ವಿಷವನ್ನು ತಾನೇ ಕುಡಿದುಬಿಡಲು ನಿರ್ಧರಿಸಿದ. 

ಆದ್ದರಿಂದ ಶ್ಲೋಕದ ಮೊದಲನೆಯ ಸಾಲು ಹೇಳುತ್ತದೆ: ಸಾಧುಜನರ ಒಂದು ಗುಣವೆಂದರೆ, 
ಅವರ ಹೃದಯವು ಬೇರೆಯವರ ಕಷ್ಟಗಳಿಗಾಗಿ ಸ್ಪಂದಿಸುವುದು. ಇತರರು ಕಷ್ಟದಲ್ಲಿದ್ದರೆ ಅವರಿಗೂ 
ಅನುಕಂಪದಿಂದುಂಟಾದ ಕಷ್ಟ, ದುಃಖ. ಅದು ಸಾಧುಜನರ ಸ್ವಭಾವ. ನಂತರ ಎರಡನೆಯ ಸಾಲು : 
ತತ್‌ ಹಿ, ಅದೊಂದೇ, ಪುರುಷಸ್ಯ, ದೇವಪುರುಷನ, ಪರಮಾರಾಧನಮ್‌, ಪೂಜೆಯ ಪರಾಕಾಷ್ಠೆ. 
ಆ ಪುರುಷ ಎಂಥವನು? ಅಖಿಲಾತ್ಮನಃ, ಲೋಕದ ಜೀವಿಗಳೆಲ್ಲದರ ಆತ್ಮ ಅವನು. ನಿಮಗೊಂದು 
ಆತ್ಮವಿದೆ, ನನಗೊಂದು ಆತ್ಮವಿದೆ, ನಮ್ಮೆಲ್ಲರಿಗೂ ಒಂದೊಂದು ಆತ್ಮವಿದೆ ; ಆದರೆ ಅವನೊಬ್ಬನೇ 
ನಮ್ಮೆಲ್ಲರ ಆತ್ಮಗಳ ಆತ್ಮ. ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುವಂತೆ, ಮಯಿ ಸರ್ವಮಿದಂ ಪ್ರೋತಂ 
ಸೂತ್ರೇ ಮಣಿಗಣಾ ಇವ, “ದಾರದಲ್ಲಿ ಮುತ್ತುಗಳನ್ನು ಪೋಣಿಸಿರುವಂತೆ ನನ್ನಲ್ಲೇ ಎಲ್ಲವೂ 
ನೆಲೆಗೊಂಡಿವೆ !'' ಆ ಪರಮಾತ್ಮನ ಪೂಜೆ ಎಲ್ಲಾ ಜೀವಿಗಳನ್ನೂ ಅನುಕಂಪದಿಂದ, ಪ್ರೇಮದಿಂದ 
ಸೇವಿಸುವುದರ ಮೂಲಕ ಸಾಧ್ಯ. ಇಂಥ ಶ್ಲೋಕಗಳಲ್ಲಿ ಶ್ರೀಮದ್ಭಾಗವತವು ದೇವರ ಪೂಜೆಯ 
ವಿಧಾನವನ್ನೂ ಮಹತ್ವವನ್ನೂ ತಿಳಿಸುತ್ತದೆ. 

ಇಂದು, ಈ ತತ್ತ್ವದ ಭಾವನೆಯನ್ನು ಸ್ವಲ್ಪವಾದರೂ ಭಾರತದ ಎಲ್ಲೆಡೆ ಕಾರ್ಯರೂಪಕ್ಕೆ 
ತಂದದ್ದೇ ಆದರೆ, ಭಾರತದ ಆತ್ಮ ಎಚ್ಚೆತ್ತು ಅರಳುವುದನ್ನು, ಮಾನವನ ಅಭಿವೃದ್ಧಿಯ ಓಟವು 
ವೇಗ ಪಡೆಯುವುದನ್ನು, ನಾವು ಬೇಗನೆ ಕಾಣುವೆವು. 


೧೪. ಮಹಾ ಕ್ರಾಂತಿಯೊಂದರ ಪ್ರಸವವೇದನೆಯಲ್ಲಿದ್ದಂತಿರುವ ಭಾರತದ ಚಿತ್ರ 


ಭಾರತೀಯರಾದ ನಮಗೆ ಬೇಕಾದಷ್ಟು ಶಕ್ತಿ, ಪ್ರತಿಭೆ, ಬುದ್ಧಿವಂತಿಕೆ ಎಲ್ಲವೂ ಇವೆ ; ಆದರೆ _ 
ಇವನ್ನೆಲ್ಲ ರಚನಾತ್ಮಕವಾಗಿ ಸ್ಫೋಟಗೊಳಿಸುವುದಕ್ಕೆ ಟ್ರಿಗರ್‌ ಆಗಿ ಬಳಸಬಹುದಾದ ಇನ್ನಾವುದೋ 
ಒಂದು ಇದ್ದಂತಿಲ್ಲ. ಆ ಇನ್ನಾವುದೋ ಒಂದೇ ಜೀವನದ ಬಗ್ಗೆ ನಾವು ತಳೆಯಬೇಕಾದ ಸರಿಯಾದ 
ನಿಲುವು ; ಅದೊಂದು ಸಿದ್ಧಿಸಿದರೆ ಈ ಎಲ್ಲಾ ಪ್ರತಿಭೆ, ಸಾಮರ್ಥ್ಯಗಳೂ ಸಹಮಾನವರ ಸೇವೆ 
ಅಭಿವೃದ್ಧಿಗಳ ಕಡೆಗೆ ಹರಿದು ಬಂದು ಲಭ್ಯವಾಗುವುವು. 

ಅರಿತೋ ಅರಿಯದೆಯೋ ಈ ಜೀವನದರ್ಶನದಿಂದ ಸ್ಫೂರ್ತಿ ಪಡೆದೇ ಭಾರತದ ಎಲ್ಲಾ ಕಡೆ 
ಗಳಲ್ಲಿಯೂ ಈಗ ಅನೇಕ ರೀತಿಯ ಸೇವಾಕಾರ್ಯಗಳು ನಡೆಯುತ್ತಿರುವುದು. ಈ ಜೀವನದರ್ಶನ 
ವನ್ನು ದೊಡ್ಡದಾಗಿ ಕಾರ್ಯಗತಗೊಳಿಸಿದರೆ ಮಂಕು ಕವಿದಂತಿರುವ ಇಡೀ ಭಾರತದ ಚಿತ್ರವೇ 
ಉಜ್ವಲವಾಗಿಬಿಡುವುದು. ಅಭಿವೃದ್ಧ ಹಾಗೂ ಸಮೃದ್ಧ ರಾಷ್ಟ್ರಗಳಲ್ಲಿ ಮಾನವ ಸಮಸ್ಯೆಗಳನ್ನು 
ತಂತ್ರಜ್ಞಾನದ ಬಳಕೆಯಿಂದ ವಾಸ್ತವಿಕ ಮಟ್ಟದಲ್ಲಿ ಬಿಡಿಸಲೆತ್ನಿಸುತ್ತಿರುವುದನ್ನು ಕಾಣುತ್ತೇವೆ ; 
ನಾವಾದರೋ ಸ್ವಾಮಿ ವಿವೇಕಾನಂದರು ತಮ್ಮ ಕೊಲಂಬೋದಿಂದ ಆಲ್ಕೋರಕ್ಕೆ ಉಪನ್ಯಾಸಗಳಲ್ಲಿ 
ಹೇಳುವಂತೆ “ಸೌಮ್ಯಗೊಳಿಸಿದ ವಾಸ್ತವತಾವಾದ'ವನ್ನು ಜನರಿಗೆ ಅಗತ್ಯವಾದಷ್ಟೇ ಬಳಸಿಕೊಳ್ಳುವು. . 
ದನ್ನು ರೂಢಿಸಿಕೊಂಡಿದ್ದೇವೆ. ಹೀಗಾಗಿ ಐತಿಹಾಸಿಕವಾಗಿ ನಾವು ಒಂದು ಹೊಸ ಕ್ರಾಂತಿಯ ಮೂಲಕ 
ಸಾಗುತ್ತಿದ್ದೇವೆ. 


CC-0. Jangamwadi Math Collection. Digitized by eGangotri 


ಬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಈ ಸೃಷ್ಟ್ಯಾತ್ಮಕ ಯುಗದಲ್ಲಿ ಸೃಷ್ಟಿಕ್ರಿಯೆ ವಿನಾಶ ಎರಡೂ ಜೊತೆಜೊತೆಗೇ ಸಂಭವಿಸುತ್ತಿವೆ. 
ಬಳಕೆ ತಪ್ಪಿದ ಹಳೆಯ ರೀತಿಯ ಚಿಂತನೆಗಳೂ ಕಟ್ಟುಕಟ್ಟಳೆಗಳೂ ಜಾಗ್ರತೆಯಾಗಿ ಮುರಿದುಬೀಳು 
ತ್ತಿವೆ ; ಕಿವಿಗೊಟ್ಟು ಕೇಳಿದರೆ ಅವು ಬಿದ್ದು ಹೋಗುತ್ತಿರುವ ಧಡಧಡ ಶಬ್ದವನ್ನೂ ಕೇಳಬಹುದು. 
ಅಂತೆಯೇ ಅವುಗಳ ಜಾಗದಲ್ಲಿ ಮೂಡಿಬರುತ್ತಿರುವ ನವೀನ ಕಲ್ಪನೆ ವಿನ್ಕಾಸಗಳಿಗೂ ನಾವು ಸಾಕ್ಷಿ 
ಯಾಗುತ್ತಿದ್ದೇವೆ. ಇದೇ ನಿಜವಾದ ಕ್ರಾಂತಿ. ದೇಶವು ಕ್ರಾಂತಿಗಳ ಬಗ್ಗೆ ಚಿಂತಿಸುವುದಕ್ಕೆ ತುಂಬಾ 
ಮೊದಲೇ ಸ್ವಾಮಿ ವಿವೇಕಾನಂದರು ನಮ್ಮ ಇತಿಹಾಸದ ಈ ನವೀನ ಯುಗವು ಕ್ರಾಂತಿಕಾಲವೆಂದು 
ಘೋಷಿಸಿಬಿಟ್ಟಿದ್ದಾರೆ. ಮದರಾಸಿನಲ್ಲಿ ಕೊಟ್ಟ “ನನ್ನ ಚಳುವಳಿಯ ರೂಪರೇಷೆ” ಎಂಬ 
ಉಪನ್ಯಾಸದಲ್ಲಿ (ಕೃತಿಶ್ರೇಣಿ, ಸಂಪುಟ ೩, ಪುಟ ೯೭) ಹೀಗೆಂದಿದ್ದಾರೆ : 

ನೀವು ಸಮಸ್ಥೆಯ ಮೂಲಕ್ಕೆ ಹೋಗಬೇಕು. ಇದನ್ನೇ ನಾನು ಆಮೂಲಾಗ್ರ ಸುಧಾರಣೆ 
ಎನ್ನುವುದು. ಮೊದಲು ಅಲ್ಲಿ ಬೆಂಕಿ ಇಡಿ ಹತ್ತಿಕೊಂಡು ಉರಿಯಲಿ. ಆಗೆ ಭರತರಾಷ್ಟ 
ನಿರ್ಮಾಣವಾಗುವುದು. ` 

ಪತ್ರವೊಂದರಲ್ಲಿ ತನಗೆ ಸಾಯುವುದಕ್ಕೂ ಬಿಡುವಿಲ್ಲದಷ್ಟು ಕೆಲಸ ರಾಶಿಬಿದ್ದಿದೆ ಎಂದು 
ಬರೆದಿದ್ದಾರೆ. ನಮಗೆಲ್ಲ ಈ ಮಾನವಸಹಜ ಕಾರ್ಯೊದ್ದಿಪ್ತತೆಯ ಉನ್ಮಾದ ಮೆಟ್ಟಿಕೊಂಡಾಗಲೇ 
ಸ್ವಾಮೀಜಿಯವರ ಮಾತುಗಳನ್ನು ಮೆಚ್ಚಿಕೊಳ್ಳಲು ಸಾಧ್ಯವಾಗುವುದು. ಆಗ ನಾವು ನಿಜವಾಗಿ 
ಬದುಕುವೆವು ; ನಿರಾಶೆಯ ಸಾವನ್ನನುಭವಿಸಲು ನಮಗೆ ಸಮಯವೇ ಇರುವುದಿಲ್ಲ. ಏಕೆಂದರೆ 
ಜನಗಳ ಒಳಿತಿಗಾಗಿ ದುಡಿಯುವ ಸಂತೋಷ, ನಿರಂತರ ಕೆಲಸದ ಅಚ್ಚರಿಯ ಹಾದಿ ನಮಗಾಗಿ 
ಕಾದಿರುವುದು. ಇನ್ನೊಂದೇ ಸಂದರ್ಭದಲ್ಲಿ, ಯಾವುದೋ ಕಾಲದಲ್ಲಿ ಹೇಳಿದುದಾದರೂ, ಜೀಸಸ್‌ನ 
ಮಾತು ಇಲ್ಲಿ ಒಪ್ಪುತ್ತದೆ : 

ಸುಗ್ಗಿಯೇನೋ ಧಾರಾಳವಾಗಿದೆ ; ಆದರೆ ಕೆಲಸಗಾರರೇ ಕಡಿಮೆ ! 


೧೫. ಇಂದಿನ ಅವಶ್ಯಕತೆ : ಗಟ್ಟಿಮುಟ್ಟಾದ ಹಾಗೂ ಶೌರ್ಯತುಂಬಿದ ಜೀವನದರ್ಶನ 


ಇಂದಿನ ಇಂಥ ಭಾರತದಲ್ಲಿ ಯಾರಿಗಾದರೂ ನಿರಾಶೆಯುಂಟಾಗುವುದಾದರೆ ಅದು ನಿಜ 
ವಾಗಿಯೂ ದುರದೃಷ್ಟಕರ--ಅದು ಹೆಚ್ಚಾಗಿ ಅವನ ಮಾನವೀಯ ಅನುಕಂಪರಾಹಿತ್ಯ, ತಪ್ಪು 
ಜೀವನದರ್ಶನದ ಮತ್ತು ಆತ್ಮಕೆೇಂದ್ರಿತ ದೃಷ್ಟಿಗಳಿಂದಲೇ ಉಂಟಾಗಿರುವುದು ಎನ್ನಬೇಕು. ಅಲ್ಪಸ್ವಲ್ಪ 
ದೇಶಾಭಿಮಾನ ಮತ್ತು ಸಾಮಾಜಿಕದೃಷ್ಟಿಯ ಇಚ್ಛೆ ಇರುವ ಯಾರಿಗೂ ನಿರಾಶೆಯಾಗಬೇಕಾಗಿಲ್ಲ ; 
ಇಂದಿನ ಭಾರತದ ಹಿನ್ನೆಲೆಯಲ್ಲಿ, ಅಂಥವರು ಫ್ರಾನ್ಸಿನ ಮಹಾಕ್ರಾಂತಿ ಒಡಮೂಡಿದ ಮೊದಲ 
ಭಾಗದಲ್ಲಿ ವರ್ಡ್ಸ್‌ವರ್ತ್‌ ಮಹಾಕವಿ ಅಭಿವ್ಯಕ್ತಿಸಿದ ಅಚ್ಚರಿಯನ್ನು ಪ್ರತಿಧ್ವನಿಸುವರು : 
ಆ ದಿನದ ಬೆಳಗಿನಲಿ ಬದುಕಿದುದೆ ಆನಂದ 
ಯೌವನದಲಿದ್ದುದದು ನಿಜವಾದ ಸುರಲೋಕ ! 
ಅಂತಹ ಗಟ್ಟಿಮುಟ್ಟಾದ ಜೀವನದರ್ಶನದಿಂದ ಸ್ಫೂರ್ತಿತುಂಬಿದವರು ಮಾನವಸೇವೆಯ 
ಮೂಲಕ ಅದಕ್ಕೊಂದು ಅಭಿವ್ಯಕ್ತಿ ಕಂಡುಕೊಳ್ಳುವುದು ಹೇಗೆಂದು ಅರಿಯದಿರಬಹುದು ; ವಿಧಾಯಕ 
ಜನರ ಗುಂಪುಗಳು ಪ್ರಾರಂಭಿಸುವ ರಾಷ್ಟ್ರ ಕಟ್ಟುವ ಕಾರ್ಯಯೋಜನೆಗಳಲ್ಲಿ ಅವರಿಗೆ ಅವಕಾಶ 
ದೊರೆಯುವುದು. ಆ ಕಾರ್ಯಕ್ರಮಗಳು ಅಂತಹ ಜೀವಂತಿಕೆಯುಳ್ಳ ಎಷ್ಟು ಜನರನ್ನಾದರೂ ' 
ಸೇವಾಕ್ಷೇತ್ರಕ್ಕೆ ಎಳೆದುಕೊಳ್ಳುವುವು, ಅವು ಸರಿಯಾದ ಅರ್ಥದಲ್ಲಿ ಸಾಂಕ್ರಾಮಿಕವೂ ಆಗಬಹುದು. 
ದೇಶದ ಅಭಿವೃದ್ಧಿಯನ್ನು ನಿಲ್ಲಿಸಿ ರೋಗಗ್ಗಸೃವನ್ನಾಗಿಸಿದ್ದ ಹಳೆಯ ಅಫ್ಲಾಯಣ್ಞಧಿ ವಿಷವಸ್ತುವನ್ನು 


CC-0. Jangamwadi Ma 


ಸಂಘಟಿತ ಗ್ರಾಮೀಣ ಅಭಿವೃದ್ಧಿಯ ತತ್ತ್ವ ಹಾಗೂ ತಂತ್ರಗಳು ೪೦೩ 


ತೊಡೆಯುವ ಪ್ರತಿವಿಷವಾದ ಇದು ನಿಧಾನವಾಗಿ ಇಡೀ ದೇಶವನ್ನೇ ಆಕ್ರಮಿಸುವುದು. ಬಹಳ 
ಕಾಲದಿಂದ ನಮ್ಮ ದೇಶದ ರಾಜಕೀಯದಲ್ಲಿ ಮಾನವೀಯ ಸ್ಪಂದನರಾಹಿತ್ಯ, ಸೋಮಾರಿತನ, 
ಸ್ವಾರ್ಥಗಳೆಂಬ ವಿಷಗಳು ನೆಲೆಸಿವೆ. ಮಿಲಿಯಗಟ್ಟಲೆ ಜನರಿಗೆ ಆಶೋತ್ತರವನ್ನೂ ಸಂತಸವನ್ನೂ 
ತರುವ ಪುರುಷಸೃಜನೆಯ, ರಾಷ್ಟ್ರಕಟ್ಟುವ ಕೆಲಸ ನೆಲೆಗೊಳ್ಳಬೇಕಾದರೆ ಇವುಗಳನ್ನು ತೊಡೆಯಬೇಕು. 

ಇದೇ ನಿಜವಾದ ರಾಜಕೀಯ ; ಇದೇ ನಿಜವಾದ ಧರ್ಮವೂ ಕೂಡ. ಇದನ್ನೇ ನಮ್ಮ ದೇಶಕ್ಕೆ 
ಸ್ವಾಮಿ ವಿವೇಕಾನಂದರು ಬೋಧಿಸಿದ್ದು. ನಮ್ಮ ಹಳ್ಳಿಗಳ ಮಿಲಿಯಗಟ್ಟಲೆ ಜನರಿಗೆ ಆತ್ಮಗೌರವ 
ವನ್ನೂ ನರರೆಂಬ ಅಂತಸ್ತನ್ನೂ ತಂದುಕೊಡುವ ಸರ್ವಾಂಗೀಣ ಮಾನವೋನ್ನತಿಯ ಈ ಯೋಜನೆ 
ಕಾರ್ಯಕ್ರಮಗಳು ರಾಷ್ಟ್ರ ಮುಂದುವರೆಯುವುದರ ಕುರುಹುಗಳು. ಕಳೆದ ಕೆಲವು ವರ್ಷಗಳಲ್ಲಿ 
ನಮ್ಮ ರಾಷ್ಟ್ರೀಯ ಧೋರಣೆಗಳು ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಯ ಕಡೆಗೆ ಓಲುತ್ತಿರುವುದನ್ನು 
ಕಾಣುತ್ತಿರುವ ನನಗೆ ಸಂತೋಷವಾಗಿದೆ. ಸರ್ಕಾರಗಳು ಬದಲಾಗಬಹುದಾದರೂ, ಎಲ್ಲ 
ಸರ್ಕಾರಗಳೂ ಈ ಧೋರಣೆಯನ್ನು ಒಮ್ಮನಸ್ಸಿನಿಂದ ಕಾರ್ಯಗತಗೊಳಿಸುತ್ತವೆ ಎಂದು ನಾನು 
ಆಶಿಸುತ್ತೇನೆ. ಇತ್ತೀಚಿನ ದಶಕಗಳಲ್ಲಿ ಸರ್ಕಾರಿ ಧೋರಣೆಗಳು ನಗರಾಭಿವೃದ್ಧಿಗೇ ಒತ್ತುಕೊಟ್ಟು 
ನಗರಗಳಿಗೇ ಹೊಂದಿಕೊಂಡಂತಿದ್ದುವು. ಹಾಗೆ ನಮ್ಮ ನಗರಗಳು ಪುರೋಭಿವೃದ್ಧಿ ಹೊಂದಿದವು, 
ಹಳ್ಳಿಯ ಬಡಜನರನ್ನು ಆಕರ್ಷಿಸಿದುವು ; ಆದರೆ ಹಳ್ಳಿಯ ಬಡವರು ನಗರಗಳಿಗೆ ವಲಸೆ 
ಹೋದಂತೆಲ್ಲಾ ನಗರಗಳಲ್ಲಿ ಕೊಳಚೆ ಪ್ರದೇಶಗಳು, ಅವುಗಳಿಂದುಂಟಾದ ಇತರ ಕೊನೆಯಿಲ್ಲದ 
ಸಮಸ್ಯೆಗಳು ಹುಟ್ಟಿಕೊಂಡವು. ಕೊಳಚೆ ಪ್ರದೇಶಗಳು ಹೆಚ್ಚುಹೆಚ್ಚಾಗಿ ಹುಟ್ಟಿಕೊಳ್ಳುವುದನ್ನು 
ತಡೆಗಟ್ಟಲು ಇರುವ ಒಂದೇ ಮಾರ್ಗವೆಂದರೆ ನಮ್ಮ ಹಳ್ಳಿಗಳ ಜನತೆಯ ಆರ್ಥಿಕ ಬಲ, 
ಆರೋಗ್ಯಗಳನ್ನು ವೃದ್ಧಿಸಿ ಅವರನ್ನು ಸಂತೋಷದಿಂದಿರುವಂತೆ ಮಾಡುವುದು. ಸ್ವಾತಂತ್ರ್ಯಾನಂತರದ 
ಅತ್ಯಂತ ಮಹತ್ವದ ಸಂಗತಿಯೆಂದರೆ ನಮ್ಮ ಧೋರಣೆ ದೃಷ್ಟಿಕೋಣಗಳು ಈ ದಿಕ್ಕಿನಲ್ಲಿ ಬದಲಾವಣೆ 
ಹೊಂದುತ್ತಿರುವುದು. ನಗರಗಳಲ್ಲಿನ ಉದ್ಯಮ, ವ್ಯವಹಾರ, ವೃತ್ತಿಗಳಲ್ಲಿ ತೊಡಗಿಸಿರುವ ಹಣದ 
ಮತ್ತು ಪ್ರತಿಭೆಯ ಸ್ವಲ್ಪ ಭಾಗವನ್ನು ಗ್ರಾಮೀಣಾಭಿವೃದ್ಧಿಯ ಕಡೆಗೆ ತಿರುಗಿಸಿದರೂ ಅಲ್ಲಿರುವ 
ಮಿಲಿಯಗಟ್ಟಲೆ ಬಡಜನರ ಜೀವನವನ್ನು ಪರಿಷ್ಕಾರ ಮಾಡಲು ಸಾಕು. ೧೮೯೪ರಲ್ಲಿ ಚಿಕಾಗೋದಿಂದ 
ಮದರಾಸಿನ ತಮ್ಮ ಶಿಷ್ಯರಿಗೆ ಪತ್ರ ಬರೆಯುತ್ತ ಸ್ವಾಮಿ ವಿವೇಕಾನಂದರು ಹೀಗೆನ್ನುತ್ತಾರೆ (ಕೃತಿಶ್ರೇಣಿ, 
ಸಂಪುಟ ೪, ಪುಟ ೧೦೩-೧೦೪) ; 


ದೀನರ ಜೋಪಡಿಯಲ್ಲಿ ನಾಡು ಬದುಕಿರುವುದು ಎಂಬುದನ್ನು ಜ್ಞಾಪಕದಲ್ಲಿಡಿ. ಅಯ್ಯೋ! 
ಸಮಾಜಸುಧಾರಕರು 


ಸ್ಥಿತಿಯ ಮೇಲೆ. ಅವರನ್ನು ಮೇಲೆತ್ತಬಲ್ಲಿರಾ? ಅವರೊಂದಿಗೆ ಬರುವ ಆಧ್ಯಾತ್ಮಿಕ ಪ್ರವೃತ್ತಿ 
. ಯನ್ನು ನಾಶಮಾಡದೆ ಅವರು ಕಳೆದುಕೊಂಡ ವ್ವಕ್ತಿತ್ವವನ್ನು ಅವರಿಗೆ ಪುನಃ ಕೊಡಬಲ್ಲಿರಾ? 
ಸ್ವಾತಂತ್ರ್ಯದಲ್ಲಿ, ಕ್ರಿಯೆಯಲ್ಲಿ, ಶಕ್ತಿಯಲ್ಲಿ ಪಾಶ್ಚಾತ್ಮರನ್ನು ಕೂಡ ಮೀರಿಸಿ ಅದೇ ಸಮಯದಲ್ಲಿ 
ಧಾರ್ಮಿಕ ಸಂಸ್ಕೃತಿ ಸ್ವಭಾವಗಳಲ್ಲಿ ಪೂರ್ಣ ಭಾರತೀಯರಾಗಿರಬಲ್ಲಿರಾ? ಇದನ್ನು ನೆರವೇರಿಸ 
ಬೇಕಾಗಿದೆ ಇದನ್ನು ನಾವ ಮಾಡಿಯೇ ಮಾಡುವೆವು ಇವನ್ನೆಲ್ಲ ಸಾಧಿಸುವುದಕ್ಕೇ ನೀವು 


CC-0. Jangamwadi Math Collection. Digitized by 658/0011 


೪೦೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಹೋದರೂ ಸರಿ. ದೀನರಿಗೆ ದಲಿತರಿಗೆ ದಯೆ ತೋರುವುದು ನಮ್ಮ ಗುರಿ. ನನ್ನ ಕೆಚ್ಚೆದೆಯ 

ಮಕ್ಕಳೆ ಮುಂದೆ! 

ಎಕ್ಸೆಲ್‌ ಇಂಡಸ್ಟ್ರೀಸ್‌ನ ಶ್ರೀ ಕಾಂತಿಭಾಯಿ ಮತ್ತಿತರರ ಹಾಗೂ ಐಡಿಎಲ್‌ ಕೆಮಿಕಲ್ಸ್‌ನ ಶ್ರೀ 
ಎಂ. ವರದರಾಜನ್‌ ಮತ್ತಿತರರ ಮೌಲಿಕ ಸಹಕಾರದ ಭರವಸೆಯನ್ನು ಈಗಾಗಲೇ ಪಡೆದಿರುವ, 
ಇನ್ನೂ ಅನೇಕ ಜನರ ಪ್ರಶಂಸೆ ಸಹಕಾರಗಳನ್ನು” ಗಳಿಸಿರುವ, ಇದೀಗ ನಾವು ಪ್ರಾರಂಭಿಸಲಿರುವ 
ಈ ಗ್ರಾಮಶ್ರೀ ಕಾರ್ಯಯೋಜನೆಯ ಶಕ್ತಿಯುತವಾಗಿ ಬೆಳೆಯುತ್ತ ಕಾಲಕ್ರಮದಲ್ಲಿ ಇನ್ನೂ ಇತರ 
ಗ್ರಾಮೀಣ ಪ್ರದೇಶಗಳನ್ನೂ ಒಳಗೊಳ್ಳುತ್ತ ಮುರಿಹುವರೆಯುವುದೆಂದು ನಾನು ಆಶಿಸುತ್ತೇನೆ. 
ಮುಂದಿನ ನಾಲ್ಕೈದು ವರ್ಷಗಳಲ್ಲಿ ಈ ಸರ್ಯಯೋಜನೆ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸಿ. 
ತೋರಿಸಲಿದೆ ಎಂಬ ಬಗ್ಗೆ ನನಗೆ ಸಂದೇಹವಿಲ್ಲ. 
೧೬. ತ್ಯಾಗ ಮತ್ತು ಸೇವೆ 

ಕಛ್‌ ಪ್ರಾಂತ್ಯದಲ್ಲೂ ಸಹ: ಕಾಂತಿಭಾಯಿ ಮತ್ತು ಅವರ ಗುಂಪು ಉತ್ತಮ ಗ್ರಾಮೀಣಾಭಿ 
ವೃದ್ಧಿಯ ಕೆಲಸವನ್ನು ಮಾಡುತ್ತಿರುವರೆಂಬುದು ನನಗೆ ಗೊತ್ತು. ೧೯೭೭ರ ಸೆಪ್ಟೆಂಬರ್‌ನಲ್ಲಿ ಕಛ್‌ನ 
ಗಾಂಧೀಧಾಮಕ್ಕೆ ಅಲ್ಲಿಯ “ಪ್ರಭು ದರ್ಶನ್‌” ಸಭಾಂಗಣದ ಉದ್ಭಾಟನೆಗೆ ಮತ್ತು ಅನೇಕ 
ಸಾಮಾಜಿಕ ಸಭೆಗಳಲ್ಲಿ ಮಾತನಾಡುವುದಕ್ಕೆ ಆಹ್ವಾನಿತನಾಗಿ ಹೋಗಿದ್ದೆ. ದೇಶ ವಿಭಜನೆಯಾಗುವು 
ದಕ್ಕೆ ಮುಂಚೆಯೂ ಯೋಜಿತ ಗಾಂಧೀಧಾಮ ನಿರಾಶ್ರಿತ ನಗರನಿರ್ಮಾಣ ಕಾರ್ಯಕ್ಕಾಗಿ ಸೂಕ್ತ 
ಸ್ಥಳದ ಆಯ್ಕೆಗಾಗಿ ದಿವಂಗತ ಭಾಯಿ ಪ್ರತಾಪ್‌' ದಯಾಳ್‌ದಾಸ್‌ರ ಜೊತೆಗೆ ಕಛ್‌ ಪ್ರದೇಶಕ್ಕೆ 
ಹೋಗಿದ್ದೆ. ಅದು ಗಾಂಧೀಜಿಯವರ ಅಂತ್ಯಕ್ಕೆ ಸ್ವಲ್ಪ ಮೊದಲು. ಅನಂತರವೂ ಒಂದೆರಡು ಬಾರಿ 
ಅಲ್ಲಿಗೆ ಭೇಟಿ ಕೊಟ್ಟಿದ್ದೆ. ನನ್ನ ಗಾಂಧೀಧಾಮದ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ಭುಜ್‌ 
ವಿಮಾನನಿಲ್ದಾಣಕ್ಕೆಂದು ಬರುತ್ತಿದ್ದಾಗ, ಶ್ರೀರಾಮಕೃಷ್ಣರ ಯುವ ಭಕ್ತರ ಗುಂಪೊಂದು ಭುಜ್‌ನ 
ದೊಡ್ಡ ಸಭಾಂಗಣವೊಂದರಲ್ಲಿ ಸಾರ್ವಜನಿಕರನ್ನುದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಂಡರು. 
ಅನುಕೂಲವಲ್ಲದ ಬೆಳಗಿನ ಒಂಭತ್ತೂವರೆ ಗಂಟೆಯ ಹೊತ್ತಾದರೂ, ಇಡೀ ಸಭಾಂಗಣವು ಸ್ತ್ರೀ 
ಪುರುಷರಿಂದಲೂ ಮಕ್ಕಳಿಂದಲೂ ತುಂಬಿಹೋಗಿತ್ತು. ಕೆಲವರಿಗೆ ಇಂಗ್ಲಿಷ್‌ ಅರ್ಥವಾಗುವುದಿಲ್ಲ 
ವೆಂದು ಹೇಳಿದ್ದರಿಂದ ನಾನು ಹಿಂದಿಯಲ್ಲಿ ಮಾತನಾಡಿದೆ. ವಿವೇಕಾನಂದರ ತ್ಕಾಗ ಸೇವೆಗಳ ಸಂದೇಶ 
ದಿಂದ ಪ್ರಭಾವಿತರಾದ ಈ ಯುವಜನರ ಗುಂಪು ರಾಮಕೃಷ್ಣ ಯುವಕ ಮಂಡಲವೆಂದು ಹೆಸರಿನಲ್ಲಿ 
ಒಂದಲ್ಲ ಒಂದು ಲೋಕಹಿತ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವರೆಂದು ಉಪನ್ಮಾಸವಾದ ಮೇಲೆ 
ನನಗೆ ತಿಳಿಯಿತು. ಅವರ ಉತ್ಸಾಹವನ್ನೂ ಅರ್ಪಣಾ ಮನೋಭಾವವನ್ನೂ ನೋಡಿ ನನಗೆ ತುಂಬಾ 
ಮೆಚ್ಚಿಕೆಯಾಯಿತು. p- 

ಅನೇಕಾನೇಕ ಸಣ್ಣ ದೊಡ್ಡ ಸೇವಾ ಕಾರ್ಯಗಳನ್ನು ನಡೆಸುತ್ತಿರುವ ಇಂತಹ ಜನಗಳ ಗುಂಪುಗಳು 
ಭಾರತಾದ್ಯಂತ ಇವೆ. ಅಲ್ಪಸ್ವಲ್ಪ ಹಣ ಮತ್ತು ತಾಂತ್ರಿಕ ಸಹಾಯವನ್ನು ಮಾತ್ರ ಉಳ್ಳವರಿಂದ 
ಅವರು ಕೇಳುವುದು. ಕೈಗಾರಿಕೋದ್ಯಮ, ವ್ಯವಹಾರ, ವೃತ್ತಿಗಳಲ್ಲಿರುವ ಜನರು ಇಂದು ರಾಷ್ಟ್ರೀಯ 
ಆದರ್ಶಗಳಾದ ತ್ಯಾಗ ಸೇವೆಗಳಿಗೆ ಪ್ರತಿಕ್ರಿಯಿಸಲು ಒಲವು ತೋರಿಸುತ್ತಿರುವುದು ಕಾರ್ಯಪ್ರಗತಿಯ 
ಹಾದಿಯಲ್ಲಿನ ಒಂದು ಆಶಾಕಿರಣ. ಭಾರತದ ಪ್ರಜಾಪ್ರಭುತ್ವವು ಇಂದಿನ ರಾಜಕೀಯ ರಕ್ತಹೀನತೆ 
ಯನ್ನು ಕೊನೆಗೊಳಿಸಿಕೊಂಡು ಜನಸಾಮಾನ್ಯರ ಶಕ್ತಿಯಲ್ಲಿ ನೆಲೆಗೊಳ್ಳುತ್ತದೆ ; ಬಲಗೊಂಡು 
ಬೆಳೆಯುತ್ತದೆ; ತನ್ನ ಆರ್ಥಿಕ, ಸಾಮಾಜಿಕ, ಆಧ್ಯಾತ್ಮಿಕ ಆಯಾಮಗಳಲ್ಲಿ ಹಾಗೆ ಬೆಳೆದು ಪರಿಪೂರ್ಣ 


ಪ್ರಜಾಪುಭುತ್ನ ಸ ತ್ತದೆ; ಸ್ವಾತಂತ್ಯ ಸಮಾನತ್ತೆ ವ್ಯಕ್ತಿ ಸ್ಲುಳಿತ್ನಗೌಧವ್ಯ,ದೇಶದ ಒಗ್ಗಟ್ಟು 


ಸಂಘಟಿತ ಗ್ರಾಮೀಣ ಅಭಿವೃದ್ಧಿಯ ತತ್ತ್ವ ಹಾಗೂ ತಂತ್ರಗಳು ೪೦೫ 


ಎಲ್ಲವನ್ನೂ ಸಾಧಿಸಿದ ಸಪ್ತಮಾಂಶ ಮಾನವಜನಾಂಗವಾಗುತ್ತದೆ. 

ಇಂದು ನಿಮ್ಮೊಟ್ಟಿಗೆ ಇದ್ದೇನೆಂದು ನನಗೆ ಬಹಳ ಸಂತೋಷವಾಗುತ್ತಿದೆ. ನಿಮ್ಮಲ್ಲಿ ಅನೇಕರು 
ಈ ಕ್ಷೇತ್ರದಲ್ಲಿ ಉತ್ತಮೋತ್ತಮ ಕೆಲಸವನ್ನು ಮಾಡುತ್ತಿದ್ದೀರಿ. ಭಗವಂತನು ನಿಮ್ಮೊಂದಿಗಿದ್ದು 
ನಿಮ್ಮನ್ನು ಇನ್ನೂ ಹೆಚ್ಚು ಹೆಚ್ಚು ಶಕ್ತರನ್ನಾಗಿ ಮಾಡಲಿ ಎನ್ನುತ್ತೇವೆ. ವಿವೇಕಾನಂದರ ವೇದಾಂತ 
ಪರಿಭಾಷೆಯಲ್ಲಿ ಹೇಳುವುದಾದರೆ, ನೀವು ಆರೋಗ್ಯಕರ ರಾಜಕೀಯವನ್ನೂ ನಿಜವಾದ ಧರ್ಮವನ್ನೂ 
ಒಗ್ಗೂಡಿಸುತ್ತಿದ್ದೀರಿ. ಸ್ವಾತಂತ್ರ್ಯಾನಂತರದಲ್ಲಿ ನಮ್ಮ ಗಾಂಧೀಜಿಯ ಸೇವಾ ರಾಜಕೀಯ, ಜನರನ್ನು 
ರಾಜಕೀಯ ಪ್ರಜ್ಞಾವಂತರನ್ನಾಗಿ ಮಾಡುವುದು, ಎಲ್ಲವೂ ಕೇವಲ ಅಧಿಕಾರದ ರಾಜಕೀಯಕ್ಕೆ 
ಹಾದಿಬಿಟ್ಟು ಹಿಂದೆ ಸರಿದುವು ; ಆದರೆ ಆ ಅಧಿಕಾರದ ರಾಜಕೀಯವು ಶುದ್ಧವಾದ ರಾಷ್ಟ್ರಪ್ರೇಮ 
ವಿಲ್ಲದೆ, ನೀತಿಸಂಹಿತೆಯಿಲ್ಲದೆ, ಉನ್ನತ ತತ್ತ್ವಗಳಿಲ್ಲದೆ ದುರ್ಬಲಗೊಂಡು ವಿನಾಶದ ಹಾದಿ 
ಹಿಡಿದಿದೆ. ದೇಶವಿಭಜನೆಯ ಹಿಂದಿನ ದಿನಗಳಲ್ಲಿ, ಆಗ ಪ್ರಚಲಿತವಾಗಿದ್ದ ಸಿಂಧ್‌ ರಾಜಕೀಯದ 
ಬಗ್ಗೆ ಕರಾಚಿಯ ದಿನಪತ್ರಿಕೆಯೊಂದರಲ್ಲಿ ನಾನು ಓದಿದ್ದ ಇಂಗ್ಲಿಷ್‌ ಪದ್ಮದ ಎರಡು ಸಾಲು ಇಂದಿನ 
ಇಂತಹ ರಾಜಕೀಯವನ್ನೂ ರಾಜಕೀಯಸ್ಥರನ್ನೂ ವರ್ಣಿಸಲು ಸಾಕು : 

ಖಾಲಿಯಾಗಿಸಿತೆಮ್ಮನು ದಯಾಮಯ ವಿಧಿ 

ನುಂಗಲೆಂದೆಮ್ಮೆಲ್ಲ ನೀತಿನಿಯಮಗಳ ನಿಧಿ ! 


(A merciful providence made us all hollow 
That we our principles might swallow !) 


೧೭. ರಾಷ್ಟ್ರಪ್ರೇಮದ ಬಗ್ಗೆ ವಿವೇಕಾನಂದರು 


ಇಂತಹ ರಾಜಕೀಯವು ಬೃಹತ್‌ ಪ್ರಮಾಣದ ದಾರಿದ್ರ್ಯ, ಹಿಂದುಳಿದಿರುವಿಕೆಗಳಂಥ ಮಾನವೀಯ 
ಸಮಸ್ಯೆಗಳನ್ನು ಎದುರಿಸುತ್ತಲಿದ್ದ ಶೈಶವಾಸ್ಥೆಯ ನಮ್ಮ ಪ್ರಜಾಪ್ರಭುತ್ವವನ್ನು ಧ್ವಂಸಮಾಡಿಬಿಟ್ಟಿತು. 
ಅಧಿಕಾರವನ್ನು ಬೆನ್ನಟ್ಟಿ ಹೋಗುವುದೇ ರಾಜಕೀಯ ; ಆದರೆ ಕೇವಲ ಅಧಿಕಾರಕ್ಕಾಗಿ ಅಧಿಕಾರವಲ್ಲ, 
ಸೇವೆಗಾಗಿ ಅಧಿಕಾರ. ಜನರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ತಿಳಿಸಿಕೊಡುವುದಕ್ಕಾಗಿ ಅಧಿಕಾರ. 
ರಾಷ್ಟ್ರಪ್ರೇಮದಿಂದ, ಅರ್ಪಣಾಭಾವದಿಂದ ಸ್ಫೂರ್ತಿಗೊಂಡು ಸೇವೆಮಾಡುವ ರಾಜಕೀಯ ನಮ್ಮ 
ದೇಶಕ್ಕಿಂದು ಅವಶ್ಯಕ. ರಾಜಕೀಯವನ್ನೋ ಆಡಳಿತವನ್ನೋ ತಮ್ಮ ಜೀವನ ಮಾರ್ಗವನ್ನಾಗಿ 
ಆರಿಸಿಕೊಳ್ಳಲಿರುವ ನಮ್ಮ ಯುವಕರು, ವಿವೇಕಾನಂದರು ರಾಷ್ಟ್ರಪ್ರೇಮದ ಬಗ್ಗೆ ಹೇಳಿರುವ ಭಾವುಕ 
ಮಾತುಗಳನ್ನು ಓದಿ ಮನನಮಾಡಬೇಕು. ೧೮೯೭ರಲ್ಲಿ ಮದರಾಸಿನಲ್ಲಿ ಕೊಟ್ಟ “ನನ್ನ ಸಮರನೀತಿ” 
ಎಂಬ ಉಪನ್ಯಾಸದ ಕೊನೆಯಲ್ಲಿ ತನ್ನಹೃದಯವನ್ನೇ ತೆರೆದು ಸುರಿಯುತ್ತ ಹೀಗೆಂದಿದ್ದಾರೆ 
(ಕೃತಿಶ್ರೇಣಿ, ಭಾಗ ೩, ಪುಟ ೧೦೫-೧೦೬): 


ಇನ್ನೊಂದು ಮಾತು. ಅದಾದ ಮೇಲೆ ಉಪನ್ಯಾಸವನ್ನು ಮುಕ್ತಾಯಗೊಳಿಸುವನು. 
ದೇಶಭಕ್ತಿಯ ವಿಷಯವಾಗಿ ಮಾತನಾಡುವರು. ನನಗೂ ದೇಶಭಕ್ತಿಯಲ್ಲಿ ವಿಶ್ವಾಸವಿದೆ 
ದೇಶಭಕ್ತಿಯನ್ನು ಕುರಿತಂತೆ ನನ್ನದೇ ಆದ ಒಂದು ಆದರ್ಶವಿದೆ. ಮಹತ್ಕಾರ್ಯ ಸಾಧನೆಗೆ 
ಮೂಡು ವಿಷಯಗಳು ಅತ್ಯಾವಶ್ಯಕ ಮೊದಲನೆಯದೇ ಹೃದಯವಂತಿಕೆ ಬುದ್ಧಿಯಲ್ಲಿ ಮತ್ತು 
ವಿಚಾರಶಕ್ತಿ ಯಲ್ಲಿ ಏನಿದೆ? ಕೆಲವು ಹೆಜ್ಜೆಗಳು ಹೋಗಿ ಅಲ್ಲಿ ನಿಲ್ಲುವುವು ಸ್ಫೂರ್ತಿ ಬರುವುದು 
ಹೃದಯದಿಂದ. ಪ್ರೇಮವ ಅಸಾಧ್ಯವಾದ ಬಾಗಿಲನ್ನೂ ತೆರೆಯುವುದು. ಪ್ರಪಂಚದ ರಹಸ್ಥಕ್ಕೆಲ್ಲಾ 
ಪ್ರೇಮವೇ ಬಾಗಿಲು. ಭಾವೀ ದೇಶಭತ್ತರೆ| ಸಮಾಜ ಸುಧಾರಕರ ಮೊದಲು ದೇಶಭಕ್ತಿಯನ್ನು 
ಹೃದಯದಲ್ಲಿ ಅನುಭವಿಸಿ. ಕೋಟ್ಮಂತರ ದೇವಸಂತಾನರು ಮತ್ತು ಯಷಿಸಂತಾನರು 


CC-0. Jangamwadi Math Collection. Digitized by eGangotri 


ಜಂ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಪಶುಸಂತಾನರಾಗಿರುವರೆಂದು ನಿಮಗೆ ಹೃದಯದಲ್ಲಿ ವೃಥೆ ಇದೆಯೇ? ಕೋಟ್ಕಂತರ ಜನರು 
ಈಗ ಉಪವಾಸದಿಂದ ನರಳುತ್ತಿ ರುವರು ಹಿಂದಿನಿಂದಲೂ ಕೋಟ್ಕಂತರ ಜನರು ಅದರಿಂದ 
ನರಳುತ್ತಿದ್ದರು ಎಂಬುದು ಗೊತ್ತೇ? ಅಜ್ಞಾನವು ಕಾರ್ಮೋಡದಂತೆ ಭಾರತವನ್ನೆಲ್ಲಾ ವ್ಯಾಪಿಸಿದೆ 
ಎಂಬುದು ನಿಮಗೆ ಗೊತ್ತಾಗುತ್ತಿ ದೆಯೆ? ಇದರಿಂದ ನೀವು ಅಶಾಂತರಾಗಿದ್ದೀರಾ? ಇದರಿಂದ 
ನಿಮ್ಮ ನಿದ್ರೆಗೆ ಭಂಗ ಬಂದಿದೆಯೆ ? ಇದು ನಿಮ್ಮ ರಕ್ತದಲ್ಲಿ ವ್ಯಾಪಿಸಿದೆಯೆ ? ನಾಡಿಯಲ್ಲಿ 
ಸಂಚರಿಸಿ ನಿಮ್ಮ ಹೃದಯಸಂಚಲನೆಯೊಂದಿಗೆ ಸ್ಪಂದಿಸುತ್ತಿದೆಯೆ ? ಇದು ನಿಮ್ಮನ್ನು 
ಉನ್ನತ್ತರನ್ನಾಗಿ ಮಾಡುತ್ತಿದೆಯೆ ? 
ಈ ಸರ್ವನಾಶದ ದುಃಖನಿಮ್ಮನ್ನು ವ್ಯಾಪಿಸಿ ನಿಮ್ಮ ಕೀರ್ತಿ ಯಶಸ್ಸು ಹೆಂಡಿರು ಮಕ್ಕಳು 
ಆಸ್ತಿ ಮತ್ತು ದೇಹವನ್ನು ನೀವು ಮರೆತಿರುವಿರಾ ? ನೀವು ಇದನ್ನು ಮಾಡಿರುವಿರಾ ? 

ದೇಶಭಕ್ತರಾಗುವುದಕ್ಕೆ ಇದೆ ಮೊದಲನೆಯ ಹೆಜ್ಜೆ. ನಿಮ್ಮ ಲ್ಲಿ ಅನೇಕರು ತಿಳಿದುಕೊಂಡಿರು 
ವಂತೆ ನಾನು ವಿಶ್ವಧರ್ಮ ಸಮ್ಮೇಳನಕ್ಕಾಗಿ ಅಮೆರಿಕಾ ದೇಶಕ್ಕೆ ಹೋಗಲಿಲ್ಲ. ಈ ಉದ್ದೇಗ 
ದೈತ್ನ ನನ್ನ ಹೃದಯವನ್ನು ಮೆಟ್ಟಿಕೊಂಡು ಪ್ರಚೋದಿಸುತ್ತಿತ್ತು. ನನ್ನ ದೇಶೀಯರಿಗೆ ಸೇವೆ 
ಮಾಡುವ ದಾರಿ ತಿಳಿಯದೆ ಹನ್ನೆರಡು ವರ್ಷಗಳವರೆಗೆ ದೇಶದಲ್ಲಿ ಸಂಚರಿಸಿದೆ ಆದಕಾರಣವೆ 
ನಾನು ಅಮೆರಿಕಾ ದೇಶಕ್ಕೆ ಹೋದೆ ಇದು ನನ್ನ ಪರಿಚಯವಿದ್ದ ನಿಮಗೆಲ್ಲಾ ಗೊತ್ತಿದೆ. ವಿಶ್ವ 
ಧರ್ಮ ಸಮ್ಮೇಳನವನ್ನು ಯಾರು ಲಕ್ಷಿಸಿದರು ? ನನ್ನ ಸ್ವಂತ ದೇಶೀಯರು ಪ್ರತಿದಿನ ಅಧಃ 
ಪಾತಾಳಕ್ಕೆ ಇಳಿಯುತ್ತಿದ್ದರು. ಅವರನ್ನು ಯಾರು ಲಕ್ಷಿಸಿದರು? ಇದೇ ನನ್ನ ಪ್ರಥಮ ಹೆಜ್ಜೆ. 

ನೀವು ಹೃದಯದಲ್ಲಿ ಅನುಭವಿಸಬಹುದು. ಆ ಉದ್ದೇಗವನ್ನು ಬರಿಯ ಬಾಯಿ ಮಾತಿನಲ್ಲಿ 
ವೃರ್ಧಗೊಳಿಸದೆ ಈ ಸಮಸ್ಥೆಯಿಂದ ಪಾರಾಗುವುದಕ್ಕೆ ಯಾವುದಾದರೊಂದು ಮಾರ್ಗವನ್ನು 
ಕಂಡುಹಿಡಿದಿರುವಿರಾ? ಅವರನ್ನು ದೂರದೆ ಸಹಾಯವನ್ನು ನೀಡುವು ವರ್ತಮಾನಮೃತ್ಪುಸ್ಥಿತಿ 
ಯಿಂದ ಅವರನ್ನು ಮೇಲೆತ್ತಿ ಅವರ ದುಃಖವನ್ನು ಶಮನಗೊಳಿಸುವ ಸಹಾನುಭೂತಿಯ 
ನುಡಿಯನ್ನು ಉಚ್ಚರಿಸಬಲ್ಲಿರಾ ? 

ಇಷ್ಟೇ ಅಲ್ಲ, ಪರ್ವತೋಪಮ ಆತಂಕಗಳನ್ನು ದಾಟಬಲ್ಲ ಇಚ್ಛಾಶಕ್ತಿ ನಿಮ್ಮ ಲ್ಲಿದೆಯೆ? 
ಇಡೀ ಪ್ರಪುಚವೇ ಕತ್ತಿಯನ್ನು ಹಿರಿದು ನಿಮ್ಮ ನ್ನು ಎದುರಿಸಿದರೂ ಸರಿ ಎಂದು ತೋರಿದುದನ್ನು 
ಮಾಡುವ ಧ್ವರ್ಯ ನಿಮ್ಮ ಲ್ಲಿದೆಯೆ ? ನಿಮ್ಮ ಹೆಂಡತಿ ಮಕ್ಕಳು ಅದನ್ನು ವಿರೋಧಸಿದರೂ 
ನಿಮ್ಮ ದ್ರವ್ಯ ಹೋದರೂ ರೇರ್ತಿ ನತಿಸಿದರೂ, ಐಶ್ವರ್ಯ ಮಾಯವಾದರೂ, ನೀವು ಅದನ್ನು 
ಬಿಡದೆ ಇರಬಲ್ಲಿರಾ? ಅದನ್ನೇ ಹಿಂಬಾಲಿಸುತ್ತಾ, ಎಡೆಬಿಡದೆ ಗುರಿಯೆಡೆಗೆ ಧಾವಿಸಬಲ್ಲಿರಾ? 
ಭರ್ತೃಹರಿ ಹೇಳುವಂತೆ 

he ನೀತಿನಿಪುಣಾಃ ಯದಿ ವಾ ಸ್ತುವಂತು 

ಆ ಗಚ್ಛತು ವಾ 

ಕಗ 

ನ್ಯಾಯ್ಯಾತ್‌ ಪಥಃ ಪ್ರತಿಚಲಂತಿ ಪದಂ ನ ಧೀರಾಃ ॥ 

“ನೀತಿ ನಿಪಣರು ಹೊಗಳಲಿ ಅಥವಾ ತೆಗಳಲಿ ಲಕ್ಷ್ಮಿ ಒಲಿಯಲಿ ಅಥವಾ ತ್ವಜಿಸಲಿ 
ಮೃತ್ಯು ಇಂದೇ ಬರಲಿ ಅಥವಾ ಯುಗಾಂತರಗಳ ಮೇಲೆ ಬರಲಿ ; ಧೀರರು ಮಾತ್ರ ಸಕ್ಕ 
ಪಥದಿಂದ ವಿಮುಖರಾಗುವುದಿಲ್ಲ.” ಈ ದೃಢತೆನಿಮ್ಮಲ್ಲಿ ಇದೆಯೆ? ನಿಮ್ಮಲ್ಲಿ ಈ ಮೂರು 
ಗುಣಗಳಿದ್ದರೆ ಪ್ರತಿಯೊಬ್ಬರೂ ಮಹಾ ಅದ್ಭುತ ಕಾರ್ಯವನ್ನು ಸಾಧಿಸಬಲ್ಲಿರಿ. ನೀವು, 


CC-0. Jangamwadi Math Collection. Digitized. by eGangotri 


ಸಂಘಟಿತ ಗ್ರಾಮೀಣ ಅಭಿವೃದ್ಧಿಯ ತತ್ತ್ವ ಹಾಗೂ ತಂತ್ರಗಳು ೪೦೭ 


ವೃತ್ತಪತ್ರಿಕೆಯಲ್ಲಿ ಬರೆಯಬೇಕಾಗಿಲ್ಲ, ಉಪನ್ಯಾಸ ಮಾಡಬೇಕಿಲ್ಲ. ನಿಮ್ಮ ಮುಖವೇ ಕಾಂತಿ 
ಯಿಂದ ಕೋಡ್ಕೆಸುವುದು. ನೀವು ಒಂದು ಗುಪೆಯಲ್ಲಿ ವಾಸಿಸುತ್ತಿದ್ದರೂ ನಿಮ್ಮ ಭಾವನೆಗಳು 
ಕಲ್ಲು ಬಂಡೆಯನ್ನು ತೂರಿ ಪ್ರಪಂಚದಲ್ಲೆಲ್ಲಾ ನೂರಾರು ವರ್ಷಗಳವರೆಗೆ ಸ್ಪಂದಿಸುವುವು. 
'ಯಾವುದಾದರೂ ಅದಕ್ಕೆ ಸೂಕ್ತವಾದ ವ್ಯಕ್ತಿಯ ಆಶ್ರಯ ಸಿಕ್ಕಿ ಅವನ ಮೂಲಕ ಅನುಷ್ಠಾನಕ್ಕೆ 
ಬರುವವರೆಗೂ ಅದು ಸಂಚರಿಸುತ್ತಿ ರುವುದು. ಆಲೋಚನೆ ಮತ್ತು ನಿಷ್ಠಪಟ ಪರಿಶುದ್ಧ 
ಉದ್ದೇಶದ ಶಕ್ತಿ ಇದು. ತ 


೧೮. ಉನ್ನತ ವಿದ್ಯಾಭ್ಯಾಸವೆ, ಕೇವಲ ದುಬಾರಿ ವಿದ್ಯಾಭ್ಯಾಸವೆ ? 


ನಮ್ಮ ವಿದ್ಯಾಭ್ಯಾಸ ವ್ಯವಸ್ಥೆಯ ಬಗ್ಗೆ ನಿಮಗೆ ನಾನು ಒಂದು ಮಾತು ಹೇಳಬೇಕಾಗಿದೆ. 
ನಮ್ಮ ವಿಶ್ವವಿದ್ಯಾನಿಲಯಗಳಲ್ಲಿನ ವಿದ್ಯಾಭ್ಯಾಸವು ನಿಜವಾಗಿಯೂ ರಾಷ್ಟ್ರೀಯವಾಗಿ ರೂಪು 
ಗೊಂಡಿದ್ದಿದ್ದರೆ, ಈ ವೇಳೆಗೆ ನಮ್ಮ ದೇಶದಲ್ಲಿ ನಿರಕ್ಷರತೆ ಎಂಬುದೇ ಇರುತ್ತಿರಲಿಲ್ಲ. ನಮ್ಮ 
ಅಧ್ಯಾಪಕರುಗಳು, ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿನ ಸಂಘಗಳು ಸ್ವಲ್ಪ ರಾಷ್ಟ್ರಪ್ರೇಮದ 
ಆವೇಗವುಳ್ಳವರಾಗಿದ್ದಿದ್ದರೆ, ಅವರು ಮತ್ತು ರಾಜಕೀಯದಲ್ಲೂ ಆಡಳಿತದಲ್ಲೂ ಇರುವ ಅವರ 
ಶಿಷ್ಕರುಗಳು ಸ್ವಾತಂತ್ರ್ಮೋತ್ತರದ ಈ ಮೂರು ದಶಕಗಳಲ್ಲಿ ನಿರಕ್ಸರತೆಯನ್ನು ಸಂಪೂರ್ಣ 
ಇಲ್ಲವಾಗಿಸುತ್ತಿದ್ದರು. ನಮ್ಮ ವಿದ್ಯಾಭ್ಯಾಸವು ರಾಷ್ಟ್ರದ ಒಳಿತಿಗಾಗಿ ನಮ್ಮಲ್ಲಿ ಅರ್ಪಣಾ 
ಮನೋಭಾವವನ್ನು ಸ್ವಲ್ಪವೂ ಉಂಟುಮಾಡದಿರುವುದರಿಂದ ಇದು ಸಾಧ್ಯವಾಗಿಲ್ಲ. ಬದಲಿಗೆ ಅದು 
ನಮ್ಮನ್ನು ಸ್ವಾರ್ಥಿಗಳನ್ನಾಗಿಯೂ, ನಮ್ಮದೇ ಸುಖ ಸೌಕರ್ಯಗಳಿಗಾಗಿ ತಗಾದೆಮಾಡುವವ 
ರನ್ನಾಗಿಯೂ ಮಾಡಿದೆ. 
ಆದ್ದರಿಂದ ಇಂದು ಒಂದು ವೇಳೆ ನಮ್ಮ ಅಧ್ಯಾಪಕರ ಹಾಗೂ ವಿದ್ಯಾರ್ಥಿಗಳ ಧೋರಣೆಯಲ್ಲಿ 
ಸ್ವಾಗತಾರ್ಹ ಬದಲಾವಣೆ ಮಾಡುವುದು ಸಾಧ್ಯವಾದರೆ, ಅವರು ಸಾಮಾಜಿಕ ಬದಲಾವಣೆಯ 
`` ಹರಿಕಾರರಾಗುವರು ; ಹಾಗೂ ಸರ್ಕಾರ ಅನುದಾನವಿತ್ತ ಹಣದ `ಸಹಾಯದಿಂದ ತಮ್ಮ ರಜಾ 
ಕಾಲದಲ್ಲಿ ಇತರರನ್ನು ಸಾಕ್ಷರರನ್ನಾಗಿ ಮಾಡುವ ಜವಾಬ್ದಾರಿಯನ್ನು ಸಂತೋಷವಾಗಿ 
ತೆಗೆದುಕೊಳ್ಳುವರು. ಕ್ಷಣಕಾಲದಲ್ಲಿ ದೇಶವು ಈ ಸಮಸ್ಯೆಯನ್ನು ಪರಿಹರಿಸಿಬಿಡಬಹುದು ; ಏಕೆಂದರೆ 
ನಮ್ಮಲ್ಲಿ ಮಿಲಿಯಗಟ್ಟಲೆ ವಿದ್ಯಾರ್ಥಿವೃಂದ ಮತ್ತು ಅಧ್ಯಾಪಕರುಗಳು ಇದ್ದಾರೆ. ಹೀಗೆ ನಮ್ಮ 
ವಿದ್ಯಾಭ್ಯಾಸವು ರಾಷ್ಟ್ರಾಭಿಮುಖವಾಗಲು ಸಾಧ್ಯ. ಇಂದು ಈ ದಿಗ್ದರ್ಶನವಿಲ್ಲ ; ಇದನ್ನು ಕೊಡ 
ಬೇಕಾಗಿದೆ ; ಇದೇ ಇಂದು ನಾವು ಮಾಡಬೇಕಾದ ದೊಡ್ಡ ಕಾರ್ಯ. 
ವಿದ್ಯಾರ್ಥಿಗಳು ಇದು ತಮ್ಮದೇ ದೇಶವೆಂದು ಭಾವಿಸಬೇಕು; ಅವರು ದೇಶದಲ್ಲಿ ಇರುವವರು 
ಮಾತ್ರವಲ್ಲ, ದೇಶಕ್ಕೋಸ್ಕರ ಇರುವವರು, ದೇಶವೇ ಆಗಿರುವವರು. ಆದರೆ ಇಂದು ಅವರಲ್ಲಿ 
ಹೆಚ್ಚಿನವರಿಗೆ ಈ ಭಾವನೆ ಇಲ್ಲ ; ಇಂಡಿಯಾದಲ್ಲಿ ನಾವು ಇರುವುದರಿಂದ ಇಂಡಿಯಾವು ತಮ್ಮ 
ಆಶೋತ್ತರಗಳನ್ನು ಪೂರೈಸಲು ನೆರವಾಗಬೇಕು ಎಂಬುದು ಅವರ ಧೋರಣೆ. ದಿವಂಗತ ಸರ್‌ 
ಜೂಲಿಯನ್‌ ಹಕ್ಸ್ಲೇಯವರು ನನ್ನ “ಉಪನಿಷತ್ತುಗಳ ಸಂದೇಶ' ಎಂಬ ಪುಸ್ತಕದ ಕುರಿತಾಗಿ 
ನಡೆಸಿದ ಪತ್ರವ್ಯವಹಾರದಲ್ಲಿ ತಿಳಿಸಿರುವಂತೆ, ಹೆಚ್ಚು ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆಂದು 
ಬರುವುದು ಕೇವಲ ಪರೀಕ್ಷೆಗಳಲ್ಲಿ ತೇರ್ಗಡೆಹೊಂದಿ ಆ ಮೂಲಕ ಕೆಲಸವನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ; 
ಅಥವಾ ಈಗ ಅಮೆರಿಕಾಕ್ಕೋ ಕೆನಡಾಕ್ಕೋ ಅಥವಾ ಅರಬ್‌ ದೇಶಗಳಿಗೋ ಹೆಚ್ಚು ಸಂಬಳದ 
ಕೆಲಸಗಳಿಗಾಗಿ ಹೋಗುವುದಕ್ಕೆ ; ದೇಶದ ಒಳಗಡೆಯೇ ಕೆಲಸ ಸಿಕ್ಕ ನಂತರವೂ ದೇಶಕ್ಕಾಗಿ ಅಥವಾ 
ದೇಶದ ಜನರಿಗಾಗಿ, ಅವಧಾನಿಸುವುದು ತುಂಬಾ ಅಪರೂಪ. 


000. Jangamwadi Math Collection. Digitized by eGangotri 


೪೦೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮಾಲ್ಕಗಲ್ಪು 


ನಮ್ಮ ವಿದ್ಯಾಭ್ಯಾಸವು ಯುವಜನರನ್ನು ತಮ್ಮ ಶಾರೀರಕ ಹಾಗೂ ಬೌದ್ಧಿಕ ಸಾಮರ್ಥ್ಯಗಳನ್ನು 
ಪೂರ್ಣವಾಗಿ ಬೆಳೆಸಿಕೊಳ್ಳಲು ಹಾಗೂ ಅನಂತರ ಅವುಗಳನ್ನು ಬೇರೆಬೇರೆ ಕ್ಷೇತ್ರಗಳಲ್ಲಿ ಜನಸೇವೆಗ್ಸಾ 
ಬಳಸಲು ಪ್ರಚೋದಿಸಬೇಕು. ಹೀಗೆ ವೈಯಕ್ತಿಕತೆಗಿಂತ ಹಿರಿದಾದ ಆಯಾಮದಲ್ಲಿ ತನ್ನ 
ಸಾಮರ್ಥ್ಯಾಭಿವೃದ್ಧಿ ಮಾಡುವುದರ ಮೂಲಕ ಮಾತ್ರವೇ ವಿದ್ಯಾರ್ಥಿ ತನ್ನ ಜೀವನದ ಕೃತಕೃತ್ಯತ್ತ 
ಯನ್ನೂ ಧನೃತೆಯನ್ನೂ ಕಂಡುಕೊಳ್ಳಲು ಸಾಧ್ಯ. ಈ ಉನ್ನತ ಪ್ರಚೋದನೆಯನ್ನು ಉಜ್ಜುಗಿಸಬಹು 
ದಾದದ್ದು ನಿಜವಾದ ಉನ್ನತ ವಿದ್ಯಾಭ್ಯಾಸದಲ್ಲಿ ; ಆದರೆ ಇಂದು ದುಬಾರಿ ಹಾಗೂ ಇನ್ನೂ ದುಬಾರಿ 
ವಿದ್ಯಾಭ್ಯಾಸ ವಿದೆಯೇ ಹೊರತು ಉನ್ನತ ವಿದ್ಯಾಭ್ಯಾಸವೆಲ್ಲಿದೆ ! 
೧೯. ನಮ್ಮ ವಿದ್ಯಾರ್ಥಿ ಪ್ರಕ್ಷುಬ್ಧತೆಯ ಅಂತರಂಗ ರಚನೆ 

ರಾಷ್ಟ್ರೀಯ ಮಟ್ಟದ ನಮ್ಮ ವಿದ್ಯಾಭ್ಯಾಸ ಕ್ರಮದಲ್ಲಿ ಇಂತಹ ಉನ್ನತ ಪ್ರಚೋದನೆ ಇಲ್ಲ 
ದಿರುವುದು ನಮ್ಮ ವಿದ್ಯಾರ್ಥಿ ಪ್ರಕ್ಷುಬ್ಧತೆಯಲ್ಲಿ ಸಹಾ ಪ್ರತಿಫಲಿತವಾಗುತ್ತಿದೆ. ವಿದ್ಯಾರ್ಥಿ ಚಳುವಳಿ 
ಗಳು ಎಲ್ಲಾ ದೇಶಗಳಲ್ಲೂ ನಡೆಯುತ್ತವೆ ; ನಮ್ಮ ದೇಶದಲ್ಲಿ ನಡೆದಂತೆಯೇ ಅಮೆರಿಕಾದಲ್ಲೂ 
ನಡೆಯುತ್ತವೆ. ಆದರೆ ಇವೆರಡರಲ್ಲೂ ಅಜಗಜಾಂತರ ವ್ಯತ್ಯಾಸವಿದೆ. ಅಮೆರಿಕಾದಲ್ಲಿ ವಿದ್ಯಾರ್ಥಿಗಳು 
ಅರ್ಥಹೀನ ವಿಯೆಟ್ನಾಂ ಯುದ್ಧ ಅಥವಾ ನೀಗ್ರೋಗಳಿಗೆ ನಾಗರಿಕ ಹಕ್ಕುಗಳನ್ನು ಕೊಡದಿರುವುದು 
ಮುಂತಾದ ಮಾನವೀಯ ಕಾರಣಗಳಿಗಾಗಿ ಚಳುವಳಿ ನಡೆಸಿದ್ದಾರೆ. ಬಲಾಢ್ಯ ಅಮೆರಿಕನ್‌ ಸರ್ಕಾರದ 
ವಿರುದ್ಧ ಹೋರಾಡಿ, ಫಲವಾಗಿ ತುಂಬಾ ನೋವನ್ನುಂಡು ಕೊನೆಗೂ ತಮ್ಮ ದೇಶವು ವಿಯೆಟ್ನಾಂ 
ಮೇಲೆ ಯುದ್ಧಮಾಡುವುದನ್ನು ನಿಲ್ಲಿಸಲು ಸಮರ್ಥರಾದರು. ತಮ್ಮ ದೇಶದ ಕರಿಯ ಸಹನಾಗರಿಕರ 
ಹಕ್ಕುಗಳಿಗಾಗಿ ಅಮೆರಿಕಾದ ಬಿಳಿಯ ವಿದ್ಯಾರ್ಥಿಗಳು ಚಳುವಳಿ ನಡೆಸಿ ತುಂಬಾ ಕಷ್ಟವನ್ನನುಭವಿಸಿ 
ದರು. 

ನಮ್ಮ ಭಾರತದಲ್ಲಿಯಾದರೋ, ರಾಷ್ಟ್ರೀಯ ಆಸ್ತಿಪಾಸ್ತಿಗಳನ್ನು ನಾಶಪಡಿಸುತ್ತ ನಾಗರಿಕ 
ಜೀವನವನ್ನು ಹದಗೆಡಿಸುತ್ತ ನಡೆಸಲಾಗುವ ವಿದ್ಯಾರ್ಥಿ ಚಳುವಳಿಗಳು `ಕೇವಲ ತಮಗಾಗಿ, 
ತಣ್ಣುಗೊಳಿಸಿದ ಕುಡಿಯುವ ನೀರು ಬೇಕೆಂದೋ ಪುಕ್ಕಟೆ ಸಿನಿಮಾ, ಬಸ್‌ ಪ್ರಯಾಣ ಇತ್ಯಾದಿ 
ಬೇಕೆಂದೋ ಪರೀಕ್ಷೆಗಳಲ್ಲಿ ಕಾಪಿ ಹೊಡೆಯುವ ಸ್ವಾತಂತ್ರ್ಯವಿರಬೇಕೆಂದೋ ಹಾಸ್ಟೆಲ್‌ ಗೇಟಿನ 
ಬಳಿ ಬಸ್‌ ನಿಲ್ದಾಣ ಬೇಕೆಂದೋ ತಮ್ಮ ಸೌಲಭ್ಯಗಳಿಗಾಗಿ ಮಾತ್ರ ! ಒಂದೇ ಒಂದು ವಿದ್ಯಾರ್ಥಿ 
ಚಳುವಳಿಗಾದರೂ ಮಾನವೀಯ ಪ್ರೇರಣೆ ಇದ್ದುದಿಲ್ಲ ; ಅನಕ್ಷರತೆಯ ನಿರ್ಮೂಲನ, ಹರಿಜನರ 
ಮೇಲಣ ದೌರ್ಜನ್ಯ, ಲಂಚ ಭ್ರಷ್ಟಾಚಾರ ಪಕ್ಷಪಾತ ಇತ್ಯಾದಿ ಸಾಮಾಜಿಕ ಅನ್ಯಾಯಗಳು ಇತ್ಯಾದಿ 
ಯಾವ ಒಂದು ಪ್ರಚಲಿತ ರಾಷ್ಟ್ರೀಯ ಸಮಸ್ಯೆಯನ್ನು ಕುರಿತು ಯಾವ ಚಳುವಳಿಯೂ ನಡೆದುದಿಲ್ಲ. 
ರಾಷ್ಟ್ರೀಯ ದುಃಖ ದಾರಿದ್ರ್ಯಗಳ ಮಂಕು ಕವಿಸುವ ಹಿನ್ನೆಲೆಯಲ್ಲಿ ನೋಡಿದಾಗ, ಈ ಚಳುವಳಿಗಳು 
ಹಾಗೂ ಅವುಗಳ ವಿನಾಶಕಾರಿ ಭೀಕರತೆ ನಮ್ಮ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯ ಅಥವಾ ಮಾನವೀಯ 
ಕಾಳಜಿಯೇ ಇಲ್ಲದಿರುವುದನ್ನೂ ಯುವಜನಾಂಗಕ್ಕೆ ಅತ್ಯಗತ್ಯವಾದ ಯಾವುದೇ ಆದರ್ಶವಿಲ್ಲದಿರುವು 
ದನ್ನೂ ತೋರಿಸುತ್ತವೆ. 


೨೦. ಮಾನವ ಮೊದಲು, ಹಣ ಅನಂತರ 


.. ರಾಷ್ಟ್ರಪ್ರೇಮದ ಬಗ್ಗೆ ಹಿಂದೆ ಹೇಳಿದ ವಿವೇಕಾನಂದರ ಮಾನವೀಯ ಕಾಳಜಿಯ ಭಾವನೆಗಳಿಂದ 
ಸ್ಫೂರ್ತಿ ಪಡೆದಾಗ, ನಮ್ಮ ಕೈಗಾರಿಕೋದ್ಮಮದ ಮತ್ತು ವ್ಯವಹುರಕ್ಷೇತ್ರದ ಜನರೂ ಸಹ 
ಗ್ರಾಮೀಣಾಭಿವೃದ್ಧಿಯಲ್ಲಿ ದೊಡ್ಡ ಪಾತ್ರವನ್ನೇ ವಹಿಸಬೇಕಾಗುತ್ತದೆ. ಮಾನವಾಭಿವೃದ್ಧಿಯ 


CC-0. Jangamwadi Math Collection. Digitized by eGangotri 


ಸಂಘಟಿತ ಗ್ರಾಮೀಣ ಅಭಿವೃದ್ಧಿಯ ತತ್ತ್ವ ಹಾಗೂ ತಂತ್ರಗಳು ೪೦೯ 
ಕಾರ್ಯದಲ್ಲಿ ಹಣದ ಪ್ರಾಮುಖ್ಯತೆ ಮೊದಲನೆಯದಲ್ಲ, ಎರಡನೆಯದು ಎಂಬುದನ್ನು ಅವರು 
ಪ್ರಪ್ರಥಮವಾಗಿ ಮನಗಾಣಬೇಕು. ಮಾನವನ ಮೇಲೆ ತೊಡಗಿಸಿದಲ್ಲದೆ ಇರುವ ಹಣ ಇದ್ದಲ್ಲೇ 
ಇರುತ್ತದೆ, ಸತ್ತಿರುತ್ತದೆ. ಮಾನವನ ಮೇಲೆ ಹಣ ತೊಡಗಿಸಲು ಮೊದಲು ಅಗತ್ಯವಾದದ್ದು 
ಸಾಮಾಜಿಕ ಗುಂಪುಗಳಿಗಾಗಲಿ ಸರ್ಕಾರದ ಸೇವೆಗಳಿಗಾಗಲಿ--ರಾಷ್ಟ್ರಪ್ರೇಮದಿಂದ ಹುರಿದುಂಬಿ 
ಸೇವೆಗೆ ಸಿದ್ದರಾದ, ಅರ್ಪಣಾ ಮನೋಭಾವದ ಯುವಜನ. ಅಂಥ ಸಾಮಾಜಿಕ ಗುಂಪುಗಳನ್ನು 
ಮೊದಲು ಸೃಜಿಸಬೇಕು. ಹಣ ಉಪಯೋಗವಾಗುವುದು ಅನಂತರ, ಮೊದಲಲ್ಲ. ಮೊದಲು ಯೋಗ್ಯ 
ಜನ, ಆಮೇಲೆ ಹಣ. ಆಗಾಗ್ಯೆ ಅನೇಕ ಸರ್ಕಾರಿ ಕಾರ್ಯಯೋಜನೆಗಳು ಹಣದಿಂದ ಪ್ರಾರಂಭವಾಗಿ 
ಹಣದಲ್ಲೇ ಮುಗಿಯುತ್ತವೆ. ಹಣವನ್ನು ಪರಿಣಾಮಕಾರಿಯಾಗಿ ಮಾನವಾಭಿವೃದ್ಧಿಗೆ ಪರಿವರ್ತನೆ 
ಮಾಡಬಲ್ಲ ಯೋಗ್ಯರಾದ ಜನರನ್ನು ಅನ್ವೇಷಣೆ ಮಾಡಿ ಆಯ್ದುಕೊಳ್ಳುವತ್ತ ಗಮನಹರಿಸಬೇಕು ; 
ಅದನ್ನು ಉದಾಸೀನ ಮಾಡಿದರೆ ಹಾಕಿದ ಹಣಕ್ಕೆ ಸರಿಯಾದ ಫಲಿತಾಂಶ ಖಂಡಿತ ಸಿಕ್ಕುವುದಿಲ್ಲ. 
ರಾಷ್ಟ್ರಾರ್ಪಣಭಾವವುಳ್ಳ, ವಿದ್ಯಾವಂತರೂ ಸಮರ್ಥರೂ ಆದ ಸ್ತ್ರೀ ಪುರುಷರು ದೇಶದ ಆಸ್ತಿ 
ಹೇಗೋ ಹಾಗೆ ಸ್ವಯಂಸೇವಕ ಸಂಸ್ಥೆಗಳಿಗೂ ಸಹ ದೊಡ್ಡ ಆಸ್ತಿ. ಮಾನವ ಮೊದಲು, ಹಣ 
ಅನಂತರ ಎಂಬ ಈ ಭಾವನೆಗೆ ಸ್ವಾಮಿ ವಿವೇಕಾನಂದರು ೧೮೯೭ರಲ್ಲಿ ಮದರಾಸಿನಲ್ಲಿ ಕೊಟ್ಟ 
“ಭಾರತದ ಭವಿಷ್ಯ' ಎಂಬ ತಮ್ಮ ಉಪನ್ಮಾಸದಲ್ಲಿ ಮನ ಕಲಕುವಂತೆ ಅಭಿವ್ಯಕ್ತಿ ಕೊಟ್ಟಿದ್ದಾರೆ 
(ಕೃತಿಶ್ರೇಣಿ, ಸಂಪುಟ ೩, ಪುಟ ೧೭೫) : 
ಇದು ನೆನ ಯೋಜನೆ ಇದು ಬೃಹತ್ತಾಗಿ ಕಾಣಬಹುದು. ಆದರೆ ಇದು ಬಹಳ ಆವಶ್ಯಕ 
ಹಣವೆಲ್ಲಿದೆ ಎಂದು ನೀವು ಕೇಳಬಹುದು. ಹಣ ಬೇಕಾಗಿಲ್ಲ. ಹಣವಲ್ಲ ಮುಖ್ಯ. ಕಳೆದ 
ಹನ್ನೆರಡು ವರುಷಗಳಿಂದ ನನಗೆ ಮುಂದಿನ ಊಟ ಎಲ್ಲಿ ದೊರಕುವುದು ಎಂಬುದು ಗೊತ್ತಿರ 
ಲಿಲ್ಲ. ನನಗೆ ಬೇಕಾದ ಹಣ ಮತ್ತು ಎಲ್ಲವೂ ಸಿಕ್ಕಲೇಬೇಕು. ಅವು ನನ್ನ ಗುಲಾಮರು. ನಾನು 
ಅವುಗಳ ಗುಲಾಮನಲ್ಲ. ಹಣ ಬರಲೇಬೇಕು. ಅದರೆ ವ್ಯಕ್ತಿಗಳೆಲ್ಲಿ ? ಅದೇ ಪ್ರಶ್ನೆ. . 
ಯಾವುದೇ ಸ್ವಯಂಸೇವಾ ಕಾರ್ಯಕ್ಷೇತ್ರದಲ್ಲಿ ನೀವು ಅರ್ಪಣಾ ಮನೋಭಾವದ ಸ್ತ್ರೀ ಪುರುಷರ 
ಮೂಲಬಲವನ್ನು ಪಡೆದಿದ್ದರೆ, ಆ ಕಾರ್ಯಯೋಜನೆಗೆ ಅತ್ಯುತ್ತಮ ಬಂಡವಾಳವನ್ನು 
ಹೊಂದಿದ್ದಂತೆಯೆ. ಎರಡನೆಯ ಬಂಡವಾಳದ ಹಣ ತನಗೆ ತಾನೇ ಬರುವುದು. ಆಗ ಜನಗಳು 
ತಾವಾಗಿಯೇ ಮುಂದೆ ಬಂದು “ಇಗೋ ಇಲ್ಲಿದೆ ಹಣ ; ಅದರ ಬಗ್ಗೆ ಯೋಚನೆ ಮಾಡಬೇಡಿ” 
ಎನ್ನುತ್ತಾರೆ. ಹಾಗೆ ಕೊಟ್ಟ ಹಣ ಸಾರ್ಥಕವಾದಂತೆಯೆ ; ಏಕೆಂದರೆ ಮಾನವಾಭಿವೃದ್ಧಿ ಎಂಬ 
ಉತ್ತಮ ಉದ್ದೇಶಕ್ಕಾಗಿ ಅದನ್ನು ವ್ಯಯಿಸಿದ್ದೀರಿ. ಅದೇ ಹಣದ ನಿಜವಾದ ಬೆಲೆ, ಐಶ್ವರ್ಯದ 
ನಿಜವಾದ ಮುಡಿಪು. ಆದ್ದರಿಂದ ನಮ್ಮ ರಾಷ್ಟ್ರಪ್ರೇಮಿ ಕೈಗಾರಿಕೋದ್ಯಮಿಗಳು ಎಲ್ಲಿಯಾದರೂ 
ಸಮರ್ಪಣ ಮನೋಭಾವದ ಜನರ ಗುಂಪು ಕೆಲಸ ಮಾಡುತ್ತಿದೆಯೆ ಎಂದು ಹುಡುಕುತ್ತಿರಬೇಕು ; 
ಅಂಥ ಗುಂಪು ಸಿಕ್ಕಾಗ “ನಾವು ಹಣ ಸಹಾಯ ಮಾಡುತ್ತೇವೆ” ಎಂದು ಅವರನ್ನು ಹುರಿದುಂಬಿಸಿ 
ಮುಂದುವರೆಯುವಂತೆ ಮಾಡಬೇಕು. ಹಣವನ್ನು ಅವರು ಹೇಗೆ ಖರ್ಚು ಮಾಡುತ್ತಾರೆಂಬುದರ 
ಬಗ್ಗೆ ಗಮನವಿಡಲೂಬಹುದು, ಹೀಗೆ ಎಳೆಯರ ಹಿಂದಿದ್ದು ಅವರನ್ನು ತಮ್ಮ ಸಹಜವಾದ 
ಕಾರ್ಯವಿಚಕ್ಸಣೆಯಿಂದ ಗಮನಿಸುತ್ತಿರಬಹುದು. ರಾಷ್ಟ್ರವು ಹೀಗೆ ದೇಶಭಕ್ತಿ ಕಾರ್ಯವಿಚಕ್ಷಣೆ 
ಮತ್ತು ಹಣ ಎಂಬ ಮೂರು ಅಭಿವೃದ್ಧಿಯ ಮುಖ್ಯಾಂಶಗಳನ್ನು ಸಮಗ್ರಗೊಳಿಸಿಕೊಂಡು 
ಪ್ರಜಾಪ್ರಭುತ್ವದಲ್ಲಿನ ಮಾನವಾಭಿವೃದ್ಧಿಯನ್ನು ಸಾಧಿಸುವುದು. ಗ 
ಎರಡು ವರ್ಷಗಳ ಹಿಂದೆ ನಾನು ಕೇರಳಕ್ಕೆ ಹೋಗಿದ್ದಾಗ ತ್ರಿಶೂರ್ಕ್‌ನ ಹತ್ತಿರದ ತ್ರಿಕ್ಕೂರ್‌ 
ಎಂಬ ದೊಡ್ಡ ಹಳ್ಳಿಯಲ್ಲಿ ಜ್ಞಾತಿ, ಲಗ, ಭೇನನಿಲದಿಗುನ್ನ ಸ್ಮರ ಮುನ್ನೂರು ಜನ 


೪೧೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ತರುಣಿಯರು--ಅವರಲ್ಲಿ ಕೆಲವರು ಒಳ್ಳೆಯ ವಿದ್ಯಾವಂತರು, ಇನ್ನು ಕೆಲವರು ಅರೆ ವಿದ್ಯಾ 
ವಂತರು- ಸೇರಿ ಒಟ್ಟಾಗಿ ಒಂದು ತ್ರಿಕ್ಕೂರು ಮಹಿಳಾ ಸಮಾಜವನ್ನು ಸ್ಥಾಪಿಸಿಕೊಂಡಿದ್ದುದನ್ನು 
ನೋಡಿ ಅಚ್ಚರಿಪಟ್ಟ. ಹಳ್ಳಿಯ ಹೆಂಗಸರ ಮತ್ತು ಮಕ್ಕಳ ಸೇವಾಕಾರ್ಯಕ್ರಮಗಳನ್ನು ಅವರು 
ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿದ್ದುಕೊಂಡು ನಡೆಸುತ್ತಿದ್ದರು. ಅವರ ಆಧುನಿಕ ದೃಷ್ಟಿಯನ್ನೂ 
ಸೇವಾಕಾರ್ಯಗಳನ್ನೂ ನೋಡಿ ನನಗೆ ತುಂಬಾ ಮೆಚ್ಚಿಗೆಯಾಯಿತು. “ನಿಮ್ಮ ಸಮಾಜದ 
ಅಭಿವೃದ್ಧಿಗಾಗಿ ನಿಮಗೆ ಅಗತ್ಯವಾಗಿರುವುದೇನು?'' ಎಂದು ಅವರನ್ನು ಕೇಳಿದೆ. “ನಮಗೀಗ ಒಂದು 
ಸಾವಿರ ರೂಪಾಯಿ ಅಗತ್ಯವಾಗಿದೆ. ಅದು ದೊರಕಿದರೆ, ರಾಜ್ಯಸರ್ಕಾರ ತನ್ನ ಪಾಲು ನಾಲ್ಕು ಸಾವಿರ 
ರೂಪಾಯಿಗಳ ಅನುದಾನವನ್ನು ಕೊಡುತ್ತದೆ. ಈ ಐದು ಸಾವಿರ ರೂಪಾಯಿಗಳಲ್ಲಿ ನಮ್ಮ ಹೊಸ 
ಜಾಗದಲ್ಲಿ ಒಂದು ಮನೆಯನ್ನು ಕಟ್ಟಿಕೊಂಡು ಅಲ್ಲಿಂದ ನಮ್ಮ ಕಾರ್ಯಕ್ರಮಗಳನ್ನು ಇನ್ನೂ 
ಚೆನ್ನಾಗಿ ನಡೆಸಬೇಕೆಂಬ ಯೋಚನೆಯಿದೆ” ಎಂದರು. ಅನುಕಂಪಗೊಂಡ ನಾನು, ಒಂದು ಸಾವಿರ 
ರೂಪಾಯಿಗಳನ್ನು ಈಗಲೇ ನಿಮಗೆ ಸಂಗ್ರಹಿಸಿ ಕೊಡುತ್ತೇನೆ ಎಂದು ಹೇಳಿ, ನನ್ನ ಪರಪಾಗಿ 
ಕೊಡುವಂತೆ ಸ್ನೇಹಿತನೊಬ್ಬನಿಂದ ಕೇಳಿ ಅವರಿಗೆ ಕೊಡಿಸಿದೆ. ಸರ್ಕಾರವೂ ನಾಲ್ಕು ಸಾವಿರ ರೂಪಾಯಿ 
ಕೊಟ್ಟಿತು. ಶೀಘ್ರದಲ್ಲೇ ಯೋಜನೆಯ ಪ್ರಕಾರ ಅವರು ಮನೆ ಕಟ್ಟಿಕೊಂಡ ಅವರು ತಮ್ಮ 
ಕಾರ್ಯಕ್ರಮಗಳನ್ನು ವಿಸ್ತರಿಸಿದರು. ಪುರಾಣಕಥೆಯ ಮನುವಿನ ಮೀನಿನ ಹಾಗೆ, ಮಾರನೆಯ 
ವರ್ಷದ ಹೊತ್ತಿಗೆ ಅವರಿಗೆ ಆ ಮನೆಯೂ ಸಾಲದಾಯಿತು. 
ಮರುವರ್ಷ ಭೇಟಿಕೊಟ್ಟಾಗ, ಅಲ್ಲಿಯೂ ಅವರಿಗೆ ಜಾಗ ಸಾಕಾಗದಿರುವುದನ್ನು ಕೇಳಿದ ನಾನು 
ಅವರಿಗೆ ಹೇಳಿದೆ : “ಈಗ ನಿಮಗೆ ಇನ್ನೂ ದೊಡ್ಡ ಜಾಗ ಬೇಕಲ್ಲವೆ ? ಹತ್ತಿರದಲ್ಲೇ ಇರುವ 
ಒಂದೆಕರೆಯಷ್ಟು ಸ್ಥಳದಲ್ಲಿರುವ ದೊಡ್ಡಮನೆಗೆ ಹೋಗಬಹುದಲ್ಲ ? ಇದಕ್ಕೆ ಅಗತ್ಯವಾದ 
ಮೂವತ್ತು ಸಾವಿರ ರೂಪಾಯಿಗಳನ್ನು ನಾನು ಸಂಗ್ರಹಿಸಿ ಕೊಡುತ್ತೇನೆ.” ಅನಂತರ ಶೀಘ್ರದಲ್ಲೇ 
ಅವರು ಅದನ್ನೂ ಮಾಡಿದರು. ಅವರು ಆ ಇನ್ನೂ ದೊಡ್ಡ ಹೊಸ ಕಟ್ಟಡಕ್ಕೆ ಹೋಗುತ್ತಿರುವಂತೆಯೆ 
ಭಾರತ ಸರ್ಕಾರದ ಖಾದಿ ಮತ್ತು ಗ್ರಾಮೋದ್ಕೋಗ ನಿಯೋಗದವರು, ಮಹಿಳಾ ಸಮಾಜದವರು 
ನೆರವಿಗೆ ಬಂದು, ಮೂವತ್ತೈದು ಸಾವಿರ ರೂಪಾಯಿ ಖರ್ಚಿನಲ್ಲಿ ಇನ್ನೂ ಒಂದು ದೊಡ್ಡ ಶೆಡ್‌ 
ಕಟ್ಟಿಕೊಟ್ಟದ್ದಲ್ಲದೆ ಐವತ್ತು ಚರಕಗಳನ್ನೂ ಹತ್ತು ಕೈಮಗ್ಗಗಳನ್ನೂ ಅಲ್ಲಿ ಸ್ಥಾಪಿಸಿದರು ; ಪ್ರತಿ 
ಚರಕದಿಂದ ಒಬ್ಬ ಹುಡುಗಿ ದಿನಕ್ಕೆ ಐದರಿಂದ ಎಂಟು ರೂಪಾಯಿಗಳನ್ನೂ . ಒಂದು ಮಗ್ಗದಿಂದ 
ದಿನಕ್ಕೆ ಹತ್ತು ರೂಪಾಯಿಗಳನ್ನೂ ಸಂಪಾದಿಸಬಹುದು, ಎಂದು ಅವರು ಹೇಳಿದರು. 
ಅಗತ್ಯವಾದಾಗಲೇ ಸಹಾಯ ಸಿಕ್ಕಿದ್ದರಿಂದ, ಈ ಮಹಿಳಾ ಸಮಾಜದ ಕಾರ್ಯಕರ್ತೆಯರ 
ಉತ್ಸಾಹದಿಂದಾಗಿ ಆ ಒಂದು ಗ್ರಾಮದಲ್ಲಿ ಎಷ್ಟೋ ಜನ ಮಹಿಳೆಯರ ಜೀವನ ಸುಧಾರಿಸಿತು. 
ನಮಗೆ ಬೇಕಾಗಿರುವುದು ಹೃದಯವಂತಿಕೆ ಮತ್ತು ಎಲ್ಲಿ ಇಂಥ ಅರ್ಪಣಾಮನೋಭಾವದ ಎಳೆಯರ 
ಗುಂಪು ಕೆಲಸ ಮಾಡುತ್ತಿದೆ ಎಂದು ಗಮನಿಸ ಹುಡುಕುವ ಕಣ್ಣು ; ಇವು ಇದ್ದರೆ ಅಂತಹ ಗುಂಪು 
ಮ (ದೊಡ್ಡೆ ಕಾರ್ಯಗಳನ್ನು ಇನ್ನೂ ಚೆನ್ನಾಗಿ ಮಾಡುವಂತೆ ಪ್ರೋತ್ಸಾಹಿಸಬಹುದು. 
ವ್ಯಯ ಮಾಡುವುದೇ ಹಣವನ್ನು ಶ್ರೀಯನ್ನಾಗಿಸುವ ವಿಧಾನವೆಂಬುದನ್ನು 
ಇಂಡಿಯಾದಲ್ಲಿನ ಹಣವುಳ್ಳವರು ಮನಗಾಣಬೇಕು ; ಯಾವ ಒಳ್ಳೆಯ ಕೆಲಸವೂ ಹಣದ ಕೊರತೆ 
ಯಿಂದಾಗಿ ನಿಲ್ಲದಂತೆ ಅವರು ನೋಡಿಕೊಳ್ಳಬೇಕು ; ಅಂತಹ ಒಳ್ಳೆಯ ಕೆಲಸಗಳ ಬಗ್ಗೆ ಅವರು 
“ನಿಮಗೆ ನಾವು ಯಾವ ರೀತಿ ಸಹಾಯ ಗ ರ 
ಮಾಡಬಲ್ಲೆವು ?” ಎಂಬ ಸ್ವಯಂಸ್ಫೂರ್ತಿಯ ಸ್ಥಿ: 
ಧೋರಣೆಯನ್ನು ಇಟ್ಟುಕೊಳ್ಳಬೇಕು. i 


ಗ್ರಾ ಕಾರ್ಯ ನೆಯಲಿ | 
ಶಮೀ ಸೋಜ Math ಪಿಕ ಮಾಡಬೆಳಾನಿರುವಸೆಲಸದ ವ್ಯಾಪ್ತಿಯ ಬಗ್ಗೆ | 


ಸಂಘಟಿತ ಗ್ರಾಮೀಣ ಅಭಿವೃದ್ಧಿಯ ತತ್ತ್ವ ಹಾಗೂ ತಂತ್ರಗಳು ೪೧೧ 


ಸ್ಫುಟವಾದ ಚಿತ್ರ ಮೂಡಿದೆ. ಅದನ್ನು ಈಗ ಗ್ರಾಮಶ್ರೀ : ಸಮಗ್ರ ಗ್ರಾಮೀಣಾಭಿವೃದ್ಧಿ ಮತ್ತು 
ಸಂಶೋಧನಾ ಕಾರ್ಯಯೋಜನೆ ಎಂಬುದಾಗಿ ಕರೆಯಬಹುದಾಗಿದೆ. ಇಂತಹ ಗ್ರಾಮೀಣಾಭಿವೃದ್ಧಿ 
ಕಾರ್ಯಗಳಿಗೆಂದು ಕೊಡಮಾಡುವ ದಾನಗಳು ನೂರಕ್ಕೆ ನೂರು ಆದಾಯ ತೆರಿಗೆ ಮುಕ್ತವಾಗಿವೆ 
ಎಂದು ತಿಳಿಯುತ್ತೇನೆ, ಹಣವುಳ್ಳವರಿಗೆ ಈ ಕಾರ್ಯಕ್ಕಾಗಿ ದಾನಮಾಡಲು ಇದೂ ಒಂದು 
ಪ್ರಚೋದನೆಯಾದೀತೆಂದು ಭಾವಿಸುತ್ತೇನೆ. ಇಂತಹ ಸಹಕಾರ ಸಮುದಾಯಗಳಿಂದ ಸರಿಯಾದ 
ರೀತಿಯಲ್ಲಿ ದೊಡ್ಡ ಪ್ರಮಾಣದ ಕೆಲಸ ನಡೆಯುತ್ತಿದ್ದರೆ, ಅಭಿವೃದ್ಧ ರಾಷ್ಟ್ರಗಳ ಜನರು ಅದನ್ನು 
ಗಮನಿಸುತ್ತಾರೆ ; ಕೆಲವರು ಯಾತ್ರಾರ್ಥಿಗಳಿಗಾಗಿ ಬಂಧು ಭಾರತದಲ್ಲಿ ಮಾನವಾಭಿವೃದ್ಧಿಯ 
ಕ್ಷೇತ್ರದಲ್ಲಿ ಏನೇನಾಗುತ್ತಿದೆ ಎಂಬುದನ್ನು ಪ್ರತ್ಯಕ್ಷವಾಗಿ ಕಾಣುತ್ತಾರೆ. ಮಾನವಾಭಿವೃದ್ಧಿಯ ತಂತ್ರ, 
ತತ್ತ್ವಗಳನ್ನೂ ಸಮಾಜಶಾಸ್ತ್ರವನ್ನೂ ಕಲಿಯಲು ನಾವು ಈವರೆಗೆ ಅಮೆರಿಕಾ ಮೊದಲಾ 4 ಅನ್ಕ 
ದೇಶಗಳಿಗೆ ಹೋಗುತ್ತಿದ್ದೆವು ; ವಿವೇಕಾನಂದರ ಕಾಣ್ಕೆಯಂತೆ ಈಗ ಅದು ಬದಲಾಗಿ, ಮಾನವ 
ಜನಾಂಗದ ಏಳನೆಯ ಒಂದು ಭಾಗದಷ್ಟಿರುವ ಭಾರತವೇ ಒಂದು ದೊಡ್ಡ ಮಾನವಶಾಸ್ತ್ರ 
ಪ್ರಯೋಗಶಾಲೆಯಾಗಿ ಇಡೀ ಪ್ರಪಂಚದ ಗಮನವನ್ನು ಸೆಳೆಯುವಂತಾಗಿದೆ. 


೨೧. ಸಮಾಜದ ವಿವಿಧ ರೀತಿಯ ಜನರು : ಭರ್ತೃಹರಿಯ ವರ್ಣನೆ : 


ಫೆಬ್ರುವರಿ ೬ರಂದು ಮುಂಬಯಿಯ ತಾಜ್‌ ಮಹಲ್‌ ಹೋಟೆಲಿನಲ್ಲಿ ರೋಟರಿ 
್ಲ್ಲೆಬ್‌ನವರನ್ನುದ್ದೇಶಿಸಿ ನಾನು ಮಾಡಿದ ಉಪನ್ಯಾಸಕ್ಕೆ ಸಮಾಜದ ವಿವಿಧ ರೀತಿಯ ಜನರು ಹಾಗೂ 
ಮಾನವೀಯತೆ ಎಂಬ ಸುಸಂಗತವಾದ ವಿಚಾರಪ್ರಚೋದಕ ವಿಷಯವನ್ನು ಆರಿಸಿಕೊಂಡಿದ್ದೆ. ಇಲ್ಲಿ 
ಈ ದಿನದ ಹಾಗೆಯೆ ಅಲ್ಲಿಯೂ ಸುಮಾರು ಇನ್ನೂರು ಜನ ಉನ್ನತಮಟ್ಟದ ಕೈಗಾರಿಕೋದ್ಯಮಿಗಳು 
ಹಾಗೂ ವೃತ್ತಿಪರರು ಸೇರಿದ್ದರು. ಸುಮಾರು ೧೩೦೦ ವರ್ಷಗಳ ಹಿಂದೆ ಮಧ್ಯಪ್ರದೇಶದಲ್ಲಿದ್ದ 
ರಾಜ ಮತ್ತು ಕವಿ ಭರ್ತೃಹರಿಯ ಶ್ಲೋಕವೊಂದನ್ನು ಆಗ ಅಲ್ಲಿ ಉಲ್ಲೇಖಿಸಿ ವ್ಯಾಖ್ಯಾನಿಸಿದ 
ನಾನು, ಈಗ ಈ ಸಂದರ್ಭದಲ್ಲಿ ಭಾರತದ ಇಂದಿನ ಮುಖವನ್ನೂ ಮನಸ್ಸನ್ನೂ ಅರ್ಥೈಸಲು 
ಅನುವಾಗುವಂತೆ ನಿಮ್ಮೆದುರು ಮಂಡಿಸಲಿಚ್ಛಿಸುತ್ತೇನೆ (ನೀತಿಶತಕ, ಶ್ಲೋಕ ೬೪) : 

ಏತೇ ಸತ್ಪುರುಪಾಃ ಪರಾರ್ಥಘಟಕಾಃ ಸ್ವಾರ್ಥಾನ್‌ ಪರಿತ್ಮಜ್ಮ ಯೇ 

ಸಾಮಾನ್ಯಾಸ್ತು ಪರಾರ್ಥಮುದ್ಯಮಭ್ಯತಾಃ ಸ್ವಾರ್ಥಾವಿರೋಧೇನ ಯೇ | 

ತೇಂಮೀ ಮಾನವರಾಕ್ಟಸಾಃ ಪರಹಿತಂ ಸ್ವಾರ್ಥಾಯ ನಿಘ್ನಂತಿ ಯೇ 

ಯೇ ತು ಘ್ನಂತಿ ನಿರರ್ಥಕಂ ಪರಹಿತಂ ತೇ ಕೇ ನ ಜಾನೀಮಹೇ ॥ 

ತಮ್ಮ ಸ್ವಂತದ ಆಸಕ್ತಿಗಳನ್ನು ಬಿಟ್ಟುಕೊಟ್ಟು ಇತರರ ಒಳಿತಿಗಾಗಿ ದುಡಿಯುವ ಕೆಲವ 

ರಿದ್ದಾರೆ-ಅವರು ಸತ್ಪುರುಷರು ; ತಮ್ಮ ಸ್ವಾರ್ಥಕ್ಕೆ ವಿರೋಧವಿಲ್ಲದಂತೆ ಸಾಧ್ಯವಿದ್ದಷ್ಟೂ 

ಇತರರ ಒಳಿತಿಗಾಗಿ ಶ್ರಮಿಸುವವರು ಸಾಮಾನ್ಯ ಜನರು; ತಮ್ಮ ಸ್ಟಾರ್ಥಸಾಧನೆಗಾಗಿ ಇತರರ 

ಹಿತವನ್ನು ಹಾಳುಮಾಡುವವರು ಕೆಲವರಿದ್ದಾರೆ ಅವರು ಮಾನವರೂಪಿನ ರಾಕ್ಷಸರು; ಇನ್ನು 

ತಮಗಾಗಲಿ ಇನ್ನೊಬ್ಬರಿಗಾಗಲಿ ಯಾವ ಪ್ರಯೋಜನವಿಲ್ಲದಿದ್ದರೂ ಇತರರ ಹಿತವನ್ನು 

ನಾಶಮಾಡುವವರನ್ನು ಏನೆಂದು ಕರೆಯಬೇಶೋ ಗೊತ್ತಾಗುತ್ತಿಲ್ಲ !'' 


ಈ ಕವಿಯ ಅಭಿಪ್ರಾಯದಂತೆ, ಸಮಾಜದಲ್ಲಿ-- ಅದು ಭಾರತದ, ಅಮೆರಿಕಾದ, ಚೈನಾದ, 
ರಷ್ಕಾದ ಅಥವಾ ಯಾವ ದೇಶದ್ದಾದರೂ ಆಗಬಹುದು--ನಾಲ್ಕು ವಿಧದ ಜನರಿದ್ದಾರೆ. ಸಮಾಜ 
ಸಮಾಜಗಳಲ್ಲಿನ ವ್ಯತ್ಕಾಸಪಲ್ಲ, ಎಲ್ಲಾ ಬಗೆಯವರೂ ಎಲ್ಲಾ ಸಮಾಜಗಳಲ್ಲೂಣದ್ದಾರೆ ; ಆದರೆ - 
ಸಮಾಜದ ಆರೋಗ್ಯನನ್ನು ನಿರ್ಧನಿಸುವ ಸಿರಗಳು ರ, ಪ್ರಮಾಣ ವಾತ್ರ ಒಂದು 





೪೧೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
೦ದಕ್ಕೊ ಸವಿರಬಹುದು. ಯಾವುವು ಈ ನಾಲ್ಕು ಬಗೆಗಳು ? 

ಹಾ ಬಟ ಯಾಕೆ ಅವರನ್ನು ಸತ್ತುರುಷರೆಂದು ಕರೆಯುವುದು ? 
ಏಕೆಂದರೆ ಅವರು ಯಾವಾಗಲೂ ಇತರರ ಒಳ್ಳೆಯದಕ್ಕಾಗಿ ಕೆಲಸಮಾಡುವವರು, ಪರಾರ್ಥ 
ಘಟಕಾಃ ಆದರೆ ಅವರನ್ನು ಸತ್ಸುರುಷರೆಂದು ಕರೆಯಲು ಅಷ್ಟೇ ಸಾಲದು, ಇನ್ನೇನೋ ಹೇಳಬೇಕು ; 
ಏನದು ? ಅವರು ಬೇರೆಯವರ ಹಿತಕ್ಕಾಗಿ ತಮ್ಮ ಹಿತಾಸಕ್ತಿಗಳನ್ನು ಬಿಟ್ಟುಕೊಡುವವರು, 
ಸ್ಪಾರ್ಥಾನ್‌ ಪರಿತ್ಯಜ್ಯ. ಯಾವುದೇ ಸಮಾಜದಲ್ಲಿ ಕೇವಲ ಇಂಥವರು ಮಾತ್ರ ಸತ್ಪುರುಪರೆನ್ನಿಸಿ 
ಕೊಳ್ಳುತ್ತಾರೆ. ಜೀಸಸ್‌ ಹೇಳುವಂತೆ ಅವರು ಈ ಭೂಮಿಯ Aಾರ—they are the salt of the 
ಗ. ಸಣ್ಣ ಸಂಖ್ಯೆಯಲ್ಲಿದ್ದರೂ ಅಂಥವರು ಯಾವಾಗಲೂ ಎಲ್ಲಾ ಸಮಾಜಗಳಲ್ಲೂ ಇದ್ದೇ 
ಇರುತ್ತಾರೆ; ಉದಾಹರಣೆಗೆ ಮಹಾತ್ಮ ಗಾಂಧಿಯವರು. ಆಫ್ರಿಕಾದಲ್ಲಿ ಅವರು ರಾಶಿ ಹಣ ಸಂಪಾದಿಸಿ 
ಬೇಕಾದಷ್ಟು ಸುಖಪಡಬಹುದಾಗಿತ್ತು ; ಆದರೆ ಅಲ್ಲಿನ ಕೀಳುಮಟ್ಟದ ಮಾನವ ಪರಿಸ್ಥಿತಿಯನ್ನು 
ಕಂಡು, ನಂತರ ಭಾರತದಲ್ಲೂ ಕಂಡು, ಅದನ್ನು ಮೇಲೆತ್ತುವುದಕ್ಕಾಗಿ, ಎಲ್ಲರ ಒಳಿತಿಗಾಗಿ, ತಮ್ಮ 
ಇಡಿಯ ಜೀವನವನ್ನೇ ಮುಡಿಪಾಗಿಟ್ಟರು. ಅವರು ನಿಜವಾದ ಸತ್ಪುರುಷರು. 

ಅನಂತರ ಬರುವುದು ಎರಡನೆಯ ಗುಂಪು. ಅವರು ಸಾಮಾನ್ಯರು, ದೊಡ್ಡ ಸಂಖ್ಯೆಯವರು. 
ಅವರೂ ಇತರರ ಹಿತಕ್ಕಾಗಿ ಕೆಲಸ ಮಾಡಲು ಆಸಕ್ತರು; ಅದರೆ ಇವರಿಗೂ ಮೊದಲ ಗುಂಪಿನವರಿಗೂ 
ಒಂದು ವ್ಯತ್ಯಾಸವಿದೆ. ಮೊದಲನೆಯವರು ತಮ್ಮ ಹಿತವನ್ನೇ ಬಲಿಕೊಟ್ಟು ಇತರರ ಹಿತವನ್ನು 
ಸಾಧಿಸಿದರೆ, ಇವರು ತಮ್ಮ ಹಿತಕ್ಕೆ ಧಕ್ಕೆ ಬಾರದಂತೆ--ಸ್ವಾರ್ಥಾಂವಿರೋರ್ಧೆ--ಇತರರಿಗಾಗಿ 
ದುಡಿಯುವವರು. ತಮಗೇನು ಬೇಕೋ ಅದನ್ನೆಲ್ಲ ಪಡೆದುಕೊಂಡಾದ ಮೇಲೆ ಉಳಿಯುವ ಹೆಚ್ಚುವರಿ 
ಸಮಯ, ಹಣ, ಪ್ರತಿಭೆ, ಶಕ್ತಿಸಾಮರ್ಥ್ಯಗಳು ಎಲ್ಲವನ್ನೂ ಇವರು ಇತರರಿಗಾಗಿ ಬಳಸಲು 
ಹಿಂಜರಿಯುವುದಿಲ್ಲ. ಆದ್ದರಿಂದಲೇ ಅವರು ಸಾಮಾನ್ಯರು. : 

ಈ ಎರಡನೆಯ ಗುಂಪಿನವರು ಶ್ರೇಷ್ಠ ಮಟ್ಟದ ಜನಗಳೇ. ಪ್ರತಿಯೊಂದು ಸಮಾಜದ ಅಧಿಕ 
ಸಂಖ್ಯೆಯ ಜನರು ಈ ಸ್ತರಕ್ಕೆ ಸೇರಿದವರಾಗಬೇಕು. ಬ್ರಿಟಿಷ್‌ ಆರ್ಥಿಕ, ನೈತಿಕ ಮತ್ತು ರಾಜಕೀಯ 
ಚಿಂತನೆಗಳಲ್ಲಿ ಈ ಎರಡನೆಯ ಗುಂಪಿನ ಜನರಿಗೆ ಒಂದು ಒಳ್ಳೆಯ ಹೆಸರನ್ನು ಕೊಟ್ಟಿದ್ದಾರೆ. 
ನನಗೆ ಆ ಹೆಸರು ಇಷ್ಟ; ಅದರ ಹಿಂದಿನ ತತ್ತ್ವವು ಇಂದಿನ ಭಾರತೀಯರೆಲ್ಲರನ್ನೂ ಸ್ಫೂರ್ತಿಗೊಳಿಸ 
ಲೆಂದು ಹಾರೈಸುತ್ತೇನೆ. ಪ್ರದೀಪ್ತ ಸ್ವಹಿತಾಸಕ್ತಿ (enlightened self-interest) ಎಂದು ಅದನ್ನು 
ಕರೆಯುತ್ತಾರೆ. ಅದರ ತತ್ತ್ವ ಸ್ವಹಿತಾಸಕ್ತಿಯೇ ಆದರೂ, ಅಸಂಸ್ಕೃತವಲ್ಲದ್ದು ; ಪ್ರದೀಪ್ತವೆನ್ನಬಹು 
ದಾದ ನಯವೃಳ್ಳದ್ದು. ನೀವು ಉದ್ಯಮಿಗಳು ತಯಾರಿಸಿದ ಸರಕನ್ನು ಯಾರಾದರೂ ಕೊಳ್ಳಬೇಕಲ್ಲವೆ ? 

ಘಃ ಸ ಇರಿಸಿದ ಸರಕನ್ನು ಯಾರಾದರೂ ಕೊಳ್ಳಬೇಕಲ್ಲವೆ ? 
ಗ್ರಾಹಕರಿಗೆ ಕೊಳ್ಳುವ ಸಾಮರ್ಥ್ಯವಿರಬೇಕಾದ್ದು ಅವಶ್ಯಕ. ಆದ್ದರಿಂದ, ನಿಮ್ಮ ಸ್ವಹಿತಾಸಕ್ತಿ 
ಯಿಂದಲೇ ನೀವು ನಿಮ್ಮ ಗ್ರಾಹಕರಿಗೆ ಕೊಳ್ಳುವ ಸಾಮರ್ಥ್ಯವಿರುವಂತೆ ನೋಡಿಕೊಳ್ಳಬೇಕಲ್ಲವೆ ? 
ಆಗ ಮಾತ್ರ ನಿಮ್ಮ ಉದ್ಯಮ ಬೆಳೆದೀತು. x 

ರೇ ಈ ಎರಡನೆಯ ಗುಂಪಿನ ಜನರು “ನನ್ನ ಹಿತಾಸಕ್ತಿಯನ್ನು ನಾನೇಕೆ ಬಿಡಬೇಕು ? 
ಸಾ ತ ವ ಸ ಆಸೆ ಆಕಾಂಕ್ಷೆಗಳಿವೆ ; ಅವುಗಳನ್ನು ತೀರಿಸಿಕೊಳ್ಳಲು ನಾನು 
ದುಡಿಯುತ್ತವೆ ದನ್ನು ಮಾಡುವುದಕ್ಕೂ ಸಹ ನಾನು ನನ್ನ ಸುತ್ತಮುತ್ತಣ ಜನಗಳ 
ಆಸಕ್ತಿಗಳನ್ನೂ ಪರಿಗಣಿಸಬೇಕು ; ಈ ಸಾಮಾಜಿಕ ಹಿನ್ನೆಲೆಯಿಲ್ಲದೆ ನನ್ನ ಅಸ್ತಿತ್ವವೇ ಇಲ್ಲ ; 
ಆದುದರಿಂದ ನನ್ನಲ್ಲಿ ಉಳಿಯುವ ಹೆ ವರಿ ಇ ಗ ಡ್‌ ಇ? 
ನ ನ ಹೆಚ್ಚುವರಿ ಕಾಲ, ಹಣ, ಶಕ್ತಿ ಎಲ್ಲವನ್ನೂ ಇನ್ನಿತರರ ಒಳಿತಿಗಾಗಿ 
ಬಳೆಸುವೆ” ಎಂದು ಯೋಚಿಸುತ್ತಾರೆ. ಇದಲ್ಲದೆ ನಿಜವಾದ ಜಿ 
ಇಂದು ನಮ್ಮ ಭಾರತದ [3 ಪ್ರದೀಪ್ತ ಸ್ವಹಿತಾಸಕ್ತಿ ? 
ಕಹನ ನನ್ನ ಲಳವಸಿಕೊಳ್ಳಬಕಾಗಿಗುವುದು ಈ ತತ್ತ್ವವನ್ನು. 


ಸಂಘಟಿತ ಗ್ರಾಮೀಣ ಅಭಿವೃದ್ಧಿಯ ತತ್ತ್ವ ಹಾಗೂ ತಂತ್ರಗಳು ೪೧೩ 


ಗ್ರಾಮೀಣ ಪ್ರದೇಶಗಳ ಜನರು ಹೆಚ್ಚು ಬಡವರಾಗುತ್ತಿದ್ದಾರೆ ; ನಗರಗಳಲ್ಲಿ ಹೆಚ್ಚು ಹಣವಿದೆ, 
ಕೆಲಸದ ಅವಕಾಶಗಳಿವೆ ; ಹೀಗಾಗಿ ಹಳ್ಳಿಗಳಿಂದ ಜನ ನಗರಗಳಿಗೆ ಬಂದು ತುಂಬುತ್ತಿದ್ದಾರೆ. 
ಹೀಗಾಗುವಾಗ ಕೊಳಚೆ ಪ್ರದೇಶಗಳು ನಿರ್ಮಾಣವಾಗುತ್ತವೆ ; ಇಲ್ಲಿ ನೆಲೆಸುವ ಅಗಾಧ ಸಂಖ್ಯೆಯ 
ಬಡವರಿಗೆ ತಡೆಯಲಾರದಷ್ಟು ಕಿರಿಕಿರಿಯ ಜೀವನವಾಗುವುದರಿಂದ ಹಿಂಸೆ, ಕ್ರೌರ್ಯ ಹೆಚ್ಚುತ್ತದೆ ; 
ಇತರ ನಗರವಾಸಿಗಳ ನೆಮ್ಮದಿಯ ಜೀವನಕ್ಕೆ ಭಂಗ ಬರುತ್ತದೆ. ಈಗಾಗಲೇ ನಗರಗಳ--ಏಕೆ, 
ಹಳ್ಳಿಗಳಲ್ಲೂ--ಶ್ರೀಮಂತರ ಮನೆಗಳಲ್ಲಿ ನಡೆಯುವ ಕೊಲೆ, ದರೋಡೆಗಳು ಹೆಚ್ಚಿವೆ. ಕೆಲವು 
ತುಂಬಾ ಅಭಿವೃದ್ಧಿಶೀಲ ದೇಶಗಳಲ್ಲಿ ಮಹಾನಗರಗಳಲ್ಲಿನ ಶ್ರೀಮಂತರನ್ನು ಅಪಹರಣ 
ಮಾಡಲಾಗುತ್ತಿದೆ. ಏಕೆ ? ನಗರಗಳ ಸಮಾಜವ್ಯವಸ್ಥೆಯಲ್ಲಿ ವ್ಯಕ್ತಿಯು ತನಗಿಂತ ಕಡಿಮೆ ಅದೃಷ್ಟ 
ವಂತರ ಬಗ್ಗೆ ಅನುಕಂಪವಿಟ್ಟುಕೊಳ್ಳುವ ಸಂಭವವೇ ಕಡಿಮೆ. ಉಳ್ಳವರಿಗೂ ಇಲ್ಲದವರಿಗೂ ನಡುವೆ 
ವೈಷಮ್ಮ ಉರಿದು ಪ್ರಪಂಚ ಎರಡು ಪಾಲಾಗಬಾರದೆಂದಿದ್ದರೆ, ಇಂಥ ಅನುಕಂಪ ತೀರಾ ಅತ್ಕವಶ್ಶಕ 
ವಾಗಿ ಇರಲೇಬೇಕಾಗುತ್ತದೆ. ದುರಂತದೆಡೆಗೆ ಕೊಂಡೊಯ್ಯುವ ದೇಶದೊಳಗಿನ ಅಥವಾ ದೇಶದೇಶ 
ಗಳ ನಡುವಣ ಈ ವೈಷಮ್ಯವನ್ನು ನಂದಿಸಿ ಸ್ನೇಹದ ಸೇತುವೆ ಕಟ್ಟಬೇಕಾದರೆ ಈ ಪ್ರದೀಪ್ತ 
ಸ್ವಹಿತಾಸಕ್ತಿ ಧೋರಣೆಯಿಂದ ಮಾತ್ರ ಸಾಧ್ಯ. ಎಲ್ಲಾ ಆರೋಗ್ಯವಂತ ಸಮಾಜಗಳಲ್ಲಿನ ಬಹುಜನರು 
ಈ ತತ್ತ್ವವನ್ನನುಸರಿಸಿ ಬದುಕುತ್ತಿರುವವರು, ಎರಡನೆಯ ಗುಂಪಿಗೆ ಸೇರುವವರು. ಉನ್ನತೋನ್ನತ 
ಮಟ್ಟದಲ್ಲಿರುವ ಆ ಅಲ್ಬಸಂಖ್ಯೆಯ ಸ್ವಾರ್ಥತ್ಯಾಗೀ ಸತ್ಸುರುಷದ ಮೇಲ್ಪಂಕ್ತಿ ಸ್ಫೂರ್ತಿಗಳು ಇವರನ್ನು 
ಅಂತೆಯೇ ಇರಿಸುತ್ತವೆ. 

ಅನಂತರ ಕವಿಯು ಮೂರನೆಯ ಸ್ತರದವರನ್ನು ಕುರಿತು ಹೇಳುತ್ತಾನೆ. ನಾವು ಭಾರತೀಯರು 
ಈ ಸ್ತರದವರನ್ನು ವಿಶೇಷವಾಗಿ ಗಮನಿಸಬೇಕು. ಏಕೆಂದರೆ, ಸ್ವಾತಂತ್ರ್ಯಾನಂತರದ ಅವಧಿಯಲ್ಲಿ 
ನಾವು ತೀರಾ ಅನಾರೋಗ್ಯಕರವೆನಿಸುವಷ್ಟು ಸಂಖ್ಯೆಯಲ್ಲಿ ಈ ಗುಂಪಿಗೆ ಸೇರಿದವರಾಗುತ್ತಿದ್ದೇವೆ. 
ಕವಿಯು ಇವರನ್ನು ಮಾನವರಾಕ್ಷಸರೆಂದು ಕರೆಯುತ್ತಾನೆ--ಆಕೃತಿಯಲ್ಲಿ ಮಾನವರಂತೆ ಇದ್ದರೂ, 
ಮನಸ್ಸು ಹೃದಯಗಳಲ್ಲಿ ರಾಕ್ಷಸರಂತೆ ; ಅವರಿಗೆ ಪ್ರಾಥಮಿಕ ಸಾಮಾಜಿಕ ಪ್ರಜ್ಞೆಯಾಗಲಿ 
ಮಾನವೀಯ ಸ್ಪರ್ಶವಾಗಲಿ ಇಲ್ಲ ; ಅವರು ಬದುಕುವುದೇ ಇತರರನ್ನು ಶೋಷಣೆ ಮಾಡುವ 
ಮೂಲಕ. ಆದ್ದರಿಂದಲೇ ಅವರನ್ನ ಮಾನವರಾಕ್ಷ ರೆಂದು ಕರೆದಿರುವುದು-ಎಂಥ ಯೋಗ್ಯ ಹೆಸರು ! 
ಹೇಗೆ ಅವರು ತಮ್ಮ ರಾಕ್ಷಸಪ್ರಕೃತಿಯನ್ನು ಅಭಿವ್ಯಕ್ತಗೊಳಿಸುತ್ತಾರೆ? ತಮ್ಮದೇ ಹಿತಾಸಕ್ತಿಗಳನ್ನು 
ಪೋಷಿಸಿಕೊಂಡು ಬೀಗಿ ಮೆರೆಯುವುದಕ್ಕಾಗಿ ಇತರರ ಯೋಗಕ್ಷೇಮವನ್ನು ನಿರ್ದಯವಾಗಿ ಹಾಳು 
ಗೆಡವುತ್ತಾರೆ. ಬಹುಜನ ಭಾರತೀಯರು ಇಂದು ಮಾಡುತ್ತಿರುವುದು ಇದನ್ನೇ. ಸ್ವಾತಂತ್ರ್ಯಾನಂತರ 
ದಲ್ಲಿ ಜನರು ದೊಡ್ಡ ಪ್ರಮಾಣದಲ್ಲಿ ಕಳ್ಳಸಾಗಾಣಿಕೆ, ಲಂಚ, ಭ್ರಷ್ಟಾಚಾರ, ಆಹಾರ ಔಷಧಿಗಳ 
ಕಲಬೆರಕೆ ಮುಂತಾದ ಘೋರ ಸಾಮಾಜಿಕ ಪಾತಕಗಳಲ್ಲಿ ತೊಡಗಿಕೊಂಡು ಲಾಭಸಂಪಾದನೆ 
ಮಾಡುತ್ತಿದ್ದಾರೆ. ಇವರೆಲ್ಲ ಈ ಮೂರನೆಯ ಗುಂಪಿಗೆ ಸೇರಿದವರು. 

ಈ ಮಾನವರಾಕ್ಷಸರ ಹೃದಯದಲ್ಲಿ ದಯೆಯ ಲೇಶಮಾತ್ರವೂ ಕಾಣಸಿಗದು. ದಯೆ 
ಇಲ್ಲದಿರುವುದರಿಂದಲೇ ಒಬ್ಬನು ರಾಕ್ಟಸನಾಗುವುದು. ಮನುಷ್ಯನಿಗೆ ಬುದ್ಧಿವಂತಿಕೆ ದಯೆ ಎರಡೂ 
ಇವೆ ; ರಾಕ್ಷಸರಿಗೆ ಬುದ್ಧಿವಂತಿಕೆ ಇದ್ದು ದಯೆ ಮಾತ್ರ ಇಲ್ಲ. ದಯೆ ಇರುವ ಜನರೂ ಸಹ ಹಣ 
ಸಂಪಾದನೆ ಮಾಡಿ ಸ್ವಹಿತಕ್ಕಾಗಿ ಶ್ರಮಿಸುತ್ತಾರೆ ನಿಜ; ಆದರೆ ಅವರು ಇದನ್ನು ಸಾಧಿಸಲು ಉದ್ದೇಶ 
ಪೂರ್ವಕವಾಗಿ ಇತರರ ಯೋಗಕ್ಷೇಮವನ್ನು ಹಾಳುಮಾಡುವುದಿಲ್ಲ. ಅದು ಮಾನವೀಯತೆಯ, 
ನೈತಿಕ ಮನೋಭಾವದ ಫಲ. ಮಾನವರಾಕ್ಷಸರಿಗೆ ಈ ಎರಡೂ ಇರುವುದಿಲ್ಲ. 

ನಾಲ್ಕನೆಯ ವರ್ಗದವರು ಇನ್ನೂ ಕೇಡು ; ಕವಿಗೆ ಇವರನ್ನು ಏನೆಂದು ಕರೆಯಬೇಕೆಂಬುದೇ 


(೮-0. Jangamwadi Math Collection. Digitized by eGangotri 


೪೧೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ತಿಳಿಯದಾಗಿದೆ--ತೇ ಕೇ ನ ಜಾನೀಮಹೇ ! ಈ ರೀತಿಯ ಜನರೂ ಸಹ ಮೂರನೆಯ ಗುಂಪಿನವ 
ರಂತೆಯೇ ಇನ್ನೊಬ್ಬರ ಹಿತವನ್ನು ಹಾಳುಮಾಡುತ್ತಾರೆ ; ಆದರೆ ತಮಗೂ ಸಹ ಯಾವ ಒಂದು 
ಪ್ರಯೋಜನವಿಲ್ಲದಿದ್ದರೂ ಸಹ--ನಿರರ್ಥಕಂ ! ಈ ತರಹೆಯವರನ್ನು ಇಂಗ್ಲಿಷಿನಲ್ಲಿ ವಿಧ್ವಂಸಕ 
ಕಿರಾತ (18768110)ರೆಂದು ಕರೆಯುತ್ತಾರೆ. ನಮ್ಮ ಭಾರತದಲ್ಲೂ ಇಂದು ಇಂಥವರು ಹೆಚ್ಚಿಕೊಂಡಿ 
ದ್ದಾರೆ-ರಾಷ್ಟ್ರದ ಕಷ್ಟಾರ್ಜಿತ ಆಸ್ತಿಗಳಾದ ಬಸ್ಸುಗಳನ್ನು ಸುಡುವವರು, ರೈಲ್ವೆ ಹಳಿಗಳನ್ನು 
ಕೀಳುವವರು, ಕಾರ್ಹಾನೆಗಳಿಗೆ ಬೆಂಕಿಯಿಡುವವರು ಇತ್ಯಾದಿ. 

ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯಾನಂತರ ಈ ನಾಲ್ಕು ತರಹೆ ಜನರ ಪರಸ್ಪರ ಪ್ರಮಾಣದಲ್ಲಿನ 
ಬದಲಾವಣೆಯು ರಾಷ್ಟ್ರದ ಪ್ರಚಲಿತ ರೋಗಗ್ರಸ್ತತೆಯ ಒಂದು ಒಳನೋಟವನ್ನು ತೋರಿಸುತ್ತದೆ. 
ಮೂರನೆಯ ಮತ್ತು ನಾಲ್ಕನೆಯ ಗುಂಪಿನ ಜನರ ಸಂಖ್ಯೆಯಲ್ಲಿನ ಗಾಬರಿಹುಟ್ಟಿಸುವಂಥ ಹೆಚ್ಚಳ 
ಅದರ ವಿಷಪೂರಿತ ಅವಸ್ಥೆಯ ದ್ಯೋತಕ. ಸತ್ಸುರುಷರ ಮೊದಲ ಅತ್ಯಂತ ಆರೋಗ್ಯಪೂರ್ಣ 
ಗುಂಪು ಇನ್ನೂ ಇದ್ದೇ ಇದೆ ; ಆದರೆ ಎರಡನೆಯ ಗುಂಪಿನ ಗಾತ್ರ ಕಡಿಮೆಯಾಗುತ್ತಿದೆ. ಏಕೆ ? 
ತಾತ್ತ್ವಿಕವಾಗಿ ಮನದಟ್ಟಾಗಿಲ್ಲದಿದ್ದರೆ, ಅದರ ಒಳಿತಿನ ಶಕ್ತಿಯ ಒತ್ತಾಸೆ ಇಲ್ಲದಿದ್ದರೆ, ಪ್ರದೀಪ್ತ 
ಸ್ವಹಿತಾಸಕ್ತಿಯಿಂದ ಬದುಕುವುದು ಬಹು ಕಷ್ಟದ ಸಂಗತಿ. ಸ್ವಹಿತಾಸಕ್ತಿಗಾಗಿ ಶ್ರಮಿಸುವಾಗ ಅದರಲ್ಲಿನ 
ಆರೋಗ್ಯಕರ ಅಂಶವಾದ ಪ್ರದೀಪ ಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಸುಲಭವಲ್ಲ. ಎಚ್ಚರ 
ವಾಗಿದ್ದು, ಚಿಂತಿಸುತ್ತ ನಿರಂತರ ವಿವೇಚನೆಯ ಶಕ್ತಿಯಿಂದ ಅದನ್ನು. ಮಾಡಬೇಕಾಗುತ್ತದೆ. 
ಸ್ವಾತಂತ್ರ್ಯಾನಂತರದ ಈ ಗುಣಗಳೆಲ್ಲ ಬಲಗುಂದಿದುವು; ಅನಂತರ ನಿಧಾನವಾಗಿ ಹೆಚ್ಚಾಗುತ್ತಿರುವ 
ನಿಮ್ಮ ಜನಸಂಖ್ಯೆಯಲ್ಲಿ ಪ್ರದೀಪ್ತ ಸ್ಥಿತಿ ಹಾರಿಹೋಗಿ ಕೇವಲ ಸ್ವಹಿತಾಸಕ್ತಿ ಮಾತ್ರ ಉಳಿಯಿತು. 
ಹೀಗಾದಾಗ ಸಾಮಾನ್ಯವಾಗಿ ಆರೋಗ್ಯ ಸ್ಥಿತಿಯಲ್ಲಿದ್ದ ಸಾವಿರಾರು ಎರಡನೆ ಗುಂಪಿನ ಜನ ಜಾರಿ 
ಮೂರನೆಯ ಗುಂಪಿಗೆ ಸೇರಿದರಲ್ಲದೆ ಇನ್ನೂ ಕೆಳಗಿಳಿದು ನಾಲ್ಕನೆಯ ಗುಂಪಿಗೂ ಸೇರ್ಪಡೆಯಾದರು. 
ಸ್ವಾತಂತ್ರ್ಯೋತ್ತರ ದಿನಗಳಲ್ಲಿ ವರ್ಷೇ ವರ್ಷೇ ಜನರ ಈ ನಿರಂತರ ಜಾರುವಿಕೆಯನ್ನು ನಾವು 
ನೋಡುತ್ತಿರುವೆವು. ಈ ಕ್ರಿಯೆಯಲ್ಲಿ ಜನರ ಬುದ್ಧಿವಂತಿಕೆಯು ತನ್ನ ಮಾನವೀಯ' ಅಂಶವನ್ನು 
ಕಳೆದುಕೊಂಡು ಚತುರ ಕೇಡಿಗತನವಾಗಿ ಪರಿವರ್ತಿತವಾಗುತ್ತಿದೆ. ನಮ್ಮ ಸ್ವಾತಂತ್ರ್ಯೋತ್ತರ 
ಅನುಭವವು “ಸಹಜ ಸ್ವಾತಂತ್ರ್ಯದ ಬೆಲೆಯೆಂದರೆ ಚಿರಕಾಲ ಜಾಗ್ರತನಾಗಿರುವುದು” (06೧೫೩! 
Vigilance is the price of liberty) ಎಂಬ ಇಂಗ್ಲಿಷ್‌ ಸತ್ಯವನ್ನು ಸಾರುತ್ತಿದೆ. 


ವಿ೨. ಉಪಸಂಹಾರ 


ಆದ್ದರಿಂದ ಇಂಡಿಯಾದಲ್ಲಿ ನಾವು ಕೈಕೊಳ್ಳಲಿರುವ ನಮ್ಮ ವಿದ್ಯಾಭ್ಯಾಸದ, ಸಾಂಸ್ಕೃತಿಕ, 
ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಅಲ್ಪಸಂಖ್ಯಾತರಾದ ಸತ್ಪುರುಪರನ್ನು ರಕ್ಷಿಸಿಕೊಳ್ಳುವಂತೆ, ಎರಡನೆಯ 
ಗುಂಪಿನ ಸಾಮಾನ್ಯರ ಸಂಖ್ಯೆಯನ್ನು ಹೆಚ್ಚಿಸಿ ಅವರನ್ನು ಬಲಗೊಳಿಸಿ ಸ್ಥಿರಪಡಿಸುವಂತೆ, ಅವರ 
ಪ್ರದೀಪ್ತ ಸ್ಥಿತಿ ಕೇವಲ ಅಭಿಪ್ರಾಯವೋ ತಲೆತಲಾಂತರದ ಸಂಪ್ರದಾಯವೋ ಆಗಿ ಉಳಿಯದೆ 


ಕರ ಮಟ್ಟವನ್ನು ತಲುಪದಂತೆ ಕಾಯ್ದುಕೊಳ್ಳಬೇಕು. ಯಾವ ಸಮಾಜವೂ ಅಂಥವರನ್ನು ಸಂಪೂರ್ಣ 
ಸ ಹ ಮಾಡಲು ಸಾಧ್ಯವಿಲ್ಲ; ಆದರೆ, ಸರಿಯಾದ ವಿದ್ಯಾಭ್ಯಾಸದ ಮೂಲಕ, ನಿಷ್ಪಕ್ಷಪಾತ 

ನು ವ್ಯವಸ್ಥೆಯ ಮೂಲಕ ಅವರ ಸಂಖ್ಯೆಯನ್ನು ಹದ್ದಿನಲ್ಲಿರಿಸಬಹುದು. ಈ ನಾಲ್ಕು 
CC-0. Jangamwadi Math Collection. Digitized by eGangotri 


ಸಂಘಟಿತ ಗ್ರಾಮೀಣ ಅಭಿವೃದ್ಧಿಯ ತತ್ತ್ವ ಹಾಗೂ ತಂತ್ರಗಳು ೪೧೫ 


ಸ್ನರಗಳಲ್ಲಿ ನಾನು ಯಾವುದಕ್ಕೆ ಸೇರಿದ್ದೇನೆ, ಯಾವುದಕ್ಕೆ ಸೇರಬೇಕು ? ಎಂಬ ಪ್ರಶ್ನೆಯನ್ನು ಪ್ರತಿ 
ಯೊಬ್ಬನೂ ಜೀವನದಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ತನ್ನನ್ನು ತಾನು ಕೇಳಿಕೊಳ್ಳಲೇಬೇಕು. 
ಎರಡನೆಯ ಗುಂಪಿನ ಆಳ ಅಗಲಗಳನ್ನು ತಡಮಾಡದೆ ಬಲಗೊಳಿಸಬೇಕು ; ಅದರ ಪ್ರದೀಪ್ತ 
ಸ್ವಹಿತಾಸಕ್ತಿಯ ತತ್ತ್ವವು ಉದ್ಯಮ ವ್ಯವಹಾರ ಆಡಳಿತ ರಾಜಕೀಯ ಅನೇಕಾನೇಕ ವೃತ್ತಿಗಳು 
ಮೊದಲಾದ ಜೀವನದ ಎಲ್ಲ ಮಾರ್ಗಗಳನ್ನೂ ಪ್ರದೀಪ್ತಗೊಳಿಸಬೇಕು. 

ಹೀಗೆ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ನೈತಿಕವಾಗಿ ಆರೋಗ್ಯವಂತ ಇಂಡಿಯಾ 
ದೇಶವನ್ನು ನಾವು ನಿಧಾನವಾಗಿ ಕಟ್ಟಬಹುದು. ಭರ್ತೃಹರಿಯಂಥ ಖಷಿಸಮುದಾಯ ಪ್ರತಿನಿಧಿಸುವ 
ನಮ್ಮ ರಾಷ್ಟ್ರದ ಪ್ರಾಚೀನ ಸಂಪ್ರದಾಯಲ್ಲಿನ ವಿವೇಕದ ಬೆಳಕಿನಲ್ಲಿ ಕಲಿತು ಕಾರ್ಯೋನ್ಮುಖರಾಗುವ 
ಮೂಲಕ, ನಮ್ಮಸಮಾಜದಲ್ಲಿನ ಈ ನಾಲ್ಕು ಸ್ತರಗಳ ವಿಕ್ಸಿಪ್ತ ಪ್ರಮಾಣವನ್ನು ಬೇಗನೆ ಸರಿಪಡಿಸಿ 
ಆರೋಗ್ಯವಂತ ಪ್ರಮಾಣವನ್ನಾಗಿಸುವ ಕೆಲಸವನ್ನು ಕೈಕೊಂಡು, ಇಂದು ಪ್ರಪಂಚದಲ್ಲೇ ಅತಿ 
ದೊಡ್ಡ ಪ್ರಜಾಪ್ರಭುತ್ವ ಎನ್ನಿಸಿಕೊಂಡಿರುವ ನಮ್ಮ ಭಾರತವನ್ನು ಅತಿ ಮಹತ್ವದ ಪ್ರಜಾಪ್ರಭುತ್ವ 
ವನ್ನಾಗಿ ಮಾಡೋಣ. 


ಅನು : ಡಾ. ಹೆಚ್‌. ರಾಮಚಂದ್ರಸ್ವಾಮಿ 


CC-0. Jangamwadi Math Collection. Digitized by eGangotri 





೨೮ 


ಭಾರತದ ಮಾನವೀಯ ದೃಷ್ಟಿ* 


೧. ಪೀಠಿಕೆ 

ವಿಶ್ವಾತ್ಮಕ ದೃಷ್ಟಿಯುಳ್ಳ ಒಂದು ಸಂಸ್ಕೃತಿಯನ್ನು ನಾವು ಭಾರತೀಯರು ಬಳುವಳಿಯಾಗಿ 
ಪಡೆದಿದ್ದೇವೆ. ಆ ವಿಶ್ವಾತ್ಮಕ ದೃಷ್ಟಿ ಮನುಷ್ಯನನ್ನು ಅವನ ಭಿನ್ನಭಿನ್ನವಾದ, ಕೈಬಡಿಬಹುದಾದಂಥ 
ನಡಾವಳಿ, ಗುಣಧರ್ಮಗಳನ್ನು--ಅಂದರೆ ಜಾತಿ, ಮತ, ಪಂಥ, ಪಂಗಡ, ಜನಾಂಗ, ಬಣ್ಣ, 
ಭಾಷೆ, ಸಾಮಾಜಿಕ ಅಂತಸ್ತುಗಳನ್ನು ಗಣನೆಗೆ ತೆಗೆದುಕೊಂಡು ನೋಡದೆ, ಅವನನ್ನು ಶ್ರೀಕೃಷ್ಣನು 
ಗೀತೆಯಲ್ಲಿ ವರ್ಣಿಸಿದಂತೆ "ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ'- (ಗೀತೆ, 
ಅಧ್ಯಾಯ ೭, ಶ್ಲೋ. ೭) "ಮಾಲೆಯಲ್ಲಿರುವ ಮಣಿಗಳಲ್ಲಿ ಪೋಣಿಸಿದ ದಾರದಂತೆ ಓತಪ್ರೋತ 
ವಾಗಿರುವ', ಬಹುಳದ ಹಿಂದಿರುವ ಏಕನಾದ ದೇವರ ಎಂದೆಂದೂ ಅಪಹರಿಸಲಾರದಂಥ, ಎಲ್ಲ 
ಜೀವಿಗಳಲ್ಲೂ ಅಂತರ್ನಿಹಿತವಾಗಿರುವ ಅವ್ಯಯವಾದ ದಿವ್ಯಕಿಡಿಯೆಂಬ ದೃಷ್ಟಿಯಿಂದ (ಮನುಷ್ಯ 
ನನ್ನು) ಭಾರತೀಯ ಸಂಸ್ಕೃತಿ ನೋಡುತ್ತದೆ. ನಾಲ್ಕು ಸಾವಿರ ವರ್ಷಗಳಿಂದ ಉಪನಿಷತ್ತುಗಳ 
ಕಾಲದಿಂದ ಹಿಡಿದು ನಮ್ಮ .ಕಾಲದ ಶ್ರೀರಾಮಕೃಷ್ಣರವರೆಗೆ, ವಿಶ್ವಾತ್ಮಕ ಮಾನವೀಯತೆಯ . 
ಪರಂಪರೆ, ಸಂಪ್ರದಾಯದ ಆಧಾರದ ಮೇಲೆ ಈ ದೃಷ್ಟಿ ನಿರ್ಮಾಣವಾಗಿದೆ. ನಮ್ಮ ಸಂಸ್ಕೃತಿಗೆ ಒಂದು 
ವಿಶ್ವಾತ್ಮಕ ಮನೋಭಾವವನ್ನು ನೀಡುತ್ತ, ಪರರನ್ನು ಅರ್ಥಮಾಡಿಕೊಳ್ಳುತ್ತ ಮತ್ತು ಸಹಿಷ್ಣುತೆ 
ಯನ್ನು ಪೋಷಿಸುತ್ತ ಬಂದದ್ದು ಇದು. ಇದೇ ನಮ್ಮ ಸಂಸ್ಕೃತಿಗೆ, ನೂತನ ಸಂಸ್ಕೃತಿಯ ಮೌಲ್ಯ 
ಗಳನ್ನು ಇತಿಹಾಸದ ಉದ್ದಕ್ಕೂ ನಿರಂತರವಾಗಿ ಜೀರ್ಣಿಸಿಕೊಳ್ಳುವುದಕ್ಕೂ ಮತ್ತು ವಿವಿಧ ಸವಾಲು 
ಗಳನ್ನು ಎದುರಿಸಿ ಗೆದ್ದು ಬರುವುದಕ್ಕೂ ದೀರ್ಫ ರಾಜಕೀಯ ಪರಾಧೀನತೆ ದಾಸ್ಯವನ್ನು ಉತ್ತರಿಸುವು 
ದಕ್ಕೂ (ನಮ್ಮ ಸಂಸ್ಕೃತಿಗೆ ಶಕ್ತಿ ಕೊಟ್ಟದ್ದು ಇದೆ. ರಾಜಕೀಯ ದಾಸ್ಯದ ಒಂದಿಷ್ಟು ಅಂಶ ಇತರ 
ಕಡೆ ಅನೇಕ ಸಂಸ್ಕೃತಿಗಳನ್ನು ನಾಶ ಮಾಡಿದೆ. 


೨. ವೈವಿಧ್ಯತೆಯಲ್ಲಿ ಐಕ್ಕತೆ ಮತ್ತು ಏಕರೂಪತೆ 


ಈ ಆಧ್ಯಾತ್ಮಿಕ ದೃಷ್ಟಿ ಮತು ತತ್ತ್ವಜ್ಞಾನ ಚಿಂತನಧಾರೆ, ವೇದಾಂತದ 
J ಆಧಾರದ ಮೇಲೆ 
ಹ ಆಂತರಿಕವಾಗಿ ತನ್ನಲ್ಲಿ ಒಂದು ಶಾಂತ ಸಾಮಾಜಿಕ ಸಾಂಸ್ಕೃತಿಕ ಧೋರಣೆಯನ್ನು ಹುಟ್ಟಿಸಿ 
: ಹೊರಗಡೆ (ವೈವಿಧ್ಯತೆಗಳನ್ನು ಅಳಿಸ)ವಕರೂಪತೆಯ ಬರಲು ವೈವಿಧ್ಯತೆಯಲ್ಲಿ ಐಕ್ಕತೆಯ 


* ಭಾರತ ಸರ್ಕಾರದ ಅಲ್ಪಸಂಖ್ಯಾತರ ಆಯೋಗವು, ನವದೆಹಲಿಯ ಭವನದಲ್ಲಿ ಏರ್ಪ 
4 ತ ವಿಜ್ಞಾನ ಭವನದಲ್ಲಿ ಏರ್ಪಡಿಸಿ 
ರಾಷ್ಟ್ರೀಯ ಸಮಗ್ರತೆ ಮತ್ತು: ಕೋಮು ಸಾಮರಸ್ಕ' ಎಂಬ ವಿಚಾರ ಸಂಕಿರಣದಲ್ಲಿ ದಿನಾಂಕ ಹ ಕ್ಯ 





CC-0. Jangamwadi Math Collection. Digitized by 6೮8/6011 


ಭಾರತದ ಮಾನವೀಯ ದೃಷ್ಟಿ ಸಮ್‌ 


ಪರಿಕಲ್ಪನೆಯ ಮೇಲೆ ಅಂತಾರಾಷ್ಟ್ರೀಯ ಧೋರಣೆಯನ್ನು ಬೆಳೆಸಿತು. ಭಾರತೀಯ ಆಧ್ಯಾತ್ಮಿಕ, 
ಹಾಗೆಯೆ ರಾಜಕೀಯ ನಾಯಕರು ಸಮಾಜದ ಯಾವ ಗುಂಪನ್ನೂ ಅಡಗುಬಡಿಯಲು ಪ್ರಯತ್ನಿಸ 
ಲಿಲ್ಲ. ಬದಲು ಎಲ್ಲ ಗುಂಪುಗಳೂ ಬೆಳೆದು ಸಮೃದ್ಧವಾಗಲು ಅವಕಾಶ ಕೊಟ್ಟರು. ಆದ್ದರಿಂದಲೆ 
ಈ ೫೦೦೦ ವರ್ಷಗಳ ಪುರಾತನ ಸಂಸ್ಕೃತಿ ಇಂದು ಧರ್ಮ, ಭಾಷೆ, ರೂಢಿಗಳು, ಆಹಾರ ಮತ್ತಿತರ 
ಮಾನವ ಜೀವಿತದ ಅತ್ಮಧಿಕ ವೈವಿಧ್ಯತೆಯ ಒಂದು ಚಿತ್ರವನ್ನು ಮುಂದಿಟ್ಟಿದೆ. ಅದರಿಂದ ಭಾರತೀಯ 
ಸಂಸ್ಕೃತಿ ಸಂಪದ್ಭರಿತವಾಗಿದೆ. ಹಾಗೂ ಈ ಎಲ್ಲ ಶ್ರೀಮಂತ ವೈವಿಧ್ಯತೆಯನ್ನೂ ಆ ಯಷಿಗಳ - 
ಆಧ್ಯಾತ್ಮಿಕ ದರ್ಶನದ ಕೇಂದ್ರ ಸೂತ್ರದಿಂದ ಒಂದಾಗಿ ಹಿಡಿದು ಐಕ್ಕತೆಯನ್ನು ನೀಡಿದೆ. 

ಮಹಾಕಾವ್ಯಗಳು ಮತ್ತು ಪುರಾಣಗಳ ಕಾಲದಿಂದಲೂ ಭಾರತದ ಭೌಗೋಲಿಕ, ರಾಜಕೀಯ 
ಹಾಗೂ ಸಂಸ್ಕೃತಿಯ ಐಕ್ಕತೆಯನ್ನು ಅದರ ಯುಷಿಗಳು, ಚಿಂತನಕಾರರು, ದ್ರಷ್ಟಾರರು ಒಪ್ಪಿಕೊಂಡು 
ಅದರಂತೆ ಆಚರಿಸಿದರು. ವಿದ್ವಾಂಸರ ಪ್ರಕಾರ ಹದಿನೆಂಟು ಪುರಾಣಗಳಲ್ಲಿ ಅತ್ಯಂತ ಪ್ರಾಚೀನವೆಂದು 
ಹೇಳಲಾದ "ವಿಷ್ಣು ಪುರಾಣ'ದ ಒಂದು ಪ್ರಸಿದ್ಧ ಶ್ಲೋಕದಲ್ಲಿ (೨.೩.೧) ಈ ಭಾವನೆಯನ್ನು 
ಪ್ರಮುಖವಾಗಿ ಪ್ರತಿಪಾದಿಸಲಾಗಿದೆ : 

ಉತ್ತರಂ ಯತ್‌ ಸಮುದ್ರಸ್ಯ 

ಹಿಮಾದ್ರೇಃ ಯಶ್ಚ ದಕ್ಷಿಣಂ ; 

ವರ್ಷಂ ತಂ ಭಾರತಂ ನಾಮ 

ಭಾರತೀ ಯತ್ರ ಸಂತತಿಃ 

ಸಮುದ್ರದ ಉತ್ತರಕ್ಕಿರುವ ಮತ್ತು ಹಿಮಾಲಯದ ದಕ್ಷಿಣಕ್ಕಿರುವ ಆ ಭೂಖಂಡವು ಭಾರತ 
ಎಂದು ತಿಳಿಯಲಾಗಿದೆ. ಆ ಭೂಖಂಡದಲ್ಲಿ ವಾಸಿಸುವ ಮಕ್ಕಳು (ಜನರು) ಭಾರತೀಯರು. 


ಭಾರತದಲ್ಲಿರುವ ಜನರ ಅನೇಕ ವೈವಿಧ್ಯತೆಗಳಲ್ಲಿ ಐಕ್ಕತೆ ಇದೆ ಎಂಬುದನ್ನು ಇಲ್ಲಿ ಸಾರಲಾಗಿದೆ. 
ಭಾರತ, ಬಹುಕಾಲದ ಹಿಂದೆ ಆಕಸ್ಮಿಕವಾಗಿ ಇಲ್ಲವೆ ತತ್ಕಾಲಿಕ ಅನುಕೂಲತೆಗಾಗಿ ಅಲ್ಲದೆ, ಬುದ್ಧಿ 
ಪೂರ್ವಕವಾಗಿ ಆಯ್ಕೆ ಮಾಡಿಕೊಂಡು, ಬೃಹತ್‌ ಪ್ರಜಾಸಂಖ್ಯೆಯ ಬಹುಮುಖಗಳುಳ್ಳ ಸಮಾಜದ 
ಪ್ರಾಜ್ಞ ಮತ್ತು ದೂರದೃಷ್ಟಿಯ ಪ್ರಯೋಗವನ್ನು ಮನ್ನಿಸಿ ಅಂಗೀಕರಿಸಿತು. ಅದನ್ನು ಆಧುನಿಕ 
ಪಾಶ್ಚಾತ್ಮ ರಾಷ್ಟ್ರಗಳು ಇದೀಗ ತಾತ್ಕಾಲಿಕವಾಗಿ, ಯಾವುದೇ ತಾತ್ತ್ವಿಕ ದೃಷ್ಟಿಯಿಲ್ಲದೆ, ಮಾರ್ಗದರ್ಶನ 
ಅವರ ನಿಯಂತ್ರಣಕ್ಕೆ ಬಾರದ ಸಾಮಾಜಿಕ-ರಾಜಕೀಯ ಸನ್ನಿವೇಶಗಳ ಒತ್ತಡದಿಂದ ಇದನ್ನು 
ಅಂಗೀಕರಿಸಿದೆ. ಭಾರತದ “ವೈವಿಧ್ಯತೆಯಲ್ಲಿ ಐಕ್ಕತೆ' ಎಂಬ ತತ್ತ್ವಕ್ಕೆ ವಿರುದ್ಧವಾಗಿ ಪಾಶ್ಚಾತ್ಮ 
ರಾಷ್ಟ್ರಗಳು ಮತ್ತು ಸೆಮಿಟಿಕ್‌ ಜನಾಂಗಗಳು "ಏಕ ಕುಟುಂಬ'ದ ತತ್ತ್ವವನ್ನು ನಂಬಿ, ಅದರಂತೆ 
ಆಚರಿಸಿದವು. ಈ ಏಕರೂಪತೆಯ ತತ್ತ್ವವನ್ನು ಆಚರಿಸಿ, ಧರ್ಮ, ಭಾಷೆ, ಜನಾಂಗಗಳ ಏಕ 
ರೂಪತೆಯ ಆಧಾರದ ಮೇಲೆ ಸಮಾಜಗಳನ್ನು, ರಾಷ್ಟ್ರಗಳನ್ನು ನಿರ್ಮಾಣ ಮಾಡಲು ಪ್ರಯತ್ನಿಸಿದವು. 
ಏಕತೆಯ ಮೇಲೆ ಒತ್ತು ಹಾಕುವುದರಲ್ಲಿ ಭಾಷೆ, ಧರ್ಮ, ಜನಾಂಗಗಳ ವಿಭಿನ್ನತೆಯನ್ನು ಅಳಿಸಿ 
ಹಾಕುವುದಕ್ಕಾಗಿ ಸಾಮೂಹಿಕ ಕಗ್ಗೊಲೆ, ಹಿಂಸೆ, ಅಸಹಿಷ್ಣುತೆ, ಚಿತ್ರಹಿಂಸೆ ಒಳಗೊಂಡಿದೆ. 
ಅಮೆರಿಕೆಯ ಸಂಯುಕ್ತ ಸಂಸ್ಥಾನದಂಥ ದೇಶಗಳು ಈ ಏಕರೂಪತೆಯ ಪರಿಕಲ್ಪನೆಯಿಂದ ತಮ್ಮ 
ರಾಷ್ಟ್ರೀಯ ಅಸ್ತಿತ್ವವನ್ನು ಪ್ರಾರಂಭಿಸಿ, ಈಗ ಅಮೆರಿಕನ್‌ ಇಂಡಿಯನ್ಸ್‌ ಎಂದು ಕರೆಯಲಾಗುವ 
ರೆಡ್‌ ಇಂಡಿಯನ್ಸ್‌ ಮುಂತಾದ ಅಮೆರಿಕೆಯ ಮೂಲನಿವಾಸಿಗಳಾಗಿದ್ದವರ ಸ್ಥಳೀಯ ಜನರನ್ನು 
ಮತ್ತು ಸ್ಥಳೀಯ ನಾಗರಿಕತೆಯನ್ನು, ಸಂಸ್ಕೃತಿಯನ್ನು ಕ್ರಮಬದ್ಧವಾಗಿ ನಾಶಪಡಿಸಿದರು. ಇಂದು 
ಅಮೆರಿಕೆ ಯಲ್ಲಿ ಕೇವಲ ಐದು ಲಕ್ಷ ಅಮೆರಿಕನ್‌ ಇಂಡಿಯನ್ಸ್‌ ಶೋಚನೀಯ ಕಷ್ಟ ಪರಿಸ್ಥಿತಿ, 


ಯಲ್ಲಿ ಕಾದಿಟ್ಟ ಕಡೆ ಚಡುರಿಹೋಗಿಪ್ಪಾರ.ಖಸ್ಟೇನಿಟಾಕೈೆಂಫೋದ ಸಾಸ್ಟಾತೃರು, ಏಕರೂಪದ 


ಬ್‌ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ ಮೌಲ್ಯಗಳ್ಳು 


ಜನಾಂಗ, ಸಂಸ್ಕೃತಿ, ಧರ್ಮವುಳ್ಳ ಶ್ವೇತ ಆಸ್ಟ್ರೇಲಿಯಾ ರಾಷ್ಟ್ರ ನಿರ್ಮಾಣ ಮಾಡುವ ಉದ್ದೇಶದಿಂದ 
ಆಸ್ಟ್ರೇಲಿಯಾದ ಮೂಲನಿವಾಸಿಗಳ ಜನಾಂಗವನ್ನೇ ಧ್ವಂಸ ಮಾಡಿದರು. ಹತ್ತೊಂಬತ್ತನೇ ಶತಮಾನದ 
ಕೊನೆಗಾಲದ ಹೊತ್ತಿಗೆ ತಾಸ್ಮೇನಿಯಾ ಎಂಬ ಆಸ್ಟ್ರೇಲಿಯಾದ ದ್ವೀಪದಲ್ಲಿದ್ದ ಮೂಲ ಆದಿವಾಸಿಗಳ 
ನ್ನೆಲ್ಲ ಕೊಚ್ಚಿ ಹಾಕಿದರು. ಹಾಗೆಯೆ ಮಧ್ಯ ಅಮೆರಿಕಾ ಮತ್ತು ದಕ್ಷಿಣ ಅಮೆರಿಕೆಯಲ್ಲಿದ್ದ ಮೂಲ 
ಆದಿವಾಸಿಗಳನ್ನು, ಅವರ ಸಂಸ್ಕೃತಿಯನ್ನು ಪಾಶ್ಚಾತ್ಮ ಜನರು ಕ್ರಮಬದ್ಧವಾಗಿ ಧ್ವಂಸ ಮಾಡಿದರು. 

ಈ ಎಲ್ಲ ಹಿಂಸಾಕೃತ್ಯಗಳನ್ನು ಎಸಗಿ ಧ್ವಂಸ ಮಾಡಿದ್ದು ಏಕರೂಪದ ಸಾಂಸ್ಕೃತಿಕ ಮತ್ತು 
ಸಾಮಾಜಿಕ ಧೋರಣೆಯನ್ನು ಅನುಸರಿಸಿದ್ದರಿಂದಲೇ. ಆ ಧೋರಣೆ ಅನೇಕಾನೇಕ ಮಾನವ 
ಸಮುದಾಯಗಳ ಸಂಪೂರ್ಣ ವಿನಾಶಕ್ಕೆ ದಾರಿಮಾಡಿತು. ಆದಾಗ್ಗೂ ಆಧುನಿಕ ಯುಗದಲ್ಲಿ ಐತಿಹಾಸಿಕ 
ಸನ್ನಿವೇಶಗಳ ಕಾರಣದಿಂದ ಈ ಎಲ್ಲ ಪಾಶ್ಚಾತ್ಯ ರಾಷ್ಟ್ರಗಳು ಸಾಂಸ್ಕೃತಿಕ, ಧಾರ್ಮಿಕ, ಜನಾಂಗೀಯ 
ಹಾಗೂ ಭಾಷಾ ಕ್ಷೇತ್ರಗಳಲ್ಲಿ ಬಹುಮುಖೀ ರಾಷ್ಟ್ರಗಳಾಗುತ್ತಿವೆ. ಯುದ್ಧಾನಂತರದ ಕಾಲದಲ್ಲಿ 
ಇಂಗ್ಲೆಂಡು ಬಹುಮುಖೀ ಸಮಾಜವಾಗಿದೆ. ಆದರೆ ಬಹುಜನ ಆಂಗ್ಲರು ಈ ಪರಿಸ್ಥಿತಿಗೆ ಹೊಂದಿ 
ಕೊಂಡು ಮನಸ್ಸನ್ನು ಒಂದುಗೂಡಿಸಿಲ್ಲ. ಅದರ ಫಲ ಸದ್ಯದ ಜನಾಂಗೀಯ ಹಿಂಸೆ ಮತ್ತು ಸಾಮಾಜಿಕ 
ಕ್ಷೋಭೆ. ಅಮೆರಿಕಾ, ಆಸ್ಟ್ರೇಲಿಯಾ, ಇಂಗ್ಲೆಂಡ್‌ ಮತ್ತಿತರ ಪಾಶ್ಚಾತ್ಮ ರಾಷ್ಟ್ರಗಳು ತಮ್ಮ ಸಮಾಜ 
ಗಳಲ್ಲಿ ಬಹುಮುಖೀ ಲಕ್ಷಣಗಳ ಸಂಗತಿಯನ್ನು ಇಂದು ಒಪ್ಪಿಕೊಳ್ಳಲು ಪ್ರಯತ್ನಿಸುತ್ತಿವೆ. ಹಾಗೂ 
ತಮ್ಮಲ್ಲಿ ರುವ ವಿವಿಧ ಬಗೆಯ ಜನರಿಗೆ ಒಂದು ಸರ್ವಾಂಗೀಣ ರಾಷ್ಟ್ರೀಯ ಐಕ್ಕತೆಯಲ್ಲಿ ಅನುವು 
ಮಾಡಿ ಕೊಡಲು ಕ್ರಮ ಕೈಗೊಂಡಿವೆ. ಈ ಕ್ಷೇತ್ರದಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡಲು ತಾತ್ತ್ವಿಕ 
ಸಿದ್ಧಾಂತದ ಅಭಾವದಿಂದಾಗಿ, ಮಾನವ ಸಂಬಂಧ ವ್ಯವಹಾರ ಕ್ಷೇತ್ರದಲ್ಲಿ ಅವರ ಪ್ರಯತ್ನಗಳು 
ಸಂದರ್ಭಕ್ಕೆ ತಕ್ಕ ತದರ್ಥಕವಾಗಿದ್ದು, ಅತಂತ್ರವಾಗಿವೆ. ನಾನು ಈ ಮೊದಲು ಹೇಳಿದಂತೆ, ಧಾರ್ಮಿಕ, 
ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕ್ಷೇತ್ರಗಳ ಬಹುಮುಖೀ ಪ್ರವಾಹಗಳ ಭಾರತೀಯ ಅನುಭವ-- 
ಕೇವಲ ಸಮಯಕ್ಕೆ ತಕ್ಕ ಅನುಕೂಲಸಿಂಧು ಕ್ರಮವಾಗಿರದೆ ಒಂದು ಗಾಢವಾದ ಆಧ್ಯಾತ್ಮಿಕ ಮತ್ತು 
ತತ್ತ್ವಜ್ಞಾನದ ದರ್ಶನದ ಮೇಲೆ ಆಧಾರಿತವಾದದ್ದು. ಮಾನವಕುಲದ ಏಳನೆಯ ಜನರನ್ನು 
ಒಳಗೊಂಡ ಬಹುಮುಖೀ ಸಂಸ್ಕೃತಿ, ಬಹುಮುಖೀ ಧರ್ಮಗಳ ಹಾಗೂ ಬಹುಮುಖೀ ಏನೆಲ್ಲ: 
ಯಶಸ್ವೀ ಪ್ರಯೋಗದ ಫಲಿತಾಂಶ ತನಗೇ ಮಾತ್ರವಲ್ಲದೆ ಜಗತ್ತಿನ ಉಳಿದ ಇತರ ಭಾಗದವರಿಗೆ 
ಮಹತ್ವಪೂರ್ಣವಾದದ್ದು. ಈ ವಿಶ್ವಾತ್ಮಕ ದರ್ಶನ ಭಾರತೀಯರಿಗೆ ವಿಭಿನ್ನತೆಯನ್ನು ಸಹಿಸಿಕೊಂಡು 
ಹೋಗುವುದು ಮಾತ್ರವನ್ನಲ್ಲದೆ ಈ ಸಹಿಷ್ಣುತೆಯನ್ನು ವಿಶ್ವವ್ಯಾಪಕವಾಗಿ ಒಪ್ಪಿ ಅಂಗೀಕರಿಸುವ 
ಸಾಮರ್ಥ್ಯವನ್ನೂ ಕೊಟ್ಟಿದೆ. 
೩. ಭಾರತದ ಆಧ್ಯಾತ್ಮಿಕ ಐಕೃತೆಯ ದರ್ಶನ ದೃಷ್ಟಿ ಹಾಗೂ ಅದರ ಸತ್ಫಲ 

"ಏಕಂ ಸತ್‌ ವಿಪ್ರಾಃ ಬಹುಧಾ ವದಂತಿ'- ಸತ್ಯ ಒಂದೇ; ಆದರೆ ವಿಬುಧರು (ಜಾಣರು) ಅದನ್ನು 
ಬಹು ಹೆಸರಿನಿಂದ ಕರೆಯುತ್ತಾರೆ ಎಂಬ ಪ್ರಾಚೀನ ಜುಗ್ವೇದ (೧.೧೬೪.೪೬)ದ ಅತ್ಯಂತ ಪ್ರಖ್ಯಾತ 
ಘೋಷಣೆಯಿಂದ ಮೊದಲು ಮಾಡಿ, ತರುವಾಯ ಗೀತೆ, ಶ್ರೀಮದ್‌ ಭಾಗವತ ಮತ್ತಿತರ ಉದ್ಭಂಥ 
ಗಳಿಂದ ಹಾಗೆಯೆ ಅದರಂಥ ಉದ್ಗೀತೆಗಳಿಂದ ಕಾಲಕಾಲಕ್ಕೆ ಪುನಃ ಪ್ರತಿಷ್ಠಾಪಿಸಲ್ಪಟ್ಟು ಶ್ರೀಮಂತ 
ವಾಗಿದ್ದ ಸತ್ಯ ನಮ್ಮ ಕಾಲದಲ್ಲಿ ಶ್ರೀರಾಮಕೃಷ್ಣ, ಸ್ವಾಮಿ ವಿವೇಕಾನಂದರ ವಾಣಿಯಲ್ಲೂ ಅ 
ವಾದ ಅಭಿವ್ಯಕ್ತಿ ಪಡೆಯಿತು. ಈ ಆಧ್ಯಾತ್ಮಿಕ ದರ್ಶನ ದೃಷ್ಟಿ ಕ್ರಿ. ಪೂ. ಮೂರನೆ ಶತಮಾನದ 
ಮೌರ್ಯ ಚಕ್ರವರ್ತಿ ಅಶೋಕ ಮತ್ತು ಇತರ ಆಳರಸರ ಮತ್ತು ನಾಯಕರ ಕೈಯಲ್ಲಿ, ರಾಷ್ಟ್ರೀಯ 
ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಅದು ರಾಜಕೀಯ ಮತ್ತು ರಾಜ್ಯಭಾರ ಧೋರಣೆಯಾಗಿ 


CC-0. Jangamwadi Math Collection. Digitized by eGangotri 


ಭಾರತದ ಮಾನವೀಯ ದೃಷ್ಟಿ ೪೧೯ 


ಮಾರ್ಪಾಟಾಯಿತು. ಸೌರಾಷ್ಟ್ರದಲ್ಲಿ ರಸ್ತೆ ಬದಿಯ ಶಿಲಾಶಾಸನಗಳಲ್ಲಿ ಕೆತ್ತಿರುವ “ಸಮವಾಯ 
ಏವ ಸಾಧು: ಸಮವಾಯ--ಅಂದರೆ ಅನ್ಕೋನ್ಕ ಸಮಭಾವ, ಸುಷಮತೆಯೆ ಧರ್ಮದ ಸರಿಯಾದ 
ಮನೋಭಾವ ಎಂಬ, ಸಹಿಷ್ಣುತೆಯ ಶಿಲಾಶಾಸನವನ್ನು ಇವೊತ್ತು ಕೂಡ ಓದಬಹುದು. 

ನಮ್ಮ ಆರ್ಷೇಯ ಸಂಸ್ಕೃತಿ ಮತ್ತು ತತ್ತ್ವಜ್ಞಾನದ ಸುಷಮತೆ--ಹಾಗೂ ಅನ್ಕೋನ್ಕ 
ಸದ್ಭಾವನೆಯ ಉಜ್ವಲ ದರ್ಶನವನ್ನು ನಮ್ಮ ಜನರಿಗೆ ಇಂದು ಕಲಿಸಿಕೊಡಬೇಕಾದ ಅಗತ್ಯವಿದೆ. 
ಜಾತಿ ಮತಗಳ ಸರ್ವಪ್ರತ್ಕೇಕತೆ, ಅಸ್ಪೃಶ್ಯತೆ, ಸಕಲ ಕೋಮು ಘರ್ಷಣೆಗಳು ನಮ್ಮ ಸಂವಿಧಾನಕ್ಕೆ 
ವಿರೋಧವಾಗಿರುವುದಲ್ಲದೆ ನಮ್ಮ ತತ್ತ್ವಶಾಸ್ತ್ರ ಮತ್ತು ಸಂಸ್ಕೃತಿಯ ಮಾನವೀಯ ಮನೋಭಾವಕ್ಕೂ 
ವಿರುದ್ಧವಾಗಿದೆ. ನಮ್ಮ ಅಗಾಧವಾದ ವೈವಿಧ್ಯತೆಗಳಿಂದ ಮತ್ತು ಅಗಣಿತ ಜನಸ್ತೋಮ ನಿಂದ, 
ನಾವು ಬಳುವಳಿಯಾಗಿ ಪಡೆದ ಮತ್ತು ಪ್ರಚಲಿತವಾಗಿರುವ ಕೇಡುಗಳಿಂದ ಮುಕ್ತವಾದ ಒಂದು 
ಪ್ರಗತಿಪರವಾದ ಸಾಮಾಜಿಕ ರಾಜಕೀಯ ವ್ಯವಸ್ಥೆಯನ್ನು ನಿರ್ಮಿಸಬೇಕಾದ ಒಂದು ಸವಾಲು ನಮ್ಮ 
ಮುಂದಿದೆ. ನಮ್ಮ ಸಮಕಾಲೀನ ಸಾಮಾಜಿಕ ಮತ್ತು ರಾಜಕೀಯ ಪ್ರಯೋಗದೊಳಗೆ ನಮ್ಮ 
ಐತಿಹಾಸಿಕವಾಗಿ ರೂಪುಗೊಂಡ ಮನೋಭಾವ ಮತ್ತು ಸುಜ್ಞಾನವನ್ನು ನಾವು ತುಂಬಿಸಿದಾಗ ಮಾತ್ರ 
ಈ ಸವಾಲನ್ನು ಯಶಸ್ವಿಯಾಗಿ ಎದುರಿಸಬಲ್ಲೆವು. 


೪. ಆಧುನಿಕ ಭಾರತೀಯ ರಾಜಕೀಯ ರಾಜ್ಯದ ಉತ್ಪೃಷ್ಠತೆ 


ಸ್ವಾತಂತ್ರ್ಯಾನಂತರ ನಾವು ಭಾರತದಲ್ಲಿ ಸ್ಥಾಪಿಸಿದ ರಾಜಕೀಯ ರಾಜ್ಯ ವ್ಯವಸ್ಥೆಯು ಕಳೆದ 
೫೦೦೦ ವರ್ಷಗಳಲ್ಲಿ ನಮ್ಮ ಎಲ್ಲ ಇತಿಹಾಸದಲ್ಲಿ ಎಂದೂ ಕಾಣದಿದ್ದ ಒಂದು ಉತ್ಕೃಷ್ಟತೆಯನ್ನು 
ಹೊಂದಿದೆ. ನಮ್ಮ ಹಿಂದಿನ ಎಲ್ಲ ರಾಜ್ಯಗಳೂ ದೇಶೀಯ ಅಥವಾ ವಿದೇಶೀಯ ರಾಜನಿಂದ, 
ಚಕ್ರವರ್ತಿಯಿಂದ ಅಥವಾ ದಂಡಯಾತ್ರೆ ಮಾಡಿಬಂದ ಸೈನಿಕ ದಂಡನಾಯಕರಿಂದ ತಮ್ಮ 
ಶಕ್ತಿಯನ್ನು, ಅಧಿಕಾರದ ಮುದ್ರೆಯನ್ನು ಪಡೆದಿದ್ದವು. ಪ್ರಜೆಗಳಿಗೆ ಅದರಲ್ಲಿ ಯಾವ ಪಾತ್ರವೂ 
` ಇರಲಿಲ್ಲ. ಅವರು ಕೇವಲ ಪ್ರಜೆಗಳು--ಅಧೀನದಲ್ಲಿದ್ದ ಜನರು ಮಾತ್ರ. ಸಾರ್ವಭೌಮ 
ಪರಮಾಧಿಕಾರವು ಆ ರಾಜನಲ್ಲೊ, ಚಕ್ರವರ್ತಿಯಲ್ಲೊ ಆ ಸೈನಿಕ ದಂಡನಾಯಕನಾದ ಆಕ್ರಮಣಕಾರ 
ನಲ್ಲೊ ಕೇಂದ್ರೀಕೃತವಾಗಿತ್ತು. ಆದರೆ ಇಂದು, ನಮ್ಮ ದೀರ್ಫ ಇತಿಹಾಸದಲ್ಲಿ ಪ್ರಥಮ ಬಾರಿ, 
೧೯೫೦ರಲ್ಲಿ "ಭಾರತದ ಪ್ರಜೆಗಳಾದ ನಾವು' ಅಂಗೀಕರಿಸಿದ ಸಂವಿಧಾನದಲ್ಲಿ ಘೋಷಿಸಿದಂತೆ, 
ನಮ್ಮ ಜನ ರಿಂದಲೇ ಶಕ್ತಿಯನ್ನು ಆಡಳಿತಾಧಿಕಾರವನ್ನು ಫಡೆದ ಒಂದು ರಾಜಕೀಯ ರಾಜ್ಯವನ್ನು 
ಸ್ಥಾಪಿಸಿದ್ದೇವೆ. 

ಪ್ರಾಚೀನ ಯುಗಗಳಲ್ಲಿ ರಾಜರಲ್ಲೋ ಚಿಕ್ರವರ್ತಿಗಳಲ್ಲೋ ನೆಲೆಸಿದ್ದ ಆ ಸಾರ್ವಬೌಮ 
ಪರಮಾಧಿಕಾರವು ನಮ್ಮ ಪ್ರಜಾಸತ್ತೆಯಲ್ಲಿ, ಈಗ ನಮ್ಮ ಬೃಹತ್‌ ದೇಶದ ಕೋಟ್ಕಂತರ ಜನರಲ್ಲಿ 
ಹರಡಿ ಹಬ್ಬಿಕೊಂಡಿದೆ. ನಮ್ಮ ಪ್ರಜಾಸತ್ತಾತ್ಮಕ ರಾಜ್ಯಪದ್ಧತಿಯ ಉತ್ಪಷ್ಟತೆ ಮತ್ತು ಮಹತ್ವ 
ಇದು. ನಮ್ಮ ಸಮಸ್ತ ಜನರ ಸ್ಥಾನಮಾನ, ಅಂತಸ್ತು, ಅಧೀನದಲ್ಲಿದ್ದ ಪ್ರಜೆಗಳ ಅಂತಸ್ತು ಅಲ್ಲ. 
ಆದರೆ, ಸ್ವತಂತ್ರರಾಜ್ಯದ ಸ್ವತಂತ್ರ ಮತ್ತು ಜವಾಬ್ದಾರಿಕೆ ಉಳ್ಳ ನಾಗರಿಕರ ಸ್ವಾನಮಾನ. ಭಾರತದ 
ಯಾವುದಾದರೂ ಒಂದು ಪ್ರದೇಶ ಇತರ ಭಾಗದ ಮೇಲೆ ಅಧಿಕಾರ, ಅಧಿಪತ್ಯ ನಡೆಸುತ್ತಿಲ್ಲ. 
ಭಾರತದ ಎಲ್ಲ ಪ್ರದೇಶದ ಜನರೂ ತಮ್ಮ ಪ್ರಜಾಸತ್ತೆಯ ಶಕ್ತಿಗೆ ತಮ್ಮ ಕಾಣಿಕೆಕೊಟ್ಟು ಹಾಗೆಯೇ 
ಅದರ ವರಗಳನ್ನು ಪಡೆದುಕೊಳ್ಳುತ್ತಾರೆ. ನಮ್ಮ ಪ್ರಜಾಸತ್ತೆಯ ನಾಗರಿಕತ್ವದ ಇಂಗಿತ, ಮಹತ್ವ 
ಯಾವಾಗ ಪ್ರತಿಯೊಬ್ಬ ನಾಗರಿಕನಿಂದಲೂ ಸಂಪೂರ್ಣವಾಗಿ ಗ್ರಹಿಕೆಯಾಗುತ್ತದೆಯೊ ಆಗ ನಮ್ಮ 
ಮಾನವ ಆತ್ಮಗೌರವದಿಧಿನು ಸುತ್ತು ಬಳೆಯ ಉನ್ನತ ಹಾನನ್ನನನ್ನೆಲರಲ್ಲೂ. ಉದ್ದೀಪನ 


ಇಂ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಯಾಗುತ್ತದೆ. ಪ್ರಜಾಸತ್ತೆಯಾಗಿ ನಮ್ಮ ಇಂದಿನ ಅತ್ಯಂತ ದೊಡ್ಡ ಕೆಲಸ ಎಂದರೆ, ನಃ ಒ ಸಂವಿಧಾನ 
ದಲ್ಲಿ ಘೋಷಿಸಿದಂತೆ ವ್ಯಕ್ತಿಯ ಆತ್ಮಗೌರವ ಮತ್ತು ರಾಷ್ಟ್ರದ ಐಕ್ಕತೆಯನ್ನು ಪಡೆಯಲಿಕ್ಕಾಗಿ, 
ಸಿದ್ಧಿಸಲಿಕ್ಕಾಗಿ ಸ್ಥಾಪಿತವಾದ ಸಂವಿಧಾನದಲ್ಲಿ ಮಾಡಿದ ಪ್ರಮಾಣ ವಚನವನ್ನು ಸಾಮಾಜಿಕ ಹಾಗೂ 
ರಾಜಕೀಯ ಸತ್ಯವನ್ನಾಗಿ ಕಾರ್ಯಗತ ಮಾಡುವುದೇ ಆಗಿದೆ. ಈ ಕ್ಷೇತ್ರದಲ್ಲಿ ನಮ್ಮ ಅನೇಕ 
ಸಾರ್ವತ್ರಿಕ ಹಾಗೂ ರಾಜ್ಯ ಚುನಾವಣೆಗಳ ಮೂಲಕ ಕೆಲವು ಸಾಧನೆಗಳ ಲಾಭ ನಮಗೆ ಆಗಿದೆ. 
ನಮ್ಮ ಪ್ರಜಾಸತ್ತೆಯ ರಾಜಕೀಯ ಪ್ರಕ್ರಿಯೆಗಳ ಮೂಲಕ ನಮ್ಮಸಮಸ್ತ ಜನರು, ನಮ್ಮ ಇತಿಹಾಸ 
ದಲ್ಲಿ ಮೊಟ್ಟಮೊದಲ ಬಾರಿ ರಾಜಕೀಯ ಶಿಕ್ಷಣವನ್ನು, ರಾಜಕೀಯ ಜಾಗೃತಿಯನ್ನು ವ್ಯಕ್ತಿತ್ನ ವನ್ನು 
ಪಡೆದುಕೊಳ್ಳುವ ಅವಕಾಶವನ್ನು ಹೊಂದಿದ್ದಾರೆ. ಈ ಸಮಸ್ತ ಜನರೂ ಪ್ರಜಾಸತ್ತೆಯಲ್ಲಿ ಸ್ವತಂತ್ರ 
ಮತ್ತು ಜವಾಬ್ದಾರಿಯುಳ್ಳ ನಾಗರಿಕತ್ವ ಎಂದರೇನು ಎಂಬುದನ್ನು ಅರಿಯಲು ಈ ಶಿಕ್ಷಣವನ್ನು 
ಬಹುದೂರ ಮುಂದುವರಿಸಿಕೊಂಡು ಹೋಗುವ ಅಗತ್ಯವಿದೆ. 
ಜಾತಿ, ಮತ, ಪಂಥ, ಲಿಂಗ, ಧನಬಲ, ಇಲ್ಲವೆ ಸಾಮಾಜಿಕ ಅಂತಸ್ತುಗಳ ತಾರತಮ್ಮವಿಲ್ಲದೆ 
ಪ್ರಜಾಸತ್ತೆಯು ಪ್ರತಿಯೊಬ್ಬ ನಾಗರಿಕನಿಗೂ ಒಂದು ಸಮಗ್ರ ಅಖಂಡ ಮೌಲ್ಯವನ್ನು ಪ್ರದಾನ 
ಮಾಡುತ್ತದೆ. ಜಾತಿ, ಮತ, ಪಂಥ, ಧನಬಲ ಎಂಬುವೆಲ್ಲ ವೃತ್ಕಾಸವಾಗುತ್ತ ಹೋಗುತ್ತವೆ. ಆದರೆ 
ಪ್ರಜಾಸತ್ತೆಯ ನಾಗರಿಕತ್ವವು ಅವ್ಯಯ ಮೌಲ್ಯದ್ದು. ಅದರ ಬಾಹ್ಮ ಸಂಕೇತ/ಕುರುಹು ನಾಗರಿಕನ 
ಕೈಯಲ್ಲಿರುವ ಮತಚೀಟಿ. ಅದರ ಮೂಲಕ ಮತದಾರನು/ಳು ರಾಜಕೀಯ ಪ್ರಕ್ರಿಯೆಯಲ್ಲಿ 
ಪಾಲ್ಗೊಳ್ಳುವನು/ಳು. ಯಾವ ಸರ್ಕಾರದ ಕೆಳಗೆ ವಾಸಿಸುವನೊ/ಳೊ ಆ ಸರ್ಕಾರದ ಮೇಲೆ ಸಕ್ರಿಯ 
ಪ್ರಭಾವ ಬೀರುವನು. ರಸ್ತೆ ಬದಿಯಲ್ಲಿ ಕಲ್ಲು ಒಡೆಯುವವನಿಗೆ, ಮನೆಯಲ್ಲಿ ಕೆಲಸ ಮಾಡುವ 
ಗೃಹಿಣಿಗೆ, ಇಲ್ಲವೆ--ಮೇಲೆ ಇರುವ ಪ್ರಧಾನಿಗೆ ಪ್ರತಿಯೊಬ್ಬರಿಗೂ ಒಂದೇ ಮತಚೀಟಿ ಇದೆ. 
ಮಾನವ ಸ್ವಾತಂತ್ರ್ಯ ಮತ್ತು ಸಮಾಜದಲ್ಲಿ ಸರಿಸಮಾನತೆಯನ್ನು ಪ್ರಜಾಸತ್ತೆ ಆ ರೀತಿಯಾಗಿ 
ಘೋಷಿಸುತ್ತದೆ. ಸಮಸ್ತ ಸ್ತೀಪುರುಷರೂ ಸರಿಸಮಾನರು. ಪ್ರತಿಯೊಬ್ಬ ಜೀವಿಯಲ್ಲೂ ದೈವತ್ವ 
ಅಂತರ್ನಿಹಿತವಾಗಿದೆ ಎಂಬ ವೇದಾಂತ ಬೋಧೆಯಿಂದ ಪ್ರಣೀತವಾದ ಆಧ್ಯಾತ್ಮಿಕ ಸಮತ್ವದ, 
ವೇದಾಂತದರ್ಶನದ ರಾಜಕೀಯ ಪ್ರತಿರೂಪವೇ ಈ ಸಾಮಾಜಿಕ ಸರಿಸಮಾನತೆ. ಅವರ ಸಾಮಾಜಿಕ, 
ಆರ್ಥಿಕ ಅಥವಾ ಬೌದ್ಧಿಕ ಅಂತಸ್ತು ಏನೇ ಆಗಿದ್ದರೂ ಪ್ರತಿಯೊಬ್ಬರಲ್ಲೂ ಸಮಗ್ರವಾಗಿಯೂ 
ಪೂರ್ಣತ್ವದಿಂದಲೂ ಆ ದೈವತ್ವ ಇದ್ದೇ ಇದೆ. 
ನಮ್ಮ ಪ್ರಜಾಸತ್ತೆಯ ಈ ಸಂದೇಶವನ್ನು, ಅಂಥ ಪ್ರಜಾಸತ್ತೆಯ ಮುಕ್ತ ಮತ್ತು ಜವಾಬ್ದಾರಿ 
ಯುತ ನಾಗರಿಕತ್ವದ ಸೌಲಭ್ಯಗಳನ್ನು ಪ್ರಾಥಮಿಕ ತರಗತಿಯ ಹಂತದಿಂದಲೆ ನಮ್ಮ ಪ್ರತಿಯೊಬ್ಬ 
ಮಕ್ಕಳಿಗೂ ತಿಳಿಸುವ ಅಗತ್ಯವಿದೆ. "ಇದು ತಮ್ಮ ದೇಶ, ಈ ಪ್ರಜಾಸತ್ತಾತ್ಮಕ ರಾಜ್ಯದಲ್ಲಿ ತಾವು 
ಸ್ವತಂತ್ರವಾಗಿ ಬೆಳೆಯಬೇಕು, ಎಂಬುದನ್ನು ಪ್ರತಿಯೊಬ್ಬ ಮಗುವಿಗೂ ಹೇಳಬೇಕು. ಆಧುನಿಕ 
ಭಾರತದಲ್ಲಿ ಪ್ರತಿಯೊಬ್ಬ ಮಗುವೂ- ಅದು ಮಿಜೋರಂ, ನಾಗಾಲ್ಯಾಂಡ್‌, ಕಾಶ್ಮೀರ, ಪಂಜಾಬ್‌; 
ಕೇರಳ, ಲಕ್ಷದ್ವೀಪ, ಅಂಡಮಾನ್‌ ಅಥವಾ ಮತ್ತೆ ಎಲ್ಲಿಂದಲೇ ಬರಲಿ, ಪ್ರತಿಯೊಬ್ಬ ಮಗುವೂ 
ಸ್ವತಂತ್ರ ಹಾಗೂ ಇತರ ಎಲ್ಲರೊಡನೆ ತಮ್ಮ ಸ್ವತಂತ್ರ ರಾಜ್ಯದಲ್ಲಿ ಸಮಾನವಾಗಿ ಪಾಲ್ಗೊಳ್ಳು 
ವವರು, ನಮ್ಮ ಪ್ರಜಾಸತ್ತೆ ಸರ್ವರ ಪಾಲುದಾರಿಕೆಯ ಪ್ರಜಾಸತ್ತೆ, ಅದರಲ್ಲಿ ಪಾಲ್ಗೊಂಡು ಅದರಿಂದ 
ದೊರೆಯುವ ವರದಾನಗಳ ಸುಖಭೋಗದಲ್ಲಿ- ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿಕೆಯ ಎರಡು 
ಮೌಲ್ಯಗಳಿಂದ ಸ್ಫೂರ್ತಿ ಪಡೆದು-- ಭಾಗಿಯಾಗಬಹುದು ಎಂಬ ಸತ್ಯವನ್ನು ನಮ್ಮ ಪ್ರತಿಯೊಬ್ಬ 
ಮಗುವಿಗೂ ಕಲಿಸಬೇಕು. 


ನಮ್ಮ ಪುಜ್ಞಾಸತ್ತೆಯಲ್ಲಿ ಸಾಮಾನ್ಯ ನ್ಹಾಗ್ಗರಿಕ್ಷತ್ತದ್ದ ಧಿನಿನ್ನಮ್ಮೂಲಸ್ಸಗಾಪ್ರೀಯ ಭಾವೈಕ್ಕತೆ 


ಭಾರತದ ಮಾನವೀಯ ದೃಷ್ಟಿ - ೪೨೧ 


ಯನ್ನು ಹಾಗೂ ಇತರರ ಧರ್ಮ ಮತ್ತು ಬಾಳ ಪದ್ಧತಿಯನ್ನು ಸಕ್ರಿಯವಾಗಿ ಅರ್ಥಮಾಡಿಕೊಂಡು 
ಪರಮತ ಸಹಿಷ್ಣುತೆಯ ಮೂಲಕ ಪರಿಪೂರ್ಣ ಕೋಮು ಸೌಷಮ್ಮವನ್ನು ಬೆಳೆಸಿಕೊಂಡಾಗ, ಅತ್ಯಂತ 
ವಿಶಾಲವಾದ ಪ್ರಜಾಸತ್ತೆಯೆಂಬ ಸಂದೇಹಾಸ್ಪದ ಸ್ಥಿತಿಯನ್ನು ಮೀರಿ ಅತ್ಯಂತ ಶ್ರೇಷ್ಠ ಪ್ರಜಾಸತ್ತೆ 
ಎಂಬ ಅಂತಸ್ತಿಗೆ ನಮ್ಮ ರಾಷ್ಟ್ರವನ್ನು ಪರಿವರ್ತಿಸಬಹುದು. ಅಂಥ ಪ್ರಜಾಸತ್ತಾತ್ಮಕ ಭಾರತವು 
ಉಳಿದ ಜಗತ್ತಿನ ಮೇಲೆ ಮಾಡುವ ಪರಿಣಾಮ ಪ್ರಚಂಡವೂ ಪರಿಪೂರ್ಣವೂ ಆಗುತ್ತದೆ. ಶ್ರೀರಾಮ 
ಕೃಷ್ಣರು ಮತ್ತು ಸ್ವಾಮಿ ವಿವೇಕಾನಂದರು ವಿಶ್ವಾತ್ಮದ ಪರಿಪೂರ್ಣವಾದ ಸ್ವರಸಂಗಮ ಸುಷಮ 
ಮೇಳ--ಎಂಬುದಾಗಿ ರೊಮೆ ರೋಲಾ ತಮ್ಮ “ರಾಮಕೃಷ್ಣರ ಜೀವನ' (Life of Ramakrishna) 
ಎಂಬ ಪುಸ್ತಕದಲ್ಲಿ ಬಣ್ಣಿಸಿದ್ದಾರೆ. ಈ ಇಬ್ಬರು ಆಧುನಿಕ ಭಾರತದ ಮಹಾ ಉಪದೇಶಕರ ಜೀವನ 
ಮತ್ತು ಸಂದೇಶಗಳನ್ನು ವ್ಯಾಪಕವಾಗಿ ಅರ್ಥಮಾಡಿಕೊಳ್ಳುವುದು ನಮ್ಮ ಪ್ರಜಾಸತ್ತೆಯನ್ನು 
ಬಲಪಡಿಸುತ್ತದೆ ಮತ್ತು ಚದುರಿಹೋಗಿರುವ ಆಧ್ಯಾತ್ಮಿಕ ಶಕ್ತಿಗಳನ್ನು ಒಂದುಗೂಡಿಸುವುದು. 
ಶ್ರೀರಾಮಕೃಷ್ಣರಿಂದ ರೂಪುಗೊಳ್ಳುವ ಭಾರತದ ಬಗ್ಗೆ ಆ ಮಹಾ ಬ್ರಿಟಿಷ್‌ ಇತಿಹಾಸಕಾರ ದಿ. 
ಅರ್ನಾಲ್ಡ್‌ ಟಾಯನ್‌ಬೀ ಅತ್ಯುನ್ನತ ಶ್ರೇಷ್ಠ ಪ್ರಶಂಸೆಯನ್ನು ಕೊಟ್ಟಿದ್ದಾರೆ. ಹಾಗೂ ಆಧುನಿಕ 
ಜಗತ್ತು ಉಳಿಯಬೇಕಾದರೆ ಪಾಶ್ಚಾತ್ಮ ಪ್ರಾರಂಭವುಳ್ಳ ಈ ಇಪ್ಪತ್ತನೆಯ ಶತಮಾನ ಭಾರತೀಯತೆ 
ಯಿಂದ ಕೊನೆಮುಟ್ಟಬೇಕು ಎಂದೂ ಹೇಳಿದ್ದಾರೆ. 


೫. ಮುಕ್ತಾಯ 


ಮಾನವ ಕುಲದ ಏಳನೆಯ ಒಂದಂಶದ ಸಮಗ್ರ ಮಾನವ ಬೆಳವಣಿಗೆ ನಮ್ಮ ದೇಶದ ಈ 
ಬೃಹತ್‌ ಪ್ರಯೋಗಶಾಲೆ ಎಂದು ನಾವು ಪರಿಗಣಿಸಬೇಕು. ನಮ್ಮ ದೇಶಕ್ಕೆ ಮಹತ್ತರವಾದ ಪ್ರಾಚೀನ 
ವಿತ್ತು. ಅದಕ್ಕೆ ಅದಕ್ಕಿಂತ ಮಹತ್ತರವಾದ ಭವಿಷ್ಯತ್ತನ್ನು ಭದ್ರಪಡಿಸಬೇಕು. ಬಂಡೆದ್ದ ಅಮೆರಿಕಾ 
ದೇಶದವರೊಡನೆ ರಾಜಿ ಮಾಡಿಕೊಳ್ಳಬೇಕೆಂದು ಬ್ರಿಟಿಷ್‌ ಪಾರ್ಲಿಮೆಂಟಿನಲ್ಲಿ ಪ್ರತಿಪಾದಿಸಿದ 
ಎಡ್ಮಂಡ್‌ ಬರ್ಕ್‌ನ ಪ್ರಖ್ಯಾತ ವ್ಯಾಖ್ಯಾನದ ಇಂಗಿತ ಮತ್ತು ಮಹತ್ವವನ್ನು ನಾವು ಗ್ರಹಿಸಬೇಕು : ` 
“ಮಹಾ ಸಾಮ್ರಾಜ್ಯ, ಅಲ್ಪ ಮನಸ್ಸುಗಳು ಜೊತೆಗೂಡಿ ಹೋಗಲಾರವು” ಎಂದಿದ್ದಾನೆ. ನಮ್ಮ ಜನರ 
ಮನಸ್ಸು ಮತ್ತು ಹೃದಯ ಎಷ್ಟೆಷ್ಟು ದೊಡ್ಡದಾಗುತ್ತವೆಯೊ ಅಷ್ಟೇ ಪ್ರಮಾಣದಲ್ಲಿ ನಮ್ಮ ರಾಷ್ಟ್ರ 
ದೊಡ್ಡದಾಗುತ್ತದೆ. ನಮ್ಮ ಚಿಂತನೆಯಿಂದ, ಕ್ರಿಯೆಯಿಂದ ತುಚ್ಛವಾದದ್ದನ್ನೆಲ್ಲ, ಅಲ್ಪ ಗುಂಪುಗಾರಿಕೆ, 
ಪ್ರಾಂತೀಯತೆಯನ್ನೆಲ್ಲ ಬಹಿಷ್ಕರಿಸಬೇಕು. ಆರ್ಷೇಯ ಭಾರತದ ಮಹಾಮಹಿಳೆಯಾದ ಪಾಂಡವರ 
ತಾಯಿ ಕುಂತಿದೇವಿ ಕೊಟ್ಟ ಸಂದೇಶವನ್ನು ನಿಮಗೆ ತಿಳಿಸುವುದಕ್ಕಿಂತ ಉತ್ತಮವಾಗಿ ಈ ನನ್ನ 
ಭಾಷಣವನ್ನು ಮುಗಿಸಲಾರೆ. ಯಾಕೆಂದರೆ ಆ ಸಂದೇಶ ಇಂದು ನಮ್ಮೆಲ್ಲರಿಗೂ ತತ್ರಾಪಿ ರಾಜಕೀಯ 
ಮುಖಂಡರಿಗೆ ಅತ್ಯಂತ ಪ್ರಸ್ತುತವಾಗಿದೆ. ಆ ಸಂದೇಶ ಮತ್ತು ಸಂದರ್ಭ ಎರಡೂ ಅರ್ಥಗರ್ಭಿತ 
ಮತ್ತು ಮಹತ್ವದ್ದಾಗಿದೆ. ಮಹಾಭಾರತ ಯುದ್ಧ ಮುಗಿದ ಎಷ್ಟೋ ವರ್ಷಗಳ ಮೇಲೆ ಕುಂತಿ, 
ಧೃತರಾಷ್ಟ್ರ, ಗಾಂಧಾರಿ ಮತ್ತು ವಿದುರನೊಡನೆ ದೆಹಲಿಯ ಹತ್ತಿರವಿದ್ದ ಪ್ರಾಚೀನ ಭಾರತದ 
ರಾಜಧಾನಿಯಾಗಿದ್ದ ಹಸ್ತಿನಾವತಿಯ ಅರಮನೆಯನ್ನು ತ್ಯಜಿಸಿ ಧ್ಯಾನ ಮತ್ತು ಕಠಿಣ ತಪಸ್ಸಿನ 
ಜೀವನ ನಡೆಸಲು ಹೊರಟಳು. ಇವರ ಈ ನಿರ್ಧಾರ ಸಹಜವಾಗಿ ದೊಡ್ಡ ಕ್ಷೋಭೆಯನ್ನು ರಾಜಧಾನಿ 
ಯಲ್ಲಿ, ಕುಂತಿಯ ಐದು ಮಕ್ಕಳನ್ನೊಳಗೊಂಡು ಚಕ್ರವರ್ತಿ ಯುಧಿಷ್ಠಿರನನ್ನು ಸಹಿತ ಎಲ್ಲರಲ್ಲೂ 
ಉಂಟುಮಾಡಿತು. ಆಗ ರಾಜಧಾನಿಯ ಪ್ರಮುಖ ನಾಗರಿಕರು ಅವರ ಈ ದುಃಖಕರ ನಿರ್ಧಾರವನ್ನು 
ಕೈಬಿಡಬೇಕೆಂದು ಒತ್ತಾಯಿಸಿದರು. ಆದರೆ ಕುಂತಿ ಮತ್ತು ಆಕೆಯ ಸಂಗಡಿಗರು ತಮ್ಮ ನಿರ್ಧಾರಕ್ಕೆ 
ಬಲವಾಗಿ ನಿಂತು, ಅರಮನೆಯಿಂದ ಹೊರಬಿದ್ದು, ಆಕೆಯ ಐದು ಮಕ್ಕಳೊಡನೆ ಅಳುತ್ತಿದ್ದ 

CC-0. Jangamwadi Math Collection. Digitized by eGangotri 


೪೨೨ | ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಸಾವಿರಾರು ನಾಗರಿಕರೊಡನೆ ರಾಜಧಾನಿಯ ಮಹಾದ್ವಾರವನ್ನು ತಲುಪಿದಳು. ಮಹಾದ್ವಾರದ 
ಹೊರಗೆ ಅವಳ ಐದು ಮಕ್ಕಳು ಒಬ್ಬರಾದ ನಂತರ ಒಬ್ಬರು ಆಕೆಗೆ ದೀರ್ಥದಂಡ ಪ್ರಣಾಮ 
ಮಾಡಿದರು. ಆಗ ಆಕೆ ಈ ಕೆಳಗಿನ ಸಂದೇಶ ಕೊಟ್ಟಳು (೧೫.೨೩.೨೧) : 
ನಿವರ್ತಸ್ವ ಕುರುಶ್ರೇಷ್ಠ 
. ಭೀಮಸೇನಾದಿಭಿಃ ಸಹ ; 
” ಧರ್ಮೇ ತೇ ಧೀಯತಾಂ ಬುದ್ಧಿಃ 
ಮನಸ್ತು ಮಹದಸ್ತು ಚ 
ಭೀಮಸೇನನ ಸಹಿತ ಕುರುಶ್ರೇಷ್ನರು ದಯೆಯಿಟ್ಟು (ರಾಜಧಾನಿಗೆ ರಾಜ್ಯ ಭಾರ ಮಾಡಲು) 
ಹಿಂದಿರುಗಿರಿ, ನಿಮ್ಮ ವಿಚಾರ ಬುದ್ಧಿ ಮತ್ತು ಇಚ್ಛೆ ಧರ್ಮದಲ್ಲಿ ನೆಲೆಸಲಿ. ನಿಮ್ಮ ಹೃದಯ 
ಮತ್ತು ಮನಸ್ಸು ಮಹತ್ತಾಗಿರಲಿ. 


ಅನು : ಕೋ. ಚನ್ನಬಸಪ್ಪ 


CC-0. Jangamwadi Math Collection. Digitized by eGangotri 


೨೯ 


ಮಾನವ ಶಕ್ತಿ ಮೂಲಗಳ ವಿಜ್ಞಾನ* 


೧. ಪೀಠಿಕೆ 


ಈ ಸಂಜೆ ಇಲ್ಲಿಗೆ ಬಂದು ಮಾತನಾಡಬೇಕೆಂದು ಹೇಳಿದ ಭಾರತೀಯ ಸಾರ್ವಜನಿಕ ಆಡಳಿತ 
ಸಂಸ್ಥೆಯ ಮಹಾರಾಷ್ಟ್ರ ಶಾಖೆಗೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಇಂದು ಭಾರತದಲ್ಲಿ ಆಡಳಿತ 
ಮತ್ತು ರಾಜಕಾರಣಗಳು ಎಷ್ಟು ಮುಖ್ಯವಾಗಿವೆಯೆಂದರೆ, ನಾವು ನಮ್ಮ ರಾಜಕಾರಣ ಹಾಗೂ 
ನಮ್ಮ ಆಡಳಿತದಿಂದ ನಮ್ಮ ಭಾರತವನ್ನು ನಾಶಮಾಡಬಹುದು, ಇಲ್ಲವೆ ಶಕ್ತಿಯುತವೂ ಸುಂದರವೂ 
ಆದ ಭಾರತವನ್ನು ಸೃಷ್ಟಿಸಬಹುದು. ಆಯ್ಕೆ ನಮ್ಮ ಎದುರಿಗೇ ಇದೆ. ಆರೋಗ್ಯಪೂರ್ಣವಾದ 
ದೇಶವನ್ನು ಕಟ್ಟುತ್ತೇವೆಯೇ ಇಲ್ಲವೇ, ಅಂತಿಮವಾಗಿ ಸಾಮಾಜಿಕ-ರಾಜಕೀಯವಾದ ದೇಹವನ್ನೇ : 
ನಾಶಮಾಡುವ ವಿಷವಸ್ತುಗಳನ್ನು ಅದರೊಳಕ್ಕೆ ತುಂಬುತ್ತೇವೆಯೇ ? ಶೈಕ್ಸಣಿಕತೆಯಿಂದ ಬಹು 
ದೂರವಾದರೂ ಈ ಪ್ರಶ್ನೆ ಇಂದು ಅತ್ಯಂತ ಸುಸಂಗತವಾಗಿದೆ. ರಾಜಕೀಯ ಸ್ವಾತಂತ್ರ್ಯ ಪಡೆದ 
೧೯೪೭ ಆಗಸ್ಟ್‌ ೧೫ರಂದು ಮಧ್ಯರಾತ್ರಿ “ವಿಧಿಯೊಂದಿಗೆ ಒಪ್ಪಂದ ಮಾಡಿಕೊಂಡ” ಗಳಿಗೆಯಲ್ಲಿ 
ನಾವು ಬೆಳೆಸಿಕೊಂಡ ಆಶೋತ್ತರಗಳೆಲ್ಲವೂ ಸವೆದು ಹೋಗುತ್ತಿರುವ ಈ ಸಮಯದಲ್ಲಿ ಈ ಪ್ರಶ್ನೆ 
ಸುಸಂಗತವೇ ಸರಿ. ನಾವು ಪ್ರಜೆಗಳೆಲ್ಲರೂ ಪರಿಸ್ಥಿತಿಯನ್ನು ಶಾಂತವಾಗಿ ನಿರ್ವಿಕಾರವಾಗಿ 
ಆಲೋಚಿಸಬೇಕು, ಸರಿಯಾದ ಪರಿಹಾರಗಳನ್ನು ಸ್ಥಿರಗತಿಯ ಉತ್ಸಾಹದಿಂದ ಮತ್ತು ಶಕ್ತಿಯಿಂದ 
ಅನ್ವಯಿಸಬೇಕು, 

ಈ ಹಿನ್ನೆಲೆಯಲ್ಲಿ ಈ ಸಂಜೆಯ ಭಾಷಣಕ್ಕೆ ನಾನು ಒಂದು ವಿಶೇಷವಾದ ವಿಷಯವನ್ನು 
ಆರಿಸಿಕೊಂಡಿದ್ದೇನೆ. ಕೆಲವೊಮ್ಮೆ ಒಂದು ವಿಷಯವು ಅನೇಕ ಶ್ರೋತೃಗಳಿಗೆ ಒಗಟಾಗಿ ತೋರ 
ಬಹುದು. ಕೆಲವು ವರ್ಷಗಳ ಹಿಂದೆ ತ್ರಿವೇಂದ್ರಂ ಮೆಡಿಕಲ್‌ ಕಾಲೇಜಿನಲ್ಲಿ ಉಪನ್ಯಾಸ ಮಾಡಿದಾಗ 
ಈ ವಿಷಯವನ್ನು ಆರಿಸಿಕೊಂಡಿದ್ದೆ : “ಇಪ್ಪತ್ತನೆಯ ಶತಮಾನದ ವೈಜ್ಞಾನಿಕ ಚಿಂತನೆಯ ಬೆಳಕಿನಲ್ಲಿ 
ಮಾನವನ ಆಧ್ಯಾತ್ಮಿಕ ಜೀವನ.” ಪ್ರಿನ್ಸಿಪಾಲರೂ, ನನ್ನನ್ನು ಸಭೆಗೆ ಪರಿಚಯಿಸಿದ ಇನ್ನೊಬ್ಬ 
ವ್ಯಕ್ತಿಯೂ ಹೇಳಿದರು : “ಈ ಸಂಜೆ ಸ್ವಾಮೀಜಿ ಈ ವಿಷಯವಾಗಿ ಏನು ಮಾತನಾಡಲಿಕ್ಕಿದೆಯೋ 
ನಮಗೆ ತಿಳಿಯದು ; ವಿಷಯವು ಅಷ್ಟು ಕುತೂಹಲಕಾರಿಯಾಗಿದೆ.'' ಆದರೂ ಆ ವಿಷಯವು ಅಂದಿ 
ನಂತೆಯೇ ಇಂದಿಗೂ ಕೂಡ ಅತ್ಯಂತ ಮಹತ್ವದ್ದಾಗಿದೆ. ಏಕೆಂದರೆ ವೈಜ್ಞಾನಿಕ ಚಿಂತನೆಯು ಇಂದು 
ಮನುಷ್ಯನಿಗೆ ಅವನ ಆಂತರಂಗಿಕ ಜೀವನದ ಬಗೆಗೆ, ಅದನ್ನು ಕೇವಲ ಪರಿಮಾಣಾತ್ಮಕವಾಗಲ್ಲದೆ 
ಗುಣಾತ್ಮಕವಾಗಿ ಶ್ರೀಮಂತಗೊಳಿಸಲು ಅಗತ್ಯವಾದ ಸೂಚನೆಗಳನ್ನು ಕೊಡುತ್ತದೆ. ಅಷ್ಟೇ 





*`ಮುಂಬಯಿ ಮಂತ್ರಾಲಯದಲ್ಲಿ ಭಾರತೀಯ ಸಾರ್ವಜನಿಕ ಆಡಳಿತ ಸಂಸ್ಥೆಯ ಮಹಾರಾಷ್ಟ್ರ ಶಾಖೆ 
: ಯಲ್ಲಿ ೧೯೬೯ ಫೆಬ್ರವರಿ ೬ ರಂದು ಸ್ವಾಮೀ ರಂಗನಾಥಾನಂದರು ನೀಡಿದ ಆಶುಭಾಷಣದ ಧ್ವನಿಮುದ್ರಿಕೆ 
ನನ್ನು ಆಧರಿಸಿದುದಶ್ರಿಂ-ಂ. Jangamwadi Math Collection. Digitized by eGangotri 


೪೨೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಮುಖ್ಯವಾದ ಮತ್ತು ಅದರೊಂದಿಗೆ ಅತಿ ನಿಕಟ ಸಂಬಂಧವಿರುವ ವಿಷಯ ಈ ಸಂಜೆಗೆ 
ಆರಿಸಿಕೊಂಡಿರುವಂಥದು : ಮಾನವ ಶಕ್ತಿಮೂಲಗಳ ವಿಜ್ಞಾನ. 


೨. ಶಕ್ತಿಯ ಬಿಕ್ಕಟ್ಟು : ಬಹಿರಂಗ-ಅಂತರಂಗ 

ಜಗತ್ತಿನಾದ್ಯಂತ ಅತ್ಯಧಿಕವಾಗಿ ಚರ್ಚೆಗೊಳಗಾಗಿರುವ ವಿಷಯ ಶಕ್ತಿಯ ಬಿಕ್ಕಟ್ಟು. ಇದು 
ಮರಳಿ ಪಡೆಯಲಾಗದ ನಿಸರ್ಗ ಶಕ್ತಿಯ ಮೂಲಗಳು ವೇಗವಾಗಿ ಬರಿದಾಗುತ್ತಿರುವ ವಿಷಯಕ್ಕೆ 
ಸಂಬಂಧಿಸಿದೆ. ಪ್ರತಿದಿನವೂ ವರ್ತಮಾನ ಪತ್ರಿಕೆಗಳಲ್ಲಿ ಮತ್ತು ನಿಯತಕಾಲಿಕಗಳಲ್ಲಿ, ಬರಲಿರುವ 
ಶಕ್ತಿ ಬಿಕ್ಕಟ್ಟನ್ನು ಕುರಿತು ನೀವು ಓದುತ್ತಿರುತ್ತೀರಿ. ಈ ಬಿಕ್ಕಟ್ಟನ್ನು ಪರಿಹರಿಸುವುದು ಹೇಗೆ 
ಎಂಬುದನ್ನು ಕುರಿತು ಜಗತ್ತಿನಾದ್ಯಂತ ಅನೇಕ ವಿಚಾರ ಸಂಕಿರಣಗಳು ನಡೆಯುತ್ತಿವೆ. ಇದು 
ಮನುಷ್ಯನಿಗೆ ಬಾಹ್ಮ ಪರಿಸರದ ಮೂಲಕವಾಗಿ ಹಾನಿಯನ್ನುಂಟು ಮಾಡುವ ಸಮಸ್ಯೆ. ಇದಕ್ಕೆ 
ಸೌರಶಕ್ತಿಯೊಂದೇ ಏಕೈಕ ಅಂತಿಮ ಪರಿಹಾರ ಎಂದು ಭಾವಿಸಲಾಗಿದೆ, ಅದು ಕಾರ್ಯಸಾಧ್ಯವಾಗುವು 
ದಾದರೆ. ಈ ಪ್ರಚಲಿತ ಬಾಹ್ಮಶಕ್ತಿ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಸಹಜವಾಗಿಯೇ ಒಂದು 
ಆಲೋಚನೆಯು ಬರುತ್ತದೆ: ಇಂದು ತನ್ನೆದುರು ಇರುವ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು 
ಮನುಷ್ಯನಿಗೆ ಏಕೆ ಆಗುತ್ತಿಲ್ಲ ? ಅವನು ತನ್ನ ದಕ್ಸವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಮೂಲಕ 
ಇಂಥದೊಂದು ಸಮೃದ್ಧ ಸಮಾಜವನ್ನು ಕಟ್ಟಿದ್ದರೂ ಅದೇ ಸಮಾಜದಲ್ಲಿ ಹತಾಶನಾಗಿ, ಪೆಟ್ಟು 
ತಿಂದು, ಗಾಯಗೊಂಡು ಬಳಲಿದವನಾಗಿದ್ದಾನೆ ಏಕೆ? ತನ್ನ ಸುತ್ತಲೂ ಎಲ್ಲವೂ ಪ್ರಸನ್ನವಾಗಿದ್ದರೂ 
ಅಂತರಂಗದಲ್ಲಿ ಏಕೆ ಅವನಿಗೆ ಸಾರ್ಥಕತೆಯ ಭಾವನೆಯಿಲ್ಲ ? ದೋಷಪೂರ್ಣ ಜೀವನದರ್ಶನ 
ದಿಂದಾಗ, ಬಹಿರಂಗವಾದ ಬಿಕ್ಕಟ್ಟಿಗೂ ಕೂಡ ಭಾಗಶಃ ಕಾರಣೀಭೂತವಾದ ಇನ್ನೊಂದು ಶಕ್ತಿ 
ಬಿಕ್ಕಟ್ಟು ಮನುಷ್ಕನ ಅಂತರಂಗದೊಳಗೇ ಇದೆಯೇ? ತನ್ನ ಬದುಕಿನ ಮೇಲೆ ಒಂದು ಹಿಡಿತವನ್ನೂ, 
ಬಾಹ್ಯ ಜಗತ್ತಿನಲ್ಲಿ ತನ್ನ ಚಲನವಲನಗಳಿಗೆ ಒಂದು ಮಾರ್ಗದರ್ಶನವನ್ನೂ ಕೊಡುವ ತಾಂತ್ರಿಕ 
ಸಂಶೋಧನೆಗಳು ಬಿಡುಗಡೆ ಮಾಡಿದ ಶಕ್ತಿಗಳಿಂದ ಅವನು ಸುಮ್ಮನೆ ಸುತ್ತುತ್ತಿರಬೇಕೆ ? ತನ್ನ 
ಜೀವನವನ್ನು ಬೇರೆ ಯಾವುದೇ ಪ್ರಾಣಿಯ ಹಾಗೆ ರೂಪುಗೊಳಿಸದೆ ಉತ್ತಮವಾದ ರೀತಿಯಲ್ಲಿ 
ವ್ಯವಸ್ಥೆಗೊಳಿಸಲಾರನೆ? ವೈಯಕ್ತಿಕವೂ ಸಾಮೂಹಿಕವೂ ಆದ ಶಾಂತಿ, ತೃಪ್ತಿಗಳನ್ನು ಸಂಪಾದಿಸುವ 
ಜೈವಿಕ ಸಾಮರ್ಥ್ಯ ಅವನಿಗಿಲ್ಲವೆ ? 


೩. ಚಲನೆ-ನಿರ್ದೇಶನ 


- ಇವು ಎಷ್ಟು ಮಾತ್ರಕ್ಕೂ ಕೇವಲ ವಿದ್ಯಾವಂತರ ಚರ್ಚೆಯ ವಿಷಯವಾಗಿ ಉಳಿದಿಲ್ಲ. ಇವು 
ಮಾನವನ ಉಳಿವಿನ ಮೇಲೆಯೇ ಪರಿಣಾಮವನ್ನುಂಟುಮಾಡುವ ಪ್ರಶ್ನೆಗಳಾಗಿವೆ. ಆಧುನಿಕೆ 
ಮಾನವನು ಒಂದೇ ಸಮನೆ ಚಲನಶೀಲನಾಗಿದ್ದಾನೆ, ಆದರೆ ಉದ್ದಕ್ಕೂ ಅವನಿಗೆ ನಿರ್ದೇಶನ 
ಇಲ್ಲವಾಗಿದೆ. ಒಬ್ಬ ವಿಜ್ಞಾನಿಯು ಹೇಳಿರುವ ಹಾಗೆ: ಮಾನವನು ಬಹಳ ಹಿಂದೆಯೇ ನಕ್ಷತ್ರಗಳನ್ನು 
ವೀಕ್ಷಿಸಿ ತನ್ನ ನೌಕೆಗೆ ದಿಕ್ಕು ದಾರಿ ತೋರಿಸುವ ವಿಧಾನವನ್ನು ಕಂಡುಹಿಡಿದಿದ್ದನು ; ಆಮೇಲೆ 
ಅವನು ದಿಕ್ಸೂಚಿಯನ್ನು ಕಂಡುಹಿಡಿದನು. ಇನ್ನೂ ಕೆಲಕಾಲಾನಂತರ ಆವಿ, ವಿದ್ಯುತ್ತು, ಅಣುಶಕ್ತಿ 
ಮೊದಲಾದ ಶಕ್ತಿಮೂಲಗಳು ಅವನ ಹಡಗನ್ನು ಹೆಚ್ಚು ಹೆಚ್ಚು ವೇಗವಾಗಿ ನಡೆಸಲು ಸಹಾಯ 
ಮಾಡಿದವು. ಈಚಿನ ವೇಗ, ವೇಗತರ ಚಲನೆಯ ಸಂಶೋಧನೆಗಳು ಹಿಂದಿನ ಸ್ಥಿರನಕ್ಷತ್ರಗಳು 
ಮತ್ತು ದಿಕ್ಸೂಚಯ ಸಂಶೋಧನೆಗಳಿಗೆ ಹೋಲಿಸಿದರೆ ಏನೇನೂ ಅಲ್ಲ. ಸಾಗರದ ಮೇಲೆ ಪ್ರಯಾಣ 
ಮಾಡುವ ಹಡಗುಗಳಿಗೆ, ಆಕಾಶದಲ್ಲಿ ವಾಹನಗಳಿಗೆ ದಾರಿತೋರಿಸುವ ಇತ್ತೀಚಿಗೆ ಕಂಡುಹಿಡಿದ 
ಸೂಕ್ಷ್ಮ ಉಪ್ಪಕ್ಷರಣಗ್ಗಳ್ಳು ಕ್ಲೂಡ್ಡಣವಗಳ ಮುಂದ. ಏನೂ ಈಾಲ್ಲಂ೦37001 


ಮಾನವ ಶಕ್ತಿ ಮೂಲಗಳ ವಿಜ್ಞಾನ ೪೨೫ 


೪. ಅಧ್ಯಾತ್ಮ ವಿದ್ಯೆ : ಮಾನವನ ಸ್ವರೂಪ ವಿಜ್ಞಾನ 

ಇಂದು ಮಾನವನ ಪರಿಸ್ಥಿತಿ ಹೇಗಿದೆಯೆಂದರೆ, ನಮ್ಮಲ್ಲಿ ಚಲನೆಯ ಶಕ್ತಿಯಿದೆ, ಆದರೆ 
ನಿರ್ದೇಶನದ ಅಭಾವವಿದೆ ; ಇಲ್ಲಿ ನಮಗೆ ಒಂದು ನೂತನ ತಂತ್ರಜ್ಞಾನದ ಅಗತ್ಯವಿದೆ. ಇಂದು 
ಭೌತವಿಜ್ಞಾನವು ಬಹಳ ಬೆಳೆದಿದೆ ; ಹಾಗೆಯೇ ಭೌತಪ್ರಕೃತಿಗೆ ಸಂಬಂಧಿಸಿದ ಖಗೋಳ ವಿಜ್ಞಾನ, 
ರಸಾಯನ ವಿಜ್ಞಾನ, ಸಸ್ಕವಿಜ್ಞಾನ ಮೊದಲಾದ ಇತರ ವಿಜ್ಞಾನಗಳು ಕೂಡ ಬೆಳೆದಿವೆ. ಆದರೆ 
ಮಾನವ ವಿಜ್ಞಾನವು ಮಾತ್ರ ತೃಪ್ತಿಕರವಾಗಿ ವಿಕಾಸಗೊಂಡಿಲ್ಲ. ಪ್ರಕೃತಿ ವಿಜ್ಞಾನಗಳ ಜೊತೆಜೊತೆಗೇ 
ಮಾನವ ವಿಜ್ಞಾನವೂ ಬೆಳೆಯದೆ ಹೋದರೆ ಪುನುಷ್ಯನು ಹೆಚ್ಚು ಹೆಚ್ಚು ದುರ್ಬಲನಾಗುತ್ತಾನೆ, 
ಭೌತಿಕ ವಿಜ್ಞಾನದಲ್ಲಿ ಅವನ ಗೆಲವುಗಳೆಲ್ಲವೂ ಅವನ ಸೋಲುಗಳಾಗುತ್ತವೆ ಎಂದು ಅನೇಕ € ಧುನಿಕ 
ವಿಜ್ಞಾನಿಗಳು ಭಾವಿಸುತ್ತಾರೆ. ನಮ್ಮ ದೇಶವು ಮಾನವನ ವಿಜ್ಞಾನದ ಈ ಕ್ಷೇತ್ರದಲ್ಲಿ ಅಪಾರವಾದ 
ಕೊಡುಗೆಯನ್ನು ನೀಡಿದೆ. ಶರೀರ ವಿಜ್ಞಾನ, ಅಂಗರಚನಾಶಾಸ್ತ್ರ, ವರ್ತನ ಮನೋವಿಜ್ಞಾನ ಹಾಗೂ 
ಫ್ರಾಯ್ಡನ ಮನೋವಿಜ್ಞಾನ ಮೊದಲಾದ ಆಧುನಿಕ ವಿಷಯಗಳಿಂದ ಬೇರ್ಪಡಿಸಲು ಇದನ್ನು ಇನ್ನೂ 
ಕರಾರುವಾಕ್ಕಾಗಿ ಮಾನವನ ಸ್ವರೂಪ ವಿಜ್ಞಾನ ಎಂದು ಕರೆಯುತ್ತೇನೆ. ಮೇಲೆ ಹೇಳಿದವೂ ಮಾನವ 
ವಿಜ್ಞಾನಗಳೇ, ಆದರೆ ಅವು ಮಾನವನ ಮೂಲಭೂತವೂ ಶಾಂತಿಯುತವೂ ಆದ ಸತ್ಯದ ಆಳವನ್ನು 
ಮುಟ್ಟಲಾರವು. 

ಈ ಮಾನವ ವಿಜ್ಞಾನಕ್ಕೆ ಸರಿಯಾದ ಸಂಸ್ಕೃತಪದ ಅಧ್ಯಾತ್ಮ-ವಿದ್ಯಾ. ನಮ್ಮ ದೇಶವು ತಾನು 
ಈ ವಿಜ್ಞಾನಕ್ಕೆ ಕೊಟ್ಟಿರುವ ಅಸಾಧಾರಣವೂ ವಿಶಿಷ್ಟವೂ ಆದ ಕೊಡುಗೆಯನ್ನು ಅರ್ಥಮಾಡಿಕೊಳ್ಳಲು 
ಸ್ವಲ್ಪ ಸಮಯವನ್ನು ಮೀಸಲಾಗಿಡಬೇಕೆಂದು ನಾನು ಆಶಿಸುತ್ತೇನೆ. ಜಗತ್ತಿನಾದ್ಯಂತ ಇಂದು 
ಚಿಂತನವಲಯಗಳಲ್ಲಿ ಈ ವಿಷಯವನ್ನು ಕುರಿತು ಹೆಚ್ಚಿನ ಆಸಕ್ತಿಯಿದೆ. ಆಧುನಿಕ 
ವೈಜ್ಞಾನಿಕಚಿಂತನೆಯ ಕೊರತೆಗಳನ್ನು ಉಲ್ಲೇಖಿಸುತ್ತಾ ಈ ಪ್ರಕ್ರಿಯೆಯಲ್ಲಿ ಭಾರತದ ಆಧ್ಯಾತ್ಮ 
ವಿದ್ಶೆಯ ಬಾಗಿಲನ್ನು ತಟ್ಟುತ್ತಾ ಲಿಂಕನ್‌ ಬಾರ್ನೆಟ್‌ ತನ್ನ ದಿ ಯೂನಿವರ್ಸ್‌ ಎಂಡ್‌ 
ಡಾ| ಐನ್‌ಸ್ಟೈನ್‌ (ಮೆಂಟಾರ್‌ ಆವೃತ್ತಿ, ಪು. ೧೨೬-೨೭) ಎಂಬ ಕೃತಿಯಲ್ಲಿ ಹೀಗೆ ಹೇಳುತ್ತಾರೆ : 

ವೈಜ್ಞಾನಿಕ ಚಿಂತನೆಯ ವಿಕಾಸದಲ್ಲಿ ಒಂದು ಅಂಶವು ಅತ್ಯಂತ ಸ್ಪಷ್ಟವಾಗಿದೆ. ಭೌತ ಜಗತ್ತಿನಲ್ಲಿ 
ತನ್ನಿಂದಾಚೆ ಇರುವ ಇನ್ನೊಂದು ನಿಗೂಢತೆಯನ್ನು ಬೊಟ್ಟು ಮಾಡಿ ತೋರಿಸದ ನಿಗೂಢತೆ ಇಲ್ಲ. 
ಬುದ್ಧಿಯು ಎಲ್ಲ ರಾಜಮಾರ್ಗಗಳು, ಸಿದ್ಧಾಂತ ಮತ್ತು ಊಹೆಗಳ ಎಲ್ಲಾ ಪಕ್ಕದಾರಿಗಳು ಅಂತಿಮ 
ವಾಗಿ ಮಾನವನ ಬುದ್ಧಿಶಕ್ತಿಯು ಎಂದೆಂದಿಗೂ ಅಳೆಯಲಾರದ ಅಗಾಧ ಪ್ರಪಾತದೆದುರಿಗೆ 
ಕೊಂಡೊಯ್ಯುತ್ತವೆ. ಏಕೆಂದರೆ ಮನುಷ್ಯನು ತನ್ನ ಪ್ರಸ್ತುತ ಪರಿಸ್ಥಿತಿಯಿಂದ, ಅಂದರೆ ತನ್ನ ಸಾಂತತೆ 
ಹಾಗೂ ಪ್ರಕೃತಿಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದರಿಂದ ಬಂಧಿತನಾಗಿದ್ದಾನೆ. ಅವನ ಜ್ಞಾನದ 
ಪರಿಧಿಯು ವಿಸ್ತರಿಸಿದಂತೆಲ್ಲಾ, ಅವನು ಒಂದು ಸತ್ಯಸಂಗತಿಯನ್ನು ಹೆಚ್ಚು ಸ್ಪಷ್ಟವಾಗಿ ಮನಗಾಣು 
ತ್ತಾನೆ. ಅದು ಭೌತಶಾಸ್ತ್ರಜ್ಞನೀಲ್ಸ್‌ ಬೋರ್‌ ಹೇಳಿದಂತೆ “ನಾವು ಅಸ್ತಿತ್ವವೆಂಬ ಮಹಾನಾಟಕದಲ್ಲಿ 
ಪ್ರೇಕ್ಷಕರೂ ಆಗಿದ್ದೇವೆ, ಪಾತ್ರಧಾರಿಗಳೂ ಆಗಿದ್ದೇವೆ” ಎಂಬುದು. ಹೀಗೆ ಮನುಷ್ಯನು ತಾನೇ 
ತನ್ನ ಅತಿದೊಡ್ಡ ರಹಸ್ಕವಾಗಿದ್ದಾನೆ. ಅವನಿಗೆ ತಿಳಿಯದ ಯಾವುದೋ ಕಾರಣಕ್ಕಾಗಿ ಅವನನ್ನು 
ಈ ವಿಶ್ವದ ಮಡುವಿಗೆ ಎಸೆಯಲಾಗಿದೆ. ಆ ವಿಶಾಲವಾದ ತೆರೆಕವಿದ ವಿಶ್ವವನ್ನು ಅವನು ಅರ್ಥಮಾಡಿ 
ಕೊಳ್ಳಲಾರದಾಗಿದ್ದಾನೆ. ತನ್ನ ಜೈವಿಕ ಪ್ರಕ್ರಿಯೆಗಳ ಬಗೆಗೆ ಅವನು ತಿಳಿದು ಕೊಂಡಿರುವುದೂ ಬಹು 
ಸ್ವಲ್ಪ ; ತನ್ನ ಸುತ್ತಣ ಜಗತ್ತನ್ನು ಗ್ರಹಿಸುವ, ತರ್ಕಿಸುವ ಮತ್ತು ಕನಸು ಕಾಣುವ ವಿಶಿಷ್ಟಶಕ್ತಿ 
ಇನ್ನೂ ಅಲ್ಪ. ಎಲ್ಲಕ್ಕಿಂತ ಕಡಿಮೆ ತಿಳಿದುಕೊಂಡಿರುವುದು ಇದು; ತನ್ನಲ್ಲಿರುವ ಅತ್ಯಂತ ಉದಾತ್ರವೂ 
ನಿಗೂಢವೂ ಆದ ಶಕ್ತಿ) ತಷ್ನನ್ನಮೀಣಿ ಗೋರಿ ಸ್ರಸಿಗೆಯ ಸಿಯ ಮೂಲಕ ತನ್ನನೇ ಗ 
ಅಸಾಧಾರಣ ಶಕ್ತಿ (ಒತ್ತು ಲೇಖಕರದಲ್ಲ). 


ವ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮಾಲ ಗಳು 
ಕಿ 


೫. ಅಧ್ಯಾತ್ಮ ವಿದ್ಯೆ : ಭಾರತೀಯ ಪರಂಪರೆಯಲ್ಲಿ ಅದರ ಹಿರಿಮೆ 
ಪ್ರಾಚೀನ ಭಾರತದ ನಮ್ಮ ಬರಹಗಾರರು ಈ ಆಧ್ಯಾತ್ಮ ವಿದ್ಯೆಗೆ ಅತ್ಯಂತ ಗೌರವದ ಸ್ಥಾನವನ್ನು 

ನೀಡಿದರು. ಪ್ರಾಚೀನ ಭಾರತದಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಸಸ್ಮಶಾಸ್ತ್ರ, ಪ್ರಾಣಿಶಾಸ್ತ್ರ ಮತ್ತು. 
ಖಗೋಳಶಾಸ್ತ್ರ--ಈ ಎಲ್ಲಾ ವಿದ್ಯೆಗಳನ್ನು ಅಥವಾ ವಿಜ್ಞಾನಗಳನ್ನು ಬಹುವಾಗಿ ಗೌರವಿಸಿ ಕೃಷಿ 
ಮಾಡುತ್ತಿದ್ದರು. ಆದರೆ ವಿಜ್ಞಾನಗಳಲ್ಲೆಲ್ಲಾ ಅತ್ಯಂತ ಶ್ರೇಷ್ಠವಾದ ಸ್ಥಾನವನ್ನು ಅಧ್ಯಾತ್ಮ ವಿದ್ಯೆಗೆ 
ನೀಡಿದ್ದರು. ಈ ವಿಶ್ವದಲ್ಲಿ ಎಲ್ಲದರ ಒಳಗೆ ನೆಲೆಸಿರುವ, ಹಾಗೂ ಹೊರಗೆ ಹರಡಿರುವ 
ದಿವ್ಯಸತ್ಯವಾದ ತನ್ನ ವೈಭವಗಳನ್ನು ವರ್ಣಿಸುತ್ತಾ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ (೧೦.೩೨) 
ಅಧ್ಯಾತ್ಮ ವಿದ್ಯೆಯ ಈ ಶ್ರೇಷ್ಠತೆಯನ್ನು ಹೇಳುತ್ತಾನೆ : ಅಧ್ಯಾತ್ಮ ವಿದ್ಮಾ ವಿದ್ಯಾನಾಂ-ವಿದ್ಯೆಗಳು 
ಅಥವಾ ವಿಜ್ಞಾನಗಳಲ್ಲಿ ನಾನು ಆಧ್ಯಾತ್ಮ ವಿದ್ಯೆಯಾಗಿದ್ದೇನೆ. ಒಬ್ಬ ವ್ಯಕ್ತಿ ಭೌತವಿಜ್ಞಾನಿಯಾಗಿದ್ದರೆ 
ಅವನ ಭೌತಶಾಸ್ತ್ರದ ತಿಳಿವಳಿಕೆಯು ಅವನು ಪ್ರಯೋಗಶಾಲೆಯಲ್ಲಿರುವವರೆಗೆ ಸಹಾಯಮಾಡು 
ತ್ತದೆ. ಆದರೆ ಅವನು ಮನೆಗೆ' ಹೋಗಿ ಕುಟುಂಬದ ಸದಸ್ಕರೊಂದಿಗೋ, ಕಚೇರಿಯಲ್ಲಿ 
ಸಹನೌಕರಗೊಂದಿಗೋ, ಸಮಾಜದಲ್ಲಿ ಇತರ ಜನರೊಂದಿಗೋ ವ್ಯವಹರಿಸುವಾಗ ಆ ವಿಜ್ಞಾನವು 
ಅವನಿಗೆ ಏನೂ ಪ್ರಯೋಜನಕ್ಕೆ ಬರುವುದಿಲ್ಲ. ಪ್ರಕೃತಿಗೆ ಸಂಬಂಧಿಸಿದ ಎಲ್ಲಾ ವಿಜ್ಞಾನಗಳ ಪರಿಸ್ಥಿತಿ 
ಇದೇ ಆಗಿದೆ. ಗಂಡನು ತನ್ನ ಹೆಂಡತಿಯೊಂದಿಗೆ ಭೌತಶಾಸ್ತ್ರ ಅಥವಾ ಇನ್ನಿತರ ಯಾವುದೇ ಪ್ರಾಕೃತಿಕ 
ವಿಜ್ಞಾನದ ಪರಿಭಾಷೆಯಲ್ಲಿ ವೃವಹರಿಸತೊಡಗಿದರೆ ಅವನ ಮದುವೆಯೇ ಒಂದು ಅವ್ಯವಸ್ಥೆ 
ಯಾಗುತ್ತದೆ. ಪತಿಯೊಂದಿಗೆ ಹಾಗೆ ವ್ಯವಹರಿಸುವ ಪತ್ನಿಗೂ ಇದೇ ಮಾತು ಅನ್ವಯವಾಗುತ್ತದೆ. 
ನಾಯಕನಾದವನೊಬ್ಬನು ಜನರೊಂದಿಗೆ ಈ ಪ್ರಾಕೃತಿಕ ವಿಜ್ಞಾನಗಳ ಭಾಷೆಯಲ್ಲಿ ವ್ಯಹರಿಸಿದರೆ 
ತನ್ನ ಸುತ್ತಣ ಸಮಾಜವನ್ನು ಅಸ್ತವ್ಯಸ್ತಗೊಳಿಸುತ್ತಾನೆ. ಅದಕ್ಕೆ ಕಾರಣ ಪ್ರಕೃತಿ ವಿಜ್ಞಾನಗಳ ಕ್ಷೇತ್ರ 
ತುಂಬಾ ಸೀಮಿತವಾಗಿರುವುದು, ಹಾಗೂ ಮಾನವ ವ್ಯಕ್ತಿತ್ವದ ಭೌತೇತರ ಆಯಾಮಗಳು ಹೆಚ್ಚು 


ಮಹತ್ವದ್ದಾಗಿರುವುದು. ಆದರೆ ಆತನು ಅಥವಾ ಆಕೆಯು ಆಧ್ಯಾತ್ಮ ವಿದ್ಯೆಯಲ್ಲಿ ನಿರೂಪಿಸಿರುವಂತೆ , 


ಮನು ಆಳವಾಗಿ ತಿಳಿದುಕೊಂಡ ಪಕ್ಷದಲ್ಲಿ, ತನ್ನೊಂದಿಗೇ ಆಗಲಿ ಇತರರೊಂದಿಗೇ ಆಗಲಿ 
ವ್ಯವಹರಿಸುವುದರಲ್ಲಿ ಅವನು ಅದ್ಭುತ ಯಶಸ್ಸು ಗಳಿಸುತ್ತಾನೆ. 


೬. ಮಾನವ ಸಾಧ್ಯತೆಗಳ ವಿಜ್ಞಾನ 


ಇಂದು ಭಾರತವು ಪ್ರಕೃತಿ ವಿಜ್ಞಾನಗಳ ಮೇಲೆ ಪ್ರಭುತ್ವವನ್ನು ಸಂಪಾದಿಸಿಕೊಳ್ಳಲು ಕಷ್ಟಪಟ್ಟು 
ಶ್ರಮಿಸುತ್ತಿದೆ. ನಮ್ಮ ಜನರು ಅನೇಕ ಶತಮಾನಗಳ ಕಾಲ ಅವುಗಳನ್ನು ಅಲಕ್ಷಿಸಿದ್ದರು. ಇಂದು 
ಭಾರತದಲ್ಲಿ ಕಂಡುಬರುತ್ತಿರುವ ಅನೇಕ ಸಮಸ್ಯೆಗಳು ಈ ಅಲಕ್ಷ್ಮದಿಂದ ಹುಟ್ಟಿವೆ. ಆ ಅಲಕ್ಷ್ಯದ 
ತಪ್ಪನ್ನು ತಿದ್ದುವಲ್ಲಿ ನಾವು ಇನ್ನೊಂದು ತಪ್ಪನ್ನು ಮಾಡುತ್ತಿದ್ದೇವೆ, ಯುಗಯುಗಗಳಿಂದ ಬೆಳೆಸಿ 
ಕೊಂಡು ಬಂದಿದ್ದ, ಮಾನವ ವಿಕಾಸ ಮತ್ತು ಪರಿಪೂರ್ಣತೆಗೆ ನಮ್ಮ ಅತ್ಯುತ್ತಮ ಕಾಣಿಕೆಯಾಗಿದ್ದ 
ಅಧ್ಯಾತ್ಮ ವಿದ್ಯೆಯನ್ನು ಅಲಕ್ಷಿಸುತ್ತಿದ್ದೇವೆ. ಸುಪ್ರಸಿದ್ಧ ಜೀವಶಾಸ್ತ್ರಜ್ಞರೂ ಮಾನವತಾವಾದಿಯೂ 
ಆಗಿದ್ದ ದಿವಂಗತ ಸರ್‌ ಜೂಲಿಯನ್‌ ಹಕ್ಸ್‌ಲೀ ಅವರು, ಆಧುನಿಕ ಮಾನವನು ಈಗಾಗಲೇ 
, ಅಭಿವೃದ್ಧಿ ಗೊಂಡಿರುವ ಭೌತಿಕ ವಿಜ್ಞಾನಗಳ ಜೊತೆಗೆ ಹೊಸದೊಂದು ವಿಜ್ಞಾನವನ್ನು ಬೆಳೆಸಬೇಕಾದ 
ಅಗತ್ಯವನ್ನು ಹೇಳಿದರು. ಅದಕ್ಕೆ ಅವರು ಒಂದು ಸುಂದರವಾದ ಹೆಸರನ್ನೂ ಕೊಟ್ಟರು : ಮಾನವ 
ಸಾಧ್ಯತೆಗಳ ವಿಜ್ಞಾನ. ಡಾರ್ವಿನನ Origin of Species ಕೃತಿ ಪ್ರಕಟಣೆಯ ಶತಮಾನೋತ್ಸವದ 
ಸ್ಮರಣಾರ್ಥ ಚಿಕಾಗೋ "ವಿಶ್ವವಿದ್ಯಾನಿಲಯವು ೧೯೫೯ರಲ್ಲಿ ಒಂದು ವಿಚಾರಸಂಕಿರಣವನ್ನು 
ಏರ್ಪಡಿಸಿತ್ತು. ವಿಷಯ ಡಾರ್ವಿನನ ನಂತರ ವಿಕಾಸ ಗ|(ಯ10 after Darwin). ಇದರ 


CC-0. Jangamwadi Math Collection. Digitiz y eGangotr 


| 
| 
| 


ಮಾನವ ಶಕ್ತಿ ಮೂಲಗಳ ವಿಜ್ಞಾನ ಫಾ 
ಸಮಾರೋಪ ಅಧಿವೇಶನದಲ್ಲಿ “ವಿಕಾಸ ದರ್ಶನ” ಎಂಬ ತಮ್ಮ ಉಪನ್ಯಾಸ ನೀಡುತ್ತಾ ಹಕ್ಸ್‌ಲೀ 
ಅವರು ವಿಕಾಸದ ಪ್ರಕ್ರಿಯೆಗೆ ಒಂದು ಆಧ್ಯಾತ್ಮಿಕ ಹೊಂದಾಣಿಕೆಯನ್ನು ಕುರಿತು ಹೇಳಿದರು (E೪ಂ- 
lution after Darwin, ಸಂಪುಟ ೩ ಪು. ೨೫೧-೫೨) : 


ಮನುಷ್ಯನ ವಿಕಾಸವು ಕೇವಲ ಭೌತಿಕವಾದುದಲ್ಲ, ಅದು ಮನೋ.ಸಾಮಾಜಿಕವಾದದ್ದು. 
ಮಾನಸಿಕ ಚಟುವಟಿಕೆಗಳನ್ನು ಮತ್ತು ಅವುಗಳ ಪರಿಣಾಮಗಳಿಂದ ಉಂಟಾಗುವ ಸಾಂಸ್ಕೃತಿಕ 
ಪ್ರಭೇದಗಳನ್ನೂ ಈ ವಿಕಾಸವು ಒಳಗೊಳ್ಳುತ್ತದೆ. ಅದರಂತೆ ಶರೀರ ಶಾಸ್ತ್ರೀಯ ಆಥವಾ 
ಜೀವಶಾಸ್ತ್ರೀಯವಾದುದಕ್ಕೆಂತ ಮಿಗಿಲಾಗಿ, ಮಾನಸಿಕವಾದ ತಿಳಿವಳಿಕೆ ಭಾವನೆಗಳು ಮತ್ತು 
ನಂಬಿಕೆಗಳನ್ನು ಹೊಸ ರೀತಿಯಲ್ಲಿ ವೃವಸ್ಥೆಗೊಳಿಸುವುದರ ಮೂಲಕ ವಿಕಾಸದ ಮಾ: ಬೀಯ 
ಆಯಾಮದಲ್ಲಿ ಮುಖ್ಯ ಹಂತಗಳನ್ನು ಸಾಧಿಸಲಾಗುತ್ತದೆ..ಎಲ್ಲಾ ಮುಖ್ಯ ಆಲೋಚನಾ 
ವೃವಸ್ಥೆಗಳು ಬದುಕಿನ ಅಂತಿಮ ಹಾಗೂ ತತ್‌ಕ್ಷಣದ ಸಮಸ್ಯಗಳನ್ನು ಕುರಿತಾಗುತ್ತವೆ ಅಥವಾ 
ಹೀಗೆ ಹೇಳಬಹುದು: ಅವು ಆಯಾಕಾಲದ ಚಿಂತನೆಯು ರೂಪಿಸಬಲ್ಲ ಅಥವಾ ದರ್ಶಿಸಬಲ್ಲ 
ಅಂತಿಮ ಸಮಸ್ಯೆಗಳನ್ನು ಕುರಿತಾಗಿರುತ್ತವೆ. ಅವೆಲ್ಲವೂ ಮನುಷ್ಯನು ಜೀವಿಸಿರುವ ಜಗತ್ತು, 
ಅದರಲ್ಲಿ ಅವನ ಸ್ಥಳ ಮತ್ತು ಪಾತ್ರ ಈ ವಿಷಯಗಳ ಒಂದು ವ್ಯಾಖ್ಯಾನವನ್ನು ಕೊಡಲು 
ಪ್ರಯತ್ನಿಸುತ್ತವೆ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಮಾನವನ ವಿಧಿ ಮತ್ತು ಮಹತ್ವವನ್ನು 
ಕುರಿತ ಒಂದು ಸಮಗ್ರ ಚಿತ್ರವನ್ನು ಕೊಡಲತ್ತಿಸುತ್ತವೆ 
ವಿಕಾಸದ ಮಾನವ-ಪೂರ್ವ ಹಂತದ ಪರಿಮಾಣಾತ್ಮಕ ಸಮೃದ್ಧಿಯಿಂದ ಗುಣಾತ್ಮಕ ಸಮೃದ್ಧಿಯ 
ಕಡೆಗೆ ಮಾನವ ವಿಕಾಸವು ಹೇಗೆ ಮುನ್ನಡೆಯುತ್ತಿದೆ ಎಂಬುದರ ತಿಳುವಳಿಕೆ ಇಪ್ಪತ್ತನೆಯ 
ಶತಮಾನದಲ್ಲಿ ಹೇಗಿದೆಯೆಂಬುದನ್ನು ತಿಳಿಸುತ್ತಾ, ಅವರು ಮುಂದೆ (ಅದೇ, ಪು. ೨೬೧-೬೨) 


ಅದು (ವಿಕಾಸದರ್ಶನವು ಜಡನಸ್ತು ವಿಗಿಂತ ಮನಸ್ಸು ಎತ್ತರವಾದ ಸ್ಥಾನವುಳ್ಳದ್ದು, 
ಪರಿಮಾಣವು ಗುಣಕ್ಕೆ ಅಧೀನವಾದದ್ದು ಎಂಬುದನ್ನು ತೋರಿಸುತ್ತದೆ. 
Emergence of Darwinism ಎಂಬ ಪ್ರಬಂಧದಲ್ಲಿ ಅವರು ಮಾನವ ಹಂತದಲ್ಲಿ ವಿಕಾಸ 
ಪ್ರಕ್ರಿಯೆಯ ಗುರಿಯು ಸಫಲತೆ ಎಂದು ಹೇಳುತ್ತಾರೆ (ಅದೇ, ಸಂಪುಟ ೧, ಪು. ೨೦): 
ಪ್ರಸ್ತುತ ಜ್ಞಾನದ ಬೆಳಕಿನಲ್ಲಿ ಮಾನವನ ಅತ್ಯಂತ ಸಮಗ್ರವಾದ ಗುರಿಯು ಕೇವಲ 
ಉಳಿದುಕೊಂಡಿರುವುದಲ್ಲ, ಸಂಖ್ಯಾ ಹೆಚ್ಚಳವೂ ಅಲ್ಲ, ವ್ಯವಸ್ಥೆಯು ಅಧಿಕವಾದ ಸಂಕೀರ್ಣತೆಯೂ 
ಅಲ್ಲ, ತನ್ನ ಪರಿಸರದ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಪಡೆಯುವುದೂ ಅಲ್ಲ, ಆದರೆ ಅಧಿಕತರ 
ಸಫಲತೆಯನ್ನು ಪಡೆಯುವುದು. ಮಾನವವರ್ಗವು ಸಾಮೂಹಿಕವಾಗಿ ಏನನ್ನು ಸಾಧಿಸಬಲ್ಲದು ಮತ್ತು 
ವ್ಯಕ್ತಿಯು ವೈಯಕ್ತಿಕವಾಗಿ ಏನನ್ನು ಸಾಧಿಸಬಲ್ಲ ಎಂಬುದರ ಪೂರ್ಣ ಅರಿವು. 
ಈ ಗುರಿಯ ಸಾಧನೆಗಾಗಿ ಒಂದು ನೂತನ ಮಾನವ ಸಾಧ್ಯತೆಗಳ ವಿಜ್ಞಾನದ ಬೆಳವಣಿಗೆ 
ಅಗತ್ಯವೆಂದು ಹೇಳುತ್ತಾರೆ (ಅದೇ, ಸಂಪುಟ ೧, ಪು. ೨೧): 
ಒಮ್ಮೆ ನಾವು ಹೆಚ್ಚಿನ ಸಾಫಲ್ಯವನ್ನು ಮಾನವನ ಅಂತಿಮ ಅಥವಾ ಪ್ರಮುಖ ಲಕ್ಷ್ಯವನ್ನಾಗಿ 
ಪರಿಗಣಿಸಿದ್ದೇ ಆದ ಪಕ್ಷದಲ್ಲಿ, ಮನೋಸಾಮಾಜಿಕ ವಿಕಾಸದ ಹಾದಿಯಲ್ಲಿ ಸಹಾಯ ಮಾಡಲು 
ಮಾನವ ಸಾಧ್ಯತೆಗಳ ವಿಜ್ಞಾನದ ಅಗತ್ಯ ನಮಗಿದೆ. 
. ಸಹಸ್ರಾರು ವರ್ಷಗಳ ಹಿಂದೆ ಭಾರತವು ತನ್ನ ಉಪನಿಷತ್ತುಗಳಲ್ಲಿ ಮತ್ತು ಭಗವದ್ಗೀತೆಯಲ್ಲಿ 
ಅಧ್ಯಾತ್ಮ ವಿದ್ಯೆ ಎಂದು ಯಾವಧನ್ನು ಬ್ಲಿಳಿಸಿತ್ಕೋೆ ಅದು ನಿಜವಾಗಿಯೂ ಮಾನವಸಾಧ್ಯತೆಗಳ 


ction. Digitized by eGangotri 


೪೨೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಕಗಳ್ಸು 


ವಿಜ್ಞಾನದ ಅಗತ್ಯಕ್ಕೆ ಪ್ರತಿಸ್ಪಂದಿಸಿದ ವಿದ್ಯೆ. ಹೊಸದಾಗಿ ಹುಟ್ಟಿದ ಮಗು, ಏಳುಪೌಂಡೂ ತೂ 
, ವಿಲ್ಲದ ಮಗು ಎಷ್ಟು ಕೋಮಲವಾದ ಜೀವವೆಂದರೆ ಸ್ವಲ್ಪ ಹೆಚ್ಚಿನ ಉಷ್ಣವಾಗಲಿ, ಶೀತವಾಗಲಿ 
ಅದಕ್ಕೆ ತೊಂದರೆಯನ್ನುಂಟು ಮಾಡಬಹುದು. ಆದರೂ ಆ ಎಳೆ ಹಸುಳೆಯ ಮಿನುಗುವ 
ಕಣ್ಣುಗಳನ್ನು ನೋಡಿ! ಒಂದು ವಿಗ್ರಹದ ಕಣ್ಣುಗಳಂತಲ್ಲದೆ ಆ ಕಣ್ಣುಗಳ ಹಿಂದೆ ಒಂದು ಆಳವನ್ನು 
ಗಮನಿಸಬಲ್ಲಿರಿ. ಆ ಆಳದಲ್ಲಿ ಎಲ್ಲೋ ಅಗಾಧವಾದ ಶಕ್ತಿಗಳು ಸುಪ್ತವಾಗಿರುವುದನ್ನು ಅನುಮಾನಿಸ 
ಬಹುದು. ಆ ಮಗುವಿಗೆ ವಿದ್ಯಾಭ್ಯಾಸ ಕೊಡುವ ನಿಮ್ಮ ಎಲ್ಲ ಪ್ರಯತ್ನವು ಆ ಶಕ್ತಿಗಳು ಬಯಲಿಗೆ 
ಬರುವಂತೆ ಮಾಡುವುದೇ ಆಗಿದೆ. ಆ ಪ್ರಕ್ರಿಯೆಯಲ್ಲಿ ಒಂದು ದಿನ ಅವನು ಅಥವಾ ಅವಳು ಒಬ್ಬ 
ದೊಡ್ಡ ವಿಜ್ಞಾನಿಯಾಗಬಹುದು, ಶ್ರೇಷ್ಠ ಒಲಂಪಿಕ್ಸ್‌ ಓಟಗಾರನಾಗಬಹುದು, ದೊಡ್ಡ ಮುತ್ಸದ್ದಿ 
ಯಾಗಬಹುದು ಅಥವಾ ಹಿರಿಯ ಸಂತನಾಗಬಹುದು. ಈ ಎಲ್ಲ ಸಾಧ್ಯತೆಗಳೂ ಆ ಪುಟ್ಟ 
ಹಸುಳೆಯಲ್ಲಿ ಹುದುಗಿಕೊಂಡಿವೆ. 
೭. ತತ್‌ ತ್ವಮ್‌ ಅಸಿ : ಅದರ ಅಗಾಧ ಮಹತ್ವ 
ಛಾಂದೋಗ್ಯ ಉಪನಿಷತ್ತಿನಲ್ಲಿ (177. 8.7) ಅಡಕವಾದೊಂದು ಉಕ್ತಿಯಿದೆ. ನಮ್ಮಲ್ಲಿ ಅನೇಕರು 
ಅದನ್ನು ಕೇಳಿದ್ದರೂ ಅದರ ಅಗಾಧ ಮಹತ್ವವನ್ನು ನಿಜವಾಗಿ ಅರಿತಿರುವವರು ಬಹಳ ಕಡಿಮೆ 
ಜನ. ಅದು "ತತ್‌ ತ್ವಮ್‌ ಅಸಿ' ಎಂಬ ವಾಕ್ಕ. “ಅದು ನೀನೇ ಆಗಿದ್ದೀಯೆ” ಎಂದು ಅದರ ಅರ್ಥ. 
ಇಂತಹ ವಾಕ್ಕಗಳು ಉತ್ತರ ಕಾಶಿ ಮೊದಲಾದ ಹಿಮಾಲಯದ ಏಕಾಂತ ಸ್ಥಳಗಳಲ್ಲಿರುವ 
ಭುಷಿಗಳಿಗೆ, ತಪಸ್ವಿಗಳಿಗೆ, ಸಾಧುಸಂತರಿಗೆ ಅನ್ವಯಿಸುವುದು ಎಂದು ಭಾವಿಸಿದ್ದೆವು. ಒಬ್ಬ 
ಆಡಳಿತಗಾರ ಅಥವಾ ಸಾಮಾನ್ಯ ಪ್ರಜೆ, ಕಾರ್ಬಾನೆಯ ನೌಕರ ಅಥವಾ ಗೃಹಿಣಿ ಇಂಥವರಿಗೂ 
ಅದಕ್ಕೂ ಏನೂ ಸಂಬಂಧವಿಲ್ಲ ಎಂದು ತಿಳಿದಿದ್ದೆವು. ಆದರೆ ಇಂದು ಬಹು ಸಂತೋಷದಿಂದ 
ಹೇಳುತ್ತಿದ್ದೇನೆ, ನಮ್ಮ ಆ ಭಾವನೆ ತಪ್ಪಾಗಿತ್ತು, ಆ ಸತ್ಯವು ಸ್ವಾಮಿ ವಿವೇಕಾನಂದರು ಆಧುನಿಕ 
ಯುಗದಲ್ಲಿ ನಮಗೆ ತಿಳಿಸಿಕೊಟ್ಟಂತೆ, ಸಕಲರಿಗೂ ಅನ್ವಯಿಸುವಂತಹ ಸತ್ಯೋಕ್ತಿಯಾಗಿದೆ. 
ಹಲವು ಜನ ಪ್ರಾಯೋಗಿಕ ಮನೋಭಾವದ, ಸ್ಪಷ್ಟ ಆಲೋಚನೆಯ ಆಧುನಿಕ ಪಾಶ್ಚಾತ್ಯ 
ವಿಜ್ಞಾನಿಗಳು ಕೂಡ ನಮ್ಮ ಪ್ರಾಚೀನ ಉಪನಿಷತ್ತುಗಳಲ್ಲಿ ವಿಕಾಸಗೊಂಡ ಈ ಅಧ್ಯಾತ್ಮ ವಿದ್ಯೆ 
ಯೊಂದಿಗೆ ಸಂಪರ್ಕಕ್ಕೆ ಬಂದು, ಮೇಲೆ ಉಲ್ಲೇಖಿಸಿದಂತಹ ವಾಕ್ಕಗಳನ್ನು ಓದಿ ಅವುಗಳ ಅಪಾರ ' 
ಮಹತ್ವವನ್ನು ಅರಿತು, ಆಧುನಿಕ ಮಾನವನಿಗೆ ಅವುಗಳ ಸತ್ಯವು ಎಷ್ಟು ಸಂಗತವೆಂಬುದನ್ನು ನಮ್ಮ 
ಮುಂದಿರಿಸಿ ತೋರಿಸಿದ್ದಾರೆ. ಇದು ನಮಗೆ ಸ್ಫೂರ್ತಿ ಕೊಡುವ ವಿಚಾರವಾಗಿದೆ. ಸುಪ್ರಸಿದ್ಧ ಬ್ರಿಟಿಷ್‌ 
ಸೂಕ್ಷ್ಮಜೀವಿ ವಿಜ್ಞಾನಿ ದಿವಂಗತ ಜೆ. ಬಿ. ಎಸ್‌. ಹಾಲ್ಲೇನ್‌ ಅವರು ಅಜ್ಞೆಯತಾವಾದಿಯಾಗಿದ್ದರೂ, 
ಸ್ಥಾಪಿತವಾದ ಧರ್ಮಗಳಿಂದ ಬಹುದೂರವಿದ್ದರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಆಶ್ಚರ್ಯಕರ 
ವಾದ ಏನನ್ನೋ ಕಂಡರು. ನಮ್ಮ ಬಡತನ, ನಮ್ಮ ಹಿಂದುಳಿದಿರುವಿಕೆ, ನಮ್ಮ ಲಕ್ಷಾಂತರ ಸಮಸ್ಯೆ 
ಗಳು ಎಲ್ಲವನ್ನೂ ಅವರು ಚೆನ್ನಾಗಿ ತಿಳಿದುಕೊಂಡಿದ್ದರು. ಆದರೂ ಅತ್ಮಂತ ಅಭಿವೃದ್ಧಿ ಹೊಂದಿದ್ದ 
ತಮ್ಮ ತಾಯ್ನಾಡನ್ನು ಬಿಟ್ಟು ಎರಡನೆಯ ಮಹಾಯುದ್ಧವಾದ ಮೇಲೆ ಭಾರತಕ್ಕೆ ಬಂದು ಭುವನೇಶ್ವರ 
ದಲ್ಲಿ ನೆಲೆಸಿದರು. ಅಲ್ಲಿ ತಮ್ಮ ಸಂಶೋಧನಾಪ್ರಯೋಗ ಶಾಲೆಯನ್ನು ಸ್ಥಾಪಿಸಿದರು. ಆಮೇಲೆ 
ಮುಂದೆ ಅವರು ಅಲ್ಲೇ ಮೃತರಾದರು. ಜೀವದ ಏಕತೆ ಮತ್ತು ವಿವಿಧತೆ (Unity And Diversity 
of Life) ಎಂಬ ವಿಷಯವನ್ನು ಕುರಿತ ತಮ್ಮ ಉಪನ್ಯಾಸದಲ್ಲಿ ಅವರು ಭಾವಾವೇಶದಿಂದ 
ಹೇಳುತ್ತಾರೆ (ಆರ್‌. ಬಿ. ಲಾಲ್‌ ಅವರ it in the light of Modem Science ಕೃತಿಯಲ್ಲಿ 
ಉದ್ಭೃತ ಪು. ೨೪-೨೫) : 


CC-0. Jangamwadi Math Collection. Digitized by eGangotri 


ಮಾನವ ಶಕ್ತಿ ಮೂಲಗಳ ವಿಜ್ಞಾನ ೪೨೯ 

ಈ ಶತಮಾನದಲ್ಲಿ ಭೌತವಿಜ್ಞಾನದಲ್ಲಿ ಕೇವಲ ಎರಡು ಸಂಶೋಧನೆಗಳು ಅಗಾಧವಾದ 
ದಾರ್ಶನಿಕ ಮಹತ್ವವನ್ನು ಹೊಂದಿವೆ-ಎಂದು ನನ್ನ ಭಾವನೆ. ಒಂದು, ಕಾಲ ಮತ್ತು ದೇಶ 
ಎರಡೂ ಒಂದೇ ಬಗೆಯ ಸಂಬಂಧದ ಅಂಶಗಳು ಎಂಬ ಐನ್‌ಸ್ಟೈನ್‌ರ ಸಂಶೋಧನೆ. 
ಇನ್ನೊಂದು, ಒಂದೇ ಬಗೆಯ ಎರಡು ಕಣಗಳ ನಡುವೆ ವೃತ್ಕಾಸವು ನಿರಪೇಕ್ಷ ವಲ್ಲ ಎಂಬುದು. 
ಈ ತತ್ತ್ವವನ್ನು ಸರಿಯಾಗಿ ನಿರೂಪಿಸಲು ನಮಗೆ ಇನ್ನೂ ಸಾಕಷ್ಟು ಪದಗಳು ದೊರಕಿಲ್ಲ. 
ಆದರೆ ಅದು ಒಂದು ವಿಚಾರದಲ್ಲಿ ನನಗೆ ಸಹಾಯಮಾಡುತ್ತದೆ. ನಿನಗೂ ನನಗೂ ನಡುವೆ 
ಅಥವಾ ಅತ್ಯಂತ ಹತ್ತಿರದಲ್ಲಿ ರುವ ಸೊಳ್ಳೆಗೂ ನನಗೂ ನಡುವೆ ಇರುವ ವೃತ್ಯಾಸವ ಪರಿಪೂರ್ಣ 
ವಲ್ಲ ಎಂದು ನಂಬಲು ಅದರಿಂದ ನೆರವು ದೊರಕುತ್ತದೆ... ಜೀವದ ಏಕತೆಯ ಬಗೆಗೆ ಸ್ಪಷ್ಟವಾದ 
ವಿವರವಾದ ಅಭಿಪ್ರಾಯವನ್ನು ಅರವತ್ತು ವರ್ಷ ಜೀವವಿಜ್ಞಾನವನ್ನು ಅಧ್ಯಯನ ಮಾಡಿದ 
ನಂತರ ನಾನು ಪಡೆದಿದ್ದೇನೆ ಅದನ್ನು ಪಡೆದಿರುವ ಯಾರೇ ಆದರೂ ಸಸ್ಯವೂ ಕೂಡಿದಂತೆ 
ಜೀವನದ ಬಗೆಗೆ ಸ್ವಲ್ಪಮಟ್ಟಿಗೆ ಗೌರವವನ್ನಾದರೂ ಹೊಂದಿರುತ್ತಾನೆ. 


೮. ಮನುಷ್ಯ ಮತ್ತು ಪ್ರಕೃತಿಗಳ ಹಿಂದೆ ಇರುವ ಚಿತ್‌ಶಕ್ತಿ 


ನಮ್ಮಲ್ಲಿ ಒಬ್ಬೊಬ್ಬರಲ್ಲೂ ಅಗಾಧ ಶಕ್ತಿಗಳು ಸುಪ್ತವಾಗಿ ಅಡಗಿವೆ ಎಂದು ವೇದಾಂತವು 
ಹೇಳುತ್ತದೆ. ಜಗತ್ತಿನ ಪ್ರತಿಯೊಂದು ಚೇತನ-ಅಚೇತನ ವಸ್ತುವಿನಲ್ಲಿ, ಎಲ್ಲಾ ಅಲ್ಪಕಾಲಿಕ ಕ್ವಾಂಟಂ 
ಕಣಗಳ ಹಿಂದಿರುವ ಅನಂತವಾದ ಕ್ವಾಂಟಂ ಶಕ್ತಿ ವಲಯದಂತೆ, ಆಧುನಿಕ ಭೌತವಿಜ್ಞಾನವು 
ಬೋದಧಿಸುವಂತೆ ಬೌತವಿಶ್ವದ ಹೆಚ್ಚು ಸ್ಥಿರವಾದ ಪರಮಾಣು ರಚನೆಗಳ ಹಿಂದಿರುವ 
ಶಕ್ತಿವಲಯದಂತೆ, ಅವು ಇವೆ. ನಮ್ಮ ಧಾರ್ಮಿಕ ಗ್ರಂಥಗಳ ಕೆಲವು ಅತ್ಯುತ್ತಮ ಶ್ಲೋಕಗಳು ಈ 
ಸ್ಫೂರ್ತಿದಾಯಕವಾದ ಸತ್ಯದ ಸುತ್ತಕೇಂದ್ರಿತವಾಗಿವೆ. ವಿಶ್ವದಲ್ಲಿಯೂ ಮಾನವನಲ್ಲಿಯೂ ಇರುವ 
ಅಂತಿಮ ಸತ್ಯವನ್ನು ಶುದ್ಧಪ್ರಜ್ಞೆ ಅಥವಾ ಚಿತ್‌-ಶಕ್ತಿಯಾಗಿ ಕಲ್ಪಿಸಿಕೊಂಡು, ಅದನ್ನು ಪರಾಪ್ರಕೃತಿ, 
ಪರಮೋನ್ನತ ಪ್ರಕೃತಿ ಎಂದೂ ಆದ್ಯಾಶಕ್ತಿ, ಆದಿಮವಾದ ಶಕ್ತಿ ಎಂದೂ, ದೇವಿ, ದಿವ್ಯಮಾತೆ 
ಎಂದೂ ಕರೆದು ದೇವೀ-ಮಾಹಾತ್ಮ್ಮವು ಆಕೆಯನ್ನು ಈ ಕೆಳಗಿನಂತಹ ಶ್ಲೋಕಗಳಲ್ಲಿ ಸ್ತುತಿಸುತ್ತಿದೆ 
(೫.೨೦): 

ಯಾ ದೇವೀ ಸರ್ವಭೂತೇಪು 

ಶಕ್ತಿರೂಪೇಣ ಸಂಸ್ಥಿತಾ | 

ನಮಸ್ತಸ್ಕೈ ನಮಸ್ತಸ್ಕೈ 

ನಮಸ್ತಸ್ಕೆ ನಮೋ ನಮಃ ॥ 

ಸಕಲಜೀವಿಗಳಲ್ಲಿಯೂ ಶಕ್ತಿರೂಪದಲ್ಲಿ ನೆಲೆಸಿರುವ ದಿವ್ಮಮಾತೆಯನ್ನು ಮಂದಿಸುತ್ತೇನೆ 
ವಂದಿಸುತ್ತೇನೆ ಮತ್ತೆ ಮತ್ತೆ ವಂದಿಸುತ್ತೇನೆ. 

ಈ ಶಕ್ತಿಯ ಸ್ವರೂಪವೇನು ? ಹೊರಜಗತ್ತಿನಲ್ಲಿ ವಾಯುಶಕ್ತಿ, ಸಮುದ್ರದ ಅಲೆಗಳ ಶಕ್ತಿ, 
ಉಷ್ಣ ಹಾಗೂ ಜಲವಿದ್ಯುತ್‌ ಶಕ್ತಿ, ಪರಮಾಣು ಶಕ್ತಿ, ತೋಳಬಲ, ಗೂಳಿಬಲ, ಅಶ್ವಶಕ್ತಿ ಇತ್ಕಾದಿ 
ಯಾಗಿ ಹಲ ತೆರನಾದ ಶಕ್ತಿಗಳಿವೆ. ಹಾಗೆಯೇ ಪ್ರತಿಯೊಬ್ಬ ಮಾನವಜೀವಿಯ ಆಂತರ್ಯದಲ್ಲೂ 
ಅನೇಕ ಬಗೆಯ ಮತ್ತು ಹಂತದ ಶಕ್ತಿಗಳಿವೆ. ಜಗತ್ತಿನ ಪ್ರಾಚೀನ ಅಥವಾ ಅರ್ವಾಚೀನ ಭೌತವಿಜ್ಞಾನ 

' ವಾಗಲೀ ಬೇರೆ ಯಾವುದೇ ಧರ್ಮನಿರಪೇಕ್ಸ ಅಥವಾ ಧಾರ್ಮಿಕ ಸಾಹಿತ್ಯವಾಗಲೀ ಮಾನವನೊಳಗಿನ 
ಪ್ರಭಾವಶಾಲೀ ಶಕ್ತಿಗಳ ವರ್ಣಪಟವನ್ನು. ಸಮ್ಮ ಪ್ರಾಚೀನ ಉಪನಿಷತ್ತುಗಳು ಮತ್ತು 


ಭಗವದ್ಗೀತೆಯ ಹಾಗೆ ಸಮಗ್ರವಾಗಿ ಸಷ್ಟಪಡಿಸುವಂತ ಆಧ್ಯಯನ ಮಾಡಿಲ್ಲ, ಇಂದು ಭಾರತದಲ್ಲಿ 


೪೩೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮಾಲ ಗಳು 
d 


ಮತ್ತು ಇತರ ಎಲ್ಲಾ ಅಭಿವೃದ್ಧಿಶೀಲ ದೇಶಗಳಲ್ಲಿ ಮನುಷ್ಯನು ಭೂವೈಜ್ಞಾನಿಕ ಹಾಗೂ ತಂತ್ರಜ್ಞಾನ 
ಸಹಿತ ಪ್ರಯತ್ನಗಳಿಂದ ತನ್ನ ಬಹಿರಂಗ ಶಕ್ತಿ ಮೂಲಗಳನ್ನು ಅಭಿವೃದ್ಧಿ ಪಡಿಸಿಕೊಳ್ಳಲು ಪ್ರಯತ್ನಿಸು 
ತ್ತಿದ್ದಾನೆ. ಆದರೆ ಮನುಷ್ಯನ ಪ್ರಾಕೃತಿಕ ಪರಿಸರವನ್ನು ಬಲಗೊಳಿಸಿ ಶ್ರೀಮಂತಗೊಳಿಸುವುದರ 
ಜೊತೆಜೊತೆಗೇ ಅವನನ್ನೂ ಬಲಪಡಿಸದೆ ಹೋದರೆ, ಮನುಷ್ಯನನ್ನು ಬಲಪಡಿಸುವ ವಿಚಾರದ 
ಅರ್ಥವೇನು ಎಂಬುದನ್ನು ನಿಜವಾಗಿ ತಿಳಿಯರು. - 


೮. ದೇಹಶಕ್ತಿ ಮತ್ತು ಮಾನಸಿಕಶಕ್ತಿಯ ಮಿತಿಗಳು 


ನಮಗೆ ಮಾನವಬಲದ ಎರಡು ಬಗೆಗಳು ಮಾತ್ರ ತಿಳಿದಿವೆ. ಒಂದು ಸ್ನಾಯುಬಲ, ಇನ್ನೊಂದು 
ಮನೋಬಲ. ಆಧುನಿಕ ಯುಗದಲ್ಲಿ ಆಧುನಿಕ ವಿಜ್ಞಾನವೂ ಪಾಶ್ಚಿಮಾತ್ಮ ಸಂಸ್ಕೃತಿಯೂ ಈ 
ಎರಡನ್ನೂ ಅತ್ಯುತ್ತಮವಾಗಿ ಬೆಳೆಸಿವೆ. ಆದರೆ ಅಷ್ಟೇ ಏನು? ಇಂದು ಮಾನವನು ದೇಹಬಲವಿದರೂ 
ಬುದ್ಧಿಬಲವಿದ್ದರೂ ಆಸಫಲತೆಯ ಭಾವನೆಯನ್ನು ಅನುಭವಿಸುತಿದ್ದಾನೆ. ಒಂದು ರಾಷ್ಟ್ರವು ಹಚ್ಚು 
ಅಭಿವೃದ್ಧಿ ಹೊಂದಿದಂತೆ ಮಾನವನ ಆಂತರಿಕ ಜೀವನಕ್ಕೆ ಸಂಬಂಧಿಸಿದಂತೆ ಅದು ಎದುರಿಸಬೇಕಾದ 
ಸಮಸ್ಯೆಗಳೂ ಹೆಚ್ಚು. ಅಪರಾಧಗಳ ಸ್ಫೋಟ, ಮಾದಕವಸ್ತುಗಳ ಸ್ಫೋಟ, ಮದ್ಯಪಾನ ಸ್ಫೋಟ, 
ಲೈಂಗಿಕತೆಯ ಸ್ಫೋಟ ಮತ್ತು ಮಾನಸಿಕ ಕುಸಿತ ಇಂಥವನ್ನು ಓದುತ್ತೇವೆ. ಈ ಸ್ಫೋಟಕ ಒತ್ತಡ 
ಗಳನ್ನು ಸಾಧಿಸಲು ಮತ್ತು ಗೆಲ್ಲಲು ಸಾಮರ್ಥ್ಯವನ್ನು ಪಡೆಯಲು ಇಂದು ಕೇವಲ ದೈಹಿಕ ಅಥವಾ 
ಬೌದ್ಧಿಕ ಮಟ್ಟಗಳಿಂದಾಚೆಗಿನ ನೂತನ ಶಕ್ತಿಯೊಂದರ ಅಗತ್ಯವಿದೆ. ಆದರೆ ಮಾನವನಲ್ಲಿ ಅಂತಹ 
ಶಕ್ತಿಯ ಮೂಲವೊಂದಿದೆಯೇ ? ಅದನ್ನು ಕುರಿತ ವಿಜ್ಞಾನವೊಂದಿದೆಯೇ ? ಅದನ್ನು ಬಳಸುವ 
ಒಂದು ತಂತ್ರಜ್ಞಾನವಿದೆಯೇ ? ಜನಸಾಮಾನ್ಯರು, ಪಶ್ಚಿಮಯುರೋಪು ಅಮೇರಿಕ, ಆಸ್ಟ್ರೇಲಿಯ 
ಮತ್ತು ಸೋವಿಯತ್‌ ರಷ್ಕಾಗಳಂತಹ ದೇಶಗಳ ವಿಶ್ವವಿದ್ಯಾನಿಲಯಗಳ ವಿದ್ಯಾರ್ಥಿಗಳು: ಮತ್ತು 
ಅಧ್ಯಾಪಕರು ಪ್ರತಿದಿನವೂ ಕೇಳುತ್ತಿರುವ ಪ್ರಶ್ನೆಗಳಿವು. ನಮ್ಮ ಜನರೂ ಕೂಡಾ ಆಧುನಿಕ ಕೈಗಾರಿಕಾ 
ದ ಮೊದಲ ಆಘಾತಗಳನ್ನು ಅನುಭವಿಸಿದ್ದಾದ ಮೇಲೆ ಈಗ ಇವೇ ಪ್ರಶ್ನೆಗಳನ್ನು ಕೇಳತೊಡಗಿ 
ದ್ದಾರ. 
ಹೊರಕ್ಕೆ ತರಲು ಸಾಧ್ಯವಾದರೆ ವ್ಯಕ್ತಿಯನ್ನು ಬಲಯುತನೂ ಸ್ಥಿರನೂ, ಶಾಂತನೂ, ಪೂರ್ಣ 
ಸಮಗ್ರ ಮಾನವಜೀವಿಯೂ ಆಗಿ ಮಾಡಲು ಸಾಧ್ಯವಿರುವ ಶಕ್ತಿಯ ಮೂಲವೊಂದು ಮಾನವನ 
ದೇಹದೊಳಗಿದೆಯೇ ? ಅವನ ಆರ್ಥಿಕ ಹಾಗೂ ಸಾಮಾಜಿಕ-ರಾಜಕೀಯ ಪರಿಸರಗಳನ್ನು 
ಹೊಂದಾಣಿಕೆಗೊಳಿಸುವುದರಿಂದಲೋ, ಪಾರ್ಲಿಮೆಂಟುಗಳಲ್ಲಿ ಶಾಸನಗಳನ್ನು ಮಾಡುವುದರಿಂದಲೋ 
ಅಂತಹ ಮಾನವಜೀವಿಯನ್ನು ನಾವು ಉತ್ಪತ್ತಿಮಾಡಲು ಸಾಧ್ಯವಿದೆಯೇ ? ನಮ್ಮ ದೇಶದಲ್ಲೂ, 
ಇತರ ಸ್ತ್ರೀಪುರುಷರು ರಾಜಕೀಯ ಭ್ರಷ್ಟಾಚಾರ, ಸಾಮಾಜಿಕ ಅಕ್ರಮ, ಹಲವು ತೆರನಾದ 
ದುರ್ವೃವಹಾರಗಳಿಂದಾಗಿ ತಾವು ಇದ್ದ ಉನ್ನತವಾದ ಸ್ಥಾನದಿಂದ ಕೆಳಗುರುಳುವ ದುರಂತ 
ದೃಶ್ಯಗಳನ್ನು ಕುರಿತು ಓದುತ್ತಿದ್ದೇವೆ ಮತ್ತು ಕೇಳುತಿ ದ್ದೇವೆ, ಹಾಗೂ ನೋಡುತ್ತಿದ್ದೇವೆ. ಈ 


ಸಮಸ್ಯೆಯನ್ನು ಯಶಸ್ವಿಯಾಗಿ ಎದುರಿಸಿ, ಕೆಳೆಗೆಳೆಯುವ ಶಕ್ತಿಗಳ ಸೆಳೆತ ಎಷ್ಟೇ ಇದ್ದರೂ ಸ್ಥಿರವಾಗಿ 
ನಿಲ್ಲುವ ಮನೋಬಲವನ್ನೂ ಉದ್ದೇಶವನ್ನೂ ಕೊಡುವ ವಿಜ್ಞಾನವೊಂದಿದೆಯೇ? ಹೌದು ಎನ್ನುತ್ತದೆ 
ನಮ್ಮ ಪ್ರಾಚೀನ ಹಾಗೂ ಜೀವಂತ ಪರಂಪರೆಯುಳ್ಳ ಅಧ್ಯಾತ್ಮವಿದ್ಯೆ. ಈ ವಿಷಯವನ್ನು ಕುರತು 
ಅತ್ಯಲ್ಪ ಪರಿಶೋಧನೆ ಮಾಡಿದರೂ ಸಾಕು, ಅದು ಚಾರಿತ್ರ್ಯ ಬಲದ ಮತ್ತು ನಮ್ಮ ದೇಶದ 
ಆಶೋತ್ತರಗಳ ಅಗಾಧ ಮೂಲವಾಗುತ್ತದೆ. ಶ್ರೀಕೃಷ್ಣನು ಗೀತೆಯಲ್ಲಿ (೧೧.೪೦) ಆಶ್ವಾಸನೆ 


ನೀಡಿರುವಂತೆ--"ಸ್ವಲ್ಪಮಪ್ಯಸ್ಥ ಧರ್ಮಸ್ಯ ತ್ರಾಯತೇ ಮಹತೋ ಭಯಾತ್‌ “ಈ ಧರ್ಮದ 


CC-0. Jangamwadi Math Collection. Digitized by eGangotri 


ಮಾನವ ಶಕ್ತಿ ಮೂಲಗಳ ವಿಜ್ಞಾನ ೪೩೧ 


ಅತಿಸ್ವಲ್ಪ ಪ್ರಮಾಣವೂ (ವಿಜ್ಞಾನ ಮತ್ತು ತಂತ್ರ) ಮನುಷ್ಕನನ್ನು ಅಪಾರ ಭೀತಿಯಿಂದ 

ಿಸಬಲ್ಲದು.” ಈ ವಸ್ತುವನ್ನು ಕುರಿತು ಈ ಸಂಜೆ ಇಲ್ಲಿ ಕೇವಲ ಸಂಗ್ರಹವಾಗಿ ಪರಿಶೀಲಿಸುತ್ತೇನೆ. 
ಇದೊಂದು ಬಹು ವ್ಯಾಪಕವೂ ಗಹನವೂ ಆದ ವಿಷಯ. ಇದನ್ನು ಕುರಿತು ಸಾಧ್ಯವಿರುವಷ್ಟು 
ವೈಜ್ಞಾನಿಕವಾಗಿ, ಹೆಚ್ಚು ವಿಸ್ತಾರವಾಗಿ “ಉಪನಿಷತ್ತುಗಳ ಸಂದೇಶ” (The Message of the 
Upanishads) ಕೃತಿಯಲ್ಲಿ, ಅದರಲ್ಲೂ ಕಠೋಪನಿಷತ್ತನ್ನು ಕುರಿತ ಮೂರನೆಯ ಅಧ್ಯಾಯದಲ್ಲಿ 
ಚರ್ಚಿಸಿದ್ದೇನೆ. 


೧೦. ಮಾನವ ಶಕ್ತಿ : ಸ್ಥೂಲ-ಸೂಕ್ಶ್ಮ ಬಗೆಗಳು 
ಮಾನವಜೀವಿಯಲ್ಲಿ ಮೊದಲು ವ್ಯಕ್ತವಾಗುವ ಶಕ್ತಿಯೆಂದರೆ ಅವನ ಸ್ನಾಯುಶಕ್ತಿ, ತೋಳಬಲ. 
ಹುಟ್ಟಿದ ಮಗುವು ಈ ಶಕ್ತಿಯನ್ನು ಪ್ರಕಟಿಸಿ ಬೆಳೆಸಲು ಕೈಕಾಲುಗಳನ್ನು ಬೀಸುತ್ತದೆ. ಅಂಗಾಂಗಗಳ 
ವ್ಯಾಯಾಮದಿಂದ ಆಹಾರದ ಮೂಲಕ ದೊರೆತ ಪೋಷಣೆಯಿಂದ ನಿಧಾನವಾಗಿ ವಿಕಾಸಗೊಳ್ಳುವ 
ಇದನ್ನು ಸ್ನಾಯುಶಕ್ತಿ ಎಂದು ಕರೆಯಬಹುದು. ಆದರೆ ಇದು ಬಹುಸ್ಥೂಲವಾದ ಶಕ್ತಿ. ಸ್ನಾಯುವಿನ 
ಹಿಂದೆ ತೆಳ್ಳನೆಯ ನರವಿದೆ. ಆ ನರದ ಎಳೆಯನ್ನು ಕತ್ತರಿಸಿಬಿಟ್ಟಿರೆ, ಎಷ್ಟೇ ಬಲಿಷ್ಠವಾಗಿ ಕ್ರೀಡಾಳುವಿನ 
ದೇಹದಂತೆ ಬೆಳೆದಿದ್ದರೂ ಆ ಸ್ನಾಯುವು ಸತ್ತುಹೋಗುತ್ತದೆ, ಅದರ ಶಕ್ತಿಯು ಹೊರಟುಹೋಗು 
ತ್ತದೆ. ಹೀಗೆ, ಪರಿಶೀಲನೆಯ ಪ್ರಾರಂಭದಲ್ಲೇ ನಮಗೆ ತಿಳಿಯುವ ವಿಷಯ, ಸ್ಥೂಲವಾದ 
ಸ್ನಾಯುಬಲದ ಹಿಂದೆ ಒಂದು ಸೂಕ್ಷ್ಮವಾದ ಆದರೆ ಇನ್ನೂ ಹೆಚ್ಚು ಮಹತ್ವದ ಶಕ್ತಿ ವ್ಯವಸ್ಥೆಯಿದೆ, 
ಅದು ಮಾನವನ ನರಮಂಡಲದಲ್ಲಿದೆ ಎನ್ನುವುದು. ಇನ್ನಷ್ಟು ಮುಂದುವರಿದು ಕೆದಕಿದರೆ, ನಮ್ಮ 
ನರಮಂಡಲದ ಹಿಂದೆ ಅದನ್ನು ಪಾಲಿಸಿ ಪೋಷಿಸುತ್ತಿರುವ ಸೂಕ್ಷ್ಮವಾದ ಮಾನಸಿಕ ಶಕ್ತಿ ವ್ಯವಸ್ಥೆಯಿದೆ 
ಎನ್ನುವುದು ನಮಗೆ ತಿಳಿಯುತ್ತದೆ. ಆ ಮಾನಸಿಕ ವ್ಯವಸ್ಥೆಯು ದುರ್ಬಲಗೊಂಡರೆ ಅಥವಾ ಹಾನಿ 
ಗೀಡಾದರೆ ಸ್ನಾಯುವಾಗಲಿ, ನರವಾಗಲಿ ಶಕ್ತಿಹೀನವಾಗಿ ಕೆಲಸಮಾಡಲಾರದಾಗುತ್ತದೆ. ಹೀಗೆ ನಾವು 
ಮಾನವನೊಳಗೆ ಆಳವಾಗಿ ಇಳಿದುಹೋದಂತೆ ಸೂಕ್ಷ್ಮತರ ಶಕ್ತಿಗಳು ಅವನಲ್ಲಿ ಅಡಗಿರುವುದನ್ನು 
`ನೋಡುತ್ತೇವೆ. ಸ್ಥೂಲದಿಂದ ಸೂಕ್ಶ್ಮಕ್ಕೆ ಹೋದಂತೆ ಮಾನವ ಶಕ್ತಿಮೂಲಗಳು ಪ್ರಮಾಣದಲ್ಲೂ, 
ಗುಣದಲ್ಲೂ, ಅಗಾಧತೆಯಲ್ಲೂ, ವ್ಯಾಪ್ತಿಯಲ್ಲೂ ಅಧಿಕವಾಗುವುದನ್ನು ಕೂಡ ನೋಡುತ್ತೇವೆ. 
ನಮ್ಮ ಉಪನಿಷತ್ತುಗಳ ಪ್ರಾಚೀನ ಯಪಿಗಳು ಬಹುವಾಗಿ ತರಬೇತಿ ಪಡೆದ ಹಾಗೂ ಪರಿಶುದ್ಧವಾದ 
ಮನಸ್ಸುಗಳ ಮೂಲಕ ಮಾನವನೊಳಗೆ ಆಳವಾಗಿ ಪ್ರವೇಶಿಸಲು ಪ್ರಯತ್ನಿಸಿ ಯಶಸ್ವಿಯಾಗಿದ್ದಾರೆ. 


೧೧. ಮಾನವನ ಆತ್ಮ : ಅನಂತ ಶಕ್ತಿಯ ಕೇಂದ್ರ 


ಅವರು ಏನನ್ನು ಕಂಡರು? ದೇಹದ ಹಿಂದೆ, ನರವ್ಯೂಹದ ಹಿಂದೆ, ಮಾನಸಿಕ ಶಕ್ತಿಯ ಹಿಂದೆ 
ಮಾನವನ ಅನಂತಸ್ವರೂಪವನ್ನು, ಅತಿ ವಿಶಿಷ್ಟವೂ ಅಗಾಧವೂ ಆದ ಶಕ್ತಿಮೂಲದ ಕೇಂದ್ರವನ್ನು 
"ಅವರು ನೋಡಿದರು. ಅದನ್ನು ಅವರು ಮನುಷ್ಯನ ನಿಜವಾದ ಸ್ವರೂಪ, ಆತ್ಮ ಎಂದು ಗುರುತಿಸಿ 
ದರು. ಮೇಲೆ ಉಲ್ಲೇಖಿಸಿದ "ತತ್‌ತ್ವಮ್‌ ಆಸಿ', “ಅದು ನೀನು ಆಗಿದ್ದೀಯೆ” ಎಂಬ ಮಂತ್ರವಾಗಿ 
ಸಂಗ್ರಹಗೊಂಡ ಸಂಶೋಧನೆ ಅದು. ಆಧುನಿಕ ಐನ್‌ಸ್ಟೆನ್‌ ಸೂತ್ರ E=mo’ ಎನ್ನುವುದು ಸಕಲ 
ಭೌತಶಕ್ತಿ ವ್ಯವಸ್ಥೆಗಳಿಗೆ ಹೇಗಿದೆಯೋ ಹಾಗೆ ಮಾನವ ಶಕ್ತಿಮೂಲಕ್ಕೆ ಈ ಪುಟ್ಟಮಂತ್ರವಾಕ್ಕ. ಈ 
ವಾಕ್ಕವು ತಂದೆಯೂ ಗುರುವೂ ಆದ ಅರುಣಿಯು ತನ್ನ ಮಗನೂ ಶಿಷ್ಯನೂ ಆದ ಶ್ವೇಶಕೇತುವಿಗೆ 
ನೀಡಿದ ಬೋಧನೆಯ ಅಂಗವಾಗಿ ಬರುತ್ತದೆ. ವಿಶ್ವದ ಮತ್ತು ಮಾನವನ ಹಿಂದೆ ಇರುವ ಬ್ರಹ್ಮ 
ಅಥವಾ ಅನಂತ ಶುದ್ದ ಪ್ರಜ್ಞೆಯ ಏಕೀಕೃತ ಶಕ್ತಿವಲಯದಿಂದ ಸಂಶೋಧನೆಯನ್ನು, ಉಪನಿಷತ್ತಿನ 
ಅನ್ವೇಷಣೆಯನ್ನು ಬಟರ ್ರನೆ ೋೀಚನೆಯನ್ನಂಹಮಾಪನಗ್ರೊಳಿಸುತ್ತಾ ಯಷಿ 


೪೩೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ ಮೌಲ್ಯಗಳ 


ಅರುಣಿಯು (ಛಾಂದೋಗ್ಯ ಉಪನಿಷತ್‌ ೬.೮.೭) ಹೇಳುತ್ತಾನೆ : 


ಸಯ ಏಷೋಃ ಣಿಮೈ ತತ್‌ ಆತ್ಮ್ಯಂ ಇದಂ ಸರ್ವಂ 

ತತ್‌ ಸತ್ಯಂ ಸ ಆತ್ಮಾ, ತತ್‌ ತ್ವಮ್‌ ಅಸಿ, ಶ್ವೇತಕೇತೋ-- 

ಈ ಸಕಲ ವಿಶ್ವವೂ ಇದನ್ನು, ಅಂದರೆ ಯಾವುದು ಅತ್ಯಂತ ಸೂಕ್ಷ್ಮ ವಾಗಿದೆಯೋ 
ಆತ್ಮವಾಗಿ ಹೊಂದಿದೆ ಅದೇ ಸತ್ಯ, ಅವನೇ ಆತ್ಮ, ಮತ್ತು ಓ ಶ್ವೇತಕೇತು ನೀನು ಅದ 
ಆಗಿದ್ದೀಯೆ. ೆ 
ಉಪನಿಷತ್ತು ಶ್ವೇತಕೇತುವಿನ ಮೂಲಕ ಸಮಸ್ತ ಮಾನವತೆಗೆ ಸಾರಿಹೇಳುತ್ತಿದೆ : ನೀನು ಆತ್ಮ 

ಅನಂತ, ಅಮರ ಮತ್ತು ನಿತ್ಯ ಪರಿಶುದ್ಧ ; ನಿನ್ನ ನಿಜವಾದ ಸ್ವರೂಪ ಅದು; ನೀನು ಈ ದೇಹವಲ್ಲ ; 
ನೀನು ಊಹಿಸಿಕೊಂಡಿರುವಂತೆ ಈ ದುರ್ಬಲ ದೇಹದ ವ್ಯಕ್ತಿಯಲ್ಲ. ನಿನ್ನ ನಶ್ವರ ದೈಹಿಕ ವ್ಯಕ್ತಿತ್ವದ 
ಹಿಂದೆ ಅನಂತವಾದೊಂದು ಆಯಾಮವಿದೆ. ಅದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸು; ಅದನ್ನು 
ನಿನ್ನಲ್ಲಿ ಪ್ರಕಟಗೊಳಿಸಿಕೊಂಡು ಇತರರಲ್ಲಿ ಪ್ರಕಟವಾಗಲು ಸಹಾಯ ಮಾಡು. ಅದೇ ಮಾನವನ 
ಬೆಳವಣಿಗೆಯ, ವಿಕಾಸದ ಮತ್ತು ಸಫಲತೆಯ ವಿಜ್ಞಾನ... 

೧೮೯೭ ಫೆಬ್ರವರಿಯಲ್ಲಿ ಕುಂಭಕೋಣಂನಲ್ಲಿ ಮಾಡಿದ ವೇದಾಂತದ ಧ್ಯೇಯ” (The Mis- 
sion of Vedanta) ಎಂಬ ಉಪನ್ಯಾಸದಲ್ಲಿ ಸ್ವಾಮಿ ವಿವೇಕಾನಂದರು ಈ ವೇದಾಂತ ಸತ್ಯವನ್ನು 
ಘೋಷಿಸಿದರು. (ಕೃತಿಶ್ರೇಣಿ, ಸಂಪುಟ ೩, ಪು. ೭೭): 

ದುರ್ಬಲತೆಯ ಪರವಶತೆಯಿಂದ ಜಾಗೃತರಾಗಿ ಯಾರೂ ದುರ್ಬಲರಲ್ಲ ; ಆತ್ಮ ಸರ್ವ 
ಶಕ್ತ ಸರ್ವಜ್ಞ 

೧೨. ಇರಲು ಕಲಿಯುವುದು-ಮಾಡಲು ಕಲಿಯುವುದು 

ನಾವು ಸಾಮಾನ್ಯವಾಗಿ ಪ್ರಕೃತಿಯಲ್ಲೂ ಮನುಷ್ಯನಲ್ಲೂ ಬೆಳವಣಿಗೆಯ ಕಲ್ಪನೆಯನ್ನು ಭೌತಿಕ 
ವಲಯಕ್ಕೆ ಸೀಮಿತಗೊಳಿಸುತ್ತೇವೆ. ವ್ಯಕ್ತಿಯ ದೈಹಿಕ ಮತ್ತು ಬೌದ್ಧಿಕ ಬೆಳವಣಿಗೆಯ ಜೊತೆಗೆ 
ಆರ್ಥಿಕ ಬೆಳವಣಿಗೆ, ಔದ್ಯಮಿಕ ಬೆಳವಣಿಗೆ, ಜನಸಂಖ್ಯಾ ಬೆಳವಣಿಗೆ ಇತ್ಯಾದಿಯಾಗಿ ಮಾತನಾಡು 
ತ್ತೇವೆ. ಆದರೆ ಇವುಗಳ ಜೊತೆಜೊತೆಗೇ, ಅವುಗಳಿಗಿಂತ ಹೆಚ್ಚು ಮಹತ್ವದ್ದಾಗಿ ಮಾನವನ ಆಧ್ಯಾತ್ಮಿಕ 
ಬೆಳವಣಿಗೆಯಿದೆ. ಕೆಲವು ವರ್ಷಗಳ ಹಿಂದೆ, ಯುದ್ಧಾನಂತರದ ಕಾಲದಲ್ಲಿ ಶಿಕ್ಷಣವನ್ನು ಕುರಿತು 
ಒಂದು ವಿಚಾರಣಾ ಆಯೋಗವನ್ನು ಯುನೆಸ್ಕೋ ಸ್ಥಾಪಿಸಿತು ; ಅದಕ್ಕೆ ಆಗ ಫ್ರೆಂಚ್‌ ಶಿಕ್ಷಣ 
ಸಚಿವರಾಗಿದ್ದ, ಆಮೇಲೆ ಪ್ರಧಾನಮಂತ್ರಿಯಾದ ಎಡ್ವರ್ಡ್‌ಫಾರ್ವ್‌ ಅಧ್ಯಕ್ಷರಾಗಿದ್ದರು. 
ಆಯೋಗವು “ಇರಲು ಕಲಿಯುವುದು” ಎಂಬ ಹೆಸರಿನಲ್ಲಿ ವರದಿಯನ್ನು ಸಲ್ಲಿಸಿತು. ವಾಸ್ತವವಾಗಿ 
ಮನುಷ್ಯನಿಗೆ ಸಂಬಂಧಿಸಿದಂತೆ ಶಿಕ್ಷಣವು ಮೂಲಭೂತವಾಗಿ ಇರಲು ಕಲಿಯುವುದಾಗಿರಬೇಕು. 
ಕೆಲಸ ಮಾಡಲು ಕಲಿಯುವುದೇನಿದ್ದರೂ ಗೌಣ. ಕೇವಲ ಮಾಡಲು ಕಲಿಯುವುದಷ್ಟೇ ಅಲ್ಲ, ಇರಲು 
ಕಲಿಯುವುದಕ್ಕೆ ಒತ್ತು ಕೊಟ್ಟ ಪಕ್ಷದಲ್ಲಿ ಮಾನವನ ಸ್ನಾಯು-ಆಯಾಮದಿಂದಾಚೆಗೆ, ನರವ್ಮೂಹದ 
ಆಯಾಮದಿಂದಾಚೆಗೆ ಹೋಗಬೇಕು ಎಂದು ವೇದಾಂತವು ಹೇಳುತ್ತದೆ. ಯುನೆಸ್ಕೋ ವರದಿಯು 

ಅಷ್ಟು ದೂರ ಹೋಗುವುದಿಲ್ಲ. ಆದರೆ ಅದರ ಸೂಕ್ಷ್ಮ ನಿರ್ಣಯಗಳು ಮತ್ತು ಸೂಚನೆಗಳು 

ನಿಲ್ಲಬೇಕಾದರೆ, ವಿಶ್ಲೇಷಣೆಯು ಈ ಮೇಲಿನ ಆಯಾಮಗಳನ್ನು ಮೀರಿ ಹೋಗಲೇಬೇಕು. 
ಆಧುನಿಕ ಭೌತಿಕ ವಿಜ್ಞಾನಗಳು ಮಾನಭವಿಕಾಸದ ದೈಹಿಕ ಮತ್ತು ಮಾನಸಿಕ ಈ ಎರಡು 

ಆಯಾಮಗಳನ್ನು ಚೆನ್ನಾಗಿ ಬಲ್ಲುವು ; ಭಾರತದಲ್ಲಿ ನಾವೂ ಈ ಎರಡು ದಿಕ್ಕುಗಳಲ್ಲಿ ನಮ್ಮ 


CC-0. Jangamwadi Math Collection. Digitized by 658/0011 


ಮಾನವ ಶಕ್ತಿ ಮೂಲಗಳ ವಿಜ್ಞಾನ ೪೩೩ 
ಜನರನ್ನು ಬೆಳೆಸಲು ಪ್ರಯತ್ನಿಸುತ್ತಿದ್ದೇವೆ. ನಮ್ಮ ಮಕ್ಕಳು ದೈಹಿಕವಾಗಿ ಬೆಳೆಯಬೇಕು, ಸುಂದರ 
ದೇಹ ಸೌಂದರ್ಯ ಹಾಗೂ ಶಕ್ತಿಗಳನ್ನು ಬೆಳೆಸಿಕೊಂಡು ಮಾದರಿಯಾಗಬೇಕು ಎಂದು ಬಯಸು 
ತ್ತೇವೆ. ಅವರು ಮಾನಸಿಕ ಬೆಳವಣಿಗೆಯನ್ನು ಪಡೆದುಕೊಳ್ಳಬೇಕು, ಭೌತಿಕ ವಿಜ್ಞಾನಗಳನ್ನು ಕೃಷಿ 
ಮಾಡಬೇಕು, ಕಾರ್ಯಕೌಶಲವನ್ನು ಹೆಚ್ಚು ಮಾಡಿಕೊಳ್ಳಬೇಕು, ತಮ್ಮ ಸಮಗ್ರ ವಿಕಾಸದ 
ಅಗತ್ಯಗಳಿಗನುಗುಣವಾಗಿ ತಮ್ಮ ಪರಿಸರವನ್ನು ಬದಲಾಯಿಸಿಕೊಳ್ಳುವ ಸಾಮರ್ಥ್ಯವನ್ನು 
ಪಡೆಯಬೇಕು, ಆ ಬಾಹ್ಯ ಪರಿಸರದ ಮೇಲೆ ಹಿಡಿತವನ್ನು ಇಟ್ಟುಕೊಳ್ಳಬೇಕು ಎಂದೂ ಬಯಸುತ್ತೇವೆ. 
ಆದರೆ ಮಾನವ ವಿಕಾಸದ ಆಯಾಮಗಳು ಇವಿಷ್ಟೇ ಏನು? ಮಾನವನು ತನ್ನಲ್ಲಿ ಅಂತರ್ಗತವಾಗಿರುವ 
ಆಧ್ಯಾತ್ಮಿಕ ಸ್ವರೂಪವನ್ನು, ಅಲಕ್ಷಿಸಲು ತಿರಸ್ಕರಿಸಲು ಸಾಧ್ಯವೇನು? ಹಾಗೆ ತಿರಸ್ಕರಿಸಿದರೆ ಅದಕ್ಕೆ 
ಅವನು ಬಹು ದುಬಾರಿಯಾದ ಬೆಲೆ ತೆರಬೇಕಾಗುತ್ತದೆ. 


೧೩. ಬಾಹ್ಯ ಭದ್ರತೆ-ಆಂತರಿಕ ಅಭದ್ರತೆ 

ಭೌತಿಕವಾಗಿ ಉತ್ತಮ ಸ್ಥಿತಿಯಲ್ಲಿದ್ದರೂ, ಉನ್ನತ ಬೌದ್ಧಿಕ ಪ್ರಗತಿಸಾಧಿಸಿದ್ದರೂ ಮಾನವನು 
ಇಂದು ಆಂತರಂಗಿಕವಾಗಿ ಬಡವನಾಗಿದ್ದಾನೆ, ಅಸ್ಥಿರನಾಗಿದ್ದಾನೆ, ಮತ್ತು ತನಗೇ ಒಂದು 
ಸಮಸ್ಕೆಯಾಗಿದ್ದಾನೆ, ಇತರರಿಗೂ ಸಮಸ್ಯೆಯಾಗಿದ್ದಾನೆ. ಜಗತ್ತಿನಾದ್ಯಂತ ಈ ಪರಿಸ್ಥಿತಿಯನ್ನು 
ನಾವಿಂದು ನೋಡುತ್ತೇವೆ. ಕಳೆದ ಶತಮಾನದ ಅತಿ ಶ್ರೇಷ್ಠ-ಜರ್ಮನ್‌ ದಾರ್ಶನಿಕ ಶೋಪೇನ್‌ 
ಹಾವರ್‌ ಆಧುನಿಕ ಮಾನವನನ್ನು ಕುರಿತ ಅಹಿತಕರವಾದ ಭವಿಷ್ಯವನ್ನು ನುಡಿದನು. ಆ ಮಾತು 
ಯುದ್ಧಾನಂತರದ ವರ್ಷಗಳಲ್ಲಿ ಅತ್ಯಂತ ಸತ್ಯವಾಗಿ ಪರಿಣಮಿಸಿತು, ಮತ್ತು ಗಗನ-ಯುಗದ ಮಾನವ 
ಜನಾಂಗಕ್ಕೆ ಸವಾಲೆಸೆಯುವ ಪ್ರಶ್ನೆ ಚಿಹ್ನೆಯಾಗಿ ಉಳಿಯಿತು. (The World as will and Idea, 
ಸಂಪುಟ ೧, ಪು. ೪೦೪): 

ಯಾವ ಕೊರತೆ ಕಳವಳಗಳೂ ಇಲ್ಲದೆ ಸುಭದ್ರರೆಂದುಕೊಂಡಿದ್ದ ಮನುಷ್ಯರೆಲ್ಲರೂ ಕೊನೆಗೆ 

ತಮ್ಮ ಇತರ ಎಲ್ಲಾ ಹೊರೆಗಳನ್ನು ತೆಗೆದೆಸೆದು ತಮಗೆ ತಾವೇ ಹೊರೆಯಾಗಿ ಬಿಟ್ಟಿದ್ದಾರೆ. 

ನಮ್ಮವೇ ಉಪನಿಷತ್ತುಗಳು ಮಾನವನ ಸ್ವರೂಪ ಭವಿಷ್ಯವನ್ನು ಕುರಿತು ನಡೆಸಿದ ಆಳವಾದ 
ಅಧ್ಯಯನದ ಬೆಳಕಿನಲ್ಲಿ ಇಂಥದೇ ಭವಿಷ್ಯವಾಣಿಯನ್ನು ನುಡಿದವು. ಯುಗಾಂತರಗಳ ಹಿಂದೆಯೇ, 
ಆಧ್ಯಾತ್ಮಿಕ ಕೊರತೆಗಳಿಂದಾಗಿ ಮಾನವನ ಅಸಾಫಲ್ಯಗಳು ಹೇಗಿರುತ್ತವೆಂಬುದನ್ನು ಅವು ಹೇಳಿದುವು. 
ಬೇರೆ ದೃಷ್ಟಿಯಿಂದ ಆಧುನಿಕ ಯುಗವು ಅತ್ಮದ್ಭುತವಾಗಿದ್ದರೂ, ಉಪನಿಷತ್ತಿನ ಈ ವಾಣಿಯು 
ಅಕ್ಬರಶಃ ನಿಜವಾಗಿ ಪರಿಣಮಿಸಿದೆ (ಶ್ವೇತಾಶ್ವತರ ಉಪನಿಷತ್‌, ೬.೨೦) : 

ಯದಾ ಚರ್ಮವತ್‌ ಆಕಾಶಂ 

ವೇಷ್ಟಯಿಷ್ಕಂತಿ ಮಾನವಾಃ | 

ತದಾ ದೇವಂ ಅವಿಜ್ಞಾಯ 

ದುಃಖಸ್ಕಾಂತೋ ಭವಿಷ್ಯತಿ ॥ 

(ತಾಂತ್ರಿಕ ಜ್ಞಾನದ ಸಹಾಯದಿಂದ) ಮಾನವನು ಆಕಾಶವನ್ನು ಚರ್ಮವನ್ನು ಸುತ್ತುವಂತೆ 
ಸುತ್ತಿ ಬಿಡಬಹುದು. ಆದರೂ ಅಂತರಗಂದ ದಿವ್ಯತೆಯನ್ನು ಅರಿಯದೆ ಅವರಿಗೆ ದುಃಖ 
ವಿಮುಕ್ತಿಯು ಸಾಧ್ಯವಿಲ್ಲ. 


೧೪. ಪ್ರಚಲಿತ ಮಾನವ ವಿರೂಪಗಳಿಗೆ ತತ್‌ ತ್ವಮ್‌ ಅಸಿಯ ಸವಾಲು 
ಈ ಆಧ್ಯಾತ್ಮಿಕ ನದವ ಮಸ ಸಕೈ ಬಗ್ಗ ವರೂಪಗೊಳನುತಡ ಮತ್ತು 


n 1011766 by eGangotri 


೪೩೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಳು 


ಅದರ ಪರಿಣಾಮವಾಗಿ ಹೊರಗಿನ ಸಾಮಾಜಿಕ ಪರಿಸ್ಥಿತಿಯನ್ನೂ ರೂಪುಗೆಡಿಸುತ್ತದೆ. ನಮ್ಮ 
ದೇಶದಲ್ಲೇ ಸ್ವಾತಂತ್ರ್ಯಾ ನಂತರದ ಕೆಲವು ವರ್ಷಗಳಲ್ಲೇ ಈ ವಿಕೃತಿಯು ಸಂಭವಿಸಿರುವುದನ್ನು 
ನಾವು ಗಮನಿಸಿರಬಹುದು. ಚಿಕ್ಕವೋ ದೊಡ್ಡವೋ ಆಮಿಷಗಳಿಗೆದುರಾಗಿ ಸೋತು ನಮ್ಮ ದೇಶಕ್ಕೆ 
ಭಾರೀ ಸಮಸ್ಯೆಗಳನ್ನು ಉಂಟುಮಾಡುತ್ತಿರುವವರು ನಮ್ಮ ವಿದ್ಯಾವಂತರಾದ ಜನರೇ. ಹಲವು 
ಬಗೆಯ ಲಂಚಗಾರಿಕೆ, ಭ್ರಷ್ಟಾಚಾರ, ಕಳ್ಳಸಾಗಾಣಿಕೆ, ಸಾಮಾಜಿಕ ಅವ್ಯವಹಾರಗಳು ಮತ್ತು 
ಬಗೆಯ ಅಪರಾಧಗಳಲ್ಲಿ ತೊಡಗುವವರು, ತಪ್ಪಾಗಿ “ಉನ್ನತ” ಶಿಕ್ಷಣ ಎಂದು ಕರೆದಿರುವ, ದುಬಾರಿ 
ಬೆಲೆಯ ಬೌದ್ಧಿಕ ಶಿಕ್ಷಣದ ಉತ್ಪನ್ನಗಳಾದ ಜನರೇ. ಅಲ್ಲದೇ, ನಮ್ಮ ಉಪಾಧ್ಯಾಯರ ಭ್ರಷ್ಟಾಚಾರ, 
ನಮ್ಮ ವಿದ್ಯಾರ್ಥಿಗಳ ಸಾಮೂಹಿಕ ನಕಲು ಮಾಡುವಿಕೆ ಇವೂ ಅದೇ “ಉನ್ನತ” ಶಿಕ್ಷಣದ ಫಲಗಳು, 
ಇವುಗಳಲ್ಲಿ ನಮಗೆ ಮನುಷ್ಯರು ಏಕಕಾಲದಲ್ಲಿ ಭೌತಿಕವಾಗಿ ದೈತ್ಯರೂ ನೈತಿಕವಾಗಿ ಕುಬ್ಜರೂ 
ಆಗಿರಬಹುದು ಎಂಬ ಸತ್ಯಕ್ಕೆ ಸಮರ್ಥನೆ ದೊರಕುತ್ತದೆ. ನಮ್ಮ ಶಿಕ್ಷಣ ಕ್ಷೇತ್ರದಿಂದ ಅಧಿಕಾಧಿಕ 
ಸಂಖ್ಯೆಯಲ್ಲಿ ನಮ್ಮ ರಾಜಕಾರಣಕ್ಕೆ, ನಮ್ಮ ಆಡಳಿತಕ್ಕೆ, ನಮ್ಮ ವೃತ್ತಿಗಳಿಗೆ ಅನಾರೋಗ್ಯಕರ 
ಹಂತದವರೆಗೆ ತಂದು ತುಂಬುತ್ತಿರುವುದು ಇವರನ್ನೇ. ಈಗ ನಾವು ಈ ಪ್ರವೃತ್ತಿಯನ್ನು ತಲೆಕೆಳಗು 
ಮಾಡಬೇಕು. ದೈಹಿಕ ಹಾಗೂ ಬೌದ್ಧಿಕ ವಿಕಾಸಗಳ ಜೊತೆಗೆ ಒಂದು ನೂತನ ಆಯಾಮದಲ್ಲಿ, 
ಅಂದರೆ ಮಾನವನ ಆಧ್ಯಾತ್ಮಿಕ ಆಯಾಮದಲ್ಲಿಯೂ ನಾವು ಬೆಳವಣಿಗೆಯನ್ನು ಸಾಧಿಸಬೇಕು 

"ಎಂದು ಭಾರತದ ಪ್ರಾಚೀನ ವಿವೇಕವಾಣಿಯು ನಮ್ಮ ಕಿವಿಗಳಲ್ಲಿ ಪಿಸುಗುಟ್ಟುತ್ತಿದೆ. ಕೇವಲ ದೈಹಿಕ 
ಮತ್ತು ಬೌದ್ಧಿಕವಾದುದರಿಂದಾಚೆಗೆ, “ತತ್‌ ತ್ವಮ್‌ ಅಸಿ' ಸೂತ್ರದಲ್ಲಿ ಹೇಳಿದ ಮಾನವನ 
ಅನಂತವೂ ದಿವ್ಯವೂ ಆದ ಸ್ವರೂಪವಿದೆ. ನಡವಳಿಕೆಯಲ್ಲಿ, ಶೀಲದಲ್ಲಿ ಆ ಆಯಾಮವು ತುಸುವೇ 
ಪ್ರಕಟವಾದರೂ ಸಾಕು, ಉತ್ತಮ ಪ್ರಮಾಣದ ನೂತನ ಶಕ್ತಿಮೂಲವು ಪ್ರತಿಯೊಬ್ಬ ಮಾನವ 
ಜೀವಿಗೂ ಉಪಲಬ್ಧವಾಗುತ್ತದೆ. 


೧೫. ಮಾನವನ ಸರ್ವತೋಮುಖ ವಿಕಾಸದ ವಿಜ್ಞಾನ 


ಸರಳವಾದುದೊಂದು ಉದಾಹರಣೆಯನ್ನು ಕೊಡುತ್ತೇನೆ. ಒಬ್ಬ ಪ್ರವಾಸಿಯು ಒಂದು 

, ಹೋಟೇಲಿಗೆ ಹೋಗುತ್ತಾನೆ, ಆದರೆ ತನ್ನ ಹಣದ ಪರ್ಸನ್ನು ಟ್ಯಾಕ್ಸಿಯಲ್ಲೇ ಮರೆತುಬಿಡುತ್ತಾನೆ ; 
ಒಂದು ಬಗೆಯ ಡ್ರೈವರನು ಆ ಪರ್ಸನ್ನು ಎತ್ತಿಟ್ಟುಕೊಂಡು ಸುಮ್ಮನಾಗುತ್ತಾನೆ. ಇನ್ನೊಬ್ಬ ಅದರ 

ಒಡೆಯನನ್ನು ಹುಡುಕಿಕೊಂಡು ಬಂದು ಮರಳಿಸುತ್ತಾನೆ. ಈ ಎರಡು ಕ್ರಿಯೆಗಳ ನಡುವೆ ಪ್ರಜ್ಞೆಯ 

ಹಂತಗಳು ಮತ್ತು ಅಂತರಿಕ ವಿಕಾಸಗಳಿಗೆ ಸಂಬಂಧಿಸಿದಂತೆ ಬೆಟ್ಟದಷ್ಟು ವ್ಯತ್ಯಾಸವಿದೆ. ಪರ್ಸನ್ನು 

ತಾನೇ ಇಟ್ಟುಕೊಳ್ಳುವ ಡ್ರೈವರನು ತನ್ನ ಬುದ್ಧಿಶಕ್ತಿಯನ್ನು ಕೇವಲ ಜಾಣತನದ ಹಂತದವರೆಗೆ 

ಬೆಳೆಸಿದ್ದಾನೆ. ಆದರೆ ಅವನಲ್ಲಿ ಸಹಾನುಭೂತಿಯ ಸಾಮರ್ಥ್ಯ ಇಲ್ಲದಾಗಿದೆ. ಸಹಾನುಭೂತಿಯು 

ಆಧ್ಯಾತ್ಮಿಕವಾದದ್ದೇ ಹೊರತು ಬೌದ್ಧಿಕ ಸಾಮರ್ಥ್ಯವಲ್ಲ. ಅವನು ತನ್ನ ಪುಟ್ಟ ದೇಹದ ಮಟ್ಟಿಗೆ 

ಸೀಮಿತನಾಗಿದ್ದಾನೆ. ಅದರ ಹಂಬಲಗಳಿಗೆ ಮಾತ್ರ ಸ್ಪಂದಿಸಬಲ್ಲನು, ಅವನ ಬುದ್ಧಿ ಶಕ್ತಿಯು ಆ 
ದೇಹವೆಂಬ ಸೀಮಿತ ವ್ಯವಸ್ಥೆಯ ಗುಲಾಮವಾಗಿದೆ. ಇನ್ನೊಬ್ಬ ವೃಕ್ತಿಯಾದರೋ ತನ್ನ ದೈಹಿಕ 
ಮಿತಿಗಳಿಂದಾಚೆಗೆ ಬೆಳೆದಿದ್ದಾನೆ; ತನ್ನ ಮನಸ್ಸನ್ನು ಉನ್ನತತರ ಆಧ್ಯಾತ್ಮಿಕ ಆಯಾಮದ ಪ್ರೇರಣೆ 
ಗಳಿಗೆ ಸ್ಪಂದಿಸುವಂತೆ ತರಬೇತಿಗೊಳಪಡಿಸಿದ್ದಾನೆ. ಇತರ ಹೃದಯಗಳಿಗೆ ತನ್ನ ಪ್ರೇಮವನ್ನು ಅವನು 
ತುಂಬಬಲ್ಲನು. ಇತರರನ್ನು ಪ್ರವೇಶಿಸುವ, ಇತರರು ಪ್ರವೇಶಿಸಲು ಎಡೆಗೊಡುವ ಸಾಮರ್ಥ್ಯವನ್ನು 
ಅವನು ಬೆಳೆಸಿಕೊಂಡಿದ್ದಾನೆ. ಫರ್ಸನ್ನು ಟ್ಯಾಕ್ಸಿಯಲ್ಲಿ ಮರೆತುಹೋದ ವ್ಯಕ್ತಿಯ ಬಗೆಗೆ ಇವನಲ್ಲಿ . 
ಕರುಣೆಯಾಗಿ ವ್ಯಕ್ತವಾದ ಆಧ್ಯಾತ್ಮಿಕ ವಿಕಾಸ ಇದೇ ಆಗಿದೆ. ಎಲ್ಲಾ ಮಾನವೀಯ ಪ್ರೇರಣೆಗಳು, 


CC-0. Jangamwadi Math Collection. Digitized by eGangotri 


ಮಾನವ ಶಕ್ತಿ ಮೂಲಗಳ ವಿಜ್ಞಾನ ಜ್‌ 


ನೈತಿಕ ಸ್ಪಂದನದ ಸಾಮರ್ಥ್ಯ, ಪ್ರೇಮ, ಸಮರ್ಪಣೆ, ಸೇವೆ, ತಂಡವಾಗಿ ಕೆಲಸ ಮಾಡುವ 
ಮನೋಭಾವ, ಇವೆಲ್ಲ ಆಧ್ಯಾತ್ಮಿಕ ಆಯಾಮದಲ್ಲಿ ಮಾನವನ ಬೆಳವಣಿಗೆಯ ಉಪ-ಉತ್ಪನ್ನಗಳು 
ಮಾತ್ರ. ಕೇವಲ ಬೌದ್ದಿಕ ಬೆಳವಣಿಗೆಯು ತನ್ನಷ್ಟಕ್ಕೆ ತಾನೇ ಈ ಗುಣಗಳನ್ನೂ ಸೌಜನ್ಯವನ್ನೂ 
ವ್ಯಕ್ತಪಡಿಸಲು ಸಹಾಯ ಮಾಡುವುದಿಲ್ಲ. ಅತ್ಯಧಿಕ ಬೌದ್ಧಿಕ ಸಾಮರ್ಥ್ಯವುಳ್ಳ ಹಿರಿಯ ವಿಜ್ಞಾನಿಗಳು - 
ಕೂಡ, ತಮ್ಮ ಸಂಶೋಧನ ಕ್ಷೇತ್ರಗಳಲ್ಲಿ ಮೇಲೆ ಬರುತ್ತಿರುವ ಕಿರಿಯ ಸಂಶೋಧಕರ ಅವಕಾಶ 
ಗಳನ್ನು ನಾಶಮಾಡುವುದನ್ನೂ, ಅವರು ಮಾಡಿದ ಸಂಶೋಧನೆಗಳನ್ನು ತಮ್ಮದೆಂದು ಹೇಳಿಕೊಂಡು 
ಅವರನ್ನು ವಂಚಿಸುವುದನ್ನೂ ನಾವು ಕೇಳುತ್ತೇವೆ ; ಹಾಗೆಯೇ ಹಿರಿಯ ಆಡಳಿತಗಾರರು ತಮ್ಮ 
ನಿಷ್ಠಾವಂತ ಕಿರಿಯ ಅಧಿಕಾರಿಗಳಿಗೆ ನೆರವು ನೀಡಿ ಅವರನ್ನು ರಕ್ಷಿಸುವ ಬದಲಾಗಿ ಅವರ ಮೇಲೆ 
ಆಡಳಿತೀಯ ಕೊರತೆಗಳನ್ನೂ ವೈಫಲ್ಕಗಳನ್ನೂ ಹೊರಿಸುವುದನ್ನು ನೋಡುತ್ತೇವೆ. 

ಆಧ್ಯಾತ್ಮಿಕ ಬೆಳವಣಿಗೆಯಿಂದ ಮಾತ್ರವೇ ನಿರ್ಭಿತಿ, ಚಾರಿತ್ರ್ಯ ಬಲ, ಸ್ವಾತಂತ್ರ್ಯ, ಮಾನವ 
ಪ್ರೇಮ ಮತ್ತು ಕಳಕಳಿ, ವ್ಯಕ್ತಿಯ ಒಳಮುಖವಾದ ಗುಣಾತ್ಮಕ ಶ್ರೀಮಂತಿಕೆ ಹಾಗೂ ದೇಶದ 
ಆರೋಗ್ಯ, ಬಲ ಮತ್ತು ಸಮಗ್ರತೆಗಳು ಸಾಧಿತವಾಗುವುದು. 

ಈ ಆಧ್ಯಾತ್ಮಿಕ ಬೆಳವಣಿಗೆಯು ಪ್ರತಿಯೊಬ್ಬ ವ್ಯಕ್ತಿಯ ಜನ್ಮಸಿದ್ಧ ಹಕ್ಕು ಎಂದು ವೇದಾಂತವು 
ಹೇಳುತ್ತದೆ. ನಮ್ಮ ಲಕ್ಷೋಪಲಕ್ಷ ಜನರಲ್ಲಿ ಇಂದು ಈ ಬೆಳವಣಿಗೆ ಕಾಣಿಸುವುದಿಲ್ಲ ; ಪರಿಣಾಮ 
ವಾಗಿ, ವಿದ್ಯಾವಂತರೂ ಸೇರಿದಂತೆ ನಮ್ಮ ಅನೇಕ ಜನರು ಮಾನವ ವಿಕಾಸದ ಸ್ಥಗಿತ ಚಿತ್ರವನ್ನು 
ಕೊಡುತ್ತಾರೆ. ಹಾಗಾಗಿ ಇಂದು ಒಗಟಾಗುವಷ್ಟು ಮಟ್ಟಿಗೆ ಸಾಮಾಜಿಕ ಅನಾರೋಗ್ಯ ಬೆಳೆದಿದೆ. 
ನಮ್ಮ ಬಹುತೇಕ ತಂದೆತಾಯಿಯರು ತಮ್ಮ ಮಕ್ಕಳು ಜಾಣರೂ, ಆಶೋತ್ತರಗಳುಳ್ಳವರೂ ಆಗ 
ಬೇಕೆಂದು ಅದಕ್ಕೆ ತಕ್ಕಂತೆ ಪ್ರಚೋದಿಸುತ್ತಾರೆಯೇ ಹೊರತು ಅವರು ದೇಶಭಕ್ತರಾಗುವಂತೆ, 
ಮಾನವೀಯತೆಯುಳ್ಳವರಾಗುವಂತೆ ಬೆಳೆಯಲು ಪ್ರೇರಿಸುವುದಿಲ್ಲ. ಹಾರ್ವರ್ಡ್‌ ವಿಶ್ವ ವಿದ್ಯಾಲಯದ 
ಹಿರಿಯ ಮನೋವಿಜ್ಞಾನಿ ದಿವಂಗತ ವಿಲಿಯಂ ಮೆಕ್‌ಡುಗಾಲ್‌, ತಮ್ಮ ಸುಪ್ರಸಿದ್ಧ ಕೃತಿ Char- 
acter and the Conduct of Life ಎಂಬುದರಲ್ಲಿ, ತರುಣರು ಆಸೆಯುಳ್ಳವರಾಗಿರಬೇಕು, ಆದರೆ 
ಆ ಆಸೆಯ ಜೊತೆಗೆ ನಿರ್ದಿಷ್ಟ ಚಾರಿತ್ರ್ಯದ ಆದರ್ಶ ಬೆರೆತಿರಬೇಕು ಎಂದು ಹೇಳುತ್ತಾರೆ. ಆ 
ಆದರ್ಶದ ಶುದ್ದೀಕರಣ ಸ್ಪರ್ಶವೊಂದಿಲ್ಲದೆ ಹೋದರೆ ಆಸೆಯು ಆ ತರುಣನನ್ನು ನೀತಿನಿಷ್ಠೆ 
ಗಳಿಲ್ಲದಂಥವನನ್ನಾಗಿ ಮಾಡುತ್ತದೆ. ಏಕೆಂದರೆ ನೀತಿನಿಷ್ಠೆಗಳು ಆಸೆಗಳಿಗೆ ಅಡ್ಡಿಯಾಗುತ್ತವೆ. 
ಮಾನವೀಯ ಪ್ರೇರಣೆಗಳು ಅವರ ನಡವಳಿಕೆಯ ಮೇಲೆ ಪ್ರಭಾವ ಬೀರಿದಾಗ, ಅಂತಹ ಆಶಾವಂತ 
ರಾದ ತರುಣರು ಮೋಸಗಾರರಾಗಿ ಬಿಡುತ್ತಾರೆ. ನಮಗೆ ಅಗತ್ಯವಾಗಿರುವುದು ಸರ್ವತೋಮುಖ 
ಮಾನವ ಬೆಳವಣಿಗೆ. 

ಮಾನವ ವಿಕಾಸದ ವಿಜ್ಞಾನವು ಪ್ರತಿಯೊಬ್ಬ ಜೀವಿಯಲ್ಲೂ ಅಂತರ್ಗತವಾಗಿರುವ ಆತ್ಮವೆಂಬ 
ದಿವ್ಯವಾದ ಕಿಡಿಯ ಆಳವಾದ ಆಯಾಮವನ್ನು ಪರಿಗಣಿಸಬೇಕು. ಈ ಆಧ್ಯಾತ್ಮಿಕ ಆಯಾಮವನ್ನು 
ಪ್ರೇರಿಸುವುದರಿಂದ, ಅದು ಒಂದು ನೂತನ ರಚನಾಶೀಲವೂ ವ್ಯಾಪಕವೂ ಆದ ಶಕ್ತಿಮೂಲದ 
ಉದಯವಾಗಿ ವ್ಯಕ್ತವಾಗುತ್ತದೆ. ಆದ್ದರಿಂದ ಕರುಣೆ, ಪ್ರೇಮ, ಸೇವೆ ಮತ್ತು ನಿಷ್ಠೆಗಳೂ ಇತರರನ್ನು 
ಬಲಿಕೊಟ್ಟು ತಾನು ಕೊಬ್ಬುವ ಪ್ರವೃತ್ತಿಯನ್ನು ತಡೆಗಟ್ಟುವ ಶಕ್ತಿಯೂ ಹರಿದುಬರುತ್ತವೆ. ಒಂದು 
ಆರೋಗ್ಯಕರವಾದ ಮಾನವೀಯತೆಯುಳ್ಳ ಸಾಮಾಜಿಕ ವ್ಯವಸ್ಥೆಯನ್ನು ವಿಕಸನಗೊಳಿಸಲು ಜಗತ್ತಿಗೆ 
ಇಂದು ಶಕ್ತಿಮೂಲವು ಅಗತ್ಯವಾಗಿದೆ. ಇಂದು ಸಮಾಜದಲ್ಲಿ ಅಪರಾಧಗಳ ಸಂಖ್ಯೆ ಏಕೆ ಏರುತ್ತಲೇ 
ಇದೆ ? ಏಕೆಂದರೆ ದೇಹವು ಗಟ್ಟಿಮುಟ್ಟಾಗಿದೆ, ಬುದ್ಧಿ ಹರಿತವಾಗಿದೆ, ಆದರೆ ಇವುಗಳ ಜೊತೆಗೆ 


ನೈತಿಕ ಭಾವನೆ ಬೆಳೆದಿಲ್ಲ ಮಾನನೀಯ ಫೇರಣೆಯನಾಗಲ್ಲಿನ್ಯತಿಕ by 658/0081 ಚೆ 


ಗ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಮಗಳ್ಳ 


ರಾಜಕೀಯ ಅಧಿಕಾರವು ವಿಧಿಸಲಾರದು. ಅವು ಮಾನವನ ಆದ್ಯಾತ್ಮಿಕ ಬೆಳವಣಿಗೆಯಿಂದ, ಅದರ 
ಉಪ ಉತ್ಪನ್ನವಾಗಿ ಮೂಡುತ್ತವೆ. ಕ 
ಕೈಗಾರಿಕಾ ಉತ್ಪನ್ನವಾಗಲೀ, ಕೃಷಿ ಉತ್ಪನ್ನವಾಗಲೀ ಕೇವಲ ಪ್ರಚೋದನೆಗಳಿಂದ ಹೆಚ್ಚುವುದಿಲ್ಲ. 
ಆದರೆ, ಜನರಿಗೆ ಅದರ ತಂತ್ರಜ್ಞಾನ, ಅದಕ್ಕೆ ಸಂಬಂಧಪಟ್ಟ ವಿಜ್ಞಾನ ಎಲ್ಲವನ್ನೂ ಬೋಧಿಸಬೇಕು, 
ಹಾಗೆಯೇ ನೈತಿಕತೆಯ ವಿಜ್ಞಾನ, ತಂತ್ರಜ್ಞಾನಗಳನ್ನು ಎಲ್ಲ ಜನರಿಗೂ ತಿಳಿಸಬೇಕಾದುದು ಅಗತ್ಯ 
ಎಂದು ವೇದಾಂತವು ಹೇಳುತ್ತದೆ. ಮಾನವ ಮನಸ್ಸಿಗೆ ಕಲ್ಪನೆಯನ್ನು ಕುರಿತು ಅಂತರ್ಗತವಾದ 
ಆಕರ್ಷಣೆಯಿರುತ್ತದೆ. ಆದ್ದರಿಂದ ಈ ವಿಷಯವನ್ನು ಮಾನವ ವಿಕಾಸದ ಮಹತ್ವದ ಆಯಾಮವಾಗಿ 
ಮುಂದಿರಿಸಿದಾಗ, ಜನರು ಅದನ್ನು ಸ್ವೀಕರಿಸುತ್ತಾರೆ ಮತ್ತು ಕಾರ್ಯರೂಪಕ್ಕೆ ತರಲು ಪ್ರಯತ್ನಿಸು 
ತ್ತಾರೆ. ಅದನ್ನು ಜನರ ಮೇಲೆ ಒತ್ತಾಯದಿಂದ ಹೇರಬೇಕಾದ ಅಗತ್ಯವಿಲ್ಲ, ವಿಜ್ಞಾನ- 
ತಂತ್ರಜ್ಞಾನಗಳನ್ನು ಅವರ ಮೇಲೆ ಹೇರಬೇಕಾದ ಅಗತ್ಯ ಹೇಗೆ ಇಲ್ಲವೋ ಹಾಗೆ. ಅದು 
ಸತ್ಕಾನ್ವೇಷಣೆಯ ಫಲವಾದ್ದರಿಂದ, ಮಾನವ ಸಂಕಷ್ಟಗಳನ್ನು ಪರಿಹರಿಸುವ ಪ್ರೇರಣೆಯಿಂದ 
ಬಂದುದಾದ್ದರಿಂದ, ಅವರ ಜೀವನ ಸ್ಥಿತಿಗತಿಗಳನ್ನು ಉತ್ತಮಪಡಿಸುವ ಉದ್ದೇಶವಿರುವುದರಿಂದ 
ಅವರು ತಾವಾಗಿ ಅದನ್ನು ಸ್ಟೀಕರಿಸುತ್ತಾರೆ. ಸ್ವಾಮಿ ವಿವೇಕಾನಂದರ ಮಾತುಗಳಲ್ಲಿ (ಕೃತಿಶ್ರೇಣಿ, 
ಸಂಪುಟ ೨, ರಾಜಯೋಗ ಪು. ೩೫೪) : 
ಪ್ರಪಂಚದಲ್ಲೆಲ್ಲ “ಉತ್ತಮರಾಗಿ” “ಉತ್ತಮರಾಗಿ” “ಉತ್ತಮರಾಗಿ” ಎಂಬ ಬೋಧನೆ 
ಯನ್ನು ನಾವ ಕೇಳಿರುವೆವ್ರ “ಕದಿಯಬೇಡ' “ಸುಳ್ಳನ್ನು ಹೇಳಬೇಡ' ಎಂಬುದನ್ನು ಕೇಳದೆ 
ಇರುವ ಮಗುವು ಪ್ರಪಂಚದಲ್ಲಿಯೇ ಇಲ್ಲವೆನ್ನಬಹುದು. ಆದರೆ ಇವನ್ನು ಹೇಗೆ ಸಾಧಿಸ 
ಬೇಕೆಂಬುದನ್ನು ಯಾರೂ ಹೇಳುವುದಿಲ್ಲ. ಮಾತಿನಿಂದ ಜನರಿಗೆ ಸಹಾಯವಾಗಲಾರದು. ಏತಕ್ಕೆ 
ಒಬ್ಬ ಕಳ್ಳನಾಗಬಾರದು ? ಕದಿಯದೆ ಇರುವುದು ಹೇಗೆ ?--ಎಂಬುದನ್ನು ನಾವು ಅವನಿಗೆ 
ಕಲಿಸುವುದಿಲ್ಲ, ಸುಮ್ಮ ನೆ ಮಗುವಿಗೆ ಕದಿಯಬೇಡ ಎಂದು ಹೇಳುವೆವು. ಆ ಮಗುವಿಗೆ ತನ್ನ 
ಮನಸ್ಸನ್ನು ನಿಗ್ರಹಿಸುವುದು ಹೇಗೆ ಎಂಬುದನ್ನು ಕಲಿಸಿದಾಗ ಮಾತ್ರ ನಿಜವಾಗಿ ಸಹಾಯ 
ಮಾಡುತ್ತೇವೆ ಆಂತರಿಕ ಮತ್ತು ಬಾಹ್ಹಕ್ರಿಯೆಗಳಲ್ಲಿ ಮನಸ್ಸು ಇಂದ್ರಿಯಗಳೆಂಬ ಕೇಂದ್ರ 
ದೊಂದಿಗೆ ಕಲತಾಗ ಮಾತ್ರ ನಡೆಯುವುವು ಬೇಕೆಂತಲೋ ಬೇಡವೆಂತಲೋ ಮನಸ್ಸು ಆಯಾ 
: ಇಂದ್ರಿಯಗಳೊಂದಿಗೆ ಕಲೆಯುವುತೆ ಬಲಾತ್ಮರಿಸಲ್ಪಡುತ್ತದೆ ಅದಕ್ಕೋಸ್ಕರವಾಗಿಯೇ ಜನರು 
ಮೂಢ ಕೆಲಸಗಳನ್ನು ಮಾಡಿ ವ್ವಥೆ ಪಡುವರು. ಮನಸ್ಸು ಏನಾದರೂ ಅವರ ಸ್ವಾಧೀನದಲ್ಲಿ 
ಇದ್ದರೆ ಅವರಿದಿಗೂ ಹಾಗೆ ಮಾಡುತ್ತಿರಲಿಲ್ಲ. ಮನಸ್ಸಿನ ನಿಗ್ರಹದ ಪರಿಣಾಮವಾಗಿ ಆಗುವ 
ದೇನು? ಮನಸ್ಸಿ ಆಯಾ ಇಂದ್ರಿಯ ಕೇಂದ್ರಗಳೊಂದಿಗೆ ಬೆರೆಯುವುದಿಲ್ಲ. ಆಗ ಸ್ವಭಾವತ: 
ಭಾವನೆ ಮತ್ತು ಇಚ್ಛೆಗಳೆರಡೂ ನಮ್ಮ ವಶದಲ್ಲಿರುತ್ತವೆ 
ಎರಡು ವರ್ಷಗಳ ಹಿಂದೆ ನಾನು ಅಮೇರಿಕಾಗೆ ಹೋಗಿದ್ದಾಗ, ಒಬ್ಬ ಸ್ತ್ರೀಯು ನನಗೆ 
ಹೇಳಿದರು : “ಸ್ವಾಮೀಜಿ, ಇಲ್ಲಿ ನಮಗೆ ಅನೇಕ ಸಮಸ್ಯೆಗಳಿವೆ. ತಾಯಂದಿರು ತಮ್ಮ ಮಕ್ಕಳನ್ನು 
ತಾವೇ ಹೊಡೆದು ಚಚ್ಚುವುದು, ಗಂಡಂದಿರು ತಮ್ಮ ಹೆಂಡಿರನ್ನು ಹೊಡೆಯುವುದು ಇತ್ಯಾದಿ. _ 
ಇಂಥವರ ಸಂಖ್ಯೆ ಈಗ ದಿನೇದಿನೇ ಹೆಚ್ಚುತ್ತಿದೆ. ನ್ಯೂಸ್‌ವೀಕ್‌ ಮೊದಲಾದ ನಿಯತಕಾಲಿಕಗಳಲ್ಲೂ 
ಈ ಸಮಸ್ಯೆಗಳನ್ನು ಪ್ರಧಾನವಾಗಿ ಚರ್ಚಿಸಲಾಗಿದೆ. ಈ ಪರಿಸ್ಥಿತಿಯು ಬೆಳವಣಿಗೆ ಮತ್ತು ಪ್ರಗತಿಗಳ 
ಪ್ರಚಲಿತ ಕಲ್ಪನೆಯನ್ನು ವಿರೋಧಿಸುವುದಿಲ್ಲವೆ ?” ಆಧುನಿಕ ಯುಗದಲ್ಲಿ ಒಂದು ದೇಶದ ಪ್ರಗತಿ 
ಯನ್ನು ತಲಾ ಉತ್ಪಾದನೆಯ ಆಧಾರದಿಂದಲೂ ವಿದ್ಯುತ್‌, ಪರಮಾಣು ಶಕ್ತಿ ಮೊದಲಾದ ಬಾಹೈ 
ಶಕ್ತಿಮೂಲಗಳ ಹಲವು ಬಗ್ಗಯ,ಬಳಕೆಯಂದಲೂ  ವಣಿಸಸಲಾಗುತ್ತಹೊಂಆದರೆ ಅದು ಮಾನವ 


ಮಾನವ ಶಕ್ತಿ ಮೂಲಗಳ ವಿಜ್ಞಾನ ೪೩೭ 
ವಿಕಾಸದ ಅಳತೆಯೇ ? ಏಕೈಕ ಅಳತೆಯೇ ? ಅಗಾಧ ಪ್ರಮಾಣದ ಬಾಹ್ಕ ಶಕ್ತಿ ಸಂಪನ್ಮೂಲ 
ಗಳಿದ್ದರೂ ಕೂಡಾ ಅಭಿವೃದ್ಧಿ ಹೊಂದಿದ ದೇಶಗಳ ಸ್ತ್ರೀಪುರುಷರು ಅಸಂತುಷ್ಟರಾಗಿದ್ದಾರೆ, ಸದಾ 
ಬಿಗುವಿನಿಂದ ಕೂಡಿರುತ್ತಾರೆ, ವಿಫಲತೆಯನ್ನು ಅನುಭವಿಸುತ್ತಿದ್ದಾರೆ. ಅಭಿವೃದ್ಧಿಶೀಲ ದೇಶವಾದ 
ನಾವೂ ಅದೇ ದಾರಿಯಲ್ಲೇ ಹೋಗುತ್ತಿದ್ದೇವೆ. ಆದ್ದರಿಂದಲೇ, ಕೇವಲ ದೈಹಿಕ ಮತ್ತು ಬೌದ್ಧಿಕ 
ಆಯಾಮಗಳಲ್ಲಿಯೇ ನಿಲ್ಲದೆ ಅದಕ್ಕತೀತವಾಗಿ ನಿಜವಾದ ಆಧ್ಯಾತ್ಮಿಕ ಆಯಾಮಕ್ಕೆ ಬೆಳೆಯುವ 
ವಿಜ್ಞಾನ ಮತ್ತು ವ್ಯಕ್ತಿಯೊಳಗೆ ನೆಲೆಸಿರುವ ದಿವ್ಯತೆಯ ಕಿಡಿಯನ್ನು ಪ್ರಕಟ ಪಡಿಸುವ ವಿಜ್ಞಾನ 
ಇಂದು ತುಂಬಾ ಮಹತ್ವಪೂರ್ಣವೂ ಸುಸಂಗತವೂ ಆಗಿರುವುದು. 


೧೬. ಮಾನವ ಶಕ್ತಿಮೂಲಗಳನ್ನು ಕುರಿತು ಶಂಕರಾಚಾರ್ಯರು 


ಕಠ ಉಪನಿಷತ್ತಿಗೆ ಭಾಷ್ಕ ಬರೆಯುತ್ತಾ ಶಂಕರಾಚಾರ್ಯರು ಒಂದು ತೇಜೋಯುಕ್ತವಾದ 
ಭಾಗದಲ್ಲಿ ಮಾನವರಲ್ಲಿರುವ ಈ ಅನಂತ ಆಧ್ಯಾತ್ಮಿಕ ಶಕ್ತಿ ಸಂಪನ್ಮೂಲವನ್ನು ಕುರಿತು ಒಂದು 
ಒಳನೋಟವನ್ನು ಕೊಡುತ್ತಾರೆ. ಹಾಗೆಯೇ ಪ್ರತಿಯೊಬ್ಬ ಮಾನವಜೀವಿಯಲ್ಲೂ ಇರುವ 
ಶಕ್ತಿಸಂಪನ್ಮೂಲಗಳ ಲೆಕ್ಕಾಚಾರವನ್ನೂ ಕೊಡುತ್ತಾರೆ. ನಿಖರವಾಗಿ ವೈಜ್ಞಾನಿಕ ಶಬ್ದಗಳಲ್ಲಿ ಅವರು 
ಹೇಳುತ್ತಾರೆ, ಪ್ರತಿಯೊಬ್ಬ ಮಾನವಜೀವಿಯೊಳಗಿರುವ ಶಕ್ತಿ ಸಂಪನ್ಮೂಲಗಳು ಸೂಕ್ಷ್ಮತೆ, ಅಗಾಧತೆ 
ಮತ್ತು ಒಳಮುಖತ್ವ-ಸೂಕ್ಷ್ಮಾ, ಮಹಾಂತಶ್ವ, ಪ್ರತ್ಕಗಾತ್ಮ-ಭೂತಶ್ಚ-ಹೀಗೆ ಆರೋಹಣ ಕ್ರಮದಲ್ಲಿ 
ವ್ಯವಸ್ಥೆಗೊಂಡಿವೆ. ದೇಹಬಲವು ಸ್ಥೂಲವಾದದ್ದು, ನರಗಳ ಶಕ್ತಿಯು ಸೂಕ್ಷ್ಮವಾದದ್ದು, ಮಾನಸಿಕ 
ಶಕ್ತಿಯು ಇನ್ನೂ ಸೂಕ್ಷ್ಮವಾದದ್ದು. 

ಈ ಹೋಲಿಕೆಗಳನ್ನು ಕೊಡುತ್ತಾ ಅವರು ಇನ್ನೊಂದು ಸೂಕ್ಶ್ಮ ಸತ್ಯವನ್ನು ಮುಂದಿಡುತ್ತಾರೆ : 
ಶಕ್ತಿಯು ಹೆಚ್ಚು ಸೂಕ್ಷ್ಮವಾದಂತೆ ಅದು ಹೆಚ್ಚು ಹೆಚ್ಚು ಅಗಾಧವೂ ಆಗುತ್ತದೆ, ಮಹಾಂತಶ್ಚ. 
ಮೊದಲೇ ನಾವು ನೋಡಿದ ಹಾಗೆ, ಮಾಂಸ ಖಂಡವು ದೊಡ್ಡದಾಗಿ ಕಾಣಬಹುದು, ಆದರೆ ಅದರ 
ನಿಜವಾದ ಶಕ್ತಿ ಇರುವುದು ಅದರ ಹಿಂದಿರುವ ಅತಿಸಣ್ಣ, ಸೂಕ್ಷ್ಮವಾದ ನರವೆಂಬ ಎಳೆಯಲ್ಲಿ. 
ಈ ಸತ್ಯವನ್ನು ಅರ್ಥಮಾಡಿಕೊಳ್ಳಬೇಕಾದರೆ ಮನುಷ್ಯನಿಗೆ ತಕ್ಕಮಟ್ಟಿನ ಮಾನಸಿಕ ಪ್ರೌಢತೆ ಬೇಕು ; 
ಅಪ್ರೌಢ ಮನಸ್ಸುಗಳು ಸ್ಥೂಲವನ್ನು ನೋಡಿ, ಕೇವಲ ಪ್ರಮಾಣವನ್ನೂ ಗಾತ್ರವನ್ನೂ ನೋಡಿ 
ದಿಗ್ಭಮೆಗೊಳ್ಳುತ್ತವೆ. ಯಾರು ದೊಡ್ಡವರು? ಮಹಮದಾಲಿಯಂತಹ ಕುಸ್ತಿಪಟುವೋ ಅಥವಾ 
ಮಹಾತ್ಮಾಗಾಂಧಿಯಂತಹ ದುರ್ಬಲ ವ್ಯಕ್ತಿಯೋ ಎಂದು ಒಂದು ಮಗುವನ್ನು ಕೇಳಿದರೆ, ಮಗುವು 
ಖಂಡಿತವಾಗಿಯೂ ಮಹಮದಾಲಿಯೇ ಶ್ರೇಷ್ಠನು, ಏಕೆಂದರೆ ಅವನಿಗೆ ಬಲವಾದ ದೇಹವಿದೆ, 
ಶಕ್ತಿ ತುಂಬಿದೆ ಎಂದು ಉತ್ತರ ಕೊಡುವುದು ಖಂಡಿತ. ಮಗುವಿನ ಮನಸ್ಸು ಗಾಂಧಿಯಂತಹ 
ಜನರಲ್ಲಿ ವ್ಯಕ್ತವಾಗುವ ಸೂಕ್ಶ್ಮಶಕ್ತಿಗಳ ಆಯಾಮಗಳನ್ನು ಗ್ರಹಿಸಲಾರದು. ಅವು ಅಂದರೆ ಆ 
ಶಕ್ತಿಗಳು ಸೂಕ್ಷ್ಮ ಮಾತ್ರವಲ್ಲ, ವ್ಯಾಪ್ತಿಯಲ್ಲೂ ಅಗಾಧವಾದವು. ಸ್ನಾಯುಬಲವನ್ನು ಮೆಚ್ಚುವು 
ದೇನೋ ಸರಿ ; ಆದರೆ ಅದಕ್ಕಿಂತ ಹೆಚ್ಚು ಸೂಕ್ಷ್ಮವಾದ, ನವುರಾದ, ಹೆಚ್ಚು ಮಹತ್ವಪೂರ್ಣವಾದ 
ಶಕ್ತಿಗಳನ್ನೂ ಗುರುತಿಸುವುದು ಮುಖ್ಯ. 

ಸ್ನಾಯುಶಕ್ತಿಯು ನೇರವಾಗಿ ಭೌತ ಆಹಾರದಿಂದ ಬರುತ್ತದೆ. ನರ ಹಾಗೂ ಮನೋಬಲಗಳು 
ಆಹಾರದಿಂದ ಕಡಿಮೆಯಾಗಿಯೂ, ಸೂಕ್ಷ್ಮವೂ, ಮುಟ್ಟಲಾಗದುದೂ ಆದ ಆಂತರಿಕ ದಹನಕ್ರಿಯೆ 
ಯಿಂದಲೂ ಬರುತ್ತವೆ. ಶ್ರೇಷ್ಠ ವಿಜ್ಞಾನಿಗಳು ಮತ್ತು ಸಾಮಾಜಿಕ ಕ್ರಾಂತಿಪುರುಷರು ಪ್ರಕಟಿಸುವ 
ಶಕ್ತಿಯು ಅವರು ತೆಗೆದುಕೊಳ್ಳುವ ಆಹಾರವು ಎಷ್ಟು ಶಕ್ತಿಯನ್ನು ಕೊಡಬಹುದೋ ಅದಕ್ಕಿಂತಲೂ : 
ತುಂಬಾ ಹೆಚ್ಚು. ಈ ಮಾತು ಜಗತ್ತಿನ ಮೇಲೆ ಪ್ರಭಾವಬೀರುವ., ಯುಗ ನಿರ್ಮಾಪಕರಾದ ಬುದ್ಧ, 


ಜಗತ್ತಿನ ಪ 
CC-0. Jangamvr&di Math cHlléction. Digitized by eGangotri 


೪೩೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಶ [ತ ಮೌಲ್ಯಗಳು 


ಯೇಸು, ಶ್ರೀರಾಮಕೃಷ್ಣರಂಥ ವ್ಯಕ್ತಿಗಳ ವಿಷಯದಲ್ಲಿ ಇನ್ನೂ ಹೆಚ್ಚಾಗಿ ಅನ್ವಯವಾಗುತ್ತದ್ದ, 
ಅವರು ಪ್ರಕಟಪಡಿಸಿದ ಶಕ್ತಿ, ಅವರು ಮೃತರಾದ ಮೇಲೆಯೂ ಜಗತ್ತಿನ ಮೇಲೆ ಬೀರಿದ ಪ್ರಭಾವ 
ಇವಕ್ಕೂ ಅವರು ಬದುಕಿದ್ದಾಗ ತೆಗೆದುಕೊಂಡ ಭೌತಿಕ ಆಹಾರ ಅಥವ ಬೌದ್ಧಿಕ ಆಹಾರಕ್ಕೂ 
ಯಾವ ಸಂಬಂಧವೂ ಇಲ್ಲ. ಬದಲಾಗಿ, ಅತಿಯಾಗಿ ತಿನ್ನುವವರು ವ್ಯಕ್ತಪಡಿಸುವ ಶಕ್ತಿಯು ಅವರ 
ಒಳಸೇರುವ ಆಹಾರದ ಪ್ರಮಾಣಕ್ಕಿಂತ ಗುಣಾತ್ಮಕವಾಗಿ ತುಂಬಾ ಕೆಳಮಟ್ಟದ್ದಾಗಿರುತ್ತದೆ. 

ಪ್ರೇಮ, ಸೇವೆ, ದೇಶಭಕ್ತಿ, ಮಾನವೀಯ ಸಮರ್ಪಣೆ, ಈ ಉನ್ನತ ಆದರ್ಶಗಳು ತುಂಬಿದ 
ಸ್ತ್ರೀಪುರುಷರು, ಬಳಲಿಕೆಯೇ ಇಲ್ಲದೆ ಅವಿರತವಾಗಿ ಕಾರ್ಯನಿರತರಾಗಿರುತ್ತಾರೆ, ಅವರು ಮಾಡುವ 
ಕೆಲಸವು ಅವರ ಭೌತಿಕ, ಅಷ್ಟೇಕೆ ಮಾನಸಿಕ ಆಹಾರ ಪುಷ್ಟಿಗೆ ಪ್ರಮಾಣಾನುಸಾರಿಯಾಗಿರುವುದೇ 
ಇಲ್ಲ. ಅವರಿಗೆ ಶಕ್ತಿ ಎಲ್ಲಿಂದ ಬರುತ್ತದೆ ? ಅವರ ವ್ಯಕ್ತಿತ್ವದ ಆಳದಿಂದಲೇ ಎಂಬುದು ಸ್ಪಷ್ಟ 
ವಾಗಿದೆ. 


೧೭. "ಮಾನವ ಸಾಧ್ಯತೆಗಳ ವಿಜ್ಞಾನ'ವನ್ನು ಕುರಿತು ಉಪನಿಷತ್ತುಗಳು 


ದಿವಂಗತ ಜೀವಶಾಸ್ತ್ರಜ್ಞ ಸರ್‌ ಜೂಲಿಯನ್‌ ಹಕ್ಸ್‌ಲೀ ನೂತನವಾದೊಂದು "ಮಾನವ 
ಸಾಧ್ಯತೆಗಳ ವಿಜ್ಞಾನ'ವನ್ನು ಕುರಿತು ಒತ್ತಿಹೇಳುತ್ತಾನೆ. ನಾಲ್ಕು ಸಾವಿರ ವರ್ಷಗಳಷ್ಟು ಹಿಂದೆಯೇ 
ಕಠ ಉಪನಿಷತ್ತು ಮಾನವನಲ್ಲಿರುವ ಅನಂತ ಸಾಧ್ಯತೆಗಳ ಸತ್ಯವನ್ನೂ, ಆ ಸತ್ಯವನ್ನು ಹೇಗೆ 
ಬಿಡಿಸಿ ತೋರಿಸಬಹುದೆಂಬುದನ್ನೂ ಒಂದು ಮಹತ್ವದ ಶ್ಲೋಕದಲ್ಲಿ ಹೇಳುತ್ತದೆ (೩.೧೨) : 
ಏಷ ಸರ್ವೇಷು ಭೂತೇಷು ಗೂಢೋತತ್ಮ ನ ಪ್ರಕಾಶತೇ । 
ದೃಶ್ಯತೇ ತ್ವಗ್ಯ್ಯಯಾ ಬುದ್ಧ್ಯಾ ಸೂಕ್ಮ್ಮಯಾ ಸೂಕ್ಷ್ಮದರ್ಶಿಭಿಃ ॥ 
ಈ (ಅನಂತನಾದ) ಆತ್ಮನು ಎಲ್ಲಾ ಜೀವಿಗಳಲ್ಲೂ (ಬೂದಿಯಲ್ಲಿ ಅಡಗಿದ ಬೆಂಕಿಯ 
ಹಾಗೆ ಹುದುಗಿದ್ದು, ಪ್ರಕಾಶಿಸುವುದೇ ಇಲ್ಲ ; ಆದರೆ ತಮ್ಮ ನಿಶಿತವೂ ಸೂಕ್ಷ್ಮವೂ ಆದ 
ಬುದ್ದಿಯಿಂದ ಸೂಕ್ಷ್ಮ ಸತ್ಯಗಳನ್ನು ವಿಚಾರ ಮಾಡುವ ರೂಢಿಯಲ್ಲಿ ರುವವರೆಲ್ಲ ರೂ(ಅದನ್ನು) 
ಅರ್ಥವೂಡಿಕೊಳ್ಳಬಹುದ್ದು ವ್ಯಕ್ತಪಡಿಸಬಹುದು. 
ಆತ್ಮವು ರಾಬರ್ಟ್‌ ಬ್ರೌನಿಂಗ್‌ನು ತನ್ನ 7೩79051505 ಕವಿತೆಯಲ್ಲಿ ಉಪಯೋಗಿಸಿದ ಭಾಷೆಯ 
ಪ್ರಕಾರ ಎಲ್ಲರಲ್ಲೂ ಅಡಗಿರುವ “ಬಂಧಿತ ತೇಜಸ್ಥಾ''ಗಿದೆ. 

ಈ ಶ್ಲೋಕವನ್ನು ಕುರಿತು ಶಂಕರಾಚಾರ್ಯರ ಭಾಷ್ಕವು ಈ ಮಹಾ ಉಕ್ತಿಯ ಶಕ್ತಿಯನ್ನು 
ತೆರೆದು ತೋರಿಸುತ್ತದೆ : 

ಏಷ ಪುರುಷಃ ಸರ್ವೇಷು ಬ್ರಹ್ಮಾದಿ ಸ್ತಂಬಪರ್ಯಂತೇಷು ಭೂತೇಷು ಗೂಢಃ ಸಂವೃತೋ ದರ್ಶನ 
ಶ್ರವಣಾದಿ ಕರ್ಮಾ ಅವಿದ್ಯಾ ಮಾಯಾಚ್ಛನ್ನೋತ ಏವ ಆತ್ಮಾ ನ ಪ್ರಕಾಶತೇ ಆತ್ಮತ್ವೇನ ಕಸ್ಕಚಿತ್‌! 
ಅಹೋ ಅತಿಗಂಭೀರಾ ದುರವಗಾಹ್ಯಾ ವಿಚಿತ್ರಾ ಮಾಯಾ ಚ ಇಯಂ ಯದ್‌ ಅಯಂ ಸರ್ವೋ ಜಂತುಃ 
ಪರಮಾರ್ಥತಃ ಪರಮಾರ್ಥಸತ್ತ್ಯೋ ಅಪಿ ಏವಂ ಬೋಧ್ಯಮಾನೋ ಅಹಂ ಪರಮಾತ್ಮಾ ಇತಿ ನ ಗೃಹ್ಣಾತಿ 
ಅನಾತ್ಮಾನಂ ದೇಹೇಂದ್ರಿಯಾದಿ ಸಂಘಾತಂ ಆತ್ಮನೋ ದೃಶ್ಯಮಾನಂ ಅಪಿ ಘಟಾದಿವತ್‌ ಆತ್ಮತ್ಯೇನೆ 
ಅಹಂ ಅಮುಷ್ಕ ಪುತ್ರ ಇತಿ ಅನುಚ್ಛಮಾನೋ ಅಪಿ ಗೃಹ್ಣಾತಿ | ನೂನಂ ಪರಸ್ಕೈವ ಮಾಯಯಾ 
ಮೇಮುಹ್ಯಮಾನಃ ಸರ್ವೋ ಲೋಕೋ ಬಂಭ್ರಮೀತಿ | ತಥಾ ಚ ಸ್ಮರಣಂ : “ನಾಹಂ ಪ್ರಕಾಶಃ 
ಯೋಗಮಾಯಾ ಸಮಾವೃತಃ", ಇತ್ಯಾದಿ | ನನು ವಿರುದ್ಧಂ ಇದಂ ಉಚ್ಯತೇ : “ಮತ್ತಾ ಧೀರೋ ನ 
ಶೋಚತಿ” (ಕರ ಉಪನಿಷತ್‌ ೨.೨೨), “ನ ಪ್ರಕಾಶತೇ” ಇತಿ ಚ | ನೈತದೇವಂ | ಅಸಂಸ್ಕೃತ ಬುದ್ಧೇಃ 
ಅವಿಜ್ಞೇಯತ್ಹಾತ್‌, “ನ ಪ್ರಕಾಶತೇ" ಇತ್ಯುಕ್ತಂ.! ಕ 


CC-0. Jangamwadi Math Collection. Digitized by,eGangotri 


ಮಾನವ ಶಕ್ತಿ ಮೂಲಗಳ ವಿಜ್ಞಾನ ೪೩೯ 


ದೃಶ್ಯತೇ ತು ಸಂಸ್ಕೃತಯಾ ಅಗ್ರ್ಯಯಾ-ಅಗ್ರಂ ಇವ ಅಗ್ರಾ, ತಯಾ, ಏಕಾಗ್ರತಯಾ ಉಪೇತಯಾ 
ಇತ್ಶೇತತ್‌ ; ಸೂಕ್ಮಯಾ-ಸೂಕ್ಮ್ಮವಸ್ತು ನಿರೂಪಣ ಪರಯಾ। ಕೈಃ ? ಸೂಕ್ಶ್ಮದರ್ಶಿಭಿಃ; “ಇಂದ್ರಿಯೇಭ್ಯಃ 
ಪರಾ ಹೃರ್ಥಾಃ” (ಅದೇ, ೩.೧೦) ಇತ್ಮಾದಿ ಪ್ರಕಾರೇಣ ಸೂಕ್ಷ್ಮ ತಾಪಾರಂಪರ್ಯದರ್ಶನೇನ, ಪರಂ ಸೂಕ್ಡ್ಮಂ 
ದ್ರಷ್ಟುಂ ಶೀಲಂ ಏಪಾಂ, ತೇ ಸೂಕ್ಶ್ಮದರ್ಶಿನಃ ತೈಃ ಸೂಕ್ಷ್ಮದರ್ಶಿಭಿಃ ಪಂಡಿತಃ ಇತಿ ಏತತ್‌ ॥ 

ಈ ಪುರುಷನು (ಅನಂತ ಆತ್ಮ ವು ಎಲ್ಲಾ ಜೀವಿಗಳಲ್ಲಿ ಬ್ರಹ್ಮದಿಂದ (ವಿಶ್ವ ಮನಸ್ಸು) 
ಮೊದಲುಗೊಂಡು ಹುಲ್ಲು ಗಿಡಗಳವರೆಗೆ ನೋಡುವ ಕೇಳುವ ಮೊದಲಾದ ಚಟುವಟಿಕೆಗಳ 
ಹಿಂದೆ ಅವಿದ್ವೆಯ(ಆಧ್ಯಾತ್ಮಿ ಕ ಅಜ್ಞಾನ) ಮುಸುಕುವ ಶಕ್ತಿಯಿಂದ ಆಚ್ಛಾಧಿತವಾಗಿ ಇದ್ದಾನೆ. 
ಆ ಕಾರಣಕ್ಕಾಗಿಯೇ ಅವನು ಎಲ್ಲರಲ್ಲೂ ತಾನಾಗಿ ಪ್ರಕಟವಾಗುವುದಿಲ್ಲ. 

“ಆಯ್ಯೋ !, ಅತ್ಯಂತ ಸಮರ್ಥವೂ ನಿಗೂಢವೂ ಗ್ರಹಿಸಲು ಅಸಾಧ್ಯವೂ ವೈವಿಧ್ಯ 
ಮಯವೂ ಆಗಿದೆ ಈ ಮಾಯೆ, ಇದರಿಂದ ಸಕಲಜೀವಿಗಳ್ಳೂ ನಿಜದಲ್ಲಿ ಪರಸತ್ಕದೊಂದಿಗೆ 
ಒಂದೇ ಆಗಿದ್ದರೂ ಹಾಗೆಂದೇ ಉಪದೇಶಿಸಲ್ಪಡುತ್ತಿದ್ದರೂ “ನಾನು ಪರಮೋನ್ನತ ಆತ್ಮ” 
ಎಂದು ಅರ್ಥಮಾಡಕೊಳ್ಳುವುದಿಲ್ಲವಲ್ಲ ! ಅದಕ್ಕೆ ಬದಲು, ಅವರು ಆತ್ಮ ವನ್ನು ಅನಾತ್ಮ 
ವೆಂದು ದೇಹ ಮತ್ತು ಇಂದ್ರಿಯಗಳ ಸಂಕೀರ್ಣವೆಂದು ಭಾವಿಸುತ್ತಾರೆ ಅವು ಅನುಭವದ 
ವಸ್ತುಗಳು (ಅನುಭವಿಸುವ ಕರ್ತ್ರಗಳಲ್ಲ), ಮಡಕೆಗಳು, ತಟ್ಟೆಗಳ ಹಾಗೆ “ ಈ ದೃಷ್ಟಿಯಿಂದ 
ನಾನು ಇಂಥವನ ಮೆಗ್‌' ಎಂಬಂತಹ ಭಾವನೆಗಳನ್ನು ಬೆಳೆಸಿಕೊಳ್ಳತ್ತಾರೆ ಇದೆಲ್ಲಾ ಯಾವುದೇ 
ಬೋಧನೆಯಿಲ್ಲದೆಯೂ ನಡೆಯುತ್ತದೆ ! 
ಖಂಡಿತವಾಗಿಯೂ ಇಡೀ ಜಗತ್ತು ಪರಮಪ್ರಭುವಿನ ಮಾಯೆಯಿಂದ ಭ್ರಮಿತವಾಗಿ 

ತತ್ತರಿಸುತ್ತದೆ. ಹಾಗೆಯೇ ಸ್ಮೃತಿಯು (ಗೀತಾ ೭.೨೫) ಹೇಳುತ್ತದೆ : 


ನನ್ನ ಮಾಯಾಶಕ್ತಿಯಿಂದ ಆವೃತರಾಗಿರುವ ಅವರಿಗೆ ನಾನು ವೃಕ್ತವಾಗುವುದಿಲ್ಲ. 
"ಅತನನ್ನು ಸಾಕ್ಷಾತ್ಮರಿಸಿಕೊಂಡು ಜ್ಞಾನಿಯು ಶೋಕಿಸುವುದಿಲ್ಲ, (೨.೨೨) ಮತ್ತು "(ನಾನು) 


ಎಲ್ಲರಿಗೂ ವೃಕ್ತವಾಗುವುದಿಲ್ಲ'--ಎಂಬ ಈ ಹೇಳಿಕೆಗಳು ಪರಸ್ಪರ ವಿರೋಧವಾದವುಗಳೆಂದು 
ಆಕ್ಷೇಪಿಸಬಹುದು. 


ಅದು ಹಾಗಲ್ಲ:(ವಿರೋಧಾಭಾಸನಲ್ಲ). (ಆತ್ಮ ವು ಅಶುದ್ಧವಾದ ಅಥವಾ ಅಸಂಸ್ಕೃತವಾದ 
ಬುದ್ಧಿಗೆ ತಿಳಿಯುವುದಿಲ್ಲ ; ಆದ್ದರಿಂದಲೇ (ನಾನು) ವೃಕ್ತವಾಗುವುದಿಲ್ಲ' ಎಂದು 
ಹೇಳಲಾಯಿತು. 
ಆದರೆ (ಈ ಶ್ಲೋಕವು ಒತ್ತಾಯದಿಂದ ಹೇಳುತ್ತದೆ) : 

ಪರಿಷ್ಟ ತವಾದ ಹರಿತವಾದ ಏಕಾಗ್ರತೆಯನ್ನು ಸಾಧಿಸಿರುವ(ಬುದ್ಧಿಯು "ಅದನ್ನು ನೋಡ 
ಬಲ್ಲದು ಅಥವಾ ಅರಿಯಬಲ್ಲದು.' ಸೂಕ್ಷ್ಮ ಸತ್ಯಗಳನ್ನು ಕಂಡುಹಿಡಿಯುವಲ್ಲಿ ತರಬೇತಿಯನ್ನು 
ಪಡೆದಿರುವ ಸೂಕ್ಷ್ಮ ಬುದ್ಧಿಯು ಅದನ್ನು ಗ್ರಹಿಸಬಲ್ಲುದು. ಅವರು ಯಾರು! ಸೂಕ್ಷ್ಮ ಸತ್ಯ 
ಗಳನ್ನು ಯಾರು ಗ್ರಹಿಸುತ್ತಾರೋ ಅವರು. ಶ್ಲೋಕದಲ್ಲಿ ಹೇಳಿರುವ ಹಾಗೆ(ಕಠ ಉಪನಿಷತ್‌ 
೩.೧೦) "ಇಂದ್ರಿಯ ವಿಷಯಗಳು ಇಂದ್ರಿಯಗಳಿಗಿಂತ ಉನ್ನತವಾದವು' ಇದು ಮತ್ತು ಇತರ 
ವಿಧಾನಗಳಲ್ಲಿ, ವಸ್ತುವಿನ ತೌಲನಿಕ ಅಧಿಕಸೂಕ್ಷ್ಮ ತೆಯನ್ನು ಗ್ರಹಿಸುವ ಅಭ್ಯಾಸವಳ್ಳವರು, 

` ಹೀಗೆ ಅತ್ನಂತ ಸೂಕ್ಷ್ಮವಾದ (ಸತ್ಯವನ್ನು) ನೋಡಲು ಸಮರ್ಥರಾಗುವರು. ಅವರು 

ಸೊಕ್ಷ್ಮ ದರ್ಶಿಗಳು. ಅವರು, ಅಂದರೆ ಜ್ಞಾನಿಗಳು ಆತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುತ್ತಾರೆ. 


CC-0. Jangamwadi Math Collection. Digitized by eGangotri 


೪೪೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


೧೮. ಉತ್ತಿಷ್ಠತ ! ಜಾಗ್ರತ! 
ಉಪನಿಷತ್ತು "ತತ್‌: ತ್ವಮ್‌ ಅಸಿ' “ಅದು ನೀನೇ ಆಗಿದ್ದೀಯೆ” ಎಂಬಂತಹ ಮಹಾನ್‌ 
ಸತ್ಯಗಳನ್ನು ನಿರೂಪಿಸುವುದಷ್ಟೇ ಅಲ್ಲದೆ, ಮನುಷ್ಯನಿಗೆ ಜೀವನದಲ್ಲೂ ಕೃತಿಯಲ್ಲೂ ಪ್ರಗತಿಯುತ 
ಸಾಕ್ಷಾತ್ಕಾರದ ಮಹಾಸಾಧನೆ ಕೈಗೊಳ್ಳಲು, ಅನುಭಾವದ ಗೌರೀಶಂಕರವನ್ನು ಏರುವ ಸಾಹಸ 
ಮಾಡಲು ಕರೆಕೊಡುತ್ತದೆ. ಈ ಸಂದರ್ಭದಲ್ಲಿ ಕಠ ಉಪನಿಷತ್ತಿನ ಕಹಳೆಯ ಮೊಳಗು ವಿಶೇಷವಾಗಿ 
ಮಹತ್ವದ್ದಾಗಿದೆ. ಆಧುನಿಕ ಯುಗದಲ್ಲಿ ಸ್ವಾಮಿ ವಿವೇಕಾನಂದರು ಆ ಕಹಳೆಯ ದನಿಯನ್ನು 
ಸರಳಗೊಳಿಸಿ ಉದ್ಭೋಷಿಸಿದರು: “ಏಳಿ, ! ಎಚ್ಚರಗೊಳ್ಳಿ ! ಗುರಿ ತಲುಪುವವರೆಗೂ ನಿಲ್ಲದಿರಿ !” 
(೩.೧೪)- ಸ 
ಉತ್ತಿಷ್ಠತ ! ಜಾಗ್ರತ ! ಪ್ರಾಪ್ಯ ವರಾನ್‌ ನಿಬೋಧತ ! , 
ಕುರಸ್ಕ ಧಾರಾ ನಿಶಿತಾ ದುರತ್ಕಯಾ 
ದುರ್ಗಂ ಪಥಸ್ತತ್‌ ಕವಯೋ ವದಂತಿ ॥ , 
[x 
ಎಳಿ ಎಚ್ಚರಗೊಳ್ಳಿ, ಶ್ರೇಷ್ಠರಾದವರ ಬಳಿಸಾರಿ ಬೆಳಕು ಪಡೆಯಿರಿ ! ಆ ದಾರಿಯು 
ಹರಿತವಾದ ಕತ್ತಿಯ ಅಲಗಿನಂತಿದೆ ನಡೆಯಲು ಕಷ್ಟವಾಗಿದೆ ದಾಟಲು ಕಠಿಣವಾಗಿದೆ 
ಹಾಗೆಂದು (ಆ ದಾರಿಯನ್ನು ತುಳಿದಿರುವ) ಜ್ಞಾನಿಗಳು ಹೇಳುತ್ತಾರೆ 
: ಈ ಶ್ಲೋಕವನ್ನು ಕುರಿತು ಶಂಕರಾಚಾರ್ಯರು ಬರೆದಿರುವ ವ್ಯಾಖ್ಯಾನವು ಕಾಂತಿಯುಕ್ತವೂ, 
ಬಲಯುಕ್ತವೂ ಆಗಿದೆ : 
ಏವಂ ಪುರುಷ ಆತ್ಮನಿ ಸರ್ವಂ ಪ್ರವಿಲಾಪ್ಯ....ಸ್ಥರೂಪ ದರ್ಶನೇನೈವ ಸ್ವಸ್ಥಃ, ಪ್ರಶಾಂತ; ಕೃತಕೃತ್ಕೋ 
ಭವತಿ ಯತಃ, ಅತಃ, ತತ್‌ ದರ್ಶನಾರ್ಥಂ, ಅನಾದ್ಯವಿದ್ಯಾ ಪ್ರಸುಪ್ತಾಃ, ಉತ್ತಿಷ್ಠತ, ಹೇ ಜಂತವಃ "| 
ಆತ್ಮ ಜ್ಞಾನಾಭಿಮುಖಾ ಭವತ ಜಾಗ್ರತ ! ಅಜ್ಞಾನ ನಿದ್ರಾಯಾಃ ಘೋರ ರೂಪಾಯಾಃ, ಸರ್ವಾವರ್ಥ 
ಬೀಜಭೂತಾಯಾಃ ಕ್ಷಯಂ ಕುರುತ। ಕಥಂ? ಪ್ರಾಪ್ಯ-ಉಪಗಮ್ಮ, ವರಾನ್‌-ಪ್ರಕೃಷ್ಟಾನ್‌, ಆಚಾರ್ಯಾನ್‌, - 
ತತ್ತ್ವವಿದ, ತದುಪದಿಷ್ಟಂ ಸರ್ವಾಂತರಂ ಆತ್ಮಾನಂ ಅಹಂ ಅಸ್ಮಿ ಇತಿ ನಿಬೋಧತ-ಅವಗಚ್ಛತ | ನಹಿ 
ಕಡ ಇತಿ | ಶ್ರುತಿಃ ಅನುಕಂಪಯಾ ಆಹ, ಮಾತೃವತ್‌ ! ಅತಿ ಸೂಕ್ಷ್ಮ-ಬುದ್ದಿ-ವಿಷಯತ್ವಾತ್‌ 
I 


ಕಿಂ ಇವಂ ಸೂಕ್ಷ್ಮ ಬುದ್ಧಿಃ ಇತಿ ? ಉಚ್ಛತೇ : ಕ್ಷುರಸ್ಕ ಧಾರಾ-ಅಗ್ರಂ ; .ನಿಶಿತಾ-ತೀಕ್ಷೀಕೃತಾ, 
ದುರತ್ಕಯಾ-ದುಃಖೇನ ದ ಹ ವ ಸಾ ರ ದುರ್ಗಮನೀಯಾ, 
ತಥಾ, ದುರ್ಗಂ ದುಸಂಪಾದನೀಯಂ, ಇತಿ ಏತತ್‌ ; ಪಥಃ ಪಂಥಾನಾಂ ತತ್‌ ಜ್ಞಾನಲಕ್ಷಣಂ ಮಾರ್ಗಂ 
ಕವಯೋ-ಮೇಧಾವಿನೋ, ವದಂತಿ 
ಹೀಗೆ ಇಡೀ ವಿಶ್ವವನ್ನು ಪುರುಷ ಅಥವಾ ಅನಂತವಾದ ಆತ್ಮನಲ್ಲಿ ವಿಲೀನಗೊಳಿಸಿ... 
ವೃತ್ತೆಯು ತನ್ನ ನಿಜಸ್ಟರೂಪವನ್ನು ಅರಿಯುವುದರಿಂದಸ್ಟಿ ರನಾಗುತ್ತಾನೆ, ಪರಮ ಶಾಂತನಾಗು 
ತ್ರಾನ್ರ ಸಫಲನಾಗುತ್ತಾನೆ ಆದ್ದರಿಂದ ಅದನ್ನು ಅರಿಯಲು ಏಳಿರಿ ! ಅನಾದಿಯಾದ 
(ಆದ್ಯಾತ್ಮಿಕ ಅಜ್ಞಾನದ ನಿದ್ರೆಯಲ್ಲಿ ಮುಳುಗಿರುವ ಓ ಪ್ರಾಣಿಗಳ, ಎಚ್ಚರಗೊಳ್ಳಿರಿ. 
ಆತ್ಮ ಜ್ಞಾನದ ಕಡೆಗೆ ಒಯ್ಕುವ ಪಥದ ಕಡೆಗತಿರುಗಿರಿ; ಎಚ್ಚರಗೊಳ್ಳಿ !- ಈ (ಆದ್ಯಾತ್ಮಿಕ 
ಅಜ್ಞಾನದ ಭಯಾನಕ ನಿದ್ರೆಯಿಂದ. ಸಕಲ ಕಣಕುಗಳ ಬೀಜವಾದ ಅಜ್ಞಾನದ ನಿದ್ರೆಯಿಂದ 
ಐಬ್ಛರಗೊಳ್ಳಿ. ಅದನ್ನು ಕೊನೆಗೊಳಿಸಿರಿ. ಹೇಗೆ ? ಸತ್ಯ ಸಾಕ್ಷಾತ್ಕಾರ ಪಡೆದಿರುವ ಮಹಾ 
ಪುರುಷರ ಗುರುಗಳ ಬಳಿಗೆ ಹೋಗ್ಳಿ ಅವರಿಂದ ಉಪದೇಶವನ್ನು ಪಡೆದು ನಿಮ್ಮ ಅತ್ಯಂತ 
ಒಳಗಿರುವ ಆತ್ಮವೇ ನಿಮ್ಮ ನಿಜಸ್ಟರೂಪವಂಬುದನ್ನು ನೀವೇ ಸಾಕ್ಷಾತ್ಮರಿಸಿಕೊಳ್ಳಿದಿ. ಈ 


CC-0. Jangamwadi Math Collection. Digitized by 6೮8/7601 


ಮಾನವ ಶಕ್ತಿ ಮೂಲಗಳ ವಿಜ್ಞಾನ ೪೪೧ 


(ಕಾರ್ಯದಲ್ಲಿ) ಎಂದಿಗೂ ಉದಾಸೀನ ಮಾಡಬಾರದು; ಆದ್ದರಿಂದ ಶ್ರುತಿಯು(ಉಪನಿಷತ್ತು) 
ಸಕಲಮಾನವರಿಗೂ ಕರುಣೆಯಿಂದ ತಾಯಿಯಂತೆ ಬುದ್ದಿ ಹೇಳುತ್ತದೆ! ಏಕೆಂದರೆ ಈ ಅರಿವು 
ಬರಬೇಕಾದರೆ ಅತ್ಯಂತ ಸೂಕ್ಷ್ಮ ವಾದ ಬುದ್ಧಿ ಅಥವಾ ವಿಚಾರಶಕ್ತಿ ಇರಬೇಕು. 


ಆ ಬುದ್ಧಿಯ ಸ್ವರೂಪಯಾವರೀತಿಯಾಗಿದೆ? ಹೀಗೆ ಉತ್ತರ ಕೊಡಲಾಗಿದೆ: ಹರಿತವಾದ 
ಕತ್ತಿಯ ಅಲಗಿನ ಹಾಗೆ ತುಳಿಯಲು ಬಹಳ ಕಷ್ಟವಾದದ್ದಾಗಿದೆ. ಅಂತಹ ದಾರಿಯಲ್ಲಿ 
ನಡೆಯುವುದು ಹೇಗೆಕಷ್ಟಕರವೋ ಹಾಗೆ ಈ(ಆಧ್ಭಾತ್ಮಿ ಶ ಜ್ಞಾನದ ದಾರಿಯಲ್ಲಿ ನಡೆಯುವುದೂ 
ತುಂಬಾ ಕಷ್ಟ. ಅಸಾಧಾರಣ ಬುದ್ದಿಯುಳ್ಳ ಖಷಿಗಳು ಇದನ್ನು ಹೇಳಿದ್ದಾರೆ. 
ಬೂದಿ ಮುಚ್ಚಿದ ಕೆಂಡದ ಹಾಗೆ ಆತ್ಮನ ಅನಂತಶಕ್ತಿಯು ಪ್ರತಿಯೊಬ್ಬನಲ್ಲಿಯೂ ಹುದುಗಿದೆ 
ಎಂದು ವೇದಾಂತವು ಹೇಳುತ್ತದೆ. ಆದರೆ ಅದು ಎಲ್ಲ ಕಾಲಕ್ಕೂ ಹಾಗೆ ಹುದುಗಿಕೊಂಡೇ ಇರಬೇಕೇ ? 
ಅದನ್ನು ಹೊರತರಲು ದಾರಿಯಿಲ್ಲವೇ ? "ಇದೆ' ಎಂದು ಶ್ಲೋಕವು ಹೇಳುತ್ತದೆ. ದೃಶ್ಶತೇ-- 
"ಅದನ್ನು ಅರಿಯಬಹುದು, ಅದನ್ನು ವ್ಯಕ್ತಪಡಿಸಬಹುದು.” ಸಮರ್ಥಿಸಿದ, ಸಮರ್ಥಿಸಬಹುದಾದ 
ಸತ್ಯದಿಂದ ಮೂಡಿರುವ ಈ ಇತ್ಮಾತ್ಮಕವಾದ ಒತ್ತಾಯದ ಉಕ್ತಿಯನ್ನು ದಯವಿಟ್ಟು ಗಮನಿಸಿ. 
ಅದರದ್ದೇ ಒಂದು ವಿಜ್ಞಾನವಿದೆ, ಅದರದ್ದೇ ಒಂದು ಕಾರ್ಯತಂತ್ರವಿದೆ. ಉಪನಿಷತ್ತುಗಳು 
ಅಧ್ಯಾತ್ಮವಿದ್ಕೆ ಎಂಬ ಹೆಸರಿನಲ್ಲಿ ಬೆಳೆಸಿದ್ದು ಈ ವಿದ್ಯೆಯನ್ನೇ. 

ಆದಿಮಾನವನು ಪ್ರಾರಂಭದಲ್ಲಿ ತನ್ನ ತೋಳಬಲವನ್ನು ಉಪಯೋಗಿಸುತ್ತಾನೆ. ಆಮೇಲೆ ಗೂಳಿ 
ಮತ್ತು ಕುದುರೆಗಳಲ್ಲಿ ಅಡಗಿರುವ ಸ್ನಾಯುಬಲವನ್ನು ಬಳಸುತ್ತಾನೆ. ವಿದ್ಯಾವಂತನೂ ನಾಗರಿಕನೂ 
ಆದ ಮನುಷ್ಯನು ತನ್ನ ಬೌದ್ಧಿಕಶಕ್ತಿಯನ್ನು ದೇಹಶಕ್ತಿಯ ಜೊತೆಜೊತೆಗೆ ಬಳಸುತ್ತಾನೆ. ತನ್ನ 
ಬುದ್ಧಿಶಕ್ತಿಯ ಮೂಲಕ ಲಕ್ಷೋಪಲಕ್ಷ ಯೂನಿಟ್‌ ಅಶ್ವಶಕ್ತಿಯನ್ನು ಒಯ್ಯುವ ಕ್ಷಿಪಣಿಗಳನ್ನು 
ಆವಿಷ್ಯರಿಸುತ್ತಾನೆ. ಆದರೆ ಚಾರಿತ್ರ್ಯವನ್ನೂ ಜೀವನಸಾಫಲ್ಯವನ್ನೂ ಸಾಧಿಸಬೇಕಾದರೆ ಮನುಷ್ಯನು 
ತನ್ನಲ್ಲಿ ಅಂತರ್ಗತವಾಗಿರುವ ಆಧ್ಯಾತ್ಮಿಕ ಸ್ವರೂಪದ- ಸುಪ್ತ ಶಕ್ತಿಗಳನ್ನು ಪ್ರಕಟವಾಗುವಂತೆ 
ಮಾಡಬೇಕು ಎಂದು ಉಪನಿಷತ್ತುಗಳು ಹೇಳುತ್ತವೆ ; ಅವನ ವ್ಯಕ್ತಿತ್ವದ ಕೇವಲ ದೈಹಿಕ ಮತ್ತು 
ಕೇವಲ ಬೌದ್ಧಿಕ ಆಯಾಮಗಳಿಂದ ಆಚೆಗೆ ಹೋಗಬೇಕು ಎಂದೂ ಹೇಳುತ್ತವೆ. 

ಮೇಲೆ ಉದ್ಧರಿಸಿದ ಶಂಕರಾಚಾರ್ಯರ ಹೇಳಿಕೆಯ ಕೊನೆಯ ಪದದ ಅರ್ಥ ಅದೇ ಆಗಿದೆ : 
ಪ್ರತ್ಯಗಾತ್ಮ-ಭೂತಶ್ನ- “ತನ್ನ ಅತ್ಯಂತ ಒಳಗಿನ ಆತ್ಮದ ಸ್ವರೂಪದ್ದಾಗಿ.” ಸುಪ್ರಸಿದ್ಧ ನಷ್ಟಜೀವಿ 
ವಂಶಶಾಸ್ತ್ರಜ್ಞ ದಿವಂಗತ ಟೈಲ್‌ ಹಾರ್ಡ್‌ ಡಿ ಚಾರ್ಡಿನ್‌ ಅವರು ಬಾಹ್ಮವಿಶ್ಚದ ಬೌದ್ದಿಕಶಕ್ತಿಗಳನ್ನು 
ಕೇಂದ್ರಾಭಿಗಮನ ರೂಪವೆಂದು ಕರೆಯುತ್ತಾರೆ, ಮನುಷ್ಯನಲ್ಲಿರುವ ಆಧ್ಯಾತ್ಮಿಕ ಶಕ್ತಿಗಳನ್ನು 
ಕೇಂದ್ರಾಪಗಮನ ರೂಪವೆಂದು ಕರೆಯುತ್ತಾರೆ. ಇವೆರಡೂ ಅದೇ ವಿಶ್ವಾತ್ಮಕವಾದ ಶಕ್ತಿಯ ರೂಪ 
ಗಳು. ಅವರ ಪ್ರಕಾರ 'ವಿಶ್ವದ ಒಂದು ಗೊತ್ತಾದ ಬಿಂದುವಿನಲ್ಲಿ ವಸ್ತುಗಳ ಒಳಗು ಮತ್ತು 
ಹೊರಗುಗಳ ನಡುವೆ ಒಂದು ಚಲನಶೀಲ ಸಂಬಂಧವಿದೆ.” (The Phenomenon of Man, 
ಪು. ೬೩.) ನಿಷ್ಠೃಷ್ಟವಾದ ವೈಜ್ಞಾನಿಕ ಪರಿಭಾಷೆಯನ್ನು ಬಳಸುತ್ತಾ ನಮ್ಮ ಪ್ರಾಚೀನ ಯಷಿಗಳು 
ಪ್ರಕೃತಿಯ ಅಂತರಂಗವನ್ನು (ಒಳಗನ್ನು) ಪ್ರತ್ಯಕ್‌-ರೂಪವೆಂದೂ ಬಹಿರಂಗವನ್ನು (ಹೊರಗನ್ನು) 
ಪರಾಕ್‌-ರೂಪವೆಂದೂ, ಎರಡೂ ಒಂದೇ ಅದ್ವಿತೀಯ ವಿಶ್ವತತ್ತ್ವದ ಮುಖಗಳೆಂದೂ ಹೇಳಿದರು. 


೧೯. ನಿಷ್ಕ್ರಿಯ ಧಾರ್ಮಿಕತೆ--ಚಲನಶೀಲ ಆಧ್ಯಾತ್ಮಿಕತೆ 
ಡಾ|| ಎಸ್‌. ರಾಧಾಕೃಷ್ಣನ್‌ ಅವರು ಭಗವದ್ಗೀತೆಯ ತಮ್ಮ ಅನುವಾದ ಮತ್ತು ವಿವರಣೆಯಲ್ಲಿ 
ಹೀಗೆ ಹೇಳುತ್ತಾರೆ೦-ನಾವುತ್ಮವನ್ನು ಸುಡುಕುವಾಗುದ್ರಾರಿಸಲ್ಲಿ ಸವೇ ಆತ್ಮವೆಂದು ಹೇಳಿ 


೪೪೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಳು 


ಕೊಳ್ಳುವ ಅನೇಕ ಸೋಗುಗಾರರನ್ನು ನೋಡುತ್ತೇವೆ. ದೇಹವು ಅಂತಹ ಮೊದಲನೆಯ ಸೋಗುಗಾರ ; 
ನರವ್ಯೂಹವು ಎರಡನೆಯದು; ಮಾನಸಿಕ ವ್ಯವಸ್ಥೆ ಮೂರನೆಯದು. ಅವೆಲ್ಲಾ ನಿಜವಾಗಿ ಮಾನವನ 
ಆತ್ಮವಲ್ಲ, ಅದರ ಕೋಶಗಳು ಅಥವಾ ಕವಚಗಳು. ಆತ್ಮನ್‌, ಅನಂತ ದಿವ್ಯ ಆತ್ಮ-ಎಲ್ಲ; ರಲ್ಲೂ 
ಇರುವ ಶಿವ-ಸ್ವರೂಪ ಅಥವಾ ಚಿತ್‌-ಸ್ವರೂಪ, ಅದು ನಿಜವಾಗಿ ಮನುಷ್ಯನ ಆತ್ಮ. ತಶ್‌-ತ್ವಮ್ಮ್‌: 
ಅಸ್ಕಿ “ಅದು ನೀನೇ ಆಗಿದ್ದೀಯೆ” ಎಂಬ ಮಹಾಕಾವ್ಯವು ಸೂಚಿಸುವ ಸತ್ಯವು ಇದೇ. ಇದು 
ಅತ್ಯಂತ ವಿಶ್ವಾತ್ಮಕವಾದ ಸೂತ್ರ. ವೇದಾಂತ ದರ್ಶನವು ಘೋಷಿಸಿದ ಸತ್ಯಗಳಲ್ಲಿ ಅತ್ಯಂತ 
ವ್ಯಾಪಕವಾದ ಕಾರ್ಯಸಾಧ್ಯ ಜೀವನ ಸಾಂಗತ್ಕವಿದೆ. ಧರ್ಮ ಎಂದರೆ ಯಾವುದೋ ಆಚರಣೆಗಳನ್ನು 
ಒಳಗೊಂಡ ಜಡ ಧಾರ್ಮಿಕತೆ ಎಂದು ಅನೇಕರು ತಪ್ಪಾಗಿ ಕಲ್ಪಿಸಿಕೊಂಡು ಬಂದಿದ್ದಾರೆ, ಈಗಲೂ 
ಕಲ್ಪಿಸಿಕೊಂಡಿದ್ದಾರೆ. ನಾವು ದೇವಾಲಯಕ್ಕೆ, ಚರ್ಚಿಗೆ ಅಥವಾ ಮಸೀದಿಗೆ ಹೋಗುತ್ತೇವೆ, ಒಳಗೆ 
ಹೋದ ವೃಕ್ತಿಗಳಾಗಿಯೇ ಹೊರಗೆ ಬರುತ್ತೇವೆ, ಯಾವುದೇ ಆಧ್ಯಾತ್ಮಿಕ ಬೆಳವಣಿಗೆಯಿಲ್ಲದೆ. 
ಪ್ರತ್ಯಕ್ಷ ಪ್ರಮಾಣವಾದಿಗಳು, ಅಜ್ಜೇಯತಾವಾದಿಗಳು, ನಾಸ್ತಿಕರು ಇಂತಹ ಧರ್ಮವನ್ನು ಜನರಿಗೆ 
ಮಾದಕತೆಯುಂಟು ಮಾಡುವ ಅಫೀಮು, ಜನರನ್ನು ಸಮ್ಮೋಹಿನಿಗೊಳಪಡಿಸುವ ಸಾಧನ ಎಂದು 
ಪರಿಗಣಿಸುತ್ತಾರೆ. ಧರ್ಮದ ನಿಜವಾದ ವಿಜ್ಞಾನ ಅದಲ್ಲವೇ ಅಲ್ಲ. ಜನಾಂಗೀಯವಾದ, ಧರ್ಮದಂತೆ 
ಕಾಣಿಸಿಕೊಳ್ಳುವ ಪ್ರಾಪಂಚಿಕತೆ ಅಷ್ಟೇ. ಅಧ್ಯಾತ್ಮ ವಿದ್ಯೆಯ ಮೂಲಕ ಧಾರ್ಮಿಕ-ಅಧಾರ್ಮಿಕ 
ಜನರೆಲ್ಲರನ್ನೂ ಸಮ್ಮೋಹಿನಿಯಿಂದ ಬಿಡಿಸಿ, ಅವರ ನಿತ್ಯಸ್ವತಂತ್ರವೂ ನಿತ್ಯ ಜಾಗೃತವೂ, ನಿತ್ಯ 
ಶುದ್ಧವೂ ಆದ ಆತ್ಮದ ಅರಿವನ್ನು ಅವರಿಗೆ ಮೂಡಿಸುವ ಚಲನಶೀಲ ಆಧ್ಯಾತ್ಮಿಕತೆಯೇ ವೇದಾಂತ 
ಎಂಬುದಾಗಿ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ. ಬಹುಮಟ್ಟಿಗೆ ಸಮ್ಮೋಹಕವೂ ದುರ್ಬಲ 
ಗೊಳಿಸುವುದೂ ಆದ, ತರ್ಕಬದ್ಧ ವಿಜ್ಞಾನ ಮತ್ತು ಪ್ರಗತಿಯುತ ಸಮಾಜ ವ್ಯವಸ್ಥೆಗಳೊಂದಿಗೆ 
ಅನೇಕ ವೇಳೆ ಸಂಘರ್ಷಿಸುವ, ಆಧ್ಯಾತ್ಮಿಕ ಜಾಗೃತಿ ಮತ್ತು ಆಧ್ಯಾತ್ಮಿಕ ವಿಕಾಸ ಪರವಾದ ಧರ್ಮದ 
ಚಲನಶೀಲ ಆಧ್ಯಾತ್ಮಿಕತೆಗೆ ವಿರುದ್ಧವಾದ ಜಡ ಧಾರ್ಮಿಕತೆಯನ್ನು ಕುರಿತು ವಿವೇಕಾನಂದರು 
ಸೋದರಿ ನಿವೇದಿತಾ ಅವರಿಗೆ ಬರೆದ ಒಂದು ಪತ್ರದಲ್ಲಿ ಹೀಗೆ ಹೇಳುತ್ತಾರೆ (ಕೃತಿಶ್ರೇಣಿ, ಸಂಪುಟ 
೪, ಪು: ೪೨೦): 
ನನ್ನ ಆದರ್ಶವನ್ನು ನಿಜವಾಗಿ ಬಹಳ ಸ್ವಲ್ಪ ಪದಗಳಲ್ಲಿ ವೃಕ್ಷಪಡಿಸಬಹುದು. ಅದೇ 
ಮಾನವನಿಗೆ ತನ್ನ ದೈವತ್ವವನ್ನು ಬೋಧಿಸುವುದು ಮತ್ತು ಅದನ್ನು ಜೀವನದ ಪ್ರತಿಯೊಂದು 
ಕ್ಷಣದಲ್ಲೂ ಹೇಗೆ ವೃಕ್ತಗೊಳಿಸಬೇಕೆಂಬುದನ್ನು ತಿಳಿಸುವುದು... 
ಹಗಲಿನಷ್ಟು ಸ್ಫುಟವಾಗಿ ನನಗೆ ತಿಳಿಯುವ ಒಂದು ವಿಷಯ ದುಖವಲ್ಲ ಅಜ್ಞಾನದಿಂದ 
ಜನಿಸುವುದು ಎಂಬುದು. ಅಲ್ಲದೆ ಬೇರೆ ಏನೂ ಇಲ್ಲ. ಜಗತ್ತಿಗೆ ಜ್ಞಾನವನ್ನು ಯಾರು ಕೊಡು 
ವರು ? ಹಿಂದೆ ತ್ವಾಗವು ಒಂದು ನಿಯಮವಾಗಿತ್ತು. ಅಯ್ಕೊ ! ಮುಂದೆ ಬರುವ ಅನೇಕ 
ಯುಗಗಳಲ್ಲಿಯೂ ಇದೇ ನಿಯಮವಾಗುವುದು. ಜಗತ್ತಿನ ಅತಿ ಧೀರರು ಮತ್ತು ಪುಣ್ಯಾತ್ಮರು 
ಹಲವರ ಹಿತಕ್ಕೊಸುಗಬಾಗಿ ಎಲ್ಲರ ಮೇಲ್ಮೆ ಗೋಸುಗವಾಗಿ ತಮ್ಮ ಆತ್ಮವನ್ನು ಅರ್ಪಣೆ 
ಮಾಡಬೇಕು. ಅನಂತ ಪ್ರೇಮ ಮತ್ತು ಭೂತದಯೆಯಿಂದ ಕೂಡಿದ ನೂರಾರು ಬುದ್ಧರು 
ಬೇಕಾಗಿದ್ದಾರೆ 
ಬಗದ ಧರ್ಮಗಳ್ಲ ನಿಸ್ತೇಜವಾಗಿ ನಗಗೀಡಾಗಿವೆ ಜಗತ್ತಿಗೆ ಬೇಕಾಗಿರುವದು ಶುದ್ಧ 
ಚಾರಿತ್ರ್ಯ. ಯಾರ ಜೀವನದಲ್ಲಿ ನಿರಂತರವೂ ಪ್ರೇಮ ನಿಚ್ವಾರ್ಥ; ತ್ಯಾಗಗಳು ನಂದಾದೀವಿಗೆ 
ಯಂತೆ ಉರಿಯುತ್ತಿವೆಯೊ; ಅಂತಹ ಪುಣ್ಯಾತ್ಮರು ಜಗತ್ತಿಗೆ ಬೇಕಾಗಿದ್ದಾರೆ. ಆ ಪ್ರೇಮವೇ 
ಪ್ರತಿಯೊಂದು ವ್ರೌತಿನಿಧಲ್ಲೂ,ಸಿಡಿಲಿನಂತಹ ಹರಿಣಾಯವನ್ನುರಿರಾಮಾಚಲಲ್ಲು ದು. 


ಮಾನವ ಶಕ್ತಿ ಮೂಲಗಳ ವಿಜ್ಞಾನ ಹ 


ವಿವೇಕಾನಂದರ ಪ್ರಕಾರ ಧರ್ಮವು ಮಾನವನ ಸರ್ವಾಂಗೀಣ ಬೆಳವಣಿಗೆಯ ವಿಜ್ಞಾನ. ಅದರಲ್ಲಿ 
"ಆಧ್ಯಾತ್ಮಿಕ ಬೆಳವಣಿಗೆಯಷ್ಟೇ ಮುಖ್ಯವಾಗಿ ದೈಹಿಕ ಮತ್ತು ಬೌದ್ದಿಕ ಬೆಳವಣಿಗೆಯೂ ಸೇರಿ 
ಕೊಂಡಿದೆ. “ಅದು ಮಾನವನಲ್ಲಿ ಆಗಲೇ ಇರುವ ದೈವತ್ವವನ್ನು ಪ್ರಕಟಪಡಿಸುವುದು” ಎಂದು 


ಅವರು ಹೇಳುತ್ತಾರೆ. ಇದು ವ್ಯಕ್ತಿ-ಎಕಾಸ ಅಥವಾ ಆತ್ಮ-ವಿಕಾಸದ ವಿಜ್ಞಾನ-ವ್ಯಕ್ತಿ ವಿಶಿಷ್ಟತೆಯ 


ಬೆಳವಣಿಗೆ ಮತ್ತು ದೈಹಿಕ ಮಿತಿಗಳಿಂದಾಚೆಗೆ ಆತ್ಮಪ್ರಜ್ಞೆಯ ವಿಸ್ತರಣೆ. 
೨೦. ಆನಂದವನ್ನು ಕುರಿತು ವೇದಾಂತದ ಲೆಕ್ಕಾಚಾರ 


ತೈತ್ತಿರೀಯ ಉಪನಿಷತ್ತು ಸಂತೋಷ ಅಥವಾ ಆನಂದದ ಲೆಕ್ಕಾಚಾರ ಕೊಡುವ ಮೋಹಕವಾದ 
ಅಧ್ಯಾಯದಲ್ಲಿ ಮೊದಲು ಆನಂದದ ಘಟಕವನ್ನೂ ಆಮೇಲೆ ಅದರ ಗುಣಕಗಳನ್ನೂ ಕೊಡುತ್ತದೆ. 
ಅದು ಆರಿಸಿಕೊಳ್ಳುವ ಘಟಕವು ಒಬ್ಬ ತರುಣನ ಮಾನವೀಯ ಸಂತೋಷ; ಹಾಗೂ ಅತಿಮಾನವ, 
ದೈವ ಮತ್ತು ದಿವ್ಯಾತೀತ ಹಂತಗಳ ಆನಂದಸ್ಥಿತಿಗಳ ಗುಣಕಗಳು. "ಶ್ರೋತ್ರಿಯಸ್ಯ ಚ ಅಕಾಮ- 
ಹತಸ್ಕ' ಎಂದು ಪ್ರತಿಯೊಂದು ಹಂತಹಂತದಲ್ಲಿಯೂ ಉಚ್ಚರಿಸುತ್ತಾ ಅದು ಆತ್ಮ ಸಾಕ್ಷಾತ್ಕಾರ 
ಆನಂದದ ಮಹಿಮೆಯನ್ನು ಸಾರುತ್ತದೆ. ಅದು "ತತ್‌ ತ್ತ್ವಮ್‌ ಆಸಿ' ಸತ್ಯದ ಸಾಕ್ಷಾತ್ಕಾರ ; ಅದರ 
ಗಳಿಕೆಯಲ್ಲಿ ಸವಿಯುವ ಪರಮೋನ್ನತ ಸಾಫಲ್ಯದ ಭಾವನೆ. ಉಪನಿಷತ್ತು ಈ ಆನಂದವನ್ನು 
ಎಲ್ಲಾ ಬಗೆಯ ಆನಂದದ ಹಂತಗಳಿಗೆ ಸಮೀಕರಿಸುತ್ತದೆ-ಮಾನವ, ಅತಿ-ಮಾನವ, ದಿವ್ಯ, ಅತಿ- 
ದಿವ್ಕ (೨.೮): 
ಸೈಪಾನಂದಸ್ಕ ಮೀಮಾಂಸಾ ಭವತಿ | ಯುವಾ ಸ್ಕಾತ್‌, ಸಾಧುಯುವಾ, ಅಧ್ಯಾಯಕಃ ಆಶಿಷ್ಠೋ, 
ದೃಢಿಮ್ಮೋ, ಬಲಿಷ್ಠಃ ತಸ್ಕೇಯಂ ಪೃಥಿವೀ ಸರ್ವಾ ವಿತ್ತಸ್ಯ ಪೂರ್ಣಾ ಸ್ಕಾತ್‌ ; ಸ ಏಕೋ ಮಾನುಷ 
ಆನಂದಃ | ತೇ ಯೇ ಶತಂ ಮಾನುಷಾ ಆನಂದಾಃ 
ಸ ಏಕೋ ಮನುಷ್ಯ-ಗಂಧರ್ವಾಣಾಂ ಆನಂದ; ಶ್ರೋತ್ರಿಯಸ್ಕ ಚಾಕಾಮಹತಸ್ಯ... 
"ತೇ ಯೇ ಶತಂ ಬೃಹಸ್ಪತೇಃ ಆನಂದಾ; ಸ ಏಕಃ ಪ್ರಜಾಪತೇಃ ಆನಂದ: ಶ್ರೋತ್ರಿಯಸ್ಕ ಚಾಕಾಮಹತಸ್ಕ! 
ತೇ ಯೇ ಶತಂ ಪ್ರಜಾಪತೇಃ ಆನಂದಾಃ ಸ ಏಕೋ ಬ್ರಹ್ಮಣ ಆನಂದ, ಶ್ರೋತ್ರಿಯಸ್ಕ ಚಾಕಾಮಹತಸ್ಕ! 
ಇದು ಆನಂದದ ಪರಿಶೋಧನೆ : ಒಬ್ಬ ಯುವಕನನ್ನು ತೆಗೆದುಕೊಳ್ಳೋಣ--ಒಳ್ಳೆಯ 
ಆಸೆ ತುಂಬಿದ, ಗಟ್ಟಿ ಮನಸ್ಸಿನ ಬಲಿಷ್ಠ ದೇಹದ ಯುವಕ. ಇಡೀ ಜಗತ್ತು ಮತ್ತು ಅದರಲ್ಲಿ 
ತುಂಬಿರುವ ಸಕಲಸಂಪತ್ತುಗಳು ಅವನ ಅಂಕೆಯಲ್ಲಿರಲಿ ( ಅವನ ದೈಹಿಕ ಹಂಬಲಗಳ 
ತೃಪ್ತಿಗಾಗಿ. ಇದು ಮಾನವ ಆನಂದದ ಒಂದು ಏಕಾಂಶವಾಗುತ್ತದೆ 


ಅಂತಹ ಮಾನವ ಆನಂದದ ನೂರು ಏಕಾಂಶಗಳು ಒಬ್ಬ ಮನುಷ್ಯ-ಗಂಧರ್ವನ (ಒಂದು 
ಬಗೆಯ ಅತಿಮಾನುಷ ದೇವತಿ ಆನಂದದ ಒಂದು ಏಕಾಂಶವಾಗುತ್ತದೆ ; ಇದು ನಿಜವಾದ 
ಧರ್ಮದ ಸಾರವನ್ನು ಅರ್ಥಮಾಡಿಕೊಂಡನನ (ಆತ್ಮ ವನ್ನು ಅರಿತವನ) ಆದರೆ ದೈಹಿಕ 
ಕಾಮನೆಗಳಿಗೆ ಗುಲಾಮನಲ್ಲ ದವನ ಆನಂದಕ್ಕೆ ಸಮನಾಗಿರುತ್ತದೆ. 

... ಇಂದ್ರನ (ಸಕಲ ದೇವತೆಗಳ ಪ್ರಭು ಆನಂದದ ನೂರು ಅಂಶಗಳು ಬೃಹಸ್ಪತಿಯ 
(ದೇವತೆಗಳ ಗುರು ಆನಂದದ ಏಕಾಂಶವಾಗುತ್ತದೆ. ಇದು ನಿಜವಾದ ಧರ್ಮದ ಸಾರವನ್ನು 
ಅರಿತುಕೊಂಡ, ದೈಹಿಕ ಕಾಮನೆಗಳಿಗೆ ಗುಲಾಮನಲ್ಲದ ಮಾನವನ ಆನಂದಕ್ಕೆ ಸಮ. 


ಬೃಹಸ್ಪತಿಯ ಆನಂದದ ಮೂರು ಅಂಶಗಳು ಪ್ರಜಾಪತಿ (ಸಕಲ ಜೀವಿಗಳ ಪ್ರಭುಯ 
ಆನಂದದ ಏಕಾಂಶವಾಗುತ್ತದೆ. ಇದು ನಿಜವಾದ ಧರ್ಮದ ಸಾರವನ್ನು ಅರಿತವನ ದೈಹಿಕ 
ಕಾಮನೆಗಳಿಗೆ? ಲಾತಾ ಚ ಆನಯಕ್ಕೆ ಹೆಮಾಂ129ರ by ೦೩೧೦೦1 


೪೪೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 

ಪ್ರಜಾಪತಿಯು ಆನಂದದ ನೂರು ಏಕಾಂಶಗಳು ಬ್ರಹ್ಮದ (ಮನುಷ್ಠ ಮತ್ತು ಸಕಲ 

ಜೀವಿಗಳ ಆತ್ಮ) ಆನಂದದ ಎಏಕಾಂಶವಾಗುತ್ತದೆ. ಇದು ನಿಜವಾದ ಧರ್ಮದ ಸಾರವನ್ನು 
ಅರಿತವನ ಡೈಹಿಕ ಕಾಮನೆಗಳಿಗೆ ಗುಲಾಮನಲ್ಲದವನ ಆನಂದಕ್ಕೆ ಸಮ. 


೨೧. ಗೀತೆಯ ರಾಜರ್ಷಿ ಕಲ್ಪನೆಯ ವ್ಯಾಪಕ ಸಾಂಗತ್ಯ 
ಉಪನಿಷತ್ತುಗಳು ದೈಹಿಕ ಅಥವಾ ಬೌದ್ಧಿಕ ಬೆಳವಣಿಗೆಗಳ ಪ್ರಾಮುಖ್ಯವನ್ನಾಗಲೀ, ಈ 
ಹಂತಗಳಲ್ಲಿ ಮಾನವನು ಪಡುವ ಸಂತೋಷವನ್ನಾಗಲೀ ಕಡೆಗಣಿಸುವುದಿಲ್ಲ. ಆದರೆ ಅವಕ್ಕಿಂತಲೂ 
ಉನ್ನತವಾದ ಸಂತೋಷದ ಹಂತಗಳಿವೆ ಎಂದು ಒತ್ತಾಯಿಸಿ ಹೇಳುತ್ತವೆ ಅಷ್ಟೆ. ಆದ್ದರಿಂದಲೇ 
ಭಾರತದಲ್ಲಿ ಕೇವಲ ದೊಡ್ಡ ವಿದ್ವಾಂಸನಾಗಿದ್ದರೆ ಅಪಾರ ಗೌರವವೇನೂ ದೊರಕುವುದಿಲ್ಲ. ನೈತಿಕ 
ವಾಗಿಯೂ ಆಧ್ಯಾತ್ಮಿಕವಾಗಿಯೂ ಬೆಳೆದಿರದ ಕೇವಲ ವಿದ್ವಾಂಸನನ್ನು ಶ್ರೀರಾಮಕೃಷ್ಣರು ಆಕಾಶದಲ್ಲಿ 
ಎತ್ತರವಾಗಿ ಹಾರಾಡುತ್ತಿದ್ದರೂ ಕೆಳಗೆ ನೆಲದಮೇಲೆ ಬಿದ್ದಿರುವ ಸತ್ತು ಬಿದ್ದ ದೇಹಗಳ ಮೇಲೆಯೇ 
ಗಮನವನ್ನು ಕೀಲಿಸಿರುವ ಹದ್ದಿಗೆ ಹೋಲಿಸುತ್ತಿದ್ದರು. ಜ್ಞಾನವು ತುಂಬಿರುವ ಅವನ ಬುದ್ಧಿಯು 
ಅವನ ದೈಹಿಕ ಕಾಮನೆಗಳಿಗೆ ಗುಲಾಮವಾಗಿದೆ. ತನ್ನ ಹಿಂದಿರುವ ಆತ್ಮದ ಸ್ಫೂರ್ತಿಯುತವೂ 
ಶಕ್ತಿದಾಯಕವೂ ಆದ ಸಂಸ್ಪರ್ಶವಿಲ್ಲದೆ: ಹೋದರೆ ನಿಶಿತವಾದ ಬುದ್ಧಿಶಕ್ತಿಯಿದ್ದು ಏನು 
ಪ್ರಯೋಜನ ? ಬುದ್ಧಿಯ ಮೇಲೆ ಚಂಚಲವಾದ ಇಂದ್ರಿಯ ಸಮೂಹದ ಬೆಳಕೇ ಬೀಳುತ್ತಿದ್ದರೆ 
ಅಂತಹ ಬುದ್ಧಿಯು ಆಧ್ಯಾತ್ಮಿಕವಾಗಿ ಬಲಹೀನವಾಗುತ್ತಬೆ, ದುರ್ಬಲ ಬುದ್ಧಿಯಾಗುತ್ತದೆ ; ಆದರೆ 
ಆತ್ಮದ ಬೆಳಕು ಬಿದ್ದ ಬುದ್ಧಿಯು ಆಶ್ಚರ್ಯಕರವಾದಷ್ಟು ಶ್ರೇಷವಾಗಿರುತ್ತದೆ, ಸ್ಥಿರವೂ 
ಕಾಂತಿಯುತವೂ ಆಗಿರುತ್ತದೆ. ಅದೀಗ ಶುದ್ಧವಿಚಾರವೂ ಶುದ್ಧ ಸಂಕಲ್ಪಶಕ್ತಿಯೂ ಆದ ಬುದ್ಧಿ. 
“ಬುದ್ಧಿಗೆ ಶರಣಾಗು”--ಬುದ್ಧೌ ಶರಣಂ ಅನ್ವಿಚ್ಛ ಎಂದು ಭಗವದ್ಗೀತೆಯಲ್ಲಿ (೨.೪೯) 
ಹೇಳಿರುವುದು ಇದನ್ನೇ. ಇಡೀ ಮಾನಸಿಕ ಶಕ್ತಿ ವ್ಯವಸ್ಥೆಯನ್ನು ಕಟ್ಟುಪಾಡಿಗೊಳಪಡಿಸಿ, ಮನುಷ್ಯ 
ನನ್ನು ಪ್ರಭುವನ್ನಾಗಿ ಮಾಡಿ, ಸ್ವಾತಂತ್ರ್ಯ ಹಾಗೂ ಸಮಾನತೆಗಳ ಸಂತೋಷವನ್ನು ಕೊಡುವುದು, 
ಆ ಶಕ್ತಿ ವ್ಯವಸ್ಥೆಯನ್ನು ಮಾನವೀಯ ಉದ್ದೇಶಗಳಿಗಾಗಿ ಒಲಿಸಿಕೊಳ್ಳುವುದು “ಈ ಕೆಲವು ಬುದ್ಧಿ 
ಯೊಂದರಿಂದ ಮಾತ್ರ ಸಾಧ್ಯ. ಬೋಧಿ ಅಥವಾ ಆಧ್ಯಾತ್ಮಿಕ ಬೆಳಕನ್ನು ಪಡೆದುಕೊಳ್ಳುವುದು ಬುದ್ಧಿ ; 
ಈ ಬೋಧಿಯನ್ನು ಪೂರ್ಣವಾಗಿ ಅನುಭವಕ್ಕೆ ತಂದುಕೊಳ್ಳುವವನು ಬುದ್ಧ. | 
ತಮ್ಮ ಕೆಲಸವು ಸಮರ್ಥವೂ ರಚನಶೀಲವೂ ಆಗಿರುವಂತೆ ಮಾಡಲು ಗಂಭೀರವಾಗಿ 
ಪ್ರಯತ್ನಿಸುವವರಿಗೆ, ತಮ್ಮನ್ನು ರಚನಶೀಲರನ್ನಾಗಿಯೂ, ಸಫಲರನ್ನಾಗಿಯೂ ಮಾಡಿಕೊಳ್ಳಲು 
ಇಚ್ಛಿಸುವವರಿಗೆ ಗೀತೆಯ ದರ್ಶನವು ವಿಶೇಷವಾಗಿ ಸುಸಂಗತವಾಗಿದೆ. ಒಬ್ಬ ಒಳ್ಳೆಯ ಆಡಳಿತ 
ಗಾರನು ಒಬ್ಬ ರಾಜರ್ಷಿಯಾಗಿರುತ್ತಾನೆ ಎಂದು ಗೀತೆಯು ನಾಲ್ಕನೆಯ ಅಧ್ಯಾಯದ ಎರಡನೆಯ 
ಶ್ಲೋಕದಲ್ಲಿ ಹೇಳುತ್ತದೆ. ರಾಜರ್ಷಿ ಎಂದರೆ, ಶಂಕರಾಚಾರ್ಯರ ಪ್ರಕಾರ, ಯಾವನು ರಾಜನೂ 
`ಯಷಿಯೂ ಆಗಿದ್ದಾನೋ ಅವನು. ಜುಷಿ ಎಂದರೆ ಹಿಮಾಲಯಕ್ಕೆ ಹೋಗಿ ಅಲ್ಲಿ ಒಂದು ಕಡೆ 
ಎ ದ ಔಡುವುದಲ್ಲ ಖಷಿ ಎಂದರೆ ಆಧ್ಯಾತ್ಮಿಕವಾಗಿ ಬೆಳೆದಿರುವವನು, ಒಳಗಿರುವ 
ಹ ಸತ ತ್ಸ ಅನುಭವಿಸಿರುವವನು ಎಂದರ್ಥ ; ಹುಷಿಯೆಂದರೆ 
೨ ಓತ್ಮಿಕ ಸತ್ಯಗಳನ್ನು ದರ್ಶಿಸುವವನು, ಅನುಭವಿಸಿರುವವನು ಎಂದರ್ಥ. ರಾಜ 
ಎಂದರೆ ಕಿರೀಟ ಧರಿಸಿದ ಅರಸನೇ ಆಗಬೇಕೆಂದಿಲ್ಲ. ಅಂತಹ ರಾಜರು ಈಗ ಏರಳವಾಗುತಿ ದ್ದಾರೆ 
ಯಾರು ಅಧಿಕಾರವ ಘ್‌ ಿದ್ದಾರ. 
ಅಧಿಕಾರವನ್ನೂ ಪ್ರಜಾಪ್ರಭುತ್ವವನ್ನೂ ಹೊಂದಿರುತ್ತಾನೆಯೋ ರಿಂದ 
ಒಬ್ಬ ವ್ಯಕ್ತಿಯು ಅಧಿಕಾರದೊಂದಿಗೆ ್ರ ಅವನೇ ರಾಜ. ಆದ್ದ 
po ಆಧ್ಯಾತ್ಮಿಕ ಅಂತರ್ಮುಖತೆಯನ್ನು, ಪ್ರಭುತ್ವದೊಂದಿಗೆ 


CC-0. Jangamwadi Math Collection. Digitized by eGangotri 


i 


ಮಾನವ ಶಕ್ತಿ ಮೂಲಗಳ ವಿಜ್ಞಾನ ಲಲ೫ 
ನೈತಿಕ ಮತ್ತು ಮಾನವೀಯ ಮೌಲ್ಯಗಳು ಮತ್ತು ಸಾಮಾಜಿಕ ಹೊಣೆಗಾರಿಕೆ ಇವುಗಳನ್ನು 
ಜೊತೆಗೂಡಿಸಿಕೊಂಡಿರುತ್ತಾನೋ ಅವನು ರಾಜರ್ಷಿಯಾಗಿದ್ದಾನೆ. ರಾಜರ್ಷಿಯ ಶ್ರೇಷ್ಠತೆಯು 
ಕಾರ್ಯಸಾಮರ್ಥ್ಯ ಮತ್ತು ನೈತಿಕ ಸಾಮರ್ಥ್ಯಗಳು ಜೊತೆಗೊಂಡಿದುದರ ಫಲ. ಮಾನವನ 
ಮನೋಬಲವನ್ನು ಅವನ ಜೀವನ ಮತ್ತು ಕಾರ್ಯಕ್ಕೆ ಸಂಬಂಧಿಸಿದಂತೆ ಶಿಕ್ಷಣದ ಮೂಲಕ 
ಬುದ್ಧಿಯಾಗಿ ಬೆಳೆಸುವುದರಿಂದ ಇದನ್ನು ಸಾಧಿಸಬಹುದು. 

ಅಧಿಕಾರವು ಮಾನವೀಯ ಒಲವನ್ನು ಪಡೆದದ್ದೇ ಆದಲ್ಲಿ, ಅದು ಆಧ್ಯಾತ್ಮಿಕವಾಗುತ್ತದೆ. 
ಅಂತಹ ಅಧಿಕಾರವನ್ನು ನಿರ್ವಹಿಸುವವನು ಸಾಮಾಜಿಕ ಒಲವುಳ್ಳ ಇಚ್ಛೆಯಿರುವ ಆಧ್ಯಾತ್ಮಿಕ 
ವ್ಯಕ್ತಿಯಾಗುತ್ತಾನೆ. ಅವನು ಯಾವುದೇ ಯಜ್ಞ.ಯಾಗ ಮಾಡದಿರಬಹುದು ; ಆದರೆ ಅವನು 
ಆಧ್ಯಾತ್ಮಿಕವಾಗಿ ಬೆಳೆದಿರುತ್ತಾನೆ. ಆ ಬೆಳವಣಿಗೆಯಿಂದ ಒಂದು ನೂತನ ಶಕ್ತಿಮೂಲವು 
ಲಭ್ಯವಾಗುತ್ತದೆ. ಆದ್ದರಿಂದ ಸಣ್ಣದೋ ದೊಡ್ಡದೋ ಆಮಿಷವನ್ನು ಗೆದ್ದು, ಪ್ರಾಮಾಣಿಕತೆ, 
ನ್ಯಾಯ ಮತ್ತು ಸೇವಾ ಸಮರ್ಪಣೆಗಳ ಪಥದಲ್ಲಿ ಸ್ಥಿರವಾಗಿ ನಿಲ್ಲಲು ಸಹಾಯವಾಗುತ್ತದೆ. ಸ್ವಾಮಿ 
ವಿವೇಕಾನಂದರು ತಮ್ಮ "ಕರ್ಮಯೋಗ' ಕೃತಿಯಲ್ಲಿ ಹೇಳುತ್ತಾರೆ. (ಕೃತಿಶ್ರೇಣಿ, ಸಂಪುಟ ೧, ಪು. 
೯೭-೯೮) : 


ಈ ಫಲಪ್ರಾಪ್ತಿಗೆ ಮತ್ತ ಸಿದ್ಧಾಂತ; ವಿಶ್ವಾಸ ಇವು ಅವಶ್ಯಕವಿಲ್ಲ. ಒಬ್ಬ ಕ್ರೈಸ್ತನಾಗಿರ 
ಬಹುದು, ಯಹೂದ್ಡನಾಗಿರಬಹುದು ಅಥವಾ ಯಹೂದ್ಧೇತರನಾಗಿರಬಹುದು. ಇದರಿಂದೇನೂ 
ಬಾಧಕವಿಲ್ಲ. ನೀವ ಸ್ವಾರ್ಥಶೂನ್ಮರಾಗಿರುವಿರೇನು? ಅದೀಗ ಪ್ರಶ್ನೆ. ನೀವು ಹಾಗಿದ್ದ ಪಕ್ಷದಲ್ಲಿ 
ಧಾರ್ಮಿಕ ಪುಸ್ತಕವೊಂದನ್ನಾದರೂ ಓದದೆ ಒಂದು ಗುಡಿಗಾದರೂ ಹೋಗದೆ ಪರಿಪೂರ್ಣರಾಗು 
ತ್ತೀರಿ. ಪ್ರತಿಯೊಂದು ಯೋಗವೂ ಇತರ ಯೋಗಗಳ ಸಹಾಯವಿಲ್ಲದೆಯೇ ಮನುಷ್ಯನನ್ನು 
ಸಿದ್ದನನ್ನಾಗಿ ಮಾಡಲು ಸಮರ್ಥವಾಗಿದೆ ಅವೆಲ್ಲವುಗಳ ಉದ್ದೇಶವೂ ಒಂದೇ. ಕರ್ಮಯೋಗ್ಯ 
ಜ್ಞಾನಯೋಗ ಭಕ್ತಿಯೋಗ ಇವೆಲ್ಲವೂ ಮೋಕ್ಷ ಪ್ರಾಪ್ತಿಗೆ ಪ್ರತ್ಥಕ್ಷವೂ ಸ್ವತಂತ್ರವು ಆದ 
ಮಾರ್ಗವಾಗಿರಲು ಸಮರ್ಥವಾಗಿವೆ ಆದುದರಿಂದಲೇ ಗೀತೆಯಲ್ಲಿ ಈ ಪ್ರಕಾರ ಉಕ್ತವಾಗಿದೆ: 
“ಸಾಂಖ್ಯಯೋಗೌ ಪೃಥಗ್ಸಾಲಾಃ ಪ್ರವದಂತಿ ನ ಪಂಡಿತಾಃ'. ಬಾಲಬುದ್ಧಿ ಯುಳ್ಳವರು ಸಾಂಖ್ಯ 
ಕರ್ಮಯೋಗಗಳು ಭಿನ್ನವೆಂದು ಹೇಳುತ್ತಾರೆ, ಪಂಡಿತರಲ್ಲ. ಏಕೆಂದರೆ ಯೋಗಗಳು ಮೇಲೆ 
ಭಿನ್ನವಾಗಿ ಕಂಡುಬಂದರೂ ಅವೆಲ್ಲವೂ ಕೊನೆಗೆ ಪರಿಪೂರ್ಣತೆ ಎಂಬ ಒಂದೇ ಗುರಿಗೆ ಮನುಷ್ಯ 
ರನ್ನು ಕೊಂಡೊಯ್ಯುತ್ತವೆ 


೨೨. ವಿಕಾಸದಲ್ಲಿ ಸ್ಥಿರತೆಯ ಮಹತ್ವ 


ನಿಸರ್ಗವು ನಮಗೆ ಚಕ್ಷುವ್ಯವಸ್ಥೆಯಲ್ಲಿ ವಿಶೇಷವಾದ ಶಾರೀರಿಕ ಸಾಮರ್ಥವನ್ನು ನೀಡಿದೆ. 
ಅದರಿಂದ ನಮ್ಮ ದೇಹದ ಸಮತೋಲನಗಳನ್ನು ಕಾಪಾಡಿಕೊಳ್ಳಬಹುದು. ನಾವು ನೆಟ್ಟಗೆ ನಿಲ್ಲುತ್ತೇವೆ, 
ನಡೆಯುತ್ತೇವೆ, ಕೆಳಕ್ಕೆ ಬೀಳದೆ ಓಡುತ್ತೇವೆ. ಕನಿಷ್ಠ ಪ್ರಮಾಣದ ಹೆಜ್ಜೆಗಳ ಅವಲಂಬನದಿಂದ 
ಇದಿಷ್ಟನ್ನೂ ಮಾಡುತ್ತೇವೆ. ಆದರೆ ನಮ್ಮದೇ ಪ್ರಯತ್ನದಿಂದ, ಭಾವನಾ ಸಮತೋಲನಕ್ಕಾಗಿ 
ಒಂದು ನೂತನ ಆಧ್ಯಾತ್ಮಿಕ ಸಾಮರ್ಥವನ್ನು ಗಳಿಸಿಕೊಳ್ಳಬೇಕಾಗುತ್ತದೆ ; ತಾಯಿ ಪ್ರಕೃತಿಯು 
ಈ ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ತನ್ನ ದೈಹಿಕ ಸಾಮರ್ಥ್ಯವನ್ನು ದಯಪಾಲಿಸಿ 
ದ್ದಾಳೆ. ನಮ್ಮ ಮೇಲುಮಿದುಳು ಇರುವುದೇ ಈ ಉದ್ದೇಶಕ್ಕಾಗಿ. ಆಧುನಿಕ ನರಶಾಸ್ತ್ರದ ಪ್ರಕಾರ, 
ಅದು ನಮ್ಮ ಇಡೀ ಇಂದ್ರಿಯ, ನರ ಮತ್ತು ಮನೋಶಕ್ತಿ ಜಾಲಗಳನ್ನು ಪೂರ್ಣವಾಗಿ ನಿಯಂತ್ರಿಸಿ 
ಮಾರ್ಗದರ್ಶನ ಯಾಡುತ್ತಹೆ:ಆಡ್ದರಿಂದ (ಮಾನವನಿಗೆ ಚದ್ಯಾತ್ಮಿಕಷ್ಮಾತಾತ್ರ್ಯದ ರುಚಿಯು 


ಲ್ಲ ಪರಿವರ್ತ ನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಮಃಳು 
ಲಭ್ಯವಾಗುತ್ತದೆ. ಮಿದುಳು ಈ ಸಾಮರ್ಥ್ಯವನ್ನು ಬೆಳೆಸಿಕೊಂಡು ಬುದ್ಧಿಯಾಗಿ ವಿಕಾಸಗೊಂಡಾಗ ಕ 
ಮಾತ್ರವೇ ಅದನ್ನು ನಿಜವಾಗಿ ಉನ್ನತವಾದ ಮಿದುಳೆಂದು ವೇದಾಂತವು ಪರಿಗಣಿಸುತ್ತದೆ. 
ನರಶಾಸ್ತ್ರಜ್ಞ ಗ್ರೇ ವಾಲ್ಬರ್‌ ಹೀಗೆ ಹೇಳುತ್ತಾರೆ (The Living Brain, ಪು. ೧೬) : 
ಒಳಗಿನ ತಾಪಮಾನದ ನಿಯಂತ್ರಣವನ್ನು ಸಾಧಿಸಿದ್ದು, ಅಂದರೆ ಉಷ್ಣತಾ ನಿಯಂತ್ರಣವು 
ಇತಿಹಾಸದಲ್ಲಿ, ಅಷ್ಟೇಕೆ ಇಡೀ ಪ್ರಕ್ಕತಿಯ ಇತಿಹಾಸದಲ್ಲೇ ಅಪೂರ್ವ ಘಟನೆ 
ಅದು ತಣ್ಣಗಾಗುತ್ತಿ ರುವ ಭೂಗೋಳದ ಮೇಲೆ ಸಸ್ತನಿಗಳು ಜೀವಸಹಿತ ಉಳಿದುಕೊಳ್ಳುವಂತೆ 
ಮಾಡಿತು. ಅದು ವಿಕಾಸದಲ್ಲಿ ಅದರ ಸಾಮಾನ್ನ ಪ್ರಾಮುಖ್ಯತೆ ವಿಶೇಷವಾದ ಪ್ರಾಮುಖ್ಯತೆ 
ಇನ್ನೊಂದಿದೆ. ದೇಹದ ವಿವಿಧ ಅಂಗಾಂಗಗಳ ಅತಿಮುಖ್ಯ ಕರ್ತವ್ಯಗಳನ್ನು ಸ್ಥಿ ರಗತಿಯಲ್ಲಿರಿಸುವ 
ಸ್ವಯಂಚಾಲಿತ ವೃವಸ್ಥೆಯೊಂದು ಮಿದುಳಿನ ಒಂದು ಭಾಗದಲ್ಲಿ ಪೂರ್ಣಗೊಂಡದ್ದೇ ಅದು. 
ಈ ಸ್ಥಿತಿಯನ್ನು ಸ್ಥಿರತೆ (01160510118) ಎಂದು ಕರೆಯಲಾಗುತ್ತದೆ. ಈ ವೃವಸ್ಥೆಯಿಂದ 
ಮಿದುಳಿನ ಇತರ ಭಾಗಗಳನ್ನು ಮುಖ್ಯ ಯಂತ್ರ ಅಥವಾ ಇಂದ್ರಿಯಗಳಿಗೆ ಸಂಬಂಧಿಸಿದ 
ಕಾರ್ಯ.ಚಟುವಟಿಕೆಗಳಿಗಾಗಿ ಮೀಸಲಾಗಿಡದೆ ಸ್ಥಿ ರತೆಯ ಆಶ್ಚರ್ಯಗಳನ್ನು ಮೀರಿಸುವ 
ಕಾರ್ಯಗಳಿಗಾಗಿ ಮೀಸಲಿರಿಸುವಂತಾಯಿತು. 
ಫ್ರೆಂಚ್‌ ವೈದ್ಯ ಕ್ಲೌಡ್‌ ಬರ್ನಾರ್ಡ್‌ನ ಪ್ರಸಿದ್ಧ ಹೇಳಿಕೆಯಲ್ಲಿ ಈ ವಿಷಯವನ್ನು ಸೂತ್ರೀಕರಿಸಿದೆ. 
La 71116 du milieu interievous la condition de la vie libre (ಸ್ವತಂತ್ರ, ಜೀವನಕ್ಕೆ 
ಸ್ಥಿರವಾದ ಆಂತರಿಕ ಪರಿಸ್ಥಿತಿ ಅಗತ್ಯವಾದದ್ದು). 
ಮತ್ತೆ (ಅದೇ ಪು. ೧೮-೧೯) : 


ಎಲ್ಲ ಸಸ್ತನಿಗಳಿಗೂ...110116081011 ಉಳಿವಿನ ಸಾಧನವಾಗಿದೆ. ಮನುಷ್ಠನಿಗೆ 
ವಿಮೋಚನೆಯ ಸಾಧನ... ಆಂತರಿಕ ಸ್ಥಿರತೆಯ ಅನುಭವ, ಅದು ಮಿದುಳಿಗೆ ಕೊಡುವ 
, ಸಮರ್ಪಕವಾದ ಯಾಂತ್ರಿಕ ಶಾಂತತೆ ಎರಡೋ ಮೂರೋ ಸಾವಿರ ವರ್ಷಗಳಿಂದಲೂ ಅನೇಕ 
ಹೆಸರುಗಳಿಂದ ನಮಗೆ ತಿಳಿದಿದೆ. ಇದೇ ಬೇರೆ ಬೇರೆ ಧರ್ಮದವರು ಕರೆಯುವ ನಿರ್ವಾಣ 
ಯೋಗಿಯ ಅಮೂರ್ತತೆ ಅರಿವನ್ನು ಮೀರಿದ ಶಾಂತ್ರಿ ಕಡೆಗಣಿಸಿದ “ಒಳಗೆ ನೆಲೆಸಿರುವ 
ಸುಖ'-ಮುಂತಾದ ಸ್ಥಿ ತಿಗಳ ಭೌತಿಕ ಅಂಶ; ಅದೊಂದು ಗಾಂಭೀರ್ಯದ ಸ್ಥಿ ತ. ಅದರಲ್ಲಿ 
ವ್ಯವಸ್ಥೆ, ರೋಗ ಮೊದಲಾದವು ಯಾಂತ್ರಿಕವಾದ ಜಾರಿಕೆಗಳು ಮತ್ತು ದೋಷಗಳು. 


೨೩. ಸ್ಥಿರತೆಯ ಪಾಲನೆ ಮತ್ತು ಯೋಗ 
ಗೀತೆಯು ಯೋಗದ ದರ್ಶನವನ್ನು, ಸಮಗ್ರ ಆ ನ್ನು "ಸಮತ್ಯಂ' 
6 93 ) J ಧ್ಯಾತ್ಮಿಕತೆಯ ತಂತ್ರವನ್ನು ಸಮತ್ವಂ ಕ 
"ಸಮುಚತತ ಭಾವನಾ ಸಮತೋಲನ ಎಂದೂ 'ಕರ್ಮಸು ಕೌಶಲ ಕಾರ್ಯಚಟುವಟಕಗಳ್ಲಿ 
ಕ [ತಲ ಎಂದೂ ವರ್ಣಿಸುತ್ತದೆ. ಅದು ಇಮ್ಮಡಿಯಾದ ಪಟುತ್ವ : ಬಹಿರಂಗದಲ್ಲಿ 
ಉತ್ಪದ ಸ ಸಾಮರ್ಥ್ಯ--ರಾಜ ಅಂಶ ; ಅಂತರಂಗದಲ್ಲಿ ವೈಯಕ್ತಿಕ ಆಧ್ಯಾತ್ಮಿಕ 
ಖುಷಿ ಅಂಶ. ಇವೆರಡೂ ಕೂಡಿದ್ದೇ ರಾಜರ್ಷಿ ಕಲ್ಪನೆ. ಪ್ರತಿಯೊಬ್ಬ ಕೆಲಸಗಾರನನ್ನೂ 


CC-0. Jangamwadi Math Collection. Digitized by eGangotri 


ಮಾನವ ಶಕ್ತಿ ಮೂಲಗಳ ವಿಜ್ಞಾನ ೪೪೭ 


ಅನೇಕ ವೇಳೆ ಒಬ್ಬ ವೃಕ್ತಿಗೆ ಅಧಿಕಾರ ಬಂದಾಗ ಅದನ್ನು ಹೇಗೆ ಅರಗಿಸಿಕೊಳ್ಳಬೇಕೆಂದು 
ಅವನಿಗೆ ತಿಳಿದಿರುವುದಿಲ್ಲ. ಅದನ್ನು ಮಾನವನ ಒಳಿತಿಗಾಗಿ ಹೇಗೆ ಬಳಸಬೇಕೆಂಬುದೂ ತಿಳಿದಿರುವು 
ದಿಲ್ಲ. ಆದ್ದರಿಂದ ಅವನು ಮತ್ತಿಗೊಳಗಾಗುತ್ತಾನೆ- ಮಧು ಅಥವಾ ಸುರೆಯನ್ನು ಸೇವಿಸಿ 
ಅಮಲೇರುವಂತೆ. ಅಮಲಿಗೆ ಸಂಸ್ಕೃತದ ಪದ ಮದ ಎಂಬುದು. ಅದನ್ನು ಹಿಂದುಮುಂದು 
ಮಾಡಬೇಕು, ದಮವಾಗಿ ಪರಿವರ್ತಿಸಬೇಕು ಎಂದು ಮಹಾಭಾರತವು ಹೇಳುತ್ತದೆ. ಪೂರ್ಣ 
ಆತ್ಮನಿಗ್ರಹ ಮತ್ತು ಸ್ವ-ನಿಯಂತ್ರಣವೇ ದಮ. 

ಈ ದಮ (ಇಂದ್ರಿಯ ಶಕ್ತಿಯನ್ನು ಪೂರ್ಣವಾಗಿ ರೂಢಿಸಿಕೊಳ್ಳುವುದು, ಮದ ಅಥವಾ ಅಮಲಿನ 
ವಿರುದ್ಧವಾದದ್ದು). ಅದರ ಸೋದರಿ ಸಾಧನೆಯಾದ ಶಮ (ಮಾನಸಿಕ ಶಕ್ತಿಯ ನಿಯಂತ್ರಣ) 
ಇವೆರಡೂ ಸೇರಿ ಮಾನವನ ನೈತಿಕ ಸಾಧನೆಯಾಗುತ್ತವೆ. ಪ್ರತಿಯೊಂದು ಭಾರತೀಯ ಧರ್ಮವೂ 
ದರ್ಶನವೂ ಇದನ್ನು ಒಪ್ಪುತ್ತದೆ. 

ರಾಜಕೀಯ ಶಕ್ತಿಯಾಗಲಿ, ಬೌದ್ಧಿಕ ಶಕ್ತಿಯಾಗಲಿ, ಹಣದ ಶಕ್ತಿಯಾಗಲಿ ಅದನ್ನು ಆತ್ಮ- 
ಸಂಯಮವು ಮಾತ್ರವೇ ರೂಢಿಸಿ ವ್ಯವಸ್ಥೆ ಗೊಳಿಸಿಕೊಂಡು ಅದಕ್ಕೆ ಮಾನವೀಯ ಬಲವನ್ನು ಕೊಡಲು 
ಸಾಧ್ಯ. ಬೌದ್ದಿಕ ಬೆಳವಣಿಗೆಯೊಂದರಿಂದಲೇ ಶಕ್ತಿಯನ್ನು ರೂಢಿಸಿಕೊಳ್ಳಲು ಸಾಧ್ಯವಿಲ್ಲ, ಅಥವಾ 
ಇತರರನ್ನು ಶೋಷಿಸುವ ಅಥವಾ ಅವರಿಗೆ ಹಾನಿಯುಂಟುಮಾಡುವ ಪ್ರವೃತ್ತಿಯನ್ನು ತಡೆಯಲು 
ಸಾಧ್ಯವಿಲ್ಲ. ಆದರೆ ಅಂತಹ ಆತ್ಮ-ಸಂಯಮದಿಂದ ಹುಟ್ಟುವ ಆಧ್ಯಾತ್ಮಿಕತೆಯಲ್ಲಿ ತುಸುವೇ 
ಬೆಳವಣಿಗೆಯಾದರೂ ಅಪಾರ ವೃತ್ಕಾಸವನ್ನು ಉಂಟುಮಾಡಬಲ್ಲದು. ಅಂತಹ ಆಧ್ಯಾತ್ಮಿಕ 
ಬೆಳವಣಿಗೆಯು ಪ್ರತಿಯೊಬ್ಬ ಗಂಡಸಿನ, ಹೆಂಗಸಿನ, ಮಗುವಿನ ಸಿದ್ಧಹಕ್ಕು ಎಂದು ವೇದಾಂತವು 
ಹೇಳುತ್ತದೆ. ಏಕೆಂದರೆ ಅದು ಮಾನವಜೀವಿಗಳ ರಚನೆಯಲ್ಲೇ ಇದೆ, ಅಂತರ್ಗತವಾಗಿ ಬಿದ್ದುಬಿಟ್ಟಿದೆ. 

ಅಧಿಕಾರದ ಅಜೀರ್ಣ ಮತ್ತು ಅಮಲಿನ ಬಗೆಗೆ ಷೇಕ್ಸ್‌ಪಿಯರ್‌ನು ತನ್ನ Measure for 
Measure (IL. ii. 117-22) ಎಂಬ ನಾಟಕದಲ್ಲಿ ಹೀಗೆ ಹೇಳುತ್ತಾನೆ. 

ಆದರೆ ಮನುಷ್ಯ, ಗರ್ವಿತನಾದ ಮನುಷ್ಯ, 

ಅಲ್ಪ ಕ್ಷಣಿಕ ಅಧಿಕಾರ ದೊರೆತು, 

ತನ್ನ ಮೇಲೆ ಇಟ್ಟಿರುವ ಭರವಸೆಯನ್ನೆಲ್ಲ ಮರೆತು, 

ಕೋಪಗೊಂಡ ಕಪಿಯಂತೆ, ಅವನು ನಿಸ್ತೇಜ ಸತ್ವನಾಗಿ 

ಭಗವಂತನೆದುರಿಗೆ ಕುಟಿಲ ಚಮತ್ಕಾರಗಳನ್ನು ಮಾಡುತ್ತಾನೆ 

ದೇವತೆಗಳು ಗೋಳಿಡುವ ಹಾಗೆ. 


೨೪. ಮದವನ್ನು ದಮವಾಗಿ ಪರಿವರ್ತಿಸುವುದು 


ಆದ್ದರಿಂದ ಆಧ್ಯಾತ್ಮವಿದ್ಯೆಯನ್ನು ಎಳೆವಯಸ್ಸಿನಿಂದಲೇ ಮಕ್ಕಳಿಗೆ ಹೇಳಿಕೊಡಬೇಕು. ಅದರಿಂದ 
ಅವರು ಚಾರಿತ್ರ್ಯಕ್ಷಮತೆ ಹಾಗೂ ಮಾನವೀಯ ಪ್ರೇರಣೆಗಳನ್ನು ಹೆಚ್ಚಿಸಿಕೊಳ್ಳಲು, ತರಬೇತಿ 
ಪಡೆಯಲು ಜವಾಬ್ದಾರಿ ವಹಿಸುತ್ತಾರೆ. ಅಗಾಧ ಪ್ರಮಾಣದ ಶಕ್ತಿಗಳು, ಆರೋಹಣ ಕ್ರಮದಲ್ಲಿ, 
ಸೂಕ್ಷ್ಮವಾಗಿ, ಒಳಮುಖವಾಗಿ, ಅವರಲ್ಲಿ ಮಲಗಿವೆ ಎಂಬ ಸತ್ಯವನ್ನು ಅವರ ಮನಮುಟ್ಟಿಸಬೇಕು. 
ದೇಹಬಲ ಮತ್ತು ಮಿದುಳಿನಬಲ ಮಾತ್ರವೇ ಅವರಲ್ಲಿರುವ ಶಕ್ತಿಗಳಲ್ಲ, ಅವರು ಪ್ರಕಟಿಸಲು 
ಕಲಿಯಬೇಕಾದದ್ದು ಈ ಎರಡು ಶಕ್ತಿಗಳನ್ನು ಮಾತ್ರವೇ ಅಲ್ಲ. ಭಾರತದ ಪ್ರಾಚೀನವೂ ಅತಿಶ್ರೇಷ್ಠವೂ 
ಆದ ಬೃಹತ್ಕಾವ್ಯ ಮಹಾಭಾರತವು ಇದನ್ನು ಹೇಳುತ್ತದೆ. (೪.34. 42): 


ಸ್‌ ಶ್ರ Collection. Di t 
ಸ ದ ನಃ ಮುದ amwadi Mat . gitized by eGango | 


Be ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಏತೇ ಮದಾವಲಿಪ್ತಾನಾಂ 
ಏತ ಏವ ಸತಾಂ ದಮಃ ॥ 
ವಿದ್ದೆಯ ಮದ ಸಂಪತ್ತಿನ ಮದ ವಂಶದ ಮದ ಇವು ಆಸಂಸ್ಟ ತನೂ ಅನಾಗರಿಕನೂ 
ಅದವನಿಗೆ ಹತ್ತುವ ಮದಗಳು; ಆದರೆ ಒಳ್ಳೆಯವನಿಗೆ ಧರ್ಮಪರನಿಗೆ ಇವು ದಮಗಳಾಗುತ್ತವೆ 
(ಇಂದ್ರಿಯ ಶಕ್ತಿಗಳ ಪೂರ್ಣ ನಿಯಂತ್ರಣ) 
ಎಲ್ಲ ಮದವನ್ನೂ ದಮವಾಗಿ ಪರಿವರ್ತಿಸುವ ತಂತ್ರವನ್ನು ಗೀತೆಯು ವರ್ಣಿಸುತ್ತದೆ. ತನ್ನಲ್ಲಿ 
ಅಂತರ್ಗತವಾಗಿರುವ ಆಧ್ಯಾತ್ಮಿಕ ಶಕ್ತಿಮೂಲಗಳನ್ನು .ಸ್ಥಿರಗತಿಯಲ್ಲಿ ಬಿಡಿಸಿ ಹೊರಸೆಳೆಯುವ 
ಮೂಲಕ ಅದನ್ನು ಸಾಧಿಸಬಹುದು. ಈ ತಂತ್ರವನ್ನು ಮೇಲೆ ಹೇಳಿದ ಯೋಗ ಎಂಬ ಒಂದು 
ಪದವು ಒಳಗೊಳ್ಳುತ್ತದೆ. ಕೇವಲ ಒಬ್ಬ ಯಂತ್ರಕುಶಲಿಯಾಗಿ ನಿಲ್ಲಬೇಡ, ಒಬ್ಬ ರಚನಶೀಲ 
ಕಾರ್ಮಿಕನಾಗು, ಯೋಗಿಯಾಗು ಎಂದು ಗೀತೆಯು ಹೇಳುತ್ತದೆ (೬.೪೦) : ತಸ್ಮಾತ್‌ ಯೋಗೀ 
ಭವಾರ್ಜುನ--“ಆದ್ದರಿಂದ, ಅರ್ಜುನನೇ ಯೋಗಿಯಾಗು.” ನೀನು ಯಾರೇ ಆಗಿರು, ನಿನ್ನ 
ಕಾರ್ಯಕ್ಷೇತ್ರ ಯಾವುದೇ ಇರಲಿ--ರೈತ, ಕಾರ್ಲಾನೆಯ ಕಾರ್ಮಿಕ, ಆಡಳಿತಗಾರ, ರಾಜಕಾರಣಿ, 
ಆಗಿರಲಿ, ಅದರಲ್ಲಿ ಯೋಗಿಯಾಗು ಎಂದು ಶ್ರೀಕೃಷ್ಣನು ಬುದ್ದಿ ಹೇಳುತ್ತಾನೆ. 
ದೈಹಿಕ ಮತ್ತು ಮಾನಸಿಕ ಶಕ್ತಿಗಳೊಂದಿಗೆ ಅಂತರ್ಗತವಾಗಿರುವ ಆಧ್ಯಾತ್ಮಿಕ ಶಕ್ತಿಮೂಲಗಳನ್ನು 
ಕೂಡಿಸಿರಿ. ಆ ಕೂಡು ಶಕ್ತಿ ಜಾಲಕ್ಕೆ ಒಂದು ಮಾನವೀಯ ಬಲವನ್ನು ಕೊಡಿ, ಎಲ್ಲರ ಒಳಿತಿಗಾಗಿ 
ಕೆಲಸ ಮಾಡಿ. ಅದೇ ಚಾರಿತ್ರ್ಯ-ಪಟುತ್ವದ ಶಕ್ತಿ, ಮಾನವ ಶಕ್ತಿಯ ಅತ್ಯುತ್ತಮ ರೂಪ. 
ಮನುಷ್ಯನಲ್ಲಿ ಸಮೃದ್ಧವಾಗಿ ಭಾವಾವೇಶವಿರಬೇಕು ; ಪ್ರಾಣಿಗಳಲ್ಲೂ ಭಾವಾವೇಶವು 
ಸಮೃದ್ಧವಾಗಿದೆ. ಆವೇಶದ ಪ್ರಚೋದನೆಯಿಲ್ಲದೆ ಒಂದು ಹಕ್ಕಿಯು ತನ್ನ ಗೂಡನ್ನು 
ನಿರ್ಮಿಸಬಲ್ಲುದೇನು--ಎಂದು ಕೇಳುತ್ತಾರೆ ಹಿರಿಯ ನರಶಾಸ್ತ್ರಜ್ಞ ಶೆರ್ರಿಂಗ್‌ಟನ್‌. ಭಾವಾವೇಶವು 
ಇಚ್ಛೆಯಿಂದ ನಿಯಂತ್ರಿತವಾಗಿ, ನಿರ್ದೇಶಿತವಾಗುವುದೇ ಸಾಮರ್ಥ್ಯ, ಪಟುತ್ವ ಎಂದು ಸ್ವಾಮಿ 
ವಿವೇಕಾನಂದರು ಹೇಳುತ್ತಾರೆ. ಇಲ್ಲಿ ಶುದ್ಧವಾದ ಇಚ್ಛಾಶಕ್ತಿಯು ಪಾತ್ರವಹಿಸುತ್ತದೆ. ಸಾಮಾಜಿಕ 
ಒಲವಿರುವ ಇಚ್ಛಾ ಶಕ್ತಿಯ ಮೇಲೆ, ಮನುಷ್ಯನ ಕಡೆಗೆ ಹರಿಯುವ ಚಲನಶೀಲ ಪ್ರೇಮದ ಮೇಲೆ 
ಚಾರಿತ್ರ್ಯ ಸಾಮರ್ಥ್ಯವು ನಿಲ್ಲುತ್ತದೆ. 


"ನಿರ್ವಾಣ ಷಟ್ಕ'ದಲ್ಲಿ 

` ಹಾಡುವ ಹಾಗೆ “ಚಿದಾನಂದರೂಪಃ ಶಿವೋಃಹಂ' ಎಂದು ನೆನಪು ಮಾಡಿಕೊಳ್ಳಲಿ, ಭೂ 
ತಪ್ಪು ಮಾಡುವುದು ತಮ್ಮ ನಿಜಸ್ವರೂಪವಲ್ಲವೆಂದು ಅನಂತವೂ ಶುದ್ಧವೂ ಕಾಂತಿಯುತವೂ 
ಆದ ಏನೋ ಒಂದು ತಮ್ಮೊಳಗೆ ಇದೆಯೆಂದೂ, ಅದನ್ನು ನೆನಪು ಮಾಡಿಕೊಳ್ಳುವುದರಿಂದ ಎಲ್ಲಾ 
ಆಮಿಷಗಳನ್ನೂ ಗೆಲ್ಲಬಹುದು ಎಂದೂ ಅರ್ಥವಾಗುತ್ತದೆ. 


೨೫. ರಾಜಕೀಯ ಆಡಳಿತದ ಮಹತ್ವಪೂರ್ಣ ಪಾತ್ರ 
ಶ್ರ ಭತ ಹಬ ನ ಅರಿವಿನ ಒಂದು ಭಾಗವಾದಾಗ ಅವನು ಸಹಜವಾಗಿ, 
ಸಾ ಜ್‌ ಕ 0ತನೂ ಸಜ್ಜನನೂ ಆಗುತ್ತಾನೆ. ಅವರು ಆಧ್ಯಾತ್ಮಿಕ 
ತಿ ಅಂಥಾ ವೈಕ್ಷಿಗ್ಗಳ್ಳುಗಾಜಕೀಯ ಮತ್ತು 


CC-0. Jangamwadi Math Collection. D 


ಮಾನವ ಶಕ್ತಿ ಮೂಲಗಳ ವಿಜ್ಞಾನ ಲರ 
ಆಡಳಿತದ ಹುದ್ದೆಗಳಲ್ಲಿ ಇರುತ್ತಾ, ನಮ್ಮ ದೇಶದಲ್ಲೇ ಆಗಲಿ ಬೇರೆ ದೇಶಗಳಲ್ಲೇ ಆಗಲಿ, 
ಮಾನವ ಪರಿಸ್ಥಿತಿಯನ್ನೇ ರಚನಾತ್ಮಕವಾಗಿ: ಬದಲಾಯಿಸಿ ಬಿಡಬಲ್ಲರು. ರಾಜಕೀಯ ಸ್ಥಿತಿಯ 
ಮಹತ್ವವನ್ನು ಕುರಿತು ಮಹಾಭಾರತದಲ್ಲಿ ಭೀಷ್ಮರು ಯುಧಿಷ್ಠಿರನಿಗೆ ಹೇಳಿದ ಬುದ್ಧಿವಾದವು 
ಇಂದಿಗೆ ಇನ್ನೂ ಹೆಚ್ಚು ಸತ್ಯವಾಗಿ ಪರಿಣಮಿಸಿದೆ (೧೨.೭೦.೬) : 

ಕಾಲೋ ವಾ ಕಾರಣಂ ರಾಜಾ ರಾಜಾ ವಾ ಕಾಲಕಾರಣಂ 

ಇತಿ ತೇ ಸಂಶಯೋ ಮಾ$ಭೂತ್‌, ರಾಜಾ ಕಾಲಸ್ಕ ಕಾರಣಂ | 


ರಾಜಕೀಯ ಸ್ಥಿತಿಗತಿಗೆ ಕಾಲವು ಕಾರಣವೇ ? ಅಥವಾ ರಾಜ್ಯಾಡಳಿತವು ಕಾಲಕ್ಕೆ 
ಕಾರಣವೋ ? ಈ ವಿಷಯದಲ್ಲಿ ನಿನಗೆ ಸಂದೇಹ ಬರದಿರಲಿ. (ನಾವು ಬದುಕಿರುವ) ಕಾಲವನ್ನು 
ನಿರ್ಮಿಸುವುದು ಮತ್ತು ನಿರ್ಧರಿಸುವುದು ರಾಜಕೀಯ ಪರಿಸ್ಥಿ ತಿಯೇ. 


ಇಂದು ರಾಜಕಾರಣದಲ್ಲಿ ಮತ್ತು ಆಡಳಿತದಲ್ಲಿ ನಮಗೆ ಅಗತ್ಯವಾಗಿರುವುದು ಕೊನೆಯ ಪಕ್ಷ 
ಕನಿಷ್ಠ ಮಟ್ಟದ ಆದ್ಯಾತ್ಮಿಕ ಬೆಳವಣಿಗೆಯನ್ನು ಸಾಧಿಸಿರುವ ಪುರುಷರೇ ಹೊರತು, ಕೇವಲ ದೈಹಿಕ 
ಅಥವಾ ಕೇವಲ ಬೌದ್ದಿಕ ಹಂತಗಳಲ್ಲಿ ನಿಂತುಬಿಟ್ಟವರಲ್ಲ. ದೇಶದ ಕಲ್ಮಾಣಕ್ಕೆ ಇಂದು ಹೆಚ್ಚು 
` ಹೆಚ್ಚು ಸಂಖೆಯಲ್ಲಿ ಪರಾಕ್ರಮವನ್ನೂ ಆಧ್ಯಾತ್ಮಿಕ ಪರಾಕ್ರಮವನ್ನೂ ತಮ್ಮಲ್ಲಿ ಜೊತೆಗೂಡಿಸಿ 
ಕೊಂಡಿರುವ ವ್ಯಕ್ತಿಗಳ ಅಗತ್ಯವಿದೆ. ಯಾರು ರಾಷ್ಟ್ರವು ತಮಗೆ ವಹಿಸಿಕೊಟ್ಟಿರುವ ಅಧಿಕಾರ ಮತ್ತು 
ಪ್ರಭುತ್ವಗಳನ್ನು ಚಾರಿತ್ರ, ಅರ್ಪಣಾ ಮನೋಭಾವ ಮತ್ತು ಕಾರ್ಯಸಾಮರ್ಥ್ಯಗಳನ್ನೊಳಗೊಂಡ 
ಸಂಯೋಜಿತ ಶಕ್ತಿಯಿಂದ ನಿರ್ವಹಿಸಬಲ್ಲರೋ ಅಂಥವರ ಅಗತ್ಯವಿದೆ. ಈ ಧರ್ಮದ ಕೇವಲ 
ಒಂದು ಔನ್ಸಿನಷ್ಟು, ಈ ಆಧ್ಯಾತ್ಮಿಕ ಶಕ್ತಿಯ ಅತ್ಕಲ್ಪ ಪ್ರಮಾಣವೂ ದೇಶಕ್ಕೆ ಮತ್ತು ಜಗತ್ತಿಗೆ 
ಅಪಾರವಾದ ಒಳಿತನ್ನು ಉಂಟುಮಾಡಬಲ್ಲುದು. ಮೇಲೆ ಉದ್ಧರಿಸಿದ ಗೀತಾ ಶ್ಲೋಕವು ಇದನ್ನು 
ಸ್ಲಿರೀಕರಿಸುತ್ತದೆ. (೨.೪೦) : "ಸ್ವಲ್ಪಮಪ್ಕಸ್ಕ ಧರ್ಮಸ್ಯ ತ್ರಾಯತೇ ಮಹತೋ ಭಯಾತ್‌'. 


೨೬. ಮಾನವ ಶಕ್ತಿ ಸಂಪನ್ಮೂಲಗಳ ವಿಜ್ಞಾನ : ಅದರ ಸಾರ್ವತ್ರಿಕ ಅನ್ವಯ 

ಮನುಷ್ಯನಲ್ಲಿರುವ ಈ ಆಧ್ಯಾತ್ಮಿಕ ಶಕ್ತಿಮೂಲದ ವಿಜ್ಞಾನ, ಎಲ್ಲಾ ದೇಶಗಳ, ಮಾರ್ಕ್ಸಿಸ್ಟ್‌ 
ದೇಶಗಳೂ ಕೂಡಿದಂತೆ, ಚಿಂತನಶೀಲ ಜನರಿಗೆ ಅತ್ಯಂತ ಮಹತ್ವದ್ದೂ ಅತ್ಯಂತ ಮೋಹಕವೂ 
ಆಗಿದೆ. ೧೯೭೭ರ ಅಕ್ಟೋಬರಿನಲ್ಲಿ ಮಾಸ್ಕೋ ವಿಶ್ವವಿದ್ಯಾನಿಲಯದಲ್ಲಿ ಅವರೇ ಸೂಚಿಸಿದ ಈ 
ವಿಷಯವನ್ನು ಕುರಿತು ಭಾಷಣ ಮಾಡಿದೆ : ಸ್ವಾಮಿ ವಿವೇಕಾನಂದ : ಅವರ ಮಾನವೀಯತೆ.” 
ಅದರಲ್ಲಿ ಆತ್ಮನಿಂದ ಪ್ರೇರಣೆಯನ್ನೂ ಬಲವನ್ನೂ ಪಡೆಯುವ ಮಾನವೀಯತೆಯನ್ನು ವಿಸ್ತರಿಸಿ 
ಹೇಳಿದೆ. ಅದು ತತ್‌ ತ್ವಮ್‌ ಅಸಿ ಎಂಬ ವೇದಾಂತ ಸತ್ಯ, ಅದು ಪ್ರತಿಯೊಬ್ಬ ಮಾನವಜೀವಿ 
ಯಲ್ಲಿಯೂ ಇರುವ ಅನಂತ ದೈವಿಕ ಆಯಾಮದ ಸತ್ಯ. ಮಾನವ ವ್ಯಕ್ತಿತ್ವದೊಳಕ್ಕೆ ಅಂತರ್ದೃಷ್ಟಿ 
ಯನ್ನು ಹಾಯಿಸಲಾರದ ಆಧುನಿಕ ಪಾಶ್ಚಿಮಾತ್ಯ ದೇಶದ ವೈಜ್ಞಾನಿಕ ಮಾನವೀಯತೆಯಂತಲ್ಲ 
ಅದು. ಭಾಷಣದ ನಂತರ ಪ್ರಚೋದಕವಾಗಿದ್ದ ಪ್ರಶ್ನೋತ್ತರ ಸಮಯದಲ್ಲಿ ಒಬ್ಬ ಪ್ರಾಧ್ಯಾಪಕರು, 
ಇಡೀ ಅಧಿವೇಶನದ ಅತಿಮುಖ್ಯ ಪ್ರಶ್ನೆಯೆನಿಸಿದ ಈ ಪ್ರಶ್ನೆಯನ್ನು ಕೇಳಿದರು : “ಅಂಥದೊಂದು 
ಆಧ್ಯಾತ್ಮಿಕ ಕೇಂದ್ರವು ಮನುಷ್ಯನಲ್ಲಿದೆಯೇ ? ಅದನ್ನು ಕುರಿತು ಹೆಚ್ಚಾಗಿ ತಿಳಿದುಕೊಳ್ಳಲು 
ಅಪೇಕ್ಷಿಸುತ್ತೇವೆ.”' 

ಉತ್ತರ ನೀಡುತ್ತಾ ನಾನು ಹೇಳಿದೆ: “ಹೌದು, ಪ್ರಚಲಿತ ಪಾಶ್ಚಿಮಾತ್ಮ ಮಾನವೀಯ ದರ್ಶನದ 
ಸಮರ್ಥಿತವಾದ ಮಿತಿಯಿಂದಾಗಿ, ಪಾಶ್ಚಿಮಾತ್ಮ ಸಮಾಜದ ಸಾಮಾಜಿಕ ಕೆಡುಕುಗಳು ಆಗಲೇ 


ನಿಮ್ಮ ಮಾರ್ಕ್ಸಿಸ್ಟ್‌,ಸಮ್ಮಾಭಕ್ಷ ಮುತ್ತಿಗೆ ಸಾನೆ, ಸರಕರ ನೇಧಾಚವ ಬೋಧಿಸಿದ ಅಧ್ಯಾತ್ಮ 


ಇದಾ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ವಿದ್ಯೆಯಿಂದ ಆ ದರ್ಶನವು ಹೆಚ್ಚು ಸತ್ಸರಿಣಾಮಕಾರಿಯಾಗುವಂತೆ ಮಾಡಲು ವಿವೇಕಾನಂದರು 
ಸಹಾಯ ಮಾಡುತ್ತಾರೆ. ನಿಮ್ಮ ಮಾರ್ಕ್ಸಿಸ್ಟ್‌ ಸಮಾಜದಲ್ಲಿ ವಿಕಾಸಗೊಳ್ಳಬೇಕಾದ ಅಮೂಲ್ಯವಾದ 
ಸಾಮಾಜಿಕ-ಆರ್ಥಿಕ ಹಾಗೂ ರಾಜಕೀಯ ಕ್ರಮಗಳನ್ನು ತೆಗೆದುಕೊಳ್ಳುವುದರ ಜತೆಗೆ, ಮನುಷ್ಯನಲ್ಲಿ 
ಅಂತಸ್ಥವಾಗಿರುವ ಈ ಆಯಾಮವನ್ನು ತೆರೆಯುವುದನ್ನು ಮರೆಯಬಾರದೆಂದು ಈ ವಿಜ್ಞಾನವು 
ಕಲ್ಪಿಸಿಕೊಡುತ್ತದೆ. ಆಗಲೇ ನೀವು ನಿಮ್ಮ ದೇಶದಲ್ಲಿ ಒಂದು ಆರೋಗ್ಯಕರವಾದ ಶಾಂತಿಯುತ 
ಸಾಮಾಜಿಕ ವ್ಯವಸ್ಥೆಯನ್ನು ವಿಕಾಸಗೊಳಿಸುವುದರಲ್ಲಿ ಯಶಸ್ವಿಯಾಗುವಿರಿ. ಅದರಿಂದ ನಿಮಗೆ 
ರಾಜಕೀಯ ವ್ಯವಸ್ಥೆಯೇ ಅನಗತ್ಯವಾಗಿ ಸೊರಗಿಹೋಗಬೇಕೆನ್ನುವ ಮಾರ್ಕ್ಸಿಸ್ಟ್‌' ಮತ್ತು 
ಕಮ್ಯೂನಿಸ್ಟ್‌ ಆದರ್ಶವನ್ನು ಅರಿಯಲು ನೀವು ಸಮರ್ಥರಾಗುವಿರಿ.'' 
ಮಾನವೀಯತೆಯ ವೇದಾಂತದರ್ಶನವನ್ನು ತಮಗೆ ತಿಳಿಸಿಕೊಟ್ಟುದಕ್ಕಾಗಿ, ಪ್ರಶ್ನೆ ಕೇಳಿದ್ದ 
ಪ್ರಾಧ್ಯಾಪಕರು ವಂದನೆ ಹೇಳಿದರು. ಪ್ರಾಧ್ಯಾಪಕರಲ್ಲೊಬ್ಬರು ತಾವು ಸ್ವಾಮಿ ವಿವೇಕಾನಂದರನ್ನು 
ಕುರಿತು ರಷ್ಯನ್‌ ಭಾಷೆಯಲ್ಲಿ ಬರೆದಿದ್ದ ಪುಸ್ತಕದ ಒಂದು ಸಹಿ ಹಾಕಿ ಪ್ರತಿಯನ್ನು ನನಗೆ 
ಉಡುಗೊರೆಯಾಗಿ ಕೊಟ್ಟರು. ಅದರ ರಕ್ಷಾಪುಟದ ಮೇಲೆ ಸ್ವಾಮೀಜಿ ಅವರದೊಂದು ಚಿತ್ರವಿತ್ತು. 
ಇತರ ದೇಶಗಳಿಗೆ ಈ ವಿಜ್ಞಾನ ಅಗತ್ಯವಾಗಿದೆ, ನಮ್ಮ ದೇಶದಲ್ಲಾದರೋ ಅದನ್ನು ಅರ್ಥಮಾಡಿ 
ಕೊಂಡು ಕಾರ್ಯರೂಪದಲ್ಲಿ ತರುವ ಅಗತ್ಯ ಬಹಳವಾಗಿದೆ. ಮಾನವ ಜನಾಂಗದ ಏಳನೆಯ 
ಒಂದರಷ್ಟು ಇರುವ ನಮ್ಮಲ್ಲಿ ಸಮಗ್ರ ಮಾನವ ವಿಕಾಸದ ರಾಷ್ಟ್ರೀಯ ಧ್ಯೇಯವನ್ನು ಸಾಧಿಸಲು 
ಅದು ಅತ್ಯಗತ್ಯ. ನಮ್ಮ ರಾಜಕಾರಣಿ ಮತ್ತು ಆಡಳಿತವನ್ನು ಆ ಧ್ಯೇಯದ ಪೂರೈಕೆಗೆ ಸಿದ್ಧಪಡಿಸ 
ಬೇಕು. ಇದಕ್ಕಾಗಿ ಅಂತರಂಗದಲ್ಲಿ ವ್ಯಾಪಕವಾದ ಶಕ್ತಿಗಳು ಸಂಯೋಜನೆಗೊಂಡಿರುತ್ತಾ, ಬಹಿರಂಗ 
ದಲ್ಲಿ ಮಾನವೀಯ ಉದ್ದೇಶಗಳ ಒಲವು ಹೊಂದಿರುವ ಸ್ತ್ರೀ-ಪುರುಷರ ತಂಡಗಳು ನಮಗೆ ಬೇಕು. 
ಈಗ ರಾಷ್ಟ್ರದಲ್ಲಿ ಕಂಡುಬರುವ ಅಲಕ್ಷ್ಯ, ಅಸಾಮರ್ಥ್ಯ, ಅರ್ಥರಹಿತ ರಾಜಕೀಯ ಹಿಂಸಾಚಾರ 
ಮತ್ತು ಭ್ರಷ್ಟಾಚಾರ ಗಳು ಮಾನವಜೀವಿಗಳಾಗಿ ನಮ್ಮಲ್ಲಿ ಎಲ್ಲೋ ಏನೋ ತಪ್ಪಾಗಿದೆ ಎಂಬುದನ್ನು 
ಸೂಚಿಸುತ್ತದೆ. ಶಾಲಾ ಸೌಲಭ್ಯಗಳೆ£ೋ ವಿಸ್ತಾರಗೊಂಡಿವೆ, ನಮ್ಮ ಜನರ ವಿಶಾಲ ಭಾಗಗಳನ್ನು 
ವಿದ್ಯಾಭ್ಯಾಸದ ತೆಕ್ಕೆಗೆ ತರುತ್ತಿವೆ; ಆದರೆ ಮಾನವೀಯ ಮೌಲ್ಯಗಳಿಗೆ ಸ್ಪಂದನವು ಕುಗ್ಗಿ ಹೋಗಿದೆ. 
ಶಿಕ್ಷಣವೇನೋ ಬಂದಿದೆ, ಆದರೆ ಸಂಸ್ಕೃತಿಯು ಬರುವುದು ತಡವಾಗುತ್ತಿದೆ ! ಸಂಸ್ಕೃತಿಯಿಲ್ಲದ 
ತ ಸ ಮತ್ತು ಒರಟುತನಗಳಿಗೆ ಕೊನೆಗೆ ಕುಟಿಲತನಕ್ಕೆ ಕೂಡಾ ದಾರಿ ಮಾಡುತ್ತದೆ. 
ಸಿ ದೊರಕುವುದು ನಾವು ಶಿಕ್ಷಣದ ಮುಂದಿನ ಹಂತವನ್ನು ಎತ್ತಿಕೊಂಡಾಗ. ಅದು 
ಆಧ್ಯಾತ್ಮಿಕತೆಯ ಬೆಳವಣಿಗೆಯತ್ತ, ಆಧ್ಯಾತ್ಮಿಕ ವಿಕಾಸದತ್ತ, ಅದೇ ಶಿಕ್ಷಣದ ನೈತಿಕ ಮತ್ತು 
ಆಧ್ಯಾತ್ಮಿಕ ಆಯಾಮಗಳಲ್ಲಿ ಮುಂದುವರಿದಾಗ ಹೊರಜಗತ್ತನ್ನು ಸಮರ್ಥವಾಗಿ ನಿರ್ವಹಿಸಲು 
ವೈಜ್ಞಾನಿಕ ಮತ್ತು ತಾಂತ್ರಿಕ ಕಾರ್ಯ ಸ 7 
ಪ ಕಾಂ ಪಟುತ್ವವನ್ನು ಬೆಳೆಸುವುದು ಅಗತ್ಯವಾಗಿರುವ ಹಾಗೆಯೇ, 
ಒಳಗೆ ಆಧ್ಯಾತ್ಮಿಕ ಕ್ಷಮತೆಯನ್ನು ವಿಕಾಸಗೊಳಿಸುವುದೂ ಅಗತ್ಯ, ಅದರಿಂದ ನಮ್ಮ ಪೀಳಿಗೆ 
ಯಲ್ಲಿಯೇ ಮತು : p ಕಿ" ಅ ೮ 
ಮಾನವನಿರ್ಮಾಣ ಮತ್ತು ರಾಷ್ಟ್ರನಿರ್ಮಾಣಗಳ ಒಟ್ಟು ಮಾನವ ವಿಕಾಸ ಸಾಧ್ಯವಾಗು 


ತ್ತದೆ. ನಮ್ಮ ಜೀವನ ಮತ್ತು ಕಾರ್ಯಚಿ 
ಒದಗಿಸಬಿಲ್ಲು ನ ಕಾರ್ಯಚಟುವಟಿಕೆಗೆ ಈ ಉದ್ದೇಶವು ತಕ್ಕುದಾದ ಪ್ರೇರಣೆಯನ್ನು 


೨೭. ಉಪಸಂಹಾರ 


ಡನ ರ ದೊಡ್ಡ ವಿಷಯದ ಕೆಲವು ಅಂಶಗಳನ್ನು ಮಾತ್ರ ನಿಮ ಮುಂದಿಡಲು ಪ್ರಯತ್ನಿಸಿ : 
- ಆದರ ನೀವು ಮೇಲೆ ಉಲ್ಲೇಖಿಸಿದ ಶಂಕರಾಚಾರ್ಯರ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳ 


CC-0. Jangamwadi Math Collection. Digitized by eGangotri 


ಮಾನವ ಶಕ್ತಿ ಮೂಲಗಳ ವಿಜ್ಞಾನ ೪೫೧ 
ಬೇಕು, ಅದನ್ನು ಕುರಿತು, ಆಳವಾಗಿ ಆಲೋಚನೆ ಮಾಡಬೇಕು ಎಂದು ನಾನು ಆಶಿಸುತ್ತೇನೆ. ಆ 
ವಾಕ್ಕವು ಮನುಷ್ಯನ ಬಗ್ಗೆ ನಿಖರವಾದ ವೈಜ್ಞಾನಿಕ ಜ್ಞಾನವನ್ನು ಒಳಗೊಂಡಿದೆ, ಆದಷ್ಟೂ ಅಡಕವಾದ 
ಒಂದು ಹೇಳಿಕೆಯಲ್ಲಿ ಹರಳುಗಟ್ಟಿದೆ. ಪ್ರತಿಯೊಬ್ಬ ಮಾನವ ಜೀವಿಯಲ್ಲೂ ಹಲವು 
ಶಕ್ತಿಸಂಪನ್ಮೂಲಗಳಿವೆ, ಸೂಕ್ಶ್ಮತೆ, ಅಗಾಧತೆ ಮತ್ತು ಅಂತರ್ಮುಖತೆಗಳ ಆರೋಹಣ ಕ್ರಮದಲ್ಲಿ 
ವ್ಯವಸ್ಥೆಗೊಂಡಿವೆ--ಸೂಕ್ಷ್ಮಾ, ಮಹಾಂತಶ್ಚ, ಪ್ರತ್ಯಗಾತ್ಮ ಭೂತಶ್ಹ. ನಿಮ್ಮೊಳಗೆ ಇರುವ ಆಳತರ 
ವಾದ, ವಿಶಾಲತರವಾದ ಮತ್ತು ಪರಿಶುದ್ಧತರವಾದ ಶಕ್ತಿಸಂಪನ್ಮೂಲಗಳನ್ನು ಹೊರಗೆಳೆಯಲು, 
ವ್ಯಕ್ತಪಡಿಸಲು ಪ್ರಯತ್ನಿಸಿ. ಆಗ ನೀವು ಸ್ಥಿರವೂ ಸಮರ್ಥವೂ, ಸಮೃದ್ಧವೂ ಶುದ್ಧವೂ ಆದ ವಿಚಾರ 
ಮತ್ತು ಸಂಕಲ್ಪಗಳಿರುವ ವ್ಯಕ್ತಿಯಾಗಿರುವಿರಿ. ಮನುಷ್ಕನೊಳಗಿರುವ ಶಕ್ತಿಗಳು ಹೊರಗೆ ವ್ಯಕ್ತವಾದಾಗ 
ಅವು ಸಮಾಜದಲ್ಲಿ ಬಿಗುವು-ಅವೃವಸ್ಥೆಗಳನ್ನೋ ಅಥವಾ ಶಾಂತಿಕಲ್ಕಾಣಗಳನ್ನೋ ಉಂಟುಮಾಡು 
ತ್ತವೆ. ಆದ್ದರಿಂದ ಹೊರಗಿನ ಸ್ಥಿರತೆಯನ್ನು ಒಳಗಿನ ಸ್ಥಿರತೆಯಿಂದ ಮಾತ್ರ ಸಾಧಿಸಲು ಸಾಧ್ಯ. 
ಡಾ. ಎಸ್‌. ರಾಧಾಕೃಷ್ಣನ್‌ ಅವರು ತಮ್ಮ ಸುಪ್ರಸಿದ್ಧವಾದ ಪೌರ್ವಾತ್ಮ ಧರ್ಮಗಳು ಮತ್ತು 
ಪಾಶ್ಚಿಮಾತ್ಮ ಚಿಂತನೆ (Eastern Religions and Western Thought) ಎಂಬುದರಲ್ಲಿ (ಪು. 
೧೧೩, ೧೯೩೯ ಆಕ್ಸ್‌ಫರ್ಡ್‌ ಯೂನಿವರ್ಸಿಟಿ ಪ್ರೆಸ್‌ ಆವೃತ್ತಿ) ಹೀಗೆ ಹೇಳುತ್ತಾರೆ : 
ಹೃದಯದ ಭಾವೋದ್ವೇಗಗಳು ಮನಸ್ಸಿನ ಸಮತೋಲನವನ್ನೂ, ಜಗತ್ತಿನ ಗತಿಯನ್ನೂ 
ಕೂಡಾ ಅಸ್ತವ್ಯಸ್ತಗೊಳಿಸುತ್ತವೆ. 
ಯುನೆಸ್ಕೋ ಪ್ರಣಾಳಿಕೆಯ ಪೀಠಿಕೆಯು ಒಂದು ರಾಜಕೀಯ ದಾಖಲೆಯ ಭಾಗವಾಗಿದೆ ; 


ಆದರೆ ಅದು ಮೊದಲ ಬಾರಿಗೆ ಒಂದು ಆಧ್ಯಾತ್ಮಿಕ ಸಂದೇಶವನ್ನು ಒಳಗೊಂಡ ರಾಜಕೀಯ 
ದಾಖಲಾಗಿದೆ. ಅದು ಹೇಳುತ್ತದೆ : 


ಯುದ್ದಗಳು ಮೊದಲಾಗುವುದು ಮನುಷ್ಯರ ಮನಸ್ಸುಗಳಲ್ಲಿ ; ಆದ್ದರಿಂದ ಶಾಂತಿಯ 
 ಸುರಕ್ಷಿಣೆಯನ್ನೂ ಮನುಷ್ಠರ ಮನಸ್ಸುಗಳಲ್ಲೇ ನಿರ್ಮಿಸಬೇಕು. 
ಆರೋಗ್ಯಕರವಾದ ಸಮಾಜವನ್ನು ವಿಕಾಸಪಡಿಸಬೇಕಾದರೆ, ಒಳಗಿನ ಮನುಷ್ಯನನ್ನು ಪೂರ್ತಿ 
ಯಾಗಿ ಪೋಷಿಸಬೇಕು, ಪೂರ್ತಿ ಬಲಪಡಿಸಬೇಕು, ಭಾವನಾತ್ಮಕವಾಗಿ ಸ್ಥಿರಪಡಿಸಬೇಕು. ಆಗ 
ಮಾತ್ರವೇ ತನ್ನ ಸುತ್ತ ಅವನು ಉತ್ತಮಿಕೆಯನ್ನು ಬೀರುತ್ತಾನೆ. ಇಂದು ಭಾರತದಲ್ಲಿ ಅಧಿಕಾರ 
ಮತ್ತು ಪದವಿಗಳನ್ನು ಹೊಂದಿರುವ ಅನೇಕರು ಆಧ್ಯಾತ್ಮಿಕವಾಗಿ ದುರ್ಬಲರೂ ಪುಷ್ಟಿಹೀನರೂ 
' ಆಗಿದ್ದಾರೆ. ಪರಿಣಾಮವಾಗಿ ಅವರು ಜಗತ್ತಿಗೆ ಹಂಚುವುದು ಕೇವಲ ದ್ವೇಷ, ಹಿಂಸೆ, ಸ್ವಾರ್ಥ 
ಮತ್ತು ಭ್ರಷ್ಟಾಚಾರಗಳನ್ನು. ಅವರು ಅಮಿಷಕ್ಕೆ ಬಲಿಯಾಗುತ್ತಾರೆ, ಭ್ರಷ್ಟರಾಗುತ್ತಾರೆ, ಆಮಿಷದ 
ಗಾಳಿಯ ಸಣ್ಣ ಅಲೆ ಬೀಸಿದರೂ ಇವರು ಅದಕ್ಕೆ ಬಲಿಯಾಗಿ ಬಿದ್ದು ಬಿಡುತ್ತಾರೆ. ಇದರ ಫಲ 
ಎಲ್ಲಾ ಕಡೆಯೂ ಅವ್ಯವಸ್ಥೆ ಮತ್ತು ಅನಾಯಕತ್ವ. ಆದ್ದರಿಂದಲೇ ಈ ಅಧ್ಯಾತ್ಮವಿದ್ಧೆ ನಮ್ಮ 
ದೇಶದಲ್ಲಿ ಎಲ್ಲಾ ಬಗೆಯ ಆರೋಗ್ಯಕರ ರಾಷ್ಟ್ರೀಯ ಬೆಳವಣಿಗೆಗೆ ಕೀಲಿಕ್ಕೆ ಆಗಿದೆ. ಆ ವಿಜ್ಞಾನವೂ 
ತಾಂತ್ರಿಕತೆಯೂ ನಮ್ಮ ಜನರಿಗೆ ಒದಗಿಸುವ ಶಕ್ತಿಸಂಪನ್ಮೂಲಗಳು, ಈಗ ನಮ್ಮ ಜನರಿಗೆ ಭೌತಿಕ 
ವಿಜ್ಞಾನ ತಂತ್ರಜ್ಞಾನಗಳ ಮೂಲಕವೂ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮಗಳ 
ಮೂಲಕವೂ ಒದಗಿಸುತ್ತಿರುವ ಜ್ಞಾನ, ಅಧಿಕಾರ, ಸಂಪತ್ತು, ಸ್ಥಾನಮಾನ ಮೊದಲಾದ ಇತರ 
ಎಲ್ಲಾ ಶಕ್ತಿ ಸಂಪನ್ಮೂಲಗಳನ್ನು ಅರಗಿಸಿಕೊಳ್ಳಲು ನೆರವಾಗುತ್ತವೆ. ಆರ್ಥಿಕ ಅಭಿವೃದ್ದಿಯು 
ಸರ್ವತೋಮುಖ ಮಾನವ ವಿಕಾಸಕ್ಕೆ ಅಡಿಯಾಳಾಗುವಂತೆ ಮಾಡಲು, ಮಾನವನ ದೇಹಕ್ಕೆ ವಿಷವಾಗಿ 
ಅವನನ್ನೇ ರದು ಓಡಗಿ ರಲ್ಲುಣದೊಂ್ನೇ ಡಾ ತಾ ಹದಿನಂಟನೆಯು 


gitized by eGangotri 


೫೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಶತಮಾನದ ಇಂಗ್ಲಿಷ್‌ ಕವಿ ಆಲಿವರ್‌ ಗೋಲ್ಡ್‌ ಸ್ಮಿತ್‌ ಹೇಳುವಂತೆ, ನಮ್ಮ ರಾಷ್ಟ್ರೀಯ ದುರಂತ 
ವಾಗುತ್ತದೆ : 
ಕೆಡುಕು ನೆಲವನ್ನು ಆಳುತ್ತದೆ ಮಾನವರು ಧಾರ್ಮಿಕ ಕೆಡುಕುಗಳ ಬಲಿಯಾಗುತ್ತಾರೆ 
ಸಂಪತ್ತು ಎಲ್ಲಿ ಸಂಚಿತವಾಗುತ್ತದೋ ಅಲ್ಲಿ ಮಾನವರು ಹಾಳಾಗುತ್ತಾರೆ ! 

"`ನಾವು ಕೇಳಬೇಕು : ಐಶ್ಚರ್ಯವು ಸಮೃದ್ಧಿಗೊಂಡಾಗ ಮನುಷ್ಯರು ಏಕೆ ಹಾಳಾಗಬೇಕು ? 
ಸ್ಪಷ್ಟವಾದ ಉತ್ತರವು ಹೀಗೆ ಬರುತ್ತದೆ : ಮನುಷ್ಯನು ಐಶ್ಚರ್ಯವನ್ನು ಅರಗಿಸಿಕೊಳ್ಳುವುದಕ್ಕೆ 
ಬದಲಾಗಿ ಆಧ್ಯಾತ್ಮಿಕನಾಗಿರುವ ಮನುಷ್ಯನನ್ನು ಐಶ್ಚರ್ಯವೇ ತಿಂದುಬಿಡುತ್ತದೆ. ಮನುಷ್ಯನ ದೇಹವು 
ಆಹಾರವನ್ನು ಸೇವಿಸಿ ಅದರಿಂದ ಬೆಳವಣಿಗೆಯನ್ನೂ ಬಲವನ್ನೂ ಪಡೆಯುವ ಹಾಗೆಯೇ ಇದು 
ಆಧ್ಯಾತ್ಮಿಕ ಜೀರ್ಣ ಕ್ರಮ. ಇದು ನಿಜವಾದ ಶಿಕ್ಷಣದ ಅತ್ಯಂತ ಸೂಕ್ಷ್ಮವೂ ಸಿಹಿಯೂ ಆದ 
ಹಣ್ಣು. "ಸಾ ವಿದ್ಯಾ ಯಾ ವಿಮುಕ್ತಯೇ'--ಯಾವುದು ಬಿಡುಗಡೆಗೊಳಿಸುವುದೋ, ಸ್ವಾತಂತ್ರ್ಯವನ್ನು 
ಕೊಡುವುದೋ ಅದು ವಿದ್ಯೆ. ಸ್ವಾತಂತ್ರ್ಯವು ಒಂದು ಆಧ್ಯಾತ್ಮಿಕ ಮೌಲ್ಯ. ನಮ್ಮ ಕೋಟ್ಯಂತರ 
ಜನರು ಮರಣೋತ್ತರ ಭರವಸೆಯಾಗಿ ಅಲ್ಲದೆ, ಈ ಜನ್ಮದಲ್ಲಿಯೇ ಈ ಆಧ್ಯಾತ್ಮಿಕ ಸ್ವಾತಂತ್ರ್ಯದ 
ಮೌಲ್ಯವನ್ನು ಅನುಭವಿಸಿದಾಗ ನಮ್ಮ ದೇಶವು ನಿಜವಾದ ಮಾನವ ಪ್ರಗತಿಯ ಪಥದಲ್ಲಿ 
ನಡೆಯುತ್ತಿರುತ್ತದೆ. 


ಅನು : ಆರ್‌. ಎಲ್‌. ಅನಂತರಾಮಯ್ಯ 


CC-0. Jangamwadi Math Collection. Digitized by eGangotri 


೩೦ 


ನಮ್ಮ ಸಾಂಸ್ಕೃತಿಕ ಪರಂಪರೆ ಮತ್ತು ಅದರ ಆಧುನಿಕ ತಿರುವು 


೧. ಪೀಠಿಕೆ 


ಈ ಆಂದ್ರ ಪ್ರದೇಶ ಸಂಗ್ರಹಾಲಯಕ್ಕೆ ನನ್ನನ್ನು ಆಹ್ವಾನಿಸಿ, ನಮ್ಮ ಸಾಂಸ್ಕೃತಿಕ ಪರಂಪರೆ 
ಮತ್ತು ಅದರ ಆಧುನಿಕ ತಿರುವು ಆಧುನಿಕ ಸವಾಲಿಗೆ ಹೇಗೆ ಉತ್ತರಿಸುವುದೆಂಬುದರ ವಿಷಯವಾಗಿ 
ನಿಮ್ಮ ಮುಂದೆ ಮಾತನಾಡಲು ಸ್ವಾಗತಿಸಿರುವ ಈ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ಆರ್‌. 
ಪಾರ್ಥಸಾರಥಿಯವರಿಗೆ ನಾನು ಅತ್ಯಂತ ಧನ್ಮನಾಗಿದ್ದೇನೆ. ನಾನು ಎಲ್ಲ ಜ್ಞಾನ ಕೇಂದ್ರಗಳೊಂದಿಗೆ 
ನಿಕಟತೆಯನ್ನು ಅನುಭವಿಸುತ್ತೇನೆ. ಬಾಲ್ಕ ಕಾಲದಿಂದಲೂ ಜ್ಞಾನಾರ್ಜನೆಗೆ ನಾನು ನಿಷ್ಠನಾಗಿರುವೆನು ; 
ಮಗುವಾಗಿದ್ದಾಗ ಮತ್ತು ಬಾಲಕನಾಗಿದ್ದಾಗ ನನ್ನ ಪರಮ ಭಕ್ತಿ, ಸರಳ ಆದರೆ ಮೋಹಕಳಾದ, 
ವಿದೆ ಮತ್ತು ಬುದ್ಧಿಗೆ ದೇವತೆಯಾದ ಸರಸ್ವತಿಗೆ. ಆಗ ನಾನು, ಮತ್ತೊಬ್ಬ ದೇವತೆ, ಐಶ್ವರ್ಯ 
ದೇವತೆಯಾದ ಲಕ್ಷ್ಮಿಗೆ ಆಕರ್ಷಿತನಾಗಿರಲಿಲ್ಲ ; ಆದರೆ ನನಗೆ ತಿಳಿದಿತ್ತು, ಸರಸ್ಪತಿಯಲ್ಲಿ ಭಕ್ತಿ 
ಯಿದ್ದರೆ ಮತ್ತು ಅವಳ ಕೃಪೆಯನ್ನು ಶುದ್ಧ ಜ್ಞಾನಾಪೇಕ್ಸೆಯಿಂದ ಪಡೆದಿದ್ದರೆ, ಲಕ್ಷ್ಮಿಯ ಕಟಾಕ್ಷವು 
ಬಂದೇ ಬರುವುದೆಂದು. ಏಕೆಂದರೆ ಸಂಪತ್ತು ಮತ್ತು ಕ್ಷೇಮ ಕೇವಲ ಪ್ರಾಯೋಗಿಕ ಜ್ಞಾನ, 
ಲಕ್ಷ್ಮಿಯೊಂದಿಗೆ ಸರಸ್ವತಿಯ ಸಂಬಂಧ, ಶುದ್ಧ ವಿಜ್ಞಾನ ಮತ್ತು ಪ್ರಾಯೋಗಿಕ ವಿಜ್ಞಾನಗಳಿಗಿರುವ 
ಸಂಬಂಧದಂತೆ ಇದು ಪ್ರಾಚೀನ ಬುದ್ಧಿಶಕ್ತಿ ಮತ್ತು ಆಧುನಿಕ ಪಾಶ್ಚಿಮಾತ್ಯ ಸಂಸ್ಕೃತಿಯ ಶ್ರೇಷ್ಠ 
ಆಲೋಚನೆಗೆ ಅನುಗುಣವಾಗಿರುವುದು. 

ನಮ್ಮ ಸಂಸ್ಕೃತಿಯ ಆಳದಿಂದ ಬಂದ ಪಾಠವೊಂದು ನಮ್ಮ ಜನರಿಗೆ ಇಲ್ಲಿರುವುದು; ಅದನ್ನು 
ನನ್ನ ಉಪನ್ಮಾಸದ ಪ್ರಾರಂಭದಲ್ಲಿಯೇ ತಿಳಿಸಲಿಚ್ಛಿಸುವೆನು. ಈ ಕ್ಷೇತ್ರದಲ್ಲಿ ಹಿಂದಿನ ಒಂದು 
ಸಾವಿರ ವರ್ಷದ ಗತಕಾಲದ ಚರಿತ್ರೆಯು ಅದರ ಹಿಂದಿನ ನಾಲ್ಕು ಸಾವಿರ ವರ್ಷಗಳ ಇತಿಹಾಸದ 
ವ್ಯಸನಕರ ಕವಲು ಮಾರ್ಗದಂತಿರುವುದು. 


೨. ಭಾರತ : ಪ್ರಪಂಚದ ಇತರರಿಗೊಂದು ಮೋಹಕ ದೇಶ 

ನಮ್ಮ ದೇಶವು ಕೆಲವು ಸಾವಿರ ವರ್ಷಗಳಿಂದ ಜ್ಞಾನವನ್ನು ಗಳಿಸುವುದಕ್ಕೆ ಮತ್ತು ಅದನ್ನು 
ಹರಡುವುದಕ್ಕೆ ಅರ್ಪಿತವಾಗಿದೆ. ಈ ಸತ್ಯವನ್ನು ನಮ್ಮ ಜನರು ಇಂದು ತಿಳಿದುಕೊಳ್ಳಬೇಕಾಗಿದೆ. 
ಭಾರತವು ಎರಡು ವಿಷಯಗಳಿಗೆ ಪ್ರಪಂಚಾದ್ಯಂತ ಹೆಸರು ವಾಸಿಯಾಗಿದೆ, ಬುದ್ಧಿವಂತಿಕೆಯ ದೇಶ 
ವೆಂದು ಮತ್ತು ಸಂಪದ್ಭರಿತ ದೇಶವೆಂದು. ನಮ್ಮ ಭರತಖಂಡವು ತನ್ನ ದೀರ್ಫ ಇತಿಹಾಸದುದ್ದಕ್ಕೂ, 
ಅವಳು ಇಂದು ನಮಗೆ ಕಾಣುತ್ತಿರುವಂತೆ ಇದ್ದಳು ಎಂದು ಭಾವಿಸದಿರಿ ; ಇಂದು ಅವಳು ಹೀನ 





* ಆಂಧ್ರ ಪ್ರದೇಶ ರಾಜ್ಯ ಸಂಗ್ರಹಾಲಯ, ಹೈದರಾಬಾಧ್‌, `ಇಲ್ಲಿ ೨೭ ಆಗಸ್ಟ್‌, ೧೯೮೨ರಂದು 
ನೀಡಿದ್ದ ಸಾರ್ವಜನಿಕಂಬುಪವ್ಯಾಸ್ತಡ:ಧ್ವವಿಸುಪ್ರಣವನ್ನು ಅದರಿಕ್ರಿನುದ್ದು, eGangotri 


೪೫೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಮಗಳ್ಳು 
ವಾಗಿರುವಳು; ಆದರೆ ತನ್ನ ದೀರ್ಫ್ಪ ಇತಿಹಾಸದ ಉದ್ದಕ್ಕೂ ಭಾರತವು ಸಂಪದ್ಭರಿತ 
ae ಬುದ್ಧಿಶಕ್ತಿ ಹೊರದೇಶಗಳ ಜ್ಞಾನಾರ್ಥಿಗಳನ್ನು Rin: 
ಮತ್ತು ಅವಳ ಐಶ್ವರ್ಯ ಅಂದಿನ ನಾಗರಿಕ ದೇಶಗಳಿಂದ ವ್ಯಾಪಾರವನ್ನು ಆಕರ್ಷಿಸಿತು ; ಮತ್ತು 
ಅವಡು ವಿನಿಧ ದೇಶಗಳಿಂದ ಬಂದರು, ವಿಶೇಷವಾಗಿ ಪರ್ಷಿಯಾದಿಂದ, ಪಶ್ಚಿಮ ಏಷ್ಯಾ, ಗ್ರೀಸ್‌, 
ಮತ್ತು ರೋಮ್‌, ನಂತರ ಮಧ್ಯ ಏಷ್ಯಾದಿಂದ, ಚೈನಾ, ಮಂಗೋಲಿಯ, ಟಿಬೆಟ್‌, ಶ್ರೀಲಂಕ, 
ಮತ್ತು ಆಗ್ನೇಯ ಏಷ್ಯಾದಿಂದ ಬಂದರು. ಆ ಅನ್ವೇಷಣೆ ಮುಸ್ಲಿಂ ಮತ್ತು ಅರಬ್ಬರ ಕಾಲದಲ್ಲಿ 
ಒಂದು ಪ್ರವಾಹದಂತೆ ಆಯಿತು. ಸುಮಾರು ಐದು ಶತಮಾನಗಳ ಕಾಲ ಅನೇಕ ಅರಬ್‌ ವಿದ್ವಾಂಸರು 
ಭಾರತದ ವಿಜ್ಞಾನ ಮತ್ತು ತತ್ತ್ವಜ್ಞಾನಗಳನ್ನು ಅಧ್ಯಯನ ಮಾಡಲು ಮತ್ತು ತೆಗೆದುಕೊಂಡು 
ಹೋಗಲು ಭಾರತಕ್ಕೆ ಬಂದರು. ಅರಬ್ಬರು ಯೌವನದಿಂದ ಕೂಡಿ ಕ್ರಿಯಾಶೀಲರಾಗಿದ್ದರು, ಶ್ರೇಷ್ಠ 
ಆಚಾರ್ಯರಿಂದ ಪ್ರೇರಿತರಾಗಿ ಅಂದಿನ ಕಾಲದಲ್ಲಿ ತೆರೆದ ಮನಸ್ಸುಳ್ಳವರಾಗಿದ್ದರು. ಆದ್ದರಿಂದ 
ಅವರು ಜ್ಞಾನವನ್ನು ಪಶ್ಚಿಮದಲ್ಲಿ ಗ್ರೀಕರಿಂದಲೂ, ಪೂರ್ವದಲ್ಲಿ ಹಿಂದೂ ಮತ್ತು 
ಚೀನೀಯರಿಂದಲೂ ಅರಸಿದರು. ವಿವಿಧ ಆಕರಗಳಿಂದ ಅವರಿಗೆ ಯಾವ ಯಾವ ಜ್ಞಾನ ದೊರೆಯಿತೊ 
ಅದನ್ನೆಲ್ಲ ತಮ್ಮ ದೇಶದ ಮೇಧಾಶಕ್ತಿಯಿಂದ ಕ್ರೋಢೀಕರಿಸಿ ಶ್ರೀಮಂತ ಅರಬ್‌ ನಾಗರಿಕತೆಯನ್ನು 
ನಿರ್ಮಿಸಿದರು. ಅದು ಸುಮಾರು ಕ್ರಿ. ಶ. ೭೫೦ ರಿಂದ ೧೨೫೦ರ ರೆಗೆ ಜೀವಿಸಿತ್ತು. 


೩, ಆಲ್ಪೆರೂನಿ ನಿರೂಪಿಸಿದ ಭಾರತ 


ಘೊರ ದೇಶದ ಜನರಿಗೆ ಭಾರತದ ಆಕರ್ಷಣೆ ಹೇಗಿತ್ತೆಂದರೆ, ಗಣಿತಶಾಸ್ತ್ರ, ಖಗೋಳ ಶಾಸ್ತ್ರ, 
ಔಷಧ ವಿಜ್ಞಾನ, ಶಸ್ತ್ರ ಚಿಕಿತ್ಸೆ ಇವುಗಳನ್ನು ಕುರಿತ ಭಾರತೀಯ ವೈಜ್ಞಾನಿಕ ಗ್ರಂಥಗಳು ಅರಬ್ಬಿ 
ಭಾಷೆಗೆ ತರ್ಜುಮೆಯಾದವು. ಅಲ್ಲದೆ, ಎಲ್ಲೆಲ್ಲೂ ಮಕ್ಕಳ ಮನರಂಜಿಸಿರುವ ಪಂಚತಂತ್ರದಂತಹ 
ನಮ್ಮ ಮಹಾನ್‌ ಕಥಾಗ್ರಂಥಗಳು ಅರಬ್‌ ಭಾಷೆಯಲ್ಲಿ ನಿರೂಪಿತವಾದವು. ಅಷ್ಟೆ ಅಲ್ಲ, ಪ್ರಸಿದ್ಧ 
ಅರಬ್‌ ಖಲೀಫರು ಭಾರತೀಯ ವೈದ್ಯಶಾಸ್ತ್ರ ಪ್ರವೀಣರನ್ನು ಅವರ ವೈದ್ಯಕೀಯ ಕಾಲೇಜುಗಳಲ್ಲಿ 
ಬೋಧಿಸುವುದಕ್ಕೆ ಮತ್ತು ಬಾಗ್ದಾದಿನಲ್ಲಿ ಅವರ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸುವುದಕ್ಕೆ ಆಹ್ವಾನಿಸಿದರು. 
ಅಂತಹ ಕೊಡುವುದು-ಪಡೆಯುವುದು ಸುಮಾರು ಐದು ಶತಮಾನ ನಡೆಯಿತು. ಅರಬ್‌ ಶಾಸ್ತ್ರಜ್ಞರಲ್ಲಿ 
ಮತ್ತು ಭಾರತಕ್ಕೆ ಭೇಟಿಯಿತ್ತ ಅರಬ್ಬರಲ್ಲಿ ಅತ್ಯಂತ ಪ್ರಖ್ಯಾತರೂ, ದೊಡ್ಡ ವಿಜ್ಞಾನಿಯೂ ಮತ್ತು 
ಸಂಸ್ಕೃತದ ವಿದ್ಯಾರ್ಥಿಯೂ ಆದ ಅಲ್‌ಬೆರೂನಿ ಭಾರತಕ್ಕೆ ಹನ್ನೊಂದನೆ ಶತಮಾನದಲ್ಲಿ ಬಂದನು. 
ಆತ ಘಜನಿಯ ಮಹ್ಮದನೊಂದಿಗೆ ಬಂದನು. ಮಹ್ಮದನು ಭಾರತದ ಅನರ್ಫ್ಯ ಲೌಕಿಕ ಸಂಪತ್ತನ್ನು 
ಲೂಟಿ ಮಾಡಲು ಬಂದನು; ಆದರೆ ಅಲ್‌ಜೆರೂನಿ; ತಾನು ಅತ್ಮಂತ ಗೌರವದಿಂದ ಕಂಡ ಭಾರತದ 
ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಪತ್ತನ್ನು ಕೊಂಡೊಯ್ಯಲು ಬಂದನು. ಆತ ಭಾರತದ ಗಣಿತಶಾಸ್ತ್ರ. 
ಖಗೋಳಶಾಸ್ತ್ರ ಮತ್ತು ತತ್ತ್ವಶಾಸ್ತ್ರದ ಬಗ್ಗೆ ಮತ್ತಷ್ಟು ತಿಳಿಯ ಬಯಸಿದ್ದನು. ಆದರೆ ಆತನು 
ದನ್ನು ಹೆಚ್ಚಾಗಿ ಮಾಡಿರುವನು. ಆತನ ಭಾರತದ ಭೇಟಿಯ ಬಗ್ಗೆ ತನ್ನ ಅನಿಸಿಕೆಗಳ 
5 ಸನ್ನು ಬಿಟ್ಟು ಹೋಲಿರುನನ. ಅದನ್ನು ನಮ್ಮಲ್ಲಿ ಪ್ರತಿಯೊಬ್ಬರೂ ಓದಬೇಕು. ಸುಮಾರು 
ಬೊಡಿ ಬರೆದಿರುವ ಅಲ್ಬೆರೂನಿಯ ಭಾರತ (Alberuni’s India), ನಮ್ಮ ಜನರೆ 
ಬಗ್ಗೆ ಆತ ಗಮನಿಸಿದ ಅಂಶಗಳು, ನಮ್ಮ ಪೂರ್ವಿಕರು ಗಳಿಸಿದ್ದ ಅದ್ಭುತ ಜ್ಞಾನ, ಆ ಸಮಯದಲ್ಲಿ 
ನಮ್ಮ ಜನರ ಮನಸ್ಸಿನಲ್ಲಿ ಕವಿಯಲು ಪ್ರಾರಂಭವಾಗುತ್ತಿದ್ದ. ನಮ್ಮ ಕಾಲದವರೆಗೂ ಮುಂದುವರೆ 
2 ಪನಿ ಸ ನ ಮತ್ತು ಸ್ಥಗಿತ ಬುದ್ಧಿ ಇವುಗಳನ್ನು ಒಳಗೊಂಡಿದೆ. ಆತ ಗಮನಿಸಿರುವ ಕೆಲವೆ 
ಇಂದು ಬಹು ಸ್ವಾರಸ್ಯಕರವಾಗಿವೆ. ನಮ್ಮ ಪಂಡಿತರೊಬ್ಬರ ಬಳಿಗೆ ಒಂದು 


CC-0. Jangamwadi Math Collection. Digitized #y 606760 
8 


ನಮ್ಮ ಸಾಂಸ್ಕೃತಿಕ ಪರಂಪರೆ ಮತ್ತು ಅದರ ಆಧುನಿಕ ತಿರುವು ೪೫೫ 


ವಿಷಯವಾಗಿ ಕೇಳಲು ಆತ ಹೋಗುವನು. ನಮ್ಮ ಭಾರತೀಯ ಪಂಡಿತರು ಅದನ್ನು ರಹಸ್ಯದಂತೆ 
ಭಾವಿಸಿ ತಮ್ಮ ಜ್ಞಾನವನ್ನು ಮರೆಮಾಚಿ ಅವನಿಗೆ ಹೇಳುವುದಿಲ್ಲವಂತೆ. ಈ ಪುಸ್ತಕದಲ್ಲಿ ಆತ 
ಕೆಳಕಂಡ ವಿಷಯವನ್ನು ಗಮನಿಸುವನು (ಡಾ. ಎಡ್‌ವರ್ಡ್‌ ಸಿ. ಸಾಶಾ ಅವರ ಅನುವಾದ, ಭಾಗ ೧, 
ಲಂಡನ್‌, ಕೆಗನ್‌ ಪಾಲ್‌, ಟ್ರೆಂಚ್‌ ಟ್ರಬ್‌ನರ್‌ ಅಂಡ್‌ ಕಂಪೆನಿ, ಲಿ. ೧೯೧೦, ಪುಟ ೨೨-೨೩) : 


ತಮ್ಮ ದೇಶದಂತಹುದು ಮತ್ತೊಂದು ಇಲ್ಲವೆಂದೂ ಯಾವ ರಾಜರೂ ಅವರ ರಾಜ 
ರಂತಿಲ್ಲವೆಂದೂ, ಯಾವ ಧರ್ಮವೂ ಅವರ ಧರ್ಮದಂತೆ ಇಲ್ಲವೆಂದೂ ಹಿಂದೂಗಳು ನಂಬಿರು 
ವರು. ಅವರು ಗರ್ವಿಗಳ್ಳು ನಿರಥತ ಮೂರರ ಸ್ವಹಿತಾಸಕ್ಷರು ಮತ್ತು ಮಂದಗಾಮಿಗಳು. 
ತಮಗೆ ತಿಳಿದಿರುವುದನ್ನು ತಿಳಿಸುವುದರಲ್ಲಿ ಸ್ವಭಾವತಃ ಜಿಪುಣರು. ಮತ್ತು ತಮ್ಮ ಸ್ವಂತ 
ಜನರಲ್ಲಿಯೇ ಇತರ ಜಾತಿಯವರಿಗೆ ತಿಳಿಯದೆ ಇರುವಂತೆ ಮಾಡುವುದಕ್ಕೆ ಅತ್ಮಂತ 
ಎಚ್ಚರಿಕೆಯಂದ ಮುಂಜಾಗರೂಕತೆ ವಹಿಸುವರು ; ವಿದೇಶೀಯರಿಗೆ ಇನ್ನೂ ಹೆಚ್ಚು ಎಚ್ಚರ 
ವಹಿಸುವರು. ಅವರ ನಂಬಿಕೆಯ ಪ್ರಕಾರ ಭೂಮಿಯ ಮೇಲೆ ಅವರದ್ದಲ್ಲದೆ ಬೇರೆ ಯಾವ 
ದೇಶವೂ ಇಲ್ಲ, ಮತ್ತು ಅವರನ್ನು ಬಿಟ್ಟರೆ ಸೃಷ್ಟಿಯಲ್ಲಿ ರುವ ಮತ್ತಾವ ಜೀವಿಗೂ ವಿಜ್ಞಾನದ 
1ಗಂಧವೂ ಇಲ್ಲ, ಮತ್ತು ಅವರ ತಿರಸ್ಕಾರ ಎಷ್ಟಿದೆಯೆಂದರೆ ಖುರಾಸನ್‌ ಮತ್ತು ಪರ್ಷಿಯಾದ 
ವಿಜ್ಞಾನ ಅಥವಾ ವಿದ್ವಾಂಸರ ಬಗ್ಗೆ ನೀವು ಹೇಳಿದರೆ ಅವರು ನಿಮ್ಮನ್ನು ಅಜ್ಜ ಹಾಗೂ 
ಸುಳ್ಳನೆಂದು ಭಾವಿಸುವರು. ಅವರು ಇತರ ದೇಶಗಳಿಗೆ ಹೋದರೆ ಮತ್ತು ಅವರೊಂದಿಗೆ 
ಕಲೆತರೆ ಅವರು ಬೇಗನೆ ಅವರ ಮನಸ್ಸನ್ನು ಬದಲಾಯಿಸುವರು ಎಕೆಂದರೆ ಅವರ ಪೂರ್ವಿಕರು 
ಇಂದಿನ ಪೀಳಿಗೆಯಂತೆ ಸಂಕುಚಿತ ಬುದ್ಧಿ ಯವರಾಗಿಲಿಲ್ಲ. 
ಕೊನೆಯ ವಾಕ್ಕ ವಿಶೇಷ ಗಮನಾರ್ಹವಾಗಿದೆ. ಭಾರತದ ಜನರು ಹೊರ ದೇಶಗಳಿಗೆ ಹೋಗಿದ್ದರೆ 
ಮತ್ತು ಇತರ ದೇಶಗಳ ಜತೆ ಬೆರೆತಿದ್ದರೆ ಈ ಸಂಕುಚಿತತೆ ಉಂಟಾಗುತ್ತಿರಲಿಲ್ಲ. ಅವನ ಕಾಲದ 
ಭಾರತೀಯರ ಪೂರ್ವಜರು ಹಾಗೆ ಮಾಡಿದ್ದರು. ಅವರ ಮನಸ್ಸು ವಿಶಾಲವಾಗಿ ಮತ್ತು ಗ್ರಹಣಶೀಲ 
ವಾಗಿದ್ದು ಒಂದು ಶ್ರೀಮಂತ ಸಂಸ್ಕೃತಿಯನ್ನು ಬೆಳೆಸಿದ್ದರು. ತನ್ನ ಅಂತರರಾಷ್ಟ್ರೀಯ ಸಂಬಂಧಗಳನ್ನು 
ಆಧುನಿಕ ಕಾಲದಲ್ಲಿ ಪುನರಾಂಭಿಸಲು ಮತ್ತು ತನ್ನ ಏಕಾಂಗಿತನ, ಸ್ಥಗಿತತೆ, ಮತ್ತು ಸ್ವಯಂತೃಪ್ತ 
ಸ್ಥಿತಿ ಕೊನೆಗಾಣಿಸಲು ಭಾರತವು ಏಳು ಶತಮಾನಗಳು ಕಾಯಬೇಕಾಯಿತು. 


೪. ಭಾರತದ ಅವನತಿ, ಸ್ವಾಮಿ ವಿವೇಕಾನಂದರು ಕಂಡಂತೆ : 


ಈ ವಿಷಯಕ್ಕೆ ಸಂಬಂಧಿಸಿದಂತೆ ಆಧುನಿಕ ಭಾರತದ ಮಹಾನ್‌ ಜಾಗೃತಿಕಾರರಲ್ಲೊಬ್ಬರಾದ 
ಸ್ವಾಮಿ ವಿವೇಕಾನಂದರು (೧೮೬೩-೧೯೦೨) ಹೇಳಿರುವುದನ್ನು ಓದುವುದು ಬೋಧಪ್ರದವಾಗಿದೆ. 
(ಸ್ವಾಮಿ ವಿವೇಕಾನಂದ ಕೃತಿಶ್ರೇಣಿ, ಸಂಪುಟ ೪, ಪುಟ ೧೯೬) : 


ನನ್ನ ಮಗ್ರು ಯಾವ ಮನುಷ್ಠನೂ ಯಾವ ಜನಾಂಗವೂ ಇನ್ನೊಬ್ಬರನ್ನು ದ್ವೇಷಿಸಿ 

ತಾನು ಮಾತ್ರ ಬದುಕಿರುವುದಕ್ಕೆ ಸಾಧ್ಯವಿಲ್ಲ, ಎಂದು ನಿಮ್ಮ ವರು "ಮ್ಲೇಚ್ಛರು' ಎಂಬ ಪದವನ್ನು 
ನಿರ್ಮಿಸಿ ಅನ್ಯದೇಶದೊಡನೆ ಸಂಪರ್ಕವನ್ನು ತೊರೆದರೋ, ಅಂದೇ ಭಾರತವರ್ಷದ ಪ್ರಗತಿ 
ಕೊನೆಗೊಂಡಿತು. 
ಅದೇ ನಮಗೆ ಆದದ್ದು, ಕಳೆದು ಕೆಲವು ಶತಮಾನಗಳಲ್ಲಿ ಮನಸ್ಸಂಕುಚಿತತೆ, ನವಜ್ಞಾನಾನ್ವೇಷಣೆ 
ಇಲ್ಲದಿರುವುದು, ಸ್ವಜನರಲ್ಲಿಯೂ ಕೂಡ ತಮ್ಮ ಜ್ಞಾನವನ್ನು ಹಂಚಿಕೊಳ್ಳದಿರುವುದು, ಮತ್ತು 
ಅನ್ಯ ದೇಶಗಳ ಪೈಣ್ಞನಿಕಮುತ್ತುಸಾರಸ್ಫುತಿಕು ಬೆಳವಣಿಗೆಯೊಂದಿಗೆ ಸೂಸರನಿಲ್ಲದಿರುವುದು. 


ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಳು 
೯೫೬ 
ಕ ವಂಶದ ಸ್ಥಗಿತತೆಯ ಬ 
ಎಂತಿ ಸಿಡಿಯಲು ಕಾರಣವಾದ ಫ್ರಾನ್ಸ್‌ ಬೋರ್‌ಬಾನ್‌ ವಂಶದ ಸ್ಥ ಗ್ಗ 
ಎ ಅ ರು ಹೇಳಿದ ಮಾತು ಹಿಂದಿನ ಕೆಲವು ಶತಮಾನಗಳ ಭಾರತೀಯ 
ಮತಿಗೆ ಸರಿಯಾಗಿ ಅನ್ವಯಿಸುವುದು : ಬೋರ್‌ಬಾನ್‌ ವಂಶದವರು ಹೊಸದಾದುದೇನನ್ನೂ 


ಚ 


ಹ (ನನೂ ಎಂದಿಗೂ ಮರೆಯಲಿಲ್ಲ ; ಅದರಿಂದಾಗಿ ಬಂದಿತು 
ತ್‌ ಉಚ್ಚ ವರ್ಗದವರು ಇತರ ಭಾರತೀಯರಿಗೆ 
ಅದನ್ನು ನೀಡದಿದ್ದುದರಿಂದ ಭಾರತದಲ್ಲಿ ಉಂಟಾದ ಸ್ಮಗಿತತೆಯನ್ನು ಕುರಿತು ಸ್ವಾಮಿ 
ವಿವೇಕಾನಂದರು ಹೇಳಿದರು (ಕೃತಿಶ್ರೇಣಿ, ಸಂಪುಟ ೪, ಪುಟ ೪೮೮) : 

್ರಿ ಭ್ಯಾಸ ಮತ್ತು ಬುದ್ದಿವಂತಿಕೆ ಎಷ್ಟರ ಮಟ್ಟಿಗೆ ಹರಡುವುದೋ 
ಎ ್‌್‌ ಇ ಮಂದುವರಿಯುವುದೆಂಬುದನ್ನು ಕಣ್ಣು ಮುಂದೆ ನೋಡು 
ತ್ರಿಡುವನು ದೇಶದ ಇಡಿ ವಿದ್ಯಾಭ್ಯಾಸಮತ್ತು ಬುದ್ಧಿವಂತಿಕೆ ದರ್ಪ ಮತ್ತು ರಾಜಾಧಿಕಾರದಿಂದ 
ಕೆಲವೇ ವ್ಯಕ್ತಿಗಳ ವಶದಲ್ಲಿ ರುವದೇ ಭಾರತದ ಅವನತಿಗೆ ಪ್ರಮುಖ ಕಾರಣವಾಗಿರುವುದು. 
ನಾವು ಮತ್ತೆ ಮೇಲೆ ಏರಬೇಕಾಗಿದ್ದರೆ ನಾವು ಅದೇ ರೀತಿ ಮಾಡಬೇಕಾಗಿದೆ, ಎಂದರೆ 
ಜನಸಾಮಾನ್ಯರಲ್ಲಿ ವಿದ್ಯಾಭ್ಯಾಸವನ್ನು ಹರಡುವುದರ ಮೂಲಕ 
ರಾಷ್ಟ್ರ ಅವನತಿಯಾಗುತ್ತಿದ್ದ ಕಾಲದಲ್ಲಿ ಈ ದೋಷ ಮುಂದುವರೆಯಿತು ; ಆದರೆ ರಾಷ್ಟ್ರದ 
ಇತಿಹಾಸದಲ್ಲಿ ಸೃಷ್ಟಿಶೀಲ ಕಾಲದಲ್ಲಿ ಕಲಿಯುವುದು ಮತ್ತು ಬೋಧಿಸುವುದು-ಸ್ವಾಧ್ಯಾಯ ಮತ್ತು 
ಪ್ರವಚನ-- ಜತೆ ಜತೆಯಲ್ಲಿಯೇ ಹೋಗಬೇಕೆಂಬುದು ಮತ್ತು ಜ್ಞಾನವು ಹರಡುವುದರಿಂದ 
ವೃದ್ಧಿಯಾಗುವುದೆಂಬುದು ಒಪ್ಪಿಗೆಯಾಯಿತು. ಶ್ರೀಮದ್‌ ಭಾಗವತವು (೧೦.೨.೧೯) ಯಾವ 
ವಿದ್ವಾಂಸನು ಜ್ಞಾನವನ್ನು ತನ್ನಲ್ಲಿಯೇ ಹಿಡಿದಿಟ್ಟುಕೊಳ್ಳುವನೊ ಮತ್ತು ಇತರರಿಗೆ ನೀಡುವುದಿಲ್ಲವೊ 
ಅವನನ್ನು ಜ್ಞಾನ-ಖಳ : ಸರಸ್ವತೀ ಜ್ಞಾನ-ಖಳೇಯಥಾ ಸತೀ--ಎಂದು ಛೀಮಾರಿ ಹಾಕುವುದು. 
ಹನ್ನೊಂದನೆ ಶತಮಾನದ ಅಲ್ಬೆರೂನಿ ಗಮನಿಸಿರುವುದನ್ನು ನಮ್ಮ ಕಾಲದ ಸ್ವಾಮಿ 
ವಿವೇಕಾನಂದರು ಗಮನಿಸಿದ ಕೆಲವು ಅಂಶಗಳೊಂದಿಗೆ ಹೋಲಿಸುವುದು ಪ್ರಯೋಜನಕಾರಿ. 
(ಕೃತಿಶ್ರೇಣಿ, ಸಂಪುಟ ೪, ಪುಟ ೨೦೪) : 
ಯಾವ ವ್ಯಕ್ತಿಯೂ ಅಥವಾ ದೇಶವೂ ಇತರರ ಸಂಗದಿಂದ ದೂರವಿದ್ದು ಬದುಕಿರಲು 
ಸಾಧ್ಯವಿಲ್ಲ ಎಂದು ನನಗೆ ಬಹಳ ಚೆನ್ನಾಗಿ ಮನದಟ್ಟಾಗಿದೆ; ಅಂತಹ ಪ್ರಯತ್ನವನ್ನು ಹುಸಿ 
ದೊಡ್ಡತನ; ನೀತ್ರಿ ಅಥವಾ ಪವಿತ್ರತೆಯ ಹೆಸರಿನಲ್ಲಿ ಮಾಡಿದಾಗಲೆಲ್ಲ ಪರಿಣಾಮ, ಹಾಗೆ 
ದೂರವಿಟ್ಟವರಿಗೆ ಅನರ್ಥಕಾರಿಯಾಗಿರುವುದು. 
ಭಾರತದ ಅವನತಿ ಮತ್ತು ಕ್ಲೀಣದಶೆಗೆ ಒಂದು ದೊಡ್ಡ ಕಾರಣವಂದರೆ ನನಗೆತಿಳಿದಂತೆ 
ದೇಶಾದ್ಯಂತ ಸಂಪ್ರದಾಯದ ಒಂದು ಗೋಡೆಯನ್ನು ಕಟ್ಟಿದುದು ಇದರ ಅಸ್ತಿ ಭಾರ 
ಅನ್ವದ್ಧೇಷ ಹಿಂದಿನ ಕಾಲದಲ್ಲಿ ಇದರ ನಿಜವಾದ ಉದ್ದೇಶ, ಸುತ್ತಮುತ್ತಲಿನ ಬೌದ್ಧ ರಾಷ್ಟ್ರಗಳ 
ಸಂಪರ್ಕಕ್ಕೆ ಬಾರದಂತೆ ಹಿಂದೂಗಳನ್ನು ತಡೆಯುವುದಾಗಿತ್ತು. 
ಅದರ ಮೇಲೆ ಪ್ರಾಚೀನ ಅಥವಾ ಆಧುನಿಕವಾದ ಯಾವುದೇ ನಾಜೂಕದ ತೆರೆಯನ್ನು 
ಎಳೆದರೂ ಅನಿವಾರ್ಯವಾದ ಫಲಿತಾಂಶ ತನ್ನನ್ನು ತಾನು ಕೆಳಮಟ್ಟಕ್ಕೆ ತಂದುಕೊಳ್ಳದೆ 
ಇತರರನ್ನು ದ್ವೇಷಿಸಲಾಗದು ಎಂಬ ನೀತಿಯ ನಿಯಮದ ಸಾಬೀತು ಎಂದರೆ ಪ್ರಾಚೇನ 


ಭು ದ ಅತ್ವಂತ ಮುಂದೆ ಇದ್ದ ಜನಾಂಗ ಈಗ ದೇಶಗಳ ಪೈಕಿ ಸುಪ್ರಸಿದ್ಧಿ 


ತಿರಸ್ಕಾರಕ್ಕೆ ಹೆಸರಾಗಿದೆ. ಯಾವ ನಿಯಮವನ್ನು ಕ್ಗಡುಹಿಡಿಯುವದರಲ್ಲಿ ಮತ್ತು 
CC-0. Jangamwadi Math Collection. Digitizedtby eGangotri ಛೆ 


ನಮ್ಮ ಸಾಂಸ್ಕೃತಿಕ ಪರಂಪರೆ ಮತ್ತು ಅದರ ಆಧುನಿಕ ತಿರುವು ೪೫೭ 


ವಿವೇಕದಿಂದ ಬಳಸುವುದರಲ್ಲಿ ಮೊದಲಿಗರಾಗಿದ್ದರೊ ಅದನ್ನು ಉಲ್ಲಂಘಿಸುವುದಕ್ಕೆ 
ಎಚ್ಚರಿಕೆಯ ಪಾಠವಾಗಿರುವೆವ. ; 

ಕೊಡು ಮತ್ತು ತೆಗೆದುಕೊ ಎಂಬುದು ನಿಯಮ. ಭಾರತ ಮತ್ತೊಮ್ಮೆ ತನ್ನನ್ನು ಮೇಲಿನ 
ಸ್ಥಿತಿಗೆ ಏರಿಸಿಕೊಳ್ಳಬೇಕಾಗಿದ್ದರೆ ತನ್ನಲ್ಲಿ ರುವ ಸಂಪತ್ತನ್ನು ಭೂಮಂಡಲದ ಎಲ್ಲ ದೇಶಗಳಿಗೂ 
ಪ್ರಸಾರ ಮಾಡಿ, ಅದಕ್ಕೆ ಪ್ರತಿಯಾಗಿ ಇತರರು ಏನನ್ನು ಕೊಡುವರೊ ಅದನ್ನು ಸ್ವೀಕರಿಸಲು 
ಸಿದ್ದ ವಾಗುವುದು ಅತ್ಯಂತ ಆವಶ್ಯಕವಾಗಿರುವುದು. ವಿಸ್ತಾರವಾಗುವುದೇ ಜೀವನ, 
ಸಂಕುಚಿತವಾಗುವುದೇ ಮರಣ. ಪ್ರೀತಿಯೇ ಜೀವನ ದ್ವೇಷವೇ ಮರಣ. ಎಂದು ನಾವು ಇತರ 
ಜನಾಂಗಗಳನ್ನು ದ್ವೇಷಿಸಲು ಪ್ರಾರಂಭಿಸಿದೆವೊ ಅಂದೇ ನಾವು ಅವಸಾನಕ್ಕೆ ಪ್ರಾರಂಭಿಸಿದೆವು. 
ಮತ್ತು ನಾವು ಯಾವುದು ಜೀವನವೊ ಅಂತಹ ವಿಕಸನಕ್ಕೆ ಹಿಂತಿರುಗಿದ ಹೊರತು ನಮ್ಮ 
ಮರಣವನ್ನು ಯಾವುದೂ ತಪ್ಪಿಸಲಾರದು. 

ಆದ್ದರಿಂದ ನಾವು ಪ್ರಪಂಚದ ಎಲ್ಲ ಜನಾಂಗಗಳೊಂದಿಗೆ ಬೆರೆಯಬೇಕು. ಅನ್ಕ ದೇಶಗಳಿಗೆ 
ಹೋಗಿ ಪ್ರವಾಸ ಮಾಡುವ ಪ್ರತಿಯೊಬ್ಬ ಹಿಂದುವೂ ತನ್ನ ದೇಶಕ್ಕೆ ಮೂಢ ನಂಬಿಕೆ ಮತ್ತು 
ಸ್ವಾರ್ಥಪರತೆಯ ಕಂತೆಗಳಂತಿರುವ ಮತ್ತು ಗೂಡಿನಲ್ಲಿ ರುವ ನಾಯಿಯಂತೆ ಇರುವುದೇ ಜೀವನ 
ಗುರಿಯೆಂದು ಕಾಣುವ ನೂರಾರು ಜನರಿಗಿಂತ ಹೆಚ್ಚು ಪ್ರಯೋಜನವನ್ನು ನೀಡುತ್ತಿ ರುವನು. 
ಪಾಶ್ಚಾತ್ಮ ದೇಶಗಳು ನಿರ್ಮಿಸಿರುವ ಅದ್ಭುತ ರಾಷ್ಟ್ರೀಯ ಜೀವನದ ಕಟ್ಟಡ ಬಲಶಾಲಿಯಾದ 
ಶೀಲದ ಸ್ತಂಭಗಳ ಆಸರೆಯನ್ನು ಪಡೆದಿದೆ. ಅಂತಹ ಅನೇಕವನ್ನು ಸೃಷ್ಟಿಸಿದ ಹೊರತು ಇತರ 
ಶಕ್ತಿಗಳ ಮೇಲೆ ಸಿಡಿಗುಟ್ಟುವುದು ನಿರರ್ಥಕ 


೫. ವಿಜ್ಞಾನಕ್ಕೆ ಭಾರತದ ಕೊಡುಗೆ 

ಭಾರತದ ಅದ್ಭುತ ಶ್ರೀಮಂತ ಸಂಸ್ಕೃತಿಯನ್ನು ಬೆಳೆಸಿದ ಬುದ್ಧಿಯು ಅಲ್ಟೆರೂನಿಯನ್ನು 
ಸ್ವಾಗತಿಸಿದ ಅವನತ ಬುದ್ಧಿಗಿಂತ ಅತ್ಯಂತ ಭಿನ್ನವಾಗಿತ್ತು. ಅದಕ್ಕಿಂತ ಮೂರು ಸಾವಿರ ವರ್ಷಗಳಿಗೂ 
ಹಿಂದೆ ಭಾರತೀಯ ಮತಿ ಸೃಜನಾತ್ಮಕವಾಗಿ ಕ್ರಿಯಾಶೀಲವಾಗಿ ಸದಾ ವಿವಿಧ ಕ್ಷೇತ್ರಗಳ ಜ್ಞಾನವನ್ನು 
ಅರಸುತ್ತಿತ್ತು. ಅಂತಹ ಬುದ್ಧಿಯೇ ವಿವಿಧ ಭೌತಿಕ ವಿಜ್ಞಾನಶಾಸ್ತ್ರಗಳನ್ನೂ, ಕಲೆ, ತತ್ತ್ವಶಾಸ್ತ್ರ 
ಮತ್ತು ಧರ್ಮವನ್ನು ಸೃಷ್ಟಿಸಿದುದು. ಇವು ಮಧ್ಯಯುಗದಲ್ಲಿ ಪೂರ್ವ ಮತ್ತು ಪಶ್ಚಿಮಕ್ಕೆ ಸೇತುವೆ 
ಯಾದ ಅರಬ್ಬರ ಮೂಲಕ ಪಾಶ್ಚಿಮಾತ್ಮರನ್ನು ತಲಪಿದುವು. ಹೀಗೆ ನಮಗೆ ಅರಬ್‌ ಅಂಕಿಗಳು 
ಬಂದುವು. ಇವು ಅರಬ್ಬರಿಂದ ಪಾಶ್ಚಿಮಾತ್ಮ ಜನರಿಗೆ ಹೋದ ಭಾರತೀಯ ಅಂಕಿಗಳು. ದಶಮಾಂಶ 
ಪದ್ಧತಿಯೂ ಹೀಗೆಯೇ. ಅರಬ್ಬರು ಇದನ್ನು ಪಶ್ಚಿಮದಲ್ಲಿ ಜನಪ್ರಿಯಗೊಳಿಸಿದರು. ಹೀಗೆಯೇ 
ಇನ್ನೂ ಅನೇಕ ವೈಜ್ಞಾನಿಕ ತಾತ್ತ್ವಿಕ ಸತ್ಯಗಳು ಭಾರತದಿಂದ ಪ್ರಚುರವಾದುವು. ಬಹು ಜ್ಞಾನ 
ಪ್ರಿಯರಾದ ಅರಬ್ಬರು ದೊಡ್ಡ ವಿಶ್ವವಿದ್ಕಾನಿಲಯಗಳನ್ನು ಸ್ಥಾಪಿಸಿದರು. ಅವುಗಳಲ್ಲೆಲ್ಲಾ ಅತ್ಯಂತ 
ಪ್ರಸಿದ್ಧವಾದದ್ದು, ಸ್ಪೆಯಿನ್‌ನ ಕರಡೋವ ಎಂಬಲ್ಲಿದ್ದುದು. ಅನೇಕ ಪಾಶ್ಚಿಮಾತ್ಮ ವಿದ್ವಾಂಸರು 
ನಂತರ ಅಲ್ಲಿ ಅಧ್ಯಯನ ಮಾಡಿದರು ಮತ್ತು ೧೫ ಮತ್ತು ೧೬ನೆಯ ಶತಮಾನದಲ್ಲಿ ಯೂರೋಪ್‌ನ 
ಪುನರುಜ್ಜೀವನ (೫೯೦7೦೩7 Renaissance) ಎಂದು ಹೆಸರಾದ ವಿದ್ಯಾಭ್ಯಾಸದ ಪುನರ್ಜನ್ಮಕ್ಕೆ 
ತಮ್ಮ ಕಾಣಿಕೆಯನ್ನು ನೀಡಿದರು. ಆಧುನಿಕ ಪಶ್ಚಿಮ ದೇಶಗಳು ಅರಬ್‌ನ ವ್ಯಾಸಂಗ ಕೇಂದ್ರಗಳಿಗೆ 
ಜುಣಿಗಳಾಗಿರಬೇಕು. ಅದೊಂದು ಅರಬ್‌: ನಾಗರಿಕತೆಯ ಅದ್ಭುತ ಕಾಲ. ಅವರ ಜ್ಞಾನಪ್ರೇಮ 
ಪಶ್ಚಿಮದಲ್ಲಿ ಗ್ರೀಸ್‌ದೇಶಕ್ಕೂ ಮತ್ತು ಪೂರ್ವದಲ್ಲಿ ಭಾರತಕ್ಕೂ ಒಂದು ಸೇತುವೆಯನ್ನು 
ನಿರ್ಮಿಸಿತು. ಹಿಂದಿಸುಕಾಲಡ ಭಾಶತದುಮೇಣೆ ಪ್ರಫಂಚನ ಗತ್ತರ,ದೇಶಗಳಿಗೆ ಲ್ಲಂೌ್ಸಹ ಆಕರ್ಷಣೆ 


ಪ್‌ 


ಈ 


ಜಾಗ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಬಗ್ಗೆ ಅಪಾರ ಪ್ರೇಮವಿತ್ತು. ಭಾರತದ ಇಡೀ ಸಂಸ್ಕೃತಿ ಈ ಉತ್ಕಟ 

ಹ ಇದರ ಹಿಂದೆ ಕುತೂಹಲದಿಂದ ಕೂಡಿದ ಮನಸ್ಸಿತ್ತು. ಅದ್ದು 
ಮೊದಲು ಬಾಹ್ಯ ಪ್ರಕೃತಿಯ ಬಗ್ಗೆ ಪ್ರಶ್ನಿಸಿತು. ಅದರಿಂದ ಬಾಹ್ಯ ಪ್ರಕೃತಿ ವಿಜ್ಞಾನಗಳಾದ ಭೌತಶಾಸ್ತ್ರ, 
ರಸಾಯನ ಶಾಸ್ತ್ರ, ಖಗೋಳ ಶಾಸ್ತ್ರ, ಲೋಹ ವಿಜ್ಞಾನ, ಔಷಧ ಶಾಸ್ತ್ರ, ಶಸ್ತ್ರ ಚಿಕಿತ್ಸೆ, ವ್ಯಾಕರಣ, 
ಭಾಷಾಶಾಸ್ತ್ರ ಬಂದುವು. ಆಂತರಿಕ ಪ್ರಕೃತಿಯನ್ನು ಕುರಿತಾದ ಎರಡನೆಯ ಪ್ರಶ್ನೆಯಿಂದ ಆಧ್ಯಾತ್ಮಿಕ 
ವಿಜ್ಞಾನ ಮತ್ತು ಎರಡೂ ವಿಜ್ಞಾನಗಳನ್ನು ಒಂದುಗೂಡಿಸುವ ವೇದಾಂತದ ತತ್ತ್ವಜ್ಞಾನ 
ಉದಯಿಸಿದುವು. 

ಭಾರತವು ಅನೇಕ ಬಾಹ್ಯ ಪ್ರಕೃತಿ ವಿಜ್ಞಾನಗಳನ್ನು ಬೆಳೆಸಿತ್ತು ಎನ್ನುವುದು ನಮ್ಮ ಹಿಂದಿನ 
ಕಾಲದ ಬಗ್ಗೆ ಮಾಡುತ್ತಿರುವ ಸಂಶೋಧನೆಯಿಂದ ನಿಧಾನವಾಗಿ ಅರಿವಾಗುತ್ತಿದೆ. ಈ ವಿಷಯದ 
ಬಗ್ಗೆ ಇರುವ ಅತ್ಯಂತ ಇತ್ತೀಚಿನ ಪುಸ್ತಕ, ಇಂಡಿಯನ್‌ ನ್ಯಾಷನಲ್‌ ಸೈನ್ಸ್‌ ಅಕೆಡಮಿಯಿಂದ 
ಪ್ರಕಾಶಿತವಾದ ಮತ್ತು ಡಿ.ಎಮ್‌. ಬೋಸ್‌, ಎಸ್‌. ಎನ್‌. ಸೆನ್‌, ಮತ್ತು ಬಿ. ವಿ. ಸುಬ್ಬರಾಯಪ್ಪ 
ನವರಿಂದ ಸಂಪಾದಿತ, A Concise story of Science in India (ಭಾರತೀಯ ವಿಜ್ಞಾನದ 
ಸಂಕ್ಷಿಪ್ತ ಚರಿತ್ರೆ). ಕೆಲವು ದಶಕಗಳ ಹಿಂದೆ, ಒಮ್ಮೆ ಮೈಸೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿ 
ಗಳಾಗಿದ್ದ ಡಾ. ಬ್ರಜೇಂದ್ರನಾಥ ಸೀಲ್‌ ಅವರು, The Positive Sciences of Ancient Hin- 
605 ಎಂಬ ಪುಸ್ತಕವನ್ನೂ, ಕಲ್ಕತ್ತಾದ ಪ್ರೊಪೆಸರ್‌ ಪಿ. ಸಿ. ರೇ ಅವರು, The History of 
Hindu Chemistry ಎಂಬ ಪುಸ್ತಕವನ್ನೂ ಬರೆದಿದ್ದರು. 
೬. ಮಧ್ಯಯುಗದ ಸ್ಪೆಯಿನ್‌ ಅರಬ್‌ ವಿಜ್ಞಾನಿ ಕಂಡಂತೆ ಭಾರತ 

ಈ ಸಂದರ್ಭದಲ್ಲಿ ಪ್ರಸಿದ್ಧ ವಿಶ್ವವಿದ್ಯಾನಿಲಯದ ಪಟ್ಟಣವಾದ ಸ್ಸೆಯಿನ್‌ನ ಕರಡೋವಾದಿಂದ 
ಬಂದ ಮತ್ತೊಬ್ಬ ಅರಬ್‌ ವಿಜ್ಞಾನಿ ಮತ್ತು ವಿದ್ವಾಂಸ ಕಾದಿ ಸಾಯಿದ್‌ (ಕ್ರಿ. ಶ. ೧೦೨೯-೧೦೭೦)ನ 
ಪ್ರಾಚೀನ ಭಾರತದ ವಿಜ್ಞಾನದ ಅಂದಾಜನ್ನು ತಿಳಿಯುವುದು ನಮಗೆ ಬಹು ಸ್ವಾರಸ್ಕಕರವಾಗಿರುವುದು. 
ಆತನ ಪೂರ್ಣ ಹೆಸರು ಅಬುಲ್‌-ಖಾಸಿಂ, ಸಾಯಿದ್‌ ಬಿನ್‌ ಅಬ್ದುರ್‌-ರಹಮಾನ್‌ ಬಿನ್‌ 
ಮುಹಮ್ಮದ್‌ ಬಿನ್‌ ಸೈಯದ್‌ ಅಂದಲೂಸಿ. ಡಾ. ಎಮ್‌. ಸಬೇರ್‌ ಖಾನ್‌ ಅವರ ಸ್ವಾರಸ್ಯವಾದ 
ಮತ್ತು: ಬಹು ವಿಷಯಪೂರ್ಣ ಲೇಖನ, "An 5166/11 ceutury Hispano-Arabic Source 
for Ancient Indian Science and Culture’ (Studies in the Foreign Relations of 


. India ಪ್ರೊಫೆಸರ್‌ ಎಚ್‌. ಕೆ. ಶೆರ್ವಾನಿ ಅಭಿನಂದನ ಗ್ರಂಥ, ಆಂಧ್ರ ಪ್ರದೇಶ ರಾಜ್ಯ ಸಂಗ್ರಹಾಲಯ 
: ದಿಂದ ಪ್ರಕಾಶಿತ, ಪುಟ ೩೫೮-೫೯) -_- ಇದರಲ್ಲಿ, ಅವರ ಮಾತುಗಳಲ್ಲಿ : 


ಕಾದಿ ಸಯೀದ್‌ ಅವರು ತಮ್ಮ ಕೃತಿಯನ್ನು, ಪ್ರಾಚೀನವಾದ ದೇಶಗ! ಮಾಡುತ್ತಾ 
ಅವನ್ನು ಎರಡು ವಿಭಾಗಗಳನ್ನಾಗಿ ವಂಗದ 


ಮತ್ತು ಇಸ್ಟೈಲ್‌ನವರು. ನಂತರ ಅವರು ಪ್ರತಿಯೊಬ್ಬರ ರಾಜಕೀಯ ಇತಿಹಾಸ, ಧರ್ಮ 
ಮತ್ತು ಔಪಯೋಗಿಕ 
ನ್‌ ಸ್‌ il pala ಬರಾ ಮ್ಯಾರುವರಿಯುವರು. ಬಹುತೇಕ 


ನಮ್ಮ ಸಾಂಸ್ಕ್ರತಿಕ ಪರಂಪರೆ ಮತ್ತು ಅದರ ಆಧುನಿಕ ತಿರುವು ಹ 


ಅಧ್ಯಾಯಗಳು ಬೆಲೆಬಾಳುವಂತಹುದಾಗಿದ್ದು ವಿದ್ವಾಂಸರ ವಿಶೇಷ ಗಮನಕ್ಕೆ ಯೋಗ್ಯವಾದು 
ದಾಗಿವೆ ಈ ಲೇಖನದಲ್ಲಿ ಭಾರತವನ್ನು ಕುರಿತ ಅಧ್ಯಾಯ ಮಾತ್ರವೇ ನಮ್ಮ ಗಮನವನ್ನು 
ಪಡೆಯುವುದು. ಒಂದು ಇಂಗ್ಲಿಷ್‌ ಅನುವಾದವನ್ನು ಈ ಕೆಳಗೆ ಕೊಡಲಾಗಿದೆ ಮತ್ತು 
ಮುಖ್ಯಾಂಶವನ್ನೊಳಗೊಂಡ ಭಾಗವನ್ನು ಈ ಲೇಖನದ ಕೊನೆಗೆ ಸೇರಿಸಲಾಗಿದೆ 
ಭಾರತದಲ್ಲಿ ವಿಜ್ಞಾನ 
. ವಿಜ್ಞಾನ ಶಾಸ್ತ್ರಗಳನ್ನು ಬೆಳೆಸಿದ ಮೊದಲ ದೇಶ ಭಾರತ. ಅದು ಬಹು ಜನರಿಂದ, 

ಶಕ್ತಿಶಾಲಿಯಾಗಿ ದೊಡ್ಡ ರಾಷ್ಟ್ರಗಳಿಂದ ಕೂಡಿದೆ. ಎಲ್ಲ ಹಿಂದಿನ ರಾಜರು ಮತ್ತು ಕಳೆದ 
ತಲೆಮಾರಿನವರು ಭಾರತೀಯರ ಬುದ್ದಿಶಕ್ತಿ ಮತ್ತು ಜ್ಞಾನದ ವಿವಿಧ ಶಾಖೆಗಳಲ್ಲಿ ಅವರ 
ಶ್ರೇಷ್ಠತೆಯನ್ನು ಅಂಗೀಕರಿಸಿರುವರು. ಪ್ರಪಂಚದ ಐವರು ರಾಜರಿಗೆ ಉಳಿದ ಮಾನವ ಕೋಟಿ 
ಯೆಲ್ಲಾ ನಿಷ್ಠೆಯಿಂದಿರಬೇಕಾಗುವುದೆಂದು ಚೈನಾದ ರಾಜರು ಹೇಳುತ್ತಿದ್ದರು. ಅವರೆಂದರೆ 
ಚೀನಾದ ರಾಜರು, ಭಾರತದ ರಾಜರು, ಟರ್ಕಿಯ ರಾಜರು, ಪರ್ಷಿಯಾದ ರಾಜರು ಮತ್ತು 
ರೋಮ್‌ನ ರಾಜರು. ಚೀನಾದ ರಾಜರು “ಪ್ರಜೆಗಳ ದೊರೆ' ಎಂದು ಕರೆಯಲ್ಪಡುತ್ತಿದ್ದನು 
ಏಕೆಂದರೆ ಚೀನೀಯರು ರಾಜಾಧಿಕಾರಕ್ಕೆ ಅತ್ಯಂತ ವಿಧೇಯರು. ಭಾರತದ ರಾಜ. “ಬುದ್ದಿ 
ಪಂತಿಕೆಯ ದೊರೆ' ಎಂದು ಕರೆಯಲ್ಪಡುತ್ತಿ ದ್ದನು, ಕಾರಣ ವಿಜ್ಞಾನಗಳ ಬಗ್ಗೆ ಭಾರತೀಯರಿಗೆ 
ಇದ್ದ ಕಾಳಜಿ ಮತ್ತು ಜ್ಞಾನದ ಎಲ್ಲ ಶಾಖೆಗಳಲ್ಲಿ ಅವರಿಗೆ ಇದ್ದ ವಿಶೇಷ ಸ್ಥಾನ ಟರ್ಕಿಯ 
ರಾಜನು “ರಾಕ್ಷಸರ ರಾಜ” ನೆಂದು ಹೆಸರಾಗಿದ್ದನು ಕಾರಣ ಅವರ ಪರಾಕ್ರಮ ಮತ್ತು ಅದಮ್ಮ 
ಧೈರ್ಯ ಪರ್ಷಿಯಾದ ರಾಜನು “ರಾಜರ ರಾಜ'ನೆಂದು ಕರೆಯಲ್ಪಡು ತ್ತಿದ್ದನು, ಕಾರಣ ಅವನ 
ರಾಜ್ಯದ ವೈಭವ; ಅದರ ಸೊಗಸು ಮತ್ತು ಕೀರ್ತಿ; ಜತೆಗೆ ಅದು ವಾಸಯೋಗ್ಗವಾದ ಪ್ರಪಂಚದ 
ಕೇಂದ್ರಸ್ಥಾನವಾಗಿತ್ತು ಮತ್ತು ಇತರ ರಾಜ್ಯಗಳಲ್ಲಿ ಇಲ್ಲದೆ ಇರುವ ವಾತಾವರಣವನ್ನು 
ಹೊಂದಿತ್ತು. ರೋಮನ್ನರ ಚಕ್ರವರ್ತಿಯನ್ನು “ಮಾನವರ ರಾಜ” ನೆಂದು ಹೆಸರಿಸಲಾಗಿತ್ತು, 
ಏಕಂದರೆ ರೋಮನ್ನರು ಅತ್ಯಂತ ಸುಂದರವಾಗಿದ್ದು ಬಹಳ ಬಲವಾದ ಕಟ್ಟು ಮಸ್ತಾದ ದೇಹ 
ವಳ್ಳವರಾಗಿದ್ದರು. 

ಸಮಸ್ತ ದೇಶಗಳ ಪೈಕ್ಕಿ ಶತಮಾನಗಳ ಕಾಲ, ಉದ್ದಕ್ಕೂ, ಭಾರತವು ಬುದ್ಧಿಶಕ್ತಿಯ ಗಣಿ 
ಯೆಂದು ಮತ್ತು ನ್ಯಾಯ ಮತ್ತು ಯೋಗ ಸರಕಾರದ ಕೇಂದ್ರ ಎಂದು ಪ್ರಸಿದ್ಧವಾಗಿತ್ತು, ಮತ್ತು 
ಭಾರತೀಯರಿಗೆ ಉತ್ಪಷ್ಟವಾದ ಮೇಧಾಶಕ್ತಿ, ಉನ್ನತ ಆಲೋಚನೆಗಳು, ಜಾಗತಿಕ ತತ್ತ್ವಗಳು, 
ಅಪರೂಪದ ಅವಿಷ್ಠಾರಗಳು ಮತ್ತು ಅದ್ಭುತ ಪ್ರತಿಭೆ ಇರುವುದೆಂದು ಪರಿಗಣಿಸ ಲಾಗಿತ್ತು. 

ಅವರ ವರ್ಣ ಮೊದಲ ದರ್ಜೆಯ ಕಪ್ಪಾಗಿದ್ದರೂ ಈ ವಿಷಯದಲ್ಲಿ ಅವರನ್ನು ಕಪ್ಪ 
ವರ್ಣದವರು ಎಿಭಾಗಿಸಿದ್ದರೂ ವಿಶೇಷ ದೇವತೆಯು ಅವರನ್ನು ದುಷ್ಪತೀಲ, ಹೀನ 
ನಡವಳಿಕೆ ಮತ್ತು ಮೂರ್ಯತನದಿಂದ ಅತೀತವಾಗಿ ಇಟ್ಟಿದ್ದಳು. ಈ ಬಗ್ಗೆ ಅನೇಕ ಕಂದು 
ಬಣ್ಣದ ಮತ್ತು ಬಿಳಿಯ ಜನರಿಗಿಂತ ಇವರನ್ನು ಮೇಲ್ಮ ಟ್ಟದಲ್ಲಿ ದೇವರು ಇಟ್ಟಿದ್ದನು. 

ಅವರು ನಕ್ಷತ್ರಗಳ ಚಲನೆ ಖಗೋಳದ ರಹಸ್ಥಗಳು, ಮತ್ತು ಎಲ್ಲಾ ಬಗೆಯ ಗಣಿತಶಾಸ್ತ್ರ 
ದಲ್ಲಿ ಧಾರಾಳವಾದ ಮತ್ತು ಯಥೇಚ್ಛವಾದ ಜ್ಞಾನವನ್ನು ಗಳಿಸಿದ್ದರು. ಅಷ್ಟೇ ಅಲ್ಲದೆ 
ಎಲ್ಲರಿಗಿಂತ ಹಚ್ಚಾಗಿಿ ಔಷಧ ವಿಜ್ಞಾನ ಔಷಧಿಗಳ ಗುಣ, ಸಂಯುಕ್ತ ವಸ್ತುಗಳ ಸ್ವಭಾವ 
ಅಸ್ತಿತ್ವವಿದ್ದ ವಸ್ತುಗಳ ಗುಣವಿಶೇಷಗಳು ಇವುಗಳಲ್ಲಿ ಆಳವಾದ ಅನುಭವ ಮತ್ತು 


CC-0. Janigamwadi Math Collection. Digitized by eGangotri 


ನ್ನ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಬ 
ಪಾಂಡಿತ್ಯವನ್ನು ಪಡೆದಿದ್ದರು. ಅವರ ರಾಜರು ಯೋಗ್ಯ ನಡವಳಿಕೆಗೂ ಪ್ರಶಯಾರ್ಹಮುದ 
ಇಂದ್ರಿಯ ಶಕ್ತಿಗೂ ಮತ್ತು ಅತ್ಯಂತ ದಕ್ಷ ಆಡಳಿತಕ್ಕೂ ಹೆಸರುವಾಸಿಯಾಗಿದ್ದರು, 
ಮಧ್ಯಯುಗದ ಲೇಖಕರು ಗುರುತಿಸಿರುವ ವಿಷಯಗಳ ಬೆಳಕಿನಲ್ಲಿ, ವಿಜ್ಞಾನಕ್ಕೆ ಭಾರತೀಯ 
ಕೊಡುಗೆಯ ಬಗ್ಗೆ ಆಳವಾದ ಸಂಶೋಧನೆ ಮಾಡಬೇಕಾದ ಆವಶ್ಯಕತೆ ಇದೆ. ಬ್ರಿಟಿಷ್‌ ವಿಜ್ಞಾನ 
ಮತ್ತು ವಿದ್ವಾಂಸರಾದ ಜೋಸಫ್‌ ನೀಡ್‌ಹ್ಯಾಮ್‌ ಅವರು ಸಂಪಾದಿಸಿರುವ ಮತ್ತು ಕೇಂಬ್ರಿಜ್‌ 
: ಯೂನಿವರ್ಸಿಟಿ ಪ್ರೆಸ್‌ನವರು ಪ್ರಕಾಶಿಸಿರುವ ಎಂಟಕ್ಕೂ ಹೆಚ್ಚು ಬೃಹತ್‌ ಸಂಪುಟಗಳಿಂದ ಕೂಡಿದ 
Science and Civilization in China (ಚೈನಾದಲ್ಲಿ ವಿಜ್ಞಾನ ಮತ್ತು ನಾಗರಿಕತೆ) ಎನ್ನುವ 
ಗ್ರಂಥದಂತಹ ಸಮಗ್ರವಾದ ಭಾರತೀಯ ವಿಜ್ಞಾನದ ಚರಿತ್ರೆಯನ್ನು ನಾವು ಇನ್ನೂ ತಯಾರಿಸ 
ಬೇಕಾಗಿದೆ. ಇವೆಲ್ಲ ಪ್ರಕಾಶನಗಳು, ಪೌರ್ವಾತ್ಯ ದೇಶಗಳು ವಿಜ್ಞಾನಕ್ಕೆ ಕೊಡುಗೆಯನ್ನು ನೀಡಿಲ್ಲ 
ವೆಂಬ ತಪ್ಪು ಅಭಿಪ್ರಾಯವನ್ನು ತಿದ್ದುತ್ತಿವೆ. ಬಹಳ ಪರಿಶ್ರಮ ಮತ್ತು ತಾಳ್ಮೆಯಿಂದ ಹಾಗೂ 
ಸುಂದರವಾದ ಭಾಷೆಯಲ್ಲಿ, ಯಥೇಚ್ಛವಾದ ನಿದರ್ಶನಗಳೊಂದಿಗೆ ಜೋಸಫ್‌ ನೀಡ್‌ಹ್ಯಾಮ್‌ 
ಅವರು ಚೀನೀ ವಿಜ್ಞಾನದ ಚಿತ್ತಾಕರ್ಷಕ ಇತಿಹಾಸವನ್ನು ಆಧುನಿಕ ಪ್ರಪಂಚಕ್ಕೆ ನೀಡಿರುವರು. 
ತಮ್ಮ "ಗ್ರಂಥಕರ್ತರ ಟಿಪ್ಪಣಿ'ಯಲ್ಲಿ-ಅದು ಭಾರತೀಯರಿಗೂ ಅಷ್ಟೇ ಚೆನ್ನಾಗಿ ಅನ್ವಯಿಸು 
ವುದು-ನೀಡ್‌ಹ್ಮಾಮ್‌ ಅವರು ಹೇಳುವರು (ಸಂಪುಟ ೪, ಅಧ್ಯಾಯ ೧, ಪುಟ ೧೮-೧೯) : 
ಚೀನಾ ದೇಶವು ಯೂರೋಪಿಯನ್ನರಿಗೆ ಚಂದ್ರನಂತೆ ಯಾವಾಗಲೂ ಒಂದೇ ಮುಖವನ್ನು 
ತೋರಿಸುತ್ತಿರುವುದು. ಅಸಂಖ್ಯ ರೈತರ ಅಲ್ಲಲ್ಲಿ ಕಲಾವಿದರು ಮತ್ತು ಏಕಾಂತ ಜೀವಿಗಳು 
ಪಟ್ಟಣದಲ್ಲಿ ಅಲ್ಪ ಸಂಖ್ಲೆಯ ವಿದ್ಧಾಂಸರ ಕಿತ್ತಲೆ ಹಣ್ಣುಗಳು ಮತ್ತು ಅಂಗಡಿಯವರು 
. ಹೀಗೆ ನಾಗರಿಕತೆಗಳು ಒಂದರಂತೆ ಮತ್ತೊಂದು ಪಡಿಯಚ್ಚಿನಂತಾಗುವುವು ಈಗ ಭಾಷಾ 
ಸೌಲಭ್ಯದ ಬಾಹ್ಯಾಕಾಶ ನೌಕೆಯ ರೆಕ್ಕೆಗಳ ಮೇಲೇರಿ ತಾಂತ್ರಿಕ ಜ್ಞಾನದ ಉಪಗ್ರಹದಲ್ಲಿ 
ಹಾರುತ್ತಾ (ಅರಬ್ಬರ ಆಲಂಕಾರಿಕ ಭಾಷೆಯಂತೆ ಭೂಗ್ರಹದ ಅತ್ತ ಕಡೆ ಏನಿದೆ ಎಂದು 
ನೋಡಲಿಚ್ಟಿಸ್ಸಿ ಮೂರು ಸಾವಿರ ವರ್ಷಗಳ ಸಂಸ್ಕೃತಿಯ ಚ್ಲೆನಾದ ಭೌತಶಾಸ್ತ್ರ ಜ್ಞರನ್ನು ಮತ್ತು 
ವಾಸ್ತುತಿಲ್ಪಿಗಳನ್ನು ನೌಕಾಶಿಲ್ಪಿಗಳನ್ನು ಮತ್ತು ಲೋಹಶಾಸ್ತ್ರಜ್ಞರನ್ನು ಸಂಧಿಸುವ 
ಭಾರತದ ಗತಕಾಲದ ಚರಿತ್ರೆಯನ್ನು ಕುರಿತು ಸಂಶೋಧನೆ ಮಾಡಿದಂತೆಲ್ಲ ಭಾರತವು ಜ್ಞಾನದ 
ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನೀಡಿರುವ ಭೌತಿಕ ಮತ್ತು ಅಧಿಭೌತಿಕ ಕಾಣಿಕೆ ಹೆಚ್ಚು ಹೆಚ್ಚಾಗ 
. ಮೈದೋರುವುದು. ಸುಮಾರು ಒಂದು ಶತಮಾನದವರೆಗೂ ಪಾಶ್ಚಿಮಾತ್ಮ ವಿದ್ವಾಂಸರು ಹಾಗೂ 
ನಮ್ಮ ದೇಶದ ಜನರೂ, ಭರತಖಂಡ ಧರ್ಮ, ಕಲೆ ಮತ್ತು ತತ್ತ್ವಶಾಸ್ತ್ರದಲ್ಲಿ ಮಾತ್ರವೇ ಕೊಡುಗೆ 
ಯನ್ನು ನೀಡಿದೆ, ಐಹಿಕ ಕ್ಷೇತ್ರಗಳಲ್ಲಿ ನೀಡಿಲ್ಲ ಎಂಬ ಅಭಿಪ್ರಾಯವನ್ನು ತಳೆದಿದ್ದರು. 


೭. ಭಾರತ, ಪ್ರಾರಂಭದಲ್ಲಿ ಆಳಿದ ಬ್ರಿಟಿಷರು ಕಂಡಂತೆ 


ಪ್ರಾಚ್ಯವನ್ನು ಇಷ್ಟಪಟ್ಟ ಕೆಲವು ಬ್ರಿಟಿಷರನ್ನು ಬಿಟ್ಟರೆ ಬ್ರಿಟನ್ನಿನ ಆಳುವ ವರ್ಗ ಭಾರತವನ್ನು 
ಬ್ರಿಟಿಷರಿಂದ ನಾಗರಿಕವಾಗಬೇಕಾದ ಅವನತ ದೇಶವೆಂದು ಭಾವಿಸಿದ್ದರು. ಇಂಡಿಯ ಹೌಸ್‌; 


ಲಂಡನ್‌ನಲ್ಲಿ ಉನ್ನತ ಸ್ಥಾನದಲ್ಲಿದ್ದ ಜೇಮ್ಸ್‌ ಮಿಲ್‌ ಅವರು ೧೮೧೭ರಲ್ಲಿ ಪ್ರಕಾಶಿತವಾದ ತಮ್ಮ 


ನಮ್ಮ ಸಾಂಸ್ಕ್ರತಿಕ ಪರಂಪರೆ ಮತ್ತು ಅದರ ಆಧುನಿಕ ತಿರುವು ಸ 


ಈಸ್ಟ್‌ ಇಂಡಿಯ ಕಂಪೆನಿಯಿಂದ ನೇಮಕಗೊಂಡು ೧೮೩೪ ರಲ್ಲಿ ಭಾರತಕ್ಕೆ ಬಂದ ಮಕಾಲೆಯವರ 
ಮೇಲೆ ಪ್ರಭಾವವನ್ನುಂಟು ಮಾಡಿತು. ಅವರು ಕಮಿಟಿಯಲ್ಲಿ ಇದ್ದ ಪ್ರಾಚ್ಕರ ವಿರುದ್ಧವಾಗಿ 
ಪ್ರಾಚ್ಕರನ್ನು ಕ್ಷುಲ್ಲಕವಾಗಿ ಕಾಣುತ್ತಿದ್ದ ಆಂಗ್ಲರ ಕಡೆಗೆ ವಾಲಿದರು. ಮತ್ತು ಅವರು ಫೆಬ್ರವರಿ ೨ 
೧೮೩೫ರಲ್ಲಿ ಭಾರತದಲ್ಲಿ ವಿದ್ಯಾಭ್ಯಾಸವನ್ನು ಕುರಿತ ತಮ್ಮ ಪ್ರಸಿದ್ಧವಾದ ವರದಿಯನ್ನು ಬರೆದರು. 
ಅದರಲ್ಲಿ ಅವರು ಸಂಸ್ಕೃತ ಮತ್ತು'ಅರಬ್‌' ಭಾಷೆಯ ಬಗ್ಗೆ ಅವರ ಹಗುರವಾದ ಅಭಿಪ್ರಾಯವನ್ನು 
ವ್ಯಕ್ತಪಡಿಸಿದರು. (The History and Culture of the Indian People, ಸಂಪುಟ ೧೦, ಭಾಗ 
೨, ಭಾರತೀಯ ವಿದ್ಯಾಭವನ, ಪುಟ ೮೨, ೮೩-ಇದರಲ್ಲಿ ಉಲ್ಲೇಖಿತ) : 
ನನಗೆ ಸಂಸ್ಕ್ರತ ಭಾಷೆಯ ಜ್ಞಾನವಾಗಲಿ ಅಥವಾ ಅರಬ್‌ ಭಾಷೆಯ ಜ್ಞಾನವಾಗಲಿ ಇಲ್ಲ. 
ಆದರೆ ಅವುಗಳ ಯೋಗ್ಯತೆಯ ಬಗ್ಗೆ ಸರಿಯಾದ ಅಂದಾಜನ್ನು ರೂಪಿಸಲು ಏನನ್ನು ಮಾಡ : 
ಬಹುದೊ ಅದನ್ನು ಮಾಡಿದ್ದೇನೆ ಅರಬಿಕ್‌ ಮತ್ತು ಸಂಸ್ಕೃತದ ಬಹು ಪ್ರಖ್ಯಾತವಾದ ಕೃತಿಗಳ 
ಅನುವಾದಗಳನ್ನು ನಾನು ಓದಿದ್ದೇನೆ... ಪ್ರಾಚ್ಛರ ಅಭಿಪ್ರಾಯದಂತೆಯೇ ಪ್ರಾಚ್ಮದ ಅಧ್ಯಯನ 
ಮಾಡಲು ನಾನು ತಕ್ಷಣವೇ ಸಿದ್ಧವಾಗಿದ್ದೇನೆ ಒಂದು ಒಳ್ಳೆಯ ಯೂರೋಪಿಯನ್‌ 
ಗ್ರಂಥಾಲಯದ ಒಂದು ಬೀರುವಿಗೆ ಇಡೀ ದೇಶೀಯ ಸಂಸ್ಟ್ರತ ಮತ್ತು ಅರಬ್ಬೀ ಸಾಹಿತ್ಯ ಸಮ 
ಎನ್ನುವುದನ್ನು ಅಲ್ಲಗಳೆಯುವ ಒಬ್ಬ ವೃ್ಠಕ್ತಿಯನ್ನು ಕೂಡ ಅವರ ಪೈಕಿ ನಾನು ಕಾಣಲಿಲ್ಲ... 
ಸಂಸ್ಕೃತ ಭಾಷೆಯಲ್ಲಿ ಬರೆದಿರುವ ಎಲ್ಲ ಪುಸ್ತಕಗಳಿಂದ ಸಂಗ್ರಹಿಸಿರುವ ಐತಿಹಾಸಿಕ ವಿಷಯ 
ಗಳೆಲ್ಲವೂ ಇಂಗ್ಲೆಂಡಿನ ಪ್ರಾಥಮಿಕ ಶಾಲೆಗಳಲ್ಲಿ ಉಪಯೋಗಿಸುವ ಅತಿ ಕ್ಷುಲ್ಲಕ ಸಂಗ್ರಹಗಳಲ್ಲಿ 
ಕಾಣುವುದಕ್ಕಿಂತ ಕಡಿಮೆ ಮಟ್ಟದವು ಎಂದು ಹೇಳುವುದರಲ್ಲಿ ಉತ್ಪ್ರೇಕ್ಷೆ ಇಲ್ಲ ಎಂದು ನಾನು 
ನಂಬುವನು. : 
ಆದರೆ ಇಂದು ಮಕಾಲೆಯ ಸ್ವಂತ ದೇಶವಾಸಿಗಳು, ಅಮೆರಿಕನ್ನರು, ಮತ್ತು ಇತರ 
ಪಾಶ್ಚಿಮಾತ್ಯರು ಭಾರತದ ಸಾಹಿತ್ಯ ಮತ್ತು ಇಡೀ ಮಾನವಕೋಟಿಗೆ ಅದು ವಿಸ್ತರಿಸುತ್ತಿರುವ ಜ್ಞಾನ 
ಮತ್ತು ಬುದ್ಧಿಶಕ್ತಿಯನ್ನು ಆಳವಾಗಿ ಮೆಚ್ಚಿ ಮಕಾಲೆಯವರ ನಿರ್ಣಯವನ್ನು ನಿರಾಕರಿಸುತ್ತಿರುವರು. 
ಅದು ಮಕಾಲೆಯ ಅಭಿಪ್ರಾಯ ; ಆದರೆ ಆ ಕಾಲದ ಮತ್ತೆ ಕೆಲವು ಇಂಗ್ಲಿಷರು ಬೇರೆ ಅಭಿಪ್ರಾಯ 
ವನ್ನು ಹೊಂದಿದ್ದರು. ಅವರಿಗೆ ಹಲವು ದಶಕಗಳ ಮೊದಲು, ಭಾರತದಲ್ಲಿ ಬ್ರಿಟಿಷ್‌ ಚಕ್ರಾಧಿಪತ್ಯ 
ವನ್ನು ೧೭೭೦ರಲ್ಲಿ ಸ್ಥಾಪಿಸಿದ ವಾರನ್‌ ಹೇಸ್ಟಿಂಗ್ಸ್‌ ಇದ್ದರು. ಅವರು ತಮ್ಮ ಮಿತ್ರರೂ ಸಂಸ್ಕೃತ 
ವಿದ್ವಾಂಸರೂ ಆದ ಸರ್‌ ಚಾರ್ಲ್ಸ್‌ ವಿಲ್ಕಿನ್ಸ್‌ ಅವರನ್ನು ಭಗವದ್ಗೀತೆಯ ಇಂಗ್ಲಿಷ್‌ ಅನುವಾದ 
ಮಾಡುವಂತೆ ಮಾಡಿದರು. ತಮ್ಮ ಬ್ರಿಟಿಷ್‌ ಜನರು ಅನುಭವಿಸಬಹುದಾದ, ಹಾಳಾಗುವ ಸಂಪತ್ತು 
ಭಾರತದಲ್ಲಿ ಇದೆ ಎಂದು ಅವರಿಗೆ ತಿಳಿದಿತ್ತು. ಮತ್ತು ಅವರೆಲ್ಲರೂ ಅದನ್ನು ಸಮರ್ಥವಾಗಿ 
ಅದನ್ನು ಮಾಡಿದರು ; ಆದರೆ ಭಾರತದಲ್ಲಿ ತಾತ್ತ್ವಿಕ ಮತ್ತು ಆಧ್ಯಾತ್ಮಿಕ ಐಶ್ವರ್ಯದ ನಿಧಿ ಇದೆ 
ಎನ್ನುವುದೂ ಅವರಿಗೆ ತಿಳಿದಿತ್ತು; ಭಗವದ್ಗೀತೆ ಅಂತಹ ಒಂದು ನಿಧಿಯಾಗಿತ್ತು. ಈಸ್ಟ್‌ ಇಂಡಿಯ 
ಕಂಪೆನಿಯಿಂದ ಪ್ರಕಾಶಿತವಾದ ವಿಲ್ಕಿನ್ಸ್‌ ಅವರ ಅನುವಾದಕ್ಕೆ ಅವರು ಒಂದು ಪೀಠಿಕೆಯನ್ನು 
ಬರೆದರು. ಈ ವಾರನ್‌ ಹೇಸ್ಟಿಂಗ್ಸ್‌ ಅವರು ಭಾರತದಲ್ಲಿ ಬ್ರಿಟಿಷ್‌ ಚಕ್ರಾಧಿಪತ್ಯದ ಸ್ಥಾಪಕರು 
ಎಂಬುದು ನಿಮಗೆ ನೆನಪಿರಲಿ. ಆದರೂ ಅವರು ಗೀತೆಯ ಮೊದಲ ಇಂಗ್ಲಿಷ್‌ ಅನುವಾದಕ್ಕೆ 
ಪೀಠಿಕೆಯಲ್ಲಿ ಏನು ಬರೆದರೊ ಅದು ಭವಿಷ್ಯ ವಾಣಿಯಂತೆ ಸ್ವಾರಸ್ಯಕರವಾಗಿದೆ : 


ಭಾರತದಲ್ಲಿ ಬ್ರಿಟಿಷ್‌ ಆಧಿಪತ್ಥವು ಕೊನೆಗೊಂಡ ಬಹುಕಾಲದ ನಂತರವೂ ಮತ್ತು ಯಾವ 


ನೆಲೆಯು ಇದಕ್ಕೆ ಐಶ್ವರ್ಯ ಮತ್ತು ಅಧಿಕಾರವನ್ನು ನೀಡಿತೊ ಅದು ನೆನಪಿನಿಂದ ಅಳಿಸಿ 
ಹೋದರೂ ಸಪ 3893 Nab ನಳ ಆಕ ಈಳಂಯುವೆರುಂ 


| 
| 
| 


ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಬು | 
ದ | 
೮. ಕೌಟಲ್ಯನ ಅರ್ಥಶಾಸ್ತ್ರದ ಮಹತ್‌ ಆವಿಷ್ಕಾರ | 

ಭಾರತದಲ್ಲಿ ಬ್ರಿಟಿಷ್‌ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿದ ವ್ಯಕ್ತಿ, ಅದು ಒಂದು ದಿನ ಅಳಿಯುವ | 
ದೆಂದು ಭವಿಷ್ಯ ನುಡಿಯುವನು; ಹತ್ತು ಅಥವಾ ಹದಿನೈದು ವರ್ಷಗಳೊಳಗಾಗಿ ಅದು ಪ್ರಪಂಚಡ ' 
ಇತರ ಭಾಗಗಳಲ್ಲಿಯೂ ಕೂಡ ಕೊನೆಗೊಂಡಿತು; ಅದು ಈಗ ಯುನೈಟೆಡ್‌ ಕಿಂಗ್‌ಡಮ್‌ ಎಂದು ' 

ಮೂಲ ಸ್ಥಿತಿಗೆ ಸಂಕುಚಿತವಾಗಿ ಇದೆ. ಆದರೆ ಗೀತೆಯ ವಿಷಯ ಹೇಗೆ ? ಅದರ ರಾ 

ವಿಶ್ವಾದ್ಯಂತ ಎಲ್ಲೆಲ್ಲಿಯೂ ಹರಡಿದೆ. ಹತ್ತೊಂಭತ್ತನೆ ಶತಮಾನದ ಮಧ್ಯ ಭಾಗದಲ್ಲಿ : 
ಮಕಾಲೆಯವರ ದೇಶವಾಸಿಯೂ ಸಮಕಾಲೀನರೂ ಆದ ಸರ್‌ ಎಡ್ವಿನ್‌ ಆರ್ನಾಲ್ಡ್‌ ಅವರು 
ಭಗವದ್ಗೀತೆಯನ್ನು The Song Celestial ಎಂಬ ಚಿತ್ತಾಕರ್ಷಕ ಶೀರ್ಷಿಕೆಯಿಂದ ಸುಭಗ 
ಶೈಲಿಯಲ್ಲಿ ಹೊರತಂದರು. ಅಲ್ಲಿಂದೀಚೆಗೆ ಭಾರತೀಯ ಮತ್ತು ಪ್ರಪಂಚದ ಭಾಷೆಗಳಲ್ಲಿ ಅದು 
ಬಂದಿದೆ ಮತ್ತು ವರ್ಷ ವರ್ಷವೂ ಬರುತ್ತಲೇ ಇದೆ. ರಷ್ಯನ್‌ ಅನುವಾದವೊಂದು ಸ್ವಲ್ಪ ಕಾಲದ ' 
ಹಿಂದೆ ಪ್ರಕಾಶಿತವಾಯಿತು ; ಕೆಲವು ತಿಂಗಳಲ್ಲಿಯೇ ಅದರ ಪ್ರತಿಗಳು ಮುಗಿದು ಹೋದವೆಂದು 
ವರದಿಯಾಯಿತು. 

ಹೀಗೆ ಮಾನವನ ಜ್ಞಾನರಾಶಿಗೆ ಪ್ರಾಚೀನ ಭಾರತದ ಕೊಡುಗೆ ಅದ್ಭುತವಾಗಿತ್ತು. ಆದರೆ ಅದು ' 
ಧರ್ಮ, ತತ್ತ್ವ ಮತ್ತು ಕಲೆಗೆ ಮಾತ್ರ ಸೀಮಿತವಾಗಿರಲಿಲ್ಲ ಎನ್ನುವುದನ್ನು ತಿಳಿಯುವುದು 
ನಮ್ಮೆಲ್ಲರಿಗೂ ಒಳ್ಳೆಯದು. ಬಹುಕಾಲ ಅಭಿಪ್ರಾಯ ಹಾಗೆ ಇತ್ತು. ಆದರೆ Archives of India 
(ಭಾರತದ ಪ್ರಾಚ್ಮ ಸಂಗ್ರಹಾಲಯ)ದ ಹಸ್ತಪ್ರತಿಗಳ ಸಂಗ್ರಹದಲ್ಲಿ ಕೆಲವು ವರ್ಷಗಳ ಹಿಂದೆ ಕಂಡು 
ಬಂದ ಮಹತ್‌ ಗ್ರಂಥವೊಂದು ೧೯೧೫ರಲ್ಲಿ ಪ್ರಕಾಶಿತವಾಯಿತು. ಅದು ಭಾರತದ ಮತ್ತು ಹೊರ 
ದೇಶದ ವಿದ್ವಾಂಸರ ವಲಯಗಳಲ್ಲಿ ಭಾವೋದ್ವೇಗವನ್ನುಂಟು ಮಾಡಿತು. ಅದು ಕೌಟಿಲ್ಯನ 
ಅರ್ಥಶಾಸ್ತ್ರವೆಂಬ ಅತ್ಯಂತ ವ್ಯಾವಹಾರಿಕ ವಿಷಯಗಳಾದ ಅರ್ಥಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದ 
ಬಗ್ಗೆ ಕ್ರಿ. ಪೂ. ೪ನೇ ಶತಮಾನದಲ್ಲಿ ಮೇಧಾವಿಯಿಂದ ರಚಿತವಾದ ನಿಷ್ಪಷ್ಟ ಪ್ರಮಾಣ ಗ್ರಂಥ. 
ಮೈಸೂರಿನಲ್ಲಿ ೧೯೩೦ರಲ್ಲಿ, ನಾನು ಅಲ್ಲಿದ್ದಾಗ ನಮ್ಮೆಲ್ಲರ ನಿಕಟ ಮಿತ್ರರಾದ ಡಾ. ಆರ್‌. 
ಶ್ಯಾಮಾ ಶಾಸ್ತ್ರಿಯವರು ಮೈಸೂರು ಪ್ರಾಚ್ಕ ಸಂಶೋಧನ ಗ್ರಂಥಾಲಯದ ಪಾಲಕರಾಗಿದ್ದರು. 
ಅವರು ಒಬ್ಬ ಪಂಡಿತರ ಮೂಲಕ ತಂಜಾವೂರಿನಲ್ಲಿ ಈ ಪುರಾತನ ಗ್ರಂಥದ ಸಂಸ್ಕೃತ ಪ್ರತಿಯನ್ನು 
ಕಂಡುಹಿಡಿದು ಅದನ್ನು ಇಂಗ್ಲಿಷ್‌ಗೆ ಅನುವಾದಿಸಿ ಪ್ರಕಟಿಸಿದರು. ಆ ಬಹುಮುಖ್ಯ ಪ್ರಕಾಶನ 
ಭಾರತದ ಬಗ್ಗೆ ಇದ್ದ ಅಭಿಪ್ರಾಯದಲ್ಲಿ ಒಂದು ಕ್ರಾಂತಿಯನ್ನುಂಟು ಮಾಡಿತು. ಭಾರತವೆ 
ಅತೀಂದ್ರಿಯ ಜ್ಞಾನಕ್ಕೆ ಮಾತ್ರವಲ್ಲದೆ ವ್ಯವಹಾರ ಪ್ರಪಂಚಕ್ಕೆ ಸಂಬಂಧಿಸಿದ ಜ್ಞಾನಕ್ಕೂ ಕೊಡುಗೆ 
ಯನ್ನು ನೀಡಿತ್ತೆಂಬ ದೃಢ ನಂಬಿಕೆ ಉಂಟಾಯಿತು. 


೯. ದ್ವಿಜನಾದ ಮಾನವ 


ನಾವು ವೇದವೆಂಬ ಪದವನ್ನು ಉಪಯೋಗಿಸುವೆವು. ಮೂಲತಃ ವೇದವೆಂದರೆ ವಿಜ್ಞಾನ, ಜನ 
ಎಂದು ಮಾತ್ರವೇ ಅರ್ಥ ; ಆದರೆ ಗ್ರಂಥಗಳ ಪ್ರಕಾರ ವೇದವೆಂದರೆ ಪ್ಲ ವೆ ಭಾರತೀಯ 
ಹ ಶಿಸ್ತಿನ ಜೀವನ ಮತ್ತು ನಿಯಂತ್ರಿತ ಬುದ್ಧಿಶಕ್ತಿಯಿಂದ ಗಳಿಸಿದ ವಿವಿಧ ನಡಸ 
ಅಪಾರ ಜ್ಞಾನರಾಶಿ. ಆದೇ, ಭಾರತದಲ್ಲಿ ಮಾತ್ರ ಯ ಸಂಸ್ಕೃತಿ ಹೋಗಿರುವ ಪ. 
ನಲು ರತೀ ಸಂಸ್ಕ ರ 

ಈ ವೇದಗಳಲ್ಲಿ, ಅದರಲ್ಲಿಯೂ ಉಪನಿಷತ್ತುಗಳು ಎಂದು ಪ್ರಸಿದ್ಧವಾದ ಅವುಗಳ ಕೊನೆ 
ಭಾಗದಲ್ಲಿ ಪುರ್ಣಾಸ್ತಭ್ಲಾರಕೀಂಯನ ಹೆಗ್ಗುನುತಾಡೂ4ಳವಾದ ಜ್ಞಾಸುಪ್ರೇಮವನ್ನು ನೋಡುವ 


ನಮ್ಮ ಸಾಂಸ್ಕೃತಿಕ ಪರಂಪರೆ ಮತ್ತು ಅದರ ಆಧುನಿಕ ತಿರುವು ೪೩ 


ನಮ್ಮ ವಿಶಾಲವಾದ ದೇಶದಲ್ಲಿ ಎಲ್ಲಿಯಾದರೂ ಒಬ್ಬ ದೊಡ್ಡ ಯಷಿಗಳು ಅಥವಾ ವಿದ್ವಾಂಸರು 
ಇರುವುದು ಯಾರಿಗಾದರೂ ತಿಳಿದರೆ, ಅವರನ್ನು ಕೇವಲ ನೋಡಲು ಮತ್ತು ಅವರಿಂದ ಜ್ಞಾನವನ್ನು 
ಪಡೆಯಲು ಆತನು ಎಲ್ಲ ಕಷ್ಟಗಳನ್ನು ಸಹಿಸಿ ನೂರಾರು ಮೈಲಿಗಳು ನಡೆದುಕೊಂಡು ಹೋಗುವನು. 
ಅದು ನಮ್ಮ ಇತಿಹಾಸದಲ್ಲಿ ಸೃಜನಾತ್ಮಕ ಯುಗ. ಮನುಷ್ಯರು ಅರಸಬೇಕಾದ ಅತ್ಯಂತ 
ಶ್ರೇಷ್ಠವಾದುದು ವಿದ್ಯೆ, ಜ್ಞಾನ ಎಂದು ಅವರು ಭಾವಿಸಿದ್ದರು. ಭಾರತೀಯ ಸಂಸ್ಕೃತಿಯು ಅದನ್ನು ' 
ಅತ್ಯಂತ ಶ್ರೇಷ್ಠವಾದ ಗುಣವೆಂದು ಕಂಡಿತು. "ನ ಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೇ'-- 
ಈ ಪ್ರಪಂಚದಲ್ಲಿ ಜ್ಞಾನದಂತೆ ಪವಿತ್ರ ಮಾಡುವಂತಹುದು ಯಾವುದೂ ಇಲ್ಲ ಎಂದು ಗೀತೆ 
ಹೇಳುವುದು (೪.೩೮) 

ನಮ್ಮ ಸಾಹಿತ್ಯ ಮತ್ತು ಸಂಸ್ಕೃತಿಯಲ್ಲಿ ಇರುವ ಅತ್ಯಂತ ಸುಂದರವಾದ ಭಾವನೆಗಳಲ್ಲೊಂದು 
ಎಂದರೆ, ಮಾತಾಪಿತೃಗಳು ಮನುಷ್ಯನಿಗೆ ಕೇವಲ ದೈಹಿಕ ಜನ್ಮವನ್ನು ನೀಡುವರು, ಆದರೆ ಗುರುಗಳು 
ಅವನಿಗೆ ನಿಜವಾದ ಜನ್ಮವನ್ನು ಎಂದರೆ, ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಜನ್ಮವನ್ನು ನೀಡುವರು. 
ಆದುದರಿಂದಲೇ ಪ್ರತಿಯೊಂದು ಮಾನವ ಶಿಶುವೂ, ಭಾರತೀಯ ಸಂಸ್ಕೃತಿಯ ಪ್ರಕಾರ, ಎರಡು 
ಜನ್ಮಗಳನ್ನು ಪಡೆಯುವುದು--ದೈಹಿಕ ಮತ್ತು ಆಧ್ಯಾತ್ಮಿಕ. ಸಂಸ್ಕೃತದಲ್ಲಿ ದ್ವಿಜ ಎಂಬ ಪದದ 
ಅರ್ಥ ಅದೇ--ಎರಡು ಬಾರಿ ಜನಿಸಿದವನು. ನಂತರ, ಅವನತಿಯ ಕಾಲದಲ್ಲಿ, ನಾವು ದ್ವಿಜ 
ಎಂಬ ಪದದ ಅರ್ಥವನ್ನು ಸಂಕುಚಿತಗೊಳಿಸಿ ಬ್ರಾಹ್ಮಣರಿಗೆ, ಮತ್ತೆರಡು ವರ್ಣಗಳಾದ ಕ್ಷತ್ರಿಯ 
ಮತ್ತು ವೈಶ್ಯರಿಗೆ ಮಾತ್ರ ಅನ್ವಯಿಸಿ, ಮಾನವಕೋಟಿಯ ಉಳಿದ ಬಹುದೊಡ್ಡ ಜನಸ್ತೋಮವನ್ನು 
ಅದರಿಂದ ಹೊರಗಡೆ ಇಟ್ಟೆವು. ಅದು ಆ ಪದದ ಮೂಲ ಸಾಂಸ್ಕೃತಿಕ ಉಪಯೋಗಕ್ಕೆ ವಿರೋಧ 
ವಾಗಿರುವುದು. ಸಂಸ್ಕೃತದಲ್ಲಿ ಪಕ್ಷಿಯನ್ನು ಕೂಡ ದ್ವಿಜ ಎಂದು ಕರೆಯುವರು, ಏಕೆಂದರೆ ಅದು 
ಮೊಟ್ಟೆಯನ್ನೊಡೆದು ಎರಡನೆ ಜನ್ಮವನ್ನು ಪಡೆಯುವುದು. 

ಪ್ರತಿಯೊಂದು ಮಾನವ ಶಿಶುವಿಗೂ ದೈಹಿಕ ಜನ್ಮವಾದ ಮೇಲೆ ಜ್ಞಾನದ ಜನ್ಮ ಬರುವುದು ; 
ಎರಡನೆಯದು ಮಗುವನ್ನು ಜ್ಞಾನ ಪ್ರಪಂಚಕ್ಕೆ ಸೇರಿಸುವುದು. ಈ ವರ್ಗಾವಣೆ ಜನನದಿಂದಲೇ, 
ಸಾಮಾನ್ಯವಾಗಿ, ಮಾತಾಪಿತೃಗಳಿಂದ ಪ್ರಾರಂಭವಾಗುವುದು. ಆ ಕಾರಣದಿಂದ ಅವರಿಬ್ಬರನ್ನೂ 
ಗುರುಗಳೆಂದು ಕರೆಯುವುದು ಮತ್ತು ಗೌರವಿಸುವುದು. ವಿಧಿವತ್ತಾಗಿ ಮಗುವನ್ನು ಜ್ಞಾನಪ್ರಪಂಚಕ್ಕೆ 
ಪ್ರವೇಶ ಮಾಡಿಸುವುದನ್ನು ನಮ್ಮ ಸಮಾಜದಲ್ಲಿ ವಿದ್ಯಾರಂಭ ಸಮಾರಂಭವೆಂದು ನೆರವೇರಿಸುವೆವು. 
: ಮಗುವು ಹುಟ್ಟಿದ ಮೇಲೆ ಮೊದಲ ಎರಡು ಮೂರು ವರ್ಷಗಳು ತಿನ್ನುವುದು, ಕುಡಿಯುವುದು, 

' ಆಟವಾಡುವುದು ಮತ್ತು ಸುಖ ಸಂತೋಷಗಳಲ್ಲಿ ಮಾತ್ರವೇ ಆಸಕ್ತವಾಗಿರುವುದು. ನೀವು ಮಗುವಿನ 

ರೀತಿಯನ್ನು ಗಮನಿಸಬಹುದು ; ನೀವು ಅದಕ್ಕೆ ಒಂದು ಸೀಸದ ಕಡ್ಡಿಯನ್ನು ಕೊಡಿ, ಅದು ಕೂಡಲೆ 
ಅದನ್ನು ತನ್ನ ಬಾಯೊಳಗೆ ಇಟ್ಟುಕೊಳ್ಳುವುದು ; ನೀವು ಏನನ್ನು ಕೊಟ್ಟರೂ ಅದು ಹಾಗೆಯೇ 
ಮಾಡುವುದು. ಅದರ ಆಸಕ್ತಿ ಒಂದೇ ಒಂದು, ದೈಹಿಕ ಸುಖ, ಸಂತೋಷ ಮತ್ತು ರಕ್ಷಣೆ. ಆದರೆ 
ಮೇಲೆ ಕಾಣುವ ಚಟುವಟಿಕೆಯೊಂದಿಗೆ ಮತ್ತೊಂದು ಕ್ರಿಯೆ ನಡೆಯುತ್ತಿರುವುದು. ಅದು, 
ಪ್ರಪಂಚವನ್ನು ತಿಳಿದುಕೊಳ್ಳುವುದು, ಅದರ ಮೆಲೆ ಹತೋಟಿಯನ್ನು ಪಡೆಯುವುದು. ಇದರ ಹಿಂದೆ 
ಎಲ್ಲ. ಜ್ಞಾನಗಳ ಜನನಿಯಾದ, ಹುಟ್ಟಿನಿಂದ ಬಂದಿರುವ ಆಸಕ್ತಿ ಇರುವುದು. ಈ ಆಸಕ್ತಿಯು 
ಮಗುವಿಗೆ ಎರಡು ಅಥವಾ ಮೂರು ವರ್ಷಗಳಾಗಿರುವಾಗ ಗಮನಾರ್ಹವಾಗಿ ಕಾಣಿಸುವುದು, ಮತ್ತು 
ಅದು ಜ್ಞಾನ ಪಿಪಾಸೆಯಾಗಿ ಮಾರ್ಪಾಟಾಗುವುದು. ಆಗ ಮಗುವಿನಲ್ಲಿ ಹೊಸ ಬಯಕೆಯೊಂದು 
ಜಾಗೃತವಾಗುವುದು ; ಅದು ಜ್ಞಾನದ ಬಯಕೆ. ಅದು ಅದರ ಎರಡನೆಯ ಜನ್ಮದ ಗುರುತು. 
ಇದು ಎಂತಹ ನ್ಹಂಧರಕ್ಷಾಥ ನಿನಯ್ಗೂನುಸುನು, ಮತ್ತೊಮ್ಮೆ ಹೊಸ ರೀತಿಯಲ್ಲಿ, ಹೂಸ 
ನಿಟ್ಟಿನಿಂದ ಜನಿಸುವುದು ! 


ಚ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಆ ದೈಹಿಕ ಅಥವಾ ಆನುವಂಶಿಕ ಜನನ ಎಲ್ಲ ಪ್ರಾಣಿಗಳಿಗೂ ಮನುಷ್ಯರಿಗೂ ಇರುವುದು ; 
ಆದರೆ ಮಾನವ ಶಿಶುವು ಅಸ್ತಿತ್ತ್ವದ ಹೊಸ ಆಯಾಮದಲ್ಲಿ, ಜ್ಞಾನ ಪ್ರಪಂಚದಲ್ಲಿ ಮತ್ತೊಮ್ಮೆ 
ಜನ್ಮ ತಾಳಲು ಬಯಸುವುದು. ಆಗ ಮಗುವು "ಅಮ್ಮ, ನನಗೆ ಪುಸ್ತಕಗಳನ್ನು ಕೊಡು' ಎಂದು 
ಕೇಳುವುದು. ಆಗ ತಾಯಿಯು, ನಿನಗೆ ತಿಂಡಿ ಅಥವಾ ಆಟಿಗೆಗಳನ್ನು ಕೊಡುವೆನೆಂದರೆ ಮಗು 
ಪ್ರತಿಭಟಿಸುವುದು. ನನಗೆ ತಿಂಡಿ ಬೇಡ, ಆಟದ ಸಾಮಾನುಗಳು. ಬೇಡ, ನನಗೆ ಪುಸ್ತಕ ಬೇಕು, 
ನನಗೆ ಜ್ಞಾನ ಬೇಕು. ಇದನ್ನು ಭಾರತೀಯ ಸಂಸ್ಕೃತಿ, ಮಾನವ ಜನ್ಮಕ್ಕೆ ಸೀಮಿತವಾದ ಘಟನೆ 
ಎಂದು ಗುರುತಿಸಿತು. ಈ ಅದ್ಭುತವಾದ ಮತ್ತು ಅವ್ಕಾಹತವಾದ ಜ್ಞಾನಪಿಪಾಸೆಯನ್ನು ನೀವು ಯಾವ 
ಮೃಗದಲ್ಲಿಯೂ ಕಾಣುವುದಿಲ್ಲ. ಸಣ್ಣ ಕರುವೊಂದು ಜನಿಸುವುದು ; ಒಂದು ಗಂಟೆಯೊಳಗಾಗಿ 
ತನ್ನ ಕಾಲಿನ ಮೇಲೆ ತಾನು ನಿಂತುಕೊಂಡು ತನ್ನನ್ನು ರಕ್ಷಿಸಿಕೊಳ್ಳಲು ಸಮರ್ಥವಾಗುವುದು ; 
ಅದರ ವಿದ್ಯಾಭ್ಯಾಸ ಒಂದು ಗಂಟೆಯಲ್ಲಿ ಮುಗಿದುಹೋಯಿತು. ಆದರೆ ಮನುಜ ಶಿಶುವಿನ 
ವಿದ್ಯಾಭ್ಯಾಸ ೨೦ ರಿಂದ ೨೫ ವರುಷಗಳು ನಡೆಯುವುದು. ನಮ್ಮ ಸಂಸ್ಕೃತಿಯು ಅದನ್ನು ಮಾನವ 
ಜೀವಿತದ ಅತಿ ಶ್ರೇಷ್ಠ ಭಾಗವೆಂದು ಪರಿಗಣಿಸುವುದು. ಆ ಕಾಲದಲ್ಲಿ ಮಗುವು ಅಂದು ಇರುವ 
ಜ್ಞಾನಪ್ರಪಂಚಕ್ಕೆ ಪ್ರವೇಶವನ್ನು ಪಡೆಯುವುದು ಮತ್ತು ಅದರಲ್ಲಿ ಮುಂದುವರಿಯಲು ತನ್ನ ಬುದ್ಧಿಗೆ 
ತರಪೇತನ್ನು ನೀಡುವುದು. 

೧೦. ಭಾರತೀಯ ಸಂಸ್ಕೃತಿಯಲ್ಲಿ ತಪಸ್ಸಿನ ವಿಷಯ 

ಇಂದಿನ ವಿದ್ಯಾಭ್ಯಾಸ ನಮ್ಮದೇ ಆದ ಭಾರತೀಯ ವಿದ್ಯಾಭ್ಯಾಸ ತತ್ತ್ವದಿಂದ ಪ್ರೇರಿತವಾದರೆ, 
ಅದು ತಯಾರಿಸುವ ತಂಡೋಪತಂಡ ಬುದ್ದಿಜೀವಿಗಳಿಂದ ನಮ್ಮ ದೇಶದಲ್ಲಿ ಒಂದು ದೊಡ್ಡ 
ಕ್ರಾಂತಿಯೇ ಉಂಟಾಗುವುದು. ಭಾರತವು ವಿದ್ಯಾಭ್ಮಾಸವೆಂದರೆ ತಪಸ್ಸು ಎಂದು ಅರ್ಥ ಮಾಡಿ 
ಕೊಂಡಿತು. "ತಪಸ್‌' ಎಂಬುದು ಸಂಸ್ಕೃತದಲ್ಲಿ ಮಹತ್ತಾದ ಪದ ; ಮತ್ತು ಭಾರತೀಯ ಸಂಸ್ಕೃತಿ 


ಯಲ್ಲಿ ಅದು ಒಂದು ಘನವಾದ ಮೌಲ್ಯವನ್ನು ಎತ್ತಿಹಿಡಿದಿದೆ. ಮಹತ್ತಾದ ಪ್ರತಿಯೊಂದು " 


ಸಾಧನೆಯೂ ತಪಸ್ಸನ್ನು ಆಧರಿಸಿದೆ. "ತಪಸ್‌' ಎಂದರೆ ತೀವ್ರ ಏಕಾಗ್ರತೆಯ ಕೆಲಸದ ಹಿಂದಿರುವ 
ಶಿಸ್ತು. ಆದರೆ ನಾವು ಇತ್ತೀಚಿನ ಶತಮಾನಗಳಲ್ಲಿ ಈ ಪದವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರುವೆವು 
ಮತ್ತು ಆಧುನಿಕ ಕಾಲದಲ್ಲಿ ಅದರ ಬಗ್ಗೆ ಭಯವನ್ನೂ ಪಡುತ್ತಿರುವೆವು. ಇಂದು ನಮ್ಮಲ್ಲಿ ಬಹು 
ಜನರಿಗೆ "ತಪಸ್‌' ಎಂದರೆ, ಕೆಲವು ದಿನಗಳು ಉಪವಾಸ ಇರುವುದು, ಸೂರ್ಯನ ತಾಪದಲ್ಲಿ ನಿಂತು 
ಕೊಳ್ಳುವುದು, ಮುಳ್ಳಿನ ಮೇಲೆ ಮಲಗಿರುವುದು ಮುಂತಾದ ಕಟು ಸಹನೆಯ ಅಸಾಧ್ಯ ಕೃತ್ಯಗಳನ್ನು 
ಮಾಡುವ ಕೆಲವು ದೇಹದಂಡನೆಯ ಮಾರ್ಗ ಎಂದೇ ಅರ್ಥವಾಗಿದೆ. ಈ ದೊಡ್ಡ ಪದವನ್ನು ನಾವು 
ಪ ಅರ್ಥ ಆಡಿಕೊಂಡು ಅದರ ಮಹತ್ತಾದ ಅರ್ಥವನ್ನು ಸಂಕುಚಿತಗೊಳಿಸಿ ಹಾಳು ಮಾಡಿರು 

ಹೀಗಲ್ಲ ; ಇವೆಲ್ಲವೂ ತಪಸ್ಸಿನ ಮೂಲಾರ್ಥದ ಅಪೂರ್ಣ ಮತ್ತು ಹೀನವಾದ ಅರ್ಥಗಳು. 
ಅದರ ಮೂಲ ಅರ್ಥದ ಪ್ರಕಾರ "ತಪಸ್‌' ಎನ್ನುವುದು ಜೀವನದ ಯಾವುದೇ ಕ್ಷೇತ್ರದಲ್ಲಿ ಮಾಡಿರುವ 
ಮಹತ್ತಾದ ಸಾಧನೆಯ ಹಿಂದಿರುವ ಮೌಲ್ಯ, ನೀವು ಹಣವನ್ನು ಗಳಿಸಲು ಇಚ್ಛಿಸುವಿರಿ, ಆಗ 
ನೀವು ತಪಸ್ಸನ್ನು ಆಚರಿಸಬೇಕು. ನೀವು ಜ್ಞಾನವನ್ನು ಸಂಪಾದಿಸಲು ಇಚ್ಛಿಸುವಿರಿ, ಅದಕ್ಕೆ ನೀವು 
ತಪಸ್ಸನ್ನು ಮಾಡಬೇಕು. ನೀವು ಸಾಮಾಜಿಕ ಹೆಚ್ಚಳವನ್ನು ಗಳಿಸಲು ಇಚ್ಛಿಸುವಿರಿ, ಅದಕ್ಕೆ ನೀವು 


ತಪಸ್ಸನ್ನು ಮಾಡಬೇಕು. ವಿಶೇಷವಾಗಿ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ತಪಸ್ಸು ಬಹಳವಾಗಿ . 


ಪ್ರಶಂಸಿಸಲ್ಪಟ್ಟಿದೆ. ಚಳಿಗಾಲದಲ್ಲಿ ಮಗು ಕಂಬಳಿಯೊಳಗಡೆ ಸುಖವಾಗಿ ನಿದ್ರಿಸುತ್ತಿದೆ ; 
CC-0. Jangamwadi Math Collection. Digitized by eGangotri 


ನಮ್ಮ ಸಾಂಸ್ಕೃತಿಕ ಪರಂಪರೆ ಮತ್ತು ಅದರ ಆಧುನಿಕ ತಿರುವು ೪೬೫ 


ಬೆಳಗಾಯಿತು ; ಮಗು ಎದ್ದು ಸ್ನಾನ ಮಾಡಿ ತಿಂಡಿ ತಿಂದು ಶಾಲೆಗೆ ಹೋಗುವುದು. ಇದರ ಹಿಂದೆ 
ಇರುವ ಪ್ರೇರಕ ಶಕ್ತಿ ಯಾವುದು ? ಜ್ಞಾನದಾಹ. ಈ ಹಸಿವನ್ನು ಹಿಂಗಿಸಲು ಮಗು ಏನು 
ಮಾಡುವುದು ? ಅದು ತನಗೆ ತಾನು ಹೇಳಿಕೊಳ್ಳುವುದು : ಹಾಸಿಗೆಯ ಈ ಸುಖ ನನಗೆ ಬೇಡ ; 
ನಾನು ಅದನ್ನು ಸಂತೋಷವಾಗಿ ತ್ಯಜಿಸುತ್ತೇನೆ, ಏಕೆಂದರೆ ನಾನು ಅದಕ್ಕಿಂತ ಮೇಲಿನ ಮೌಲ ವಿರುವು 
ದನ್ನು ಅರಸುತ್ತಿ ದ್ದೇನೆ, ಅದೆಂದರೆ ಜ್ಞಾನ ; ಅಂತಹ ರೀತಿ ಮತ್ತು ನಡವಳಿಕೆಗೆ “ತಪಸ್‌' ಎಂದು 
ಹೆಸರು. ಮಗು ಹಾಸಿಗೆಯಲ್ಲಿ ನಿದ್ರಿಸುತ್ತಾ ಸುಖವನ್ನು ಅನುಭವಿಸುತ್ತಾ ಇರಬಹುದಿತ್ತು. ಆದರೆ 
ಆ ಅನುಭವವನ್ನು ನಿರಾಕರಿಸುತ್ತಾ ತಪಸ್ಸಿನ ನಿಯಮಕ್ಕೆ ಒಳಗಾಗುವುದು. ಇಲ್ಲಿ ನಿಮಗೆ: ತಪಸ್ಸಿನ 
ಅರ್ಥ ತಿಳಿಯುವುದು. ಅದು ಸಂಯಮಶೀಲತೆ ; ಆದರೆ ಎಂತಹ ರೀತಿಯದು ? ಅಂತಹ 
ವಿರೋಧಾತ್ಮಕವಾದ, ಸಂತೋಷಮಾರಕವಾದ, ಒಣ, ಸಹಿಷ್ಣು ತಾ ಪರೀಕ್ಷೆಯ ಗುಂಪಿಗೆ ಸೇರಿದು 
ದಲ್ಲ, ಆದರೆ ಸಕಾರಾತ್ಮಕವಾದ ಸಂತೋಷದಾಯಕವಾದ ವ್ರತಾಚರಣೆ. ಏಕೆಂದರೆ, ನನಗೆ ಬರುವುದ 
ರೊಂದಿಗೆ ಹೋಲಿಸಿದರೆ ನಾನು ಬಿಟ್ಟಿರುವುದು ಅಲ್ಪ ಮತ್ತು ಸಾಧಾರಣ. ಸುಖ ಮತ್ತು ಸಂತೋಷ 
ಅಲ್ಪ ಮತ್ತು ಸಾಧಾರಣ; ಅದು ಪ್ರಾಣಿಗಳ ಪಾಲಿಗೂ ಇದೆ; ಆದರೆ ಯಾವುದನ್ನು ಜ್ಞಾನದಾಹವುಳ್ಳ 
ಮಗು ಅರಸುತ್ತಿದೆಯೊ, ಮತ್ತು ಯಾವುದಕ್ಕಾಗಿ ಅದು ಹಂಬಲಿಸುತ್ತಿದೆಯೋ ಅದು ಇನ್ನೂ 
ಮೇಲಾದುದು, ಯಾವ ಪ್ರಾಣಿಗಳಿಗೂ ಅದನ್ನು ಅನುಭವಿಸುವ ಶಕ್ತಿಯಿಲ್ಲ, ಅದಕ್ಕೆ ಮಾನವನು 
ಮಾತ್ರ ಹಕ್ಕುದಾರ. 
೧೧. ತಪಸ್ಸಿನ ನಿಜವಾದ ಅರ್ಥ 

ಆದ್ದರಿಂದ ನಮ್ಮ ಸಂಸ್ಕೃತಿಯ ನಮ್ಮ ಜನರನ್ನು ಜ್ಞಾನಾನ್ವೇಷಣೆ ಮತ್ತು ಜ್ಞಾನಪ್ರಸಾರದ 
ತಪಸ್ಸನ್ನು ಸಂತೋಷವಾಗಿ ಮಾಡುವಂತೆ ಪ್ರೇರಿಸಿತು, ಮತ್ತು ಅಗಾಧವಾದ ಜ್ಞಾನವನ್ನು 
ಉತ್ಪಾದಿಸಿತು ; ಮತ್ತು ಅವು ನಮ್ಮ ದೇಶವನ್ನು ಸೃಜನಾತ್ಮಕ ಆಲೋಚನೆಗಳ ಫಲವತ್ತಾದ 
ಜನ್ಮ ಸ್ಥಾನವನ್ನಾಗಿ ಮಾಡಿತು. "ತಪಸ್‌' ಎಂಬ ಪದವನ್ನು ಇಂಗ್ಲಿಷ್‌ ಭಾಷೆಯಲ್ಲಿ, ಉನ್ನತವಾದು 
ದನ್ನು ಪಡೆಯಲು ಸರಾಗವಾಗಿ ಸಂತೋಷವಾಗಿ ಕೈಕೊಂಡ ವರ್ಜ್ಯಕ್ರಿಯೆ ಎಂದು ಹೇಳಬಹುದು ; 
ನಿಮಗೆ ಒಂದು ರೂಪಾಯಿಯನ್ನು ಕೊಟ್ಟಾಗ ನೀವು ಸಂತೋಷವಾಗಿ ಹತ್ತು ಪೈಸೆಯನ್ನು 
ಬಿಟ್ಟುಬಿಡುವಿರಿ; ಅದರಲ್ಲಿ ತ್ಯಾಗ ಅಥವಾ ಹಿಂಸೆ ಎನ್ನುವ ಭಾವನೆ ಇಲ್ಲ, ಏಕಂದರೆ ನಿಮಗೆ ಇನ್ನೂ 
ಉತ್ತಮವಾದುದು ಅಥವಾ ಹೆಚ್ಚು ಬೆಲೆ ಬಾಳುವುದು ದೊರೆಯುತ್ತಿದೆ. ಆದ್ದರಿಂದ ಶಿಕ್ಷಣ 
ಕ್ಷೇತ್ರದಲ್ಲಿ ಪ್ರತಿಯೊಂದು ಮಾನವ ಶಿಶುವೂ ದೈಹಿಕ ಸುಖಸೌಲಭ್ಯಗಳನ್ನು ಅಲ್ಲವೆಂದು ತ್ಯಜಿಸುತ್ತಾ 
ಉನ್ನತ ಮೌಲ್ಯವುಳ್ಳದ್ದನ್ನು ಪಡೆಯಲು ಆಶಿಸುವುದು. 

ಅದು ತಪಸ್ಸಿನ ಅರ್ಥ ; ಈ ಸುಂದರವಾದ, ಶ್ರೀಮಂತ ಮತ್ತು ಅರ್ಥಪೂರ್ಣವಾದ ಪದ 
ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ಭಗವದ್ಗೀತೆಯಲ್ಲಿ, ಮಹಾಭಾರತದಲ್ಲಿ, ರಾಮಾಯಣದಲ್ಲಿ 
ಮತ್ತು ನಮ್ಮ ಇನ್ನೂ ಅನೇಕ ಕೃತಿಗಳಲ್ಲಿ ಮೇಲಿಂದ ಮೇಲೆ ಬರುವುದು. ಅದು ನಮ್ಮ 
ಸಂಸ್ಕೃತಿಯಲ್ಲಿ ಒಂದೇ ಸಮನೆ ಕಾಣಿಸಿಕೊಳ್ಳುವ ಪದ. ಭಾರತೀಯ ಸಂಸ್ಕೃತಿಯ ಹಿಂದೆ ಇರುವ 
ಶಕ್ತಿ ಯಾವುದೆಂದು ನೀವು ಹುಡುಕಿದರೆ, ಅದು "ತಪಸ್‌' ಎಂಬ ಮೌಲ್ಯವೆನ್ನುವುದು ನಿಮಗೆ 
ತಿಳಿಯುವುದು. ಆ ಪದದೊಂದಿಗೆ ಪ್ರಾರಂಭವಾಗುವುದು, ವಾಲ್ಮೀಕಿ ರಾಮಾಯಣ: "ತಪಸ್ಟಾಧ್ಯಾಯ 
ನಿರತಮ್‌'- ತಪಸ್ಸು ಮತ್ತು ಸ್ವಾಧ್ಯಾಯದಲ್ಲಿ ಎಂದಿಗೂ ನಿರತನಾದವನು ಎಂದು ನಾರದ 
ಮುನಿಗಳನ್ನು ವಿವರಿಸುವರು. . ಸ್ವಾಧ್ಯಾಯ ಎಂದರೆ ಅಧ್ಯಯನ ; ಅದು ತಪಸ್ಸಿನ ಫಲ. 


"ತಪಸ್‌' ಎಂಬ ಪದಕ್ಕೆ ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ನೀಡಿರುವ ಬ ವೈಜ್ಞಾನಿಕವಾದ 
CC-0. Same Math lection” Digitized by eGangotri 


೪೬೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಮತು ಸುಂದರವಾದ ವಿವರಣೆಯನ್ನು ನಾನೀಗ ನಿಮಗೆ ಕೊಡಲಿಚ್ಛಿಸುತ್ತೇನೆ. ಅದನ್ನು ಶಂಕರಾ 
ಚಾರ್ಯರು ತೈತ್ತೀರಿಯೋಪನಿಷತ್ತಿನ (೩-೧) ತಮ್ಮ ಭಾಷ್ಯದಲ್ಲಿ ಉದ್ದರಿಸುವರು. ಆ ಉಪನಿಷತ್ತಿ 
ನಲಿ "ತಪಸ್‌" ಎಂಬ ಪದ ಮತ್ತೆ ಮತ್ತೆ ಬರುವುದು. ವಿದ್ಯಾರ್ಥಿಯೊಬ್ಬನು ಗುರುಗಳೊಬ್ಬರ ಬಳಿ 
ಇರಿ ಹೇಳುವನು ; "ಸ್ವಾಮಿ, ಬ್ರಹ್ಮನ ವಿಷಯವಾಗಿ ಬೋಧಿಸಿ'. ಬ್ರಹ್ಮ, ಈ ವಿಶ್ವದ ಹಿಂದಿರುವ 
ಅಂತಿಮ ಸತ್ಯ. ಬ್ರಹ್ಮನ ಸ್ವಭಾವ, "ಸತ್ಯಂ, ಜ್ಞಾನಂ, ಮತ್ತು ಅನಂತಂ'-“ಸತ್ಯ, ಚೈತನ್ಯ ಮತ್ತು 
ಅನಂತ, (೨.೩). ಗುರುಗಳು ಹೇಳುವರು (೩.೧) : ತಪಸಾ ಬ್ರಹ್ಮ ವಿಜಿಜ್ಞಾಸಸ್ಟ ; ತದ್‌ ಬ್ರಹ್ಮೇತಿ 
"ಬ್ರಹ್ಮನನ್ನು ತಪಸ್ಸಿನ ಮೂಲಕ ಅರಿಯಲು ಯತ್ನಿಸು--ಬ್ರಹ್ಮವೇ ತಪಸ್ಸು.' “ತಪಸ್‌' ಎನ್ನುವುದು 
ಮಾರ್ಗ; ಬ್ರಹ್ಮವೇ ಗುರಿ. ಮಾರ್ಗ ಮತ್ತು ಗುರಿ ಒಂದೇ. ನಂತರ ವಿದ್ಯಾರ್ಥಿಯು ಏನು ಮಾಡಿದ 
ನೆನ್ನುವುದನ್ನು ಉಪನಿಷತ್ತು ಹೇಳುವುದು: ಸ ತಪೋ ತಪ್ಕತ--ಅವನು ತಪಸ್ಸನ್ನು ಮಾಡಿದನು". 
ಇತರ ಉಪನಿಷತ್ತುಗಳಲ್ಲಿ ಭಗವಂತನು ಈ ವಿಶ್ವವನ್ನು ಜೇಡರ ಹುಳು ಬಲೆಯನ್ನು ತನ್ನಿಂದಲೇ 
ಹೊರ ತೆಗೆಯುವಂತೆ ತನ್ನಿಂದ ಸೃಷ್ಟಿಸಿದನು ಎಂದು ಹೇಳಲ್ಪಟ್ಟಿದೆ. ಹೇಗೆ ? ತಪಸ್ಸಿನ ಮೂಲಕ. 
ವಿಶ್ವವು ದೈವದ ಸೃಷ್ಟಿಕಾರಕ ತಪಸ್ಸಿನ ಫಲ. ದೈವದ ಆ ತಪಸ್ಸಿನ ಸ್ವಭಾವವೇನು? ಅದು ಜ್ಞಾನದಿಂದ 
ಕೂಡಿದೆ ಎಂದು ಮುಂಡಕ ಉಪನಿಷತ್‌ (೧.೯) ಹೇಳುವುದು. 


ಯಃ ಸರ್ವಜ್ಞಃ ಸರ್ವವಿದ್ಯಸ್ಯ ಜ್ಞಾನಮಯಂ ತಪಃ 


ಅನನು ಸರ್ವಜ್ಞ(ವಿಕೆಂದರೆ ಅವನೇ ಎಲ್ಲವು ಮತ್ತು ಅವನ ತಹಸ್ಸು ಕೇವಲ ಜ್ಞಾನದಿಂದ 


ಕೂಡಿದೆ 
ಎಂತಹ ಸುಂದರವಾದ ವಿಷಯ! ಒಬ್ಬ ಕಲಾವಿದನು ಸುಂದರವಾಗಿರುವುದನ್ನು ಸೃ 
ನಾವು ನೋಡಿದಾಗ, ಅದರ ಹಿಂದಿರುವುದೇನು ? ಕಲಾವಿಜನ ತಪಸ್ಸು. ತಪಸ್ಸಿಲ್ಲದಿದ್ದರೆ ಕಲೆಯೇ 
ಇಲ್ಲ. ಕೋಟ್ಯಾಧೀಶ್ಚರನೊಬ್ಬನು ಹಣವನ್ನು ಗಳಿಸುವನು ; ಅದರ ಹಿಂದೆ ಇರುವುದು ತಪಸ್ಸು. 
ಅದರಂತೆಯೇ ದೇಶಾಭಿಮಾನಿಯೊಬ್ಬನು ತನ್ನ ದೇಶಕ್ಕೆ ಒಳಿತಾದುದೊಂದನ್ನು ಮಾಡುವನು; 
ಅದರ ಹಿಂದೆಯೂ ಕೂಡ ತಪಸ್ಸಿನ ಶಕ್ತಿ ಇರುವುದು. ಮಹಾತ್ಮಾ ಗಾಂಧಿಯವರು ಭಾರತಕ್ಕೆ ಮತ್ತು 
ಪ್ರಪಂಚಕ್ಕೆ ಬೇಕಾದಷ್ಟನ್ನು ಮಾಡಿದರು; ಅದರ ಹಿಂದೆ ನಾವು ಮಹತ್ತಾದ ಈ ತಪಸ್ಸನ್ನು 
ನೋಡುವೆವು. ಆದ್ದರಿಂದ ಸಂಸ್ಕೃತದಲ್ಲಿ "ತಪಸ್‌' ಎನ್ನುವುದು ವಿವಿಧಾರ್ಥಗಳ ಪದ, ಮಾನವ 
ಜೀವನದಲ್ಲಿ ವಿಭಿನ್ನ ಸನ್ನಿವೇಶಗಳಿಗೆ ಅನ್ವಯವಾಗುವ ಅರ್ಥಪೂರ್ಣ ಪದ. ಆದರೆ ನಾವು ಅದನ್ನು 
ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಭಾರತದಲ್ಲಿ ಸಮಗ್ರವಾದ ಮಾನವ ಜೀವನದ 


ವಿಕಾಸಕ್ಕೆ ಅದನ್ನು ಉಪಯೋಗಿಸಬೇಕು. ಆಗ ಮಾತ್ರವೇ ನಮ್ಮ ಶಿಕ್ಷಣವು ಗಂಭೀರವಾಗಿ, ಉದ್ದೆಚ, 


ಪೂರ್ವಕವಾಗಿ ಮತ್ತು ಗುರಿಗೆ ಹೊಂದಿಕೊಳ್ಳುವುದು ಸಂಪೂರ್ಣ ಮಾನವ ವಿಕಾಸ ಮತ್ತು ಕ್ಷೇಮಕ್ಕೆ 
ಹೊಂದಿ ಕೊಳ್ಳುವುದು. ಬ್ರಹ್ಮನನ್ನು ಪಡೆಯುವ ಮಾರ್ಗವನ್ನು ಸೂಚಿಸುವ ಪದವನ್ನು ಗುರುಗಳು 


ಶಿಷ್ಯನಿಗೆ ವಿವರಿಸುವಾಗ (ತೈತ್ತೀರಿಯೋಪನಿಷತ್‌, ೩.೧) ಯಾಜ್ಞವಲ್ಕ್ಯ ಸ್ಮೃತಿಯಿಂದ ಶಂಕರಾ 


ಭು ಉದ್ಧರಿಸುವ ಶ್ಲೋಕ ಇಲ್ಲಿದೆ ; 
"ಷಾ ಹಿ ನಿಯತ -ಸಾಧ್ಯ - ವಿಷಯಾಣಾಂ ಸಾಧನಾನಾಂ ತಪ ಏವ ಸಾಧಕತಮಂ ಸಾಧನಂ ಇತಿ 
ಪ್ರ ' ಎ 
ಣ್ಯ ್ರಸಿದ್ದಂ ಲೋಕೇ...ತಚ್ಚೆ ತಪೋ ಬಾಹ್ಕಾಂತಃಕರಣ ಸಮಾಧಾನಂ, ತದ್‌ದ್ವಾರಕತ್ವಾತ್‌ ಬ್ರಹ್ಮ ಪ್ರತಿ 
ಮನಸಶ್ಚ ಇಂದ್ರಿಯಾಣಾಂ ಚ ಹೈಕಾಗ್ರ್ಯಂ ಪರಮಂ ತಪಃ 
ತಜ್ಞ್ಯಾಯಃ ಸರ್ವಧರ್ಮೇಭ್ಯಃ ಸ ಧಮ್‌ ಪರ ಉತ್‌, ಇತಿ ಸ್ವತ. 


CC-0. Jangamwadi Math Collection. Digitized by eGangotri 


ನಮ್ಮ ಸಾಂಸ್ಕೃತಿಕ ಪರಂಪರೆ ಮತ್ತು ಅದರ ಆಧುನಿಕ ತಿರುವು ೪೬೭ 

ಉದ್ದೇಶಗಳ ಸಾಧನೆಗಾಗಿ ಉಪಯೋಗಿಸಲ್ಪಡುವ ಶಿಸ್ತಿನಿಂದ ಕೂಡಿದ ಸಾಧನಗಳಲ್ಲೆಲ್ಲಾ 
ಆತ್ಯಂತ ಶ್ರೇಷ್ಠವಾದುದು ತಪಸ್ಸು ಮಾತ್ರವೇ ಎನ್ನುವುದು ಪ್ರಪಂಚದಲ್ಲಿ ಚೆನ್ನಾಗಿ ತಿಳಿದಿರುವ 
ವಿಷಯ... ಇಲ್ಲಿ ತಪಸ್‌ ಎಂದರೆ ಬಾಹ್ಮ ಸಾಧನಗಳಾದ ಜ್ಞಾನೇಂದ್ರಿಯ ಮತ್ತು ಸ್ಪರ್ಶೇಂದ್ರಿಯ 
ಗಳನ್ನು ಮತ್ತು ಆಂತರಿಕ ಜ್ಞಾನಸಾಧನವಾದ ಬುದ್ಧಿಯನ್ನು ಸ್ತಬ್ದಗೊಳಿಸುವುದು ಎಂದು 
ಸ್ಥತಿಃ ಹೇಳುವುದು, 

ಬುದ್ದಿಶಕ್ತಿ ಮತ್ತು ಬಾಹ್ಮೇಂದ್ರಿಯಗಳನ್ನು ಎಕಾಗ್ರಗೊಳಿಸುವುದು ತಪಸ್ಸಿನಲ್ಲಿ ಅತ್ಯಂತ 
ಮುಖ್ಯವಾದುದು ; ಆದ್ದರಿಂದ ಧರ್ಮವೇ (ಜೀವನದಲ್ಲಿ ನಿಸ್ತು) ಎಲ್ಲಕ್ಕಿಂತ ಉತ್ತಮ 
ವಾದುದು; ಅದನ್ನು ಪರಮಧರ್ಮವನ್ನುವರು. 


ಯಾವಾಗ ನಾವು ನಮ್ಮಲ್ಲಿರುವ ಅದ್ಭುತವಾದ ಮಾನಸಿಕ ಮತ್ತು ದೈಹಿಕ ಶಕ್ತಿ: ಳನ್ನು 
ಯಾವುದಾದರೂ ಸಮಸ್ಯೆಯ ಮೇಲೆ ತೊಡಗಿಸುತ್ತೇವೆಯೊ ಆಗ ಅದು ಸ್ಪಷ್ಟವಾಗಿ ಅರಿವಾಗುವುದು 
ಮತ್ತು ಪರಿಹಾರವಾಗುವುದು. ಪ್ರತಿಯೊಂದು ಬಗೆಯ ಹಿರಿಮೆ ಮತ್ತು ಪ್ರಾವೀಣ್ಯತೆ ತಪಸ್ಸಿನ 
ಮೂಲಕ ಬರುವುದು. ಬುದ್ಧಿಯ ಆಲಸ್ಕ ಮತ್ತು ಔದಾಸೀನ್ಮ ಮತ್ತು ಮಾನಸಿಕ `ಶಕ್ತಿಯ 
ಅನಿಯೋಜಿತ ಚೆಲ್ಲಾಟದಿಂದ ಯಾರೂ ಯಾವ ಒಂದು ಕ್ಷೇತ್ರದಲ್ಲಿಯೂ ಉಚ್ಚ ಸ್ಥಿತಿಗೆ 
ಏರಲಾರರು. ಆ ಮಗುವು ಹಾಸಿಗೆಯಲ್ಲಿ ನಿದ್ರಿಸುತ್ತಲೇ ಇದ್ದರೆ, ದಿನವಿಡೀ ಉಪೇಕ್ಸೆಯಿಂದ 
ಆಟವಾಡುತ್ತಿದ್ದರೆ, ಹಿಂದಿನವರು ಬಿಟ್ಟುಹೋದ ಶ್ರೇಷ್ಠ ನಿಧಿಯಾದ, ಶಾಲೆಗೆ ಹೋಗಿ ಜ್ಞಾನಾರ್ಜನೆ 
ಮಾಡುವ ತಪಸ್ಸು ಅಥವಾ ಶಿಸ್ತನ್ನು ಆಚರಿಸದಿದ್ದರೆ ಅದು ಒಂದು ಮೃಗವಾಗಿ, ಎಂದಿಗೂ ಮಾನವ 
ಶಿಶುವಾಗುತ್ತಿರಲಿಲ್ಲ. ಭಾರತೀಯ ಸಂಸ್ಕೃತಿಯು ವಿದ್ಯಾಭ್ಯಾಸ ಪದ್ಧತಿಯನ್ನು, ಹಿಂದಿನ ಯಪಷಿಗಳಿಗೆ 
ಚಿಂತಕರಿಗೆ ನಾವು ತೀರಿಸಬೇಕಾದ ಯಣ ಎಂದು ಹೇಳುವುದು. ಆದರೆ ಪ್ರತಿಯೊಂದು ಮಾನವ 
ಶಿಶುವೂ, ಪ್ರತಿಕೂಲ ಸಾಮಾಜಿಕ ಸನ್ನಿವೇಶದಿಂದ ಅಥವಾ ವಿಕಾಸವಾಗದ ಆನುವಂಶಿಕ ಪದ್ಧತಿಯಿಂದ 
ಅಡ್ಡಿಯಾದ ಹೊರತು, ಜ್ಞಾನಕ್ಕಾಗಿ ಈ ಬಯಕೆಯನ್ನು ಹೊಂದಿರುತ್ತದೆ. ಉಳಿದ ಎಲ್ಲ ಮಕ್ಕಳೂ 
ಈ ಅನನ್ಯ ಹಸಿವಿನಿಂದ ಪ್ರೇರಿತರಾಗಿ ತಪಸ್ಸನ್ನು ಸಂತೋಷದಿಂದ ಅಂಗೀಕರಿಸುವರು ; ಅವು 
ತಮ್ಮ ತಾಯಿಗೆ ಹೇಳುವುವು : "ಅಮ್ಮ, ನಾನು ಶಾಲೆಗೆ ಹೋಗಲು ಸಿದ್ಧವಾಗುವುದಕ್ಕೆ ಸಹಾ 
ಮಾಡು'. ಇಂದು ನಮ್ಮ ಭಾರತೀಯ ಮಕ್ಕಳೆಲ್ಲವೂ ಜ್ಞಾನದ ಈ ಹಸಿವು ಮತ್ತು ಪ್ರೇಮದಿಂದ 
ಪ್ರೇರಿತವಾಗಿ ಈ ಮಾತನ್ನು ತಮ್ಮ ತಾಯಂದಿರಿಗೆ ಹೇಳಿದರೆ ಎಷ್ಟು ಚೆನ್ನಾಗಿತ್ತು ! ಆದರೆ ಕೆಲವು 
ವರ್ಷಗಳಿಂದೀಚೆಗೆ ಇಂತಹ ಮಕ್ಕಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಶಾಲೆಗಳಲ್ಲಿ ದಾಖಲಾತಿ ನಿಜವಾಗಿ 
ಹೆಚ್ಚಾಗುತ್ತಿದೆ ; ಆದರೆ ತಪಸ್ಸಿನ ಭಾವನೆ ಶಿಕ್ಷಕರಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ಕಡಿಮೆಯಾಗುತ್ತಲೇ 
ಇದೆ. ವಿದ್ಯಾಭ್ಯಾಸದಲ್ಲಿ ಪರೀಕ್ಷೆಯೂ ಸೇರಿದಂತೆ ಎಲ್ಲವೂ ಅಗ್ಗವಾಗುತ್ತಿದೆ. ಅದರಂತೆಯೇ 
ಹಣ ಗಳಿಸುವುದೂ ಕೂಡ, ಪ್ರಾಮಾಣಿಕತೆ, ಶ್ರಮ ಮತ್ತು ಉಪಯೋಗಿ ದುಡಿತಗಳ ತಪಸ್ಸಿಲ್ಲ ದೆ 
ಅಗ್ಗವಾಗುತ್ತಿದೆ. 
೧೨. ಸಣ್ಣ ಜನರಿಂದ ಕೂಡಿದ ಭವ್ಯ ದೇಶದ ದುರಂತ 

ಈ ಸಂದರ್ಭಗಳಿಂದ ಸೃಜನಾತ್ಮಕ ಹಿರಿಮೆ ಮತ್ತು ಶ್ರೇಷ್ಠತೆ ಬರಬರುತ್ತಾ ಅಪರೂಪವಾಗುತ್ತಿದೆ. 
ತಪಸ್ಸಿನ ಮೌಲ್ಯ ಹಾಳಾದುದರಿಂದ ಇಂದು ಭಾರತವು ಸಣ್ಣ ಮನುಷ್ಯರಿಂದ ತುಂಬಿದ ಭವ್ಯ 
ರಾಷ್ಟ್ರದ ದುರಂತ ಮುಖವಾಗಿ ಕಾಣುತ್ತಿದೆ. ರಾಜಕೀಯ ಸ್ವಾತಂತ್ರ್ಯ ಲಭಿಸಿರುವ ಸಮಯದಲ್ಲಿ 
ನಮ್ಮ ದೇಶದ ಮಾನವತೆಯನ್ನು ಎತ್ತಿ ಕಟ್ಟುವ ವಿಂತಹ ಅದ್ಭುತ ಅವಕಾಶ ನಮಗೆ ಇಂದು 
ಇರುವುದು ! ೧೯೪೭ ಮನವು ಭತ್ಮತಚ್ಛ, ಬೇಶವಾಗಿದ್ದರ್ದ ಸತತ ಸ್ರಚೆಗಳಂದ 


ನಾ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಮಗಳ್ಳು 
ಕೂಡಿದ್ದೆವು. ನಮ್ಮ ದೇಶ ಪರಕೀಯರ ಆಳ್ವಿಕೆಯಲ್ಲಿದ್ದಾಗ ನಮ್ಮಲ್ಲಿ ಅನೇಕಾನೇಕ ಉದಾರ 
ದೃಷ್ಟಿಯುಳ್ಳ ವ್ಯಕ್ತಿಗಳಿದ್ದರು. ಆಗ ರಾಜಾರಾಮ ಮೋಹನರಾಯ್‌, ಈಶ್ವರ ಚಂದ್ರ ವಿದ್ಯಾಸಾಗರ, 
ರಾಮಕೃಷ್ಣ, ವಿವೇಕಾನಂದ, ಮಹಾತ್ಮ ಗಾಂಧಿಯಂತಹ ದೊಡ್ಡ ಚಿಂತಕರು ಮತ್ತು ನಾಯಕರು 
ಹಾಗೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಸಾವಿರಾರು ದೇಶಭಕ್ತರು ಎಂತಹ ಧಾರಾಳ ಮತ್ತು 
ಸೃಜನಾತ್ಮಕ ಬುದ್ದಿಯುಳ್ಳವರಾಗಿದ್ದರು! ಇಂದು ನಮ್ಮ ದೇಶ ರಾಜಕೀಯವಾಗಿ ಸ್ವತಂತ್ರವಾಗಿದೆ. 
ಆದರೆ ನಮ್ಮ ಜನರನೇಕರಿಗೆ ತೆರೆದ ಬುದ್ಧಿ ಇಲ್ಲ ; ಅವರ ಬುದ್ಧಿ ಸಣ್ಣತನದಿಂದ ಕೂಡಿದೆ. 
ತೆರೆದ ಬುದ್ಧಿ, ವಿಶಾಲ ಬುದ್ಧಿ. ಇದು ಏಕೆಂದರೆ ತಪಸ್ಸು ವಿದ್ಯಾಭ್ಯಾಸದಿಂದ ಮಾತ್ರವಲ್ಲ, 
ಜೀವನದಲ್ಲಿ ಎಲ್ಲೆಡೆ ಮಾಯವಾಗಿದೆ. ನಾವು ನಮ್ಮ ಸಂಸ್ಕೃತಿಯ ಸೃಜನಾತ್ಮಕ ಶೀಲವನ್ನು 
ಹೀರಿಕೊಂಡು ನಮ್ಮ ಮಾನಸಿಕ-ದೈಹಿಕ ಶಕ್ತಿಗಳ ಅದ್ಭುತ ಏಕಾಗ್ರತೆಯನ್ನು ಪಡೆದು ನಮ್ಮ ವೈಯಕ್ತಿಕ 
ಮತ್ತು ರಾಷ್ಟ್ರೀಯ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಶ್ರಮವಹಿಸಿ ಸಮರ್ಥವಾಗಿ ಮತ್ತು ಸಹಕಾರ 
ದಿಂದ ಕೆಲಸ ಮಾಡುವುದನ್ನು ಹೊರಸೂಸಬೇಕಾಗಿದೆ. ಮಾನವೀಯ ವಿಕಾಸದ ಏರುತ್ತಿರುವ ಸಮಸ್ಯೆ 
ಗಳನ್ನು ಗುರುತಿಸಿ ಬಗೆಹರಿಸಲು ಬೇಕಾದ ಶಕ್ತಿ ದೃಷ್ಟಿಯನ್ನು ಪಡೆಯಲು ಇಂತಹ ತಪಸ್ಸಿಗೆ ಸ್ವಾಮಿ 
ವಿವೇಕಾನಂದರು ಆಧುನಿಕ ಕಾಲದಲ್ಲಿ ನಮ್ಮ ಜನರನ್ನು ಆಹ್ವಾನಿಸಿದರು. ಹೀಗೆ ನಾವು ಆಧುನಿಕ 
ಸವಾಲನ್ನು ಎದುರಿಸಿ ನಮ್ಮ ಸಂಸ್ಕೃತಿಗೆ ಆಧುನಿಕ ತಿರುವನ್ನು ನೀಡಿ ಅದನ್ನು ಹಿಂದಿನ ಕಾಲದಲ್ಲಿ 
ಇದ್ದ ಸ್ಥಿತಿಗಿಂತ ಮೇಲೆ ಇರುವಂತೆ ಮಾಡಬಹುದು. 
. ೧೩. ಭಾರತೀಯ ಸಂಸ್ಕೃತಿ : ಅದರ ಶ್ರೀಮಂತಿಕೆ, ವೈವಿಧ್ಯತೆ ಮತ್ತು ಸತ್ಯಾನ್ವೇಷಣೆಯ 
ಬ್ಗ 

ನಮ್ಮ ಸಾಂಸೃತಿಕ ಪರಂಪರೆಯಲ್ಲಿ ಅದ್ಭುತವಾದ ವೈವಿಧ್ಯತೆ ಮತ್ತು ಶ್ರೀಮಂತಿಕೆ ಇದೆ. 
ಕಲೆಯ ಕ್ಷೇತ್ರವೊಂದರಲ್ಲಿಯೇ, ಪರಕೀಯರ ಧಾಳಿಯಿಂದಾಗಿ ಬಹಳಷ್ಟು ನಾಶವಾಗಿದ್ದರೂ ಸಹ, 
ಯಾವುದು ಉಳಿದಿದೆಯೊ ಅದೇ ವಿಸ್ಮಯಕಾರಿಯಾಗಿದೆ. ಬಹುತೇಕ ಅನ್ಮ ದೇಶದ ಆಗಂತುಕರು 
ಭಾರತದ ಕಲಾ ಪರಂಪರೆಯನ್ನು ಬಹುವಾಗಿ ಮೆಚ್ಚುವರು. ಹತ್ತಿರ ಇರುವ ಅಜಂತ ಮತ್ತು 
ಎಲ್ಲೋರ ಅಲ್ಲದೆ ಅಮೃತಶಿಲೆಯನ್ನು ಕಸೂತಿಯಂತೆ ಮಾಡಿರುವ ಕ್ರಿ. ಶ. ೧೧-೧೨ನೆಯ ಶತಮಾನ 
ಗಳ ದಿಲ್‌ವಾರದಂತಹ ದೇವಸ್ಥಾನಗಳಂತಹವು ಅನೇಕ ಇವೆ. ನಾನು ಗ್ರೀಸ್‌ ಮತ್ತು ರೋಮ್‌ಗೆ 
ಹೋಗಿದ್ದೆ. ಅಲ್ಲಿ ಅಮೃತಶಿಲೆಯ ಛನೇಕ ಸುಂದರವಾದ ಕೃತಿಗಳನ್ನು ನೋಡಬಹುದು ; ಆದರೆ 
ಈ ಬಗೆಯ ವಿಸ್ಮಯಕಾರಿಯಾದ ಮತ್ತು ನವಿರಾದ, ಅಮೃತಶಿಲೆಗೆ ಮಹತ್ತಾದ ಸೌಂದರ್ಯ ಮತ್ತು 
ಸೂಕ್ಷ್ಮತೆಯನ್ನು ನೀಡಿರುವುದನ್ನು ನೀವು ನಮ್ಮ ದಿಲ್‌ವಾರ ದೇವಾಲಯಗಳಲ್ಲಿ ಮಾತ್ರ ಕಾಣ 
ಬಹುದು. ಬ್ರಿಟಿಷ್‌ ಪ್ರಾಚ್ಯ ಸಂಶೋಧಕರು ಮತ್ತು ಇತಿಹಾಸಕಾರರು ಇವುಗಳನ್ನು ಕಂಡು ಹಿಡಿದಾಗ 
ಇವು ಶ್ರೀಮಂತ ಸಂಸ್ಕೃತಿಯ ವಸ್ತುಗಳೆಂದು ಅರಿತರು. ಭಾರತದಲ್ಲಿ ಪ್ರತಿಯೊಂದು ಶಿಶುವೂ 
ಒಂದು ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಪಡೆದಿರುವುದು. ಆ ಮಗುವು ಅದನ್ನು 
ಅನುಭವಿಸುವಂತೆ ಮಾಡಿ ಸಂಸ್ಕೃತಿಯನ್ನು ವೃದ್ಧಿಗೊಳಿಸುವಂತೆ ಅದಕ್ಕೆ ಸೂಕ್ತ ಶಿಕ್ಷಣವನ್ನು 
ಕೊಡಬೇಕಷ್ಟೆ. ಅದರ ಬಗ್ಗೆ ಹೆಮ್ಮೆ ಪಟ್ಟುಕೊಂಡು ಸುಮ್ಮನೆ ಕುಳಿತರೆ ಸಾಲದು; ಅದರ 
ಕ್ರಿಯಾಶೀಲ ಬುದ್ಧಿಯನ್ನು ಮತ್ತೆ ಅನುಭವಿಸಿ ಅದನ್ನು ಬೆಳೆಸಿ ಎಲ್ಲ ರೀತಿಯಲ್ಲಿಯೂ ಅದನ್ನು 


ತೃಪ್ತಿಯನ್ನು ತರುವುದು. ಹಿಂದಿನದನ್ನು ಮೀರಿಸುವುದನ್ನು ನಮ್ಮ ಸಂಸ್ಕೃತಿಯ ವರು. 
ಕ ಲ್ಲಿ ಮೆಚ್ಚು 
ಇದು ಸುಂದರವಾದ ಒಂದು ಸಂಸ್ಕೃತದ ಪಂಕ್ತಿಯಲ್ಲಿ ವ್ಯಕ್ತವಾಗಿದೆ. ಡು ಇದನ್ನು ಪ್ರತಿಯೊಬ್ಬ 





| 
| 


ನಮ್ಮ ಸಾಂಸ್ಕೃತಿಕ ಪರಂಪರೆ ಮತ್ತು ಅದರ ಆಧುನಿಕ ತಿರುವು ೪೬೯ 


ತಂದೆ, ತಾಯಿ ಮತ್ತು ಶಿಕ್ಷಕ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ತಿಳಿಸಬೇಕೆಂಬುದು ನನ್ನ ಬಯಕೆ. 
ಇಂದಿನ ತಲೆಮಾರಿನ ಭಾರತೀಯ ಸಂಸ್ಕೃತಿಯ ಬಗ್ಗೆ ಹಿಂದಿನ ಪೀಳಿಗೆಯವರ ಮನೋಭಾವ 
ಏನು? ಉತ್ತರ ಇಲ್ಲಿದೆ : 

ಸರ್ವತ್ರ ಜಯಂ ಇಚ್ಛೇತ, ಪುರಾತ್‌ (ಶಿಷ್ಕಾತ್‌) ಇಚ್ಛೇತ್‌ ಪರಾಜಯಮ್‌ 


ಜಯವನ್ನು ಎಲ್ಲ ಕಡೆ ಬಯಸ್ಕು ಆದರೆ ನಿನ್ನ ಸ್ವಂತ ಮಕ್ಕಳಿಂದ ಅಥವಾ ತಿಷ್ಕರಿಂದ 
ಕೇವಲ ಪರಾಜಯವನ್ನು ನಿರೀಕ್ಷಿಸು ಮತ್ತು ಸ್ವಾಗತಿಸು ! 
ಎಂತಹ ಸುಂದರವಾದ ಆಲೋಚನೆ ! ತಂದೆ ಮತ್ತು ತಾಯಿ ಹಾಗೂ ಶಿಕ್ಷಕರು ಮಗುವಿಗೆ 
ಹೇಳಬೇಕು. ನಾವು ಚೆನ್ನಾಗಿ ಮಾಡಿದ್ದೇವೆ, ನೀವು ಮತ್ತೂ ಚೆನ್ನಾಗಿ ಮಾಡುವಿರಿ ! ಆಗ ಮಾತ್ರವೇ 
ಸಂಸ್ಕೃತಿಯು ಸೃಜನಶೀಲವಾಗುವುದು ಮತ್ತು ಬೆಳೆಯುವುದು, ಇಲ್ಲದಿದ್ದರೆ ಅದು ಸ್ಥಗಿತವಾಗು 
ವುದು ; ತಂದೆ ಅಥವಾ ತಾಯಿ ಚೆನ್ನಾಗಿ ಮಾಡಿದರು, ಆದರೆ ಮಗ ಅಥವಾ ಮಗಳು ಅದನ್ನೇ 
ಅಥವಾ ಅದಕ್ಕಿಂತ ಕಡಿಮೆ ಮಾಡಿದರು ; ಆ ಸಂಸ್ಕೃತಿ ಬೆಳೆಯುವುದಿಲ್ಲ, ಕೇವಲ ನಶಿಸುವುದು. ಪ್ರತಿ 
ಹೊಸ ಪೀಳಿಗೆಯೂ ತನಗೆ ಬಂದಿರುವುದಕ್ಕೆ ಏನಾದರೂ ಹೊಸದನ್ನು ಸೇರಿಸಿದಾಗ ಮಾತ್ರವೇ 
ಸಂಸ್ಕೃತಿ ಬೆಳೆಯುವುದು. ಭಾರತೀಯ ಸಂಸ್ಕೃತಿಯು ಬೆಳೆದುದು ಮತ್ತು ಶ್ರೀಮಂತವಾದುದು ಹಾಗೂ 
ವೈವಿಧ್ಯಮಯವಾದುದು ಹೀಗೆಯೇ. ವೇದದ ಕಾಲವನ್ನು ತೆಗೆದುಕೊಳ್ಳಿ. ಅದು ಉಪನಿಷತ್ತುಗಳಲ್ಲಿ 
ತನ್ನ ಮುಕ್ತಾಯವನ್ನು ಕಂಡಿತು. ವೇದಗಳು ಮತ್ತು ಉಪನಿಷತ್ತುಗಳಲ್ಲಿ ಮಹೋನ್ನತವಾದ, 
ಅತ್ಯಂತ ಸೃಷ್ಟಿಶೀಲವಾದ, ನವೋನ್ಮೇಷವಾದ ಮತ್ತು ಮೂಲಭೂತವಾದ ಬುದ್ಧಿಜೀವಿಗಳನ್ನು ' 
ನೋಡುವೆವು. ಇವು ಮಾನವೀಯ ಸಾಹಿತ್ಯವಾದರೆ, ಅವು ಹೊಸತನ, ಸೃಜನಶೀಲತೆ, ಮತ್ತು 
ಕ್ರಿಯಾಶೀಲತೆ ಹೊಂದಿದ್ದ ಜನರ ಫಲ. ನಂತರ ಎರಡು ಬೃಹತ್‌ ಮಹಾಕಾವ್ಯಗಳು ಬಂದುವು, 
ರಾಮಾಯಣ ಮತ್ತು ಮಹಾಭಾರತ. ಅವುಗಳ ಪ್ರಭಾವ ಭಾರತದಲ್ಲಿ ಮಾತ್ರವಲ್ಲ ಇಡೀ ಆಗ್ನೇಯ 
ಏಷ್ಯಾದಲ್ಲಿ ತೀವ್ರವಾಗಿ ಮತ್ತು ವ್ಯಾಪಕವಾಗಿ ಇದೆ. ಜತೆಜತೆಗೆ ಶ್ರೇಷ್ಠ ವಿಜ್ಞಾನಿಗಳು, ವ್ಯಾಕರಣ 
ಮತ್ತು ಭಾಷಾಶಾಸ್ತ್ರದಲ್ಲಿ ಪಾಣಿನಿ ಮತ್ತು ಪತಂಜಲಿಯಂತಹವರು, ಖಗೋಳ ಶಾಸ್ತ್ರ ಮತ್ತು 
ಗಣಿತಶಾಸ್ತ್ರದಲ್ಲಿ ಭಾಸ್ಕರ, ಆರ್ಯಭಟ, ವರಾಹಮಿಹಿರ ಮುಂತಾದ ಅನೇಕರು ಉದಯಿಸಿದರು. 
ಸೂರ್ಯನೇ ಸೌರವ್ಯೂಹದ ಕೇಂದ್ರವೆಂಬ ತತ್ತ್ವ, ಗುರುತ್ವಾಕರ್ಷಣ ತತ್ತ್ವ ಹಾಗೂ ಅಯಸ್ಕಾಂತ 
ಶಕ್ತಿ, ಬೆಳಕಿನ ವೇಗ, ಅತಿಭೌತಿಕ ಮತ್ತು ಭೌತಿಕ ಪ್ರಪಂಚಗಳ ವಿಕಾಸ--ಇವೆಲ್ಲವೂ ನಮ್ಮ 
ಪುರಾತನ ವೈಜ್ಞಾನಿಕ ಗ್ರಂಥಗಳಲ್ಲಿದೆ. ಇವೆಲ್ಲವೂ, ನಮ್ಮಜನರು ಸಕ್ರಿಯಾವಂತರಾಗಿದ್ದರು, ಸತ್ಯದ 
ಅನ್ವೇಷಣೆ ಮತ್ತು ಆವಿಷ್ಕಾರದಲ್ಲಿ ಅವರ ಮನಸ್ಸು ಮುಳುಗಿತ್ತು ಮತ್ತು ಅವರು ನಿಖರವಾದ 
ವೈಜ್ಞಾನಿಕ ಜ್ಞಾನವನ್ನು ಅರಸುತ್ತಿದ್ದರು ಎನ್ನುವುದನ್ನು ಸಾಧಾರವಾಗಿ ತೋರಿಸುವುವು. ನೀವು 
ಉಪನಿಷತ್ತುಗಳಿಗೆ ಬಂದರೆ ಮಹಾನ್‌ ವ್ಯಕ್ತಿಗಳನ್ನು ನೋಡುವಿರಿ ಪುರುಷರು, ಮಹಿಳೆಯರು, 
ಮಕ್ಕಳು, ರಾಜರು, ಚಕ್ರವರ್ತಿಗಳು--ಎಲ್ಲರಿಗೂ ಒಂದೇ ತವಕ, ಸತ್ಯಕ್ಕಾಗಿ ಆರ್ತರಾಗಿರುವುದು 
ಮತ್ತು ತಮ್ಮೆಲ್ಲವನ್ನು ಲೋಕೋತ್ತರವಾದ ಅಥವಾ ಅಧಿಭೌತಿಕವಾದ ಅಥವಾ ಇಂದ್ರಿಯಾತೀತ 
ಸತ್ಯವನ್ನು ಹುಡುಕುವುದಕ್ಕಾಗಿ ತ್ಯಜಿಸುವುದು. ಅಮೆರಿಕಾದ ಕ್ರೈಸ್ತ ಪ್ರಚಾರಕರಾದ ರಾಬರ್ಟ್‌ 
ಅರ್ನೆಸ್ಟ್‌ ಹ್ಯೂಮ್‌ (Thirteen Principal Upanishads, ‘Introduction’ P. 30, foot- 
7016) ಅವರು ಹೇಳಿದಂತೆ:: ಕ 
ಸತ್ಯಾನ್ಹೇಷಣೆಯಲ್ಲಿ ನಿಷ್ಠೆ ಉಪನಿಷತ್ತುಗಳ ಒಂದು ಆನಂದದಾಯಕ ಮತ್ತು ಶ್ಲಾಘನೀಯ 


CC-0. Jangamwadi Math Collection. Digitized by eGangotri 


೪೭೦ 


ಸ್ವರೂಪಗಳಲ್ಲೊಂದು. 
೧೪. ಭಾರತ : ಚೀನೀ ಯಾತ್ರಿಕ ಹ್ಯುವೆನ್‌ತ್ಸಾಂಗ್‌ ಕಂಡಂತೆ ಕ 
ಈ ಪುರಾತನ ಗ್ರಂಥಗಳಲ್ಲಿ ಜ್ಞಾನವನ್ನರಸುತ್ತಾ ವಾರಣಾಸಿಯಿಂದ ತಕ್ಷಶಿಲೆಗೆ (ಈಗ ಪಾಕಿಸ್ತಾನ 
ದಲ್ಲಿದೆ, ಮತ್ತು ದೆಹಲಿಯಿಂದ ಉತ್ತರ ಬಿಹಾರದಲ್ಲಿರುವ ವಿದೇಹಕ್ಕೆ ನಡೆದುಕೊಂಡು ಹೋಗುವ 
ಮತ್ತು ಪ್ರಸಿದ್ಧವಾದ ಗುರುಗಳ ಬಳಿ ಹಲವಾರು ವರ್ಷಗಳನ್ನು ಕಳೆಯುವ ವಿದ್ಯಾರ್ಥಿಗಳ ಬಗ್ಗೆ 
ಓದುವೆವು. ಕಾಲಾನಂತರ ಅರಬ್‌ ವಿದ್ವಾಂಸರು ಮತ್ತು ಆಧುನಿಕ ಪಾಶ್ಚಿಮಾತ್ಯ ಜನರು ಮಾಡಿದುದು 
ಇದನ್ನೇ. ಅ6ತಹ ಎಲ್ಲ ಬುದ್ಧಿ ಜೀವಿಗಳನ್ನೂ ನಾವು ಗೌರವಿಸುವೆವು. ನಂತರ, ಕ್ರಿ. ಪೂ. ಎರಡನೆ 
ಶತಮಾನದಿಂದ ಕ್ರಿ, ಶ. ೧೨ನೇ ಶತಮಾನದವರೆಗೆ ನಮ್ಮ ದೇಶವು ಮಹತ್ತಾದ ಮತ್ತು ಪ್ರಸಿದ್ಧವಾದ 
ನಲಂದಾ ವಿಶ್ವವಿದ್ಯಾಲಯವನ್ನು ಬಿಹಾರದಲ್ಲಿ ಸ್ಥಾಪಿಸಿ ಪೋಷಿಸಿತು. ಆ ವಿಶ್ವವಿದ್ಯಾನಿಲಯವು 
ವಿದ್ಯಾರ್ಥಿಗಳನ್ನು ಭಾರತದ ಎಲ್ಲ ಭಾಗಗಳಿಂದಷ್ಟೇ ಅಲ್ಲದೆ ಮಧ್ಯ ಏಷ್ಯಾದಿಂದ ಇಂಡೊನೀಸಿಯಾ 
ವರೆಗೆ ಇರುವ ಅನೇಕ ದೇಶಗಳಿಂದಲೂ ಆಕರ್ಷಿಸಿತು. ಅದು, ಚೀನೀ ಪ್ರವಾಸಿಗರ ಪ್ರಕಾರ, 
೧೦,೦೦೦ ವಿದ್ಯಾರ್ಥಿಗಳನ್ನು ಮತ್ತು ಸುಮಾರು ೧೫೦೦ ಅಧ್ಯಾಪಕರನ್ನೂ ಹೊಂದಿತ್ತು. 
ಜ್ಞಾನಾರ್ಜನೆಗಾಗಿ ಮತ್ತು ಬೌದ್ಧ ಆಧ್ಯಾತ್ಮಿಕತೆಗಾಗಿ ಭಾರತಕ್ಕೆ ಬಂದ ಮಹಾನ್‌ ಚೀನೀ 
ವಿದ್ವಾಂಸನೂ ಮತ್ತು ಯಾತ್ರಿಕನೂ ಆದ ಹ್ಕುವೆನ್‌ತ್ಸಾಂಗ್‌ನ ಪ್ರಕಾರ ನಲಂದಾದಲ್ಲಿ ಪ್ರತಿ 
ಯೊಬ್ಬರೂ ಜ್ಞಾನನಿಷ್ಕರಾಗಿದ್ದರು. ನಲಂದಾ ವಿಶ್ವವಿದ್ಯಾನಿಲಯವು ವಿದ್ಯಾರ್ಥಿಗಳನ್ನು ಚೈನಾ, 
ಮಂಗೋಲಿಯ, ಟಿಬೆಟ್‌, ಮಧ್ಯ ಏಷ್ಯಾ, ಶ್ರೀಲಂಕಾ, ಮತ್ತು ಆಜ್ಞೇಯ ಏಷ್ಯಾದೇಶಗಳಿಂದ 
ಆಕರ್ಷಿಸಿತು. ಚೈನಾ ದೇಶವೇ ಒಂದು ಮಹತ್ತಾದ ಮತ್ತು ವಿಶಾಲವಾದ ಜ್ಞಾನ ಮತ್ತು ಸಂಸ್ಕೃತಿಯ 
ಪರಂಪರೆಯುಳ್ಳ ದೇಶ; ಆದರೆ ಭಾರತೀಯ ಸಂಸ್ಕೃತಿಯಲ್ಲಿರುವ ಯಾವುದೋ ಒಂದು ಚೀನೀ ' 
ಮತಿ ಮತ್ತು ಹ್ಯದಯವನ್ನು ಆಕರ್ಷಿಸಿತು- ಅದು ಬುದ್ಧನ ಮಹಾನ್‌ ವ್ಯಕ್ತಿತ್ವ ಮತ್ತು ಸಂದೇಶ. 
ಅದರಿಂದ ಕ್ರಿ. ಶ. ನಾಲ್ಕರಿಂದ ಒಂಭತ್ತನೆಯ ಶತಮಾನದವರೆಗೆ ಚೀನೀ ಯಾತ್ರಿಕರ ಮೆರವಣಿಗೆ 
ಭಾರತಕ್ಕೆ ಬರಲು ಪ್ರಾರಂಭವಾಯಿತು. ಅವರಲ್ಲಿ ಬಹು ಮುಖ್ಯರಾದವರು, ಕ್ರಿ. ಶ. ೩೯೯ರಿಂದ 
೪೧೪ ರವರೆಗೆ ಫಾಹಿಯನ್‌, ಕ್ರಿ. ಶ. ೬೩೦ ರಿಂದ ೬೪೪ರ ವರೆಗೆ ಹ್ಯುವೆನ್‌ತ್ಸಾಂಗ್‌, ಮತ್ತು | 
೬೭೩ ರಲ್ಲಿ ಹತ್ತು ವರ್ಷಗಳಿಗೂ ಹೆಚ್ಚಾಗಿ ಭಾರತದಲ್ಲಿದ್ದ ಇಸಿಂಗ್‌. ಚೈನಾ ದೇಶಕ್ಕೆ ಆಹ್ವಾನದ : 
ಮೇರೆಗೆ ಹೋದ ಭಾರತೀಯ ಆಧ್ಯಾತ್ಮಿಕ ಬೋಧಕರ ಸಂದಣಿ ಅಷ್ಟೇ ಮನ ಮುಟ್ಟುವಂತಿತ್ತು. : 
ಹ್ಕುವೆನ್‌ತ್ಸಾಂಗನು ಬಹು ದೂರದ ಚೀನಾದಿಂದ, ರೇಷ್ಮೆಯ ರಸ್ತೆಯಲ್ಲಿ ನಡೆದು, ದೊಡ್ಡ ' 
ಕಷ್ಟಗಳು ಮತ್ತು ಅಪಾಯಗಳನ್ನು ಎದುರಿಸಿ, ಬೌದ್ಧ ಧರ್ಮ ಮತ್ತು ಹಿಂದೂ ಧರ್ಮ ನೆಲೆಸಿದ್ದ | 
ಅಗಿನ ಆಫ್ಸಾನಿಸ್ತಾನದಲ್ಲಿ ಬಾಮಿಯಾನ್‌ ಎಂಬೆಡೆ ಪ್ರಪಂಚದಲ್ಲೆ ಅತಿ ದೊಡ್ಡದಾದ ಬುದ್ಧನ ' 
ವಿಗ್ರಹದ ಮುಂದೆ ಸಾಗಿ ಭಾರತಕ್ಕೆ ಬಂದನು ; ೧೫೦ ಅಡಿಯ ಆ ವಿಗ್ರಹ ಇನ್ನೂ ಅಲ್ಲಿದೆ. | 
ಇತ್ತೀಚೆಗೆ ಅದು ಭಾರತ ಮತ್ತು ಯುನೆಸ್ಕೊ ಅವರಿಂದ ದುರಸ್ತು ಮಾಡಲ್ಪಟ್ಟಿತು. ನಗರಹಾರ 
ಎನ್ನುವುದು ಒಂದು ಆಫ್ಫಾನ್‌ ಪ್ರದೇಶ. ಇಲ್ಲಿಯ ಮುಖ ಪಟ್ಟಣ ಜಲಾಲಾಬಾದ್‌. ಇದನ್ನು 
೧೫೬೦ರಲ್ಲಿ ಅಕ್ಬರ್‌ ನಿರ್ಮಿಸಿದನು. ಇದರ ಹತ್ತಿರ ಪಾಕಿಸಾನದ ಪ್ರಸಿದ್ಧ ಕಣಿವೆ ಖೈಬರ್‌ ಇಓ | 
ನಗರಹಾರದ ವಿಷಯವಾಗಿ ಹುವೆ ವ ಳುವನು 
: ಬವೆನ್‌ತ್ಸಾಂಗನು ತನ್ನ ಚೀನೀ ಪುಸ್ತಕ ಸಿ-ಯು-ಕಿಯಲ್ಲಿ ಹೇ | 
ನ Records ofthe Western World, English translation by 5. Beal, 101.3, . 
7.91): 


ಸಗದಜಾರಗ(ನರಂಪೆಹಿ ಈ ಇಸ) ಪವ ಭ್ರ ಸ್ಕಾ ಸುಮಾರು ೬೦೦ 


ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಳ | 


ನಮ್ಮ ಸಾಂಸ್ಕೃತಿಕ ಪರಂಪರೆ ಮತ್ತು ಅದರ ಆಧುನಿಕ ತಿರುವು 


ಲಿ(೫ ಲಿ ಎಂದರೆ ಒಂದು ಮೈಲಿ, ಮತ್ತು ಉತ್ತರದಿಂದ ದಕ್ಷಿಣಕ್ಕೆ ೨೫೦ ಅಥವಾ ೨೩೦ ಲಿ 
ಇದೆ. ಅದು ನಾಲ್ಕು ಕಡೆಯೂ ಕಡಿದಾದ ಹೊರಚಾಚಿ ಇಳಿಬಿದ್ದಿರುವ ಬೆಟ್ಟಗಳು ಮತ್ತು 
ನೈಸರ್ಗಿಕ ಪ್ರತಿಬಂಧಕಗಳಿಂದ ಸುತ್ತುವರಿಯಲ್ಪಟ್ಟಿದೆ. ರಾಜಧಾನಿಯ ಪರಿಧಿ ಸುಮಾರು ೨೦ 
ಲಿಯಷ್ಟಿದೆ ಅದಕ್ಕೆ ಪ್ರಧಾನ ಆಡಳಿತಗಾರನಿಲ್ಲ. ದಂಡನಾಯಕ ಮತ್ತು ಅವನ ಸಹಾಯಕರು 
ಕಪಿಸಾದಿಂದ ಬರುವರು. (ಕಪಿಸಾ ಎಂಬುದು ಕ್ರಿ. ಶ. ೨ನೇ ಶತಮಾನದಲ್ಲಿದ್ದ ಆಫ್ಫಾನಿಸ್ಥಾನದ 
ಕುಶಾನ ಚಕ್ರವರ್ತಿ ಕಾನಿಷ್ಠನ ಪ್ರಸಿದ್ಧ ಬೇಸಗೆಯ ರಾಜಧಾನಿ). ಆ ದೇಶವು ಏಕದಳ ಧಾನ್ಯಗಳಲ್ಲಿ 
ಶ್ರೀಮಂತವಾಗಿದ್ದು ಹೇರಳವಾಗಿ ಹಣ್ಣು ಮತ್ತು ಹೂವುಗಳನ್ನು ಉತ್ಪಾದಿಸುತ್ತದೆ ವಾತಾವರಣ 
ತೇವವಾಗಿದ್ದು ಬಿಸಿಲು ಇರುತ್ತದೆ. ಜನರ ನಡವಳಿಕೆ ಸರಳ ಮತ್ತು ಪ್ರಾಮಾಣಿಕ ಪ್ರವೃತ್ತಿ ನಿಪೆ 
ಮತ್ತು ಧೈರ್ಯದಿಂದ ಕೂಡಿದೆ. ಅವರು ಐರ್ಶ್ವಯದ ಬಗ್ಗೆ ಉದಾಸೀನರಾಗಿದ್ದು ಕಲಿಕೆಯನ್ನು 
ಪ್ರೀತಿಸುವರು. ಬುದ್ದನ ಧರ್ಮವನ್ನು ಅನುಸರಿಸುವರು, ಮತ್ತು ಕೆಲವರು ಇತರ ಮತಗಳಲ್ಲಿ 
ವಿಶ್ವಾಸವಿಟ್ಟಿರುವರು. ಸಂಘಾರಾಮಗಳು(ಬೌದ್ಧರ ಮಠಗಳು) ಅನೇಕ ಆದರೆ ಪೂಜಾರಿಗಳು 
ಬಹು ಅಲ್ಪ ಸಂಖ್ಯೆಯಲ್ಲಿ ರುವರು. ಸ್ತೂಪಗಳು ನಶಿಸಿ ಹಾಳಾಗಿವೆ. ಐದು ದೇವ ಮಂದಿರಗಳು, 
ಸುಮಾರು ನೂರು ಉಪಾಸಕರು ಇರುವರು. 
ನೀವು ಹ್ಯುವೆನ್‌ತ್ಸಾಂಗ್‌ನ ಪುಸ್ತಕವನ್ನು ಓದಿದರೆ ನಿಮಗೆ ಭಾರತದ, ಅದರ ಭೂಗೋಳದ, 
ಅದರ ಜನರ, ಅದರ ರಾಜಕೀಯ ವಿಭಾಗಗಳ, ಅದರ ಧರ್ಮದ, ಮತ್ತು ಅದರ ವಿದ್ಯಾಭ್ಯಾಸದ 
ಸ್ಪಷ್ಟ ವಿವರಣೆ ಸಿಗುತ್ತದೆ. ಬೌದ್ಧ ಧರ್ಮ, ಹಲವು ಶತಮಾನಗಳ ವೈಭವಯುತ ಅಸ್ತಿತ್ವದ 
ನಂತರ, ಆಗಲೆ ಅವನತಿಯ ಸ್ಥಿತಿಗೆ ಬಂದಿದ್ದುದು ಅದರಲ್ಲಿ ತಿಳಿಯುತ್ತದೆ. ಅವನು ಹಾದು ಹೋದ 
ನಮ್ಮ ಆಂಧ್ರ ಪ್ರದೇಶದ ಕೆಲವು ಭಾಗಗಳ--ರಾಜಮುಂಡ್ರಿ, ವಿಜಯವಾಡ, ಅಮರಾವತಿ, ಮತ್ತು 
ನಾಗಾರ್ಜುನ ಸಾಗರ--ಸೊಗಸಾದ ವರ್ಣನೆ ಅಲ್ಲಿ ನಮಗೆ ಸಿಗುತ್ತದೆ. ಅವನು ಕ್ರಿ. ಶ. ೬೪೫ರಲ್ಲಿ 
ಚೈನಾಕ್ಕೆ ಹಿಂತಿರುಗಿದನು. ಒಂದು ರಾಶಿ ಬೌದ್ಧ ಗ್ರಂಥಗಳನ್ನು ಮತ್ತು ಪ್ರತಿಮೆಗ್ಗಳನ್ನು ತನ್ನ ಜತೆ 
ತೆಗೆದುಕೊಂಡು ಹೋಗಿದ್ದನು. ಈ ಪುಸ್ತಕಗಳನ್ನು ಚೀನೀ ಭಾಷೆಗೆ ಅನುವಾದ ಮಾಡಿಸುವದರಲ್ಲಿ 
ತನ್ನ ಉಳಿದ ಆಯಸ್ಸನ್ನು ಕಳೆದನು. ಅವನು ಚೈನಾಕ್ಕೆ ಹಿಂತಿರುಗಿದಾಗ ಅವನಿಗೆ ದೊರೆತ ಚೀತ್ಕಾರ- 
ಕರತಾಡನ ಸ್ವಾಗತದ ಬಗ್ಗೆ, The History and Culture of the Indian People (‘The 
€lassical ಸ್ರೀ”, ಸಂಪುಟಿ ೩, ಪುಟ ೬೧೮) ಪುಸ್ತಕ ಹೀಗೆ ತಿಳಿಸುವುದು : 
ಹೈವೆನ್‌ತ್ಯಾಂಗನು ಚೈನಾ ದೇಶದ ಗಡಿಯನ್ನು ತಲಪ್ಪತ್ತಿದ್ದಂತೆ ಚಕ್ರವರ್ತಿಯು ಪಶ್ಚಿಮ 
ರಾಜಧಾನಿಯ ಗವರ್ನರ್‌ಗೆ ಹೈವೆನ್‌ತ್ಸಾಂಗನನ್ನು ಬರಮಾಡಿಕೊಳ್ಳಲು ಯೋಗ್ಯರಾದ 
ಅಧಿಕಾರಿಗಳನ್ನು ಕಳುಹಿಸುವಂತೆ ಆದೇಶಿಸಿದನು. ಹ್ಳುವನ್‌ತ್ಸಾಂಗನು ಒಂದು ಕಾಲುವೆಯ 
ಮಾರ್ಗವಾಗಿ ದೋಣಿಯಲ್ಲಿ ಬಂದಿಳಿದನು. ಅನನ್ನವಾದ ಸ್ವಾಗತ ಅವನಿಗೆ ದೊರೆಯಿತು. 
ಅವನ ಆಗಮನದ ಸುದ್ದಿ ಭರದಿಂದ ಹರಡಿತು. ಅವನನ್ನು ನೋಡಲು ಮತ್ತು ತಮ್ಮ 
ಗೌರವವನ್ನು ಸಲ್ಲಿಸಲು ಜನರು ಭಾರಿ ಸಂಖೆಯಲ್ಲಿ ಬಂದರು. ರಸ್ತೆಗಳು ಜನರಿಂದ 
ದಟ್ಟೈಸಿದುವು ಅವನು ದೋಣಿಯಿಂದ ಇಳಿಯಲು ಪ್ರಯತ್ನಿಸಿ ವಿಫಲನಾಗಿ ರಾತ್ರಿಯ 
ಕಾಲುವೆಯಲ್ಲಿಯೇ ಕಳೆಯಬೇಕಾಯಿತು. 


ರಾಜಧಾನಿಯನ್ನು ತಲುಪಿದಾಗ ಎದ್ದು ನಿಂತು ನೀಡುವ ರಾಜಯೋಗ್ಯ ಮರ್ಯಾದೆಯನ್ನು 
ಪಡೆದನು. ಅವನ ಜೀವನಚರಿತ್ರೆಕಾರನ ಪ್ರಕಾರ “ಚಕ್ರವರ್ತಿ ಮತ್ತು ಅಸ್ಥಾನದವರು, 


CC-0. Jangamwadi Math Collection. Digitized by 658/0001 


1 


೪೭೨. ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಳು 
ಅಧಿಕಾರಿಗಳು ಮತ್ತು ವ್ಯಾಪಾರಿಗಳು, ಮತ್ತು ಎಲ್ಲ ಜನರೂ ನಲಿದಾಡಿದರು. ಬೀದಿಗಳೆಲ್ಲವ್ಯು 
ಸಂಭ್ರಮದಿಂದ ಫಲಕಗಳೊಂದಿಗೆ ಸಡಗರ ಹರ್ನೋಲ್ಲಾಸದಿಂದ ಓಡಾಡುವ ಹಾಡುವ 
ಗಂಡಸರು ಹೆಂಗಸರಿಂದ ಕಿ್ಕಿರಿದಿದ್ದುವ. ಅಂತಹ ಗೌರವ ಸಾಮಾನ್ಯವಾಗಿ ಯುದ್ದದಿಂದ 
ಜಯಶಾಲಿಗಳಾಗಿ ಹಿಂತಿರುಗುವ ರಾಜರು ಮತ್ತು ದಂಡನಾಯಕರಿಗೆ ಮೀಸಲಾಗಿರುವಂತಹುದ್ದು 
ದೀರ್ಫ ಕಾಲ ಭಾರತಕ್ಕೆ ಭೇಟಿ ನೀಡಿದ್ದಕ್ಕಾಗಿ ಹ್ಳುವೆನ್‌ತ್ಸಾಂಗನು ಇಂತಹ ಗೌರವಕ್ಕೆ 
ಪಾತ್ರನೆದು ಪರಿಗಣೆಸಲ್ಪಟ್ಟುದು ಚೀನೀಯರಿಗೆ ಬೌದ್ಧ ಧರ್ಮದಲ್ಲಿ ಅಪಾರನಿಸ್ಠೆ ಇದ್ದುದಕ್ಕೆ 
ಮಾತ್ರವಲ್ಲದೆ ಅವರಿಗೆ ಭಾರತೀಯ ಸಂಸ್ಕೃತಿಯ ಸಂಪರ್ಕ ಉಂಟಾದುದರಿಂದ ಅವರಲ್ಲಿ 
ಒಂದು ಹೊಸ ದೃಷ್ಟಿಕೋನ ಪ್ರೇರಿತವಾದುದಕ್ಕೆ ಮಹಾನ್‌ ಸಾಕ್ಷಿಯಂತಿದೆ 


. ಹ್ಳುವೆನ್‌ಶ್ಸಾಂಗ್‌ನ ನಿದರ್ಶನವನ್ನು ಅನುಸರಿಸಿ ಮುಂದಿನ ಐದು ದಶಕಗಳಲ್ಲಿ ಅರವತ್ತಕ್ಕೂ 
ಹೆಚ್ಚು ಸಂನ್ಯಾಸಿಗಳು ಭಾರತಕ್ಕೆ ಭೇಟಿ ನೀಡಿದರು. ಇಸಿಂಗ್‌ ಕೂಡ ತನ್ನ ಅನಿಸಿಕೆಗಳನ್ನು A 
Record of the Buddhist Religion as Practised in India and the Malay Archi- 
86180 ಎಂಬ ಪುಸ್ತಕದಲ್ಲಿ ಬಿಟ್ಟು ಹೋಗಿರುವನು. ಫಾಹಿಯಾನ್‌ ಕೂಡ ತನ್ನ ಭಾರತದ ಭೇಟಿಯ 
ಬಗ್ಗೆ ವಿವರವಾದ ದಾಖಲೆಗಳನ್ನು ಬಿಟ್ಟು ಹೋಗಿರುವನು. ಭಾರತದ ಬಗ್ಗೆ ಈ ಎಲ್ಲ ಚೀನೀ 
ವರದಿಗಳು, ವಿಶೇಷವಾಗಿ ನಲಂದಾ ವಿಶ್ವವಿದ್ಯಾಲಯದ ವರ್ಣನೆ ಇಂದು ನಮ್ಮ ಜನರಿಗೆ 
ಫಲದಾಯಕ ಅಧ್ಯಯನದ ವಸ್ತುವಾಗಿರುತ್ತವೆ. ಮುಸ್ಲಿಂ ಧಾಳಿಕಾರರಿಂದ ಕ್ರಿ. ಶ. ೧೧೯೭ರಲ್ಲಿ 
ಈ ಜಗತ್ಪಸಿದ್ಧ ನಲಂದಾ ವಿಶ್ವವಿದ್ಯಾಲಯವು ನಾಶಮಾಡಲ್ಪಟ್ಟಿತು ಮತ್ತು ಎಲ್ಲ ಬೌದ್ಧ 
ಸಂನ್ಯಾಸಿಗಳು ಕೊಲ್ಲಲ್ಪಟ್ಟರು. ಆದರೆ ಅದರ ಅವಶೇಷವೂ ಕೂಡ ಇಂದಿಗೂ ಯಾವ ಪ್ರೇಕ್ಷಕರನ್ನೂ 
ಮನ ಮೆಚ್ಚಿಸುವುದು. 


೧೫. "ವಿದ್ಯಾರ್ಥಿ' ಎಂಬ ಪದದ ಪ್ರಾಮುಖ್ಯತೆ 
ಪ್ರಾಚೀನ ಭಾರತದ ನಲಂದಾ ಮತ್ತು ಇತರ ವಿಶ್ವವಿದ್ಯಾನಿಲಯಗಳು ಪ್ರತಿನಿಧಿಸಿದ ಸಂಸ್ಕೃತಿ 
ಯನ್ನು ಜ್ಞಾನ ಸಂಗ್ರಹಣೆ ಮತ್ತು ಜ್ಞಾನ ವಿಸ್ತರಣೆಯ ಗಾಢ ಪ್ರೀತಿಯಿಂದ ಹಿಡಿದಿಟ್ಟುಕೊಳ್ಳಲಾಯಿತು. 
ವ್ಯಾಸಂಗ ಮಾಡಲು ಬರುವವರನ್ನು ಸಂಸ್ಕೃತದಲ್ಲಿ ವಿದ್ಯಾರ್ಥಿ ಎನ್ನುವರು : ಅದೊಂದು ಅರ್ಥ 
ಪೂರ್ಣ ಪದ. ಅರ್ಥಿ ಎಂದರೆ ಅರಸುವವನು; ವಿದ್ಯಾ ಎಂದರೆ ಜ್ಞಾನ. ಇಂಗ್ಲಿಷ್‌ನ $10608! ಎಂಬ 
ಪದ ಪದಶಾಸ್ತ್ರದ ಪ್ರಕಾರ ಜ್ಞಾನವನ್ನು ಅರಸುವವನು ಎಂಬ ಭಾವನೆಯನ್ನು ವ್ಯಕ್ತಗೊಳಿಸುವುದೊ 
ಇಲ್ಲವೊ ತಿಳಿಯದು. ಸಂಸ್ಕೃತ ಪದ ಬಹಳ ಸ್ಪಷ್ಟವಾಗಿ ಧ್ವನಿಪೂರ್ಣವಾಗಿದೆ. ಪ್ರಾಥಮಿಕ ಶಾಲೆಯಲ್ಲಿ 
ಒಂದು ವಿದ್ಯಾರ್ಥಿಯನ್ನು ನೋಡುವಿರಿ, ಅವನಾರು ? ಅವನೊಬ್ಬ ವಿದ್ಯಾರ್ಥಿ, ಜ್ಞಾನವನ್ನು 
ಆರಸುವವನು, ಜ್ಞಾನಕ್ಕಾಗಿ ಹಾತೊರೆಯುತ್ತಿರುವವನು. ಇಂದು ವಿದ್ಯಾರ್ಥಿಗಳಲ್ಲಿ ಅನೇಕರು 
ವಿದ್ಯಾರ್ಥಿ'ಯ ಈ ಅರ್ಥಕ್ಕೆ ಸರಿಹೊಂದುವುದಿಲ್ಲ. ಬಹುತೇಕ ವಿದ್ಯಾರ್ಥಿಗಳು ಅವರ ಕಾಲವನ್ನು 
ಗ್ರಂಥಾಲಯಕ್ಕಿಂತ ಹೆಚ್ಚಾಗಿ ಕ್ಯಾಂಟೀನ್‌ನಲ್ಲಿ ಕಳೆಯುತ್ತಾರೆ. ಮುಖ್ಯವಾದ ವಿಷಯಗಳು 
ಆಲೋಚನೆಗಳು ಮತ್ತು ರಾಷ್ಟ್ರೀಯ ಸಮಸ್ಯೆಗಳನ್ನು ಎದುರಿಸುವುದಕ್ಕಿಂತ ಹೆಚ್ಚಾಗಿ ರಾಜಕೀಯದ 
ವಿಷಯಗಳನ್ನು ಹರಟುವುದು ಮತ್ತು ಗಲಾಟೆ ಗೊಂದಲ ಮಾಡುವ ಕ್ರಿಯೆಗಳಲ್ಲಿ ಹೆಚ್ಚು ಸಮಯ 
ವನ್ನು ಕಳೆಯುವರು. ಜ್ಞಾನದ ಮೇಲಣ ಪ್ರೇಮ ಕಡಿಮೆಯಾದಂತೆ ತಪಸ್ಸನ್ನು ಮಾಡಲು ಬೇಕಾದ 
ಯೋಗ್ಯತೆ ಮತ್ತು ಮನೋಧರ್ಮವೂ ಕೂಡ ಕಡಿಮೆಯಾಗುತ್ತ ಬರುವುದು" ಅದರಂತೆ ಅಂತಹ 
ಸರುವ ಫಲ ಅಲ್ಪಜ್ಞಾನ ಮತ್ತು ಅಗ್ಗವಾದ ಮಾನವೀಯ ಶೀಲ. ತಪಸ್ಸು 
ವಾನ ಅಧ್ಯಯನವೂ ಹ್ಲೋಗುವುದ್ದು, ಹೇಗೊ ಸರೀಕ್ಷೆಯದ್ಲಿ ತರ್ಗಡಯಾಗುವುದು 


ನಮ್ಮ ಸಾಂಸ್ಕೃತಿಕ ಪರಂಪರೆ ಮತ್ತು ಅದರ ಆಧುನಿಕ ತಿರುವು ೪೭೩ 
ಜ್ಞಾನಾರ್ಜನೆಯ ಸ್ಥಾನವನ್ನು ತೆಗೆದುಕೊಳ್ಳುವುದು, ಪರೀಕ್ಷೆಯಲ್ಲಿ ಕದ್ದು ನೋಡಿ ಬರೆಯುವುದು 
ಮುಂತಾದ ಹೀನ ಅಭ್ಯಾಸಗಳು ಹಾಗೂ ಹಿಂಸಾಚಾರ ನಡೆಯುವುವು. ಇಂದು ವಾಸವವಾಗಿ 
ವಿದ್ಯಾಭ್ಯಾಸ, ಕೆಳಮಟ್ಟಕ್ಕೆ ಇಳಿದಿದೆ. ಪಠ್ಕ ಪುಸ್ತಕಗಳ ಸ್ಥಾನವನ್ನು "ಸುಲಭಗೊಳಿಸಿದ ಜ್ಞಾನ' 
ಎಂಬ ಪುಸ್ತಕಗಳು ತೆಗೆದುಕೊಂಡಿವೆ. ಇತರ ದೇಶಗಳಲ್ಲಿಯೂ ಕೂಡ ಈ ಸಮಸ್ಯೆಗಳಿವೆ. ಆದರೆ 
ನಮ್ಮಲ್ಲಿ ಇದು ಅತ್ಯಂತ ಹೊಲಸಾಗಿದೆ. ಅಮೆರಿಕಾದ National Parent - Teacher Journal 
ಎಂಬ ನಿಯತ ಕಾಲಿಕೆಯಲ್ಲಿ ಇಂದಿನ ವಿದ್ಯಾಭ್ಯಾಸದ ವಿವರಣೆಯನ್ನು ನಾನು ಓದಿದೆ. ಈ ವಾಕ್ಕ 
ಹೀಗಿದೆ (ಏಪ್ರಿಲ್‌ ೧೯೫೫ ರ ಸಂಚಿಕೆ) : 


ವಿದ್ಯಾಭ್ಯಾಸ ಎಂದರೆ "ವಿಷಯಗಳು ಅಧ್ಯಾಪಕರ ಉಪನ್ಯಾಸ ಟಿಪ್ಪಣಿಯಿಂದ ವಿದ್ಯಾರ್ಥಿ 
ಬರೆದುಕೊಳ್ಳುವ ಪುಸ್ತಕಕ್ಕೆ ಸಾಗುವ ಮತ್ತು ಇಬ್ಬರ ಬುದ್ಧಿಯ ಮೂಲಕವೂ ಹಾಯದೆ 
ಹೋಗುವ ಒಂದು ನಿಗೂಢ ಕ್ರಮ !' 
ಇಂದು ನಮ್ಮ ವಿದ್ಯಾಭ್ಯಾಸದ ಕ್ರಮದ ಬಗ್ಗೆ ಇದು ಎಷ್ಟು ನಿಜ ! ಈ ಬಗೆಯ ಅಗ್ಗವಾದ 
ವಿದ್ಯಾಭ್ಯಾಸದಿಂದ ನಾವು ನಮ್ಮ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸಿ ನಮ್ಮ ರಾಷ್ಟ್ರವನ್ನು 
ಮರುಸೃಷ್ಟಿಸಲು ಸಾಧ್ಯವೇ ? ಇಂದು ನಮ್ಮ ದೇಶವನ್ನು ಎದುರಿಸುತ್ತಿರುವ ಸಮಸ್ಯೆಗಳು 
ಬೃಹತ್ತಾಗಿವೆ ; ಬಡತನವನ್ನು ೩೫೦ ದಶಕೋಟಿ ಜನರಿಂದ ಎಂದರೆ, ನಮ್ಮ ಜನಸಂಖ್ಯೆಯ ಅರ್ಧ 
ಭಾಗದಿಂದ ನಿರ್ಮೂಲ ಮಾಡುವುದು, ವಿದ್ಯಾಭ್ಯಾಸದ ರಕ್ಷೆಯನ್ನು ಅವರಿಗೆ ತರುವುದು, ಅವರಿಗೆ 
ಉದ್ಯೋಗವನ್ನು ದೊರಕಿಸುವುದಕ್ಕಾಗಿ ವ್ಯವಸಾಯ ಮತ್ತು ಕೈಗಾರಿಕೆಗಳನ್ನು ಬೆಳೆಸುವುದು, ಮತ್ತು 
ಪಂಗಡಗಳಾಗಿ ವಿಭಾಗವಾಗಿರುವ ಸಮಾಜವನ್ನು ಆಧುನಿಕ ಕ್ರಿಯಾಶೀಲ ಪ್ರಜಾಪ್ರಭುತ್ವವನ್ನಾಗಿ 
ಮಾರ್ಪಡಿಸುವುದು. ಕೋಟಿ ಕೋಟಿ ಸಂಖ್ಯೆಯಲ್ಲಿ ನಮ್ಮ ಜನರು ಶತಮಾನಗಳಿಂದ ಮೃಗತ್ವದ 
ಸಮೀಪಕ್ಕೆ ತುಳಿಯಲ್ಪಟ್ಟಿರುವರು. ಅವರ ಮಾನವ ಸಭ್ಯತೆ ಮತ್ತು ಯೋಗ್ಯತೆ ಅವರಿಗೆ ಮರಳಿ 
ಬರುವಂತೆ ಮಾಡಬೇಕು. ಇವು ಬೃಹತ್ತಾದ ಸವಾಲುಗಳು. ನಾವು ಈ ಸವಾಲುಗಳನ್ನು ಎದುರಿಸಿ 
ಅತಿಕ್ರಮಿಸಲು ಸನ್ನದ್ಧರಾಗಬೇಕಾದರೆ, ಸರ್ವರೂ ಸಮಾನರೆನ್ನಿಸುವ, ಎಲ್ಲರಿಗೂ ಬೆಳೆಯಲು ಮತ್ತು 
ವಿಕಾಸವಾಗಲು ಮತ್ತು ಜೀವನದ ಸಾರ್ಥಕ್ಕವನ್ನು ಗಳಿಸಲು ಸಾಧ್ಯವಾಗುವ ಪುರೋಗಾಮಿ 
ಸಾಮಾಜಿಕ-ರಾಜಕೀಯ ಸುಸ್ಥಿತಿಯನ್ನು ನಮ್ಮ ದೇಶದಲ್ಲಿ ನಿರ್ಮಿಸಬೇಕಾದರೆ, ನಾವು ಮತ್ತೊಮ್ಮೆ 
ನಿಜವಾದ ವಿದ್ಯಾರ್ಥಿಗಳು, ಎಂದರೆ ಜ್ಞಾನಾಪೇಕ್ಟಿಗಳು ಮತ್ತು ಜ್ಞಾನಪ್ರೇಮಿಗಳು ಆಗಬೇಕಾಗಿದೆ. 
ಶೀಲ, ಮಾನವ ಅನುಕಂಪೆಯ ಶಕ್ತಿಗಳನ್ನು ಜ್ಞಾನಶಕ್ತಿಯೊಂದಿಗೆ ನಮ್ಮಲ್ಲಿ ಸೇರಿಸಬೇಕಾಗಿದೆ. 


೧೬. ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣುವ ಭಾರತದ ದೃಷ್ಟಿ 


ನಮ್ಮ ರಾಷ್ಟ್ರದ ಇತಿಹಾಸದ ಪ್ರಾರಂಭದಿಂದಲೂ ನಮ್ಮ ದೇಶವು ವೈವಿಧ್ಯತೆಯ ನೆಲ. ನಮ್ಮ 
ತಾತ್ತ್ವಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿ, ಹಲವದರ ಹಿಂದಿರುವ ಒಂದು, ಹಲವದರಲ್ಲಿರುವ ಒಂದು. 
ನಾವು ಈ ದೃಷ್ಟಿಯನ್ನು, ಒಂದು ಖಂಡದಷ್ಟು ವಿಸ್ತಾರವಾದ ದೇಶದಲ್ಲಿ, ಹಲವು ಸಂಸ್ಟೃತಿಗಳು 
ಮತ್ತು ಸಮಾಜಗಳು ಅನುಸರಿಸುವ ಏಕತೆಯ ನೀತಿಯನ್ನಾಗಿ ಅನುಸರಿಸುವ ಬದಲು ಒಂದು 
ಸಾಮಾಜಿಕ-ಸಾಂಸ್ಕೃತಿಕ ನೀತಿಯನ್ನಾಗಿ ಮತ್ತು ವೈವಿಧ್ಯತೆಯಲ್ಲಿ ಏಕತೆಯ ಪ್ರಯೋಗವನ್ನಾಗಿ 
ಅನುಷ್ಠಾನಗೊಳಿಸುತ್ತಿರುವೆವು. ಈ ಏಕರೂಪತೆಯ ನೀತಿ, ಹಲವು ಸಂಸ್ಕೃತಿಗಳ ವಿಷಯದಲ್ಲಿ 
ಅಸಹನೆ, ಹಿಂಸಾಚಾರ, ಮತ್ತು ವಂಶ ನಿರ್ನಾಮಕ್ಕೆ ಕಾರಣವಾಗುವುದು ಮತ್ತು ಕಾರಣವಾಗಿದೆ. 
ವೈವಿಧ್ಯತೆಯಲ್ಲಿ ಏಕತೆಯ ಭಾರತೀಯ ದೃಷ್ಟಿಯು ಪ್ರಾಚೀನ' ಮತ್ತು ಆಧುನಿಕ ಕಾಲದ ಮಹಾ 
ಮತಿಗಳ ಮಾತುಗಳಲ್ಲಿ ಪ್ರಕಾಶಪಾನವಾಗಿ/ವ್ಯಕ್ತವಾಗ್ರಿನ.. ಟಧುಯಾಗಹೀಯ ಸಂಸ್ಕೃತಿಯ 


ಕ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಇತಿಹಾಸದ ಸಂಗೀತವನ್ನು ಕಾಲದಿಂದ ಕಾಲಕ್ಕೆ ಸುಮಧುರ ಸ್ವರದಿಂದ ಎಡೆಬಿಡದೆ ಶ್ರೀಮಂತಗೊಳಿಸು 
ತ್ತಿದೆ. 
ನ್‌ ಗತಕಾಲದ ಅಥರ್ವವೇದದ ಬಹು ಪುರಾತನವಾದ ಪೃಥ್ವೀ ಸೂಕ್ತಮ್‌--ಭೂಮಿಯನ್ನು 
ಸ್ತುತಿಸುವ ಪದ್ಯ, ಹೀಗೆ ಹಾಡಿರುವುದು (೧೨.೧.೪೫) : 

ಜನಂ ಬಿಭರ್ತಿ ಬಹುಧಾ ವಿವಾಚೆಸಮ್‌ 

ನಾನಾ ಧರ್ಮಾಣಾಂ ಪೃಥ್ವಿ ಯಥೌಕಸಮ್‌ | 

ಸಹಸ್ರಂ ಧಾರಾ ದ್ರವಿಣಸ್ಕ ಮೇ ದುಹಾಂ 

ಧ್ರುಷೇವ ಧೇನುಃ ಅನಪಸ್ಸುರಂತಿ॥ 

ಈ ಭೂಮಿ ಒಂದು ಮನೆ ಜನರನ್ನು ಅವರ ಸಂಸ್ಕಾರ ಮತ್ತು ಆಸಕ್ತಿಗನುಗುಣವಾಗ್ಕಿ 
ವಿವಿಧ ಭಾಷೆಗಳನ್ನು, ಬೇರೆ ಬೇರೆ ಧರ್ಮಗಳನ್ನು ಅನುಸರಿಸುವವರನ್ನು ಒಟ್ಟೆಗೆ ಒಳಗೊಂಡಿದೆ; 
(ಹಾಲನ್ನು ಕರೆಯುವಾಗಿ ಸ್ಥಿ ರವಾಗಿ ಅಲುಗಾಡದೆ ನಿಲ್ಲುವ ಹಸುವಿನಂತೆ ಈ ಭೂಮಿಯು 
ನಮ್ಮ ನ್ನು ಐಶ್ವರ್ಯ ಮತ್ತು ಕ್ಷೇಮದ ಸಾವಿರ ಧಾರೆಗಳಿಂದ ಭಾಗ್ಯ ಶಾಲಿಗಳನ್ನಾಗಿ ಮಾಡು 
ವುದು. 


ಪುರಾತನವಾದ ವಿಷ್ಣು ಪುರಾಣ ಭಾರತ ದೇಶದ 'ಜನರ ಐಕ್ಕತೆಯ ಬಗ್ಗೆ ಹೀಗೆ ಹಾಡಿರುವುದು 
(೨.೩.೧): 

ಉತ್ತರಂ ಯತ್‌ ಸಮುದ್ರಸ್ಕ 

ಹಿಮಾದ್ರೇಃ ಚೈವ ದಕ್ಷಿಣಮ್‌ | 

ವರ್ಷಂ ತತ್‌ ಭಾರತಂ ನಾಮ 

ಭಾರತೀ ಯತ್ರ ಸಂತತಿಃ ॥' 

. . ಯಾವ ಭೂಖಂಡವು ಸಾಗರಗಳ ಉತ್ತರದಲ್ಲಿ ರುವುದೊ ಮತ್ತು ಹಿಮಾಲಯದ ದಕ್ಷಿಣ 

ಕೈರುವುದೊ ಅದನ್ನು ಭಾರತ ಎದು ಕರೆಯುವರು ಮತ್ತು ಅಲ್ಲಿ ವಾಸಿಸುವ ಜನರನ್ನು 

ಭಾರತೀಯರು ಎಂದು ಕರೆಯುವರು. 


ಕವಿ ರವೀಂದ್ರನಾಥ ಠಾಕೂರರು ಆಧುನಿಕ ಯುಗದ ಬಗ್ಗೆ ಹೀಗೆ ಹಾಡಿರುವರು (ರವೀಂದ್ರ 
ರಚನಾವಳಿ, ಸಂಪುಟ ೨, ಪುಟ ೨೮೦) : 
ಓ, ನನ್ನ ಮನ, ವೀರನಂತೇಳು ಭಾರತದಿ, 
ಮಹಾಮಾನವತಾ ಸಾಗರ ತೀರದಿ. 
ಅರಿಯರಾರೂ ಯಾರ ಕರೆಯಿಂ 
ದೆನಿತು ಜನಪೂರ ಬಂದಿತೊ 
ತೇಲುತ್ತ ದುರ್ದಮ್ಮ ಪ್ರವಾಹದೊಳು ತೇಲಿ 
ಕಳೆದುಕೊಂಡರು ತಮ್ಮತನವನು ಮನುಜ ಸಾಗರದಿ. 
ಬಂದಿಹರು ಇಲ್ಲಿ ಆರ್ಯರು, ಆರ್ಯೆತರರು, 
ದ್ರಾವಿಡರು ಮೇಣ್‌ ಚೀನೀಯರು 
ಶಕರು ಹೂಣರ ಬಣಗ್ಗಳ್ಳು ಪಠಾಣರು ಮೇಣ್‌ ಮೊಗಲರು 
ವಿಲೀನವಾದರು ಎಲ್ಲರು ಒಂದೆ ರಾಜ್ಯ-ಸಂಘದಿ 
- ಪಶ್ಚಿಮವು ತೆರೆದಿಹುದು ತನ್ನ ಬಾಗಿಲುಗಳನಿಂದು, 
ತರುತಿಹರು ಅಲ್ಲಿಂದ ಉಡು 


ಳನು ಇಂದು ; 
CC-0. Jangamwadi Math Collection. Digitized by eGangotri 


ನಮ್ಮ ಸಾಂಸ್ಕೃತಿಕ ಪರಂಪರೆ ಮತ್ತು ಅದರ ಆಧುನಿಕ ತಿರುವು ೪೭೫ 


ಕೊಡುವರು ಮೇಣ್‌ ಕೊಳುವರು, ಮಾಡುವರು ಮಾನವನ ಜಕ್ಕತೆಗೆ 
ಒಂದಾಗುವರು ಎಲ್ಲರೂ ಇಲ್ಲಿ, ಹೋಗರಾರೂ ಬರಿದು ಕೈಯೊಳು 
ಭಾರತದಿ, ಮಹಾ ಮಾನವಸಾಗರ ತೀರದಿ. 
ಬನ್ನಿ ಓ, ಆರ್ಯರೆ, ಬನ್ನಿ ಓ, ಆರ್ಯೇತರರೆ, 
ಬನ್ನಿ ಓ ಹಿಂದುಗಳೆ, ಮೇಣ್‌ ಬನ್ನಿ ಓ, ಮುಸ್ಲಿಮರೆ ; 
ಮತ್ತು ಇಂದು ಬನ್ನಿ ಓ, ಇಂಗ್ಲಿಷರೆ, ಮೇಣ್‌ ಬನ್ನಿ ಓ, ಕ್ರೈಸ್ತರೆ 
ಬನ್ನಿ ಓ ಬ್ರಾಹ್ಮಣರೆ, ಶುದ್ಧಿಗೈಯುತೆ ಹೃದಯವ: 
ಮೇಣ್‌ ಹಿಡಿಯುತಿತರರೆಲ್ಲರ ಕರಗಳ. ೩ 
ಬನ್ನಿ ಓ ದಲಿತರೇ, ಹಗುರವಾಗಿಸಿ ನಿಮ್ಮ 
. ಘನತೆಗಾಗಿಹ ಅಪಮಾನಗಳ ಹೊರೆಯನೆಲ್ಲ 
" ಬನ್ನಿರೆಲ್ಲರು, ಬೇಗ ಬನ್ನಿರಿ ಮಹಾಮಾತೆ ಭಾರತೀಯ ಕಿರೀಟಧಾರಣೆಗೆ ' 
ಪವಿತ್ರ ತೀರ್ಥ ಕಲಶವದು ತುಂಬಿಲ್ಲವಿನ್ನೂ 
ಮನುಜರೆಲ್ಲರ ಸ್ಪರ್ಶದಿಂ ಪಾವನಗೈದಿಹ ಪುಣ್ಯ ತೀರ್ಥದಿ: 
ಬನ್ನಿರೆಲ್ಲರು ಭಾರತಕೆ, ಮಹಾಮಾನವ ಸಾಗರ ತೀರಕೆ. 
ಆಧುನಿಕ ಯುಗದವರೇ ಆದ ಸ್ವಾಮಿ ವಿವೇಕಾನಂದರು ಘೋಷಿಸುವರು ("ಭಾರತದ ಭವಿಷ್ಯ' 
ಉಪನ್ಯಾಸ, ಕೃತಿಶ್ರೇಣಿ, ಸಂ. ೩, ಪು ೧೫೯-೬೦) : 


ಜಗತ್ತಿನಲ್ಲಿ ಜ್ಞಾನವ ಮೊಟ್ಟಮೊದಲು ಉದಯಿಸಿದ್ದು ಈ ಪುರಾತನ ಭೂಮಿಯಲ್ಲಿಯೇ. 
ಆಧ್ಯಾತ್ಮಿ ಕ ಪ್ರವಾಹದ ಸ್ಥೂಲ ಪ್ರತೀಕದಂತೆ ಸಮುದ್ರೋಪಮವಾದ ನದಿಗಳು ಹರಿಯುತ್ತಿರು 
ವುದು ಈ ನಾಡಿನಲ್ಲಿಯೇ. ಇಲ್ಲಿ ಶ್ರೇಣಿಶ್ರೇಣಿಯಾಗಿ ಪಸರಿಸಿರುವ ತುಷಾರಭೂಷಣ 
ಹಿಮಾಲಯ ಪರ್ವತ ಸ್ತೋಮವು ಗಗನ ರಹಸ್ಯವನ್ನು ಭೇದಿಸುವಂತೆ ಇದೆ. ಯಷಿಗಳ 
ಮಹಾಮುನಿಗಳ ಪಾದಧೂಳಿ ಸೋಂಕಿದ ಪವಿತ್ರ ಭೂಮಿ ಇದು. ಮಾನವನ ಸ್ವರೂಪ ಮತ್ತು 
ಅಂತರ್ಜಗತ್ತನ್ನು ಕುರಿತು ಜಿಜ್ಞಾಸೆಮೊದಲಾದುದು ಇಲ್ಲಿ. ಆತ್ಮ ದ ಅಮರತ್ವ, ಅಂತರ್ಯಾಮಿ 
ಈಶ್ವರ, ಜಗತ್ತು ಮತ್ತು ಜೀವಿಗಳಲ್ಲಿ ಓತಪ್ರೋತನಾಗಿರುವ ಪರಮಾತ್ಮ ನ ಕಲ್ಪನೆ ಧರ್ಮದ 
ಮತ್ತು ತತ್ತ್ವದ ಅತಿ ಶ್ರೇಷ್ಠ ಭಾವನೆಗಳು ಇಲ್ಲಿ ತಮ್ಮ ಪರಾಕಾಷ್ಠೆಯನ್ನು ಮುಟ್ಟಿದವು 
ಇಲ್ಲಿಂದ ಮಹಾಸಾಗರದ ಅಲೆಗಳಂತೆ ತತ್ತ, ಮತ್ತು ಅಧ್ಯಾತ್ಮ ಭಾವನೆಗಳು ಪುನಃ ಪುನಃ 
ಹೊರಟು ಇಡೀ ಪ್ರಪಂಚವನ್ನು ತೋಯಿಸಿರುವುವು ಅವನತಿಗೆ ಇಳಿಯುತ್ತಿರುವ ಮಾನವ 
ಜನಾಂಗಕ್ಕೆ ನವಚೇತನವನ್ನು ತುಂಬಲು ಮತ್ತೊಮ್ಮೆ ಆ ಪ್ರವಾಹವು ಉಕ್ಕಿ ಹರಿಯಬೆಕಾಗಿದೆ. 
. ಶತಶತಮಾನಗಳ ಆಘಾತವನ್ನು, ವಿದೇಶೀಯರ ನೂರಾರು ಆಕ್ರಮಣಗಳನ್ನು, ನೂರಾರು 
ಆಚಾರವವಹಾರಗಳ ಘರ್ಷಣೆಯನ್ನು ಸಹಿಸಿದ ದೇಶ ಇದು. ಅವಿನಾಶಿಯಾದ ವೀರ್ಯದಿಂದ 
ಮತ್ತು ನಾಶಗೊಳಿಸಲು ಸಾಧ್ಯವೇ ಇಲ್ಲದ ಪ್ರಾಣಶಕ್ತೆಯಿಂದ ಕೂಡಿ ಶಿಲೆಗಿಂತ ಗಟ್ಟಿಯಾಗಿ 
ನಿಂತಿರುವುದು ಈ ದೇಶವು ಮಾತ್ರವೇ ಆತ್ಮವು ಹೇಗೆ ಅನಾದಿ ಅನಂತ ಅಮೃತ ಸ್ವರೂಪ 
ವಾಗಿದೆಯೋ ಹಾಗೆಯೇ ನಮ್ಮ ಭಾರತ ಭೂಮಿ ಕೂಡ ನಾವು ಅಂಥ ದೇಶದ ಸಂತಾನರು... 
ಆದ್ದರಿಂದ ನಿಮಗೆ ಸಾಧ್ಯವಾಗುವಷ್ಟೂ ಹಿಂದೆ ನೋಡಿ, ಹಿಂದಿನ ಅಮೃತ ಚೆಲುಮೆಯಿಂದ 
ತೃಪ್ತರಾಗುವವರೆಗೆ ಪಾನಮಾಡಿ, ಅನಂತರ ಮುಂದೆ ನೋಡಿ, ಮುಂದೆ ಅಡಿ ಇಡಿ ಭರತಖಂಡ 
ವನ್ನು ಹಿಂದಿಗಿಂತ ಉಜ್ವಲತರಮಾಡಿ, ಮಹತ್ತರವಾದುದನ್ನಾಗಿ ಮಾಡಿ ಉನ್ನತ ಶಿಖರಕ್ಕೆ 
ಕೊಂಡೊಯ್ಯಿರಿ ಎಂದು ಹೇಳುತ್ತೇನೆ ನಮ್ಮ ಪೂರ್ವಜರು ಮಹಾಮಹಿವುರಾಗಿದ್ದರು. ಅದನ್ನು 
ನಾವು ಮೊದ್ಗಬ್ಬುಸ್ಯರಿಸ್ಥಬೇಜ್ಟಿ; Collection. Digitized by eGangotri 


ಬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ ಮೌಲ್ಯಗಳ್ಳು 
ಹಿಂದೆ ದುರ್ದೆಶೆಯ ಮತ್ತು ಅವನತಿಯ ಸಮಯ ವಗ ಅದಲ್ಲ ಗೊತ್ತಿದೆ 
ಅದಕ್ಕೆ ಹೆಚ್ಚು ಪ್ರಾಮುಖ್ಯವನ್ನು ನಾನು ಕೊಡುವದಿಲ್ಲ... ನಾವೆಲ್ಲ ಸಾಗಿ ಬಂದ ಅವನತಿಯ 
ಅ ರ್ಯಾ ಈ ಅವನತಿಯಿಂದ ಭವಿಷ್ಠ ಭಾರತ ಉದ್ಭವಿಸುವುದು. ಅದಾಗಲೇ 
ಚಿಗುರುತ್ತಿದೆ. ಪ್ರಥಮ ತಳಿರುಗಳಾಗಲೇ ಕಾಣುತ್ತಿವೆ. ಊರ್ಧ್ವಮೂಲದ ಭೀಮವುಕ್ಷವದು 
ಆಗಲೇ ಗೋಚರಿಸುತ್ತಿದೆ. ನಾನಿಂದು ಮಾತನಾಡುವುದು ಅದರ ವಿಷಯವಾಗಿಯೇ 
ಭರತಖಂಡದ ಸಮಸ್ಯೆಗಳು ಇತರ ದೇಶಗಳ ಸಮಸ್ಥೆಗಳಿಗಿಂತ ಹೆಚ್ಚು ಜಟಿಲ ಮತ್ತು 
ಗುರುತರವಾಗಿವೆ. ಜನಾಂಗ ಧರ್ಮ, ಭಾಷೆ ಸರ್ಕಾರ ಇವುಗಳೆಲ್ಲ ಸೇರಿ ಒಂದು ರಾಷ್ಟವಾಗು 
ವುದು. ಜಗತ್ತಿನ ಇತರ ಜನಾಂಗಗಳನ್ನು ನಮ್ಮ ಜನಾಂಗದೊಂದಿಗೆ ತುಲನೆ ಮಾಡಿ ನೋಡಿದರೆ 
ಇತರ ಜನಾಂಗಗಳ ಸಂಘಟನೆಗೆ ಸೇರಿದ ಸಾಮಗ್ರಿಗಳು ನಮ್ಮ ದೇಶಕ್ಕಿಂತ ಕಡಮೆಯಾಗಿವೆ 
ಇಲ್ಲಿ ಆರ್ಯ ದ್ರಾವಿಡ ಟಾರ್ಟರ್‌ ತುರ್ಕಿ ಮೊಗಲ್‌ ಯುರೋಪಿನ ರಾಷ್ಟ್ರಗಳು- ಈ ಎಲ್ಲ 
ಜನಾಂಗಗಳ ರಕ್ತವು ಹರಿಯುತ್ತಿದೆ 
೧೭. ನಮ್ಮ ವಿದ್ಯಾಭ್ಯಾಸ ಮಾನವನ ಸಮಗ್ರ ಬೆಳವಣಿಗೆಯ ಕಡೆ ತಿರುಗಬೇಕಾಗಿದೆ 
ನಮ್ಮ ವಿದ್ಯಾಭ್ಯಾಸವು ನಮ್ಮ ಸಂಸ್ಕೃತಿಯ ದಿವ್ಯ ದೃಷ್ಟಿ ಮತ್ತು ನೀತಿಯನ್ನು ಗ್ರಹಿಸಲು 
ಮತ್ತು ಮೆಚ್ಚಲು, ಮತ್ತು ಭಾರತದಲ್ಲಿ ರಾಷ್ಟ್ರೀಯ ಐಕ್ಕತೆಯ ಸಮಸ್ಯೆಯನ್ನು, ಅತ್ಯಂತ ಉದಾರ 
ತಿಳಿವಳಿಕೆ, ಸಹಾನುಭೂತಿ ಮತ್ತು ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ಪರಿಶೀಲಿಸಲು 
ಸಹಾಯ ಮಾಡಬೇಕಾಗಿದೆ. ದುರದೃಷ್ಟಕರವೆಂದರೆ, ಇಂದಿನ ವಿದ್ಯಾಭ್ಯಾಸವು ನಮ್ಮ ಜನರಿಗೆ ಈ 
ಯಾವ ಮೌಲ್ಯಗಳನ್ನೂ ನೀಡುವುದಿಲ್ಲ. ವಿದ್ಯಾಭ್ಯಾಸವನ್ನು ರಾಷ್ಟ್ರೀಯ ಉದ್ದೇಶಗಳಿಗೆ ಮತ್ತು 
ಗುರಿಗಳಿಗೆ ಉಪಯೋಗಿಸುವ ವಿಷಯದಲ್ಲಿ ಈವರೆಗೂ ನಾವು ಅನೇಕ ಇತರ ದೇಶಗಳ 
ಜಾಜ್ವಲ್ಕಮಾನ ಉದಾಹರಣೆಗಳನ್ನು ಉಪಯೋಗಿಸಿಲ್ಲ. ಉದಾಹರಣೆಗೆ, ಬ್ರಿಟಿಷರು ತಮ್ಮ _ 
ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ, ಆಕ್ಸ್‌ಫರ್ಡ್‌, ಕೇಂಬ್ರಿಜ್‌ ಮತ್ತು ಇತರ ವಿಶ್ವವಿದ್ಯಾನಿಲಯಗಳಲ್ಲಿ 
ರಾಷ್ಟ್ರೀಯ ಉದ್ದೇಶಗಳು ಮತ್ತು ಗುರಿಗಳಿಗೆ ನಿಯೋಜಿಸಿದ ಅತ್ಯಂತ ಉತ್ತಮವಾದ ವಿದ್ಯಾಭ್ಯಾಸ 
ವನ್ನು ನೀಡಿದರು. ದೇಶದ ಪ್ರತಿಯೊಂದು ಸಮಸ್ಯೆಯೂ ಈ ಬ್ರಿಟಿಷ್‌ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿ 
ಗಳಿಂದ ಗುರುತಿಸಲ್ಪಟ್ಟು ನಿವಾರಿಸಲ್ಪಟ್ಟಿತು. ಆದರೆ ನಮ್ಮ ಸ್ವಾತಂತ್ರ್ಯಾನಂತರದ ವಿದ್ಯಾಭ್ಯಾಸದ 
ಸಾಧನೆ ಏನು ? ನಮ್ಮ ವಿದ್ಯಾಭ್ಯಾಸ ದೇಶದ ಯಾವ ಸಮಸ್ಯೆಯನ್ನೂ ಬಗೆಹರಿಸದಿರುವುದಷ್ಟೇ 
ಅಲ್ಲ, ಆದರೆ ಇತರ ಸಮಸ್ಯೆಗಳ ಜತೆಗೆ ಅದೇ ಒಂದು ಬಗೆಹರಿಸಲಾಗದ ಸಮಸ್ಯೆಯಾಗಿ, ದೇಶ 
ಅದನ್ನು ನಿವಾರಿಸಬೇಕಾಗಿದೆ ! ದೇಶಕ್ಕೆ ಹೊರೆಯಾಗಿರುವ ಸವಾಲುಗಳನ್ನು ಎದುರಿಸುವ ಮತ್ತು 
ಅತಿಕ್ರಮಿಸುವ ಸಾಧನವಾಗುವುದರ ಬದಲು ನಮ್ಮ ವಿದ್ಯಾಭ್ಯಾಸ ತಾನೇ ಒಂದು ದೇಶದ 
ಮ ಗೆ ನಮ್ಮ ಶಿಕ್ಷಣವನ್ನು ಪಡೆದ ವಿದ್ಯಾರ್ಥಿಗಳು, ನಮ್ಮ ಸಾಂಸ್ಕೃತಿಕ 
ay ಪ್ರೇರಿತರಾಗಿ, ಮೊದಲು ವಿದ್ಯಾರ್ಥಿಗಳಾಗಿ, ನಂತರ ರಾಜಕೀಯದಲ್ಲಿ, ಆಡಳಿತದಲ್ಲಿ, 
ರಿ ಬೋಧಿಸುವುದರಲ್ಲಿ ಮತ್ತು ಇತರ ವೃತ್ತಿಗಳಲ್ಲಿ ಮುಂದಾಗಿ ಬಂದು, ವರ್ಷ ವರ್ಷವೂ 
ಜಾತೀಯತೆ, ಅಸ್ಪೃಶ್ಯತೆ, ಮತೀಯ ಕಲಹಗಳು, ಮತ್ತು ವಿವಿಧ ರೂಪದ ಸಾಮಾಜಿಕ ಅನ್ಯಾಯಗಳು 
ವು a a ಪರಿಹರಿಸಲು ಸಹಾಯ ಮಾಡಬೇಕಾಗಿತ್ತು. ನಮ್ಮ ದೇಶವು, ನಮ್ಮ 
ಇಟ ನ ವಿದ್ಯಾರ್ಥಿಗಳು ಸಮಗ್ರ ಮಾನವೀಯ ಬೆಳವಣಿಗೆಗೆ 
ಹಾಸ್‌ ದೇಶವನ್ನು ಎದುರಿಸುತ್ತಿರುವ ಸಮಸ್ಯೆಗಳನ್ನು ಬಗೆಹರಿಸಿ ಆದರ 
ಶವ ಪ್ರಜಾಪ್ರಭುತ್ವವನ್ನು ಬಲಗೊಳಿಸುವರೆ ವರು 
ನಿರೀಸಸುವುದ್ದು ಲ್ರಧಧ ಬದಲು ಅ 


CC-0. Jangamwadi Math Collection 


ನಮ್ಮ ಸಾಂಸ್ಕೃತಿಕ ಪರಂಪರೆ ಮತ್ತು ಅದರ ಆಧುನಿಕ ತಿರುವು ಬದಗ 
ತಮ್ಮ ಸ್ವಾರ್ಥ, ಅಲ್ಲದೃಷ್ಟಿಯ ಮನೋಧರ್ಮ ಮತ್ತು ನಡವಳಿಕೆಯಿಂದ ವಿದ್ಯಾಭ್ಯಾಸವನ್ನು 
ಪ್ರಬಲವಾದ ರೋಗದ ಸ್ಥಿತಿಗೆ ಇಳಿಸಿರುವರು. ಮತ್ತು ಆ ರೋಗವು ಕ್ಯಾನ್ಸರ್‌ನಂತೆ ನಮ್ಮ 
ರಾಜಕಾರಣಕ್ಕೂ ಮತ್ತು ಸಾರ್ವಜನಿಕ ಜೀವನಕ್ಕೂ ಹರಡಿದೆ. ಇವೆಲ್ಲ ನಮ್ಮ ಸಾಂಸ್ಕೃತಿಕ 
ಪರಂಪರೆಯನ್ನು ನಮ್ಮ ವಿದ್ಯಾಭ್ಯಾಸಕ್ಕೆ ಬೆಸೆದು ಅದನ್ನು ಆಧುನಿಕ ಸವಾಲುಗಳನ್ನು ಎದುರಿಸಲು 
ಒಂದು ಸಾಧನವನ್ನಾಗಿ ಮಾಡದೆ ಇರುವುದರ ಫಲ. ಎಂತಹ ದಯಾರ್ದ್ರ ಸ್ಥಿತಿ ! ನಮ್ಮಲ್ಲಿ 
ಅನೇಕರು ಅವರ ದೇಶದ ಪೂರ್ವಕಾಲದ ವಿಷಯವನ್ನು ತಿಳಿದುಕೊಂಡಿಲ್ಲ. ಅವರು ತಮ್ಮ ದೇಶದ 
ದೀರ್ಫ್ಥ ಮನಮುಟ್ಟುವ ಇತಿಹಾಸ ಸ್ರೋತದಲ್ಲಿ ತಮಗೊಂದು ಸ್ಥಾನವನ್ನು ಕಂಡುಕೊಂಡಿಲ್ಲ. 
ರಾಷ್ಟ್ರ ನದಿಯ ಸಂಬಂಧವಿಲ್ಲದೆ ದೂರುವ ಅತೃಪ್ತ ಮನಸ್ಸಿನ ನಿಂತ ನೀರಿನ ಹಳ್ಳವಾಗಿ ಅವರು 
ರಾಷ್ಟ್ರ ಜೀವನದ ದೀರ್ಥ ಸರಪಳಿಯಲ್ಲಿ ಒಂದು ದುರ್ಬಲ ಕೊಂಡಿಯಾಗಿರುವರು ; ಮತ್ತು 
ಭೌತಶಾಸ್ತ್ರದ ಪ್ರಕಾರ, ನಮಗೆ ತಿಳಿದಿರುವಂತೆ, ಒಂದು ಸರಪಳಿಯು ಅದರ ಅತ್ಮಂತ 
ದುರ್ಬಲಕೊಂಡಿಯಷ್ಟೇ ಬಲವಾಗಿರುವುದು. 

ಬಂಗಾಲಿ ಕಥೆಯೊಂದು ನಮ್ಮ ದೇಶದ ಸಮಸ್ಯೆಗಳ ಸವಾಲಿನ ಮಟ್ಟಕ್ಕೆ ಏರುವುದರಲ್ಲಿ ನಮ್ಮ 
ವಿದ್ಯಾಭ್ಯಾಸದ ನಿಷ್ಫಲತೆಯನ್ನು ಚಿತ್ರಿಸುವುದು. ಕಥೆಯ ಪ್ರಕಾರ, ಯಾರೊ ಒಬ್ಬರನ್ನು ಒಂದು 
ಭೂತ ಮೆಟ್ಟಿಕೊಂಡಿತಂತೆ ; ಅದನ್ನು ಓಡಿಸಲು ಪ್ರಸಿದ್ಧನಾದ ಮಂತ್ರವಾದಿಯೊಬ್ಬನನ್ನು ಕರೆತಂದ 
ರಂತೆ. ಅವನು ಸ್ವಲ್ಪ ಸಾಸಿವೆ ಕಾಳುಗಳನ್ನು ಕೇಳಿದ. ಅವರು ಕೊಟ್ಟರು. ಅವಕ್ಕೆ ತನ್ನ ಮಂತ್ರವನ್ನು 
ಆವಾಹನೆ ಮಾಡಿ, ಭೂತ ಹಿಡಿದಿದ್ದವನ ಮೇಲೆ ಎರಚಿ, ಭೂತಕ್ಕೆ ಬಿಟ್ಟು ಹೋಗುವಂತೆ ಆಜ್ಞಾಪಿಸಿ 
ದನು. ಆದರೆ ಭೂತವು ಬಿಟ್ಟು ಹೋಗಲು ನಿರಾಕರಿಸಿತು. ಎಲ್ಲ ಕಡೆಯೂ ಸಫಲವಾಗುತ್ತಿದ್ದ 
ಮಂತ್ರವಾದಿಗೆ, ಈ ಬಾರಿ ಏತಕ್ಕೆ ಸಫಲನಾಗಲಿಲ್ಲವೆಂದು ಆಶ್ಚರ್ಯವಾಯಿತು. ವಿಚಾರಿಸಲಾಗಿ 
ಆತನಿಗೆ ತಿಳಿಯಿತು, ಭೂತವು ಸಾಸಿವೆ ಕಾಳಿನೊಳಗಡೆಯೇ ಸೇರಿಕೊಂಡಿತ್ತು ! ನಮ್ಮ ವಿದ್ಯಾಭ್ಯಾಸ, 
ಆ ಸಾಸಿವೆ ಕಾಳಿನಂತೆ ಅದರಲ್ಲಿ ಅಂತರ್ನಿಹಿತವಾದ ದೌರ್ಬಲ್ಯ ಮತ್ತು ದುಷ್ಟಶಕ್ತಿಯಿಂದಾಗಿ 
ಪರಿಣಾಮಕಾರಿಯಾಗಿಲ್ಲ ! ನಮ್ಮ ದೇಶವನ್ನು ಕಾಡುತ್ತಿರುವ ದುಷ್ಟಶಕ್ತಿಗಳನ್ನು ತೊಡೆದು ಹಾಕಲು 
ಬೇಕಾದ ಶಕ್ತಿ ಅದಕ್ಕೆ ಇಲ್ಲದಿರುವುದರಲ್ಲಿ ಆಶ್ಚರ್ಯವಿಲ್ಲ ! ಮೊದಲನೆಯದಾಗಿ, ನಮ್ಮ 
ವಿದ್ಯಾಭ್ಯಾಸ ಪದ್ಧತಿಗೆ ಮೆಟ್ಟಿಕೊಂಡಿರುವ ಆ ಭೂತವನ್ನು ತೊಲಗಿಸಬೇಕಾಗಿದೆ ; ಆಗ ಮಾತ್ರವೇ 
ಅದು ನಮ್ಮ ರಾಷ್ಟ್ರೀಯ ಉದ್ದೇಶಗಳನ್ನು ಪೂರೈಸಲು ಸಮರ್ಥವಾಗುವುದು. 

ಪತ್ರವೊಂದರಲ್ಲಿ ವಿವೇಕಾನಂದರು ಆಧುನಿಕ ಕಾಲದಲ್ಲಿ ಭಾರತೀಯ ಸಂಸ್ಕೃತಿಯನ್ನು 
ಪುನಶ್ಚೇತನಗೊಳಿಸಲು ನಮ್ಮ ಕೋಟಿ ಕೋಟಿ ಸಾಮಾನ್ಯರನ್ನು ಶಿಕ್ಷಿತರನ್ನಾಗಿ ಮಾಡಬೇಕಾಗಿರುವು 
ದನ್ನು ಒತ್ತಿ ಹೇಳುವರು (ಕೃತಿಶ್ರೇಣಿ, ಸಂ. ೪, ಪು. ೧೪೩): 


ಜನಸಾಮಾನ್ಯರನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು. ಅವರನ್ನು ಮೇಲಕ್ಕೆ ಎತ್ತ ಬೇಕು. 
ಇದರಿಂದ ಮಾತ್ರ ಒಂದು ರಾಷ್ಟವಾಗುವುದಕ್ಕೆ ಸಹಾಯವಾಗುವುದು... ರಾಷ್ಟ್ರದ ಬಹುಪಾಲು 
ಮಂದಿ ಬಡಜೋಪಡಿಗಳಲ್ಲಿ ವಾಸವಾಗಿರುವರು, ಅವರು ತಮ್ಮ ಪುರುಷತ್ವವನ್ನು ಮರೆತಿರು 
ವರು. ಇಲ್ಲಿದೆ ತಪ್ಪೆಲ್ಲ. ಅನವರತವೂ ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಇವರುಗಳಿಂದ 
ತುಳಿಸಿಜೊಂಡ್ರು ಕ್ರಮೇಣ ಅವರು ಯಾರ ಜೇಬಿನಲ್ಲಿ ಹೆಚ್ಚು ದುಡ್ಡಿ ದೆಯೋ ಅವರಿಂದ ತುಳಿಸಿ 
ಕೊಳ್ಳುವುದೇ ತಮ್ಮ ಕರ್ತವ್ಯವಂದು ತಿಳಿದುಕೊಂಡಿರುವರು. ಅವರು ಕಳೆದುಕೊಂಡ ವ್ಯಕ್ತಿತ್ವ 


ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಸು 
೪೭೮ 


ಹರಿಸುವ. ಮೂಲ ಸಾಧನಗಳಿಂದು 
_ಸವು ನಮ್ಮ ದೇಶದ ಸಮಸ್ಯೆಗಳನ್ನು ಬಗೆಹರಿಸು 
ಜ್‌ ವಿಶ್ವಾಸವಿಟ್ಟಿದ್ದರು. ಕೇಳುಗರೊಬ್ಬರು ವಿವೇಕಾನಂದರನ್ನು, “ಹಾಗಾದರೆ, 
ಸ ಗಳೇನೂ ಇಲ್ಲವೇ ?” ಎಂದು ಪ್ರಶ್ನಿಸಿದಾಗ 
ಸ್ವಾಮಿಜಿ, ನಮ್ಮ ದೇಶದ ಮಹಿಳೆಯರಿಗೆ ಸಮಸ್ಯೆ ಜಿ } 
ಅವರು ಉತ್ತರವಿತ್ತರು (ಕೃತಿಶ್ರೇಣಿ ಸಂ. ೭, ಪು. ೪೫೨) : . 
ಸ್ತಾಮೀಜಿ: ಎಷ್ಟೋದಾರುಣ ಸಮಸ್ಯೆಗಳು ಇವೆ ಆದರೆವಿದ್ಯಾಭ್ಯಾಸಎಂಬ ಮಂತ್ರದಿಂದ 
ಬಗೆಹರಿಯದ ಸಮಸ್ಯೆ ಯಾವುದೂ ಇಲ್ಲ. ಆದರೆ ನಿಜವಾದ ವಿದ್ಠೆ ಏನೆಂಬುದನ್ನು ನಮ್ಮಲ್ಲಿ 
ಇನ್ನೂ ಯಾರೂ ಕಲ್ಪಿಸಿಕೊಂಡಿಲ್ಲ. 
ಪ್ರಶ್ನೆ: ನೀವು ಅದನ್ನು ಹೇಗೆ ವಿವರಿಸುತ್ತೀರಿ ? 
ಸ್ವಾಮೀಜಿ : ನಾನು ಯಾವುದನ್ನೂ ವಿವರಿಸುವುದಿಲ್ಲ. ಆದರೂ ಶಿಕ್ಷಣವೆಂದರೆ ಕೇವಲ 
ಪದಳುಗ್ರಹನಲ್ಲ, ನಮ್ಮಲ್ಲಿರುವ ಶಕ್ತಿಗಳನ್ನು ಬೆಳೆಸಿಕೊಳ್ಳುವುದು ಅಥವಾ ವ್ಯಕ್ತಿಗಳು ತಮ್ಮ 
ಇಚ್ಛಾಶಕ್ತಿಯನ್ನು ಸರಿಯಾದ ಮತ್ತು ಸಮರ್ಥವಾದ ರೀತಿಯಲ್ಲಿ ಬಳಸುವಂತೆ ತರಬೇತಿ 
ನೀಡುವುದು. - 
ಸ್ವಾಮಿಜಿಯವರು ಮತ್ತೂ ಹೇಳುವರು (ಕೃತಿಶ್ರೇಣಿ, ಸಂ. ೮, ಪು. ೧೨೭) : 


ನೀವು ಒಬ್ಬ ಮನುಷ್ಯ ಕೆಲವು ಪರೀಕ್ಷೆಗಳನ್ನು ಪಾಸು ಮಾಡಿದರೆ ಮತ್ತು ಒಳ್ಳೆಯ 
ಉಪನ್ಯಾಸಗಳನ್ನು ಕೊಟ್ಟರೆ ಮಾತ್ರ ಆತನನ್ನು ವಿದ್ಯಾ ವಂತನೆಂದು ಪರಿಗಣಿಸುತ್ತೀರಿ. ಯಾವ 
ವಿದ್ಯಾಭ್ಯಾಸಸಾಮಾನ್ಯ ಜನರಿಗೆ ಬದುಕಲು ಮಾಡುವ ಹೋರಾಟಕ್ಕೆ ಸಹಾಯ ಮಾಡಲಾರದೊ 
ಯಾವುದು ತೀಲದ ಶಕ್ತಿಯನ್ನು, ಸೇವೆಯ ಮನೋಭಾವವನ್ನು, ಮತ್ತು, ಸಿಂಹದ 
ಪರಾಕ್ರಮವನ್ನು ತರಲಾರದೊ ಅದಕ್ಕೆ ಆ ಹೆಸರು ಯೋಗ್ಯವೇ? ನಿಜವಾದ ವಿದ್ಯಾಭ್ಯಾಸಮೆದರೆ 
ಯಾವುದು ಒಂದು ವ್ಯಕ್ತಿಯನ್ನು ತನ್ನ ಕಾಲಿನ ಮೇಲೆ ತಾನು ನಿಲ್ಲಲು ಸಹಾಯ ಮಾಡುವುದೋ 
ಅದು. ಈಗ ನೀವು ಶಾಲಾಕಾಲೇಜುಗಳಲ್ಲಿ ಪಡೆಯುತ್ತಿರುವ ವಿದ್ಯಾಭ್ಯಾಸ ನಿಮ್ಮ ನ್ನು ಕೇವಲ 
ಅಜೀರ್ಣದಿಂದ ನರಳುತ್ತಿರುವ ಜನಾಂಗವನ್ನಾಗಿ ಮಾಡುತ್ತಿ ರುವುದು. ನೀವು ಕೇವಲ ಯಂತ್ರ 
ಗಳಂತೆ ಕೆಲಸ ಮಾಡುತ್ತಿರುವಿರಿ ಮತ್ತು ಜಡಜೀವಿಗಳಂತೆ ಬದುಕಿರುವಿರಿ.'' 


ಆದ್ದರಿಂದ, ಇಡಿ ದೇಶ ತನ್ನದೇ ಆದ ಗತಕಾಲದ ಇತಿಹಾಸದಿಂದ ಪ್ರೇರಣೆಯನ್ನು ಪಡೆಯ 
ಬೇಕಾಗಿದೆ, ಮತ್ತು ಅದರೊಂದಿಗೆ ಆಧುನಿಕ ಕಾಲದ ಪ್ರೇರಣೆಯನ್ನು ಸೇರಿಸಬೇಕಾಗಿದೆ. ಅದು 
ನಮ್ಮ ರಾಷ್ಟ್ರದ ಬುದ್ಧಿಶಕ್ತಿಯನ್ನು ಮತ್ತೊಮ್ಮೆ ಕ್ರಿಯಾಶೀಲವಾಗಿ ಒಂದು ಕಾಲದಲ್ಲಿ ನಮಗೆ 
ಇದ್ದಂತೆ-ಮಾಡುವುದು. ಒಂದು ಶ್ರೀಮಂತ ಸಂಸ್ಕೃತಿ ನಮಗೆ ಪರಂಪರಾನುಗತ ಆಸ್ತಿಯಂತೆ 
ಬಂದಿದೆ. ಏಕೆಂದರೆ ಹಿಂದಿನ ಕಾಲದಲ್ಲಿ ಅಂತಹ ಸೃಜನಾತ್ಮಕ ಶಕ್ತಿಯುಳ್ಳ ವ್ಯಕ್ತಿಗಳು ಇದ್ದರು. 
ನಾವು ನಮ್ಮ ಹಿಂದಿನ ಕಾಲದೊಂದಿಗೆ ಸಂಬಂಧವನ್ನು ಇಟ್ಟುಕೊಂಡರೆ ಮಾತ್ರ ಆತ್ಮಗೌರವ 
ಮತ್ತು ಆತ್ಮಶ್ರದ್ಧೆ ಹಾಗೂ ಆಧುನಿಕ ಪಾಶ್ಚಿಮಾತ್ಮ ಸಂಸ್ಕೃತಿಯಿಂದ ಶ್ರೇಷ್ಠವಾದ ಅಂಶಗಳನ್ನು 
ಆರಿಸಿಕೊಳ್ಳಲು ಬೇಕಾದ ಯೋಗ್ಯತೆ ಮತ್ತು ವಿವೇಕ ಸಮಗೆ ಬರುವುದು. ಹೀಗೆ ನಾವು ಮಹಾನ” 
ದೇಶದಲ್ಲಿ ಬಾಳುತ್ತಿರುವ ಮಹಾನ್‌ ಪ್ರಜೆಗಳು ಆಗುವವು. ಈ ಶಕ್ತಿಯಿಂದ ನಮ್ಮಲ್ಲಿ ಪ್ರತಿ 
ಯೊಬ್ಬರೂ ನಮಗೆ ನಾವು ಹೀಗೆ ಹೇಳಿಕೊಳ್ಳುವ ಧೈರ್ಯ ಬರುವುದು : 

ನಮ್ಮ ದೇಶದ ಆಡಳಿತದಲ್ಲಿ ನಮಗೆ ಅನೇಕ ಸಮಸ್ಯೆಗಳಿವೆ ಮತ್ತು ಅನೇಕ ಬಾಧೆಗಳಿನೆ 1 


ಸಣಗಂದದ್ನೂತ್ತೊಂದರೆ ಸ್ಪ 9ನನ್ನುಸವಾಲುಗಳಿಂದು ತೆಗೆದುಕೊಳ್ಳುತ್ತೇವೆ; ನಮ್ಮ ಜಾನ: 


ನಮ್ಮ ಸಾಂಸ್ಕೃತಿಕ ಪರಂಪರೆ ಮತ್ತು ಅದರ ಆಧುನಿಕ ತಿರುವು ೪೭೯ 
ಅನುಷ್ಠಾನ ನೈಪುಣ್ಯತೆ, ಶೀಲಶಕ್ತಿಯಿಂದ ಅವನ್ನು ಎದುರಿಸಿ ಅತಿಕ್ರಮಿಸುವೆವು ; ಈ ಸಾಮಾಜಿಕ 
ದೌರ್ಬಲ್ಯಗಳು, ನಮ್ಮ ಜನಸಂಖ್ಯೆಯ ಅರ್ಧ ಭಾಗವನ್ನು ಬಹು ಕಾಲದಿಂದ ಪೀಡಿಸು ತ್ತಿರುವ 
ಬಡತನ, ಮತ್ತು ಈ ಅಸಹಾಯಕತೆಯ ಭಾವನೆ ಇವನ್ನೆಲ್ಲಾ ತೊಡೆದು ಹಾಕುವೆವು. ನಾವು ಇಡೀ 
ಮಾನವ ಜನಾಂಗದ ಆರನೆಯ ಒಂದು ಭಾಗವಾದ ಭಾರತವನ್ನು ಸಮಗ್ರ ಮಾನವೀಯ ಬೆಳವಣಿಗೆಗೆ 
ಒಂದು ಶಕ್ತಿಶಾಲಿ ಮಾನವಶಾಸ್ತ್ರ ಪ್ರಯೋಗಶಾಲೆಯನ್ನಾಗಿ ಭಾವಿಸುವೆವು. 


೧೮. ಭಾರತದಿಂದ ಆಧುನಿಕ ಪ್ರಪಂಚದ ನಿರೀಕ್ಷೆ 


ನಮ್ಮ ಸ್ವಂತ ಇತಿಹಾಸದ ಪ್ರೇರಣೆಯೊಂದಿಗೆ ಗ್ರೀಕ್‌-ರೋಮನ್‌ ಇತಿಹಾಸ, ಅರಬ್‌ ಇತಿಹಾಸ, 
ಚೀನೀ ಇತಿಹಾಸ, ಆಧುನಿಕ ಪಾಶ್ಚಿಮಾತ್ಮ ಮತ್ತು ಜಪಾನ್‌ ಇತಿಹಾಸ--ಇವೆಲ್ಲದರಿಂದಲೂ 
ಪ್ರೇರಣೆಯನ್ನು ಪಡೆಯೋಣ. ಈ ಪ್ರತಿಜ್ಞೆ ಮತ್ತು ಪ್ರಯತ್ನದ ತಪಸ್ಸಿನಿಂದ ನಾವು ನಮ್ಮ ದೇಶವನ್ನು 
ಮಹತ್ತಾದುದನ್ನಾಗಿ ಮಾಡಬಹುದು. ಅಮೆರಿಕ, ಇಂಗ್ಲೆಂಡ್‌, ಯೂರೋಪ್‌ನ ಇತರ ದೇಶಗಳು 
ಮತ್ತು ಜಪಾನ್‌ನಲ್ಲಿ ಜನರಿಗೆ ಘನತೆ ಬಂದಿರುವುದು ಜ್ಞಾನಾನ್ವೇಷಣೆಯ ತಪಸ್ಸಿನ ಮೂಲಕ. 
ಎಷ್ಟೊಂದು ಜನ ವಿಜ್ಞಾನಿಗಳು ಹಲವು ಗಂಟೆಗಳ ಕಾಲ ಪ್ರಯೋಗಶಾಲೆಯಲ್ಲಿ ಕೆಲಸ ಮಾಡಿರು 
ವರು ; ಅನೇಕ ವೇಳೆ ಅವರಿಗೆ ಆಹಾರ ಸೇವನೆ ಮತ್ತು ವಿಹಾರಕ್ಕೆ ಸಮಯವಿರಲಿಲ್ಲ ; ಆಮೋದ 
ಪ್ರಮೋದಗಳಿಗೆ ಮತ್ತು ಸಮಾಜ ಜೀವನದ ಇತರ ವಿಷಯಗಳಿಗೆ ಸಮಯವಿಲ್ಲ. ಅವರು ವೈಜ್ಞಾನಿಕ 
ಸಂಶೋಧನೆಯಲ್ಲಿ ಉದ್ಯುಕ್ತರಾಗಿದ್ದರು. ಅದರಿಂದ ಪಾಶ್ಚಿಮಾತ್ಯ ಸಂಸ್ಕೃತಿಯ ಘನತೆ ಬಂದಿದೆ. 
ಪ್ರತಿಯೊಂದು ಸಂಸ್ಕೃತಿಯ ಹಿಂದೆಯೂ ಈ ಅದ್ಭುತವಾದ ತಪಸ್ಸಿನ ಶಕ್ತಿ ಇದೆ ; ಸ್ವಾತಂತ್ರ್ಯಾನಂತರ 
ನಾವು ಅದನ್ನು ಬಹಳ ಮಟ್ಟಿಗೆ ಕಳೆದುಕೊಂಡಿರುವೆವು; ಆದ್ದರಿಂದಲೆ ನಮ್ಮ ಶೀಲದ ಪ್ರತಿಯೊಂದು 
ಅಂಶವೂ ಅಧೋಗತಿಯಲ್ಲಿದೆ. ನಾವು ನಮ್ಮ ಸಾಂಸ್ಕೃತಿಕ ಪರಂಪರೆಯೊಂದಿಗೆ ಸಂಬಂಧವನ್ನಿಟ್ಟು 
ಕೊಂಡಿಲ್ಲ, ಪರೀಕ್ಷಿಸಿ ನೋಡಿರುವ ನಮ್ಮ ಸಾಂಸ್ಕೃತಿಕ ಮೌಲ್ಯಗಳಿಂದ ಪ್ರೇರಣೆಯನ್ನು ಪಡೆದಿಲ್ಲ ; 
ನಮ್ಮ ಜನರಲ್ಲಿ ಅನೇಕರಿಗೆ ನಮ್ಮ ದೇಶದ ೫೦೦೦ ವರ್ಷಗಳಿಗೂ ಮೀರಿದ ವೈಭವೋಪೇತ 
ಇತಿಹಾಸ ಗೊತ್ತಿಲ್ಲ ; ಸಹಜವಾಗಿ ಅವರು ಅದರ ಪ್ರೇರಣೆಯನ್ನು ಅನುಭವಿಸುತ್ತಿಲ್ಲ. ಇತರ 
ದೇಶದ ಜನರನೇಕರಿಗೆ ಭಾರತದ ಬಗ್ಗೆ ಸಂಪೂರ್ಣ ಗೌರವವಿದೆ, ಮತ್ತು ನಮ್ಮ ಕಾಲದಲ್ಲಿಯೇ 
ಶ್ರೀ ರಾಮಕೃಷ್ಣರಂತಹ ವಿಶ್ವ ಸಮನ್ವಯದ ಆಚಾರ್ಯರನ್ನು ನೀಡಿದ ಭಾರತೀಯ ಸಂಸ್ಕೃತಿಯು 
ಆಧುನಿಕ ನಾಗರಿಕತೆಯನ್ನು ರಕ್ಷಿಸುವುದೆಂಬ ಭರವಸೆ ಮತ್ತು ಧೈರ್ಯವನ್ನು ವ್ಯಕ್ತಪಡಿಸುತ್ತಿರುವರು. 
ಅಣು ವಿಜ್ಞಾನದಲ್ಲಿ ಆಗಿರುವ ಅದ್ಭುತ ಮುನ್ನಡೆಯ ಹಿನ್ನೆಲೆಯಲ್ಲಿ ಮತ್ತು ಇಡೀ ಪ್ರಪಂಚವೇ 
ಅಣು ಯುದ್ಧದಲ್ಲಿ ನಾಶವಾಗಬಹುದೆಂಬ ಭಯವಿರುವಾಗ ಇತಿಹಾಸಕಾರರಾದ ಆರ್ನಾಲ್ಡ್‌ 
ಟಾಯ್ನ್‌ಬೀಯವರು, ಆಧುನಿಕ ನಾಗರಿಕತೆಯನ್ನು ಉಳಿಸಲು ಬೇಕಾದ ಆಧ್ಯಾತ್ಮಿಕ ಶಕ್ತಿಯ 
ಆಗರವೆಂದು ಭಾರತದ ಕಡೆ ಕೈ ತೋರಿರುವರು. ಅವರು ೧೯೫೦ರಲ್ಲಿ ಒಂದು ಸಲ ದೆಹಲಿಗೆ 
ಬಂದಿದ್ದಾಗ ನಾನು ಅವರನ್ನು ಭೇಟಿಯಾಗಿದ್ದೆ ಮತ್ತು ಅವರಿಂದ ಒಂದು ಉಪನ್ಮಾಸವನ್ನು ನಮ್ಮ 
ದೆಹಲಿಯ ರಾಮಕೃಷ್ಣ ಮಿಷನ್‌ನಲ್ಲಿ ಏರ್ಪಡಿಸಿ ಅದರ ಅಧ್ಯಕ್ಷತೆ ವಹಿಸಿದ್ದೆನು. ಅವರ ಭಾಷಣವನ್ನು 
. ಕೇಳಲು ಜನರು ಬಹು ಸಂಖ್ಯೆಯಲ್ಲಿ ಸೇರಿದ್ದರು. ಆ ಸಂದರ್ಭದಲ್ಲಿ ನಾನು ಅವರಿಗೆ ಅದ್ಭುತವಾದ 
The Gospel of Sri Ramakrishna ಎಂಬ ಪುಸ್ತಕವನ್ನು ಅವರಿಗೆ ಉಡುಗೊರೆಯಾಗಿ ಕೊಟ್ಟೆ. 
ಅವರು ಹೀಗೆ ಬರೆದರು ; ಅದು ನಮ್ಮ ದೇಶಭಕ್ತಿಯನ್ನು ಪುಲಕಗೊಳಿಸಬಹುದು ; ನಾವು ಈಗ 
ಇರುವ ಸ್ಥಿತಿಯಲ್ಲಿ ಆ ಗೌರವಕ್ಕೆ ಪಾತ್ರರಲ್ಲ ; ಆದರೆ ಅವರು ಹಾಗೆ ಹೇಳಿರುವರು ; ಮತ್ತು 
ನಿಜವಾದ ಭಾರತ, ಅಮರ ಭಾರತ, ಆ ಗೌರವಕ್ಕೆ ಸಂಪೂರ್ಣವಾಗಿ ಪಾತ್ರ. (Sri Ramakrishna 


CC-0. Jangamwadi Math Collection. Digitized by eGangotri 


ಡು ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಳು 


and His urique Message, ಲೇಖಕರು : ಸ್ವಾಮಿ ಘನಾನಂದ, ರಾಮಕೃಷ್ಣ ವೇದಾಂತ ಸೆಂಟರ್‌ 
ಲಂಡನ್‌ನಿಂದ ಪ್ರಕಾಶಿತ, ೧೯೭೦ರ ಆವೃತ್ತಿ-ಇದರ “ಮೊದಲ ಮಾತಿನಿಂದ) : 
ಅನುಷ್ಠಾನದಲ್ಲಿ ಅಭಿವ್ಯಕ್ತವಾದ ಶ್ರೀ ರಾಮಕೃಷ್ಣರ ಸಂದೇಶ ಅನ್ಕಾ ದೃಶವಾದುದು. ಅವರ 
ಸಂದೇಶ ಹಿಂದೂ ಧರ್ಮದ ಸಾರ್ವಕಾಲಿಕ ಸಂದೇಶವೇ ಆಗಿರುವುದು ಧರ್ಮ ಎಂಬುದು 
ಕೇವಲ ಅಧ್ಯಯನದ ವಸ್ತುವಲ್ಲ ; ಅದು ಅನುಭವಿಸಬೇಕಾದುದು ಮತ್ತು ಅದರಂತೆ ಜೀವಿಸ 
ಬೇಕಾದುದು ಮತ್ತು ಶ್ರೀ ರಾಮಕ್ಚಷ್ಟರು ತಮ್ಮ ವಿಶಿಷ್ಟತೆಯನ್ನು ಅಭಿವೃಕ್ತಗೊಳಿಸುದುದು 
ಈ ಕ್ಷೇತ್ರದಲ್ಲಿ. ಅವರು ಭಾರತೀಯ ಧರ್ಮ ಮತ್ತು ತತ್ತ್ವದ ಎಲ್ಲ ರೂಪಗಳನ್ನೂ ಒಂದಾದ 
ಮೇಲೊಂದರಂತೆ ಅಭ್ಯಾಸ ಮಾಡಿದರು ಮತ್ತು ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮವನ್ನು ಅಭ್ಯಾಸ 
ಮಾಡಿದರು. ಅವರ ಧಾರ್ಮಿಕ ಚಟುವಟಿಕೆ ಮತ್ತು ಅನುಭವಗಳು ವಾಸ್ತವವಾಗಿ ಕೆಲವು 
ಮಟ್ಟಿಗೆ ಸಂಪೂರ್ಣವಾಗಿತ್ತು. ಈ ಮಟ್ಟವನ್ನು ಯಾವ ಧಾರ್ಮಿಕ ಮೇಧಾವಿಯೂ 
ಭಾರತದಲ್ಲಾಗಲಿ ಅಥವಾ ಇತರ ದೇಶದಲ್ಲಾಗಲಿ ಮುಟ್ಟಿರಲಿಲ್ಲ. 
ಯಾವ ದೇಶ ಮತ್ತು ಕಾಲದಲ್ಲಿ ಅವರ ಮತ್ತು ಅವರ ಸಂದೇಶ ಅಗತ್ಯವಾಗಿತ್ತೊ ಅಲ್ಲಿ 
ಶ್ರೀ ರಾಮಕೃಷ್ಣ ರು ಅವತರಿಸಿದರು ಮತ್ತು ಅವರ ಸಂದೇಶವನ್ನು ನೀಡಿದರು. ಹಿಂದೂ ಧಾರ್ಮಿಕ 
ಸಂಪ್ರದಾಯದಲ್ಲಿ ಬೆಳೆಯದ ಯಾರೂ ಇಂತಹ ಸಂದೇಶವನ್ನು ನೀಡುವುದು ಸಾಧ್ಯವಿರಲಿಲ್ಲ. 
ಶ್ರೀ ರಾಮಕೃಷ್ಣರು ಬಂಗಾಲ ದೇಶದಲ್ಲಿ ೧೮೩೬ರಲ್ಲಿ ಜನ್ನ ತಳೆದರು. ಅವರು, ಅವರ 
ಜೀವಿತ ಕಾಲದಲ್ಲಿ ನಿಜವಾಗಿ ಮೊದಲ ಬಾರಿಗೆ ವಿಶ್ವ ಮಟ್ಟದಲ್ಲಿ ಏಕೀಕ್ಷತನಾದ ಪ್ರಪಂಚದಲ್ಲಿ 
ಜನಿಸಿದರು. ಇಂದು ನಾವು ಪ್ರಪಂಚದ ಚರಿತ್ರೆಯಲ್ಲಿ ಬದಲಾಗುತ್ತಿರುವ ಅಧ್ಯಾಯದಲ್ಲಿ 
ಇನ್ನೂ ಬೇವಿಸುತ್ತಿರುವೆವ್ರ ; ಆದರೆ ಪಾಶ್ಚಿಮಾತೃ ಪ್ರಾರಂಭವಿದ್ದ ಅಧ್ಯಾಯಕ್ಕೆ, ಅದು 
ಮಾನವ್‌ ಜನಾಂಗದ ಸ್ವಯಂ ನಾಶದಲ್ಲಿ ಪರ್ಯವಸಾನವಾಗದ ಹೊರತು, ಭಾರತೀಯ 
ಮುಕ್ತಾಯ ಇರಲೇ ಬೇಕು ಎಂಬುದು ಆಗಲೇ ಸ್ಪಷ್ಟವಾಗುತ್ತಿದೆ ಜಂ 
ಮಾನವ ಇತಿಹಾಸದ ಅತ್ಯಂತ ಅಪಾಯಕಾರಿಯಾದ ಈ ಸಮಯದಲ್ಲಿ ಮಾನವಕೋಟಿಯ 
ಉಳಿವಿನ ಒಂದೇ ಒಂದು ಮಾರ್ಗವೆಂದರೆ ಭಾರತೀಯ ಮಾರ್ಗ: ಚಕ್ರವರ್ತಿ ಅಶೋಕನ ಮತ್ತು 
ಮಹಾತ್ಮಾ ಗಾಂಧಿಯವರ ಅಹಿಂಸಾ ತತ್ತ್ವ ಮತ್ತು ಧರ್ಮ ಸಮನ್ವಯಕ್ಕೆ ಶ್ರೀ ರಾಮಕ್ಕಷ್ಣರ 
ಸಾಕ್ಷ್ಯಾಧಾರ : ಇದರಲ್ಲಿ ನಮಗೆ ಮಾನವ ಜನಾಂಗವು ಒಂದು ಕುಟುಂಬದಂತೆ ಒಟ್ಟಿಗೆ 
ಬೆಳೆಯುವುತೆಮಾಡಲು ಬೇಕಾಗುವ ಮನೋಧರ್ಮ ಮತ್ತು ಹುರುಪು ಇರುವುದು ಮತ್ತು, 
ತಗದು ನಮ್ಮನ್ನು ನಾವು ನಾಶಮಾಡಿಕೊಳ್ಳದ ಇರಲು ಅದೊಂದೇ ಪರ್ಯಾಯ 


೧೯. ಭಾರತದ ಏಕತಾದೃಷ್ಟಿ ಮತ್ತು ಅದರ ಸವಿಯಾದ ಫಲಗಳು 


ಭಾರತದಿಂದ ಬರುವ ಆಲೋಚನೆಗಳು ಮಾತ್ರವೇ ಆಧುನಿಕ ಪ್ರಪಂಚದ ಸೈಗಳಿಗೆ ಪರಿಹಾರ 
ಎನ್ನುವದು ಆ ಆಲೋಚನೆಗಳಿಗೆ ಎಂತಹ ಅದ್ಭುತ ಗೌರವ । ಈಗ, ಸ ಕೇಳಿಕೊಳ್ಳ 
ಕಾಗಿದೆ ; ಈ ಭಾವನೆಗಳನ್ನು ಪ್ರಪಂಚಕ್ಕೆ ತಿಳಿಸಲು ನಾವು ಯೋಗ್ಯರೆ ? ನಮ್ಮ ವಿದ್ಯಾಭ್ಯಾಸವು 


ಳೃಬೇಕಾಗಿದೆ. ವೈಜ್ಞಾನಿಕ, ಕಲಾತಿ,ಕ ಮತು ಕ ಆಲೋಚನೆ 
ನಸ ತಿ ೬ pd ಆಧ್ಯಾತಿ, ಈ 
ಪ ಅಭಿವೃ್ತಿಗ್ಗ ನಮ್ಮದು ್ರಮ್ಮುತನಾದ ಹಿಂದಿನಿಂದ ಬಂದು ಅಸ್ತಿ ಉಹವುದು ; ನಾವು 


ನಮ್ಮ ಸಾಂಸ್ಕೃತಿಕ ಪರಂಪರೆ ಮತ್ತು ಅದರ ಆಧುನಿಕ ತಿರುವು ೪೮೧ 


ನಂಬಿಕೆ ಮತ್ತು ಅಂಧಾಚರಣೆಗಲ್ಲದೆ ಪ್ರಯೋಗ ಮತ್ತು ಅನುಭವಕ್ಕೆ ಮಹತ್ವವನ್ನು ನೀಡಿ ಧರ್ಮ 
ವನ್ನೇ ಒಂದು ವೈಜ್ಞಾನಿಕ ಯತ್ನವನ್ನಾಗಿ ಮಾಡಿದೆವು; ಬೇರೆ ಎಲ್ಲೂ ಇಂತಹ ಪ್ರಯತ್ನ ನಡೆದಿಲ್ಲ. 
ಇಡಿ ಪಾಶ್ಚಾತ್ಮ ಸಂಪ್ರದಾಯ, ವಿಜ್ಞಾನ ಮತ್ತು ಧರ್ಮಕ್ಕೆ, ಒಂದು ಧರ್ಮ ಮತ್ತು ಇನ್ನೊಂದು 
ಧರ್ಮಕ್ಕೆ, ದೇಹ ಮತ್ತು ಮನಸ್ಸಿಗೆ, ಸ್ಥೂಲ ಮತ್ತು ಸೂಕ್ಮ್ಮಕ್ಕೆ ಮತ್ತು ಕಾರಣ ಮತ್ತು ನಂಬಿಕೆಗೆ 
ನಡೆದಿರುವ ಘರ್ಷಣೆಯಿಂದ ತುಂಬಿದೆ. ಪ್ರತಿಯೊಂದೂ ಕೂಡ ಘರ್ಷಣೆ, ಘರ್ಷಣೆ, ಘರ್ಷಣೆ. 
ಅದು ಪಾಶ್ಚಿಮಾತ್ಯ ಅನುಭವ ಮತ್ತು ನಾವೆಲ್ಲರೂ ಆ ಪಾಶ್ಚಿಮಾತ್ಮ ಅನುಭವದಲ್ಲಿ 
ವಿದ್ಯಾಭ್ಯಾಸವನ್ನು ಪಡೆದಿರುವೆವು. ಅದೇ ಪ್ರಪಂಚದ ಎಲ್ಲರ ಅನುಭವ ಎಂದು ನಂಬುವಂತೆ 
ನಮ್ಮನ್ನು ನಾವೇ ಒತ್ತಾಯಿಸಿಕೊಂಡಿರುವೆವು. ದೇಹಕ್ಕೂ ಮನಸ್ಸಿಗೂ, ಕಾರಣಕ್ಕೂ ನಂಬಿಕೆಗೂ, 
ವಿಜ್ಞಾನಕ್ಕೂ ಧರ್ಮಕ್ಕೂ ಘರ್ಷಣೆ ಇಲ್ಲದೆ ಇರುವ, ನಮ್ಮದೇ ಆದ ಭಾರತೀಯ ಅನುಭವ ನಮಗೆ 
ಗೊತ್ತಿಲ್ಲ. ಭಾರತವು ವಿಜ್ಞಾನ ಮತ್ತು ಮಾನವ ಜೀವನದ ಸಂಯುಕ್ತ ದೃಷ್ಟಿಯನ್ನು ನೀಡುವುದು. 
ವಿದ್ಯಾ ಎಂದರೆ ಜ್ಞಾನ. ಜ್ಞಾನ ಎನ್ನುವುದು ಒಂದೇ. ಆದರೆ ಅದರಲ್ಲಿ ಅನೇಕ ವಿಭಾಗಗಳಿರಬಹುದು. 
ಹಾಗೆ ಮುಂಡಕ ಉಪನಿಷತ್‌ "ವಿದ್ಕಾ' ಎಂಬ ಪದವನ್ನು ವಿವರಿಸುವುದು ಮತ್ತು ಅದನ್ನು ಎರಡು 
ವಿಭಾಗಗಳನ್ನಾಗಿ ವಿಂಗಡಿಸುವುದು : ಅಪರಾ ವಿದ್ಕಾ ಮತ್ತು ಪರಾ ವಿದ್ಕಾ ಎಂದು. ವಿದ್ಯಾರ್ಥಿ 
ಯೊಬ್ಬನು ಉಪಾಧ್ಯಾಯರ ಬಳಿಗೆ ಹೋಗಿ ಕೇಳುವನು : "ಮಹಾಶಯರೆ, ಯಾವುದನ್ನು ತಿಳಿದರೆ 
ವ್ಯಕ್ತ ಪ್ರಪಂಚದಲ್ಲಿರುವ ಎಲ್ಲವನ್ನೂ ತಿಳಿದಂತಾಗುವುದೊ ಅದು ಯಾವುದು? ಉಪಾಧ್ಯಾಯರು 
ಉತ್ತರವನ್ನು ನೀಡುವರು (೧.೧.೩-೫) : 
ಮಾನವನು ಕಲಿಯಬೇಕಾದ ವಿಜ್ಞಾನಗಳು ಎರಡು ಎಂದು ಬ್ರಹ್ಮನನ್ನು ಅರಿತವರು 
ಹೇಳುವರು, ಪರಾ ಎಂದರೆ ಮೇಲ್ಮ ಟ್ವದ ವಿಜ್ಞಾನ ಮತ್ತು ಅಪರಾ ಎಂದರೆ ಸಾಧಾರಣ ವಿಜ್ಞಾನ 
ಮತ್ತು ಗುರುಗಳು, ಇಂದ್ರಿಯಗಳ ಮೂಲಕ ತಿಳಿಯುವ ಎಲ್ಲ ಜ್ಞಾನವನ್ನೂ ಅಪರಾ ವಿದ್ಕಾ 
ಗುಂಪಿಗೆ ಸೇರಿಸುವರು. ಈ ಗುಂಪಿಗೆ ಪ್ರಾಪಂಚಿಕ ವಿದ್ಯೆಗಳನ್ನು ಸೇರಿಸುವುಧರ ಜತೆಗೆ ನಮ್ಮ 
ದೇಶದ ಪವಿತ್ರ ಗ್ರಂಥಗಳಾದ ವೇದಗಳನ್ನೂ ಸೇರಿಸುವರು. ಅದು, ಜಗತ್ತಿನಲ್ಲಿ ಮತ್ತೆಲ್ಲಿಯೂ 
ಕಾಣದ, ಅತ್ಯಂತ ಶ್ರೇಷ್ಠ ಮಟ್ಟದ ಸತ್ಯಪ್ರೇಮ, ವೈಜ್ಞಾನಿಕ ಅನಾಸಕ್ತಿಯನ್ನು ತೋರುವುದು. 
ಹಾಗಾದರೆ, ಪರಾ ವಿದ್ಯಾ ಗುಂಪಿಗೆ ಸೇರಿಸಲು ಮತ್ತೇನು ಉಳಿದಿರುವುದು ? ಗುರುಗಳು 
ಅದನ್ನು ಹೀಗೆ, ಅದರ ವ್ಯಾಖ್ಯೆಯನ್ನು ನೀಡುವರು : "ಅಥ ಪರಾ, ಯಯಾ ತದ್‌ ಅಕ್ಷರಂ 
ಅಧಿಗಮ್ಮತೇ'--"ಯಾವುದರಿಂದ ನಾಶವಿಲ್ಲದ ಸತ್ಯವನ್ನು ತಿಳಿಯಬಹುದೊ ಅದು ಪರಾ ವಿದ್ಕಾ.' 
ನಾಶವಾಗುವುದರ ಹಿಂದೆ ನಾಶವಾಗದುದು ಇದೆ, ಲೋಕದ ಆಚೆಗೆ ಲೋಕೋತ್ತರ, ಅನೇಕದ 
ಹಿಂದೆ ಏಕ ಇದೆ. ಅಲೆಗಳ ಹಿಂದೆ ಸಾಗರವೇ ಇದೆ. ನಾವು ನಾಶವಾಗುವ ಅನೇಕ ಅಲೆಗಳ ಮೇಲೆ 
ನಮ್ಮ ಗಮನವನ್ನು ಹರಿಸಿದರೆ, ಅಲೆಗಳ ಹಿಂದೆ ಇರುವ ಸಾಗರ ನಮಗೆ ಕಾಣಿಸುವುದಿಲ್ಲ. ಸಾಗರ 
ಒಂದು ಮತ್ತು ಅಲೆಗಳು ಅನೇಕ; ಸಾಗರವನ್ನು ಕುರಿತ ಜ್ಞಾನ ಅಲೆಗಳ ಜ್ಞಾನವನ್ನೂ ಒಳಗೊಂಡಿರು 
ವುದು. ಅದರಂತೆ, ಬದಲಾಗುವ ಮತ್ತು ನಾಶವಾಗುವ ಅನೇಕದ ಹಿಂದೆ ನಾಶವಾಗದ ಒಂದು 
ಇದೆ. ನಾಶವಾಗದ ಏಕದ ಜ್ಞಾನ ಪರಮ ಜ್ಞಾನ ಎಂದು ಗುರುಗಳು ಹೇಳುವರು. ಆಲ್‌ಬರ್ಟ್‌ 
ಐನ್‌ಸ್ಟೈನ್‌ ಅವರು ಹೇಳಿದಂತೆ (ಎಮ್‌. ಕ್ಕಾಪೆಕ್‌ ಅವರ The Philosophical Impact of 
Comtemporary Physics, ಪುಟ ೩೧೯ರಲ್ಲಿ ಉದಹರಿಸಿದಂತೆ) : 
"ಅದ್ದರಿಂದ ನಾವು ಜಡವಸ್ತುವನ್ನು ಆಕಾಶದ ಭಾಗಗಳಿಂದ ಆಗಿದೆ. ಎಂದು ಪರಿಗಣಿಸ 
ಬಹುದು. ಆಕಾಶದಲ್ಲಿ ಕ್ಷೇತ್ರವು ಅತ್ನಂತ ಸಾಂದ್ರವಾಗಿದೆ... ಈ ನೂತನ ಬಗೆಯ ಭೌತಶಾಸ್ತ್ರ 
ದಲ್ಲಿ ಕ್ಷೇತ್ರ ಮತ್ತು. ಬಡದಸ್ರುಂಉವಂಡಕ್ಕೂಹ್ಟಳನಿಲ್ಲ ಕದ ಗೆ ಕ್ಷೇತ್ರವೂಂದೇ ಸತ್ತ. 


ಅಲ ಗ ಗ ರವಾ EE 


೪೮೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಬ 

ಏಕದ ಜ್ಞಾನ ಅನೇಕದ ಜ್ಞಾನವನ್ನು ವಿರೋಧಿಸುವುದು ಹೇಗೆ ಸಾಧ್ಯ? ಎರಡನೆಯದು ಇಂದ್ರಿಯ್ದ 
ಅಥವಾ ಲೋಕದ ಮಟ್ಟಕ್ಕೆ ಸೇರಿದುದು, ಮೊದಲನೆಯದು ಇಂದ್ರಿಯಾತೀತ ಅಥವಾ 
ಲೋಕೋತ್ತರದ ಮಟ್ಟಕ್ಕೆ ಸೇರಿದುದು. ಇಂದ್ರಿಯಾತೀತ ಎಂಬ ಪದವನ್ನು ದಯವಿಟ್ಟು ಗಮನಿಸ 
ಭಾರತೀಯ ಆಲೋಚನೆ ಅತಿ ಭೌತಿಕ ಅಥವಾ ಪ್ರಕೃತಿ ಅತೀತ ಎಂಬ ವಿಷಯವನ್ನು ಎತ್ತಿ 
ಹಿಡಿಯುವುದಿಲ್ಲ ಆದರೆ ಇಂದ್ರಿಯಾತೀತ ಎಂದು ಹೇಳುವುದು. ಪಶ್ಚಿಮ ದೇಶಗಳಲ್ಲಿ ಪ್ರತಿಯೊಂದು 
ಧರ್ಮವೂ ಅತಿಭೌತಿಕವನ್ನು ಎತ್ತಿ ಹಿಡಿಯುವುದು ಮತ್ತು ಆಧರಿಸಿರುವುದು ; ಆದರೆ ವಿಜ್ಞಾನವೃ 
ಎಂದಿಗೂ ಅತಿಮಾನುಷವನ್ನು ಒಪ್ಪುವುದಿಲ್ಲ. ಆದುದರಿಂದ ಪಶ್ಚಿಮದಲ್ಲಿ ಅವು ಎಂದೆಂದಿಗೂ 
ಘರ್ಷಣೆಗೊಳಗಾಗಿವೆ. ನಮ್ಮ ತತ್ತ್ವಶಾಸ್ತ್ರ ಮತ್ತು ಧರ್ಮದಲ್ಲಿ ಅತಿಭೌತಿಕ ಎಂಬುದಿಲ್ಲ ಏಕೆಂದಕ್ಕ 
ನಮ್ಮಲ್ಲಿ ಪ್ರಕೃತಿ ಎನ್ನುವುದು ಪಾಶ್ಚಿಮಾತ್ಯರ ಪ್ರಕೃತಿ ಮತ್ತು ಅತಿಭೌತಿಕ ಎರಡನ್ನೂ ಒಳಗೊಳ್ಳು 
ವುದು. ನಾವು ಲೋಕ (ಇಂದ್ರಿಯ) ಮತ್ತು ಲೋಕೋತ್ತರ (ಇಂದ್ರಿಯಾತೀತ) ಇವೆರಡನ್ನೂ 
ಒಂದೇ ಸತ್ಯದ ಎರಡು ಸ್ಥಿತಿಗಳೆಂದು ಪರಿಗಣಿಸುವೆವು. ಹೀಗೆ ಅರ್ಥವುಳ್ಳ ಬಾಹ್ಮ ಪ್ರಪಂಚಕ್ಕೆ 
ಪ್ರಕೃತಿ ಎಂದು ಹೆಸರು; ಅಪರಾ ಮತ್ತು ಪರಾ ಅದರ ಎರಡು ಸ್ತರಗಳು. ದೇವರನ್ನು ಪರಾ ಪ್ರಕೃತಿ 
ಎಂದು ವೇದಾಂತದಲ್ಲಿ ನಿರ್ದೇಶಿಸುವರು, ಮತ್ತು ವಿಶ್ವವು ಅಪರಾ ಪ್ರಕೃತಿ ಎಂದು ಕರೆಯಲ್ಪಟ್ಟಿರು 
ವುದು. ಇವೆರಡೂ ಕೂಡ ಒಂದೇ ಆದ ಶುದ್ಧ ಚಿತ್ತ-ಕ್ಷೇತ್ರ. ಧರ್ಮ ಮತ್ತು ತತ್ವಶಾಸ್ತ್ರಕ್ಕೆ ಈ 
ಬಗೆಯ ವೈಜ್ಞಾನಿಕ ರೀತಿ ಇರುವುದು, ಉಪನಿಷತ್ತು, ಗೀತೆಯಲ್ಲಿ ಮತ್ತು ಬುದ್ಧ ಮತ್ತು 
ಶಂಕರಾಚಾರ್ಯರ ಬೋಧನೆಗಳಲ್ಲಿ. ಇದರಿಂದ ಬಂದಿರುವುದು ಬಾಹ್ಮಪ್ರಕೃತಿ ವಿಜ್ಞಾನ ಮತ್ತು 
ಆಧ್ಯಾತ್ಮಿಕತೆಗಳ ಹಾಗೂ ಧರ್ಮಗಳು ಸಮನ್ವಯದ ಸಿಹಿ ಫಲಗಳು. 


೨೦. ಸ್ವಾಮಿ ವಿವೇಕಾನಂದ : ಆಧುನಿಕ ಭಾರತದ ಮಹಾನ್‌ ಜಾಗೃತಿಕಾರ 


ಈ! ವಿಷಯಗಳು ನಮಗೆ ಈವರೆಗೆ ತಿಳಿದಿರಲೇ ಇಲ್ಲ ; ನಾವು ಅವನತರಾಗಿ ವಿಕಾಸ ಹೀನರಾಗಿ 
ದ್ಹೆವು; ನಮ್ಮಲ್ಲಿ ಬಹುತೇಕರಿಗೆ ಧರ್ಮವೆಂದರೆ ಮೂಢನಂಬಿಕೆಗಳ ಮತ್ತು ದಂತಕಥೆಗಳ, ಮಾಯಾ 
ಜಾಲ ಮತ್ತು ಪವಾಡಗಳ ರಾಶಿ, ಮತ್ತು ಅದಕ್ಕಿಂತಲೂ ಹೀನವೆಂದರೆ, ಮಾನವ ಸ್ವಾತಂತ್ರ್ಯ 
ಮತ್ತು ಘನತೆಗೆ ವಿರುದ್ಧವಾದ ಜಾತೀಯತೆ ಮತ್ತು ಅಸ್ಪೃಶ್ಯತೆಯಂತರ ಸಾಮಾಜಿಕ ದೃಷ್ಟಿ ಮತ್ತು 
ಆಚಾರಗಳು. ಯಾವಾಗ ನಾವು ನಮ್ಮ ಕೋಟಿ ಕೋಟಿ ಜನರಿಗೆ ಸ್ವಾತಂತ್ರ್ಯ, ಸಮಾನತೆ ಮತ್ತು 
ಮಾನವ ಸಭ್ಯತೆಯನ್ನು ನಿರಾಕರಿಸಿದೆವೊ ಆಗ ನಮ್ಮ ದೇಶವನ್ನು ದುರ್ಬಲಗೊಳಿಸಿದೆವು ಮತ್ತು 
ನಮ್ಮ ರಾಷ್ಟ್ರೀಯ ಸ್ವಾತಂತ್ರ್ಯ ಮತ್ತು ಘನತೆಯನ್ನು ಕಳೆದುಕೊಂಡವು. ಒಂದೇ ಆತ್ಮವು ಎಲ್ಲ 
ಜೀವಿಗಳಲ್ಲಿಯೂ ಇರುವುದು ಮತ್ತು ನಾವೆಲ್ಲರೂ ಒಂದೇ ಎಂದು ಉಪನಿಷತ್ತುಗಳು 
ಬೋಧಿಸುವುವು. "ಭಗವಂತ, ಮಾಲೆಯಲ್ಲಿರುವ ಮುತ್ತುಗಳನ್ನೆಲ್ಲಾ ಸೇರಿಸುವ ದಾರದಣೆ' 
ಎನ್ನುವುದು ಗೀತೆ (೭.೭): ಭಲ ಸೆ 

ಮಯಿ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ- 

. ಎಂತಹ ಸುಂದರವಾದ ಆಲೋಚನೆಯ ಬಗೆ | ಭಗವಂತನನ್ನು ಎಲ್ಲ ಮಾನವರನ್ನು ಮತ್ತು 
ಪ್ರಕೃತಿಯನ್ನು ಒಂದುಗೂಡಿಸುವ ಅಂತಚೂತ್ರವಂದು ವಿವರಿಸುವುದು. ಅಂತಹುದು ನಮ್ಮ 
ಸ ತತ್ತ್ಯ ಮತ್ತು ಧರ್ಮದಲ್ಲಿ ; ಆದರೆ ಅದು ಪುಸ್ತಕಗಳಿಗೆ ಸೀಮಿತವಾಯಿತು. 
ನ ಇ ಜೀವನದಲ್ಲಿ ನಾವು ಎಲ್ಲ ಬಗೆಯ ಉಚ್ಚನೀಚ ವರ್ಗಗಳನ್ನೂ ಮತ್ತು ಭೇದಗಳ 

ಸ ನಮ್ಮ ಕೋಟಿಗಟ್ಟಲೆ ಭಾರತೀಯ ಜನರನ್ನು ಕೆಳಕ್ಕೆ ತುಳಿದು ಶೋಷಣೆಗೆ 


ಒಳಪಡಿಸಿದೆವು. ಮತಾ 
0೦070. ತಾವ ದೇಶದಲ್ಲಿಯೂ ಇಷ್ಟು ದೀಘನಸಾಲೂಣಂತೃಹ:ಹೀನ ದಾಖಲೆ ಇಲ್ಲಿ 


ನಮ್ಮ ಸಾಂಸ್ಕೃತಿಕ ಪರಂಪರೆ ಮತ್ತು ಅದರ ಆಧುನಿಕ ತಿರುವು ೪೮೩ 
ನಮ್ಮ ಉಚ್ಚ ವರ್ಗಗಳು ನಮ್ಮ ಧರ್ಮ ಮತ್ತು ಸಂಸ್ಕೃತಿಯ ಹಿಂದಿರುವ ಅದ್ಭುತವಾದ 
ಮಾನವೀಯ ಭಾವನೆಗಳನ್ನು ಬದಿಗೊತ್ತಿದರು. ಉದಾಹರಣೆಗೆ ಬುದ್ಧನು ನೀಡಿದ ಮಾನವೀಯ 
ಭಾವನೆಗಳು ಮನುಷ್ಯರನ್ನು ಮಾತ್ರವಲ್ಲ ಪ್ರಾಣಿಗಳನ್ನೂ ಒಳಗೊಂಡಿದ್ದವು. ಕ್ರಿ. ಪೂ. ೩ ಮತ್ತು 
ಸಯ ಶತಮಾನಗಳಲ್ಲಿ ನಮ್ಮಲ್ಲಿ ಮನುಷ್ಯರಿಗೆ ಮಾತ್ರವಲ್ಲದೆ ಪ್ರಾಣಿಗಳಿಗೂ ಕೂಡ ಆಸ್ಪತ್ರೆಗಳು 
ಇದ್ದವು. ಕಳೆದ ಶತಮಾನಕ್ಕೆ ಬರುವ ಹೊತ್ತಿಗೆ ನಾವು ಮಾನವೀಯ ಭಾವನೆಗಳನ್ನೆಲ್ಲಾ 
ಸಂಪೂರ್ಣವಾಗಿ ಮರೆತು ಸಂಬಂಧಗಳನ್ನು ಕಳೆದುಕೊಂಡು ವಿಕಾಸಹೀನತೆ ಮತ್ತು ಅವನತಿಯ 
ಅತ್ಯಂತ ಕೆಳಮಟ್ಟದಲ್ಲಿ ಇದ್ದೆವು. ಕಳೆದ ಶತಮಾನದ ಕೊನೆಯ ಭಾಗದಲ್ಲಿ ಅವತರಿಸಿದ ಸ್ವಾಮಿ 
ವಿವೇಕಾನಂದರು ಅದರ ಬಗ್ಗೆ ಬಹುವಾಗಿ ಪರಿತಪಿಸಿದರು. ಅವರ ಗುರುಗಳಾದ ಶ್ರೀ ರಾಮಕೃಷ್ಣರಲ್ಲಿ 
(೧೮೩೬-೧೮೮೬) ಐದು ವರ್ಷಗಳ ಕಾಲ ಶಿಷ್ಕರಾಗಿ ಅವರ ಪಾದದೆಡೆ ಆತ್ಮಂತ ಶ್ರೇಷ್ಠವಾದ 
ಆಧ್ಯಾತ್ಮಿಕ ಅನುಭವಗಳನ್ನು ಪಡೆದ ನಂತರವೂ ಅವರ ಶಿಕ್ಷಣ ಪೂರ್ಣವಾಗಿಲ್ಲವೆಂದು ಅವರು 
ಭಾವಿಸಿದರು. ಅವರು ಗ್ರಂಥಗಳ ಭಾರತವನ್ನು ತಿಳಿದುಕೊಂಡಿದ್ದರು ; ಅವರು, ರೊಮ್ಯೆ ರೊಲಾ 
ಅವರು ಹೀಗೆ ವಿವರಿಸಿದ, “ಸಂಕ್ಷಿಪ್ತ ಭಾರತವನ್ನು' ನೋಡಿ ಅದರೊಡನೆ ಜೀವಿಸಿದ್ದರು (Life of 
Ramakrishna, ಪುಟ ೧೪): 
ಯಾರ ವ್ಯಕ್ತಿತ್ವವನ್ನು ಇಲ್ಲಿ ನಾನು ಆವಾಹನೆ ಮಾಡುತ್ತಿರುವೆನೊ ಅವರು ಮೂವತ್ತು 
ಕೋಟಿ ಭಾರೀಯರ ಎರಡು ಸಾವಿರ ವರ್ಷಗಳ ಆಧ್ಯಾತ್ಮಿಕ ಜೀವನವನ್ನು ಒಂದೇ ಜೀವಿತದಲ್ಲಿ 
ಬಾಳಿದವರು. 


ಅವರು ವೇದಾಂತದ ಶ್ರೇಷ್ಠ ಆಧ್ಯಾತ್ಮಿಕ ಸತ್ಯಗಳನ್ನು ತಮ್ಮ ಸ್ವಂತ ಜೀವನದಲ್ಲಿಯೇ 


(7 


ಸಾಕ್ಷಾತ್ಕರಿಸಿಕೊಂಡಿದ್ದವರು. ಆದರೆ ಅವರು ತಮಗಾಗಿ ಮತ್ತೊಂದು ಪ್ರಮಾಣದ ವಿದ್ಯಾಭ್ಯಾಸವನ್ನೇ ' 


pS) 


ಬಯಸಿದ್ದರು. ಇದನ್ನು ಇವರಿಗಿಂತ ಮುಂಚೆ ಬಂದ ಯಾವ ಆಧ್ಯಾತ್ಮಿಕ ಗುರುಗಳೂ ಮಾಡಿರಲಿಲ್ಲ. ` 
ಸಮಕಾಲೀನ ಭಾರತದ ನೈಜ ಸ್ಥಿತಿ, ಅಪಾರ ಸಂಖ್ಯೆಯ ಜನರ ಸಮಸ್ಯೆಗಳು ಮತ್ತು ಭವಿಷ್ಯ ' 


ಇವೆಲ್ಲದರ ಬಗ್ಗೆ ಅವರು ಹತ್ತಿರದಿಂದ ನೋಡ ಬಯಸಿದರು. ಹೀಗೆ ನಾವು ಅವರನ್ನು, ೧೮೮೬ರಲ್ಲಿ 
ಅವರ ಗುರುಗಳ ಕಾಲಾನಂತರ, ಅಪರಿಚಿತ ಪರಿವ್ರಾಜಕರಾಗಿ, ಅಲೆಯುತ್ತ, ವಿಶಾಲವಾದ ನಮ್ಮ 
ದೇಶವನ್ನು ಬಹುತೇಕ ಕಾಲು ನಡಗೆಯಲ್ಲಿ ನೋಡುತ್ತಾ, ಅತಿ ಸಂಖ್ಯೆಯಲ್ಲಿರುವ ಸಾಮಾನ್ಯ 
ಜನರೊಂದಿಗೆ, ರೈತರು, ಭೂ ಮಾಲೀಕರು, ರಾಜರು, ಪಂಡಿತರು, ಅಸ್ಪೃಶ್ಯರು, ಮುಸಲ್ಮಾನರು, 
ಕ್ರೈಸ್ತರು ಇವರೊಡನೆ ಬೆರೆಯುತ್ತ ಅವರ ಜೀವನದ ಆರ್ಥಿಕ, ಸಾಮಾಜಿಕ, ಸಾಂಸ್ಟೃತಿಕ, ಮತ್ತು 
ಧಾರ್ಮಿಕ ಸ್ಥಿತಿಗತಿಗಳನ್ನು ನೋಡುತ್ತ ಅರ್ಥಮಾಡಿಕೊಳ್ಳುತ್ತ ತಿರುಗುವುದನ್ನು ನೋಡುವೆವು. 
ಅವರ ಜೀವನದ ಈ ಭಾಗವನ್ನು ಕುರಿತು ರೊಮೈೆ ರೊಲಾ ಅವರು ಹೇಳುವರು (Life of 
Vivekananda, ಪುಟ ೨೧-೨೨) ಂ -, 
ಆಳಕ್ಕೆ ಧುಮುಕುವ ಈಜುಗಾರರಂತೆ ಅವರು ಭರತಖಂಡವೆಂಬ ಸಾಗರದಲ್ಲಿ ಧುಮುಕಿ 
ದರು ಮತ್ತು ಭಾರತ ಸಾಗರವು ಅವರ ಪಾದದ ಹೆಜ್ಜಿಗಳಿಂದ ಆವೃತವಾಯಿತು. ನಿರಾಶ್ರಿತ 
ನಿರ್ಗತಿಕ ಅಲೆಮಾರಿ ಜನಸ್ತೋಮದಲ್ಲಿ ಅವರೊಬ್ಬ ಅನಾಮಧೇಯ ಕಾಷಾಯಧಾರಿ ಸಂನ್ಯಾಸಿ 
ಯಾಗಿದ್ದರು. ಆದರೆ ಅವರ ಕಣ್ಣುಗಳಲ್ಲಿ ಮೇಧಾವಿಯ ತೇಜಸ್ಸು ಧಗಧಗಿಸುತ್ತಿತ್ತು. ವೇಷ 
ಅವರ ನಿಜಸ್ವರೂಪವನ್ನು ಮರೆಸಿದ್ದರೂ ರಾಜಕುಮಾರನಂತೆ ಕಾಣುತ್ತಿದ್ದರು. 


ಮತ್ತೆ (ಅದೇ ಪುಸ್ತಕ, ಪುಟ ೨೩) : 
" ಅವಕುಯನ. ಭಾವನೆ ಗಕಾರ ಶ್ಲ ಪಾಗಿ 


ion. Digitized by 658/0011 


ಡ್‌ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಮಗಳ್ಳು 
ನಿನಲ್ಲಿ, ಬಲ್ಲಿದರ ಮತ್ತು ಬಡವರ ದುಃಖಗಳು ಆಸೆಗಳು ನಿಂದಗಟ್ಟ 
ವ ಇವುಗಳೊಡನೆ ಸಂಬಂಧವಿರದ ಕಾಲ ಅವರಿಗೆ ಇರಲೇ ಇಲ್ಲ; 
ಅವರ ಜೀವನಗಳೊಂದಿಗೆ ಒಂದಾದರು ; ಗ್ರಂಥಾಲಯಗಳಲ್ಲಿ ರುವ ಎಲ್ಲ ಪುಸ್ತಕಗಳ 
ತೋರಿಸದೆ ಇದ್ದುದನ್ನು (ಅವು ಕೇವಲ ಸಂಗ್ರಹಗಳು) ಜೀವನದ ಮಹಾ ಪುಸ್ತಕ ತೋರಿಸಿತ್ತು 
ಅದನ್ನು ರಾಮಕ್ಕಷ್ಟರ ಆಳವಾದ ಪ್ರೀತಿಯೂ ಕನಸಿನಂತೆ ಮಬ್ಬಾಗಿ ನೋಡಿತ್ತು. ಇಂದಿನ 
ಕರಾಳ ಮುಖ ಮಾನವನಲ್ಲಿ ಭಗವಂತ ತೊಳಲುತ್ತಿ ರುವುದು ನೆರವಿಗಾಗಿ ಭಾರತದ ಮತ್ತು 
. ಪ್ರಪಂಚದ ಜನರ ಗೋಳು. 
ವಿವೇಕಾನಂದರ ಜೀವನದ ಈ ಅಧ್ಯಾಯ ಇಂದು ನಮಗೆಲ್ಲ ಅತ್ಯಂತ ಪ್ರಭಾವಶಾಲಿ ಯಾಗಿದೆ 
: ಪರಿವ್ರಾಜಕರಾಗಿ ಅವರ ಗೈರಿಕ ವಸನದ ಹಿಂದೆ ಮಾನವರಲ್ಲಿ ಅತ್ಯಂತ ಪ್ರೀತಿಯುಳ್ಳವರಾಗಿ, 
ವಿಶಾಲವಾದ ನಮ್ಮ ದೇಶವನ್ನು ಪರ್ಯಟನ ಮಾಡುತ್ತಾ ಮತ್ತು ಇಂದಿನ ಭಾರತದ 
ವಾಸ್ತವಿಕತೆಗಳನ್ನು ತಿಳಿದುಕೊಳ್ಳುತ್ತ, ಎಲ್ಲೆಡೆ ಅವರಿಗೆ ಕಂಡ ದೃಶ್ಯದಿಂದ ಅವರ ಹೃದಯ 
ಛಿದ್ರವಾಯಿತು-ಉಚ್ಚ ವರ್ಗದವರ ದಬ್ಬಾಳಿಕೆ, ಹೃದಯವಿಹೀನತೆ, ದುಷ್ಟತನ, ಮತ್ತು ಸಾಮಾನ್ಯ 
ಜನರ ಸಂಪೂರ್ಣ ಅಜ್ಞಾನ, ಮೂಢಾಚಾರ, ಮತ್ತು ಅಸಹಾಯಕತೆ. ಇದು ಅವರನ್ನು ಒಬ್ಬ 
ದೊಡ್ಡ ಮಾನವ ಪ್ರೇಮಿಯನ್ನಾಗಿ ಮತ್ತು ಆಧುನಿಕ ಭಾರತದಲ್ಲಿ ಶಕ್ತಿಯುತ ಮಾನವೀಯ 
ಭಾವನೆಗಳ ಜಾಗೃತಿಕಾರರನ್ನಾಗಿ ಮಾರ್ಪಡಿಸಿತು. ಅವರ ಭಾವನೆಗಳನ್ನು ನಂತರ ಅಮೆರಿಕಾದಿಂದ 
- ಪತ್ರವೊಂದರಲ್ಲಿ ವ್ಯಕ್ತಪಡಿಸಿದರು (ಕೃತಿ ಶ್ರೇಣಿ, ಸಂ. ೪, ಪು. ೮೨): 


ಪ್ರಪಂಚದ ಯಾವ ಧರ್ಮವೂ ಮಾನವನ ಸಭ್ಯತೆಯನ್ನು ಹಿಂದೂ ಧರ್ಮದಷ್ಟು ಉನ್ನತ 
ಮಟ್ಟದಲ್ಲಿ ಬೋಧಿಸುವುದಿಲ್ಲ, ಮತ್ತು ಪ್ರಪಂಚದ ಯಾವ ಧರ್ಮವೂ ಬಡವರ ಮತ್ತು 
ನಿನ್ನು ವರ್ಗದವರ ಕತ್ತನ್ನು ಹಿಂದೂ ಧರ್ಮದಂತೆ ತುಳಿದಿಲ್ಲ. ಸ 
ಮತ್ತು ಅವರು ೧೮೯೭ರಲ್ಲಿ ಪಶ್ಚಿಮ ದೇಶಗಳಿಂದ ಹಿ6ತಿರುಗಿದಾ, ಅವರ ಲಾಹೋರ್‌ 
ಉಪನ್ಯಾಸದಲ್ಲಿ ತಮ್ಮ ದೇಶವಾಸಿಗಳನ್ನು ಬೆಂಕಿಯಂತಹ ಮಾತುಗಳಲ್ಲಿ ಈ ಅವಮಾನವನ್ನು 
ತೊಡೆದು ಹಾಕಿರೆಂದು ಆಗ್ರಹ ಪಡಿಸುವರು (ಕೃತಿಶ್ರೇಣಿ, ಸಂ. ೩, ಪು. ೨೮೭) : 


ದೇಶವ ಹಾಳಾಗುತ್ತಿದೆ ಅಸಂಖ್ಯಾತ ಜನರ ಶಾಪ ನಮ್ಮ ತಲೆಯ ಮೇಲಿದೆ ಯಾರಿಗೆ 
ಆನಯ ಬಾಯಾರಿಕೆಯಿಂದ ಸಾಯುತ್ತಿರುವಾಗ ಮತ್ತು ಜೀವನದಿ ಹರಿಯುತ್ತಿರುವಾಗ ನಾನ 
ಅವರಿಗೆ ಕುಡಿಯಲು ಬಟ್ಟಲು ನೀರನ್ನು ಕೊಟ್ಟೆವೋ ಅವರು ; ಯಥೇಚ್ಛವಾಗಿ ಇರುವಾಗ 
ಯಾರನ್ನು ಹಸಿವಿನಿಂದ ಬಳಲಲು ಬಿಟ್ಟೆವು ಆ ಅಸಂಖ್ಯಾತ ಜನರು; ಯಾರಿಗೆನಾವ ಅದ್ವೈತ 


ಬಹುದು ಎಂದಿಗೂ ಲ್ಲ! ಈ ತೊಡಯಿರಿ ಏಳಿ ಮತ್ತು ಎಚ್ಚರವಾಗಿ 
ಈ ಪುಟ್ಟ ಜೀವನ ಹೋದರೇನು ? ಎಲ್ಲರೂ ಸಾಯಲೇ ಬೇಕ್ಕು ಸಾಧುವಾಗಲಿ ಅಥವಾ 


9 ೦೭7೫.೫ ನೆಸ್ನೊಟೆಗವಾಗಿವಪ್ರು ಶ್ರ ಂಶಖ್ರಾಲೋರಾಗಿ ಭಾರತದಲ್ಲಿ 


ನಮ್ಮ ಸಾಂಸ್ಟೃತಿಕ ಪರಂಪರೆ ಮತ್ತು ಅದರ ಆಧುನಿಕ ತಿರುವು ಭಾ 


ನಮ್ಮ ಅಪ್ರಾಮಾಣಿಕತೆ ಭಯಂಕರವಾಗಿರುವುದು! ನಮಗೆ ಬೇಕಾಗಿರುವುದು ಶೀಲ್ಕ ಮನುಷ್ಠನು 
ಒಂದಕ್ಕೆ ಕರಾಳ ಮೃತ್ಯುವಿನಂತೆ ಬಲವಾಗಿ ಹಿಡಿದುಕೊಳ್ಳುವಂತಹ ನಿಷ್ಠೆ ಮತ್ತು ಶೀಲ. 
ದಯವಿಟ್ಟು ಈ ಪದಗಳನ್ನು ಗಮನಿಸಿ : ಈ ಕಳಂಕವನ್ನು ತೊಡೆದು ಹಾಕಿ ! ಇಂದು ನಮ್ಮ 
ಮುಂದಿರುವ ಸವಾಲು ಅದೇ. ಆಗ ಮಾತ್ರವೇ ನಮ್ಮ ಧರ್ಮ ಮತ್ತು ಸಂಸ್ಟೃತಿ ತನ್ನ ಸಂಪೂರ್ಣ 
ವೈಭವದಿಂದ ಕಂಗೊಳಿಸುವುದು. ಈ ಕಳಂಕವನ್ನು ತೊಡೆದು ಹಾಕಿ ಮತ್ತು ಮಾನವನ ಸ್ವಾತಂತ್ರ್ಯ 
ಮತ್ತು ಘನತೆಯ ಆಧಾರದ ಮೇಲೆ ಭಾರತದಲ್ಲಿ ಒಂದು ಆರೋಗ್ಯಕರ ಪ್ರಗತಿಶೀಲ ಮಾನವೀಯ 
ವ್ಯವಸ್ಥೆಯನ್ನು ನಿರ್ಮಿಸಲು ನಮ್ಮ ವಿದ್ಯಾಭ್ಯಾಸವು ನೆರವಾಗಬೇಕು. ಜಾತಿ, ಮತ್ತು ಲಿಂಗ, ವರ್ಣ 
ಇವುಗಳ ಬಗ್ಗೆ ಪ್ರಶ್ನಿಸದಿರಿ--ಅದೇ ವೇದಾಂತದ ನಿತ್ಯ ಸಂದೇಶ, ಅದೇ ಸ್ವಾಮಿ ವಿವೇಕಾನಂದರ 
ಕ್ರಿಯಾಶೀಲ ಸಂದೇಶ. ಈ ಸವಾಲುಗಳನ್ನು ಎದುರಿಸಲು ಬೇಕಾದ ಹಂಬಲ ಮತ್ತು ಶಕ್ತಿಯನ್ನು 
ನಮ್ಮ ದೇಶಕ್ಕೆ ಒದಗಿಸಬೇಕು. ಅದರಿಂದ ರಾಷ್ಟ್ರಜೀವನವು ಮತ್ತೊಮ್ಮೆ ಏರಿ ವಿಕಾಸವಾಗಿ ತನಗೆ 
ಮತ್ತು ಪ್ರಪಂಚಕ್ಕೆ ಒಂದು ವರವಾಗುವುದು. ಭಾರತವು ವಿಕಾಸವಾದಾಗ ಅವಳು ಪ್ರಪಂಚಕ್ಕೆಲ್ಲ 
ಕೇವಲ ಒಂದು ವರವಾಗುವಳು ಎಂಬುದನ್ನು ನಾವು ನೆನಪಿಡಬೇಕು. ಬೇರೆ ಯಾವುದೇ ದೇಶ 
ವಿಕಾಸವಾದಾಗ, ಒಂದು ದೃಷ್ಟಿಯಿಂದ ಅದು ವರವಾಗುವುದು, ಮತ್ತು ಮತ್ತೊಂದು ದೃಷ್ಟಿಯಿಂದ 
ಪ್ರಪಂಚದ ಇತರರಿಗೆ ಒಂದು ಶಾಪವಾಗುವುದು. ಇಂಗ್ಲೆಂಡ್‌ ೧೬ನೇ ಶತಮಾನದಿಂದ ವಿಕಾಸ 
ವಾಯಿತು, ಅದರ ಪರಿಣಾಮವೇನಾಯಿತು? ರಾಜಾಧಿಕಾರದ ಹೆಸರಿನಲ್ಲಿ ಭಯಂಕರ ಯುದ್ಧಗಳು 
ಮತ್ತು ವಿಶಾಲ ವಸಾಹತುಗಳಿಂದ ಶೋಷಣೆ, ಜತೆಗೆ ಪ್ರಪಂಚದ ಇತರ ಭಾಗಗಳಿಗೆ ಸ್ವಲ್ಪ 
ಒಳ್ಳೆಯದು. ಇತರ ದೇಶಗಳಿಂದಲೂ ಹಾಗೆಯೇ ಆಯಿತು, ಅವರ ವಿಕಾಸದಿಂದ ಇತರ ದೇಶಗಳಿಗೆ 
ತೊಂದರೆಯುಂಟಾಯಿತು. ತನ್ನ ವಿಕಾಸದಿಂದ ಪ್ರಪಂಚದ ಇತರ ದೇಶಗಳಿಗೆ ಒಳಿತು ಮಾತ್ರವೇ 
ಆಗಿರುವ ಒಂದೇ ದೇಶವೆಂದರೆ ನಿಮ್ಮ ದೇಶ. ಈ ದೇಶದಲ್ಲಿ ಬೌದ್ಧ ಧರ್ಮ ಕ್ರಿ. ಪೂ. ಆರನೆಯ 
ಶತಮಾನದಲ್ಲಿ ಉದಯಿಸಿತು. ಇದರ ದೆಸೆಯಿಂದ ಭಾರತವು ವಿಕಾಸವಾಗಿ ಇಡಿ ಏಷ್ಕಾ ಖಂಡವನ್ನು 
ಕೆಲವೇ ಶತಮಾನಗಳಲ್ಲಿ ಹರಡಿತು. ಬುದ್ಧನಿಂದ ಜನಿತವಾದ ಶಕ್ತಿಯನ್ನು ಕೇವಲ ಈ ದೇಶದೊಳಗೇ 
ಹಿಡಿದಿಡಲಾಗಲಿಲ್ಲ ; ಅದು ಸಿಡಿದು ಭಾರತದಿಂದ ಬಹು ದೂರಕ್ಕೆ ಬಹು ಸುಂದರವಾದ ಸಮನ್ವಯ 
ಮತ್ತು ಶಾಂತಿಯೆಂಬ ಮಾನವೀಯ ಸಂದೇಶದ ಕಾಂತಿಯನ್ನು ಸೂಸುತ್ತ ಹರಡಿತು. ಈ ಬಲಾಢ್ಮ 
ವಿಶ್ವ ಧರ್ಮವು ಒಂದು ಹಿಂಸಾಕೃತ್ಯವೂ ಇಲ್ಲದೆ ಏಷ್ಕಾ ಖಂಡದಲ್ಲೆಲ್ಲ ಹರಡಿದುದನ್ನು ಗಮನಿಸಲು 
ನಾವು ಮರೆಯ ಕೂಡದು. ಅಲ್ಲಿ ನೀವು ಭಾರತೀಯ ಸಂಸ್ಕೃತಿಯ ಹೃದಯವನ್ನು ಕಾಣಬಹುದು. 
ಭಾರತವು ತನ್ನ ಗಡಿಯ ಆಚೆ ವಿಸ್ತಾರವಾದ ರೀತಿಯನ್ನು ಸ್ವಾಮಿ ವಿವೇಕಾನಂದರು ತಮ್ಮ ಭಾರತೀಯ 
ಉಪನ್ಯಾಸವೊಂದರ ಪ್ರಸಿದ್ಧವಾದ ಭಾಗದಲ್ಲಿ ಸುಂದರವಾಗಿ ವ್ಯಕ್ತಪಡಿಸಿರುವರು (ಕೃತಿ ಶ್ರೇಣಿ, 
ಸಂ.೩ ಪು): 
ಪ್ರಪಂಚ ನಮ್ಮ ತಾಯಿನಾಡಿಗೆ ಅಗಾಧವಾಗಿ ಖಣಿಯಾಗಿರಬೇಕಾಗುವುದು. ಒಂದು 
ದೇಶ ಮತ್ತೊಂದು ದೇಶಕ್ಕೆ ಎಷ್ಟು ಖಣಯಾಗಿರುವುದು ಎಂದು ಗಮನಿಸುತ್ತಾ ಹೋದಂತೆ 
ಸಹನಶೀಲನಾದ ಹಿಂದೂ ಸಾಧುವಾದ ಹಿಂದೂವಿಗೆ ಖುಣಿಯಾಗಿರುವಷ್ಟು ಈ ಭೂಮಿಯ 


ಉಪಯೋಗಿಸಲ್ಪಟ್ಟಿರುವುದು ; ಆದರೆ ಎಂದಾದರೂ ಅವಹೇಳನದ ಹಿಂದೆ ಅದ್ಭುತವಾದ 
ಒಂದು ಸತ್ಯ ಅಡಗಿದ್ದರೆ ಅದು ಯಾವಾಗಲೂ ಭಗವಂತನಿಂದ ಆಶೀರ್ವದಿಸಲ್ಪಟ್ಟ 
“ಸಾಧುವಾದ ಕಿಂಡುಸಿಎಂಬುಹವಗಲ್ಲಿದ. ನಾಗರಿಕತೆಗಳು ಪೃಪ್ಟುಚಿದ ಇತರ ಜಾಗಗಳಲ್ಲಿ 


ಸ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ ಮೌಲ್ಯಗ್ಸ 
ಮತ್ತು ಆಧುನಿಕ ಕಾಲದಲ್ಲಿ ಅದ್ಭುತವಾದ ಆಲೋಚನ 
ದನ ಪ್ರಾಚೀನ ಮತ್ತು ಆಧುನಿಕ ಕಾಲದಲ್ಲಿ 
' ಅದ್ಭುತವಾದ ಆಲೋಚನೆಗಳು ಒಂದು ಜನಾಂಗದಿಂದ ಮತ್ತೊಂದಕ್ಕೆ ಪ್ರವಹಿಸಿವೆ ಪುರಾತು 
ಮತ್ತು ಆಧುನಿಕ ಕಾಲದಲ್ಲಿ ಉನ್ನತ ಸತ್ತ ಮತ್ತು ಶಕ್ತಿಯ ಬೀಜಗಳು ಮುನ್ನುಗ್ಗುತ್ತಿರುವ 
"ರಾಷ್ಟ್ರೀಯ ಜೀವನದ ಪ್ರವಾಹದಿಂದ ವಿಸ್ತಾರವಾಗಿ ಹರಡಲ್ಪಟ್ಟಿವೆ. ಆದರೆ ಸ್ನೇಹಿತರ 
ಗಮನಿಸ್ಕಿ ಅದು ಯಾವಾಗಲೂ ರಣ ಕಹಳೆಯ ಘೋಷದಿಂದ ಮತ್ತು ಯುದ್ಧ ೩ 
ಗುಂಪುಗಳ ನುಗ್ಗಾ ಟದಿಂದ ಪ್ರತಿಯೊಂದು ಆಲೋಚನೆಯೂ ನಮ್ಮ ಕೋಟ್ಯಾನುಕೋಟಿ 
ಸಹಜೀವಿಗಳ ರಕ್ತದ ಮೂಲಕ ಈಜಿಕೊಂಡು ಹೋಗಬೇಕಾಯಿತು. ಪ್ರತಿಯೊಂದು ಶಕ್ತಿಶಾಲಿ 
ಪದದ ನಂತರವೂ ಕೋಟ್ಠಾಂತರ ಜನರ ನರಳಾಟ ಅನಾಥರ ರೋದನ ವಿಧವೆಯರ ಕಣ್ಣೀರು 
ಹರಿಯಿತು. 
ಇದ್ದು ಮುಖ್ಯವಾಗಿ ಇತರ ದೇಶಗಳು ಬೋಧಿಸಿದ್ದು ; ಆದರೆ ಭಾರತವು ಸಾವಿರಾರು 
ವರ್ಷಗಳು ಶಾಂತವಾಗಿ ಬಾಳಿದೆ ಗ್ರೀಸ್‌ ಇನ್ನೂ ಅಸ್ತಿತ್ವಕ್ಕೆ ಬಂದಿಲ್ಲದಿರುವಾಗ ರೋಮ್‌ನ 
ಆಲೋಚನೆಯೇ ಇಲ್ಲದಿದ್ದಾಗ ಆಧುನಿಕ ಯೂರೋಪಿಯನ್ನರ ಪೂರ್ವಿಕರು ಕಾಡಿನಲ್ಲಿ 
ವಾಸಿಸುತ್ತಾ ದೇಹಕ್ಕೆ ನೀಲಿ ಬಣ್ಣವನ್ನು ಬಳಿದುಕೊಂಡಿದ್ದಾಗ ಇಲ್ಲಿ ಚಟುವಟಿಕೆ ಇತ್ತು. ಇನ್ನೂ 
ಮೊದಲು ಚರಿತ್ರೆಯ ದಾಖಲೆ ಇಲ್ಲದಿದ್ದಾಗ ಅನತಿ ದೂರದ ಭೂತ ಕಾಲದ ಗಜ್ಟರಕ್ಕೆ 
. ಸಂಪ್ರದಾಯವು ಇಣುಕಿ ನೋಡಲು ಧ್ಯೆರ್ಯವಿಲ್ಲದಿರುವಾಗ ಅಂದಿನಿಂದ ಇಂದಿನವರೆಗೆ 
ಆಲೋಚನೆಗಳು ಇಲ್ಲಿಂದ ನಿರ್ಗಮಿಸಿವೆ ಆದರೆ ಪ್ರತಿಯೊಂದು ಪದವೂ ಹಿಂದೆ 
ಆಶೀರ್ವಾದದಿಂದ, ನಂತರ ಶಾಂತಿಯಿಂದ ಉಚ್ಚರಿಸಲ್ಪಟ್ಟಿದೆ. ಪ್ರಪಂಚದ ಎಲ್ಲ ದೇಶ 
ಳೊಂದಿಗೆ ಹೋಲಿಸಿದರೆ ನಾವು ಎಂದೂ ಆಕ್ರಮಣಕಾರಿ ಜನಾಂಗವಾಗಿಲ್ಲ ಮತ್ತು ಆ 
ಆಶೀರ್ವಾದ ನಮ್ಮ ಶಿರದ ಮೇಲಿದೆ ಆದ್ದರಿಂದಲೇ ನಾವು ಜೀವಂತವಾಗಿರುವುದು. 
ಮತ್ತೆ, (ಕೃತಿಶ್ರೇಣಿ ಸಂ. ೩ ಪು. 2): 
ನಾವ್ರಎಂದಿಗೂ ನಮ್ಮ ಆಲೋಚನೆಗಳನ್ನು ಬಂದೂಕ ಮತ್ತು ಕತ್ತಿಯ ಉಪಯೋಗದಿಂದ 
ಪ್ರಜಾರ ಮಾಡಲಿಲ್ಲ. ಇಂಗ್ಲಿಷ್‌ ಭಾಷೆಯಲ್ಲಿ ಭಾರತವು ಪ್ರಪಂಚಕ್ಕೆ ನೀಡಿರುವ ಕೊಡುಗೆ 
ಸ ಚೀಜ್‌ ಇದ್ದರೆ, ಇಂಗ್ಲಿಷ್‌ ಭಾಷೆಯಲ್ಲಿ ಭಾರತದ ಸಾಹಿತ್ಯವು ಮಾನವ 
ಉಂಟು ಮಾಡಿರುವ ಪ್ರಭಾವವನ್ನು ವ್ಯಕ್ತಪಡಿಸುವುದಕ್ಕೆ ಒಂದು ಷದ 
ವೇನಾದರೂ ಇದ್ದರೆ ಅದು ಈ ಒಂದು ಪದ "ಮೋಹಕತೆ. ಅದು ನಿಮ್ಮನ್ನು ಇದ್ದಕ್ಕಿದ್ದಂತೆ 
ಬೆಚ್ಚು ಬೀಳಿಸುವುದಕ್ಕೆ ವಿರುದ್ಧವಾದುದು; ಅದು ನಿಮ್ಮ ನ್ನು ಸಹಜವಾಗಿ ನಿಮಗರಿವಿಲ್ಲದ್ದಂತೆ 
ತನ್ನ ಸಂಮೋಹನಾಸ್ತ್ರವನ್ನು ಬೀರುವುದು. ಅನೇಕರಿಗೆ ಭಾರತೀಯ ಆಲೋಚನೆ ಭಾರತೀಯ 


ನಮ್ಮ ಸಾಂಸ್ಕೃತಿಕ ಪರಂಪರೆ ಮತ್ತು ಅದರ ಆಧುನಿಕ ತಿರುವು ೪೮೭ 


೨೧. ಭಾರತದ ಸಕ್ರಿಯ ಆಧ್ಯಾತ್ಮಿಕ ಸಹಿಷ್ಣುತೆಯ ವಿಶಿಷ್ಟ ದಾಖಲೆ 

ಅದು ನಮ್ಮ ಸಂಸ್ಕೃತಿಯ ವೈಭವಯುತ ಪರಂಪರೆ. ಮಹಾ ಮೌರ್ಯ ಚಕ್ರವರ್ತಿ ಅಶೋಕನು 
ನೆರೆಯ ರಾಜ್ಯವಾದ ಕಳಿಂಗದ ಮೇಲೆ ಗೆದ್ದ ಆದರೆ ರಕ್ತಸಿಕ್ತ ಯುದ್ಧದ ನಂತರ, ತನ್ನ ವೈಯುಕ್ತಿಕ 
ವಿಜಯಕ್ಕಾಗಿ ಸಾವಿರಾರು ಜನರು ಹತರಾಗಿ, ಇನ್ನೂ ಹೆಚ್ಚು ಮಂದಿ ಗಾಯಗೊಂಡು, ಅನೇಕರು 
ವಿಧವೆಯರಾಗಿ ಅನಾಥರಾದುದಕ್ಕಾಗಿ ತೀವ್ರ ದುಃಖಪಟ್ಟನು. ಬೆಟ್ಟದ ಮೇಲಿದ್ದ ಒಂದು ಬಂಡೆಯ 
ಮೇಲೆ ಕುಳಿತು ಮೌನವಾಗಿ ವೀಕ್ಷಿಸುತ್ತ, ಎಲ್ಲಾ ಯುದ್ಧವನ್ನು, ಸೈನಿಕ ಆಕ್ರಮಣವನ್ನು ಒಂದೇ 
ಸಲ ತ್ಯಜಿಸಿ ರಣಭೇರಿಗಳನ್ನು ಮೌನಗೊಳಿಸಿ, ಶಾಂತಿ ಮತ್ತು ಪ್ರೀತಿಯ ತಮ್ಮಟೆಗಳನ್ನು ಶಬ್ದ 
ಮಾಡುವಂತೆ ಆ ಕ್ಷಣದಲ್ಲೆ ನಿರ್ಣಯವನ್ನು ಕೈಕೊಂಡನು--ಅಲ್ಲಿ ಉಪಯೋಗಿಸಿದ ಪದಗಳೆಂದರೆ, 
ಯುದ್ಧ ಭೇರಿ ಮತ್ತು ಧರ್ಮ ಭೇರಿ. ಶುದ್ಧವಾದ ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಶಕ್ತಿ ಇದು. 
ಅವನು ಕುಳಿತಿದ್ದ ಬೆಟ್ಟದ ಮೇಲಿನ ಬಂಡೆ ಭುವನೇಶ್ವರದಿಂದ ಐದು ಮೈಲಿ ದೂರದಲ್ಲಿರುವುದು ; 
ಅನೇಕ ಜಪಾನಿ ಬೌದ್ಧರು, ನಾಗಸಾಕಿ ಮತ್ತು ಹಿರೋಷಿಮದ ಮೇಲಿನ ಅಣು ಶಸ್ತ್ರದ ಪರಿಣಾಮ 
ವನ್ನು ಅನುಭವಿಸಿದ ಮೇಲೆ, ಅಶೋಕನ ಈ ಉದಾಹರಣೆ ಮತ್ತು ಸಂದೇಶದಿಂದ ಪ್ರೇರಿತವಾದರು ; 
ಅವರು ಹಣವನ್ನು ಕೊಟ್ಟು ಕೆಲವು ವರ್ಷಗಳ ಹಿಂದೆ ಅದೇ ಬಂಡೆಯ ಮೇಲೆ ಒಂದು ಶಾಂತಿ 
ಪಗೋಡ ಕಟ್ಟಿಸಿದರು. ನೀವು ಈಗಲೂ ಅದನ್ನು ನೋಡಬಹುದು--ಚಾರಿತ್ರಿಕ ದೃಷ್ಟಿಯಿಂದ ಒಂದು 
ಅದ್ಭುತ ಸ್ವಳ. 

ಅಶೋಕನು, ಧಾರ್ಮಿಕ ಸಹಿಷ್ಣುತೆಯ ಮಹಾ ಸಂದೇಶವೂ ಸೇರಿರುವ ಮಾನವೀಯ ಸಂದೇಶ 
ಗಳನ್ನು ಸ್ತಂಭಗಳ ಮೇಲೆ ಮತ್ತು ಬಂಡೆಗಳ ಮೇಲೂ ಸಾರಿದನು. ಇದನ್ನು ಸೌರಾಷ್ಟ್ರದ ಜುನಾಘಡ 
ಪಟ್ಟಣಕ್ಕೆ ಹೋಗುವ ದಾರಿಯಲ್ಲಿ, ಪ್ರಸಿದ್ಧವಾದ ಸೋಮನಾಥ ದೇವಾಲಯದ ಮಾರ್ಗದಲ್ಲಿ 
ಬಂಡೆಯೊಂದರ ಮೇಲೆ ಕೆತ್ತಲಾಗಿದೆ : ಸಮವಾಯ ಏವ ಸಾಧುಃ -- “ಧರ್ಮದಲ್ಲಿ ಸಮನ್ವಯ 
ಮತ್ತು ಸಮ್ಮತವೊಂದೇ ಸರಿಯಾದ ಮಾರ್ಗ.' ಭಾರತದ ದೀರ್ಫ ಇತಿಹಾಸದಲ್ಲಿ ತಪ್ಪದೆ ಒಂದೇ 
ಸಮನೆ ಎತ್ತಿ ಹಿಡಿದಿರುವ ಈ ಸಂದೇಶವು ಭಾರತಕ್ಕೆ ಅಧಿಕ ಶಕ್ತಿಯನ್ನು ಕೊಟ್ಟಿದೆ ಮತ್ತು ಅದನ್ನು 
ಸಕ್ರಿಯ ಸಹಿಷ್ಣುತಾ ಭೂಮಿಯನ್ನಾಗಿ ಮಾಡಿರುವುದೇ ಅಲ್ಲದೆ ಅಸಹನೆ, ವರ್ಣ ಅಥವಾ ರಾಜಕೀಯ 
ದ್ವೇಷಕ್ಕಾಗಿ ಕೊಲೆ ಮತ್ತು ನಿರ್ಮೂಲನಕ್ಕೆ ತುತ್ತಾದ ದೇಶಗಳಿಂದ ವರ್ಜಿಸಲ್ಪಟ್ಟ ಇತರ, 
ಧರ್ಮಿಯರನ್ನು ಸ್ವಾಗತಿಸಿದ ಭೂಮಿಯನ್ನಾಗಿಯೂ ಮಾಡಿತು. 

ಪರ್ಷಿಯಾದ ರಾಜನ ಆಸ್ಥಾನದಿಂದ ದೂತನಾಗಿ ಹದಿನೈದನೆ ಶತಮಾನದ ಮಧ್ಯ ಭಾಗದಲ್ಲಿ 
ಭಾರತಕ್ಕೆ ಬಂದ ಅಬ್ದುಲ್‌ ರಜಾಕ್‌ ಎಂಬುವನು ಈ ರಾಜ್ಯಕ್ಕೆ ಮತ್ತು ಕೇರಳದ ಕ್ಯಾಲಿಕಟ್‌ 
ಸಂಸ್ಥಾನಕ್ಕೆ ಭೇಟಿ ನೀಡಿದ್ದನು; ಅವನು ಕ್ಯಾಲಿಕಟ್‌ನಲ್ಲಿ ಕಂಡುದರ ವಿಷಯವಾಗಿ ಈ ದಾಖಲೆಯನ್ನು 
ಬಿಟ್ಟು ಹೋಗಿರುವನು (Muray’s Discoveries and Travelsin Asia, ಭಾಗ ೨, ಪುಟ ೨೦, 
ಡಾ. ಎಸ್‌. ರಾಧಾಕೃಷ್ಣನ್‌ ಅವರು ತಮ್ಮ 8೩೧೫ Religions and Westem Thought 
. ಎಂಬ ಪುಸ್ತಕದಲ್ಲಿ ಉದ್ದರಿಸಿರುವಂತೆ.) 

(ಕ್ಯಾಲಿಕಟ್‌ನು ಜನರು ಧರ್ಮದ ಬಗ್ಗ ವಿಶ್ವಾಸವಳ್ಳವರಲ್ಲ:; ಆದ್ದರಿಂದ ನಾನು ಶತ್ರುಗಳ 
ದೇಶದಲ್ಲಿರುವುದಾಗಿ ಭಾವಿಸುವರು ಕಾರಣ ಯಾರು ಖುರಾನನ್ನು ಒಪ್ಪವದಿಲ್ಲವೊ ಅವರನ್ನು 
ಮುಸ್ಲಿಮರು ಹಾಗೆ ಭಾವಿಸುವರು. ಆದರೂ ನನಗೆ ಇಲ್ಲಿ ಸಂಪೂರ್ಣ ಸಹಿಷ್ಣುತೆ ಮತ್ತು 
ಸಹಾಯ ದೊರಕಿರುವುದು. ನಮಗೆ ಎರಡು ಮಸೀದಿಗಳು ಇವೆಮತ್ತು ನಾವ ಬಹಿರಂಗವಾಗಿ 
ಪ್ರಾರ್ಥನೆ ಮಾಡಬಹುದು. 

CC-0. Jangamwadi Math Collection. Digitized by eGangotri 


ಹ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮಾಲ್ಯಗ್ಸ್ಸ ' 
ಸಹಿಷ್ಣುವಲ್ಲದ ಮುಸಲ್ಮಾನ್‌ ಬರೆಹಗಾರನಿಂದ ಹಿಂದೂಗಳ ಸಹಿಷ್ಣುತೆಗೆ ದೊರೆತಿರುವ 
ಗೌರವ ಅದ್ಭುತವಾದುದು ; ಇಂತಹ ಮಾತುಗಳು ಈ ದೇಶಕ್ಕೆ ಭೇಟಿ ನೀಡಿದ ಅನೇಕ ' 
ಪರದೇಶೀಯರು ಬರೆದಿರುವ ಪುಸ್ತಕಗಳಲ್ಲಿ ಯಥೇಚ್ಛವಾಗಿ ಇರುವುವು. ಹಿಂದಿನ ಶತಮಾನಗಳ 
ಸಹಿಷ್ಣುವಾಗಿಯೂ ಸ್ಟೀಕರಿಸುವ ಬುದ್ಧಿ ಇದ್ದ ಅರಬ್‌ ಮುಸ್ಲಿಮರೂ ಈ ಗುಂಪಿನಲ್ಲಿ ಇರುವರು 
ನಮ್ಮ ಸಂಸ್ಕೃತಿಯ ಈ ವಿಶಾಲ ವಿಶ್ವ ದೃಷ್ಟಿಯನ್ನು ನಾವು ರಕ್ಷಿಸಬೇಕು. 
ಮಾನವೀಯ ನಾಗರಿಕತೆ ಮತ್ತು ಸಂಸ್ಕೃತಿಯ ಉತ್ತುಂಗ ಶಿಖರವನ್ನು ತಲುಪಲು ನಾವು 
ಬಹು ಧರ್ಮಗಳ, ಬಹು ಭಾಷಾ ಬಹುಜನಾಂಗ ಸಮಾಜದಲ್ಲಿ ದೊಡ್ಡ ಬದಲಾವಣೆಗಳ; 
ಮಾಡಬೇಕು; ಇದಕ್ಕೆ ನಮ್ಮ ಜನರಲ್ಲಿ ಸಕ್ರಿಯ ಸಹಿಷ್ಣುತಾ ಮನೋಭಾವ, ಪರಸ್ಪರ ಗೌರವ, 
ಇತರರಲ್ಲಿರುವ ಒಳ್ಳೆಯದನ್ನು ಸ್ಟೀಕರಿಸಿ ನಮ್ಮದನ್ನಾಗಿಸಿಕೊಳ್ಳುವ ಸ್ವಭಾವದ ಪೋಷಣೆ ಬೇಕು, 
ಹೀಗೆ ಆಧುನಿಕ ಭಾರತವು ಪ್ರಪಂಚದ ಮೇಲೆ ಯೋಗ್ಯವಾದ ಪ್ರಭಾವವನ್ನುಂಟು ಮಾಡಲು ಸಾಧ್ಯ 
ಪ್ರಪಂಚದ ಇತರ ದೇಶಗಳು ನಿಜವಾಗಿಯೂ ಆಧ್ಯಾತ್ಮಿಕತೆಗೆ ಕಾತುರವಾಗಿವೆ. ನಾವು ಪ್ರತಿ ವರ್ಷವೂ 
ವಿಶ್ವಪರ್ಯಟನೆ ಮಾಡುತ್ತೇನೆ. ಪಂಥೀಯ ಸಂಕುಚಿತ ಮತ್ತು ದಬ್ಬಾಳಿಕೆಯ ಧರ್ಮವನು 
ತಿರಸ್ಕರಿಸಿದ ನೂರಾರು ಜನರು ನನಗೆ ಕಾಣಸಿಗುವರು, ಆದರೆ ಅವರು ಆಧ್ಯಾತ್ಮಿಕ ದಾಹವುಳ್ಳವರಾಗ 
ಉಪನಿಷತ್ತುಗಳು, ಗೀತೆ, ಬುದ್ಧ, ಶ್ರೀ ರಾಮಕೃಷ್ಣ ಮತ್ತು ಸ್ವಾಮಿ ವಿವೇಕಾನಂದರ ವಿಶ್ವವ್ಯಾಪಿ, 
ಕಾರಣಾತ್ಮಕ ಮಟ್ಟದ ಉಪದೇಶಗಳಲ್ಲಿ ತೃಪ್ತಿಯನ್ನು ಕಾಣುವರು. ಈ ಜ್ಞಾನಶಕ್ತಿಯ ಅಲ್ಪಾಂಶವನ್ನು 
ಪಡೆಯಲು ಅವರು ಏನನ್ನು ಬೇಕಾದರೂ ಕೊಡಲು ಮತ್ತು ಎಷ್ಟು ಕಷ್ಟವನ್ನಾದರೂ ಸಹಿಸಲು 
ಸಿದ್ಧವಾಗಿರುವರು. ಇದೊಂದು ಅನನ್ಯ ಎದ್ದು ಕಾಣುವ ಆಧುನಿಕ ಘಟನೆ. 
ಭಾರತದ ಆ ವಿಶೇಷ ಜ್ಞಾನಕ್ಕಾಗಿ ಮತ್ತು ಅದನ್ನು ಪಡೆಯಲು ಅತ್ಯಂತ ಮುಂದುವರೆದ 
ರಾಷ್ಟ್ರಗಳ ಜನರು ಕಾತರರಾಗಿರುವರು. ನಮ್ಮ ದೇಶದಲ್ಲಿ ವಿದ್ಯಾವಂತರಾದ ಅನೇಕರು ಅದರ 
ವಾಗಿ ಅಜ್ಞರಾಗಿರುವರು ; ನಮ್ಮ ದೇಶದಲ್ಲಿ ಲಕ್ಷಗಟ್ಟಲೆ ಜನರು ದೈಹಿಕ 
ರು ಅತಾಂ ಮತ್ತು ವಾಸಸ್ಥಳದ ಕೊರತೆ. "ಆದರೆ ನಮ್ಮ ದೇಶದ 
ಚ ೬ ದೇಶವಾಸಿಗಳ ಕಷ್ಟ ಮತ್ತು ದಾರಿದ್ರ್ಯದಿಂದ ವಿಚಲಿತರಾಗದೆ ಇರುವರು ! 
೬ ವಿದ್ಯಾಭ್ಯಾಸ ಈ ಮಾನವೀಯ ಭಾವನೆಗಳನ್ನು ಅವರಲ್ಲಿ ಪ್ರಚೋದಿಸಿಲ್ಲ ; ಆಳವಾದ 
ಜ್ಞಾನಪ್ರೇಮವನ್ನಾಗಲಿ ಅಥವಾ ಮಾನವ ಪ್ರೇಮವನ್ನಾಗಲಿ ಅವರಲ್ಲಿ ರೂಢಿಸಿಲ್ಲ. ಒಬ್ಬ ದೊಡ್ಡ 
ವಿದ್ವಾಂಸರು, ನಮ್ಮ ದೇಶದವರಾಗಲಿ ಅಥವಾ ಹೊರ ಸು 
ಗ ದ ಇ ದೇಶದವರಾಗಲಿ ನಮ್ಮ ವಿಶ್ವವಿದ್ಯಾನಿಲಯ 
ಗ ಗಳಿಗೆ ಮಾತನಾಡಲು ಹೋದರೆ ಅಲ್ಲಿ ಬಹು ಅಲ್ಪ ಸಂಖ್ಯೆಯಲ್ಲಿ 
i ದು ತಮಾಷೆ ವಿನೋದ, ಗಲಭೆ ಮತ್ತು ವಿಧ್ವಂಸಕ 


ಪ್ರೀತಿಸುವೆವು 
ಸ i ತಪಸ್ಸಿನ ಮೇಲೆ ಪ್ರೇಮವಾಗಿ, ಮಾನವೀಯ ಕ್ಷೇಮದ 
ದರೆ. | ೬ ಸಂಸ್ಕೃತಿಯು ಇಂದಿನ ಸವಾಲುಗಳನ್ನು ಮೀರಿ ಹೋಗಬೇಕಾ 


ಈ ಅಧ್ಯಯನ ಮತ್ತು ಸಂಶೋದನ ಕ್ಲ 
ನಾನಿಂದು ಆಹ್ವಾನಿತನಾಗಿರುವುುು ನನ ಕೇಂದ್ರ--ಆಂಧ್ರ ಪ್ರದೇಶ ರಾಜ್ಯ ಸಂಗ್ರಹಾಲಯಕ್ಕೆ 
ಸಂಗ್ರಹಾಲಯಗಳ. ಅದು ನನಗೆ ಬಹಳ ಸಂತೋಷ, ಇಲ್ಲಿ ಮತ್ತು ನಮ್ಮ ದೇಶದ ಇತರ 
ಇ *ಇಧವಾದ ಜ್ಞಾನ ಅಡಗಿದೆ, ಅದನ್ನು ತಾಳ್ಮೆಯಿಂದ ಪಾಂಡಿತ್ಯ ಪೂರ್ಣ 


CC-0. Jangamwadi Math Collection. Digitized by 9/60 


೨೨. ಅಧ್ಯಯನ ಮತ್ತು ಸಂಶೋಧನೆಯಲ್ಲಿ ವೈಜ್ಞಾನಿಕ ಮನೋಭಾವ 


ನಮ್ಮ ಸಾಂಸ್ಕೃತಿಕ ಪರಂಪರೆ ಮತ್ತು ಅದರ ಆಧುನಿಕ ತಿರುವು ೪೮೯ 
ಸಂಶೋಧನೆಯಿಂದ ಹೊರತರಬೇಕು. ಅಂತಹ ಸಂಶೋಧನೆಯಲ್ಲಿ ಉಪಯೋಗಿಸುವ ವಿಧಾನದ 
ಬಗ್ಗೆ ಹೇಳುವುದಾದರೆ, ಆಧುನಿಕ ಪಾಶ್ಚಿಮಾತ್ಯ ಸಂಶೋಧಕರ ಬಳಿ ನಮ್ರತೆಯಿಂದ ಹೋದರೆ 
ಅವರ ನಿಖರತೆ ಮತ್ತು ನೈಪುಣ್ಯತೆಯಿಂದ ನಾವು ಬಹಳ ಪ್ರಯೋಜನವನ್ನು ಪಡೆಯುವೆವು ; ಈ 
ಕ್ಷೇತ್ರದಲ್ಲಿ ಅವರು ನಮ್ಮ ಪೂರ್ವಿಕ ವಿದ್ವಾಂಸರಂತೆ ಅದ್ಭುತವಾಗಿರುವರು ; ಆದರೆ ಕಳೆದ ಸಾವಿರ 
ವರ್ಷಗಳಲ್ಲಿ ನಾವು ವೈಜ್ಞಾನಿಕ ದೃಷ್ಟಿ ಮತ್ತು ನಿಖರವಾದ ಕ್ರಮಬದ್ಧ ವಿಧಾನಗಳೂ ಸೇರಿದಂತೆ 
ಅನೇಕ ವಸ್ತುಗಳನ್ನು ಕಳೆದುಕೊಂಡಿರುವೆವು; ನಂತರ ಎಲ್ಲವೂ ಸುಲಭ, ಎಲ್ಲವೂ ಆಗ್ಗ, ಎಲ್ಲವೂ 
ನಮ್ಮ ಜನರ ಬಗ್ಗೆ ಹಿಂದಿಯಲ್ಲಿ ಹೇಳುವಂತೆ ಅದಾಂಜ್‌, ಎಂದರೆ "ಸುಮಾರು' ಆಯಿತು ; 
ನಮ್ಮ ಪಾಂಡಿತ್ಯದ ಮಟ್ಟ ಹಾಳಾಯಿತು. ನಮ್ಮ ಆಲೋಚನೆ ಮತ್ತು ಭಾಷೆಯಲ್ಲಿ ನಿಖರತೆಯನ್ನು - 
| ಕಳೆದುಕೊಂಡೆವು. ಕೆಲವು ವಾಕ್ಯಗಳಲ್ಲಿ ವ್ಯಕ್ತಪಡಿಸಬಹುದಾದುದನ್ನು ಒಂದು ಪುಟದಲ್ಲಿ 
ವ್ಯಕ್ತಪಡಿಸಿದವು. 
ನಾವು, ಪಾಶ್ಚಿಮಾತ್ಯ ವೈಜ್ಞಾನಿಕ ಭಾಷೆಯಲ್ಲಿ ಕರೆಯುವ ೦೦೭೩ಊ's R೩zಂr ಎಂಬ ತತ್ತ್ವವನ್ನು 
ಮರೆತೆವು, ಹಾಗೆಂದರೆ "ಯಾವುದನ್ನೂ ಅವಶ್ಯಕತೆಗಿಂತ ಹೆಚ್ಚಾಗಿ ವೃದ್ಧಿಗೊಳಿಸಬಾರದು' ಎಂದರ್ಥ. 
ನಾವು ಕೆಲವು ದಶಕಗಳ ಹಿಂದೆ ಕರ್ನಾಟಕದಲ್ಲಿದ್ದಾಗ ಈ ಅಂದಾಜು ಸ್ವಭಾವದ ಬಗ್ಗೆ ಒಂದು ಕಥೆ 
ಕೇಳಿದೆ. ಅಂತಹ ಘಟನೆಗಳು ಇಲ್ಲಿ ಆಂಧ್ರಪ್ರದೇಶದಲ್ಲಿಯೂ ಕಾಣಸಿಗುತ್ತವೆ. ಒಬ್ಬ ನಿರಕ್ಷರ 
ಕುಕ್ಷಿಯಾದ ಹಳ್ಳಿಯವನನ್ನು ಒಂದು ಮೊಕದ್ದಮೆಗೆ ಸಾಕ್ಷಿಯಾಗಿ ನ್ಯಾಯಾಸ್ಥಾನಕ್ಕೆ ಕರೆದುಕೊಂಡು 
ಹೋದರು. ಅಲ್ಲಿ ನ್ಯಾಯಾಧೀಶರು ಕೇಳಿದರು : ನಿನ್ನ ಹೆಸರೇನು? ಆತ ತನ್ನ ಹೆಸರನ್ನು ಹೇಳಿದ. 
ನಂತರ ನ್ಯಾಯಾಧೀಶರು ಕೇಳಿದರು. ನಿನ್ನ ವಯಸ್ಸೆಷ್ಟು ? ಆತ ಹೇಳಿದ. ಕನ್ನಡದಲ್ಲಿ ಅದು 
ಸೊಗಸಾಗಿರುತ್ತದೆ. ಮಹಾಸ್ವಾಮಿ, ಅದು ನನಗೆ ಗೊತ್ತಿಲ್ಲ; ಆದರೆ ನಮ್ಮ ಮಹಾರಾಜರು ಮದುವೆ 
ಆದಾಗ ನನಗೆ ಮೀಸೆ ಬಂತು, ಇದರಿಂದ ನನ್ನ ವಯಸ್ಸು ತಾವೇ ಲೆಕ್ಕ ಮಾಡಿಕೊಳ್ಳಿ. ಒಂದು ಸ್ಥಳ 
ಎಷ್ಟು ದೂರವೆಂದು ಕೇಳಿದರೆ, ಬೆಂಗಾಲಿಯಲ್ಲಿ ಹೇಳುವರು, ಎರಡು, ನಾಲ್ಕು, ಇಪ್ಪತ್ತು ಎಂದು. 
`ಇದು ಅಂದಾಜು ಸ್ವಭಾವ, "ಹೆಚ್ಚು ಅಥವಾ ಕಡಿಮೆ' ಸ್ವಭಾವ. ವಿದ್ಯಾವಂತರೂ ಕೂಡ ಈ 
ಅಂದಾಜು ಸ್ವಭಾವದಿಂದ ಪಾರಾಗಿಲ್ಲವೆಂದು ಹೇಳಲು ನನಗೆ ವಿಷಾದವಾಗುತ್ತದೆ. ವಿಜ್ಞಾನಿ, 
ಸತ್ಕಾಂಶಕ್ಕೆ ಹಾತೊರೆಯುವುದು ಅವರ ವೈಜ್ಞಾನಿಕ ದೃಷ್ಟಿಯ ಪ್ರಥಮ ಚಹರೆ. ಇದು ವೀಕ್ಷಣೆಯಲ್ಲಿ 
ನಿಖರತೆ ಮತ್ತು ವ್ಯಕ್ತ ಪಡಿಸುವುದರಲ್ಲಿ ಕರಾರುವಾಕ್ಕು ಇವುಗಳಲ್ಲಿ ಅಭಿವ್ಯಕ್ತವಾಗುವುದು. ಬ್ರಿಟಿಷ್‌ 
ವಿಜ್ಞಾನಿ ಆರ್ಥರ್‌ ಥಾಮ್‌ಸನ್‌ ಅವರ ಮಾತುಗಳಲ್ಲಿ (Introduction to Science, Home 
University Library Edition, ೧೯೩೫, ಪುಟಿ ೧೮): 
“ಮಾನವ, ವೈಜ್ಞಾನಿಕ ದೃಷ್ಟಿಯಿಲ್ಲದ ಮಾನವ” ಸರ್‌ ಮೈಕೇಲ್‌ ಫಾಸ್ಟರ್‌ ಹೇಳಿದರು 
« ಸುಮಾರು ಹತ್ತಿರ, "ಬಹು ಹತ್ತಿರ ಇವುಗಳಿಂದ ತೃಪ್ತನಾಗುವನು. ಆದರೆ ಪ್ರಕೃತಿ ಎಂದೂ 
ಹಾಗಲ್ಲ. ಎರಡು ವಿಭಿನ್ನ ವಸ್ತುಗಳನ್ನು ಅವುಗಳಿಗಿರುವ ವೃತ್ಯಾಸ ಸಾವಿರದ ಒಂದು 
ಭಾಗದಷ್ಟು ಅಥವಾ ಇನ್ನೂ ಕಡಿಮೆ ಇದ್ದರೂ ಸಹ ಒಂದೇ ಎಂದು ಪುಕ್ಕ ಹೇಳುವುದಿಲ್ಲ. 
ಪ್ರಪಂಚದ ರೀತಿನೀತಿಗಳನ್ನು ವಿಜ್ಞಾನದ ಕ್ಷೇತ್ರಕ್ಕೆ ಕೊಂಡೊಯ್ದು, ಪ್ರಕೃತಿಯಲ್ಲಿರುವ ವೃತ್ಯಾಸ 
ಗಳನ್ನು ಪ್ರಕೃತಿಗಿಂತ ಬೇರೆ ದೃಷ್ಟಿಯಲ್ಲಿ ನೋಡುವ ವ್ಯಕ್ತಿಯ ನಡತೆಯನ್ನು ಪ್ರಕೃತಿಯು 
ಸಹಿಸದು ಎಂಬುದು ವ್ಯಕ್ತಿಗೆ ತಿಳಿಯುವುದು. ಸೂಕ್ಷ್ಮ ವೃತ್ಯಾಸಗಳಿರುವುದನ್ನು, ಪ್ರಕೃತಿಯ 
ಮಾನವನಿಗೆ ಸಶೋಧನೆಯಲ್ಲಿ ಮಾರ್ಗದರ್ಶನ ನೀಡುವಂತೆ. ಸೂಚಿಸಿದಾಗ ಅಥವಾ 
ಅಡಗಿಸಿಟ್ಟ ನಿಧಿಯನ್ನು ತುದಿ ಕಾಣುವಂತೆ ತೋರಿಸಿದಾಗ ಮಾನವನು ಅ 
ತಿಡ್ಯಾರದಿಂದ್ರ ಕಥಕ ಗರಿ ಕಣ್ಣನು ಬಸ ಮ್ತು ಹೀಗೆ ಹಚ್ಚು ಸಾಸಿದಷ್ಟೂ 
ಗುರಿಯಿಂದ ಮತ್ತೂ ದೂರ ಹೋಗುವ. | 


ಕ pe 
n. Digitized by eGangotri 


೪೯೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಸು 

ಭಾರತದಲ್ಲಿ ಆ "ಅಂದಾಜು' ಮನೋಧರ್ಮ ಇರುವ ಸಂಶೋಧಕರು ಮತ್ತು ವಿದ್ವಾಂಸ 
ಬರಹಗಾರರ ಸಂಖ್ಯೆ ಕಡಿಮೆಯೇನೂ ಇಲ್ಲವೆಂದು ಹೇಳಲು ನನಗೆ ವಿಷಾದವಾಗುತ್ತದೆ. ನಿಖರತ್ರಾ 
ಹೀನ ಡಾಕ್ಟರೇಟ್‌ ಪ್ರಬಂಧಗಳನ್ನು ನಾನು ನೋಡಿರುವನು, ಮೂಲದಿಂದ ಉದಹರಿಸುವಾಗ 
ಗ್ರಂಥದ ಹೆಸರು, ಘಟನೆಯ ವರ್ಷ ಮುಂತಾದುವನ್ನು ಪರೀಕ್ಷಿಸಿ ನೋಡುವ ಶ್ರಮವನ್ನು 
ತೆಗೆದುಕೊಳ್ಳುವುದೇ ಇಲ್ಲ. ಸಂಬಂಧ ಪಟ್ಟ ಆಕರಗಳನ್ನು ಲೇಖಕರು ನಿಖರವಾಗಿ ಕೊಡಲು ಆಗದೆ 
ಇದ್ದರೆ ಅವರು ತಪ್ಪಾಗಿ ಕೊಟ್ಟು ಓದುಗರಿಗೆ ತಪ್ಪು ದಾರಿ ತೋರಿಸದಿರುವುದೇ ಲೇಸು. ನಿಖರತೆ 
ಹೀಗೆ ಸರಿ: ಎನ್ನುವ ವಿಷಯದಲ್ಲಿ ಬೌದ್ಧಿಕ ಶಿಕ್ಷಣವನ್ನು ಪಡೆಯುವುದೇ ಬೌದ್ಧಿಕ ಕ್ಷೇತ್ರದಲ್ಲಿ 
ಒಂದು ತಪಸ್ಸು. ಇಂದು ನಮಗೆ ಆ ಬಗೆಯ ಸಾರೋದ್ಧಾರವಾದ ಪಾಂಡಿತ್ಯ ಬೇಕಾಗಿದೆ. 

ಅನೇಕ ವಿದ್ವಾಂಸರು ಇಲ್ಲಿ ಸಂಶೋಧನೆ ಮಾಡುತ್ತಿರುವರೆಂದು ತಿಳಿಯಲು ನನಗೆ ಸಂತೋಷ 
ವಾಗುತ್ತದ್ದೆ ವಿದ್ವತ್ತಿನ ಶ್ರೇಷ್ಠ ಗುಣ ಮಟ್ಟಕ್ಕೆ ತಕ್ಕಂತೆ ಅವರು ನಡೆದುಕೊಳ್ಳಬೇಕೆಂದು ಅವರನ್ನು 
ನಾನು ವಿನಂತಿಸಿಕೊಳ್ಳುತ್ತೇನೆ. ಹೀಗೆ ನಮ್ಮ ದೇಶವು ಮತ್ತೊಮ್ಮೆ ಹಿಂದೆ ನಮ್ಮ ದೇಶವು ಜ್ಞಾನ 
ಮತ್ತು ಬುದ್ಧಿಶಕ್ತಿಯಲ್ಲಿ ಪಡೆದಿದ್ದ ಉನ್ನತ ಸ್ಥಾನವನ್ನು ಗಳಿಸುವುದು. ನಾನು ಮೊದಲೇ ಹೇಳಿದಂತೆ, 
ನಮ್ಮದು ಜ್ಞಾನ ಮತ್ತು ಐಶ್ವರ್ಯದ ದೇಶವಾಗಿತ್ತು ; ನಮ್ಮ ದೀರ್ಫು ಚರಿತ್ರೆಯುದ್ದಕ್ಕೂ 
ಐಶ್ವರ್ಯವು ವಾಣಿಜ್ಯವನ್ನು ಆಕರ್ಷಿಸಿತು, ಪ್ರತಿಯೊಂದು ದೇಶವೂ ನಮ್ಮ ದೇಶದೊಡನೆ ವ್ಯಾಪಾರ 
ಮಾಡಲು ಕಾತರವಾಗಿತ್ತು ; ಮತ್ತು ನಮ್ಮ ಎಲ್ಲ ವ್ಯಾಪರವೂ ಉತ್ಪಾದಿತ ವಸ್ತುಗಳು ಮತ್ತು 
ಶ್ರೀಮಂತಿಕೆಯ ವಸ್ತುಗಳು ಮತ್ತು ಸೌಂದರ್ಯ ಹಾಗೂ ಕಲಾ ವಸ್ತುಗಳಾಗಿದ್ದುವು. ಕಳೆದ 
ಶತಮಾನದಲ್ಲಿ ಬ್ರಿಟಿಷ್‌ ಕೈಗಾರಿಕೆ ನಮ್ಮ ಮೇಲೆ ಹೇರಿದ್ದ ಅರ್ಥ ವ್ಯವಸ್ಥೆ ವಸಾಹತು ರೀತಿಯ 
ಅರ್ಥವ್ಯವಸ್ಥೆಯಾಗಿರಲಿಲ್ಲ. ರಾಷ್ಟ್ರೀಯ ಅರ್ಥ ವ್ಯವಸ್ಥೆಯು ಬಲವಾಗಿತ್ತು. ವಿದೇಶೀ ವ್ಯಾಪಾರ 
ಚುರುಕಾಗಿತ್ತು, ಬಾಕಿ ಹಣ ಯಾವಾಗಲೂ ಭಾರತಕ್ಕೆ ಲಾಭದಾಯಕವಾಗಿತ್ತು. ರೋಮನ್‌ ಇತಿಹಾಸ 
ಕಾರರು, ರೋಮನ್ನರ ಚಿನ್ನ ಭಾರತಕ್ಕೆ ಹೋಗುತ್ತಿದ್ದುದರ ವಿಷಯವಾಗಿ ಮತ್ತು ರೋಮನ್ನರ 
ರಾಜ್ಯಸಭೆ ಚಿನ್ನ ಭಾರತಕ್ಕೆ ಹೊರಟು ಹೋಗುತ್ತಿರುವುದನ್ನು ತಪ್ಪಿಸಲು ಭಾರತದೊಡನೆ ವಾಣಿಜ್ಯ 
ವನ್ನು ಕೈ ಬಿಡಲು ನಿರ್ಧರಿಸಿದುದರ ವಿಷಯವಾಗಿ ಹೇಳುವರು ! 


೨೩. ಆಧುನಿಕ ಕಾಲದಲ್ಲಿ ಭಾರತಕ್ಕಾಗಿ ಪಾಶ್ಚಿಮಾತ್ಯರ ತಪಾಸಣೆ 


ಕೆಲವು ತಿಂಗಳ ಹಿಂದೆ ನಾಗಾರ್ಜುನಸಾಗರಕ್ಕೆ ಹೋಗಿದ್ದೆ. ಅಲ್ಲಿ ಸುಮಾರು ೨೦೦೦ ವರ್ಷಗಳ 
ಹಿಂದೆ ರೋಮನ್‌ ರಾಣಿಗೆ ಸೇರಿದ್ದ ಸುಂದರವಾದ ಚಿನ್ನದ ಸರವನ್ನು ತೋರಿಸಿದರು. ಇವು ಮತ್ತು 
ಇನ್ನೂ ಇತರ ಸಾಕ್ಷ್ಯಾಧಾರಗಳು ಭಾರತಕ್ಕೂ ಮತ್ತು ಅಂದಿನ ನಾಗರಿಕತೆಗಳಿಗೂ ಇದ್ದ ೫,೦೦೦ 
ವರ್ಷಗಳ ಅದ್ಭುತ ಪರಸ್ಪರ ಸಂಪರ್ಕವನ್ನು ತೋರುವುವು. ಇವೇ ವಹಿವಾಟು ಆಧುನಿಕ ಕಾಲ 
ದಲ್ಲಿಯೂ ಮುಂದುವರೆದಿದೆ. ತುರ್ಕಿ ದೇಶವು ಕ್ರಿ. ಶ. ೧೪೫೩ರಲ್ಲಿ ಕಾನ್ಸ್‌ ಟ್ಕಾಂಟಿನೋಪಲ್‌ ಅನ್ನು 
ಆಕ್ರಮಿಸಿತು. ಆಗ ಇದ್ದ ಪಶ್ಚಿಮ ಏಷ್ಯಾ ಮಾರ್ಗದಲ್ಲಿ ಅಡ್ಡಿಯುಂಟಾಯಿತು. ಇದರಿಂದ ಭಾರತದ 
ಜತೆ le ಸಂಬಂಧ ಮತ್ತು ವ್ಯಾಪಾರ ಕಡಿದು ಹೋಗಿ ಯೂರೋಪಿಯನ್ನರು 
; ವ್ಯಾಪಾರದ ಸಂಬಂಧ: $ ಸ್ಥಾಪಿಸಲು ಕಾತರರಾದರು. 

ಆದರೆ ಹೇಗೆ ? ಭಾರತಕ್ಕೆ ಸಮುದ್ರ ದ ಓಡಯುವುದರ ಮೂಲಕ 
ಪೋರ್ಚುಗಲ್‌ ಮತ್ತು ಸ್ಟೆಯಿನ್‌ನವರು ನಂತರ ಮಾಡಿದ ಸಮುದ್ರಯಾನ ಸಾಹಸದಿಂದ ಕ್ರಿ. ೫. 


ಕ ಹದಿನೈದನೆ ಶತಮಾನದಿಂದ ಚರಿತ್ರೆಯಲ್ಲಿ ಆಧುನಿಕ ಯುಗ ಪ್ರಾರರಿಭವಾಯಿತು. ಇವೆರಡು 


ದೇಶಗಳು ಭಾರತಕ್ಕೆ ಸ್ಥಮುದ್ದ ಮಾರ್ಗವನ್ನು. ಕಂಡುಹಿಡಿಯಲು: ಅಂಡಗಳನ್ನು ಕಳುಹಿಸಿದವ 


ನಮ್ಮ ಸಾಂಸ್ಕೃತಿಕ ಪರಂಪರೆ ಮತ್ತು ಅದರ ಆಧುನಿಕ ತಿರುವು ವ 
ಆಗ್ನೇಯ ದಿಕ್ಕಿಗೆ ಪ್ರಯಾಣ ಮಾಡಿದ ವಾಸ್ಕೋಡಗಾಮನ ಗುರಿ ಭಾರತವಾಗಿತ್ತು, ಮತ್ತು ಪಶ್ಚಿಮ 
ಮತ್ತು ದಕ್ಷಿಣಕ್ಕೆ ಹೋದ ಕೊಲಂಬಸ್‌ನ ಗುರಿ ಅಮೆರಿಕ ಆಗಿತ್ತು. ಕೊಲಂಬಸ್‌ ಯಾವುದೋ 
ದೇಶಕ್ಕೆ ಬಂದಿಳಿದು ಅದನ್ನು ತಪ್ಪಾಗಿ ಭಾರತವೆಂದು ತಿಳಿದು ಆ ದೇಶದವರನ್ನು ಭಾರತೀಯರೆಂದು 
ಕರೆದನು. ನಂತರ ಪಾಶ್ಚಿಮಾತ್ಮರಿಗೆ ಅದು ಭಾರತವಲ್ಲ ಎಂದು ಗೊತ್ತಾಯಿತು, ಅದನ್ನು ಅಮೆರಿಕ 
ಎಂದು ಕರೆದರು. ಆದರೆ ಅಮೆರಿಕದ ಮೂಲ ನಿವಾಸಿಗಳಿಗೆ ಭಾರತೀಯರು--ಕೆಂಪು ಭಾರತೀಯರು-- 
ಎಂಬ ಹೆಸರು ಇನ್ನೂ ಉಳಿದಿರುವುದು. ಅಮೆರಿಕಾದ ವಿಶ್ವವಿದ್ಕಾನಿಲಯಗಳಲ್ಲಿ ಮಾತನಾಡುವಾಗ 
ವಿದ್ಯಾರ್ಥಿಗಳಿಗೆ ನಾನು ಹಾಸ್ಕವಾಗಿ ಹೇಳುತ್ತಿದ್ದೆ : 

ಪಶ್ಚಿಮ ಯೂರೋಪಿಯನ್ನರು ನನ್ನ ದೇಶವನ್ನು ಕಂಡುಹಿಡಿಯಲು ಹೊರಟಾಗ ಆಕಸ್ಮಾತ್ತಾಗಿ 
ನಿಮ್ಮ ದೇಶವನ್ನು ಕಂಡುಹಿಡಿದರು. ಅವರು ನಿಮ್ಮನ್ನು ಹುಡುಕುತ್ತಿರಲಿಲ್ಲ, ನನ್ನ ದೇಶಕ್ಕಾಗಿ 
ಹುಡುಕುತ್ತಿದ್ದರು. ಈಗ ನೀವು ನಿಮ್ಮ ಅನ್ವೇಷಣೆಯನ್ನು ಮುಂದುವರೆಸಿ ಭಾರತದ ಆತ್ಮವನ್ನು 
ಕಂಡುಹಿಡಿಯಿರಿ. 

ಮತ್ತು ಕಳೆದ ಶತಮಾನದಿಂದ ಅವರು ಮಾಡುತ್ತಿರುವುದು ಇದನ್ನೇ, ಎರಡನೆ ಮಹಾಯುದ್ಧದ 
ನಂತರ ಇದನ್ನು ತೀವ್ರತರವಾಗಿ ಮಾಡುತ್ತಿರುವರು. ಕಳೆದ ಶತಮಾನದ ಅಮೆರಿಕಾದ ಚಿಂತಕರಾದ 
ವಾಲ್ಟ್‌ ವಿಟ್‌ಮನ್‌ ತಮ್ಮ ಪುಸ್ತಕವೊಂದಕ್ಕೆ Passage to India ಎಂಬ ಹೆಸರನ್ನು ಸಹ ಕೊಟ್ಟರು. 
ಇಂದು ಇಡೀ ಪಶ್ಚಿಮ ಅಮರ ಭಾರತದ ಬುದ್ಧಿಶಕ್ತಿಯನ್ನು ಅನ್ವೇಷಿಸುವುದರಲ್ಲಿ ಉದ್ಯುಕ್ತವಾಗಿವೆ. 
ಇವು ವಾಸ್ತವಿಕ ವಿಷಯಗಳು, ಕೇವಲ ದೇಶಾಭಿಮಾನದ ಮಾತಲ್ಲ ಎನ್ನುವುದನ್ನು ನಮ್ಮ ಜನರು 
ಇಂದು ತಿಳಿಯಬೇಕಾಗಿದೆ; ಅದು ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯ ಸ್ವರೂಪ--ಶ್ರೀಮಂತಿಕೆ, 
ವೈಜ್ಞಾನಿಕ ಮತ್ತು ಕಲಾತ್ಮಕ ಆಲೋಚನೆ ಮತ್ತು ಕ್ರಿಯೆಯಲ್ಲಿ ಅದ್ಭುತ ಶಕ್ತಿ ಇವುಗಳಿಂದ 
ಒಡಗೂಡಿರುವುದು. ವೈಜ್ಞಾನಿಕ ಬುದ್ಧಿಯು ವ್ಯಾಕರಣ ಮತ್ತು ಭಾಷಾಶಾಸ್ತ್ರದಲ್ಲಿ ಕೂಡ 
“ಅಷ್ಟಾಧ್ಕಾಯಿ'ಯ ಪ್ರಾಚೀನ ಕರ್ತೃವಾದ ಪಾಣಿನಿಯಲ್ಲಿ ಅತ್ಮಂತ ಶ್ರೇಷ್ಠ ಮತ್ತು ಉತ್ತುಂಗ 
ಸ್ಥಿತಿಯಲ್ಲಿ ಇರುವುದನ್ನು ನಾವು ಕಾಣಬಹುದು. ಅವನು ಕಾಶ್ಮೀರ, ಪಂಜಾಬು ಮತ್ತು ಸುತ್ತ 
ಮುತ್ತಲಿನ ಜನರ ಭಾಷೆಯನ್ನು ಗಮನಿಸಿ, ವರ್ಗೀಕರಿಸಿ, ವೇದಗಳ ಸಂಸ್ಕೃತದೊಂದಿಗೆ ಹೋಲಿಸಿ, 
ಹಿಂದಿನವರ ಕೃತಿಗಳನ್ನು ಅಧ್ಯಯನ ಮಾಡಿ, ಮುಂದೆ ಭಾಷೆ ಮತ್ತು ಸಾಹಿತ್ಯದ ಭಾರತೀಯ 
ಚರಿತ್ರೆಯಲ್ಲಿ ಎಲ್ಲೆಲ್ಲೂ ಕಾಣುವ ಸಂಸ್ಕೃತ ಭಾಷೆ ಮತ್ತು ವ್ಯಾಕರಣವನ್ನು ನಿರ್ಮಿಸಿದನು. ಸಂಸ್ಕೃತ 
ಭಾಷೆ ಮತ್ತು ಪಾಣಿನಿಯ ವೈಜ್ಞಾನಿಕ ವ್ಯಾಕರಣವನ್ನು ಕಂಡುಹಿಡಿಯುವ ಮೂಲಕ ಆಧುನಿಕ 
ಯೂರೋಪಿಯನ್‌ ವಿದ್ವಾಂಸರು ಪ್ರಮುಖ ಯೂರೋಪಿಯನ್‌ ಭಾಷೆಗಳಿಗಿರುವ ಸಂಬಂಧಕ್ಕೆ 
ಮತ್ತು ಆಧುನಿಕ ಭಾಷಾ ವಿಜ್ಞಾನದ ನಿರ್ಮಾಣಕ್ಕೆ ಒಂದು ಪ್ರವೇಶವನ್ನು ಕಂಡುಹಿಡಿದರು. 


೨೪. ಭಾರತದ ಬಗ್ಗೆ ಅಮೆರಿಕಾದ ಇತಿಹಾಸಜ್ಞ ವಿಲ್‌ ಡ್ಯುರಾಂಟ್‌ 

ಹತ್ತು ಬೃಹತ್‌ ಸಂಪುಟಗಳ Story of Civilizationನ ಕರ್ತೃವಾದ, ಸುಮಾರು ಮೂರು 
ತಿಂಗಳ ಹಿಂದೆ ೯೦ಕ್ಕೂ ಮೀರಿದ ಇಳಿವಯಸ್ಸಿನಲ್ಲಿ ಕಾಲವಾದ ಅಮೆರಿಕನ್‌ ಇತಿಹಾಸಜ್ಞ ಮತ್ತು 
ತತ್ತ್ವಜ್ಞ ವಿಲ್‌ ಡ್ಕುರಾಂಟ್‌ ಅವರು ತಮ್ಮ ಕೃತಿಯ ಪ್ರಥಮ ಸಂಪುಟಕ್ಕೆ Our Oriental Heri- 
6 ಎಂಬ ಹೆಸರನ್ನಿಟ್ಟಿರುವರು. ಅವರು ಈ ಪ್ರಶ್ನೆಗೆ ಉತ್ತರ ನೀಡಬಯಸುವರು : ಪಾಶ್ಚಿಮಾತ್ಮ 
ರಾದ ನಾವು ಭಾರತ, ಚೈನಾ, ಮತ್ತು ಇತರ ಪೌರ್ವಾತ್ಯ ಸಂಸ್ಕೃತಿಗಳಿಂದ ಗಳಿಸಿರುವುದೇನು ? , 
ಭಾರತದ ಭಾಗವನ್ನು ಅವರು ಹೇಗೆ ಮುಕ್ತಾಯಗೊಳಿಸಿರುವರು ಎನ್ನುವುದನ್ನು ಕೇಳೋಣ (Story 


of Civilizion, Vol. 1, ‘Our Oriental Heritage’. ಪುಟ. ೬೩೩): 
(೦-0. Jangamwadi Math Collection. Digitized by eGangotri 


ರ್ಲ೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಳ 


ಈಜಿಪ್ಟ್‌ ಅಥವಾ ಬ್ಯಾಬಿಲೋನಿಯಾ ಅಥವಾ ಅಸ್ಸೀರಿಯಾದ ಚರಿತ್ರೆಯಂತೆ ಭಾರತ 
ಚರಿತ್ರೆಯನ್ನು ಮುಕ್ತಾಯಗೊಳಿಸಲಾಗುವುದಿಲ್ಲ, ಏಕೆಂದರೆ ಆ ಚರಿತ್ರೆಯ ಇನ್ನೂ ಸ್ವಷ್ಟ 
ಯಾಗುತ್ತಲಿದ್ದೆ ಆ ನಾಗರಿಕತೆಯು ಇನ್ನೂ ಸೃಷ್ಟಿಸುತ್ತಿದೆ... ಈಜಿಪ್ಟ್‌ ಮತ್ತು ಸಮೀಪದ 
ಪೌರ್ವಾತ್ಮ ದೇಶಗಳಿಂದ ನಮಗೆ ಬಂದಿರುವ ಕೊಡುಗೆ ಇಷ್ಟು ಎಂದು ಹೇಳುವ ಹಾಗೆ ಈ 
ಭಾರತೀಯ ನಾಗರಿಕತೆಯಿಂದ ನೇರವಾಗಿ ನಮಗೆ ಇಷ್ಟು ಬಂದಿರುವುದೆಂದು ಹೇಳಲಾಗದ್ದು 
ಏಕೆಂದರೆ ಈಜಿಪ್ಟ್‌ ಮತ್ತು ಇತರ ದೇಶಗಳು ನಮ್ಮೆ ಸಂಸ್ಪೃತಿಯ ತಕ್ಷಣದ ಹಿಂದಿನ 
ತಲೆಮಾರಿನವರು. ಭಾರತ, ಚೈನಾ ಮತ್ತು ಜಪಾನಿನ ಚರಿತ್ರೆಯು ಬೇರೊಂದು ಕವಲಾಗಿ 
ಹರಿಯಿತು, ಮತ್ತು ಈಗ ತಾನೆ ಇಂದಿನ ಪಾಶ್ಚಾತ್ಯ ಜೀ ಬ ಸ್ಪರ್ಶಿಸಲು ಮತ್ತು 
ಪ್ರಭಾವಗೊಳಿಸಲು ಪ್ರಾರಂಭಿಸಿರುವುದು. ಹಿಮಾಲಯದ ಗಡಿಯಾಚೆ ಕೂಡ ಭಾರತವು 
ವ್ಯಾಕರಣ, ತರ್ಕ; ನೀತಿಕಥೆಗಳು, ಸುಪ್ತಚಿತ್ತ ಜಾಗೃತಿ ಚದುರಂಗ ಮತ್ತು ಇವೆಲ್ಲಕ್ಕಿಂತ 
ಮೇಲಾಗಿ ನಮ್ಮ ಸಂಖ್ಯೆಗಳು ಹಾಗೂ ದಶಮಾಂಶ ಪದ್ಧತಿಯಂತಹ ಪ್ರಶ್ನಾರ್ಥಕ ಉಡುಗೊರೆ 
ಗಳನ್ನು ನಮಗೆ ಕಳುಹಿಸಿರುವುದು ನಿಜ. ಆದರೆ ಭಾರತದ ಚೈತನ್ಯದ ಸಾರ ಇವಲ್ಲ; ಭವಿಷ್ಯದಲ್ಲಿ 
ನಾವು ಅವಳಿಂದ ಕಲಿಯಬಹುದಾದುದಕ್ಕೆ ಹೋಲಿಸಿದರೆ ಇವೆಲ್ಲ ಸಣ್ಣ ಪುಟ್ಟವು ಆವಿಷ್ಕಾರ 
ಕೈಗಾರಿಕೆ ಮತ್ತು ವಾಣಿಜ್ಯ ಖಂಡಗಳನ್ನು ಒಟ್ಟಿಗೆ ಸೇರಿಸುವುದರಿಂದ ಅಥವಾ ಅವು ನಮ್ಮನ್ನು 
ಏಷ್ಯಾದೊಂದಿಗೆ ತಕರಾರಿಗೆ ಎಡೆ ಮಾಡುವುದರಿಂದ ನಾವು ಅದರ ನಾಗರಿಕತೆಯನ್ನು ನಿಕಟವಾಗಿ 
ತಿಳಿದುಕೊಳ್ಳಬೇಕು ಮತ್ತು ಅದರ ಕೆಲವು ರೀತಿನೀತಿ, ವಿಚಾರಗಳನ್ನು ಶತ್ರುತ್ವದಲ್ಲಿಯೂ 
ಕೂಡ, ಹೀರಿಕೊಳ್ಳಬೇಕು. ಅದರ ಪರಿಣಾಮವಾದ ಮೂರ್ಯತನ ಮತ್ತು ಹಾಳುಮಾಡುವುದು 
ಇದಕ್ಕೆ ಪ್ರತಿಯಾಗಿ ಭಾರತವು ನಮಗೆ ಪ್ರಬುದ್ಧ ಮನಸ್ಸಿನ ಸಹನೆಮತ್ತು ನಮ್ರತೆ ಅಪರಿಗ್ರಹ 
ಚೈತನ್ಯದ ನಿತ್ಠತ್ಫಪ್ತತೆ ಚಿಂತನಶೀಲ ಶಕ್ತಿಯ ಪ್ರಶಾಂತತೆ ಸಮಸ್ತ ಜೀವಿಗಳಲ್ಲಿ ಸಮಗ್ರ 
ಸಮಾಧಾನಕರ ಪ್ರೀತಿ ಇವುಗಳನ್ನು ಬೋಧಿಸುತ್ತದೆ 
ಅವರು ಹಿಂದೆ ಬರೆದ, ೧೯೩೦ ರಲ್ಲಿ ಪ್ರಕಾಶಿತವಾದ The ೮೩೩6 ೧೯ Indi ಪುಸ್ತಕದಲ್ಲಿ 
ವಿಲ್‌ ಡ್ಯುರಾಂಟ್‌ ಅವರು, ಭಾರತದ ಬಗ್ಗೆ ಹೆಚ್ಚು ಸಂಪೂರ್ಣವಾದ ಪ್ರಸ್ತಾಪವನ್ನು ಅವರ The 
Story of Civilizationನಲ್ಲಿ ಮಾಡುವುದಾಗಿ ತಿಳಿಸುತ್ತಾ, ಭಾರತಕ್ಕೆ ಬ್ರಿಟನ್‌ನಿಂದ ಸ್ವಾತಂತ್ರ್ಯವು 
ಬರಬೇಕೆಂದು ವಾದಿಸುವರು (ಪು. ೪): ತ್ತ 
ನಾವು ನೆನಪಿಡಬೇಕು... ಭಾರತವು ನಮ್ಮ ಜನಾಂಗದ ಮಾತೃಭೂಮಿ, ಮತ್ತು ಸಂಸ್ಪೃತವ 
ಯೂರೋಪಿನ ಭಾಷೆಗಳ ತಾಯಿ; ನಮ್ಮ ತತ್ತ್ವಶಾಸ್ತ್ರದ ಜನನಿ ಅರಬ್ಬರ ಮೂಲಕ ನಮ್ಮ 
ಗಣಿತಶಾಸ್ತ್ರದ ಬಹು ಭಾಗದ ಜನನಿ ; ಬುದ್ಧನ ಮೂಲಕ ಕ್ರೈಸ್ತ ಧರ್ಮದಲ್ಲಿ ಅಡಕವಾದ 
ಆದರ್ಶಗಳ ಜನನಿ; ಗ್ರಾಮ ಜೀವನದ ಮೂಲಕ ಸ್ವಯಂ ಸರಕಾರ ಮತ್ತು ಪ್ರಜಾಪ್ರಭುತ್ವದ 
ಜನನಿ. ತಾಯಿ ಭಾರತ ಅನೇಕ ರೀತಿಯಲ್ಲಿ ನಮ್ಮೆ ಲ್ಲರ ತಾಯಿ. 
೨೫. ಮೂಡುತ್ತಿರುವ ಭಾರತೀಯ ಇತಿಹಾಸದ ಆಧುನಿಕ ಅಧ್ಯಾಯದ ಪ್ರಾಮುಖ್ಯತೆಯ 
ಬಗ್ಗೆ ಸ್ವಾಮಿ ವಿವೇಕಾನಂದರು 
ಅಂತರರಾಷ್ಟ್ರೀಯ ಸಂಬಂಧದಲ್ಲಿ ಭಾರತದ ಸ್ಥಿತಿ ಹಾಗಿದೆ. ಹೊರಗಿನ ಪ್ರಪಂಚ ಭಾರತದ 
ಕಡೆ ಬಹಳ ಭರವಸೆ ಮತ್ತು ನಿರೀಕ್ಷೆಯಿಂದ ನೋಡುತ್ತಿದೆ ; ಆದರೆ ಭಾರತದ ಒಳಗೆ ಎಲ್ಲವೂ 
ನಿರಾಶಾದಾಯಕವಾಗಿದೆ ; ಎಷ್ಟು ಬೇಗನೆ ಪ್ರಸ್ತುತ ವ್ಯತ್ತಾಸವನ್ನು ತಿಳಿದುಕೊಳ್ಳುವೆವೊ ಅಷ್ಟು 
ನಮಗೆ ಒಳ್ಳೆಯದು ಹೊರಗ ಅತ್ತಕ 5001 ಸ ಪ್ರಶನ ನಹನ 'ಒಳಗಡ ಲೌ 


ನಮ್ಮ ಸಾಂಸ್ಕೃತಿಕ ಪರಂಪರೆ ಮತ್ತು ಅದರ ಆಧುನಿಕ ತಿರುವು ೪೯೩ 


ಕ್ಷೇಮಕ್ಕೆ ತೀವ್ರ ಅಗತ್ಯವಿದೆ. ಭಾರತದ ಹಿಂದೆ ಭವ್ಯವಾದ ಭೂತಕಾಲವಿದೆ. ಭಾರತಕ್ಕೆ ಹಾಗೂ 
ಪ್ರಪಂಚಕ್ಕೆ ಭವ್ಯತರವಾದ ಭವಿಷ್ಯ ಕಾಲವಿದೆ. ವರ್ತಮಾನ ಕಾಲದಲ್ಲಿರುವ ನಾವು ರಾಷ್ಟ್ರೀಯ 
ಅಸ್ತಿತ್ವದ ಮಹಾ ಸರಪಳಿಯಲ್ಲಿ ಕೊಂಡಿಯಾಗಿರುವೆವು--ನಮ್ಮ ಜನರು ಇವುಗಳ ಮಹತ್ವವನ್ನು 
ಗ್ರಹಿಸಬೇಕಾಗಿದೆ. ನಾವು ಆ ಕೊಂಡಿಯಾಗಿದ್ದರೆ ಮತ್ತು ಆ ಕೊಂಡಿ ದುರ್ಬಲವಾಗಿದ್ದರೆ, ರಾಷ್ಟ್ರದ 
ಇಡಿ ಅಸ್ತಿತ್ವ ದುರ್ಬಲವಾಗುವುದು ; ನಾವು ಭೌತಶಾಸ್ತ್ರದಲ್ಲಿ ಹೇಳುವಂತೆ, ಒಂದು ಸರಪಳಿ ಎಷ್ಟೇ 
ಬಲವಾಗಿದ್ದರೂ, ಅದು ಅದರ ಅತ್ಯಂತ ದುರ್ಬಲವಾದ ಕೊಂಡಿಯಷ್ಟು ಮಾತ್ರವೇ ಬಲವಾಗಿರು 


ಭಾರತದ ಇಂದಿನ ಪೀಳಿಗೆ ಈ ದೊಡ್ಡ ಸತ್ಯದ ಮಹತ್ತನ್ನು ಅರಿತುಕೊಳ್ಳಬೇಕು. ಭಾರತೀಯ 
ಸಾಂಸ್ಕೃತಿಕ ಇತಿಹಾಸದ ದೀರ್ಫ ಸರಪಳಿಯಲ್ಲಿ ನಾವು ಒಂದು ದುರ್ಬಲ ಕೊಂಡಿಯಾಗದಿರೋಣ ; 
ನಮ್ಮ ಜೀವನದಲ್ಲಿ, ಆಲೋಚನೆಯಲ್ಲಿ ಮತ್ತು ಕ್ರಿಯೆಯಲ್ಲಿ ನಮ್ಮ ಕೊಡುಗೆಯಿಂದ ಅದನ್ನು 
ಬಲಪಡಿಸೋಣ ; ಜ್ಞಾನಾರ್ಜನೆಯಲ್ಲಿ ನಾವು ತೀವ್ರವಾದ ಮನಸ್ಸುಳ್ಳವರಾಗೋಣ ; ನಮ್ಮದೇ 
ಆಗಿರುವ ಗ್ರಂಥಗಳಲ್ಲಿ ಹುದುಗಿಕೊಂಡಿರುವುದರಿಂದ ನಮ್ಮನ್ನು ಬಲಪಡಿಸಿಕೊಳ್ಳೋಣ ಮತ್ತು 
ಅವನ್ನು ಹೊರಕ್ಕೆ ತರೋಣ ; ಆಧುನಿಕ ಪ್ರಪಂಚ ಮತ್ತು ಆಧುನಿಕ ಕಾಲ ನೀಡುವುದರಲ್ಲಿ ಇರುವ 
ಉತ್ತಮಾಂಶಗಳನ್ನು ಅರಗಿಸಿಕೊಳ್ಳೋಣ. ಇದನ್ನು ಎಷ್ಟರ ಮಟ್ಟಿಗೆ ಜೀರ್ಣಿಸಿಕೊಳ್ಳುತ್ತೇವೆಯೋ 
ಆ ಪ್ರಮಾಣದಲ್ಲಿ ನಮ್ಮ ಸಂಸ್ಕೃತಿಯ ಬಲವಾದ ಅಂಶಗಳನ್ನು ಜೀರ್ಣಿಸಿಕೊಳ್ಳುವೆವು; ಇಲ್ಲದಿದ್ದರೆ 
ಆಧುನಿಕ ಸಂಸ್ಕೃತಿ ಮತ್ತು ನಾಗರಿಕತೆಯ ದುರ್ಬಲವಾದ ಮತ್ತು ಥಳಕಿನ ಅಂಶಗಳನ್ನು ತೆಗೆದು 
ಕೊಳ್ಳುವ ಪ್ರಲೋಭನೆಯಿಂದ ನಮ್ಮನ್ನು ಮತ್ತಷ್ಟು ದುರ್ಬಲಗೊಳಿಸಿಕೊಳ್ಳುವೆವು. 

ಅದು ಭಾರತದ ದೀರ್ಫು ಚರಿತ್ರೆಯ ಮೂಡುತ್ತಿರುವ ಆಧುನಿಕ ಅಧ್ಯಾಯದ ಮಹತ್ವದ 
ಬಗ್ಗೆ ಸ್ವಾಮಿ ವಿವೇಕಾನಂದರ ಮುನ್ನೋಟ. ಮಾನವೀಯ ವಿಕಾಸ ಮತ್ತು ಸಾರ್ಥಕತೆಗೆ ಹಿಂದೆಂದೂ 
ಇಲ್ಲದ ಅದ್ಭುತ ಸಾಧ್ಯತೆಗಳನ್ನು ಭಾರತದ ಆಧುನಿಕ ಇತಿಹಾಸ ಒಳಗೊಂಡಿರುವುದು. ಈ 
ಸಾಧ್ಯತೆಗೆಳನ್ನು ಅರಿತುಕೊಳ್ಳುವ ನಮ್ಮ ಪ್ರಯತ್ನಗಳ ಮೂಲಕ ನಮ್ಮಲ್ಲಿರುವ ಸಂಕುಚಿತತೆ ಮತ್ತು 
ಸಣ್ಣತನವನ್ನೆಲ್ಲಾ ತೊಡೆದುಬಿಡುವೆವು. ಮತ್ತು ನಿಜವಾಗಿ ದೊಡ್ಡ ಮನುಷ್ಯರಾಗುವೆವು. ಪ್ರಸ್ತುತ, 
ನಾನು ಹಿಂದೆ ಹೇಳಿದಂತೆ, ನಾವು ದೊಡ್ಡ ದೇಶದಲ್ಲಿ ಸಣ್ಣ ಮನುಷ್ಯರಾಗಿರುವೆವ್ರ, ಆದರೆ ನಾಳೆ 
ದೊಡ್ಡ ದೇಶದಲ್ಲಿ ದೊಡ್ಡ ಮನುಷ್ಯರಾಗುವೆವು. ಆ ದೊಡ್ಡತನವು ನಮಗೆಲ್ಲಾ ಬರುವುದು ಕೇವಲ 
ತಪಸ್ಸಿನ ತತ್ತ್ವದ ಮೂಲಕ, ಎಲ್ಲಾ ಕ್ಷೇತ್ರದಲ್ಲಿಯೂ ಕಠಿಣ, ನಿಷ್ಕಾಪೂರ್ವಕ ಪ್ರಯತ್ನದ 
ಮೂಲಕ--ಅದು ಶಿಕ್ಷಣವಾಗಲಿ, ವೈಜ್ಞಾನಿಕ ಸಂಶೋಧನೆಯಾಗಲಿ,ಹಣ ಗಳಿಸುವುದಾಗಲಿ, 
ರಾಜಕೀಯ, ಆಡಳಿತ, ಸಮಾಜ ಸೇವೆ ಅಥವಾ ಧರ್ಮ ಯಾವುದಾದರೂ ಆಗಲಿ ಯಾವುದನ್ನೂ 
ಅಗ್ಗವಾಗಿ ಪಡೆಯಲು ಆಗುವುದಿಲ್ಲ. ಆಧ್ಯಾತ್ಮಿಕ ಅನುಭವವೂ ಅಗ್ಗವಾದುದಲ್ಲ, ಅದನ್ನು 
ಕಠಿಣವಾದ ಮಾರ್ಗದಿಂದ ಮಾತ್ರ ಪಡೆಯಲು ಸಾಧ್ಯ. "ಕ್ಷುರಸ್ಕೃ ಧಾರಾ ನಿಶಿತಾ ದುರತ್ಮಯಾ 
ದುರ್ಗಂ ಪಥಸ್ತತ್‌ ಕವಯೋ ವದಂತಿ'-- "ಅದು ಹರಿತವಾದ ಕತ್ತಿಯ ಅಲುಗಿನ ಮೇಲೆ ನಡೆದಂತೆ, 
ತುಳಿಯಲು ಕಷ್ಟ ಮತ್ತು ದಾಟಲು ಕಠಿಣ, ಎಂದು ಬುಷಿಗಳು ಹೇಳುವರು' ಎಂದು ಕಠ ಉಪನಿಷತ್ತಿ 
ನಲ್ಲಿ ವ್ಯಕ್ತಪಡಿಸಲಾಗಿದೆ (೩-೧೪). 

ಆದರೆ ಇಂದು ಎಲ್ಲವೂ ಅಗ್ಗವಾಗಿದೆ. ನಮ್ಮ ಬಹುತೇಕ ಜನರಿಗೆ, ನಮ್ಮ ವಿದ್ವಾಂಸರು 


ಹೋಗುವುದು, ಪಂಡ ಅಥವಾ ಪೂಜಾರಿಗೆ ಐದು ರೂಪಾಯಿಗಳನ್ನು "ಕೊಡುವುದು, ಹಸುವಿನ 
ಬಾಲವನ್ನು ಹಿಡಿದುಕೊಳ್ಳುವುದು, ಮತ್ತು ಸ್ವರ್ಗಕ್ಕೆ ಹೋಗುವೆನೆಂದು ನಂಬುವದು! ಅಂತಹ 


CC-0. Jangamwadi Math Collection. Digitized by eGangotri 


೪೯೪ ಪರಿವರ್ತನಶೀಲ 'ಸಮಾಜಕ್ಕೆ ಶಾಶ್ವತ ಮೌಲ್ಮಗಳ್ಳು 


ಮತ್ತು ಇತರ ಅಗ್ಗವಾದ ರೀತಿಗಳು ಅನೇಕ ಜನರಿಗೆ ಹಿಂದೂ ಧರ್ಮ ಆಗಿರುವುದು. 
ಇಂತಹ ಅಗ್ಗವಾದ ಧಾರ್ಮಿಕತೆ ಒಂದೆಡೆ, ಶಕ್ತಿಯುತವಾದ ಕಾರಣಾತ್ಮಕ ವಿಶ್ವಾತ್ಮಿಕ 
ಆಧ್ಯಾತ್ಮಿಕತೆ ಮತ್ತು ವೇದಾಂತದ ತತ್ತ್ವ ಮತ್ತೊಂದೆಡೆ, ಇವೆರಡಕ್ಕೂ ಎಂತಹ ಸಾಮ್ಮ . | 
ವಿವೇಕಾನಂದರು ಏನು ಹೇಳಿದರು ಎಂಬುದನ್ನು ನಾನು ಕೇವಲ ಹೇಳುತ್ತೇನೆ : ಭಾರತದ ಮಹಾ 
ಗತಕಾಲವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ನಿಮ್ಮಲ್ಲಿ ಸ್ವಲ್ಪ ದೊಡ್ಡತನ ಇರಬೇಕಾಗುವುದು ; 
ಸಿಂಹದ ಬಲವನ್ನು ಒಂದು ಸೊಳ್ಳೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ? ಎಂದಿಗೂ ಇಲ್ಲ. ಒಂದು 
ಆನೆ ಮಾತ್ರ ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ನಾವು ಸೊಳ್ಳೆಗಳಾಗದೆ ಸಿಂಹಗಳಾದಾಗ 
ನಮ್ಮ ಸಂಸ್ಕೃತಿಯಲ್ಲಿ ಅಂತರ್ನಿಹಿತವಾದ ಶಕ್ತಿಯನ್ನೂ ಪಾಶ್ಚಾತ್ಯ ಸಂಸ್ಕೃತಿಯ ಶಕ್ತಿಯನ್ನೂ ಅರ್ಥ 
ಮಾಡಿಕೊಳ್ಳುವೆವು. ನಾವು ಸಣ್ಣ ವ್ಯಕ್ತಿಗಳಾಗಿ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಲು 
ಪ್ರಯತ್ನಿಸಿದರೆ ನಮಗೆ ಏನು ದೊರೆಯುವುದು? ನಮಗೆ ಸಿಗುವುದು, ನಾನು ಆಗಾಗ ಹೇಳುವಂತೆ, 
ಅಗ್ಗವಾದ ಕೋಕ ಕೋಲಾ ಸಂಸ್ಕೃತಿ ! ಅದು ಅಮೆರಿಕ ದೇಶದ ಶ್ರೇಷ್ಠ ಸಂಸ್ಕೃತಿ ಮತ್ತು ಶಕ್ತಿಯಲ್ಲ, 
ಯೂರೋಪಿನ ಶ್ರೇಷ್ಠ ಸಂಸ್ಕೃತಿ ಮತ್ತು ಶಕ್ತಿಯಲ್ಲ, ಎಂದು ತಿಳಿಯುವುದರಲ್ಲಿ ವಿಫಲರಾಗುತ್ತೇವೆ. 
ಅದು ಶಿಕ್ಷಣ ಕ್ಷೇತ್ರ ಮತ್ತು ಜೀವನದಲ್ಲಿ ನಿರ್ಭೀತ ಸಾಹಸ ಸೃಷ್ಟಿಸಿದ ಮತ್ತು ನಾವು ಗೌರವ 
ಮತ್ತು ಮೆಚ್ಚುಗೆಯಿಂದ ವಂದಿಸುವ ಪಾಶ್ಚಿಮಾತ್ಮ ಸಂಸ್ಕೃತಿ ನಮ್ಮ ಸ್ವಭಾವದಲ್ಲಿ ಪರೀಕ್ಷಿತ 
ಭಾರತೀಯ ಮತ್ತು ಪಾಶ್ಚಿಮಾತ್ಮ ಮೌಲ್ಯಗಳನ್ನು ಒಟ್ಟುಗೂಡಿಸಬೇಕೆಂದು ನಮ್ಮ ದೇಶವನ್ನು 
ಆಗ್ರಹ ಪಡಿಸುವ ಅನೇಕ ಸ್ವಾಮಿ ವಿವೇಕಾನಂದರ ಹುರಿದುಂಬಿಸುವ ಪತ್ರಗಳ ಭಾಗವೊಂದನ್ನು 
ನಿಮ್ಮೊಡನೆ ಹಂಚಿಕೊಳ್ಳಲು ಅವಕಾಶ ಕೊಡಿ (ಕೃತಿ ಶ್ರೇಣಿ, ಸಂ. ೪, ಪುಟ ೧೦೪) : 
ಸಮಾನತಸ್ವಾತಂತ್ರ್ಯ, ಮತ್ತು ಶಕ್ತಿಯ ವಿಷಯದಲ್ಲಿ ನೀವು ಪಾಶ್ಚಿ ಮಾತ್ಮರಲ್ಲಿ ಪಾಶ್ಚಿಮಾತೃ 
ರಾಗಬಲ್ಲಿರಾ, ಮತ್ತು ಅದೇ ಸಮಯದಲ್ಲಿ ಧಾರ್ಮಿಕ ಸಂಸ್ಪೃತಿ ಮತ್ತು ಪ್ರವೃತ್ತಿಗಳಲ್ಲಿ 
ಸಂಪೂರ್ಣವಾಗಿ ಹಿಂದುವಾಗಬಲ್ಲಿರಾ ? ಇದನ್ನು ಮಾಡಬೇಕಾಗಿದೆ ; ಮತ್ತು ನಾವು 
ಮಾಡುವೆವು. ನೀವೆಲ್ಲರೂ ಇದನ್ನು ಮಾಡಲೋಸುಗ ಹುಟ್ಟಿರುವಿರಿ. ನಿಮ್ಮಲ್ಲಿ ನಿಮಗೆ 
ವಿಶ್ವಾಸವಿರಲಿ; ಮಹಾ ವಿಶ್ವಾಸ ಮಹತ್ಕಾರ್ಯಗಳ ತಾಯಿ. ಎಂದಿಗೂ ಮುಂದೆ ಹೋಗಿ! 
ಬಡವರಿಗೆ ದಲಿತರಿಗೆ ಸಾವಿನ ತನಕ ಕೂಡ, ಸಹಾನುಭೂತಿ ಇದು ನಮ್ಮ ಗುರಿ. 
ಅವರು ಪಾಶ್ಚಿಮಾತ್ಮದಲ್ಲಿ ಕಂಡ ನಾಲ್ಕು ಗುಣಗಳನ್ನು ನಮ್ಮ ಜನರೂ ರೂಢಿಸಿಕೊಳ್ಳಬೇಕೆಂದು 
ಇಚ್ಛಿಸಿದರು. ಸಮಾನತೆ ಸ್ವಾತಂತ್ರ್ಯ ಕೆಲಸ ಮತ್ತು ಶಕ್ತಿ. ಈ ಶ್ರೇಷ್ಠ ಗುಣಗಳನ್ನು ಜಪಾನೀಯರೂ 
ಕೂಡ ಪಡೆದುಕೊಂಡಿರುವರು. ಸಮಾನತೆ ಮತ್ತು ಸ್ವಾತಂತ್ರ್ಯ ; ಇಲ್ಲಿ ನಾವು ನಮ್ಮ ಆಳುಗಳನ್ನು 
ಮತ್ತು ಕೀಳು ಜಾತಿಯವರನ್ನು ಕೆಳಮಟ್ಟದ ಗಂಡಸರು ಮತ್ತು ಹೆಂಗಸರು ಎಂದು ಅವರನ್ನು 
ಕಾಣುವೆವು ; ಅಲ್ಲಿ ಅವರನ್ನು ತಮ್ಮಂತೆ ಗಂಡಸರು ಮತ್ತು ಹೆಂಗಸರು ಎಂದು ಕಾಣುವರು ; 
ಅಲ್ಲಿ ಒಬ್ಬ ಚಾಲಕ ಒಂದು ಸಿಗರೇಟನ್ನು ಹೊತ್ತಿಸಿ ಅದನ್ನು ತನ್ನ ಯಜಮಾನನಿಗೆ ಕಾರಿನಲ್ಲಿ 
ಕೊಡುವುದನ್ನು ನಾನು ನೋಡಿರುವೆನು. ಅವನು ನಿಮ್ಮ ನೌಕರನಾಗಿದ್ದರೆ ಏನಂತೆ ? ಅವನು 
ಗುಲಾಮನಲ್ಲ, ಒಬ್ಬ ಸ್ವತಂತ್ರ ವ್ಯಕ್ತಿ. ಅವನು ಮನುಷ್ಯರ ಪೈಕಿ ಒಬ್ಬ ಮನುಷ್ಯ ; ಅವನು ತನ್ನ 
ಕೂಲಿ ಅಥವಾ ಸಂಬಳವನ್ನು ನಿಮ್ಮಿಂದ ಪಡೆಯುವುದರಿಂದ ಮತ್ತು ನಿಮಗಿಂತ ಕಡಿಮೆ 
ಸಂಪಾದಿಸುವುದರಿಂದ ಅವನಲ್ಲಿ ಮನುಷ್ಯತ್ವ ಕಡಿಮೆಯಾಗುವುದೇ ? ನಾನು ೧೯೯೧ರಲ್ಲಿ 
ಆಸ್ಲೋನಲ್ಲಿರುವ ನಾರ್ವೆ ಬಾನುಲಿ ಕೇಂದ್ರಕ್ಕೆ ಭೇಟಿ ಇತ್ತಾಗ ಯುವತಿಯೊಬ್ಬಳು ನನಗೆ ಎಲ್ಲೆಡೆ 
ತೋರಿಸುತ್ತಾ ಕೆರೆದುಕೊಂಡು ಹೋದಳು. ಕೊನೆಗೆ ನನ್ನನ್ನು ಜನರು ತುಂಬಿದ್ದ ಕ್ಯಾಂಟೀನ್‌ಗೆ: 


ಸಿ 


ಕರೆದುಕೊಂಡು ಹೋದಳ್ಳು, ಅವರನ್ನು ತೋರಿಸುತ್ತಾ ಗಸೆಮ್ಟೊಯಿಂದು-ಹೇಳಿದಳು. ಇಲ್ಲಿ ನೀವು 


' ನಮ್ಮ ಸಾಂಸ್ಕ್ರತಿಕ ಪರಂಪರೆ ಮತ್ತು ಅದರ ಆಧುನಿಕ ತಿರುವು 


೪೯೫ 


ನಮ್ಮ ಸಿಬ್ಬಂದಿಯ ಎಲ್ಲ ವರ್ಗದವರೂ, ನಿರ್ದೇಶಕರಿಂದ ಹಿಡಿದು ಜವಾನನವರೆಗೆ, ಅವರ 
ಉಪಾಹಾರವನ್ನು ತೆಗೆದುಕೊಳ್ಳುತ್ತಿರುವುದನ್ನು ನೋಡಬಹುದು. ನಾವು ನಮ್ಮ ಸಿಬ್ಬಂದಿಯಲ್ಲಿ 
ಭೇದ ಮಾಡುವುದಿಲ್ಲ. | 
ಅದು ಕಾರ್ಯತಃ ಪ್ರಜಾಪ್ರಭುತ್ವ ; ನನಗೆ ಸಂತೋಷವಾಯಿತು, ನನ್ನನ್ನು ಪ್ರಶ್ನಿಸಿಕೊಂಡೆ : ಈ 
ಸ್ವರ್ಗ, ಬಹಳ ಹಿಂದೆಯೇ ಜಾತಿಯನ್ನಾಧರಿಸಿದ ಪ್ರತ್ಯೇಕತೆ, ಭೇದಭಾವ ಮತ್ತು ಸಾಂಸ್ಕೃತಿಕ 
ಇತಿಹಾಸದಲ್ಲಿ ಮನುಷ್ಯರು ಮುಳುಗಿ ಹೋಗಿರುವ ಭಾರತದಲ್ಲಿ ಎಂದು ಮೈದೋರುವುದು ಎಂದು. 
ಅಲ್ಲದೆ ಈಗ ಆಧುನಿಕ ವರ್ಗಗಳ ಮೇಲೆ ಬೇರೆ ಭೇದಭಾವ ಸೇರಿಕೊಂಡಿದೆ ! 
ಪಶ್ಚಿಮ ದೇಶಗಳಲ್ಲಿ ಎಂಭತ್ತು ವರ್ಷ ವಯಸ್ಸಿನ ಹೆಂಗಸರು ಒಂದು ದಿನದಲ್ಲಿ ಹಲವು 
ಗಂಟೆಗಳ ಕಾಲ ತೊಳೆಯುವುದು, ಬಟ್ಟೆ ಒಗೆಯುವುದು, ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮತ್ತು 
ಶುಚಿಯಾಗಿಡುವ ಕೆಲಸಗಳನ್ನು ಮಾಡುವುದನ್ನು ನಾನು ನೋಡಿರುವೆನು. ಜನರು ಒಂದು ಬಗೆಯ 
ಶಕ್ತಿ, ಎಚ್ಚರವಾದ ಜಾಗೃತವಾದ ಬುದ್ಧಿ ಇವುಗಳನ್ನು ತೋರುವರು; ಕಷ್ಟಪಟ್ಟು ಕೆಲಸ ಮಾಡುವರು ; 
ಸೋಮಾರಿಗಳಾಗಿ ಗಂಟೆಗಳ ಕಾಲ ವೃರ್ಥವಾದ ಹರಟೆ ಹೊಡೆಯುವುದನ್ನು ಇಷ್ಟ ಪಡುವುದಿಲ್ಲ. 
ಮಾನವ ಸಮಾನತೆ ಮತ್ತು ಮಾನವೀಯ ಭಾವನೆಗಳು ತೀವ್ರವಾಗುವುದರ ಮೂಲಕ ಭಾರತೀಯ 
ಸಾಮಾಜಿಕ ತೆರೆಯ ಮೇಲೆ ನಮ್ಮ ಸ್ವಭಾವದಲ್ಲಿ ಈ ಅದ್ಭುತ ಬದಲಾವಣೆ ಬರಬೇಕು ; ಆದರೂ 
ಆಧ್ಯಾತ್ಮಿಕ ಸಂಸ್ಕೃತಿಕ ಮತ್ತು ಒಲವಿನಲ್ಲಿ ನೂರಕ್ಕೆ ನೂರು ಭಾಗ ಹಿಂದುವಾಗಿರಬೇಕು. ` 
ನಾವು ಈ ಎರಡು ವರ್ಗಗಳ ಸದ್ಗುಣಗಳು ಮತ್ತು ಸಲ್ಲಕ್ಟಣಗಳನ್ನು ನಮ್ಮ ರಾಷ್ಟ್ರೀಯ 
ಸ್ವಭಾವದಲ್ಲಿ ಸೇರಿಸಿದರೆ ನಾವು ಅಂತರರಾಷ್ಟ್ರೀಯ ಶಾಂತಿ ಮತ್ತು ಮಾನವೀಯ ಕ್ಷೇಮಕ್ಕೆ 
ಅರ್ಪಿತವಾದ ಒಂದು ಮಹಾ ಮತ್ತು ಶಕ್ತಿಯುತ ಭಾರತೀಯ ರಾಷ್ಟ್ರವನ್ನು ಸೃಷ್ಟಿಸಲು ಶಕ್ತರಾಗುವೆವು. 
ಸ್ವಾಮಿ ವಿವೇಕಾನಂದರು ಭವಿಷ್ಯದ ಭಾರತದ ನೋಟವನ್ನು ಕಂಡುದು ಹೀಗೆ. ಅವರು ೧೮೯೭ರಲ್ಲಿ 
ಮದರಾಸಿನಲ್ಲಿ ಕೊಟ್ಟ ಐದು ಉಪನ್ಯಾಸಗಳಲ್ಲಿ ಕೊನೆಯ ಉಪನ್ಯಾಸದ ಶೀರ್ಷಿಕೆ "ಭಾರತದ 
ಭವಿಷ್ಯ'. The work before us (ನಮ್ಮ ಪ್ರಸ್ತುತ ಕರ್ತವ್ಯ) ಎಂಬ ಹಿಂದಿನ ನ 
ಉಪನ್ಯಾಸದಲ್ಲಿ ನಮ್ಮ ದೇಶದ ದೀರ್ಫ ಇತಿಹಾಸದ ಆಧುನಿಕ ಅಧ್ಯಾಯಕ್ಕೆ ಇರುವ ್ರ 
ಸಾಧ್ಯತೆಗಳನ್ನು ಕುರಿತು ವಿವರಿಸುವರು (ಕೃತಿಶ್ರೇಣಿ, ಸಂಪುಟ ೩, ಪುಟ ೧೪೬) : 


ಇಂದು ಪುರಾತನ ಗ್ರೀಕ್‌ ಪುರಾತನ ಹಿಂದೂವನ್ನು ಭಾರತದ ಭೂಮಿಯಲ್ಲಿ ಸಂಧಿಸುತ್ತಿರು 
ವನು. ಹೀಗೆ ಸಾವಧಾನವಾಗಿ ಸದ್ದಿಲ್ಲದ ಸುಭಗತೆ ಬಂದಿರುವುದು; ನಾವು ಎಲ್ಲೆಡೆ ಕಾಣುವ 
ಹರಡುತ್ತಿರುವ, ಜೀವದಾನಗ್ಗೆಯುತ್ತಿರುವ ಸುಧಾರಣಾ ಆಂದೋಲನ ಈ ಶಕ್ತಿಗಳ ಸಹಯೋಗ 
ದಿಂದ ಸಾಧ್ಯವಾಗಿದೆ ವಿಶಾಲವಾದ ಮತ್ತು ಹೆಚ್ಚು ಉದಾರವಾದ ಜೀವನ ದೃಷ್ಟಿ ನಮ್ಮ 
ಮುಂದೆ ಇತ್‌. ಮೊದಮೊದಲು ಪರಿಹಾರ ಮಾಯಾಮೃಗಡಂತಾದರೂ ನಾವು ಸಮಸ್ಯೆಯನ್ನು 
ಬಿಗಿ ಹಿಡಿಯಲು ಯತ್ನಿಸಿದರೂ ಇಂದು ಕ್ರಿಯಾ ಶೀಲವಾಗಿರುವ ಉದಾರ ಭಾವನೆಗಳು 
ಜೀವನದ ಈ ವಿಶಾಲ ದೃಷ್ಟಿ, ನಮ್ಮ ಪುರಾತನ ಗ್ರಂಥಗಳಲ್ಲಿ ಹೆಳಿರುವುದರ ತ 
ಯಂತಿರುವುದು ನಮಗೆ ಕಾಣಬರುತ್ತಿದೆ. ಅದ್ರು ನಮ್ಮ ಪೂರ್ವಿಕರ ಮೂಲಭೂತ 
ಗಳನ್ನು ಕಟ್ಟುನಿಟ್ಟಾಗಿ ಸುಸಂಬದ್ಧವಾಗಿ ಅನುಷ್ಠಾನಗೊಳಿಸರುವಂಥದು. ವಿಶಾಲವಾಗಿದು 


CC-0. Jangamwadi Math Collection. Digitized by eGangotri 


೯೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ ತ್ರ ಮೌಲ್ಮಗ ಳು 


ಆಧುನಿಕ ಭಾರತದಲ್ಲಿ ಪ್ರಾಚ್ಕ ಮತ್ತು ಪಾಶ್ಚಾತ್ಮಗಳು ಸಂಯೋಗವಾಗುತ್ತಿವೆ. 
ಪಾಶ್ಚಿಮಾತ್ಮರ ಮತ್ತು ಜಪಾನೀಯರ ಶಕ್ತಿಯೂ ಆಗಿರುವ ಪುರಾತನ ಗ್ರೀಕರ ಶಕ್ತಿಯನ್ನು ನಮ್ಮದ 
ಆದ ಪರಂಪರಾನುಗತವಾಗಿ ಬಂದ ರಾಷ್ಟ್ರೀಯ ಸಾಂಸ್ಕೃತಿಕ ಶಕ್ತಿಯ ಜತೆಗೆ ಹೀರಿಕೊಳ್ಳಬೇಕು 
ಹೀಗೆ ನಮ್ಮ ದೇಶದಲ್ಲಿ, ಒಬ್ಬ ಭಾರತೀಯನನ್ನಲ್ಲ, ಪೌರ್ವಾತ್ಮನನ್ನಲ್ಲ, ಅಥವಾ ಪಾಶ್ಚಿಮಾತ್ಮ 
ಸಂಸ್ಕೃತಿಯನ್ನಲ್ಲ, ಆದರೆ ಒಂದು ಸಂಪೂರ್ಣ ಮಾನವೀಯ ಸಂಸ್ಕೃತಿಯನ್ನು ವಿಕಸನಗೊಳಿಸೋಣ್ಣ 

ಕೇವಲ ಇದನ್ನು ಮಾಡುವಂತೆಯೇ ನಮ್ಮ ಮಹಾ ಯಷಿಯಾದ ಮನು ನಮ್ಮನ್ನು ಗ್ರಹ 
ಪಡಿಸುವನು. (ಮನುಸ್ಮೃತಿ, ೨. ೨೩೮) : ; 

ಶ್ರದ್ದಧಾನಃ ಶುಭಾಂ ವಿದ್ಯಾಂ 

ಆದದೀತಾವರಾದಪಿ ; 

ಅಂತ್ಕಾದಪಿ ಪರಂ ಧರ್ಮಂ 

ಸ್ತ್ರೀ ರತ್ನಂ ದುಷ್ಕುಲಾದಪಿ-- 

ಶ್ರೇಷ್ಠವಾದ ಜ್ಞಾನವನ್ನು ಅಂತ್ಯಜನಿಂದಲಾದರೂ ಶ್ರದ್ಧೆಯಿಂದ ಕಲಿಯಿರಿ; ಪರಮ 

ಆಧ್ಯಾತ್ಮಿ ಕತೆಯನ್ನು ಚಂಡಾಲನಿಂದಲಾದರೂ ಕಲಿಯಿರಿ; ಸ್ತ್ರೀರತ್ನವನ್ನು ದುರ್ವಂಶ 

ದಿಂದಾದರೂ ಪಡೆಯಿರಿ. 

ಎಲ್ಲ ದೇಶಗಳಿಂದಲೂ ಬರುವ ಜ್ಞಾನಕ್ಕೆ ಮತ್ತು ಸಂಸ್ಕೃತಿಗೆ ತೆರೆದ ಮನಸ್ಸುಳ್ಳವರಾಗಿ ಇದನ್ನು 
ನಾವು ಗಳಿಸಿದರೆ, ಆಧುನಿಕ ಕಾಲದಲ್ಲಿ ನಾವು ನಮ್ಮ ಸಾಂಸ್ಕೃತಿಕ ವಿಶ್ವವ್ಯಾಪಿ ಮತ್ತು ಮಾನವೀಯ 
ಸ್ತರಗಳನ್ನು ನಿರ್ಮಾಣ ಮಾಡಲು ಸಾಧ್ಯ. 


೨೬. ಸಮಾರೋಪ 


ಈ ಸಂಗ್ರಹಾಲಯವು ಇಂತಹ ಅನೇಕ ಉಪನ್ಮಾಸಗಳನ್ನು ಏರ್ಪಡಿಸುವುದೆಂದು ಶ್ರೀ 
ಪಾರ್ಥಸಾರಥಿಯವರು ನನಗೆ ಹೇಳಿದರು ; ನಾನು ಆ ಉಪನ್ಯಾಸ ಮಾಲೆಯನ್ನು ಉದ್ಭಾಟಿಸಲು 
ಇಲ್ಲಿ ಬಂದಿರುವೆನು. ಇದನ್ನು ಮಾಡಲು ನನಗೆ ಬಹಳ ಸಂತೋಷವಾಗುತ್ತದೆ, ಇಂತಹ ಜ್ಞಾನವನ್ನು 
ಅರಸುವ ಮತ್ತು ಜ್ಞಾನೆವನ್ನು ಹರಡುವ ವಾತಾವರಣವಿರುವ, ತಪಸ್ಸಿನ ವಾತಾವರಣವಿರುವ 
ಸಂಸ್ಥೆಗಳಿಗೆ ಬಂದಾಗ ನನ್ನ ಅಂತಸತ್ವ ಪ್ರಚೋದಿತವಾಗುವುದು. ಕಳೆದ ಏಪ್ರಿಲ್‌ನಲ್ಲಿ ಒಂದು 
ಕೋಟಿ ರೂಪಾಯಿ ವೆಚ್ಚದ ಗ್ರಂಥಾಲಯ ಮತ್ತು ಸಂಶೋಧನಾ ಕೇಂದ್ರಕ್ಕೆ ತಿರುಪತಿಯಲ್ಲಿ ಅಸ್ತಿಭಾರ 
ಶಿಲೆಯನ್ನು ಹಾಕಲು ಟಿ.ಟಿ.ಡಿ. ಎಕ್ಸೆಕ್ಕುಟಿವ್‌ ಆಫೀಸರ್‌ ಅವರಿಂದ ನಾನು ಆಹ್ವಾನಿತನಾಗಿದ್ದೆನು. 
ಒಂದು ದೊಡ್ಡ ಆಧ್ಯಾತ್ಮಿಕ ಮತ್ತು ಶಿಕ್ಷಣ ಕೇಂದ್ರವಾದ ತಿರುಪತಿಯಲ್ಲಿ ಇದರಂತಹ ಸಂಶೋಧನಾ 
ಕೇಂದ್ರವೊಂದು ಬರುತ್ತಿರುವುದು ನನಗೆ ಬಹಳ ಸಂತೋಷ. ಆಂಧ್ರ ಪ್ರದೇಶವು ಕೃಷಿಯಲ್ಲಿ 
ಶ್ರೀಮಂತವಾಗಿದೆ - ; ಕೈಗಾರಿಕೆಯಲ್ಲಿ ಹೆಚ್ಚು ಹೆಚ್ಚು ಶ್ರೀಮಂತವಾಗುತ್ತಿದೆ ; ಜತೆಗೆ ಅದು 
ವಿದ್ಯಾಭ್ಯಾಸವನ್ನು ಹರಡಿ ಅನಕ್ಷರತೆ ಮತ್ತು ಅಜ್ಞಾನದ ಅಂಧಕಾರವನ್ನು ನಿರ್ಮೂಲ ಮಾಡುತ್ತಿದೆ. 
ಜ್ಞಾನ ಮತ್ತು ಆಲೋಚನೆಗಳನ್ನು ಸೃಷ್ಟಿಸುವುದರಲ್ಲಿ, ಭಾರತದ ಇತರ ಸ್ಥಳಗಳಂತೆ, ಆಂಧ್ರಪ್ರದೇಶಕ್ಕೆ 
ಒಂದು ದೊಡ್ಡ ಚಾರಿತ್ರಿಕ ದಾಖಲೆ ಇದೆ. ನಮ್ಮ ಭರತಮಾತೆಯು ಅವಳ ಇತಿಹಾಸದುದ್ದಕ್ಕೂ 
ಚಿಂತನೆಗಳ ಮತ್ತು ಭವಿಷ್ಯದ ಆಲೋಚನೆಗಳ ಫಲಭರಿತ ಗರ್ಭವಾಗಿರುವಳು ; ಆಧುನಿಕ 
ಯುಗದಲ್ಲಿಯೂ ಕೂಡ ಶ್ರೀ ರಾಮಕೃಷ್ಣ ಮತ್ತು ಸ್ವಾಮಿ ವಿವೇಕಾನಂದರಂತಹ ಆಚಾರ್ಯರ 
ಮೂಲಕ ವಿಶ್ವಾತ್ಮಕ ಚಿಂತನೆಗಳು ಮತ್ತು ಭವಿಷ್ಯತ್‌  ದೃಷ್ಟಿಗಳಿಗೆ ಜನ್ಮವಿತ್ತಿರುವಳು. 
ಶತಮಾನಗಳಿಂದ ಬಂಧ ಭೌದ್ಧಿಕ ಸೃಗಿತತೆ ಎಲ್ಲ. ಅಗ್ಗಪಾಡ)ಟೊಳ್ಳಾಹ; ಸ್ವಭಾವಗಳು ಮತ್ತು 


ನಮ್ಮ ಸಾಂಸ್ಕೃತಿಕ ಪರಂಪರೆ ಮಶಿ ಅದರ ಆಧುನಿಕ ತಿರುವು ೪೯೭ 
ವಿಧಾನಗಳನ್ನು ತ್ಯಜಿಸಿ, ನಮ್ಮ ಸಂಸ್ಕೃತಿಯಲ್ಲಿ ಸಮರ್ಥಿಸಿರುವಂತೆ “ಆಚಾರಹೀನಂ ನ ಪುನಂತಿ 
ವೇದಾ? ಉನ್ನತ ಶೀಲದಲ್ಲಿ ಫಲಕಾರಿಯಾಗಿದಿದ್ದರೆ ಜ್ಞಾನ ಪ್ರಪಂಚವು ಮಾನವನನ್ನು ಪೋಷಿಸಿ 

ರಕ್ಷಿಸುವುದಿಲ್ಲ--ಎನ್ನುವಂತೆ ಉನ್ನತ ಶೀಲ ನಿರ್ಮಾಣಕಾರಿ ಜ್ಞಾನಾರ್ಥಿ ಮತ್ತು ಜ್ಞಾನ ಪ್ರಸಾರಕ 


ತಪಸ್ಸಿನ ಮೂಲಕ ಸೃಜನಶೀಲ ಮತ್ತು ಕ್ರಿಯಾಶೀಲರಾಗಲು ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ 
ಒಂದು ಹಕ್ಕು ಇರುವುದು. ಎಲ್ಲ ರಿಗೂ ಧನ್ಯವಾದಗಳು. 


ಅನು : ಡಾ. ಇ. ವಸಂತಕುಮಾರ್‌ 


CC-0. Jangamwadi Math Collection. Digitized by eGangotri 


೩೧ 


ಯುವಜನ ಹಾಗೂ ಮಾನವನ ಭವಿಷ್ಯ* 


'೧. ಪ್ರಸ್ತಾವಿಕ | 

ಯುವಜನ ಹಾಗೂ ಮಾನವನ ಭವಿಷ್ಯ ಕುರಿತು ಮಾತಾಡಲು ಇವೊತ್ತು ನಿಮ್ಮೆಲ್ಲರೊಡನೆ 
ಇಲ್ಲಿರುವುದು ನನಗೆ ಸಂತೋಷವೆನಿಸಿದೆ. ಅನೇಕ ಮಂದಿಯಲ್ಲಿ ಅದರಲ್ಲೂ ಅವರು 
ಯುವಕರಾಗಿರುವಾಗ ಅವರಲ್ಲಿ ನೀವು ಗುರುತಿಸಬಹುದಾದ ಒಂದು ಸ್ಫೂರ್ತಿದಾಯಕ ಅಂಶವೆಂದರೆ 
ಆದರ್ಶದ ಭಾವನೆ, ಎದ್ದುಕಾಣುವ ಏನನ್ನಾದರೂ ಮಾಡಬೇಕೆಂಬ ಹಂಬಲ, ತಮ್ಮ ಬಾಳಿನಲ್ಲಿ 
ಮಹತ್ತಾದುದನ್ನು ಸಾಧಿಸುವ ಕನಸು. ಅದು ಯುವ ಭಾವನೆ. “ನನ್ನ ಬಾಳನ್ನು ಹೇಗೆ ರೂಪಿಸಲಿ ? 
ಜಗತ್ತಿನಲ್ಲಿ ನಾನು ಯಾವ ಪಾತ್ರ ವಹಿಸಲಿ 7'-ಈ ಪ್ರಶ್ನೆಯೇ ೧೬ರಿಂದ ೨೫ರ ವಯಸ್ಸಿನ 
ಹೆಚ್ಚು ಕಡಿಮೆ ಎಲ್ಲ ಯುವಜನರ ಕನಸು ಎನ್ನುವುದು ಖಂಡಿತ. ತನ್ನದೇ ಭವಿತವ್ಯದ ಬಗ್ಗೆ ಹಾಗೆ 
ಕನಸುಕಾಣುವುದೇ ಒಂದು ಸೊಗಸು, ಒಂದು ಉಲ್ಲಾಸ. ಅಂಥ ಕನಸುಗಳು ಯುವಕನ ವಿಶಿಷ್ಟ 
ಸೌಭಾಗ್ಯ; ಮನುಷ್ಯನ ಭವಿಷ್ಯಸಾಧನೆ ನಿಂತಿರುವುದೇ ಅಂಥ ಕನಸುಗಳ ಮೇಲೆ ಹಾಗೂ ಆ ಕನಸು 
ಗಳನ್ನು ನನಸಾಗಿಸಲು ತಾನು ಏನು ಮಾಡುವನೊ ಅದರ ಮೇಲೆ. 


೨. ಜಗತ್ತನ್ನು ಅಲ್ಲಾಡಿಸಿದ ಇಬ್ಬರು ಯುವಕರು 

`` ತಮ್ಮ ಯೌವನದಲ್ಲಿ ಈ ರೀತಿ ಕನಸುಕಂಡು, ತಮ್ಮ ಬಾಳಿನಲ್ಲಿ ಆ ಕನಸನ್ನು ಸಾಧಿಸಿದ 
ಇಬ್ಬರು ಮಹಾಪುರುಷರನ್ನು ನಮ್ಮ ಇತಿಹಾಸದಲ್ಲಿ ಕಾಣುತ್ತೇವೆ. ಮೊದಲನೆಯವನು ಬುದ್ಧ, 
ಕ್ರಿ, ಪೂ. ಆರನೆಯ ಶತಮಾನದವನು. ಮೊದಲು ಆತನ ಹೆಸರು ಸಿದ್ಧಾರ್ಥ. ಆಮೇಲೆ ಗೌತಮ: 
ಆತ ಹುಟ್ಟಿದಾಗ ಬುಷಿಗಳು ಬಂದು ಮಗುವನ್ನು ನೋಡಿದರು. ಮಗು ಇನ್ನೂ ಕನಸು ಕಾಣಲು 
ಆರಂಭಿಸಿರಲಿಲ್ಲ ; ತುಂಬ ಎಳೆಯ ಮಗು. ಆ ಖುಷಿಗಳು ಗರುಡದೃಷ್ಟಿಯವರು ; 

" ಪರವಾಗಿ ತಾವೇ ಕನಸು ಕಂಡರು. ಈ ರೀತಿಯ ಭವಿಷ್ಯ ನುಡಿದರು : “ಈ ಮಗು ಯಾವುದೇ 
ಗೃಹಸ್ಥನಂತೆ ಈ ಲೋಕದಲ್ಲಿ ಬಾಳಲು ಇಚ್ಛಿಸಿದರೆ, ಇವನು ಚಕ್ರವರ್ತಿ ಆಗುತ್ತಾನೆ. ಮಹತ್ತೆ 

ಅಧಿಕಾರವನ್ನು ಹೊಂದಿ ಅಪಾರ ಒಳಿತನ್ನು ಮಾಡುತ್ತಾನೆ.” ಅದು ಒಂದು ಚಿತ್ರ. ಇನ್ನೊಂದು 
ಚಿತ್ರವನ್ನೂ ಅವರು ಕೊಟ್ಟರು : “ಆದರೆ ಮಗು ಲೋಕತ್ಕಾಗವನ್ನು ಆರಿಸಿಕೊಂಡರೆ ಇನ್‌ 
ಆತ್ಮದ ಚಕ್ರವರ್ತಿಯಾಗು ತ್ತಾನೆ. ಕೋಟಿ ಕೋಟಿ ಜನರ ಹೃದಯಗಳನ್ನು ಪ್ರವೆಚಿಸುತ್ತಾ 
... ಈ ಎರಡೂ ಸಾಧ್ಯತೆಗಳೂ ಆ ಮಗುವಿನಲ್ಲಿದ್ದವು. ಮುಂದೆ ಏನಾಯಿತೊ ನಾನಿಲ್ಲ ಬ 
ಯುವಕ ಸಿದ್ಧಾರ್ಥನಿಗೆ ಈ ಭವಿಷ್ಯವಾಣಿ ಗೊತ್ತಿತ್ತು. ಈ ಎರಡು ಆಯ್ಕೆಗಳೂ ಗೊತ್ತಿದು 


* 9 ನ ದ ಸಾರ್ವಜನಿ 





ಯುವಜನ ಹಾಗೂ ಮಾನವನ ಭವಿಷ್ಯ ಕ್ಯಾ 
ಅವನು ಅರಸುಕುವರ, ಮುಂದಿನ ದೊರೆಯಾಗಲು ತಂದೆ ಅವನನ್ನು ತುಂಬ ಪ್ರೀತಿಯಿಂದ ಬೆಳೆಸಿ 
ಸಿದ್ಧಗೊಳಿಸುತ್ತಿದ್ದ. ಇನ್ನೂ ೨೯ ತುಂಬಿರಲಿಲ್ಲ, ಸಿದ್ಧಾರ್ಥನ ಮನಸ್ಸಿನಲ್ಲಿ ಎರಡನೆಯ ಭವಿಷ್ಯವಾಣಿ 
ತುಂಬಿಕೊಂಡಿತು ; ಅದು ಅವನ ಮನವನ್ನು ಸೂರೆಗೊಂಡಿತು. “ನಾನು ಸಂಪತ್ತು ಅಧಿಕಾರ ಸುಖ 
ಗಳ ಲೋಕವನ್ನು ತ್ಯಜಿಸುತ್ತೇನೆ, ಆತ್ಮದ ಚಕ್ರವರ್ತಿ ಆಗುತ್ತೇನೆ, ಈ ಭೌತಿಕ ಜಗತ್ತಿನಲ್ಲಿ” ಎಂದು 
ಮಹತ್ತರ ನಿರ್ಣಯವನ್ನು ಕೈಗೊಂಡ. ಅದೊಂದು ಅದ್ಭುತ ತೀರ್ಮಾನ. ೨೯ರ ತರುಣ, ದೃಢಕಾಯ, 
ಬಲಿಷ್ಠ ಸಿದ್ಧಾರ್ಥನ ಈ ಮಹಾತ್ಮಾಗವನ್ನು ಇತಿಹಾಸಜ್ಜರು, ಕಲಾವಿದರು, ಲೇಖಕರು ಚಿತ್ರಿಸಿದ್ದಾರೆ. 
ಆತ ಸಾಧಿಸಿದ್ದೇನು ? ಮನೆಯನ್ನು ಬಿಟ್ಟು ಬಯಲಿಗೆ ಹೋದ, ಅನಿಕೇತನನಾದ. ಬುದ್ಧಗಯೆಯ 
ಅಡವಿಯ ಏಕಾಂತದಲ್ಲಿ ನೀರವದಲ್ಲಿ ಬೋಧೆಯನ್ನು ಪಡೆದ; ಬುದ್ಧನಾದ. ಮುಂದೆ ಆ ಮೌನ 
ತ್ಕಾಗ ಹಾಗೂ ಆತ್ಮ ಸಾಕ್ಷಾತ್ಕಾರದ ಧೀರ ಕಾರ್ಯದಿಂದಾಗಿ, ಆತ ಮುಂದಿನ ೧೦೦೦ ವರ್ಷಗಳಲ್ಲಿ 
ಭಾರತ ಮತ್ತು ಏಷಿಯಾದಲ್ಲಿನ ಜನಕೋಟಿಯ ಹೃದಯಗಳೊಳಕ್ಕೆ ಸದ್ದಿಲ್ಲದೆ ನಡೆದ. ಯುವಕನ 
ಬಾಳಿನಲ್ಲಿ ಕನಸು ಹಾಗೂ ಅನಂತರದ ಬೆಳವಣಿಗೆಗಳು ಮಾನವನ ಇತಿಹಾಸದ ಮೇಲೆ ಅಚ್ಚೊತ್ತುವು 
ದಕ್ಕೆ ಇದೊಂದು ಮಹಾನ್‌ ಉದಾಹರಣೆ. ಕ | 

ನಾನು ಆರಿಸಿಕೊಳ್ಳುವ ಎರಡನೆಯ ಉದಾಹರಣೆ ನಮ್ಮ ಕಾಲದ್ದೇ. ಸ್ವಾಮಿ ವಿವೇಕಾನಂದ ! 
ಆತ ಯುವಕ ನರೇಂದ್ರನಾಥನಾಗಿದ್ದಾಗ, ತುಂಬ ಆದರ್ಶವಾದಿ, ಧೈರ್ಯಶಾಲಿ, ಭಯರಹಿತ, ಮಾನಸಿಕ 
ವಾಗಿ ದೈಹಿಕವಾಗಿ ಬಲಿಷ್ಠ. ಹುಡುಗನಾಗಿದ್ದಾಗ, ಮಲಗಲು ಹೋದಾಗ ಆತನ ಮನಸ್ಸಿನಲ್ಲಿ ಆತನ 
ಮುಂದಿನ ಮಹತ್ತ್ವದ ಎರಡು ಚಿತ್ರಗಳು ಹಾದು ಹೋಗುತ್ತಿದ್ದವು: ಒಂದು ಲೋಕದಲ್ಲಿ ಯಶಸ್ವೀ 
ವ್ಯಕ್ತಿಯಾಗಿ, ಗೃಹಸ್ಥನಾಗಿ, ನಾಗರಿಕನಾಗಿ, ಅದ್ಭುತವಾದ ಅಸಾಧಾರಣವಾದ ಲೋಕ ಹಿತ ಕಾರ್ಯವನ್ನು 
ಮಾಡುವುದು. ಎರಡನೆಯದು, ದೇವರು ವಿನಾ ಉಳಿದೆಲ್ಲವನ್ನೂ ತ್ಯಜಿಸಿ, ಮನುಕುಲಕ್ಕೆ ಅಪಾರ 
ಹಿತವುಂಟುಮಾಡುತ್ತ ಅಲೆದಾಡುವ ಸಂನ್ಯಾಸಿಯ ಸ್ಪಷ್ಟ ಚಿತ್ರ. ದಿನ ದಿನವೂ ಆತನ ಮನಸ್ಸಿನ 
ತುಂಬ ಈ ಎರಡು ಚಿತ್ರಗಳೇ. ಆತ ಮುಂದೆ ಆರಿಸಿಕೊಂಡ ಬಾಳ ಹಾದಿಯನ್ನು ರೂಪಿಸಿಕೊಟ್ಟದ್ದು 
ಶ್ರೀರಾಮಕೃಷ್ಣರು. ನರೇಂದ್ರ ಲೋಕತ್ಕಾಗ ಮಾಡಿ ದೇವರ ವ್ಯಕ್ತಿಯಾದ, ಪೂರ್ವ ಮತ್ತು ಪಶ್ಚಿಮ 
ಗಳಲ್ಲಿ ಆತ್ಮಗಳನ್ನು ಎಚ್ಚರಿಸುವ ಹರಿಕಾರನಾದ. ವಿವೇಕಾನಂದರು ಜಗತ್ತಿನ ಎಲ್ಲ ಕಡೆಯ ಕೋಟಿ 
ಕೋಟಿ ಜನರಿಗೆ ಶಕ್ತಿ ತುಂಬಿದರು, ಧೈರ್ಯ ತುಂಬಿದರು, ಉಲ್ಲಾಸ ತುಂಬಿದರು. ಇಂದಿಗೂ ತುಂಬು 
ತ್ತಿದ್ದಾರೆ. ಮುಂದೆಯೂ ತುಂಬುತ್ತಿರುತ್ತಾರೆ. ಅವರು ಬೌದ್ಧ, ಕ್ರೈಸ್ತ ಹಾಗೂ ಶಂಕೆರ ಪಂಥಗಳ 
ವಿಚಾರಗಳನ್ನು, ಆದರ್ಶಗಳನ್ನು ಒಗ್ಗೂಡಿಸಿ ನೂತನವಾದ ರಾಮಕೃಷ್ಣ ಪಂಥವನ್ನೇ ನಿರ್ಮಿಸಿದರು. 


೩. ಮಾನವ ಮತ್ತು ಅವನ ಭವ್ಯ ಭವಿಷ್ಯ 

ಎಷ್ಟೋ ನಿದರ್ಶನಗಳಲ್ಲಿ ಇವು ಎರಡು ಮಾತ್ರ. ಆದರೆ ಯುವಜನರ ಬಾಳುಗಳಲ್ಲಿ ಭವಸ್ಯದ 
ಬಗ್ಗೆ ಈ ಕನಸುಗಳನ್ನು ನೀವೆಲ್ಲರೂ ಅಧ್ಯಯನ ಮಾಡಬಹುದು. “ನಾನು ಏನಾಗಲಿ ? ನನ್ನ 
ಭವಿಷ್ಯವನ್ನು ಹೇಗೆ ರೂಪಿಸಲಿ ? ಹುಟ್ಟಿದಾಗ ನನಗೆ ಕೊಡಲಾಗಿರುವ ಈ ಪುಟ್ಟ ಮನೋದೈಹಿಕ 
ಶಕ್ತಿ ಸಂಪುಟವನ್ನು ಏನು ಮಾಡಲಿ?” ಇವೊತ್ತು ಭಾರತದಲ್ಲಿ ನಮ್ಮ ಯುವಕರೆಲ್ಲರೂ ಈ ರೀತಿ 


. ಕನಸು ಕಾಣಬೇಕಾಗಿದೆ ಮತ್ತು ತಮ್ಮ ಬದುಕುಗಳನ್ನು ಸುಭದ್ರವಾದ ಅಡಿಪಾಯದ ಮೇಲೆ ಕಟ್ಟಿ 


ಈ ಕನಸುಗಳನ್ನು ನನಾಗಿಸಲು ಪ್ರಜ್ಞಾಪೂರ್ವಕವಾಗಿ ಪ್ರಯತ್ನಿಸಬೇಕಾಗಿದೆ ; ಅವರು ಹಾಗೆ ನ 
ದಾಗ, ಸಹಾಯ ಹಾಗೂ ಮಾರ್ಗದರ್ಶನದ ಅಗತ್ಯವನ್ನು ಕಂಡಾಗ, ತಮ್ಮ ರಾಷ್ಟ್ರದ ಸ 
ಹಾಗೂ ಆಧ್ಯಾತ್ಮಿಕ ಪರಂಪರೆಯಿಂದ ಅಗಾಧವಾದ ಸಹಾಯವನ್ನು, ಸ್ಫೂರ್ತಿಯನ್ನು ಪಡೆಯುತ್ತಾ! 


ಅವರು ತ್ನಮ್ಮಗ್ಗೆ ಹೀಗೆ ಹೇಳ್ಳಿಕೊ ಬೇಕು : 
ಗೈ ಹೀಗೆ ಕಳ್ಳಿ Math Collection. Digitized by eGangotri 


೫೦೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಯಾವ ಬಾಳ ಹಾದಿಯನ್ನು ಹಿಡಿಯಲಿ? ಖಂಡಿತವಾಗಿ ನಾನರಿಯೆ. ಆದರೆ ಒಂದಂತೂ 
ಖಂಡಿತ ನನ್ನ ಭವಿಷ್ಯವನ್ನು ರೂಪಿಸಲು ನಾನೇನನ್ನಲ್ಲಿ ಆತ್ಮ ಶ್ರದ್ಧೆಯನ್ನು ಬೆಳೆಸಿಕೊಳ್ಳಬೇಕು. 
ಬಾಳಿನ ಅರ್ಥವಂತಿಕೆಯಲ್ಲಿ ಗಾಢ ಶ್ರದ್ಧೆಯನ್ನು ಬೆಳೆಸಿಕೊಳ್ಳಬೇಕು. ಖಂಡಿತವಾಗಿಯೂ ನಾನು 
ಸ್ವಜನಶೀಲನಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಮಾನವ ಶ್ರೇಷ್ಠತೆಯನ್ನು ಸಾಧಿಸುತ್ತೇನೆ 
ನಾನು ಎಂದಿಗೂ ಸಪ್ಪೆಯಾಗುವುದಿಲ್ಲ ಅರ್ಧ ಜೀವಿಯಾಗುವುದಿಲ್ಲ, ಒಂದೇ ಪಡಿಯಚ್ಚು 
ಆಗುವುದಿಲ್ಲ, ನಿಂತ ನೀರಾಗುವುದಿಲ್ಲ. 
ನಮ್ಮ ಯುವಕರಲ್ಲಿ ಈ ಆದರ್ಶನಿಧಿ ಇರಲೇಬೇಕು, ಬಲವಾಗಿ ದೃಢವಾಗಿ ಇರಬೇಕು ; 
ಅವರು ಅದನ್ನು ಜೀವನಪೂರಾ ಜೀವಂತವಾಗಿ ಇರಿಸಿಕೊಳ್ಳಬೇಕು. ಯಾವಾಗ ಜನ ಇಂಥ 
ಆದರ್ಶವನ್ನು ಬೆಳೆಸಿಕೊಳ್ಳಲು ಯಶಸ್ವಿಯಾಗುವರೊ, ಆಗೆಲ್ಲ ಅವರಿಗೆ ನಮ್ಮ ಆಧ್ಯಾತ್ಮಿಕ . 
ಪರಂಪರೆಯ ಭಂಡಾರದಿಂದ ಅಗತ್ಯವಾದ ಮಾರ್ಗದರ್ಶನ ದೊರೆತೇ ದೊರೆಯುತ್ತದೆ. ಗೃಹಸ್ಥ 
ಅಥವಾ ನಾಗರಿಕನಾಗಿ ಇಲ್ಲವೇ ಸಂನ್ಯಾಸಿಯಾಗಿ ಮಾರ್ಗದರ್ಶನ ದೊರೆಯುತ್ತದೆ. ಭಾರತೀಯ 
ಸಂಪ್ರದಾಯದಲ್ಲಿ ಗೃಹಸ್ಥನನ್ನು ಉನ್ನತ ವ್ಯಕ್ತಿಯನ್ನಾಗಿ ಚಿತ್ರಿಸಲಾಗಿದೆ. ವಾಸ್ತವವಾಗಿ, ಮಹಾನ್‌ 
ಧರ್ಮಶಾಸ್ತ್ರಕಾರ ಮನು ತನ್ನ ಮನು ಸ್ಮೃತಿಯಲ್ಲಿ, ಗೃಹಸ್ಥ ಸಮಾಜದ ಅತ್ಯಂತ ಮುಖ್ಯ ವ್ಯಕ್ತಿ 
ಎಂದೇ ರೂಪಿಸುತ್ತಾನೆ (ಮನುಸ್ಮೃತಿ, ೩-೭೮) : 
ಯಸ್ಮಾತ್‌ ತ್ರಯೋಪ್ಯಾಶ್ರಮಿಣೋ ಜ್ಞಾನೇನಾನ್ನೇನ ಚಾನ್ನಹಮ್‌ 
ಗೃಹಸ್ಥೇನೈವ ಧಾರ್ಯಂತೇ ತಸ್ಮಾತ್‌ ಚೇಷ್ಠುಶ್ರಮೋ ಗೃಹೀ 
ಇತರ ಮೂರು ಆಶ್ರಮಗಳ ಸ್ತ್ರೀಪುರುಷರು ಮಕ್ಕಳು ಎಲ್ಲರೂ ಬ್ರಹ್ಮ ಚಾರಿ ವಾನಪ್ರಸ್ಥ 
ಸಂನ್ಯಾಸ ಆಶ್ರಮಗಳು ಸಂಪಾದನೆ ಮಾಡದವರಾಗಿ ಗೃಹಸ್ಥರಿಂದಲೇ ಜ್ಞಾನ ಅನ್ನಗಳನ್ನು 
ನಿರಂತರವಾಗಿ ಪಡೆಯುತ್ತ ಪೋಷಿತರಾಗುವ ಕಾರಣ, ಗ್ಗಹಸ್ಥಾ ಶ್ರಮ ಅತ್ಯಂತ ಪ್ರಮುಖ 
ವಾದುದು. ಕ 
ಜ್ಯೇಷ್ಠ ಆಶ್ರಮ ಎಂದರೆ ಅತ್ಯಂತ ಪ್ರಮುಖ ಆಶ್ರಮ. ತನ್ನ ಪರಿಶ್ರಮದಿಂದ, ತ್ಯಾಗದಿಂದ, 
ತನ್ನ ಬುದ್ಧಿಮತ್ತೆಯಿಂದ ಗೃಹಸ್ಥ ಸಮಾಜದ ಇತರರಿಗೆ ಆಧಾರವಾಗಿರುತ್ತಾನೆ. ಈ ಬಗೆಯ ಗೃಹಸ್ಥ 
ಕಳೆದ ಕೆಲವು ಶತಮಾನಗಳಲ್ಲಿ ನಾವು ನಮ್ಮ ಸಮಾಜದಲ್ಲಿ ರೂಪಿಸಿರುವ ರೀತಿಯ ಗೃಹಸ್ಥರಿಗಿಂತಲೂ 
ಅತಿಶಯವಾದವನು, ಈಗಿನ ಗೃಹಸ್ಥ ಜನ್ಮತಃ ತನ್ನ ಗೃಹ ಅಥವಾ ಮನೆಗಷ್ಟೆ ತನ್ನ ಹಿತಾಸಕ್ತಿಗಳನ್ನು 
ಸೀಮಿತಗೊಳಿಸಿಕೊಂಡಿರುವವನು. ಆಧುನಿಕ ಭಾಷೆಯಲ್ಲಿ ಯಾರ ಹಿತಾಸಕ್ತಿ, ಸಹಾನುಭೂತಿ ಹಾಗೂ 
ಚಟುವಟಿಕೆಗಳು ತನ್ನ ಸಣ್ಣ ವಂಶವಾಹಿ ವರ್ಗಕ್ಕೆ ಅತೀತವಾಗಿರುವುವೊ ಮತ್ತು ಯಾರು ಸಮಾಜದಲ್ಲಿ 
ಬದುಕುತ್ತ, ದುಡಿಯುತ್ತ, ಅದರ ಭವಿಷ್ಯವನ್ನು ರೂಪಿಸುವನೊ ಆತ ಅಥವಾ ಆಕೆಯೆ ನಾಗರಿಕ 
ಅಥವಾ ಪ್ರಜೆ. ಹಾಗೆ ಅರ್ಥೈಸಿದ ಪೌರತ್ವ ಕೇವಲ ರಾಜಕೀಯ ಕಲ್ಪನೆಯಲ್ಲ. ಅದರಲ್ಲಿ ನೈತಿಕ 
ಆಯಾಮವೂ ಇದೆ. ಹಾಗೆ ಪೌರ (ನಾಗರಿಕುನಾಗಿ ಅರಳುವ ಗೃಹಸ್ಥನಲ್ಲಿ: ಆಧ್ಯಾತ್ಮಿಕ ಬೆಳವಣಿಗೆ 
ಸೇರಿಕೊಂಡಿದೆ. ಆ ಬೆಳವಣಿಗೆ, ಆತ ಅಥವಾ ಆಕೆಯನ್ನು ಗೃಹಸ್ಥ ಶಬ್ದಕ್ಕೆ ಸಂಬಂಧಿಸಿದ ವಂಶವಾಹಿ 
ಪರಿಮಿತಿಗಳ ಆಚೆಗೆ ಒಯ್ಯುತ್ತದೆ. ಮತ್ತು ಆತ ಅಥವಾ ಸಮಾಜದ ಇತರ ಸದಸ್ಯರ ಬಗ್ಗೆಯೂ 
ಮಾನವೀಯ ಕಾಳಜಿಯನ್ನು ತೋರಿಸುವಂತೆ ಮಾಡುತ್ತದೆ. ಇದಕ್ಕಿಂತ ಶ್ರೇಷ್ಠ ಪಾತ್ರ 
ಯಾವುದುಂಟು ? ಇದು ನಮ್ಮ ಯುವಕ ಯುವತಿಯರೆಲ್ಲರಿಗೂ ತೆರೆದಿರುವ ರಾಜಮಾರ್ಗ. 
ನಮ್ಮ ಸಂಪ್ರದಾಯ ಇನ್ನೂ ಒಂದು ರಾಜಮಾರ್ಗದತ್ತ ಲೂ ಕೈ ತೋರಿಸುತ್ತ “ಸಂಪೂರ್ಣ 
ತ್ಯಾಗ ಮತ್ತು ಸೇವೆಯ ರಾಜಮಾರ್ಗ" ಈ ಜಗತ್ತನ್ನು ಇದರ ಸುಖ ದುಃಖ ಸಮೇತವಾಗಿ 


CC-0. Jangamwadi Math Collection. igitized by eGangotri 


ಯುವಜನ ಹಾಗೂ ಮಾನವನ ಭವಿಷ್ಯ ಎ 


ತೈಜಿಸುತ್ತೇನೆ ; ಇಲ್ಲ ವಂಶವಾಹಿ ಹಾಗೂ ಇಂದ್ರಿಯ ಬಂಧನಗಳಿಂದಲೂ ನಾನು ಬಿಡಿಸಿಕೊಳ್ಳು 
ತ್ತೇನೆ ; ನೇರವಾಗಿ ಸತ್ಕಾನ್ವೇಷಣೆ ಮಾಡುತ್ತೇನೆ ; ಜಾತಿ ಪಂಥ ವರ್ಣ ಗಣಿಸದೆ 
ನಾನು ಮಾನವನ ಗೆಳೆಯನಾಗುತ್ತೇನೆ.” ಒಬ್ಬ ಬುದ್ಧನಲ್ಲಿ, ಒಬ್ಬ ಶಂಕರಾಚಾರ್ಕರಲ್ಲಿ, ಒಬ್ಬ 
ವಿವೇಕಾನಂದರಲ್ಲಿ ನಿದರ್ಶನಗೊಂಡ ಆ ಸಂನ್ಯಾಸ ಭಾವದ ವಿಶ್ವವ್ಕಾಪ್ತಿಯೂ ಮುಕ್ತವೂ ಆದ 
ಮನಸ್ಸನ್ನು ನಮ್ಮ ತರುಣ ತರುಣಿಯರೂ ಅನುಸರಿಸಬಹುದು, ಅಭಿವೃದ್ಧಿ ಗೊಳಿಸಬಹುದು. 
ನಮ್ಮ ಯುವ ಜನರಿಗೆ ಈ ಎರಡೂ ದಾರಿಗಳು ತೆರೆದಿವೆ. ಒಂದೊಂದೂ ವ್ಯಕ್ತಿಗೂ, ಸಂಬಂಧ 
ಪಟ್ಟ ಸಮಾಜಕ್ಕೂ ಅಗಾಧ ಪ್ರಾಮುಖ್ಯವುಳ್ಳದು. ನಾವು ನಿವಾರಿಸಬೇಕಾದುದು ಸ್ವಾರ್ಥಪರತೆಯನ್ನು 
ಉತ್ಸಾಹಶೂನ್ಯತೆಯನ್ನು ಹಾಗೂ ಪ್ರೇರಣೆಯ ಕೊರತೆಯನ್ನು ; ಆದರೆ ಇಂದು ನಮ್ಮ ಯುವ 
ಜನರನ್ನು ಕಾಡುತ್ತಿರುವುದು ಇದೇ. ಇದಕ್ಕೆ ಕಾರಣ ಸ್ಪಷ್ಟ ಚಿಂತನದ ಅಭಾವ, ಮಾನವನ ನಿಜವಾದ 
ಸ್ವಭಾವವನ್ನೂ ಆತನ ಭವ್ಯ ಭವಿಷ್ಯವನ್ನೂ ಅರಿತುಕೊಳ್ಳದಿರುವುದು. ಮಾನವನಲ್ಲಿ ಅಪಾರ 
ಸಾಧ್ಯತೆ ಅಡಗಿದೆ ; ಏಕೆಂದರೆ ಆತ ಅಥವಾ ಆಕೆ ಜ್ಞಾನ ಮತ್ತು ಶೀಲ ಶ್ರೇಷ್ಠತೆಯನ್ನು ಸಾಧಿಸಿ, 
ಸತ್ಯ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಸಾಧ್ಯ. ಮನುಷ್ಯನಲ್ಲದ ಯಾವ ಸೃಷ್ಟಿ ಜಾತಿಯೂ ಜ್ಞಾನವನ್ನು 
ಸಾಧಿಸಲಾರದು ಅಥವಾ ಸತ್ಯವನ್ನು ಕಾಣಲಾರದು. ಪ್ರಾಣಿಜೀವನದಲ್ಲಿ ನೋವು, ನಲಿವೇ ಪ್ರಧಾನ ; 
ನೋವನ್ನೂ, ನಲಿವನ್ನೂ ಅನುಭವಿಸುವ ಹಾಗೂ ಅವನ್ನು ಮೀರುವ ಹಾಗೂ ಜ್ಞಾನವನ್ನು, ಮಾನವ 
ಶ್ರೇಷ್ಠತೆಯನ್ನು ಸಾಧಿಸುವ ಮತ್ತು ತನ್ಮೂಲಕ ಸತ್ಯ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಸಾಮರ್ಥ್ಯ 
ಇರುವುದು ಮಾನವ ಒಬ್ಬನ್ನಿಗೆ ಮಾತ್ರ. ೩ 


೪. ಈ ಕ್ರಿಯಾತ್ಮಕ ಆದರ್ಶವಾದದಿಂದ ಸ್ಫೂರ್ತಿಗೊಂಡ ಯುವಜನ ಜಗತ್ತಿಗೆ ಬೇಕಾಗಿದೆ 


ಈ ಆದರ್ಶದಿಂದ ಉಜ್ವಲಿತರಾಗಿ, ಎಳೆತನದಿಂದಲೇ, ಶ್ರೇಷ್ಠತೆಯ ಹಾದಿಯಲ್ಲಿ ಮೊದಲ 
ಅಡಿ ಇಟ್ಟಾಗ, ಆತ (ಅಥವಾ ಆಕೆ) ಸತ್ಕಾಸಾಧಕ ಆಗುತ್ತಾನೆ ಅಥವಾ ಆಗುತ್ತಾಳೆ. ಪ್ರಕೃತಿಯ ಸತ್ಯ, 
ಬಾಳಿನ ಸತ್ಯ`ಹಾಗೂ ಇಂದ್ರಿಯ ಸ್ತರವನ್ನು ಮೀರಿದ ಸತ್ಯದ ಸಾಧಕನಾಗುತ್ತಾನೆ (ಆಗುತ್ತಾಳೆ. 
ಇಡೀ ಜೀವನವೇ ಸತ್ಯ, ಸೌಂದರ್ಯ ಹಾಗೂ ಶಿವ (ಒಳಿತು) ಇವುಗಳ ಅನ್ನೇಷಣೆಯಾಗುತ್ತದೆ. 
ಎಳೆತನದಿಂದಲೇ ಹುಡುಗ ಹುಡುಗಿಯರು ಕ್ರಿಯಾಶೀಲ ಆದರ್ಶ ತುಂಬಿದವರಾಗಿ, ತಮ್ಮ ಶಕ್ತಿ 
ಯನ್ನು ಕೇವಲ ವೈಯಕ್ತಿಕ ಆಕಾಂಕ್ಷೆಗಲ್ಲದೆ, ಸತ್ಯಶೋಧನೆಗೆ ತೊಡಗಿಸುವುದು--ಇದು ಸಮಾಜಕ್ಕೆ 
ವಿಶೇಷ ಲಾಭವಾದೀತು. ಮಾನವ ಇತಿಹಾಸದಲ್ಲಿ, ಮಹಾನ್‌ ವಿಜ್ಞಾನ ಮತ್ತು ಉನ್ನತ ಆಧ್ಯಾತ್ಮಿಕತೆ 
ಬಂದಿರುವುದು ಈ ದೃಢನಿಷ್ಠ ಸತ್ಕಾನ್ವೇಷಣೆಯಿಂದಲೇ ; ಈ ಆವೇಶದಿಂದ ಸ್ಫೂರ್ತಿಗೊಂಡ 
ಯುವಜನರ ಬಗ್ಗೆ ನಾವು ಓದುತ್ತೇವೆ : ಅಥವಾ ಅವರು ಆಧ್ಯಾತ್ಮಿಕವಾಗಿ ಪ್ರಜ್ವಲಿತರಾಗುತ್ತಾರೆ ; 
ಇತಿಹಾಸದಲ್ಲಿ ಛಾಪು ಮೂಡಿಸುತ್ತಾರೆ. ಇದೆಲ್ಲ ಆರಂಭವಾಗುವುದು ನಾವು ಚಿಕ್ಕವರಾಗಿರುವಾಗ, ' 
ವಯಸ್ಸಾಗಿ ಜಡ್ಡುಕಟ್ಟಿದಾಗ ಅಲ್ಲ. ಏಕೆಂದರೆ ಮಹೋನ್ನತಿಯ ಕನಸೆಲ್ಲ ಬರಬೇಕಾದದು ನಾವು 
ಎಳೆಯರಾಗಿದ್ದಾಗಲೇ. ಅದನ್ನು ಸಾಧಿಸಬಹುದಾದುದು ಆ ಯುವ ಶಕ್ತಿಯ ಮುನ್ನೆಗೆತದಿಂದಲೇ. 
ನಾವು ಮುದುಕರಾದಾಗ ಬಹುಪಾಲು ಹಳೆಯದನ್ನೇ ಮೆಲುಕು ಹಾಕುತ್ತೇವೆ. ಅನುಭವದ ಹೊಸ 
ಆಯಾಮ ಯಾವುದೂ ನಮಗೆ ದೊರಕುವುದಿಲ್ಲ. ಹಿಂದೆ ನೋಡುತ್ತ, ಹಿಂದೆ ಮಾಡಿದ್ದನ್ನು ನೆನೆಸಿ 
ಕೊಳ್ಳುತ್ತೇವೆ- ನಾವು ಮಾಡ ಬಯಸಿದ್ದು ಮಾಡಲಾರದ್ದನ್ನು ನೆನೆಸಿಕೊಳ್ಳುತ್ತೇವೆ. ವರ್ತಮಾನದತ್ತ . 
ನೋಡಿದಾಗ, ನಾವು ಕಾಣುವುದು ಕಹಿ ತುಂಬಿರುವುದನ್ನೇ. ಎಲ್ಲೋ ಅಲ್ಲೊಂದು ಇಲ್ಲೊಂದು 
ನಲವಿನ ಸುಳಿವು ಅಷ್ಟೆ. ಮಾನವನ ಉತ್ತರಾರ್ಧದ ಜೀವನ ಎಂಬುದರ ರೀತಿ ಇದೇ. ಆದರೆ ನಾವು 
ಎಳೆಯರಾಗಿದ್ದಾಗ, ನಮ್ಮ ಬಾಳಿನಲ್ಲಿ ಅದ್ಭುತ ಶಕ್ತಿ ಪ್ರದರ್ಶನಕ್ಕೆ ತಳಪಾಯ ಹಾಕಲು ಸಾಧ್ಯ. 


CC-0. Jangamwadi Math Collection. Digitized by eGangotri 


ಲ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಆದರಿಂದ ಸುತ್ತಲ ಮಾನವನ ಸ್ಥಿತಿಯ ಮೇಲೆ ಛಾಪು ಮೂಡಿಸಲು ಸಾಧ್ಯ. ಆದರ್ಶ ಭರಿತರಾದ, 
ಮಾನವೀಯ ಮಿಡಿತ ತುಂಬಿದ, ತಾವು ಇಟ್ಟುಕೊಂಡ ಉನ್ನತ ಗುರಿಗಳನ್ನು ಸಾಧಿಸಲು ಶಕ್ತಿ ತುಂಬಿದ 
ಕೋಟಿ ಕೋಟಿ ಯುವಜನ ಇಲ್ಲದೆ ಹೋದರೆ, ಜಗತ್ತು ಇನ್ನು ಕೆಲವೇ ದಶಕಗಳಲ್ಲಿ ಭಾರಿ 
ಅವ್ಕವಸ್ಥೆಗೆ ಒಳಗಾಗುತ್ತದೆ. ಭಾರತದಲ್ಲಿನ ಹಾಗೂ ಹೊರಗಿನ ಪ್ರಸಕ್ತ ಸಾಮಾಜಿಕ ಪರಿಸ್ಥಿತಿ ಇದನ್ನು 
ನಿಚ್ಚಳವಾಗಿ ತೋರಿಸುತ್ತಿದೆ. ನಮ್ಮ ದೇಶವೇ ಈಗ ತನ್ನ ದೀರ್ಫ ಇತಿಹಾಸದಲ್ಲಿ ಅಭಿವೃದ್ಧಿಯ 
ಗಂಭೀರವಾದ ಹಂತವನ್ನು ಹಾದು ಹೋಗುತ್ತಿದೆ. ನಮ್ಮದೇ ಸಮಾಜದ ಮೇಲೆ ಹಾಗೂ ಜಗತ್ತಿನ 
ಪರಿಸ್ಥಿತಿಯ ಮೇಲೆ. ಹಿತಕರವಾದ ಪರಿಣಾಮ ಉಂಟುಮಾಡಲು ಸಾಧ್ಯವಾಗಿಸುವ ಆ ಅದ್ಭುತ 
ಶಿಸ್ತಿನ ಶಕ್ತಿ ನಮ್ಮಲ್ಲಿ ಇಲ್ಲವಾಗಿದೆ. 

ನಮ್ಮ ನಾನಾ ಕೈಗಾರಿಕಾ ನಗರಗಳು, ವಿದ್ಯುತ್‌ ಉತ್ಪಾದನಾ ಕೇಂದ್ರಗಳು, ಹೊಸ ಜಲವಿದ್ಯುತ್‌ 
ಮತ್ತು ನೀರಾವರಿ ಯೋಜನಾ ಸ್ಥಳಗಳು ಇಲ್ಲಿಗೆಲ್ಲ ಸಿಬ್ಬಂದಿಗಳನ್ನುದ್ದೇಶಿಸಿ ಮಾತಾಡಲು ಆಹ್ವಾನದ 
ಮೇಲೆ ನಾನು ಅಡಿಗಡಿಗೆ ಹೋಗುತ್ತೇನೆ. ವಿಶೇಷವಾಗಿ, ನಮ್ಮ ಭಾರಿ ನದಿಗಳನ್ನು ಪಳಗಿಸಿ, 
ವಿದ್ಯುತ್‌ ಉತ್ಪಾದಿಸುವ ಹಾಗೂ ನಮ್ಮ ನೀರಾವರಿ ಸಾಮರ್ಥ್ಯವನ್ನು ಹೆಚ್ಚಿಸಲು ನಾಲಾ ವ್ಯವಸ್ಥೆ 
ಗಳನ್ನು ಸ್ಥಾಪಿಸುವ ಕೇಂದ್ರಗಳಿಗೆ ಹೋಗುತ್ತೇನೆ. ಇಲ್ಲಿಗೆಲ್ಲ ಹೋದಾಗ, ನಿಜವಾಗಿಯೂ ಮನಸ್ಸು 
ತುಂಬುತ್ತದೆ. ಪ್ರಕೃತಿಯ ಶಕ್ತಿಗಳು ಎಷ್ಟೋ ಸಲ ಭಯಂಕರವಾಗಿದ್ದು, ಪ್ರವಾಹಗಳ ಮೂಲಕ 
ಅಷ್ಟೊಂದು ಮಾನವ ಜೀವಗಳನ್ನು, ಆಸ್ತಿಪಾಸ್ತಿಗಳನ್ನು ನಾಶಮಾಡುತ್ತವೆ. ಅವನ್ನು ನಿಯಂತ್ರಿಸಿ, 
ಮಾನವ ಹಿತಸಾಧನೆಗೆ ಒದಗುವಂತೆ ಪಳಗಿಸಲಾಗುತ್ತಿದೆ. ಆ ಕ್ಷೇತ್ರದಲ್ಲಿ ನಾವಿನ್ನೂ ಪೂರಾ ಯಶ 
ಸಾಧಿಸಿಲ್ಲ; ಆದರೆ ಸಾಧಿಸಿರುವುದು ನಗಣ್ಯವೇನೂ ಅಲ್ಲ. ಪ್ರಕೃತಿಯ ಶಕ್ತಿಗಳನ್ನು ಮಾನವನ 
ಸೇವೆಗೆ ಬಳಸಿಕೊಳ್ಳಲು ವರ್ಷದಿಂದ ವರ್ಷಕ್ಕೆ ಹೆಚ್ಚು ಹೆಚ್ಚು ಸಾಧಿಸಲು ನಿರಂತರ ಕೆಲಸ ನಡೆಯು 
ತ್ತಿದೆ. ಇದೊಂದು ಆಶಾದಾಯಕ ಚಿತ್ರ. ॥ 


೫. ಮಾನವ ಶಕ್ತಿಗಳ. ಸಂಸ್ಕರಣೆಯ ಕಲೆ 


ಕೆಲವು ತಿಂಗಳ ಹಿಂದೆ ನಾನು ಆಂಧ್ರಪ್ರದೇಶದ ಶ್ರೀಶೈಲಂನಲ್ಲಿದ್ದೆ. ಕೃಷ್ಣಾ ನದಿಯ ದಡದ 
ಊರು. ಅಲ್ಲಿ ಭಾರತದಲ್ಲೇ ಅತ್ಯಂತ ಭಾರಿ ಜಲ ವಿದ್ಯುತ್‌ ಮತ್ತು ನೀರಾವರಿ ಯೋಜನೆ ಇದೆ. 
ಮತ್ತು ಭಾರತದ ಅನೇಕ ಭಾರಿ ಅಣೆಕಟ್ಟು ಹಾಗೂ ನೀರಾವರಿ ಯೋಜನೆಗಳಲ್ಲಿ ಒಂದು ನಾಗಾರ್ಜುನ 
ಸಾಗರದಲ್ಲಿದೆ. ಶ್ರೀಶೈಲ ಪ್ರಾಚೀನ ಕಾಲದಿಂದಲೂ ಶಿವ ಮತ್ತು ದಿವ್ಯಮಾತೆಯರ ದೇವಸ್ಥಾನಕ್ಕೂ 
ಖ್ಯಾತವಾದುದು. ಆ ಸ್ಥಳಗಳಲ್ಲಿನ ಸಿಬ್ಬಂದಿವರ್ಗಕ್ಕೆ ನಾನು ಮಾಡಿದ ಭಾಷಣಗಳಲ್ಲಿ ಆ 
ಯೋಜನೆಗಳಲ್ಲಿ ಕಾರ್ಕನಿರತರಾದ ಜನ ದಕ್ಷತೆಯಿಂದ ನಿಷ್ಠೆಯಿಂದ ಕೆಲಸ ಮಾಡಲು, ತಾವು ಅಲ್ಲಿನ 
ದೇವಾಲಯಗಳಲ್ಲಿ ಮಾಡುವ ಪೂಜೆಗಳಿಂದ ಒದಗುವ ಸ್ಫೂರ್ತಿಯನ್ನು ಬಳಸಿಕೊಳ್ಳುವ ಅಗತ್ಯವನ್ನು 
ಒತ್ತಿ ಹೇಳಿದೆ. ಸ್ವಾಮಿ ವಿವೇಕಾನಂದರು ಬೋಧಿಸಿದ ವ್ಯಾವಹಾರಿಕ ವೇದಾಂತದ ಭಾವನೆಯಿಂದ 
ಕೆಲಸ ಮಾಡಬೇಕೆಂದು ಹೇಳಿದೆ. ಈ ಅಭಿವೃದ್ಧಿ ಯೋಜನೆಗಳ ಮೂಲಕ ನಮ್ಮ ಕೋಟಿ ಕೋಟಿ 
: ಜನರ ಸೇವೆ ಮಾಡಬೇಕೆಂದು ಹೇಳಿದೆ. ಕೆಲವು ವಾರಗಳ ಹಿಂದೆ, ಅರುಣಾಚಲ ಪ್ರದೇಶದಿಂದ 

ದಿಬ್ರೂಘರ ವಿಮಾನ ನಿಲ್ದಾಣಕ್ಕೆ ಬರುವ ದಾರಿಯಲ್ಲಿ ಅಸ್ಸಾಮಿನ ದೂಲಿಯಾಜಾನ್‌ನಲ್ಲಿದ್ದೆ. 
ಅಲ್ಲಿ ರಾಷ್ಟ್ರದ ಒಳಿತಿಗಾಗಿ, ಹಲವು ಲಕ್ಷ್ಮ ಟನ್‌ ಕಚ್ಚಾ ತೈಲ ಉತ್ಪಾದಿತವಾಗುತ್ತದೆ. 
ದೂಲಿಯಾಜಾನ್‌ನ ಅಧಿಕಾರಿಗಳು ಭಾಷಣ ಮಾಡಲು ಆಹ್ವಾನಿಸಿದ್ದರು: ವಿಮಾನ ನಿಲ್ದಾಣದ 
ಹಾದಿಯಲ್ಲಿ ಈ ಭಾಷಣಕ್ಕೆ ನನಗೆ ಇದ್ದುದು ಕೇವಲ ಇಪ್ಪತ್ತು ನಿಮಿಷದ ಅವಕಾಶ. ಅನೇಕ 
ತಂತ್ರಜ್ಞರು ಅಧಿಕಾರಿಗಳು ಸಭೆಗೆ ಬಂದಿದ್ದರು. ಅದೇ ಅಲ್ಲಿ ಕಲ್ಪಿಸಿಕೊಂಡ ಒಂದು ವಿಷಯದ 

CC-0. Jangamwadi Math Collection. Digitized by eGangotri 
Pi 


ಯುವಜನ ಹಾಗೂ ಮಾನವನ ಭವಿಷ್ಯ ಮ 


ಮೇಲೆ ಮಾತಾಡಿದೆ : ಅನುಭವಗಳನ್ನು ಸಂಸ್ಕರಿಸುವ ಕಲೆ. ನಾವು ಭೂಮಿಯಿಂದ ಕಚ್ಚಾ ತೈಲವನ್ನು 
ತೆಗೆದು, ಅದನ್ನು ಸಂಸ್ಕರಿಸುತ್ತೇವೆ ; ಆಗಲೇ ನಮಗೆ ಸೊಗಸಾದ ಹಾಗೂ ಉಪಮುಕ ವಾದ 
ಪೆಟ್ರೋಲಿಯಂ ಉತ್ಪನ್ನಗಳು ಸಿಗುವುದು. ಅದೇ ರೀತಿ ಮನುಷ್ಯ ಜೀವನದಲ್ಲಿಯೂ ಈ ಅದ್ಭುತ 
ಮನೋದೈಹಿಕ ಶಕ್ತಿ ವ್ಯೂಹವನ್ನು ಸಂಸ್ಕರಣ ತಂತ್ರಕ್ಕೆ ಒಳಪಡಿಸಬೇಕು. ವಿಶಿಷ್ಟವಾದ ಶುದ್ಧೀಕರಣ ' 
ತಂತ್ರದ ಮೂಲಕ ವಿಶಿಷ್ಟವಾದ ಸಂಸ್ಕರಣದ ಅನುಭವ ಕಲೆಯ ಮೂಲಕ ನಾವು 

ಯುವಶಕ್ತಿಯಿಂದ ರಚನಾತ್ಮಕವೂ, ಸೃಜನಾತ್ಮಕವೂ ಆದ ಶಕ್ತಿಯನ್ನು ಹೊರತರಬೇಕು. 

ಇದೇ ಧರ್ಮನಿರಪೇಕ್ಷ ಹಾಗೂ ಆಧ್ಯಾತ್ಮಿಕ ಶಿಕ್ಷಣದ ಅರ್ಥ. ನಮಗೆ ರಾಜಕೀಯ ಸ್ವಾತಂತ್ರ್ಯ 
ಬಂದಾಗಿನಿಂದ, ಇದನ್ನು ನಾವು ಸಾಕಷ್ಟು ಮಾಡಿಯೆ ಇಲ್ಲ. ಇದೇ ನಮ್ಮ ದೌರ್ಭಾಗ್ಯ. ಕಚ್ಚಾ 
ಮಾನವಶಕ್ತಿ ಕಚ್ಚಾ ಆಗಿಯೆ ಉಳಿಯಲು ಬಿಟ್ಟೆವು. ಸಾಲದ್ದಕ್ಕೆ, ನಮ್ಮ ಬೌದ್ದಿಕ ಶಿಕ್ಷಣದ ಮೂಲಕ 
ಅದಕ್ಕೆ ಮತ್ತಷ್ಟು ಕಚ್ಚಾ ಶಕ್ತಿಯನ್ನು ಸೇರಿಸಿದೆವು. ಇಂದು ರಾಷ್ಟ್ರದ ಒಳಿತಿಗಾಗಿ ನಮ್ಮ ಭೌತಿಕ 
ಸಂಪತ್ತನ್ನು ಸೃಷ್ಟಿಮಾಡಿ ಹೆಚ್ಚಿಸಲೋಸುಗ, ಪ್ರಕೃತಿಯ ಶಕ್ತಿಗಳನ್ನು ಶಿಸ್ತಿಗೆ ಒಳಪಡಿಸುವುದು, 
ನಿಯಂತ್ರಿಸುವುದು, ಬಳಕೆಗೆ ಹೂಡುವುದು ನಾವು ಮಾಡಬೇಕಾದ ಒಂದು ಮುಖ್ಯ ಕೆಲಸ. ಜೊತೆ 
ಜೊತೆಯಲ್ಲೆ ನಾವು ಮಾಡಬೇಕಾದ ಎರಡನೆಯ ಕೆಲಸವಿದೆ, ಇನ್ನೂ ಹೆಚ್ಚು ಮುಖ್ಯ ಕೆಲಸ. ಈಗ 
ಬಹುಮಟ್ಟಿಗೆ ಪೋಲಾಗುತ್ತಿರುವ ಅಥವಾ ನಕಾರಾತ್ಮಕವಾಗಿ ನಾಶಕಾರಕವಾಗಿ ವ್ಯಕ್ತಗೊಳ್ಳುತ್ತಿರುವ 
ಇಲ್ಲವೇ ಕೇವಲ ನಮ್ಮ ಸ್ವಾರ್ಥಕೇಂದ್ರಿತ ವೈಯಕ್ತಿಕ ಮಹದಾಶೆಗಳನ್ನು ಪೂರೈಸಿಕೊಳ್ಳಲು 
ಬಳಕೆಯಾಗುತ್ತಿರುವ ನಮ್ಮ ರಾಷ್ಟ್ರದ ಅಗಾಧ ಯುವಶಕ್ತಿಯನ್ನು ತರಬೇತು ಮಾಡಿ ಶಿಸ್ತುಗೊಳಿಸುವ 
ಕೆಲಸ. ವಿವೇಕಾನಂದರ ಮಾತುಗಳಿಗೆ ಕಿವಿಗೊಡುವುದು ಎಲ್ಲರಿಗೂ ಹಿತಕರ. (ಸಮಗ್ರ ಕೃತಿಗಳು, 
ಸಂ.೪. ಪು. ೩೬೩, ೮ನೆಯ ಆವೃತ್ತಿ) : 


ಈ ಬಾಳು ಅಲ್ಪಕಾಲದ್ದು. ಲೋಕದ ಬೆಡಗುಗಳು ಕ್ಷಣಿಕ ಆದರೆ ಇತರರಿಗಾಗಿ ಬದುಕು 

ವವರೇ ನಿಜವಾಗಿ ಬಾಳುವವರು. ಉಳಿದವರು ಸತ್ತಂತೆಯೆ ಸರಿ. 

ಪ್ರಕೃತಿಯ ಶಕ್ತಿಗಳನ್ನು ಬಳಕೆಗೆ ಹೂಡುತ್ತಿರುವಷ್ಟು ಮಟ್ಟಿಗೆ ನಾವು ಈ ಶಕ್ತಿಗಳನ್ನು ಅಷ್ಟೇ 
ಪ್ರಮಾಣದಲ್ಲಿ ಹೂಡಲು ಯತ್ನಿಸುತ್ತಿಲ್ಲ. ಯುವಶಕ್ತಿ ಇಲ್ಲಿದೆ ; ಆದರೆ ಅದಕ್ಕೆ ಶಿಸ್ತು ಇಲ್ಲ 
ತರಬೇತಿ ಇಲ್ಲ. ಭೂಗರ್ಭದಿಂದ ತೆಗೆದ ಕಚ್ಚಾ ತೈಲವನ್ನು ಸಂಸ್ಕರಿಸದೆ ಇದ್ದರೆ, ಅದು ಕಚ್ಚಾ 
ಆಗಿಯೆ ಉಳಿಯುತ್ತಿದೆ ; ಅದೇ ರೀತಿ, ಕಚ್ಚಾ ಮಾನವಶಕ್ತಿ ಅಥವಾ ಕಚ್ಚಾ ಯುವಶಕ್ತಿಯನ್ನು 
ರಚನಾತ್ಮಕವಾದ ಸೃಜನಾತ್ಮಕವಾದ ಶಕ್ತಿಯಾಗಿ ಸಂಸ್ಕರಿಸಿ ಮಾನವ ವಿಕಾಸಕ್ಕೆ ಬಳಸದೆ ಹೋದರೆ, 
ಅದು ಕಚ್ಚಾ ಆಗಿಯೆ ಉಳಿಯುತ್ತದೆ. 

ಮಹಾ ಧರ್ಮ ವಿಜ್ಞಾನ, ಉಪನಿಷತ್ತಿನ ಆಧ್ಯಾತ್ಮ-ವಿದ್ಮೆ ರಂಗವನ್ನು ಪ್ರವೇಶಿಸುವುದು 
ಇಲ್ಲಿಯೇ. ಶೀಲ ಸಂವರ್ಧನೆ ಧರ್ಮ ವಿಜ್ಞಾನದ ಮಹತ್ತಮ ಕೊಡುಗೆ. ಧರ್ಮ ವಿಜ್ಞಾನ- ಈ 
ಪದವನ್ನು ಗಮನಿಸಿ ; ಅದು ಧರ್ಮದ ನೈತಿಕ ಆಯಾಮದಿಂದ ಮಾಡುವ ಸ್ಥಾಯಿ ದಯೆ ಮಾತ್ರವಲ್ಲ, 
ಏಕೆಂದರೆ ಈ ಸ್ಥಾಯಿ ದಯೆಯ ಜೊತೆಯಲ್ಲೆ: ನಾವು ಮಾನವನ ಮೇಲೆ ಪ್ರಾಣಿಯ ಮೇಲೆ 
ಬೇಕಾದಷ್ಟು ಕೇಡನ್ನೂ ಬಗೆಯಬಲ್ಲೆವು, ಉಂಟು ಮಾಡಬಲ್ಲೆವು. ಅದು ಧರ್ಮದ ವಿಜ್ಞಾನವಾದಾಗ 
ಸ್ಥಾಯಿ ದಯೆಯ ಸ್ಥಾನದಲ್ಲಿ ಕ್ರಿಯಾತ್ಮಕ ಅಧ್ಯಾತ್ಮ ಬರುತ್ತದೆ; ಆಧ್ಯಾತ್ಮಿಕ ಮುನ್ನಡೆ ಆಗುತ್ತದೆ, 
ಶೀಲ ಸಂವರ್ಧನೆ ಆಗುತ್ತದೆ. ಅದರಲ್ಲಿ ಯುವಶಕ್ತಿ ಪ್ರೀತಿ ಕರುಣೆಗಳಾಗಿ, ನಿಷ್ಠೆ ಸೇವೆಗಳಾಗಿ 
ಪರಿವರ್ತಿತವಾಗುತ್ತವೆ.' ಇವೆಲ್ಲವೂ ಉನ್ನತ ಗುಣಮಟ್ಟದ ಶಕ್ತಿಯಾಗಿ ಸಂಸ್ಕರಣಗೊಂಡ ಕಚ್ಚಾ 
ಮನೋದೈಹಿಕ ಶಕ್ತಿಯೆ, ಈ ಪರಿವರ್ತನೆ ಬರುವುದು ನಮ್ಮ ಕಚ್ಚಾ ಮಾನವ ಶಕ್ತಿಗೆ ನಾವು 
ಕೊಡುವ ಸಂಸ್ಕರಣೆಯಿಂದ 


೦೮-0೦. Jangamwadi Math Collection, Digitized by eGangotri 


೫೦೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು ಕ್ವ 

ಹೀಗಾಗಿ ಈ ಎರಡೂ ರೀತಿಯ ಕೆಲಸಗಳೂ ಇಂದು ಭಾರತದಲ್ಲಿ ಸಮಸಮನಾಗಿ ನಡೆಯಬೇಕು ; 
ನಿಸರ್ಗದ ಶಕ್ತಿಗಳನ್ನು ಭೌತ ವಿಜ್ಞಾನದ ಮೂಲಕ ಹದಗೊಳಿಸಿ ಮಾನವನ ಹಿತಕ್ಕೆ ಬಳಸುವುದು 
ಇದು ಅದ್ಭುತ. ನಮ್ಮ ಜನರ ಬಡತನವನ್ನೂ ಹಿಂದುಳಿದಿರುವಿಕೆಯನ್ನೂ ಹೋಗಲಾಡಿಸಲು 
ಇದೊಂದೇ ಮಾರ್ಗ. ಆದರೆ ಅಷ್ಟು ಮಾತ್ರ ಸಾಲದು. ಆದ್ದರಿಂದ ಎರಡನೆಯ ರೀತಿಯ ಕೆಲಸದ 
ಅಗತ್ಯವಿದೆ ; ಕಚ್ಚಾ ಯುವ ಶಕ್ತಿಯನ್ನು ಉನ್ನತ ಶೀಲಶಕ್ತಿಯನ್ನಾಗಿ ಶಿಸ್ತುಗೊಳಿಸುವುದು ಹಾಗೂ 
ಸಂಸ್ಕರಿಸುವುದು. ಈ ಕ್ಷೇತ್ರದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ವೇದಾಂತ ಹಾಗೂ ಆಧ್ಯಾತ್ಮ ವಿದ್ಯ 
ಯಲ್ಲಿ ನಿಚ್ಚಳವಾಗಿ ರೂಪುಗೊಂಡ ವಿಜ್ಞಾನವಿದೆ. ಮಾನವಾಭಿವೃದ್ಧಿಯ ಗಾಢ ಸಂದೇಶ. ನಮ್ಮದೇ 
ಜನತೆಯ ಒಳಿತಿಗಾಗಿ ಹಾಗೂ ಜಗತ್ತಿನ ಇತರರ ಒಳಿತಿಗಾಗಿ ಈ ಸಂದೇಶ. 


೬. ಯುವ ಶಕ್ತಿಯನ್ನು ಶಿಸ್ತುಗೊಳಿಸುವುದು 
ನಮ್ಮ ಅಪಾರ ಯುವಶಕ್ತಿಯನ್ನು ಶಿಸ್ತುಗೊಳಿಸುವುದು ಹೇಗೆ ? "ಶಿಸ್ತು" ಎಂಬ ಪದ 
ಬಳಸಿದೊಡನೆಯೆ ನಮ್ಮ ನೆನಪಿಗೆ ಬರುವುದು ಕೈಯಲ್ಲಿ ದೊಣ್ಣೆ ಹಿಡಿದು ವಿದ್ಯಾರ್ಥಿಗಳನ್ನು 
ನಿಯಂತ್ರಿಸುವ ಶಾಲಾಮಾಸ್ತರು ಇಲ್ಲವೇ ಜನರನ್ನು ನಿಯಂತ್ರಿಸುವ ಪೋಲೀಸಿನವ. ಇಲ್ಲಿನ ಅರ್ಥ 
ಅದಲ್ಲ ; ಯಾರೊ ಒಬ್ಬರು ಇನ್ನಾರನ್ನೊ ನಿಯಂತ್ರಿಸುವುದಕ್ಕೂ ಇದಕ್ಕೂ ಏನೂ ಸಂಬಂಧವಿಲ್ಲ. 
ಇದು ಸ್ವಯಂಶಿಸ್ತು, ಆತ್ಮಾನುಶಾಸನ. ನನ್ನ ಶಕ್ತಿಗಳನ್ನು ಶಿಸ್ತುಗೊಳಿಸುವುದು ಅವನ್ನು ಉನ್ನತ 
ಶೀಲಶಕ್ತಿಯನ್ನಾಗಿ ಸಂಸ್ಕರಿಸುವುದು ನನ್ನ ಸೌಭಾಗ್ಯ ನನ್ನ ಸಂತೋಷ. ಕಚ್ಚಾ ಸ್ಥಿತಿಯಲ್ಲಿರುವ 
ನನ್ನ ಅದ್ಭುತ ಯುವಶಕ್ತಿಯಿಂದ ಇವೊತ್ತು ನಾನು ಓಡುತ್ತಿರುವ ರೈಲಿನ ಮೇಲೆ ಕಲ್ಲು ಹೊಡೆಯ 
ಬಲ್ಲೆ, ಸುತ್ತಲ ಕಟ್ಟಡಗಳ ಗಾಜನ್ನು ಒಡೆಯಬಲ್ಲೆ. ಅವನ್ನೇ ಸಂಸ್ಕರಿಸಿ, ರಚನಾತ್ಮಕವಾದ 
: ಸೃಜನಾತ್ಮಕವಾದ ಶಕ್ತಿಗಳನ್ನಾಗಿ ಮಾಡಿ, ನನ್ನ ಹಾಗೂ ಇತರರ ಮಾನವಾಭಿವೃದ್ಧಿಗಾಗಿ ಅತ್ಯಂತ 
ಲಾಭಕರವಾಗಿ ಬಳಸಿಕೊಳ್ಳಲು ಸಾಧ್ಯ... ಅಷ್ಟೊಂದು ಬೆಳೆಯನ್ನು ಮನೆಗಳನ್ನು ನಾಶ ಮಾಡುವ 
ಕಚ್ಚಾ ಸ್ಥಿತಿಯಲ್ಲಿ ರುವ ಮಹಾನ್‌ ನದೀ ಶಕ್ತಿಗಳಂತೆಯೆ ಇದೂ ; ಆದರೆ ಅದೇ ಶಕ್ತಿಗಳನ್ನೇ 
ನಾವು ನಿಯಂತ್ರಿಸಿ, ಮಾನವನ ಮಿತ್ರನಾಗುವಂತೆ ಸೇವಕನಾಗುವಂತೆ ತರಬೇತಿ ಕೊಡುತ್ತೇವೆ. 
ನಮ್ಮ ಯುವಶಕ್ತಿಯ ಬಗ್ಗೆಯೂ ಅದನ್ನೇ ಏಕೆ ಮಾಡುವುದಿಲ್ಲ? ಮಾನವನ ಭವಿಷ್ಯ ನಿಜಕ್ಕೂ 
ಸುಖವಾದ ಕೃತಕೃತ್ಯತೆಯ ಸ್ಥಿತಿಯಲ್ಲಿ ಇರಬೇಕಾದರೆ ಅದು ಶಾಂತಿ ಮತ್ತು ಧನ್ಯತೆಯ 
ಭವಿಷ್ಯವಾಗಬೇಕಾದರೆ, ಈ ತರಬೇತಿ, ಈ ಸಂಸ್ಕರಣ ಅತ್ಯವಶ್ಯ. ಭಾರತದಲ್ಲೆಲ್ಲ ಅಪಾರ ಯುವಶಕ್ತಿ 
ತುಂಬಿರುವುದನ್ನು ನೋಡಿದರೆ ಸಂತೋಷವಾಗುತ್ತದೆ ; ಆದರೆ ಹತ್ತಿರದಿಂದ ನೋಡಿದಾಗ, ಅದು 
ಬಹುಮಟ್ಟಿಗೆ ಕಚ್ಚಾ ಆಗಿದೆ ಎಂದು ಕಾಣುತ್ತೇನೆ; ಅದು ಶುದ್ಧಗೊಂಡಿಲ್ಲ, ಸಂಸ್ಕರಣಗೊಂಡಿಲ್ಲ ; 
ದುಃಖದ ಸಂಗತಿ ಏನೆಂದರೆ ಈ ಅದ್ಭುತ ಮಾನವ ಶಕ್ತಿ ಸಮುಚ್ಚಯವನ್ನು ಸಂಸ್ಕರಿಸುವ ಕಲೆ 
ಬಹುಮಂದಿಗೆ ಗೊತ್ತೇ ಇಲ್ಲ. ಆದರೆ ಈ ಸಂಸ್ಕರಣವನ್ನು ಅರಿತುಕೊಂಡು ನಡೆಸುವುದನ್ನು ಸಾಧ್ಯ 
ಮಾಡಿಕೊಂಡ ಸಂಪನ್ನತೆಯನ್ನು, ಸವಿಯನ್ನು ಶೀಲಶುದ್ಧೀಕರಣವನ್ನು ಸಾಧಿಸಿದ್ದಾರೆ. ಈ ಶಕ್ತಿ 
ಯನ್ನೂ ಪರಿವರ್ತಿಸಬಹುದು ಎಂಬುದನ್ನು ಇದು ತೋರಿಸುತ್ತದೆ. ಕೆಲವರು ಇದನ್ನು ಮಾಡಿದ್ದಾರೆ 
ಎಂದರೆ ಎಲ್ಲರೂ ಮಾಡಬಹುದು. ಉದಾಹರಣೆಗೆ ನಮ್ಮ ಭಾರತದ ಬಗ್ಗೆ ಪ್ರೇಮ, ನಮ್ಮ 
ಜನಗಳ ಬಗ್ಗೆ ಪ್ರೇಮವನ್ನು ತೆಗೆದುಕೊಳ್ಳಿ. ನಮ್ಮ ಎಲ್ಲ ಯುವಶಕ್ತಿಗೂ ರಾಷ್ಟ್ರ ಪ್ರೇಮ ಹಾಗೂ 
ಜನತಾ ಪ್ರೇಮದ ಈ ಒಂದು ತೀವ್ರ ಆಕಾಂಕ್ಷೆಯ ಸ್ಪರ್ಶವಾದಲ್ಲಿ ಆ ಯುವಶಕ್ತಿ 
ಒಂದು ಅದ್ಭುತ ಸಂಸ್ಕರಣವನ್ನು, 'ಶುದ್ಧೀಕರಣವನ್ನು ಮತ್ತು ನಯವನ್ನು ಪಡೆದುಕೊಳ್ಳುತ್ತದೆ. 
ರಚನಾತ್ಮಕ ವಾದ ಸೃಜನಾತ್ಮಕವಾದ ದೇಶಪ್ರೇಮ ಒಂದು ಅದ್ಭುತ ಮೌಲ್ಯ. ಅದು ಈ 
ರಿ 
ಭಾವನೆಯಾದಗ್ರಿ, ಕ್ಮನಿಷ್ಠೆಯಾಗಿ ನೃಕ್ಷಗೊಳ್ಳುತ್ತದೆ Rigitized by 6೦8/0001 


ಯುವಜನ ಹಾಗೂ ಮಾನವನ ಭವಿಷ್ಯ ಜೆ 
ನಾನು ಭಾರತೀಯ ; ಭಾರತೀಯ ಮಾತ್ರ ಅಲ್ಲ, ಭಾರತದವನೂ ಹೌದು, ಭಾರತಕ್ಕಾ 

ಗಿಯೂ ಹೌದು. ನಾನು ಭಾರತಕ್ಕೆ ಸೇರಿದವನು ; ನನ್ನ ಜನರನ್ನು ಪ್ರೀತಿಸುತ್ತೇನೆ; ಸ್ವತಂತ್ರ 
ರಾಷ್ಟ್ರದ ಸ್ವತಂತ್ರ ಪ್ರಜೆನಾನು; ನನ್ನ ಶಕ್ತಿಯನ್ನು ನನ್ನ ಜನರ ಹಿತಕ್ಕಾಗಿ ಅರ್ಪಿಸಬಯಸುತ್ತೇನೆ. 

: ಯಾವ ಯುವಕ ಅಥವಾ ಯುವತಿಗಾದರೂ ತನ್ನೊಳಗೆ ಇರುವ ಶಕ್ತಿಯನ್ನು ಸಂಸ್ಕರಿಸಲು 
ಶುದ್ಧೀಕರಿಸಲು, ನಯಗೊಳಿಸಲು ತೊಡಗಿಸುವುದಕ್ಕೆ ಈ ಬಗೆಯ ದೇಶಭಕ್ತಿಯ ನಿಷ್ಠೆಯೆ ಸಾಕು. 
ಹುಡುಗ ಹುಡುಗಿಯಲ್ಲಿ ಯುವಶಕ್ತಿ ತುಂಬಿದೆ ; ವಾಸ್ತವವಾಗಿ, ಪ್ರಾರಂಭದಲ್ಲಿ, ಒರಟು 
ಭಾಷೆಯಲ್ಲಿ ಹೇಳುವುದಾದರೆ ಅದು ಕೇವಲ “ಪಶುಶಕ್ತಿ'. ಈ ಪಶುಶಕ್ತಿ ಪ್ರತಿಯೊಬ್ಬನಲ್ಲೂ 
ಬೇಕಾದಷ್ಟು ಇದೆ. ಒಂದು ಗೂಳಿಯನ್ನು ನೋಡಿದಾಗ, ಇದನ್ನು ಮೆಚ್ಚಿಕೊಳ್ಳುತ್ತೇವೆ ; ಅದರ 
ಅದ್ಭುತ ಶಕ್ತಿ ನಮಗೆ ಹಿಡಿಸುತ್ತದೆ. ನಮ್ಮ ಸಾಹಿತ್ಯದಲ್ಲಿ ಅನೇಕ ಕಡೆ, ಬಲಿಷ್ಠರನ್ನು ಗೂಳಿಗೆ 
ಹೋಲಿಸಲಾಗಿದೆ. ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನ್ನು ಭರತ... ಭರತದಲ್ಲಿ ಜುಷಭ ಅಥವಾ 
ಗೂಳಿ ಎಂದು ಕರೆದಿದ್ದಾನೆ. ಆ ಹೆಸರಿಗೆ ಒಂದು ಮಹತ್ವ ಉಂಟು. ಅದರ ಅರ್ಥ ಅದ್ಭುತ 
ಶಕ್ತಿ-ಆದರೆ ಅದು ಶಿಸ್ತುಗೊಳಿಸಿದ, ಶುದ್ಧಗೊಳಿಸಿದ ನಯಗೊಳಿಸಿದ ಶಕ್ತಿ. ರಚನಾತ್ಮಕವಾದ 
ಸೃಜನಾತ್ಮಕವಾದ ಶಕ್ತಿ. ಹಾಗೆ ಶಿಸ್ತುಗೊಂಡು, ನಿಯಂತ್ರಣಗೊಂಡು ನಯಗೊಂಡ ವೃಷಭ ಶಕ್ತಿಯೆ 
ಮಾನವನ ಶೀಲಶಕ್ತಿ. ಹಿಂದೂ ಸಂಕೇತವಾದ ವೃಷಭಾರೂಢನಾದ ಶಿವನ ಅರ್ಥ ಇದೇ. ಮಾನವನ 
ಭವಿಷ್ಯ ಉನ್ನತ ಭವಿಷ್ಯವಾಗುವುದೂ ಹೀಗೆಯೆ. ನಾವು ಬಾಳನ್ನು ಹೆಚ್ಚಿನ ಬಾಳನ್ನು ಸಾಧಿಸಬಹುದು 
ಅಥವಾ ಸಾವನ್ನು ಹೆಚ್ಚಿನ ಸಾವನ್ನು ಸಾಧಿಸಬಹುದು. ಶಿಸ್ತುಗೊಂಡ ಶುದ್ಧಗೊಂಡ ಶಕ್ತಿ ನಮ್ಮನ್ನು 
ಹೆಚ್ಚು ಹೆಚ್ಚು ಬಾಳಿಗೆ ಕೊಂಡೊಯ್ಯುತ್ತದೆ ; ಅಶಿಸ್ತಿನ ಶಕ್ತಿ ಸಾವಿಗೆ ಹೆಚ್ಚು ಹೆಚ್ಚು ಸಾವಿಗೆ 
ಕರೆದೊಯ್ಯುತ್ತದೆ. ಇಂದು ಭಾರತದಲ್ಲಿ ನಾವು ಕಲಿಯಬೇಕಾದುದು ಈ ಒಂದು ದೊಡ್ಡ ಪಾಠವನ್ನು. 


೭. ಭಾರತ : ಸದಾ ವಯಸ್ಸಾಗುತ್ತಿದೆ ಆದರೆ ಎಂದೂ ಮುದಿ ಅಲ್ಲ 


ಇಂದು ಭಾರತದ ಜನರಲ್ಲಿ ಬೇಕಾದಷ್ಟು ಯುವ ಶಕ್ತಿ ಕಾಣಿಸುತ್ತದೆ. ವಾಸ್ತವವಾಗಿ, ನಮ್ಮ 
ದೇಶ ಬಹಳ ಎಳೆಯದು ಎಂದೇ ಗಣಿಸಲಾಗಿದೆ. ಎಂಥ ಸುಂದರ ವಿಪರ್ಯಾಸ ! ಅತಿ ಪ್ರಾಚೀನ 
ದೇಶ ಇಂದು ಅತಿ ಎಳೆಯ ದೇಶ ! ಜನಾಂಗ ಸ್ಥಿತಿಯಂತೆಯೂ ನಾವು ಎಳೆಯ ರಾಷ್ಟ್ರ. ೧೬ರಿಂದ 
೩೫ ವಯಸ್ಸಿನೊಳಗಿನ ಜನರೇ ನಮ್ಮಲ್ಲಿ ಬಹುಸಂಖ್ಯಾತರು. ಚಾರಿತ್ರಿಕವಾಗಿ ನಾವು ತುಂಬ 
ಪ್ರಾಚೀನರು ಹಳಬರು. ಆದರೂ ಜನಾಂಗವಾಗಿ ನಾವು ಇಂದು ಬಹಳ ಎಳೆಯರು. ಆಧುನಿಕ 
ಭಾರತದ ಈ ಎಳೆತನ, ತಾರುಣ್ಯ ಇವೇ ದೊಡ್ಡ ಆಸ್ತಿ. .ಆಧುನಿಕ ಭಾರತದ ಮಹಾನ್‌ 
ಬುದ್ಧಿಶಾಲಿಗಳಲ್ಲಿ ಒಬ್ಬರು ಸರ್‌ ಬ್ರಜೇಂದ್ರನಾಥ ಸೀಲ್‌ ಕಲಕತ್ತೆಯವರು, ಸ್ವಾಮಿ ವಿವೇಕಾನಂದರ 
ಕಾಲೇಜು ಸಹಪಾಠಿ. ಮುಂದೆ ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದರು. ಅವರು 
ಒಂದು ಹೆಸರಾಂತ ಪುಸ್ತಕ ಬರೆದರು-- “ಪ್ರಾಚೀನ ಹಿಂದೂಗಳ ಗುಣಾತ್ಮಕ ವಿಜ್ಞಾನಗಳು” (The 
Sciences of Ancient Hindus). ಆ ಬಗೆಯ ಮೊಟ್ಟಮೊದಲ ಪುಸ್ತಕ ಪ್ರಾಚೀನ ಭಾರತದ 
ಧರ್ಮ ಮತ್ತು ದರ್ಶನಕ್ಕೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ, ಅರ್ಥಶಾಸ್ತ್ರ, ಔಷಧಶಾಸ್ತ್ರ, 
ಖಗೋಳಶಾಸ್ತ್ರ ಇತ್ಯಾದಿ ಗುಣಾತ್ಮಕ ವಿಜ್ಞಾನಗಳಿಗೂ ಕೊಡುಗೆ ಸಲ್ಲಿಸಿದೆ ಎಂಬುದನ್ನು ಈ ಪುಸ್ತಕ 
ತೋರಿಕೊಟ್ಟಿತು. ಭಾರತವನ್ನು ವರ್ಣಿಸಲು ಒಂದು ವಿಶೇಷ ಮಾತನ್ನು ಜೋಡಿಸಿದರು ಅವರು 
“ಸದಾ ವಯಸ್ಸಾಗುತ್ತಿರುವುದು ಆದರೆ ಇಂದೂ ಮುದಿಯಾಗದು.” 'ಪುರಾಣ' ಎಂಬ ಸಂಸ್ಕೃತ 
ಮಾತಿನ ಅರ್ಥವೂ ಇದೇ. ಇದಕ್ಕೆ ನಿಘಂಟಿನ ಅರ್ಥ ಪ್ರಾಚೀನ ಹಳೆಯದು, ಹಿಂದಿನ ಕಾಲಕ್ಕೆ 
ಸೇರಿದ್ದು ಇಂದು. ಇದು "ಪುರಾಣಗಳು' ಎಂಬ ಸಂಸ್ಕೃತ ಸಾಹಿತ್ಯ ಪ್ರಕಾರವನ್ನು ಸೂಚಿಸುತ್ತವೆ. 


CC-0. Jangamwadi Math Collection. Digitized by eGangotri 


ಹ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 

ಆದರೆ "ಪುರಾಣ'ಶಬ್ದದ ಅಂತರಾರ್ಥವನ್ನು ಶಂಕರಾಚಾರ್ಕರು ತಮ್ಮ ಗೀತಾಭಾಷ್ಕದಲ್ಲಿ 
ಕೊಟ್ಟಿದ್ದಾರೆ. ಅಲ್ಲಿ ಆತ್ಮ-ಮಾನವನ ಅನಂತ ಆತ್ಮವನ್ನು "ಪುರಾಣ' ಎಂದು ವರ್ಣಿಸಲಾಗಿದೆ. ಆ 
ಸಂದರ್ಭದಲ್ಲಿ ಶಂಕರಾಚಾರ್ಯರು. "ಪುರಾಣ' ಶಬ್ದವನ್ನು ಹೇಗೆ ವಿವರಿಸುತ್ತಾರೆ ? “ಪುರಾ ಅಸಿ 
ನವಾ ಏನತಿ ಪುರಾಣಃ” ಸದಾ ಪ್ರಾಚೀನ ಆದರೂ ನವೋನವ. ಆತ್ಮದ ಹಾಗೆಯೆ, ಭಾರತವೂ 
ಅದೇ ಅರ್ಥದಲ್ಲಿ ಪುರಾಣ. ಸದಾ ವಯಸ್ಸಾಗುತ್ತಿರುವುದು ಆದರೆ ಎಂದೂ ಮುದಿಯಾಗದು. 
ಇದನ್ನು ನಾವು ಈ ಇಪ್ಪತ್ತನೆಯ ಶತಮಾನದಲ್ಲಿ ಕಾಣಬಹುದು ; ತಾರುಣ್ಯ ಮತ್ತು ಸತ್ವ ಇದು 
ಇಂದಿನ ಭಾರತದ ಚಿಹ್ನೆ. ಆದರೆ ಭೌತ ವಿಜ್ಞಾನ ಮತ್ತು ತಂತ್ರಜ್ಞಾನದ ಮೂಲಕ ಬಾಹ್ಯ ಪ್ರಕೃತಿಯ 
ಶಕ್ತಿಗಳನ್ನು ಸಂಸ್ಕರಿಸುವುದರ ಪ್ರಮಾಣದ ಬಗ್ಗೆ ನಮಗೆ ಸಂತೋಷವೆನಿಸದೆ ಇದ್ದರೆ, ಅಧ್ಯಾತ್ಮದ 
ವಿಜ್ಞಾನ ತಂತ್ರಜ್ಞಾನ ಮತ್ತು ಕಲೆಯ ಮೂಲಕ ನಮ್ಮ ಭಾರತದ ಯುವ ಹಾಗೂ ವಯಸ್ಕ ಮಾನವ 
ಸಂಪನ್ಮೂಲಗಳನ್ನು ಸಂಸ್ಕರಿಸುವ ಪ್ರಮಾಣದ ಬಗ್ಗೆ ನಮಗೆ ಅಷ್ಟೇ ಮಟ್ಟಿಗೆ ಅಸಂತೋಷವಾಗು 
ತ್ತದೆ. ಈ ಅದ್ಬುತ ಮಾನವ ಶಕ್ತಿ ಅಡ್ಡ ಉದ್ದೇಶಗಳಿಗಾಗಿ ಕೆಲಸಮಾಡಿ, ಎಷ್ಟೊ ಸಲ ಆತ್ಮಘಾತಕ 
ವಾಗಿ ವ್ಯರ್ಥವಾಗುತ್ತದೆ. ಮುನ್ನುಗ್ಗುವ ಸಾಹಸವನ್ನೇ ಇಂದೂ ಮಾಡುವುದಿಲ್ಲ. ಎಲ್ಲ ವೈಜ್ಞಾನಿಕ 
ಮಾರ್ಗದರ್ಶನವನ್ನೂ ನೆರವನ್ನೂ ಅರಸಿ ಪಡೆದುಕೊಳ್ಳಬೇಕಾದುದು ಇಲ್ಲಿಯೆ. ನಮ್ಮ ದೇಶ 
ತನ್ನ ಗಾಢವಾದ ಮಾನವಾಭಿವೃದ್ಧಿ ದರ್ಶನ-ವೇದಾಂತದ ಮೂಲಕ ಈ ಮಾರ್ಗದರ್ಶನವನ್ನು 
ನೆರವನ್ನು ನೀಡುತ್ತದೆ ಎಂದು ಹೇಳಲು ಸಂತೋಷವಾಗುತ್ತದೆ. ಇದನ್ನೇ ಸ್ವಾಮಿ ವಿವೇಕಾನಂದರು 
ವಿಶೇಷವಾಗಿ ಪ್ರತಿಪಾದಿಸಿದರು. ಇದೇ ಮಾನವೀಯ ಸಾಧ್ಯತೆಗಳ ವಿಜ್ಞಾನ ಅಥವಾ ಶಾಸ್ತ್ರ. 

ನಮ್ಮ ಎಲ್ಲ ತರುಣ ಜನಕ್ಕೆ ತಮ್ಮ ಶಕ್ತಿಗಳನ್ನು ಶಿಸ್ತುಗೊಳಿಸಿ, ಕ್ರಮಬದ್ಧಗೊಳಿಸಲು ಹಾಗೂ 
ಪ್ರಕೃತಿ ಮಾನವನಿಗಾಗಿ ಮೀಸಲಿಟ್ಟ ಉನ್ನತ ಭವಿಷ್ಯವನ್ನು ಸಾಧಿಸಲು ಸಹಾಯ ಮಾಡಬಲ್ಲದೂ 
ಇದೇ. - - 
೮. ಯುವ ಶಕ್ತಿಯನ್ನು ಪ್ರವಹಿಸುವ ವೇದಾಂತ ವಿಧಾನ 

ನಮ್ಮ ಕಾಲದಲ್ಲಿ ಶ್ರೀ ರಾಮಕೃಷ್ಣರು ಅನೇಕ ಶಿಷ್ಕರನ್ನು ಆಕರ್ಷಿಸುತ್ತಿದ್ದರು. ಅವರ ಪೈಕಿ 
ಸುಮಾರು ೧೫ ಮಂದಿ ೧೪ ರಿಂದ ೨೧ ವಯಸ್ಸಿನ ಎಳೆಯ ವಿದ್ಯಾವಂತ ಹುಡುಗರು ಅವರಿಗೆ 
ಮುಂದಾಳು ನರೇಂದ್ರನಾಥ, ಮುಂದೆ ಸ್ವಾಮಿ ವಿವೇಕಾನಂದರಾದವರು. ಈ ತಂಡದಲ್ಲಿ ಶ್ರೀ 
ರಾಮಕೃಷ್ಣರು ಆಧುನಿಕ ಜನತೆಗೆ ತಮ್ಮ ಸಂದೇಶವನ್ನು ಸಾರುವ ಅತ್ಯುತ್ತಮ ಮಾಧ್ಯಮವನ್ನು 
ಕಂಡುಕೊಂಡರು. ಆ ಕಾಲಕ್ಕೆ ನರೇಂದ್ರನಾಥ್‌ ೧೯ ಅಥವಾ ೨೦ರ ತರುಣ. ಅವರಲ್ಲಿ ಹಾಗೂ 
ಇತರ ಶಿಷ್ಯರಲ್ಲಿ ಶ್ರೀ ರಾಮಕೃಷ್ಣರು ಗುರುತಿಸಿದ ಅದ್ಭುತ ಶಕ್ತಿ ಏನು ? ಈ ತರುಣ ಶಿಷ್ಕರು 
ತಮ್ಮ ಶಕ್ತಿಗಳನ್ನು ಪಟುಗೊಳಿಸಲು ಹಾಗೂ ಅವರನ್ನು ಗುಣದಲ್ಲಿ ಮತ್ತು ಪ್ರಮಾಣದಲ್ಲಿ 
ಉನ್ನತಗೊಳಿಸಲು, ಶ್ರೀ ರಾಮಕೃಷ್ಣರು ಸಹಾಯ ಮಾಡಿದರು. ಈ ಗುಣಾತ್ಮಕವಾದ ಲಾಭಕರವಾದ 
ಶಕ್ತಿಗಳು ಭಾರತದ ಹಾಗೂ ಪಶ್ಚಿಮದ ಇಂದಿನ ಇತಿಹಾಸದ ಮೇಲೆ ಹೇಗೆ ಸಿಡಿದು ಚೆಲ್ಲಿದವು 
ಎಂಬುದನ್ನು ನೆನೆಯುವುದು ನಮಗೆ ಒಳ್ಳೆಯದು. ಈ ಶಕ್ತಿಗಳು ಒಂದು ಹೊಸ ಚಳುವಳಿಯಾಗಿಯೆ 
ರೂಪುಗೊಂಡವು. ಅದೇ ರಾಮಕೃಷ್ಣ ಚಳುವಳಿ. ಯುವ ಸತ್ಯ, ಉನ್ನತಾದರ್ಶ ಹಾಗೂ 
ಮಾನವಾಭಿವೃದ್ದಿಗೆ ಆಚರಣೆಯ ಕಾರ್ಯಕ್ರಮಗಳಿಂದ ತುಂಬಿದ ಚಳುವಳಿ ಜಗತ್ತಿನ ಎಲ್ಲೆಡೆ ಮಾನವ 
, ಶ್ರೇಷ್ಠತೆಯ ಮಹಾ ಅನ್ವೇಷಣೆಯಲ್ಲಿ ಭಾಗವಹಿಸಲು ಈ ಚಳುವಳಿಯನ್ನು ಸೇರುವಂತೆ, ಇದು 
ನೂರಾರು ಇತರ ಯುವಜನರನ್ನು ಆಕರ್ಷಿಸಿತು, ಈಗಲೂ ಆಕರ್ಷಿಸುತ್ತಿದೆ. ಇದು ಈಗಲೂ ಒಳ್ಳೆ 
ಬಲವಾಗಿ ನಡೆಯುತ್ತಿದೆ ದಿನದಿಂದ ದಿನಕ್ಕೆ ಬಲಗೊಳ್ಳುತ್ತಿದೆ. 


CC-0. Jangamwadi Math Collection. Digitized by eGangotri 


ಯುವಜನ ಹಾಗೂ ಮಾನವನ ಭವಿಷ್ಯ ಭ್‌ 

ಸಂಸ್ಕೃತಿ ಮತ್ತು ಪರಂಪರೆ ಕುರಿತಂತೆ ನಮ್ಮಲ್ಲಿರುವ ನಾನಾ ತಪ್ಪು ತಿಳಿವಳಿಕೆಗಳನ್ನು ನಾವು 
ತಿದ್ದಿಕೊಳ್ಳುವುದು ಒಳ್ಳೆಯದು. ಧರ್ಮ ಎಂದರೆ ಏನೋ ಮುದಿತನದಲ್ಲಿ, ಅದರಲ್ಲೂ ಮರಣ 
ಕಾಲದಲ್ಲಿ ಭಾವಿಸಬೇಕಾದುದು ಎಂಬುದೇ ನಮ್ಮ ಧರ್ಮ ಕಲ್ಪನೆ. ಆ ಸಮಯದಲ್ಲಿ ನಾವು . 
ಧರ್ಮದಿಂದ ಬಯಸುವುದು ಒಂದನ್ನೇ--ಸ್ವರ್ಗಕ್ಕೆ ಟಿಕೆಟ್ಟು! ನಾವು ಧರ್ಮ ವಿಜ್ಞಾನದ ಭಾವವನ್ನು 
ಅರ್ಥ ಮಾಡಿಕೊಳ್ಳಬೇಕು. ಬಾಳಿನಲ್ಲಿ ಸತ್ಯ ಕೇಂದ್ರಿತವಾದ ಅನ್ವೇಷಣೆಯ ಮೂಲಕ ಭೌತಿಕ, 
ಮಾನಸಿಕ ಹಾಗೂ ಆಧ್ಯಾತ್ಮಿಕವಾದ ಸರ್ವತೋಮುಖ ಪ್ರಗತಿಯೆ ಇದರ ಶಬ್ದಸೂತ್ರ. ಇದೇ 
ಯುವ ಶಕ್ತಿಗಳ ಶುದ್ಧ, ಹೆಚ್ಚು ಶುದ್ಧ ರೂಪಗಳನ್ನು ಪ್ರವಹಿಸುವ ವೇದಾಂತ ವಿಧಾನ. ಧರ್ಮದ 
ಆಶಯ ಇದೇ ಆದಲ್ಲಿ ನಮ್ಮಲ್ಲಿ ಯುವ ಸತ್ತ್ವ, ಶಕ್ತಿ ಇರುವಾಗಲೇ ಇದನ್ನು ಅರಸುವುದು 
ಅತ್ಯುತ್ತಮ. ಜಡವಾಗಿ, ಮುದಿಯಾಗಿ, ಜರ್ರುರಿತವಾದಾಗ ಅಲ್ಲ. ಇದು ಸ್ಪಷ್ಟ ಉದಾಹರಣೆಗೆ 
ಪ್ರಕೃತಿಯ ಶಕ್ತಿಗಳನ್ನು ನಿಭಾಯಿಸುವಾಗ ನಾವು ಅಣೆಕಟ್ಟು ಯಾವಾಗ ಕಟ್ಟುತ್ತೇವೆ ? ನದಿಯಲ್ಲಿ 
ನೀರು ಹರಿಯುತ್ತಿರುವಾಗ ; ನೀರೇ ಹರಿಯುತ್ತಿಲ್ಲವಾದಾಗ, ಕಟ್ಟೆ ಕಟ್ಟುವುದರಲ್ಲಿ ಏನೂ ಅರ್ಥವಿಲ್ಲ. 
ನದಿಯಲ್ಲಿ ನೀರು ಹರಿಯುತ್ತಿರುವಾಗ ಮಾತ್ರವೇ, ನದೀ ನಿಯಂತ್ರಣದ ಕಾರ್ಯಕ್ರಮವೆಲ್ಲ ಸಾಧ್ಯ. 
ಅದೇ ರೀತಿ ನಮ್ಮಲ್ಲಿ ಯುವ ಶಕ್ತಿ ಇರುವಾಗ ಮಾತ್ರ ಅದನ್ನು ಸತ್ಯ ಶಿವ ಸುಂದರಗಳತ್ತ 
ಅಭಿಮುಖವಾಗಿಸಲು ಅದರ ತರಬೇತಿ, ಶಿಸ್ತುಗೊಳಿಸುವಿಕೆ, ಸಂಸ್ಕರಣ ಎಲ್ಲವೂ ಅರ್ಥ 
ಪೂರ್ಣವಾಗು ತ್ತವೆ, ಫಲಪ್ರದವಾಗುತ್ತವೆ. 

ಈ ಮಹದ್ವಿಚಾರವನ್ನು ತೈತ್ತಿರೀಯ ಉಪನಿಷತ್ತಿನ ಒಂದು ಶ್ಲೋಕದಲ್ಲಿ ಹೇಳಿರುವುದನ್ನು 
ನಾವು ಉಪನಿಷತ್ತುಗಳಲ್ಲಿ ಕಾಣುತ್ತೇವೆ (೨-೮). ಸ್ವಾಮಿ ವಿವೇಕಾನಂದರು ಯುವಜನರ ಬಗ್ಗೆ 
ಹೇಳುವಾಗ, ಈ ಶ್ಲೋಕದ ಕೆಲವು ಶಬ್ದಗಳನ್ನು ಆಗಾಗ ಪ್ರಸ್ತಾಪಿಸುತ್ತಿದ್ದರು. ಅದರ ಹೆಸರು 
ಆನಂದಸ್ಮ ಮೀಮಾಂಸಾ--ಆನಂದದ ಸ್ವರೂಪ ಕುರಿತು ಜಿಜ್ಞಾಸೆ. ಅದು ಆರಂಭವಾಗುವುದು 
ಹೀಗೆ : ಸೈಷಾ ಆನಂದಸ್ಕ ಮೀಮಾಂಸಾ ಭವತಿ. "ಆನಂದ ಸ್ವರೂಪದ ಬಗ್ಗೆ ವಿಚಾರ ಇಲ್ಲಿದೆ.' 
ಅನಂತರ ಉಪನಿಷತ್ತು ಆನಂದದ ಒಂದು ಘಟಕವನ್ನು ಗೊತ್ತುಮಾಡುತ್ತದೆ; ಅದು ಆರಿಸಿಕೊಳ್ಳುವ " 
ಆ ಘಟಕ ಯುವ ಸ್ಕತ್‌ನ ಆನಂದ. ನಿಜವಾದ ಆನಂದ ಇರುವುದು ಯೌವನ ಇರುವಾಗ, ಶಕ್ತಿ 
ಪೂರ್ಣರಾಗಿ, ಸತ್ವಪೂರ್ಣರಾಗಿ, ಜೀವಪೂರ್ಣರಾಗಿ ಇರುವಾಗ. ಆದರೆ ಆ ಕಚ್ಚಾ ಯುವ ಶಕ್ತಿ 
ಯಿಂದಷ್ಟೆ ಉಪನಿಷತ್ತಿಗೆ ತೃಪ್ತಿಯಿಲ್ಲ ; ಆದ್ದರಿಂದ ಆ ಆನಂದ ಘಟಕವನ್ನು ಭರ್ತಿ ಮಾಡಲು 
ಇನ್ನೂ ನಾಲ್ಕು ಷರತ್ತುಗಳನ್ನು ಸೇರಿಸುತ್ತದೆ. ಸಾಧು ಯುವಾ ಅಧ್ಯ-ಯಕಃ' ಆಶಿಷ್ಟೋ, ಧೃಷ್ಟೋ, 
ಬಲಿಷ್ಠ: ಸುಶಿಕ್ಷಿತ್ತ ಆಶಾಪೂರ್ಣ, ಧೃತಿಪೂರ್ಣ, ಬಲಿಷ್ಠನಾದ ಒಳ್ಳೆಯ ತರುಣ. ಒಳ್ಳೆಯವರಲ್ಲ 
ದವರು ಬಾಳನ್ನು ಸವಿಯಲಾರರು. ನಮ್ಮ ಬಿಲ್ಲ, ರಂಗರಂಥ ಅಪರಾಧಿಗಳು ನಿಜವಾಗಿ ಬಾಳನ್ನು 
ಅನುಭವಿಸುವರೇ ? ಖಂಡಿತ ಇಲ್ಲ. ಅವರು ತೀರಾ ಕಚ್ಚಾ, ತೀರಾ ಹೀನರು, ಅವರಿಗೆ ಬಾಳಿನ 
ಅರ್ಥ ಬಾಳಿನ ಆನಂದ ಏನೂ ತಿಳಿಯದು. ಸ 

ಆದರೆ ಕೇವಲ, ಒಳ್ಳೆಯತನ ಸಾಲದು. ಒಳ್ಳೆಯ ಶಿಕ್ಷಣವನ್ನು ಹೊಂದಿರಬೇಕು, 
ಅಧ್ಯಾಯಕಃ ; ಮನುಷ್ಯ ಜೀವನವನ್ನು ಅನುಭವಿಸಲು, ಅರಿವಿನ ಆಗರವಿರಬೇಕು. ಪ್ರಾಣಿಗೆ 
ಇರುವುದು ದೈಹಿಕ ಸಂತೋಷ ಮಾತ್ರ ; ಮನುಷ್ಕನಿಗೊ ದೈಹಿಕ ಮತ್ತು ಮಾನಸಿಕ ಸಂತೋಷ. 
ಉಂಟು ; ಮಾನಸಿಕ ಸಂತೋಷ ದೈಹಿಕ ಸಂತೋಷಕ್ಕಿಂತ ಗಾಢವಾದುದು ; ಆದರೆ ಸುಶಿಕ್ಸಿತನಾದ 
ಒಳ್ಳೆಯ ಯುವಕನೂ ಸಾಲದು ಎನ್ನುತ್ತದೆ ಉಪನಿಷತ್ತು. ಮೂರು ಅದ್ಭುತ ಶಬ್ದಗಳ ಮೂಲಕ 
ಇನ್ನೂ ಮೂರು ಅರ್ಹತೆಗಳನ್ನು ಸೇರಿಸುತ್ತದೆ--ಆಶಿಷ್ಟೋ, ಧೃಷ್ಟೋ, ಬಲಿಷ್ಠ ಸುಶಿಕ್ಸಿತನಾದ. 
ಒಳ್ಳೆಯ ಯುವಕ ಆಶಿಷ್ಮನೂ ಆಗಿರಬೇಕು- -ಎಚ್ಚರವಾಗಿರುವ ಮನಸ್ಸುಳ್ಳವನಾಗಿರಬೇಕು, 


" CC-0. Jangamwadi Math Collection. Digitized by eGangotri 


ಜ್‌ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಆಶಾಭರಿತನಾಗಿರಬೇಕು. ಆರೋಗ್ಯವಂತ ಯುವಜನ ಆಶಾಭರಿತರು ; ಅವರನ್ನು ಭವಿಷ್ಯ ಕೈಬೀಸಿ 
ಕರೆಯುತ್ತಿರುತ್ತದೆ ಬನ್ನಿ ಬನ್ನಿ, ಬನ್ನಿ ಎಂದು. ಸುಸ್ತಾದವರು, ಸಿನಿಕರಾದವರು, ಅರೆಸತ್ತವರು 
ಭವಿಷ್ಯದ ಈ ಕರೆಯನ್ನು ಕೇಳುವುದಿಲ್ಲ. ಈ ಮಾರಕ ಮನೋಭಾವಗಳಿಂದ ಮುಕ್ತನಾದ ಯುವಕ 
ಆಶಾಪೂರ್ಣವಾಗಿ ಭವಿಷ್ಯದತ್ತ ನೋಡುತ್ತಾನೆ. ಆತ್ಮಶ್ರದ್ಧೆಯ ಮೂಲಕ ಹುರುಪುಗೊಂಡ 
ಮನಸ್ಸಿನಿಂದ ಹಾದಿಯಲ್ಲಿನ ಸವಾಲುಗಳನ್ನೂ ಕಷ್ಟಗಳನ್ನೂ ದಾಟುತ್ತಾನೆ. ಮುಂದಿನ ಅರ್ಹತ 
ಧೃಷ್ಠಃ, ಮನಶ್ಯಕ್ತಿ ಮತ್ತು ಧೃಢ ಸಂಕಲ್ಪ, ಅನಂತರ ಮೂರನೆಯ ಅರ್ಹತೆ-ಬಲಿಷ್ಮಃ ಮಾಂಸದಲ್ಲಿ 
ನರಗಳಲ್ಲಿ ದಾರ್ಥ್ಯ, ಬಲ. 

ಯುವಕನನ್ನು ಮಾನವ ಆನಂದದ ಘಟಕವಾಗಿಸಲು ಈ ಐದು ಗುಣಗಳೂ ಸಾಲವು ಎಂದು 
ಭಾವಿಸುತ್ತದೆ ಉಪನಿಷತ್ತು. ಇನ್ನೂ ಒಂದನ್ನು ಸೇರಿಸುತ್ತದೆ. ನಾವು ಪ್ರಾಚೀನ ಯಷಿಗಳ ಗುಣಾತ್ಮಕ 
ಮನಸ್ಸನ್ನು ಕಾಣುವುದು ಇಲ್ಲೇ ; ತಸ್ಕೇಯಂ ಪೃಥ್ವೀ ಸರ್ವಾ ವಿತ್ತಸ್ಯ ಪೂರ್ಣಸ್ಕಾತ್‌- “ಭೌತ 
ಜಗತ್ತಿನ ಎಲ್ಲ ಸಂಪತ್ತೂ ಅವನ ಅಧೀನದಲ್ಲಿರಲಿ.' ಉಪನಿಷತ್ತು ಭೌತಿಕ ಸಂಪತ್ತನ್ನು ಕೀಳಾಗಿ 
ಕಾಣುವುದಿಲ್ಲ. ಮಾನವನ ಆನಂದದ ಒಂದು ಮುಖ್ಯ ಪರಿಕರ ಅದು ಎಂದು ಭಾವಿಸುತ್ತದೆ. ಈಗ 
ನಮಗೆ ಒಬ್ಬ ತರುಣ ಸಿಕ್ಕಿದ--ಒಳ್ಳೆಯ ಪ್ರಕೃತಿ, ಒಳ್ಳೆಯ ಶಿಕ್ಷಣವುಳ್ಳ, ಆಶಾಭರಿತ, ಬಲವಾದ 
ಮನಸ್ಸು, ಸಂಕಲ್ಪಶಕ್ತಿ ಉಳ್ಳವ, ದೈಹಿಕವಾಗಿ ಶಕ್ತಿಯುತ, ಸದೃಢ ಮತ್ತು ಸಂಪನ್ಮೂಲ ಪಡೆದವ. 
ಸ ಏಕೋ ಮಾನುಷಾ ಆನಂದಃ- "ಅದೇ ಮಾನವ ಆನಂದದ ಘಟಕ' ಎಂದು ಹೇಳಿ ಮುಗಿಸುತ್ತದೆ 

ಇದು ಆನಂದ ಜಿಜ್ಞಾಸೆಯ ಆರಂಭ ಮಾತ್ರ ಮೊದಲು ಘಟಕವನ್ನು ಗೊತ್ತುಮಾಡಬೇಕು, 
ಆಮೇಲೆ ಆ ಘಟಕದ ಗುಣಲಬ್ಧಗಳನ್ನು ಕಂಡು ಹಿಡಿದು ಗೊತ್ತುಮಾಡಬೇಕು. ಇಲ್ಲಿ ಉಪನಿಷತ್ತು, 
ಈ ಮಾನವಾನಂದ ಘಟಕದ ಗುಣಲಬ್ಧಗಳನ್ನು ದೇವತೆಗಳ ಮತ್ತು ಇತರ ಉನ್ನತ ದಿವ್ಯ ವ್ಯಕ್ತಿಗಳ 
ಹಾಗೂ ಸ್ಥಿತಿಗಳ ಆನಂದದಲ್ಲಿ ನಮಗೆ ನೀಡುತ್ತದೆ (ಆದರೆ ಇದರ ಪ್ರತಿಯೊಂದು ಘಟ್ಟದಲ್ಲೂ 
ಮತ್ತು ಆನಂದದ ಪ್ರತಿಯೊಂದು ಇತರ ಉನ್ನತೋನ್ನತ ಸ್ತರದ ಇದಿರಿನಲ್ಲೂ ಉಪನಿಷತ್ತು ಇದೇ 
ಮಾನವ ಶರೀರದಲ್ಲಿಯೆ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರುವ ಮನುಷ್ಯನ ಆನಂದವನ್ನು ಮುಂದೆ 
ಇಡುತ್ತದೆ--ಶ್ರೋತ್ರಿಯಸ್ಕಚ ಅಕಾಮಹತಸ್ಯ.) "ನಿಜವಾದ ಧರ್ಮದ ಭಾವನೆಯನ್ನು ಅರಿತವನು 
ಮತ್ತು "ಇಂದ್ರಿಯ ದಾಹಕ್ಕೆ ಒಳಗಾಗದವನು (ಆತ್ಮದಲ್ಲಿ ಅನಂತವೂ ಅವಿನಾಶಿಯೂ ಆದ 
ಆಯಾಮವನ್ನು ಸಾಕ್ಷತ್ಕರಿಸಿಕೊಂಡಿರುವ ಸಲುವಾಗಿ.) 

ಧರ್ಮವಿಜ್ಞಾನ ಮಾನವನ ಬೆಳವಣಿಗೆ, ಅಭಿವೃದ್ಧಿ ಮತ್ತು ಸಿದ್ಧಿಗಳನ್ನು ಒತ್ತಿ ಹೇಳುತ್ತದೆ. 
ಜೀವನ, ಕಾರ್ಯ ಹಾಗೂ ಅಂತರ ಮಾನವೀಯ ಸಂಬಂಧಗಳ ಹಿನ್ನೆಲೆಯಲ್ಲಿಯೆ ಆದ ಆಧ್ಯಾತ್ಮಿಕ 
ಸಾಕ್ಷಾತ್ಕಾರ ಮತ್ತು ಪ್ರತಿಯೊಬ್ಬ ಜೀವಿಯಲ್ಲೂ ಅಡಗಿರುವ ಅದೇ ಆತ್ಮದ ಸಾಕ್ಷಾತ್ಕಾರಗಳ ಫಲವೇ 
ಆ ಸಿದ್ಧಿ, ಆ ಕೃತಕೃತ್ಯಕೆ. ಆತ್ಮಕಾಮ; ಆಪ್ತಕಾಮಃ, ಅಕಾಮಃ -ಆತ್ಮವನ್ನು ಬಯಸುವುದು, 
ಆತ್ಮದಲ್ಲಿ ಕೃತಕೃತ್ಯನಾಗುವುದು, ಕಾಮ ರಹಿತನಾಗುವುದು.' ಬೃಹದಾರಣ್ಯಕ ಉಪನಿಷತ್ತು ಹೀಗೆ 
ಹೇಳುತ್ತದೆ. ಈ ಸಾಕ್ಷಾತ್ಕಾರದಿಂದ ಮೂಡಿ ಬಂದ ಆನಂದ ಯೌವನದ ಆನಂದಕ್ಕೆ ಸಮ, ಪ್ರತಿ 
ಯೊಂದು ಉನ್ನತ ಜೀವಿಯ ಆನಂದಕ್ಕೆ ಸಮ ಎನ್ನುತ್ತದೆ ಉಪನಿಷತ್ತು. ಈ ರೀತಿ ಉಪನಿಷತ್ತು 
ಒಬ್ಬನ ಬಾಹ್ಮ ಅಂತಸ್ತಿನ ನಾನಾ ಬೆಳವಣಿಗೆಗಳನ್ನು ಆಧರಿಸಿ, ನಾನಾ ಆನಂದ ಶ್ರೇಣಿಗಳನ್ನು 
ನೀಡುತ್ತದೆ. ಆ ಆನಂದ, ಶ್ರೇಣಿಗಳನ್ನೇ ಅರಿಯದ ಅಮಿತ ಆತ್ಮಾನಂದಕ್ಕಿಂತ ಹೆಚ್ಚಿನದಲ್ಲ ; ಅದು 
ಹೊರಗಿನಿಂದ ಬರುವುದಲ್ಲ. ಆದರೆ ಎಲ್ಲ ಬಾಹ್ಮ ಸೆಳೆತಗಳನ್ನೂ ಗೆಲ್ಲುವುದರಿಂದ ಬರುವುದು, 
ಸ್ವಸ್ವಭಾವವನ್ನೇ ಅನಂತವಾದ ಅವಿನಾಶಿಯಾದ ಆತ್ಮ ಎಂದು ಸಾಕ್ಷಾತ ರಿಸಿಕೊಳ್ಳುವುದರಿಂದ 


ಬರುವುಡು೧-0. Jangamwadi Math Collection. Digitized by eGangotri ತ್ರ 


ಯುವಜನ ಹಾಗೂ ಮಾನವನ ಭವಿಷ್ಯ 
೫೦೯ 


೯. ಭಾರತದ ಶಾಶ್ವತ ಸವಾಲು 


ನಮ್ಮ ಸಾಹಿತ್ಯದಲ್ಲಿ ನೀಡಲಾಗಿರುವ ಮಾನವ ಭವಿ 
ಉನ್ನತೋನ್ನತ ಬಾಹ್ಮ ಅಂತಸ್ತು ಅಥವಾ ಚಿರಸ್ಥಾಯಿಯಾದ ಚ ಸ ನಷ 
ಒಳಗಿನ ಆತ್ಮದ ಆನಂದದ ಸಾಕ್ಷಾತ್ಕಾರ. ಆಧುನಿಕ ಕಾಲದಲ್ಲಿ, ಅನೇಕ ಜನ ಸಾ 
ಪಶ್ಚಿಮದಲ್ಲಿ ಇದೇ ಪ್ರಶ್ನೆಯನ್ನೇ ಕೇಳುತ್ತಿದ್ದಾರೆ -ಹೊರ ಅಂತಸಿ ನ ಉನ ತ್ರಿ ಸಂಪತ್ತು ಸಮಾಧಾನ 
ಇವೇ ಸಾಧಿಸಲರ್ಹವಾದವೇ ಅಥವಾ ಇವಕ್ಕಿಂತ ಉನ್ನತವಾದುದು ಏನಾದರೂ ಇದೆಯ ? ಅಮ 
ಒಬ್ಬರು ಜೂರಿರ್ಚ್‌ ದಿವಂಗತ ಕಾರ್ಲ್‌ ಯುಂಗ್‌. ಮನಶ್ಶಾಸ್ತ್ರಜ್ಞರು, “ಆತ್ಮಾನೆ ಆಷಣೆಯಲ್ಲಿ, 
ಆಧುನಿಕ ಮಾನವ” (Modem men in search of a soul) ಎಂಬ ತಮ್ಮ ಪಸ. ಕದಲಿ ಅವರು 
: ಬಾಹ್ಯ ಅಭಿವೃದ್ಧಿ ಮತ್ತು ಅಂತಸ್ಕಾಕ್ಷತ್ಕಾರ ಎರಡರ ನಡುವೆ ಈ ವ್ಯತ್ಯಾಸವನ್ನು ಮಾಡುತ್ತಾರೆ 
ಎರಡನೆಯದರ ಪ್ರಾಮುಖ್ಯವನ್ನು ಒತ್ತಿ ಹೇಳುತ್ತಾರೆ. ನಾವು ಯುವಕರಾಗಿರುವಾಗ, ನಮ್ಮ ಮನಸ್ಸು 
ಬಹಿರ್ಮುಖವಾಗಿರುತ್ತದೆ, ಈ ಬಾಹ್ಮ ಜಗತ್ತನ್ನು ಗೆಲ್ಲುವ ಹಂಬಲ ನಮಗೆ, ಈ ಜಗತ್ತಿನಲ್ಲಿ 
ಒಂದು ಸ್ಥಾನ ಪಡೆಯುವ ಆಸೆ ನಮಗೆ ಎನ್ನುತ್ತಾರೆ. ಇದನ್ನು ಯುವಜನ ಶಿಕ್ಷಣ ಫಡೆಯಶಳನ್ನ 
ವುದು, ಒಳ್ಳೆಯ ಉದ್ಯೋಗಕ್ಕೆ ಪ್ರಯತ್ನಿಸುವುದು, ಸಂಸಾರಾಭಿವೃದ್ಧಿ, ಸಮಾಜಸೇವೆ ಮಾಡುವ 
ಆಸೆ, ಇತಿಹಾಸದಲ್ಲಿ ಅಚ್ಚೊತ್ತುವುದು ಇದನ್ನು ಅವರು ಸಾಧನೆ ಎನ್ನುತ್ತಾರೆ. ಆದರೆ ಸಾಧನೆಯೆ 
ಸಾಲದು ಎನ್ನುತ್ತಾರೆ ಯುಂಗ್‌. "ನನ್ನ ಸ್ವರೂಪವನ್ನೇ ನಾನು ಅರಿತುಕೊಂಡಿರುವೆನೆ ?' ನಾನು 
ಆಧ್ಯಾತ್ಮಿಕವಾಗಿ ಬೆಳೆದಿರುವೆನೆ ? ಆಂತರಂಗಿಕವಾಗಿ ಶ್ರೀಮಂತನಾಗಿರುವೆನೆ ?- ಎಂದು ನಿಮ ನೇ 
ಕೇಳಿಕೊಳ್ಳಲೂಬೇಕು ಎನ್ನುತ್ತಾರೆ. ಇದನ್ನೇ ಯುಂಗ್‌ ಸಂಸ್ಕೃತಿ ಅಥವಾ ವ್ಯಕ್ತಿತ್ವ ಎನ್ನುತ್ತಾರೆ. 
ಆತ್ಮದ ಸಂಸ್ಕೃತಿ, ವ್ಯಕ್ತಿತ್ವದ ಶ್ರೀಮಂತಿಕೆ. ಅವರು ಹೇಳುತ್ತಾರೆ (ಅದೇ. ಪು. ೧೧೮-೨೦): 
ಸಾಧನೆ ಉಪಯುಕ್ತತೆ ಇತ್ಯಾದಿಗಳು ಸಮಸ್ಯೆಗಳ ಸಂದಣಿಯ ಗೊಂದಲದ ನಡುವೆ 
(ಬಾಳಿನ ಎರಡನೆ ಘಟ್ಟದಲ್ಲಿ, ಅಂದರೆ ಪ್ರಾಯದಿಂದ ಮಧ್ವ ವಯಸ್ಸಿನವರೆಗೆ ನಮಗೆ 
ದಾರಿತೋರುವ ಆದರ್ಶಗಳಾಗಿ ತೋರುತ್ತವೆ ನಮ್ಮ ಮಾನಸಿಕ ಅಸ್ತಿತ್ವದ ವಿಸ್ತರಣೆ ಹಾಗೂ 
ಸ್ಥಿರೀಕರಣದ ಸಾಹಸ ಯಾತ್ರೆಯಲ್ಲಿ ಅವು ಧ್ರುವ ನಕ್ಷತ್ರವಾಗಿರಬಹುದು ಜಗತ್ತಿನಲ್ಲಿ ನಾವು 
ಬೇರು ಬಿಡಲು ಅವು ನೆರವಾಗಬಹುದು; ಆದರೆ ಸಂಸ್ಕೃತಿ ಎಂದು ನಾವು ಹೆಸರಿಸುವ ಆ 
ವಿಶಾಲ ಪ್ರಜ್ಞೆಯ ಅಭಿವೃದ್ಧಿಯಲ್ಲಿ ಅವು ನಮಗೆ ದಾರಿ ತೋರಲಾರವು. ಏನೇ ಆದರೂ 
ಯುವಾವಸ್ಥೆಯಲ್ಲಿ ಇದೇ ಮಾಮೂಲು ದಾರಿ. ಮತ್ತು ಸಕಲ ಸ್ನಿವೇಶಗಳಲ್ಲೂ, ಸಮಸ್ಯೆಗಳ 
, ಸುಕ್ಷೋಭೆಯಲ್ಲಿ ಸಿಕ್ಕ ಒದ್ದಾ ಡುವುದಕ್ಕೆಂತ ಇದೇ ಮೆಲು. 
ಮಧ್ಯವಯಸ್ಸನ್ನು ಸಮೀಪಿಸಿದಷ್ಟೂ, ನಮ್ಮ ವ್ಯಯಕ್ತಿಕ ನಿಲುವು ಹಾಗೂ ಸಾಮಾಜಿಕ 
ಸ್ಥಿತಿಗಳಲ್ಲಿ ನಮ್ಮನ್ನೇ ನಟ್ಟುಕೊಳ್ಳಲು ನಾವ ಯಶಸ್ವಿಯಾದಸ್ಟೂ, ನಮಗೆ ಅನಿಸುತ್ತದೆ 
ದಾರಿ ಸರಿಯಾದ ಆದರ್ಶಗಳನ್ನು, ನಡವಳಿಕೆಯ ಸೂತ್ರಗಳನ್ನು ನಾವು ಕುಡುಕೊಂಡಿ 
ದ್ದೇವೆ ಎಂದು. ಈ ಕಾರಣಕ್ಕಾಗಿ ಅವು ಸದಾಕಾಲಕ್ಕೂ ಸಿಂಧು ಎಂದೇ ಊಹಿಸಿಕೊಳ್ಳುತ್ತೇವೆ 
ಮತ್ತು ಅವಕ್ಕೇ ಅಲುಗಾಡದೆ ಅಂಟಿಕೊಂಡಿರುವುದನ್ನೇ ದೊಡ್ಡ ಗುಣ ಎನ್ನುತ್ತೇವೆ ವ್ಯಕ್ತಿತ್ವ 
ಎನ್ನು ಕುಗ್ಗಿಸಿ ಸಾಮಾಜಿಕ ಪ್ರತಿಫಲಗಳನ್ನು ಗೆದ್ದೆವು ಎಂಬ ಮುಖ್ಯಾಂಶವನ್ನೇ ಪೂರ್ಣವಾಗಿ 
ನಿರ್ಲಕ್ಷಿಸಿರುತ್ತೇವೆ ಕ 
ಥೆ ಮಸದ ಸಸ್ಯ ಅಥವಾ ವ್ಯಕ್ತಿಯ ಆಕಿ ಶೀಮತಿ ಜನನಿ ಮುಖ್ಯಸ್ಥಾನ 


CC-0. JZhgamwadi Math Collection. Digitized by eGangotri 


೫೧೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಮನುಷ್ಠ ಜೀವನದ ಮಧ್ಯಾಹ್ನಕ್ಕೂ ತನ್ನದೇ ಆದ ಒಂದು ಮಹತ್ವ ಇರಬೇಕು. ಅದು 
ಕೇವಲ ಬಾಳಿನ ಬೆಳಿಗ್ಗೆಯ ಬಾಲಂಗೋಚಿ ಆಗಬಾರದು. ನಿಸ್ಸಂದೇಹವಾಗಿಯೂ ಬೆಳಿಗ್ಗೆಯ 
ಮಹತ್ವ ಇರುವುದು ವ್ಯಕ್ತಿಯ ಅಭಿವೃದ್ಧಿ ಯಲ್ಲಿ, ಬಾಹ್ಯ ಜಗತ್ತಿನಲ್ಲಿ ನಾವು 
ತೊಡಗಿಸಿಕೊಳ್ಳುವುದರಲ್ಲಿ ನಮ್ಮ ಸಂತಾನಾಭಿವೃದ್ಧಿ ಯಲ್ಲಿ ಹಾಗೂ ಮಕ್ಕಳ ಯೋಗಕ್ಷೇಮದಲ್ಲಿ 
ಇದು ಪ್ರಕ್ಕತಿ ಸಹಜ ಉದ್ದೇಶ. ಆದರೆ ಈ ಉದ್ದೇಶ ಕೈಗೂಡಿದ ನಂತರ, ಹೆಚ್ಚಾಗಿಯ 
ಕೈಗೂಡಿದ ನಂತರವೂ ಹಣ ಸಂಪಾದನೆ ಜಯ ವಿಸ್ತರಣೆ ಹಾಗೂ ಜೀವನ ವೃದ್ಧಿ ಎಲ್ಲ 
ತರ್ಕ; ಬುದ್ಧಿಗಳನ್ನೂ ಮೀರಿ ಸತತವಾಗಿ ನಡೆಯುತ್ತಲೇ ಇರಬೇಕೆ ? ಯಾರು ಬೆಳಿಗ್ಗೆಯ 
ನಿಯಮವನ್ನು ಅಂದರೆ ಪ್ರಾಕ್ಠತಿಕ ಉದ್ದೇಶವನ್ನು - ಮಧ್ಯಾಹ್ನಕ್ಕೂ ಕೊಂಡೊಯ್ಕುವರೋ 
ಅವರು ಹಾಗೆ ಮಾಡುವುದಕ್ಕಾಗಿ ತಮ್ಮ ಆತ್ಮದ ಬೆಲೆಯನ್ನೇ ತೆರಬೇಕಾಗುತ್ತದೆ. ಬೆಳೆಯು 
ತ್ತಿರುವ ತರುಣ ತನ್ನ ಬಾಲಿಶ ಅಹಂಕಾರವನ್ನು ಚಿಗುರಿಸಲು ಪ್ರಯತ್ನಿಸಿದರೆ ಈ ತೃಪ್ತಿಗಾಗಿ 
ಸಾಮಾಜಿಕ ವೈಫಲ್ಯದ ಬೆಲೆತೆರಬೇಕಲ್ಲ ಹಾಗೆ ಹಣ ಸಂಪಾದನೆ ಸಾಮಾಜಿಕ ಅಸ್ತಿತ್ವ, ಕುಟುಂಬ 
ಮತ್ತು: ಮುಂದಿನ ಪೀಳಿಗೆ ಇವೆಲ್ಲ ಏನಿದ್ದರೂ ಕೇವಲ ಪ್ರಕೃತಿಯ ವಿನಾ ಸಂಸ್ಕೃತಿ ಅಲ್ಲ. 
ಸಂಸ್ಕೃತಿ ಇರುವುದು ಪ್ರಕ್ಕತಿಯ ಉದ್ದೇಶದ ಆಚೆ ಸಂಸ್ಫೃತಿಯು ಹೇಗೇ ಆಗಲಿ ಬಾಳಿನ 
ಉತ್ತರಾರ್ಧದ ಅರ್ಥ ಹಾಗೂ ಉದ್ದೇಶ ಆಗಿರುವ ಸಾಧ್ಯತೆಯಿದೆಯೆ ? 


ವೇದಾಂತದ ಪ್ರಕಾರ ಬಾಳಿನ ಪೂರ್ವಾರ್ಧ ಉತ್ತರಾರ್ಧಗಳ ನಡುವೆ ಕಂದರವೇನೂ ಇಲ್ಲ. 
ಪೂರ್ವಾರ್ಧದಲ್ಲಿ ಆರಂಭವಾಗುವ ಆಧ್ಯಾತ್ಮಿಕ ಶಿಕ್ಷಣದಲ್ಲಿ ಒತ್ತು ಸಾಧನೆಯ ಮೇಲೆ ಇರುತ್ತದೆ. 
ಅದನ್ನು ಇನ್ನೂ ತೀವ್ರವಾಗಿ, ವ್ಯಕ್ತಿತ್ವ ಹಾಗೂ ಆತ್ಮ ಸಂಸ್ಕೃತಿಯ ಮೆಲೆ ಹೆಚ್ಚು ಒತ್ತು ಕೊಟ್ಟು 
ಹಾಗೂ ಆತ್ಮ ಸಾಕ್ಷಾತ್ಕಾರಕ್ಕೆ ನೇರವಾಗಿ ತಲಪುವಂತೆ ಉತ್ತರಾರ್ಧಕ್ಕೆ ಕೊಂಡೊಯ್ಯಬೇಕು. 
ಯುಂಗ್‌ ಪಶ್ಚಿಮದಲ್ಲಿ ಕಂಡದ್ದು ಸಾಧನೆಗಾಗಿ ಸೆಣಸನ್ನು ಹೆಚ್ಚು ಸಾಧನೆಗಾಗಿ ಸೆಣಸನ್ನು 

ತಮ್ಮ ಬಾಳಿನ ಕೊನೆಯವರೆಗೂ, ಜನ ಬಾಹ್ಮ ಜಗತ್ತಿನಲ್ಲಿ ಏನನ್ನಾದರೂ ಸಾಧಿಸುವುದರಲ್ಲೆ 
ಮುಳುಗಿರುತ್ತಾರೆ. ಈ ಸಾಧನೆಯ ಪೀಡನ ಮಾನವನ ಒಳ ಬದುಕನ್ನು ಹೆಚ್ಚು ಹೆಚ್ಚು ಬಡವಾಗಿಸ 
ಬಲ್ಲದು. ಯುಂಗ್‌ ತನ್ನ ಪುಸ್ತಕಕ್ಕೆ ಕೊಟ್ಟಿರುವ ಹೆಸರಿನ ಅರ್ಥ ಇದೇ-- 

ಆತ್ಮದ ಅನ್ವೇಷಣೆಯಲ್ಲಿ ಆಧುನಿಕ ಮಾನವ 

ಇವೊತ್ತು ಈ ಎಲ್ಲ ಉನ್ನತಾಭಿವೃದ್ಧಿಯ ಹಾಗೂ ಶ್ರೀಮಂತ ಸಮಾಜಗಳಲ್ಲಿ ಮಾನವನ 

ಭವಿಷ್ಯ ಏನು? ಕಾತರ, ಹತಾಶೆ, ಬೇಸರ, ಮಾನಸಿಕ ಕುಸಿತ-ಇದಲ್ಲದೆ ಬೇರೇನೂ ಅಲ್ಲ. ಉನ್ನತ 
ಸಾಧನೆಗಳಿದ್ದರೂ, ಎಲ್ಲೋ ಏನೋ ಕಾಣೆಯಾಗಿದೆ. ಮಾನವನ ಭವಿಷ್ಯ ಎಂದರೆ ಕೇವಲ ಬಾಹ್ಯ 
ಮಹತ್ತಿನ ನಾನಾ ರೂಪಗಳು ಎಂದಲ್ಲ ಎನ್ನುತ್ತದೆ ವೇಧಾಂತ. "ಜಗತ್ತಿನಲ್ಲಿ ನಾನು ಏನೋ 
ಸಾಧಿಸಿದ್ದೇನೆ, ನನಗೆ ಸಮಾಜದ ಪ್ರಶಂಸೆ ಸಿಗುತ್ತಿದೆ. ಎಂದಲ್ಲ. ನನ್ನ ಆಧ್ಯಾತ್ಮಿಕ ಸಾಧ್ಯತೆಗಳ 
ಅರಳುವಿಕೆಯಿಂದ ಮೂಡುವ ಯಾವುದೋ ಒಂದು ಅಂತರಿಕ ಮಹತ್ತು ಇದೆ' ಎಂದು. ಅದೇ 
ಬಾಳಿನ ಆಧ್ಯಾತ್ಮಿಕ ಸಿದ್ಧಿ. ಇಂದು ಪಶ್ಚಿಮ ಇದರ ಅಗತ್ಯವನ್ನು ಕಂಡುಕೊಳ್ಳುತ್ತಿದೆ. ಮುಕ್ತವಾಗಿರು 
ವುದು, ನಿರ್ಭಯವಾಗಿರುವುದು, ಕೃತಕೃತ್ಯವಾಗಿರುವುದು (ಸಿದ್ಧಿ ಪಡೆಯುವುದು) ಇದೇ ಮಾನವನ 
ನಿಜವಾದ ಭವಿಷ್ಯ. ಆಧುನಿಕ ಜಗತ್ತಿನ ಸ್ತ್ರೀ ಪುರುಷರಲ್ಲಿ ಇಷ್ಟೊಂದು ಭಯ, ಆತಂಕ ಇರುವುದೇಕೆ ? 
ಎಲ್ಲ ಆತಂಕವೂ.ಒಂದು ಬಗೆಯ ಭಯವೇ. ಮತ್ತು ನಿರ್ಭಯತೆ ಬರುವುದು ತನ್ನ ಸ್ವಸ್ವರೂಪವನ್ನು 
ಕಂಡುಕೊಳ್ಳುವತ್ತ ಮುಂದುವರಿದಾಗ ಮಾತ್ರ-ಎನ್ನುತ್ತದೆ ಉಪನಿಷತ್ತು. ಆತ್ಮಸಾಕ್ಷಾತ್ಕಾರದಿಂದ 
ಮಾತ್ರ ನಿಭ್ಬನ್ಷಯತ್ನೆ ಸ್ಪಾಧ್ಭ್ಯನಿರ್ಭಭತೆಗೆ, ಸಂಸ್ಕೃತೃಶಬ್ದು ಅಭಯಂ: ಅಂಜಿಕೆ ಭಯ ಲೌಕಿಕ 


ಯುವಜನ ಹಾಗೂ ಮಾನವನ ಭವಿಷ್ಯ ಶಿ 
ಮಹತ್ತನ್ನು ಸಾಧಿಸೋಣ ಆದರೆ ಪ್ರತಿಯೊಬ್ಬ ಮಾನವ ವ್ಯಕ್ತಿಯ ಮುಂದೆಯೂ ಇರುವ ಈ 
ಅದ್ಭುತ ಭವಿಷ್ಯದ ಬೆಲೆ ತೆತ್ತು ಅಲ್ಲ. ಆ ಭವಿಷ್ಯ ಪ್ರತಿಯೊಬ್ಬ ಗಂಡಸು, ಹೆಂಗಸು, ಮಗುವನ್ನು 
ಕೈಬೀಸಿ ಕರೆಯುತ್ತಿದೆ : ನೀನು ಮುಕ್ತನಾಗಿರಬಲ್ಲೆ, ನಿರ್ಭಯನಾಗಿರಬಲ್ಲೆ, ಆನಂದದ ಪರಾಕಾಷ್ಠೆ 
ಯನ್ನು ಅನುಭವಿಸಬಲ್ಲೆ, ಇಲ್ಲೆ ಈಗಲೇ ಅನುಭವಿಸಬಲ್ಲೆ, ಮರಣೋತ್ತರವಾಗಿ ಅಲ್ಲ; ಸಾವನ್ನು 
ಕೂಡಾ ಅಂಜದೆ ಇದಿರಿಸಬಲ್ಲೆ. 

ಇವೆಲ್ಲ ಕೇವಲ ಶಬ್ದಗಳಷ್ಟೆ ಅಲ್ಲ. ಮಹಾಪುರುಷರು ಈ ಆದರ್ಶಗಳನ್ನೇ ಬಾಳಿದ್ದಾರೆ. 
ಪಶ್ಚಿಮದ ಇತಿಹಾಸದಲ್ಲಿ ಸಾವಿನ ಸಮ್ಮುಖದಲ್ಲೂ ಸಾಧುತ್ವ, ಪ್ರಶಾಂತಿ, ನಿರ್ಭಯತೆಗಳ ಭಾಗವನ್ನು ' 
ಪ್ರದರ್ಶಿಸಿದ ಒಬ್ಬ ಮಹಾಪುರುಷ ಸಾಕ್ರಟಿಸ್‌. ಆತ ವಿಷ ಕುಡಿಯುತ್ತಿದ್ದಾಗ ಸುತ್ತ ಕುಳಿತಿದ್ದ 
ಶಿಷ್ಯರೆಲ್ಲ ಚಿಂತಾಕ್ರಾಂತರಾಗಿದ್ದಾರೆ, ಸಾಕ್ರಟಿಸ್‌ ಮಾತ್ರ ಅತ್ಯಂತ ಪ್ರಶಾಂತವಾಗಿದ್ದ, ನಿರ್ಭಯವಾಗಿದ್ದ 
ತಾನು ನಿಜಕ್ಕೂ ಮರಣಾತೀತ, ಸಾವು ಏನಿದ್ದರೂ ಶರೀರಕ್ಕೆ ಎಂಬುದನ್ನು ಆತ ಅರಿತಿದ್ದ. ಈ 
ಆತ್ಮಜ್ಞಾನ, ಈ ದೈವಜ್ಞಾನ ಇದೇ ಎಲ್ಲ ನಿರ್ಭಯತೆಯ ಮೂಲ. ಇದಿಲ್ಲದೆ, ಮಾನವ ಸದಾ 
ಒಂದಲ್ಲ ಒಂದು ಬಗೆಯ ಭಯಕ್ಕೆ ಸಿಕ್ಕಿಯೆ ಇರುತ್ತಾನೆ. ತಾನು ಭಯಗ್ರಸ್ಥನಾಗಿರುವುದು 
ಮಾತ್ರವಲ್ಲ, ಇತರರನ್ನು ಭಯಕ್ಕೆ ದೂಡುತ್ತಾನೆ. ಆತ್ಮಜ್ಞಾನದಿಂದ ನಿರ್ಭೀತರಾದರೆ, ಆತ ಅಥವಾ ' 
ಆಕೆ ಇತರ ಪ್ರತ್ರಿಯೊಬ್ಬರ ಪಾಲಿಗೂ ನಿರ್ಭಯತೆಯ ಕೇಂದ್ರವೇ ಆಗುತ್ತಾನೆ. ಪ್ಲೇಟೊ ತನ್ನ 
“ಸಂವಾದ'ಗಳಲ್ಲಿ, ಸಾಕ್ರಟಿಸ್‌ ಭಯರಹಿತನಾಗಿ ಸಾವನ್ನು ಎದುರಿಸುತ್ತಿದ್ದುದರ ಬಗ್ಗೆ ಮನಂಬುಗುವ 
ಚಿತ್ರವನ್ನು ಕೊಟ್ಟಿದಾನೆ. "ನಿನ್ನನ್ನು ಹೇಗೆ ಸಮಾಧಿಮಾಡುವುದು ?' ಎಂದು ಕ್ರೀಟೊ ಕೇಳಿದಾಗ 
ಸಾಕ್ರಿಟಿಸ್‌ ನಗುತ್ತ ಹೇಳುತ್ತಾನೆ : 

ಆ ಪ್ರಶ್ನೆಗೆ ಮೊದಲು ನೀವು ನನ್ನನ್ನು, ನಿಜವಾದ ನನ್ನನ್ನು ಹಿಡಿದುಕೊಳ್ಳಬೇಕು. 

ಗೆಲುವಾಗಿರು ಕ್ರೀಟೊ(, ನನ್ನ ಶರೀರದ ಬಗ್ಗೆ ನೀನು ಕೇಳುತ್ತೀಯೆ. ಇತರರಿಗೆ ಹೇಗೆ ಮಾಡು 

. -ವೆಯೊ ಹಾಗೆಯೆ ಇದಕ್ಕೂ ಮಾಡು. 


೧೦. ಭಯಗ್ರಸ್ಥ ಜಗತ್ತು ನಿರ್ಭಯತೆಗಾಗಿ ಹಾತೊರೆಯುತ್ತಿದೆ 
ಜಗತ್ತು ಇಂದು ಅರಸುತ್ತಿರುವುದು, ಹಾತೊರೆಯುತ್ತಿರುವುದು ಈ ನಿರ್ಭಯತೆಗಾಗಿಯೇ, 
ಇಂದು ಅನೇಕ ಪಾಶ್ಚಿಮಾತ್ಯ ರಾಷ್ಟ್ರಗಳು ಯಾವ ಭಯದಲ್ಲಿ ಬಾಳುತ್ತಿವೆಯೋ ಅದನ್ನು ನಾವು 
ಊಹಿಸಲೂ ಆರೆವು. ಪರಮಾಣು ಯುದ್ಧವೇ ಅತ್ಯಂತ ದೊಡ್ಡ ಭಯ. ಇದೊಂದು ಅಪಾಯಕಾರಿ 
ಸಾಧ್ಯತೆ. ಅದು ಎಂದು ಸಂಭವಿಸಿತೊ ಎಂಬ ನಿರಂತರ ಭಯ ಇದೆ. ವಿಶ್ವಪ್ರಳಯದಿಂದ ಯಾರೂ 
ತಪ್ಪಿಸಿಕೊಳ್ಳಲಾರರು. ಆದರೂ ಭಾರತದಲ್ಲಿ ನಾವು ಇನ್ನೂ ದೂಠದಲ್ಲಿದ್ದೇವೆ. ಈ ಪ್ರಳಯವನ್ನು 
ತಪ್ಪಿಸುವುದು ಹೇಗೆ ಎಂದು ಗಂಭೀರ ಚಿಂತನಾಶೀಲರು ಪರ್ಮಾಲೋಚಿಸುತ್ತಿದ್ದಾರೆ. ಅದರಿಂದ 
ಮನುಕುಲ ಶಾಂತಿ ಸಂತೋಷಗಳಿಂದ ಬಾಳಬಹುದು. ವೈಯಕ್ತಿಕ ಹಾಗೂ ಸಾಮೂಹಿಕ ಮಾನವ 
ಭವಿಷ್ಯಕ್ಕಾಗಿ ಶ್ರಮಿಸಬಹುದು, ಸಾಧಿಸಬಹುದು, ಅಂತರಾಷ್ಟ್ರೀಯ ತಿಳಿವಳಿಕೆ ಹಾಗೂ ಸಹಕಾರಗಳ 
ಹಿನ್ನೆಲೆಯಲ್ಲಿ ಇದೆಲ್ಲವನ್ನೂ ಸಾಧಿಸಬಹುದು. ಹೋದವರ್ಷ ಮಾಜಿ ಬ್ರಿಟಿಷ್‌ ಲೇಬರ್‌ ಪ್ರಧಾನಿ 
ಜೇಮ್ಸ್‌ ಕ್ಯಾಲಿಹಾನ್‌ ದೆಹಲಿ, ಹೈದರಾಬಾದು ಮತ್ತು ಮುಂಬೈಗಳಿಗೆ ಬಂದಿದ್ದರು. ರಾಜಾಜಿ 
ದತ್ತಿ ಉಪನ್ಯಾಸದ ಉದ್ದೇಶದ ಮೇಲೆ ಅಂತರಾಷ್ಟ್ರೀಯ ತಿಳಿವಳಿಕೆ, ನಿಶ್ಯಸ್ತ್ರೀಕರಣ ಮತ್ತು ಶಾಂತಿಯ 
ಈ ಸಮಸ್ಯೆ ಕುರಿತು ಅವರು ಆಳವಾದ ಆತಂಕದಲ್ಲಿದ್ದುದನ್ನು ಕಂಡೆ. ಅಂತರಾಷ್ಟ್ರೀಯ ಪರಮಾಣು 
: ವಿನಾಶವನ್ನು ತಡೆಯುವುದು ಹೇಗೆ? ಕೆಲವೇ ದಿನಗಳ ಹಿಂದೆ ಪ್ರಖ್ಯಾತ ಅಮೆರಿಕನ್‌ ಅರ್ಥಶಾಸ್ತ್ರಜ್ಞ 


ಗಾಲ್‌ಬ್ರೈತ್‌ ಸಹ ಇದೇ 
ಹಾಗೂ ಭಾರತಕ್ಕೆ ಮ್ಯಾಜ್ಜಿ ಧ್ವಾಜಭ್ಲಾರಿ ಕಗಿಡುಮಿಜನ್ಸ್‌ನ್ಸ್‌ 608/95 ಡೆ 





೫೧೨ ಪರಿವರ್ತನಶೀಲ ಸಮಾಜಕ್ಕೆ: ಶಾಶ್ಚತ ಮೌಲ್ಯಗಳು 
ರೀತಿಯ ಉಪನ್ಮಾಸ ಪ್ರವಾಸಕ್ಕೆ ಬಂದಿದ್ದರು. ದೆಹಲಿ ಹೈದರಾಬಾದು ಮುಂಬೈಗಳಿಗೆ ಅವರು 
ಶ್ರೀಮತಿ ಗಾಲ್‌ಬ್ರೈತ್‌ ಸಹಿತರಾಗಿ ಹೈದರಾಬಾದಿನ ನಮ್ಮ ರಾಮಕೃಷ್ಣಮಶಕ್ಕೆ ಬಂದಿದ್ದರು. ನಗರ 
ದಲ್ಲಿ ಅವರ ಸಾರ್ವಜನಿಕ ಭಾಷಣದಲ್ಲಿ ನಾನೇ ಅಧ್ಯಕ್ಷತೆ ವಹಿಸಿದ್ದೆ. ಈ ಪರಿಮಾಣು ಯುದ್ಧದ 
ಸಮಸ್ಯೆ ಕುಧಿತು ಅವರೂ ತಮ್ಮ ಗಂಭೀರ ಆತಂಕವನ್ನು ವ್ಯಕ್ತಪಡಿಸಿದರು. ಈ ಪರಮಾಣು 
ಪ್ರಸರಣವನ್ನು ತಡೆದು ಅಂತರಾಷ್ಟ್ರೀಯ ಶಾಂತಿಯನ್ನು ತರುವುದಕ್ಕೆ ಶ್ರಮಿಸಲು ತಮ್ಮ ಸಂಕಲ್ಪವನ್ನು 
ವ್ಯಕ್ತಪಡಿಸಿದರು. ಜಗತ್ತನ್ನು ನಿರ್ಭಯಗೊಳಿಸಬೇಕು, ಸುಖವಾಗಿರಬೇಕು--ಈ ನಿಟ್ಟಿನಲ್ಲಿ 
ಅನೇಕಾನೇಕ ಜನ ಯೋಚನೆ ಮಾಡುತ್ತಿದ್ದಾರೆ ಶ್ರಮಿಸುತ್ತಿದ್ದಾರೆ. 


೧೧. ಜಗತ್ತನ್ನು ಭಯದಿಂದ ಬಿಡಿಸುವುದು ಹೇಗೆ ? ಜಗತ್ತನ್ನು ಭಯದಿಂದ ಹೇಗೆ 
ಬಿಡಿಸೋಣ ? ಹ 
ಇದಕ್ಕೆ ಉತ್ತರ ಇದು : ಮಾನವನ ಹೃದಯದಲ್ಲಿ, ಮಾನವೀಯ ಮಿಡಿತವನ್ನು ಇನ್ನಷ್ಟು 
ಉಂಟುಮಾಡಿ. ಈ ಮಾನವೀಯ ಮಿಡಿತ ಇಲ್ಲದೆ, ನಾವು ನಮ್ಮ ಕೈಯಲ್ಲಿರುವ ಶಕ್ತಿಯಿಂದ 
ಬಲದಿಂದ ಕೇವಲ ಆಟವಾಡುತ್ತಿದ್ದೇವೆ. ಅದನ್ನು ಇಲ್ಲಿ ಅಲ್ಲಿ ಎಸೆದಾಡುತ್ತೇವೆ. ಎಲ್ಲೆಲ್ಲೂ ಭಯ 
ಮೂಡಿಸುತ್ತೇವೆ, ಅಶಾಂತಿಯನ್ನು ಉಂಟು ಮಾಡುತ್ತೇವೆ. ಒಬ್ಬ ಢಕಾಯಿತಿ ರೈಲನ್ನೊ ಬ್ಯಾಂಕನ್ನೊ 
ಆಕ್ರಮಿಸಿದಾಗ ಏನು ಮಾಡುತ್ತಾನೆ ? ಕೆಲವು ಬಾಂಬು ಸಿಡಿಸಿ ಜನರನ್ನು ಗಾಬರಿಗೊಳಿಸುತ್ತಾನೆ, 
ಆಮೇಲೆ ಢಕಾಯಿತಿ ಕೆಲಸ ಮಾಡುತ್ತಾನೆ. ಇಂದು ಇಡೀ ಜಗತ್ತೇ ಈ ರೀತಿ ಗಾಬರಿಗೊಂಡಿದೆ, 
ಭಯಗೊಂಡಿದೆ, ಇದು ನಿಲ್ಲಬೇಕು ; ಕೋಟಿ ಕೋಟಿ ಜನತೆಯ ಆಧ್ಯಾತ್ಮಿಕ ಬೆಳವಣಿಗೆ ಆದಾಗ 
ಮಾತ್ರ ಇದನ್ನು ನಿಲ್ಲಿಸಲು ಸಾಧ್ಯ. ಅದು ಮಾನವನ ಒಳಗೆ ಶಾಂತಿಯನ್ನೂ ಸಂತೋಷವನ್ನೂ 
ತಂದುಕೊಡುತ್ತದೆ. ಅವನು ಅದನ್ನೇ ಹೊರಗೂ ಬಿಂಬಿಸುತ್ತಾನೆ. ನಮ್ಮ ಮಹಾದಾರ್ಶನಿಕ ಹಾಗೂ 
ಮಾಜಿ ರಾಷ್ಟ್ರಪತಿ ಡಾ|| ಎಸ್‌. ರಾಧಾಕೃಷ್ಣನ್‌ ಅವರ ಮಾತಿನಲ್ಲಿ ಹೇಳುವುದಾದರೆ (ಪೌರ್ವಾತ್ಯ 
ಧರ್ಮಗಳು ಮತ್ತು ಪಾಶ್ಚಿಮಾತ್ಮ ಚಿಂತನೆಗಳು 8516777 Religions and Western Thoughts. 
ಪು. ೧೧೩); 
ವಿಷಯದ ಮೂಲಕ್ಕೆ ಹೋದಾಗ ನಮಗೆ ಕಾಣಿಸುತ್ತದೆ ವ್ಯಕ್ತಿ ಚೇತನವೇ ವಿಶ್ವ ಪರಿಸ್ಥಿತಿಯ 
ಜನಕ ಎಂದು. ನಮ್ಮ ಸ್ವಭಾವದಿಂದಲೇ ಮಾನವನ ಉನ್ನತಿ ಅಥವಾ ಅವನತಿ ಉಂಟು 
ಮಾಡುವುದಲ್ಲವೂ ಹೊರಬರುತ್ತದೆ. ಹೃದಯದ ರಾಗದ್ದೇಷಗಳು ಮನಸ್ಸಿನ ಸ್ಥಿ ಮಿತವನ್ನೂ 
" ಜಗತ್ತಿನ ಸಮಸ್ಥಿತಿಯ ನಡೆಯನ್ನೂ ಏರುಪೇರು ಮಾಡುತ್ತವೆ 
ಆಗ ಮಾತ್ರ, ಮಾನವನ ಭವಿಷ್ಯ ಹಾಗೂ ಸಿದ್ಧಿಯ ಕಡೆಗೆ ಮನುಕುಲ ನಿರಂತರವಾಗಿ 
ಸಾಗುವುದನ್ನು ನಾವು ಕಾಣುತ್ತೇವೆ. ಆದರೆ ಕಚ್ಚಾ ಮಾನವ ಶಕ್ತಿ ನಯಗೊಳ್ಳುವ ತನಕ ಇದು 
ಆಗಲಾರದು. ಇಂದು ಮಾನವನ ಹೊರಗೆ ಬೇಕಾದಷ್ಟು ಆರ್ಥಿಕ ಅಭಿವೃದ್ಧಿ, ತಾಂತ್ರಿಕ ಅಭಿವೃದ್ಧಿ 
ನಡೆದಿದೆ ; ಆದರೆ ಮನುಷ್ಯನ ಒಳಗಡೆಯ ಏನೊ ಒಂದು ಕಾಣೆಯಾಗಿದೆ. ಅವನು ಶಾಂತಿಯ 
ಕೇಂದ್ರ ಆಗಿಲ್ಲ, ಪ್ರೇಮದ ಕೇಂದ್ರ, ಕರುಣೆಯ ಕೇಂದ್ರ ಆಗಿಲ್ಲ. ಇದು ಬೇರೊಂದು ವಿಜ್ಞಾನ 
ತಂತ್ರಜ್ಞಾನದ ಫಲ; ಇದನ್ನು ನಾವು ಧರ್ಮದ ವಿಜ್ಞಾನ, ಧರ್ಮದ ಕಲೆ ಎನ್ನುತ್ತೇವೆ. ಭಗವದ್ಗೀತೆ 
ಇದಕ್ಕೆ ಯೋಗ ಎಂಬ ಮಹಾಶಬ್ದವನ್ನು ಬಳಸಿದೆ. | | 
"ಎಲ್ಲ ಕಡೆಯ ಯುವ ಜನರೂ ಇಂದು ಈ ಎರಡೂ ವಿಚಾರಗಳನ್ನು ಪರಿಗಣನೆಗೆ ತೆಗೆದು 
ಕೊಳ್ಳಬೇಕು. ಮೊದಲನೆಯದು ಬಾಹ್ಮ ಪ್ರಕೃತಿಯ ಶಕ್ತಿಗಳನ್ನು ನಿಯಂತ್ರಿಸುವುದು ಅದರಿಂದ 
ಬಡತನದ ನಿರ್ಮ್ಯೂಲ್ಲನ್ಸ ಸ್ನಾಧ್ಯ್ಯ ಆದ್ದರಿಂದ ಕೋಟಿಕೋಟಿ ಜನದಿಗೆ ಕಳ್ಳಿಯ ಜೀವನವನ್ನು 


ಯುವಜನ ಹಾಗೂ ಮಾನವನ ಭವಿಷ್ಯ 4 


ಏರ್ಪಡಿಸುವುದು. ಎರಡನೆಯದು ಮಾನವನ ಒಳ ಪ್ರಕೃತಿಗೆ ಸ್ವಲ್ಪವಾದರೂ ಗಮನ ನೀಡುವುದು 
ತನ್ನ ಮಾನಸಿಕ ಶಕ್ತಿಯನ್ನು ಯಶಸ್ವಿಯಾಗಿ ಶಿಸ್ತುಗೊಳಿಸಿ ನಯಗೊಳಿಸುವುದು ಹಾಗೂ ಅದರ 
ಗುಣ ಮತ್ತು ಪ್ರಮಾಣಗಳ ಮಟ್ಟವನ್ನು ಹೆಚ್ಚಿಸುವುದು ; ಇದರಿಂದಾಗಿ ಅದು ಶೀಲ ಶಕ್ತಿಯಾಗಿ, 
ಪ್ರೇಮ ಕರುಣೆ ಮತ್ತು ಸೇವೆಗಳ ಶಕ್ತಿಯಾಗಿ ಕೆಲಸ ಮಾಡುವಂತೆ ಮಾಡಲಾಗುವುದು. ನಮ್ಮೊಳಗೇ 
ಅಡಗಿರುವ ಮಾನವೀಯ ಮತ್ತು ದಿವ್ಯತೆಯ ಸಾಧ್ಯತೆಗಳನ್ನು ನಿಧಾನವಾಗಿ ನಿರಂತರವಾಗಿ ಅರಳಿಸ 
ಬೇಕು. ನಮ್ಮ ಬಾಹ್ಯ ಪ್ರಕೃತಿ ಮತ್ತು ಸಾಮಾಜಿಕ ಪರಿಸರಗಳನ್ನು ನಮ್ಮ ಪ್ರಜ್ಞೆಯಾವ ಮಟ್ಟದಿಂದ 
ನಿಭಾಯಿಸುವುದೋ ಅದನ್ನು ಎತ್ತರಿಸಬೇಕು. ಈ ಹಿನ್ನೆಲೆಯಲ್ಲಿ . ಇದನ್ನೆಲ್ಲ ನಾವು ಇಟ್ಟು 
ನೋಡಿದಾಗ, ಯುವಾಭಿವೃದ್ಧಿ ಹಾಗೂ ಮಾನವನ ಭವಿಷ್ಯವಾದ ಎಂಥ ಸುಂದರ ಚಿತ್ರ ಮೂಡು 
ತ್ತದೆ ! ಶಕ್ತಿಪೂರ್ಣನಾದ ಸತ್ತ್ವಪೂರ್ಣನಾದ ಯುವಕ, ಆಧ್ಯಾತ್ಮಿಕತೆ ಎನ್ನುವ ಆ ಹೊಸ ಶಕ್ತಿ 
ಬೆಳೆಸಿಕೊಳ್ಳುವ ಯುವಕ, ಅದರ ಫಲವಾದ ಶೀಲ ಶಕ್ತಿಯನ್ನು ಬೆಳೆಸಿಕೊಳ್ಳುವ ಯುವಕ ! 
ಶೀಲಶಕ್ತಿಯೆ ಈ ಜಗತ್ತಿನ ಸರ್ವಶ್ರೇಷ್ಠ ಶಕ್ತಿ. ಇದರ ಮುಂದೆ ವಿದ್ಯುತ್‌ ಶಕ್ತಿ ಎಲ್ಲಿ, ಪರಮಾಣು 
ಶಕ್ತಿ ಎಲ್ಲಿ ? ಆಧ್ಯಾತ್ಮಿಕತೆಯಿಂದ ಮೂಡುವ ಪರಮ 'ಶೀಲಶಕ್ತಿಗೆ ಹೋಲಿಸಿದರೆ ಇವು ತೀರ 
ಸಾಧಾರಣ. ನಾವು ಬಾಂಬನ್ನು ಕೈಗೆತ್ತಿಕೊಂಡು, ಜನರ ಮೇಲೋ ಆಸ್ತಿಯ ಮೇಲೋ ಎಸೆದು 
. ಅವುಗಳನ್ನು ನಾಶಮಾಡಬಹುದು ; ಆದರೆ ಬಂಡೆಯನ್ನು ಸೀಳಿಯೊ ಅಥವಾ ನದಿಯನ್ನು ಹೊಸ 
ಕಾಲುವೆಗೆ ತಿರುಗಿಸಿಯೊ ಆ ಬಾಂಬನ್ನೇ ಮಾನವನ ಒಳಿತಿಗಾಗಿಯೂ ಬಳಸಬಹುದು. ಈ ಎರಡೂ 
ಕ್ರಿಯೆಗಳ ಹಿಂದೆ ಇರುವುದು ಮಾನವನ ಮನಸ್ಸು, ಮಾನವನ ಪ್ರಜ್ಞೆ, ಮೊದಲನೆಯ ಕ್ರಿಯೆಯ 
ಹಿಂದೆ ಇರುವುದು ನಯಗೊಳ್ಳದ ಮನೋಶಕ್ತಿ. ಎರಡನೆಯದರ ಹಿಂದಿನದು ನಯಗೊಂಡ ಅದೇ 
ಶಕ್ತಿ. ಈ ನಯ ಧರ್ಮ ವಿಜ್ಞಾನದ ಫಲ, ಧರ್ಮ ಕಲೆಯ ಫಲ ಮತ್ತು ಮಾನವನ ಆಧ್ಯಾತ್ಮಿಕ 
ಬೆಳವಣಿಗೆಯ ವಿಜ್ಞಾನ ಮತ್ತು ಕಲೆಯ ಫಲ. ಇಂದಿನ ನಮ್ಮ ಯುವಜನರಲ್ಲಿ ಈ ಎರಡೂ ಶಕ್ತಿ 
ಪ್ರವಾಹಗಳು ಹರಿಯುತ್ತಿರಬೇಕು. ಶಿಕ್ಷಣದಿಂದ ಅವರು ಬಾಹ್ಯ ಪ್ರಕೃತಿ ನಿಯಂತ್ರಣ ಮಾಡುವ 
ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಧರ್ಮದಿಂದ ಅಂತರಂಗೆದ ಪ್ರಕೃತಿ ನಿಯಂತ್ರಣ ಶಕ್ತಿಯನ್ನು 
ಬೆಳೆಸಿಕೊಳ್ಳಬೇಕು. ಆಧ್ಯಾತ್ಮಿಕತೆಯ ವಿಜ್ಞಾನ ಮಾನವನ ಸಂಪೂರ್ಣ ಅಭಿವೃದ್ಧಿಯಲ್ಲಿ 
ಒಂದಾಗುವುದು ವೇದಾಂತದ ವ್ಯಾಪ್ತಿ ಮತ್ತು ಹರಿವು ಎಂದು ಸ್ವಾಮಿ ವಿವೇಕಾನಂದರು ಸಂಕ್ಷೇಪವಾಗಿ 
ಹೇಳಿದ್ದು ಹೀಗೆ (ರಾಜ ಯೋಗ್ಯ ಕೃತಿಶ್ರೇಣಿ. ಸಂ. ೧. ಪು. ೧೨೪): 
ಪ್ರತಿಯೊಂದು ಆತ್ಮ ನಲ್ಲಿಯೂ ದಿವೃತೆಹುದುಗಿರುವುದು. ಈ ಸುಪ್ತವಾದ ದಿವೃತೆಯನ್ನು 
ಬಾಹ್ಮ ಮತ್ತು ಆಂತರಿಕ ಪ್ರಕೃತಿಯ ನಿಗ್ರಹದಿಂದ ವೃಕ್ತಪಡಿಸುವುದೇ ಜೀವನದ ಗುರಿ. 
ಇದನ್ನು ಕರ್ಮಯೋಗದಿಂದಾಗಲಿ, ಭಕ್ತಿಯೋಗದಿಂದಾಗಲಿ ರಾಜಯೋಗದಿಂದಾಗಲಿ 
ಜ್ಞಾನಯೋಗದಿಂದಾಗಲ್ಲಿ ಯಾವುದಾದರೂ ಒಂದು ಮಾರ್ಗದಿಂದ ಅಥವಾ ಎಲ್ಲಾ ಮಾರ್ಗಗಳ 
ಸಂಯೋಗದಿಂದ ಆಗಲಿ ಸಾಧಿಸಿ ಮುಕ್ತರಾಗಿ ಸ 
ಇದೇ ಧರ್ಮದ ಸರ್ವಸ್ವ. ಸಿದ್ಧಾಂತ್ಯ ನಂಬಿಕೆ ಬಾಹ್ಮಾಚಾರ ಪವಿತ್ರ ಗ್ರಂಥ ದೇವಸ್ಥಾನ 
ವಿಗ್ರಹ ಇವೆಲ್ಲಾ ಗೌಣ. 


೧೨. ಸಂಪೂರ್ಣ ಮಾನವಾಭಿವೃದ್ಧಿಯ ದರ್ಶನ 


ಯುಗ ಯುಗಗಳಿಂದಲೂ ತನ್ನ ವೇದಾಂತ: ದರ್ಶನ ಹಾಗೂ ಆಧ್ಯಾತ್ಮಿಕತೆ ಎರಡೂ 
ವಿಭಾಗಗಳಲ್ಲಿ ಸಂಪೂರ್ಣ ಮಾನವಾಭಿವೃದ್ಧಿಯ ಒಂದು ದರ್ಶನವನ್ನು ಕಂಡು ಹಿಡಿದು ಪೋಷಿಸಿದ 


ಕ ಪ ವಿಜ್ಞಾನಗಳ 
ಒಂದು ದೇಶ ಭಾರತ್ರ್ಯಮ್ಹುಂಡ್ರಕ್ಕ ಉಿಷತ್ತನಲ್ಲಿ ಆದನ್ನು ಸರ್ವ ವಿದ್ಯಾ ಪ್ರತಿಷ್ಟಾ ಎಲ್ಲ ವಿಜ್ಞಾನ 


೫೧೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಆಧಾರ ಮತ್ತು: ಬೆಂಬಲ ಎಂದು ವರ್ಣಿಸಲಾಗಿದೆ. ಭೌತ ವಿಜ್ಞಾನಗಳ ಮೂಲಕ ಬಾಹ್ಯ ಪ್ರಕೃತಿ 
ಶಕ್ತಿಗಳ ನಯ ಹಾಗೂ ಸಂಸ್ಕರಣ ಮತ್ತು ಅಧ್ಯಾತ್ಮ ವಿದ್ಯೆ, ಗಾಢವಾದ ಮಾನವ ವಿಜ್ಞಾನದ 
ಮೂಲಕ ಅಂತರಿಕ ಮಾನವ ಶಕ್ತಿಗಳ ನಯ ಹಾಗೂ ಸಂಸ್ಕರಣೆ ಎರಡನ್ನೂ ಸಮಸಮವಾಗಿ ಒತ್ತಿ 
ಹೇಳುತ್ತದೆ ಅದು. ಭಾರತದ ನಾನಾ ಕಡೆಗಳಲ್ಲಿ ನಾನು ಸಂಚರಿಸುವಾಗ ಶಕ್ತಿ ಸತ್ತ್ವಗಳಿಂದ ತುಂಬಿ 
ತುಳುಕುವ ಸಾವಿರಾರು ಯವಜನರು ನನಗೆ ಸಿಗುತ್ತಾರೆ. ಆದರೂ ಆ ಶಕ್ತಿಯಿಂದ ಮೂಡಿಬರುವ 
ಮಾನವೀಯ ತುಡಿತ ಇರುವುದಿಲ್ಲ. ಇದು ತೃಪ್ತಿಕರ ಸ್ಥಿತಿಯಲ್ಲ. ಕಚ್ಚಾ ಹಾಗೂ ನಯರಹಿತ 
ಮೃಗೀಯ ಶಕ್ತಿ ತುಂಬಿದ ಯುವಜನರನ್ನೂ ನೋಡಿದ್ದೇನೆ. ಅದು ಇನ್ನೂ ಹೆಚ್ಚು ಕಂಗೆಡಿಸುವ 
ಅಸಾಧಾರಣ ಸ್ಥಿತಿ. ಇಂದು ಭಾರತದಲ್ಲಿ ಹೆಚ್ಚು ನಾಶಕರವಾಗಿರುವುದು, ಸಾರ್ವಜನಿಕ ಆಸ್ತಿಯನ್ನಷ್ಟೆ 
ಅಲ್ಲ, ನಾಗರಿಕ, ಶಾಂತಿಯನ್ನು ನಾಶಮಾಡುತ್ತಿರುವುದು, ಮತ್ತು ಇನ್ನೂ ಕೆಟ್ಟದೆಂದರೆ 
ಶೀಲಶ್ರೇಷ್ಠತೆಯನ್ನು ಬೆಳೆಸಿಕೊಂಡು ಯೋಗ್ಯ ಮಾನವ ವ್ಯಕ್ತಿಯಾಗುವ ತನ್ನದೇ ಅವಕಾಶಗಳನ್ನೂ 
ಹಾಳುಮಾಡುತ್ತಿರುವುದು ಇದೇ ಕಚ್ಚಾ ಮಾನವ ಶಕ್ತಿ. 

" ಈ ಕಚ್ಚಾ ಶಕ್ತಿಯನ್ನು ನಯಗೊಳಿಸಿಲೇಬೇಕು. ಇದಕ್ಕಾಗಿ ನಮ್ಮ ಬಳಿ ನಮ್ಮ ದೇಶದಲ್ಲಿ 
ದರ್ಶನವಿದೆ, ವಿಜ್ಞಾನ ಕಲೆ ತಂತ್ರಗಳಿವೆ. ಇಂದು ನಮ್ಮ ಜನರಲ್ಲಿ, ವಿಶೇಷತಃ ನಮ್ಮ ಯುವಜನ 
ರಲ್ಲಿ, ಆ ಮಾನವ ಅಭಿವೃದ್ಧಿಯ ವಿಜ್ಞಾನವನ್ನು, ಆ ಸಂಸ್ಕರಣಾನುಭವದ ವಿಜ್ಞಾನ ಮತ್ತು ಕಲೆಗಳನ್ನು 
ಅರಿತುಕೊಳ್ಳಬೇಕಾದ ಮಹಾ ಅಗತ್ಯವಿದೆ. ಯಾವ ಪ್ರಾಣಿಯೂ ಅನುಭವವನ್ನು ಸಂಸ್ಕರಿಸಲಾರದು ; 
ಇಂದ್ರಿಯಗಳ ಮೂಲಕ ಯಾವುದೇ ಕಚ್ಚಾ ವಸ್ತು ಪ್ರಾಣಿಯ ಒಳಕ್ಕೆ ಬರುವುದೊ, ಅದು ಸಂಸ್ಕಾರ 
ಗೊಳ್ಳದೆ ಹಾಗೆಯೆ ಹೊರಕ್ಕೆ ಹೋಗುತ್ತದೆ. ಮಾನವ ವ್ಯವಸ್ಥೆಯಲ್ಲಿ ಮಾತ್ರವೇ ಕಚ್ಚಾವಸ್ತುವನ್ನು 
ತೆಗೆದುಕೊಂಡು ಸಂಸ್ಕರಿಸಿ ಹೊಸವಸ್ತುವಾಗಿ ಹೊರಚೆಲ್ಲುವ ಸಾಮರ್ಥ್ಯವಿದೆ. ಅದೇ ಮಾನವನ 
ಸ್ಟಾತಂತ್ರ್ಯದ ಕುರುಹು. ಸ್ವಾತಂತ್ರ್ಯ ಒಂದು ಆಧ್ಯಾತ್ಮಿಕ ಮೌಲ್ಯ. ಮಾನವ ಯಂತ್ರದ ಗೊಂಬೆ 
ಅಲ್ಲ. ಎಲ್ಲ ಭೌತ ಶಕ್ತಿಗಳ ವಿಷಯದಲ್ಲೂ, ನಾವು ಹೇಳುವುದು, ಕ್ರಿಯೆ ಮತ್ತು ಪ್ರತಿಕ್ರಿಯೆ 

" ಸಮಸಮ ಹಾಗೂ ಪರಸ್ಪರ ವಿರೋಧಿ ಎಂದು. ಇದು ಮಾನವ ಶಕ್ತಿಗೆ ಅನ್ವಯಿಸದು. ಮಾನವನ 
ವಿಷಯದಲ್ಲಿ ಕ್ರಿಯೆ ಒಂದಾದರೆ, ಪ್ರತಿಕ್ರಿಯೆ ಪೂರಾ ಬೇರೆಯೆ ಆಗಿರಬಹುದು. ಮನುಷ್ಯ ತನ್ನಲ್ಲೇ 
ಇಂದ್ರಿಯ ಮಿಡಿತವನ್ನು ಮತ್ತು ಅದರ ಕರ್ಮಪ್ರತಿಕ್ರಿಯೆಯನ್ನು ಬದಲಾಯಿಬಲ್ಲ ಅಥವಾ ತೆಗೆದು 
ಹಾಕಬಲ್ಲ, ಹಾಗೆ ಮಾಡಲು ಅವನಿಗೆ ಸ್ವಾತಂತ್ರ್ಯವಿದೆ. ಹಾಗೆ ಮಾಡದಿದ್ದರೆ ಅವನು ಮೃಗದ 
ಮಟ್ಟಕ್ಕೆ ಇಳಿದಂತೆಯೆ. ಹೊರಜಗತ್ತಿನಿಂದ ಅವನಲ್ಲಿಗೆ ಒಂದು ದ್ವೇಷದ ಅಲೆ ಬಂದಲ್ಲಿ, ಅವನು 
ಅದನ್ನು ಒಳಕ್ಕೆ ತೆಗೆದುಕೊಂಡು, ತನ್ನ ಚಿತ್ತದಲ್ಲಿ ಅದನ್ನು ಸಂಸ್ಕರಿಸಿ, ಒಂದು ನಗೆಯಾಗಿ, ಪ್ರೀತಿಯ 
ಮಾತಾಗಿ ಹೊರಕ್ಕೆ ಕಳಿಸಬಲ್ಲ. ಹಾಗೆ ಮಾಡಿದಾಗಲೆಲ್ಲ ನಾವು ನಮ್ಮ ಸ್ವಾತಂತ್ರ್ಯವನ್ನು 
ಅಭಿವ್ಯಕ್ತಗೊಳಿಸುತ್ತೇವೆ. ಈ ಸಂಸ್ಕರಣೆ, ಈ ನಯಗಾರಿಕೆಯನ್ನು ಮಾಡಲು ನಮ್ಮ ಬಾಳಿನಲ್ಲಿ 
ಎಷ್ಟೊಂದು ಲಕ್ಷಾಂತರ ಸದಂರ್ಭ ಒದಗುತ್ತವೆ ! ಆದರೆ ನಮ್ಮಲ್ಲಿ ಬಹುಜನಕ್ಕೆ ಅದು ತಿಳಿದೇ 
ಇರುವುದಿಲ್ಲ; ಅದರಲ್ಲಿ ತುಂಬಿರುವ ಹಾಗೂ ಹೆಚ್ಚುವ ಸ್ವಾತಂತ್ರ್ಯ ಭಾವನೆ ತಿಳಿದೇ ಇರುವುದಿಲ್ಲ. 
ಯಂತ್ರದ ಗೊಂಬೆ ಎನ್ನುವಂತೆಯೆ ನಡೆದುಕೊಳ್ಳುತ್ತೇವೆ. ನಮಗೆ ಏನು ಬರುವುದೊ ಅದರ ಮೇಲೆ 
ನಮ್ಮ ಸ್ವಾತಂತ್ರ್ಯದ ಮುದ್ರೆ ಒತ್ತದೆ, ಹಾಗೆಯೆ ಅದನ್ನು ಹೊರಕ್ಕೆ ಕಳಿಸಿಬಿಡುತ್ತೇವೆ. ಕತ್ತೆಯ 
ಬೆನ್ನು ತಟ್ಟಿದರೆ ಅದು ನಿಮ್ಮನ್ನು ಒದೆಯಬಹುದು. ಅದು ಅದರ ಸ್ವಭಾವ ಆದರೆ ಮನುಷ್ಯನೂ 

ಹಾಗೇಕೆ ಮಾಡಬೇಕು ? ಹೊರಗಿನಿಂದ ಬರುವ ಎಲ್ಲ ಒತ್ತಡಗಳಿಗೂ ಅವನು ಮಾನವೀಯ 
ರೀತಿಯಲ್ಲಿ ಸ್ಪಂದಿಸಬಹುದು, ಮಾನಪ ಶ್ರೇಷ್ಠತೆಯ ಅಭಿವೃದ್ಧಿಯ ಎಂಥ ಗಾಢ ಕಲ್ಪನೆ ಇದು! 

ಈ ಅನುಭವ ಸಂಸ್ಕರಣೆ ವಿಜ್ಞಾನ ಎಷ್ಟೊ ಅಷ್ಟೇ ಕಲೆ ಕೂಡ, 


CC-0. Jangamwadi Math Collection. Digitized by eGangotri 


ಯುವಜನ ಹಾಗೂ ಮಾನವನ ಭವಿಷ್ಯ 


ನಮ್ಮ ಕೋಲಾರ ಚಿನ್ನದ ಗಣಿಗಳಲ್ಲಿ ಬೇಕಾದಷ್ಟು ಸಂಸ್ಕರಣೆ, ನಯಗೊಳಿಸು 
ಮಾಡುತ್ತೇವೆ. ಮಣ್ಣು ಕಲ್ಲು ಸೇರಿದ ಕಚ್ಚಾ ಅದಿರನ್ನು ತೆಗೆಯಲಾಗುತ್ತದೆ. ಅನಂತರ ಅದರ 
ಸಂಸ್ಕರಣೆ ನಡೆಯುತ್ತದೆ. ಅದರಿಂದ ಚಿನ್ನ ಇಟ್ಟಿಗೆಯಾಗಿ ಬರುತ್ತದೆ. ಮನುಷ್ಯನ ಹಾಗೂ ಅವರ 
ಆಂತರಂಗಿಕ ಅಭಿವೃದ್ಧಿ ಹಾಗೂ ಶ್ರೀಮಂತಿಕೆಗೆ ಮಹತ್ವದ ಧ್ವನಿಪೂರಿತವಾದ ಒಂದು ವೈಜ್ಞಾನಿಕ 
ಸಂಸ್ಕರಣಾ ತಂತ್ರ ಇದು. ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಈ ಪ್ರಶ್ನೆಯನ್ನು ನಾವು ನಮಗೆ 
ಕೇಳಿಕೊಳ್ಳಬೇಕು : ಕಚ್ಚಾ ಮಾನವ ಶಕ್ತಿಯನ್ನು ಸಂಸ್ಕರಿಸಿ, ನಯಗೊಳಿಸಿ ಪರಿವರ್ತಿಸಿ, 
ಸೃಜನಾತ್ಮಕವಾಗಿ ಮತ್ತು ರಚನಾತ್ಮಕವಾಗಿ ಮಾಡುವ ಯಾವ ವಿಜ್ಞಾನವೂ ಇಲ್ಲವೇ ? ಆ ಪ್ರಶ್ನೆ 
ಆಧ್ಯಾತ್ಮಿಕತೆಯೆ ಆದ ಧರ್ಮ ವಿಜ್ಞಾನಕ್ಕೆ ಉತ್ತರಕ್ಕಾಗಿ ನಮ್ಮನ್ನು ಕರೆದೊಯ್ಯುತ್ತದೆ. ಅದು 
ಶಿಕ್ಷಣದ ನಿಜವಾದ ಅರ್ಥಕ್ಕೂ ನಮ್ಮನ್ನು ಕರೆತರುತ್ತದೆ. ಮಾನವನ ಒಳಗೆ ಆವಿಭಃ'ವಿಸುವ 
ಪ್ರಕೃತಿಯ ಅಂಶಕ್ಕೆ ಸಂಬಂಧಿಸಿದಂತೆ ಶಿಕ್ಷಣ ಮತ್ತು ಧರ್ಮಗಳು (ಏಕೆಂದರೆ ಧರ್ಮ ಏನಿದ್ದರೂ ' 
ಶಿಕ್ಷಣದ ಮುಂದುವರಿಕೆಯೆ) ತಮ್ಮ ನೈಜ ಸ್ವರೂಪವನ್ನು ತೋರ್ಪಡಿಸುವುದ್ದು ಯಾವಾಗ ಎಂದರೆ, 
ಅವು ಮಾನವನ ಒಳ ಪ್ರಕೃತಿಯ ಈ ಕಚ್ಚಾ ಮಾನವಶಕ್ತಿಯನ್ನು ಎತ್ತಿಕೊಂಡು ಶುದ್ಧಗೊಳಿಸಿ 
ಅದನ್ನು ಸೃಜನಾತ್ಮಕವಾಗಿ ರಚನಾತ್ಮಕವಾಗಿ ಮಾಡಲು ಮನುಷ್ಯನಿಗೆ ನೆರವಾದಾಗ ಮಾತ್ರ, ಇದೇ 
ಶೀಲದ ಅರ್ಥ. ನಾವು ಇದನ್ನು ಮಾಡದೆ ಹೋದರೆ, ನಮ್ಮಲ್ಲಿ ಶಿಕ್ಷಣದಿಂದ ದೊರಕುವ ಎಲ್ಲ 
ಬೌದ್ಧಿಕ ಶಕ್ತಿಯಿದ್ದರೂ ನಾವು ನಮ್ಮ ಪಾಲಿಗೇ ಹತಾಶೆ ಆಗುತ್ತೇವೆ, ಸಮಾಜದ ಸಾಲಿಗೂ ಹತಾಶೆ 
ಆಗುತ್ತೇವೆ. ಕಚ್ಚಾ ಮಾನವಶಕ್ತಿಯ ದುರಂತ ನಾಟಕ ನಮ್ಮ ದೇಶದಲ್ಲಿ ಇಂದು ಇಲ್ಲಿ ಅಲ್ಲಿ 
ಎಲ್ಲೆಲ್ಲೂ ನಡೆಯುತ್ತಿರುವುದನ್ನು ನಾವು ಕಾಣುತ್ತಿದ್ದೇವೆ. 
ಓಡುತ್ತಿರುವ ರೈಲುಗಳಿಗೆ ಕಲ್ಲು ಹೊಡೆಯುವ, ರೈಲುಗಳಲ್ಲಿರುವ ಅನೇಕರನ್ನು ಗಂಡಸರು, 
ಹೆಂಗಸರು ಮಕ್ಕಳ ಎಲ್ಲರನ್ನೂ ಗಾಸಿಗೊಳಿಸುವ ಯವಜನರ ಮನಃಸ್ಥಿತಿಯನ್ನು ಕಲ್ಪಿಸಿಕೊಳ್ಳಿ ! 
ಅಷ್ಟೊಂದು ಜನರಿಗೆ ಗಾಸಿ ಉಂಟುವ ಈ ಕೆಲಸ ಅವರ ಚಿತ್ತವನ್ನು ತಟ್ಟುವುದಿಲ್ಲ ಅಥವಾ ಅವರ 
" ಹೃದಯಗಳಿಗೆ ದುಃಖವನ್ನಾಗಲಿ ಬೇಗುದಿಯನ್ನಾಗಲಿ ಉಂಟು ಮಾಡುವುದೇ ಇಲ್ಲ. ತಮ್ಮಲ್ಲಿ 
ಶಕ್ತಿ ಇದೆ, ಅದನ್ನು ತೋರ್ಪಡಿಸಬೇಕು ಅಷ್ಟೆ, ' ಪರಿಣಾಮ ಏನಾದರೂ ಆಗಿಕೊಳ್ಳಲಿ. ನಾವು 
ಬಹುಮಟ್ಟಿಗೆ ಮಾಡುವುದೆಲ್ಲ ಇದೇ. ಆ ಶಕ್ತಿಯನ್ನು ಪರಿಷ್ಕರಿಸಲು ಯಾರೂ ಅವರಿಗೆ ಹೇಳಿಲ್ಲ 
: ಜನತೆಗೆ ಸುಖ ಸಂತೋಷಗಳನ್ನು ಶಾಂತಿಯನ್ನು ತರಲು ನಿಮ್ಮ ಶಕ್ತಿಯನ್ನೇಕೆ ಬಳಸುವುದಿಲ್ಲ ? 
ಅದು ಭಾರಿ ಅಲಕ್ಷಿತ ವಿಷಯ. ಜಗತ್ತಿನ ಯುವಜನರಿಗೆ ಸ್ಫೂರ್ತಿ ನೀಡಿ, ಅನುಭವವನ್ನು ಸಂಸ್ಕರಿಸಿ 
ನಯಗೊಳಿಸುವ ಈ ಸಾಮರ್ಥ್ಯವನ್ನು ಅವರು ಬೆಳೆಸಿಕೊಳ್ಳಲು ನೆರವಿತ್ತರೆ, ಅವರ ಒಳಗೆ ಇರುವ 
ಶಕ್ತಿಯನ್ನು ಶುದ್ಧಗೊಳಿಸಲು ಹಾಗೂ ಮಾನವೀಯ ತುಡಿತ ಒಸರುವಂತೆ ಆ ಶಕ್ತಿಯನ್ನು 
ಮಾನವೀಯ ಕ್ರಿಯಾಂಶಗಳಾಗಿ ಪರಿವರ್ತಿಸಲು ನೆರವಾದಲ್ಲಿ, ಜಗತ್ತಿನ ಮಹೋನ್ನತ ಭವಿಷ್ಯ 
ಸ್ವತಃಸಿದ್ಧ ! ಇಂದು ನಮ್ಮ ದೇಶಕ್ಕೆ ಇದು ಅಪಾರವಾಗಿ ಬೇಕಾಗಿದೆ. 


೧೩. ಭಾರತದ ಅಪರಾಧ ರಾಜಧಾನಿ 


ಈ ದೆಹಲಿಯಲ್ಲಿ ಅಪರಾಧಗಳ ಪ್ರಮಾಣ ಭಾರಿ, ದೆಹಲಿ ಭಾರತದ ರಾಜಕೀಯ ರಾಜಧಾನಿ 
ಮಾತ್ರವಲ್ಲ, ಅಪರಾಧ ರಾಜಧಾನಿ ಎಂದೂ ಇದನ್ನು ಕರೆಯಬಹುದು. ಇದು ದೇಶಕ್ಕೆ ಗೌರವ 
ಅಲ್ಲ, ನಮ್ಮ ರಾಜಧಾನಿಗೂ ಅಲ್ಲ. ಈ ಅಪರಾಧಿಗಳು ಯಾರು? ಎಷ್ಟೊ ಸಲ ಅಪಾರ ಮೃಗೀಯ 
ಶಕ್ತಿ ತುಂಬಿದ ಯುವಜನರೇ, ಎಷ್ಟೋ ಸಲ ಉನ್ನತ ಶಿಕ್ಷಕರು. ಆದರೆ ಮಾನವೀಯ ಮಿಡಿತ 
'ಇಲ್ಲದವರೇ ಅದೇ ಭಾರಿ ವೃತ್ಯಾಸ ಉಂಟುಮಾಡುವುದು. ವಿವೇಕಾನಂದರು ಹೇಳಿದರು. ದೇವತೆಗೂ 


CC-0. Jangamwadi Math Collection. Digitized by eGangotri 


oe ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಬು 
ಅಸುರನಿಗೂ ಏನು ವೃತ್ಕಾಸ? ಜ್ಞಾನ ಇಬ್ಬರಲ್ಲೂ ಉಂಟು. ಆದರೆ ಅಸುರನಲ್ಲಿ ಇಲ್ಲದಿರುವುದು 
ಒಂದು, ಅದೇ ಕರುಣೆ, ದಯೆ. ಜ್ಞಾನದ ಜೊತೆಗೆ ಕರುಣೆಯೂ ಇದ್ದಲ್ಲಿ ಮಾನವ ದೇವನಾಗುತ್ತಾನ್ನ. 
ಕರುಣೆ ಇಲ್ಲದಿದ್ದರೆ ಅವನೇ ವಿನಾಶಕ, ಅಪಾಯಕಾರಿ ಆಗುತ್ತಾನೆ. ನಮ್ಮ ರಾಜಧಾನಿಯಲ್ಲಿ 
ಅದ್ಭುತ ಯುವ ಜನರಿದ್ದಾರೆ. ಅವರ ಚಿತ್ತ ಶಕ್ತಿವ್ಯೂಹದಲ್ಲಿ ಕೊಂಚ ಬದಲಾವಣೆ ಆದರೆ, ಅವರೇ 
ನಮ್ಮ ನಾಡಿಗೆ ತಾರಕ ವ್ಯಕ್ತಿ ಗಳಾಗುತ್ತಾರೆ ; ಆದರೆ ಈಗಿನ ಸ್ಥಿತಿಯಲ್ಲಿ ಅವರಲ್ಲಿ ಅನೇಕರು 
ನಮ್ಮ ಸಮಾಜಕ್ಕೆ ಹತಾಶೆ ಆಗಿದ್ದಾರೆ. ಉನ್ನತಮಟ್ಟದ ಕುಟುಂಬಗಳಿಂದ ಬಂದ ಹಾಗೂ ಉನ್ನತ 
ಅಧಿಕಾರಸ್ಥಾನ ಸಂಬಂಧವುಳ್ಳ ಯುವಜನರೂ ಪಾತಕಿಗಳಾಗಿ ಹೋಗುತ್ತಿದ್ದಾರೆ. ಹೀಗಿರುವಾಗ, 
ಪೋಲೀಸ್‌ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಿದರೆ, ಕಾನೂನು ವ್ಯವಸ್ಥೆಯನ್ನು ಅಲ್ಲಿ ಇಲ್ಲಿ ತಿದ್ದಿದರೆ, 
ಹೊಸ ಕಾನೂನು ತಂದರೆ ಏನೂ ಆಗುವುದಿಲ್ಲ. ಅವರಲ್ಲಿ ಇರುವ ಶಕ್ತಿಗಳ ದಿಕ್ಕು ದಿಸೆಯಲ್ಲಿ 
ಏನೋ ದೋಷ ಇರಬೇಕು. ಅವರಿಗೆ ಸದಾಕಾಲವೂ ವೈಯಕ್ತಿಕ ಮಹದಾಶೆಯ ಪ್ರಚೋದನೆ 
ಮಾತ್ರ ಇದೆ. ಅವರಿಗೆ ಭಾವನೆಯೆ ಇಲ್ಲ. ಈ ರೀತಿ ಭಾವಿಸಲು ತರಬೇತಿಯೂ ಅವರಿಗೆ ಆಗಿಲ್ಲ : 
ಇಗೊ ಇದು ನನ್ನ ಯುವಶಕ್ತೆ. ನಾನು ಹೋಗಿ ಈ ಶಕ್ತಿಯಿಂದ ಮಾನವ ಜೀವನವನ್ನು 
ವೃದ್ಧಿಗೊಳಿಸುತ್ತೇನೆ ಈ ಶಕ್ತಿಯಿಂದ ನಾನು ನನ್ನ ದೇಶಕ್ಕೂ ಜನಕ್ಕೂ ಸೇವೆ ಸಲ್ಲಿಸುತ್ತೇನೆ 
ಅದರಿಂದ ನಮ್ಮ ಎಳೆಯ ಪ್ರಜಾಪ್ರಭುತ್ವವನ್ನು ಬಲಪಡಿಸುತ್ತೇನೆ. 
ಇದೊಂದು ಶ್ರೇಷ್ಠ ವಿಚಾರ. ಆದರೇನು, ಅವರ ಮನಸ್ಸಿಗೆ ನಾಟುವುದೇ ಇಲ್ಲ. ಯಾರೂ 
ಇದನ್ನು ಅವರ ಮನಸ್ಸಿಗೆ ಹಾಕಿಯೆ ಇಲ್ಲ. ಆದ್ದರಿಂದಲೇ ನಮ್ಮ ಸುಂದರವಾದ ದೇಶ ಇಂದು 
ಕುರೂಪಿಯಾಗಿದೆ. ದೆಹಲಿ ವಿಶ್ವವಿದ್ಯಾನಿಲಯ ಇರುವ ಗುಡ್ಡದ ಮೇಲೆ ಒಂದು ಉದ್ಯಾನವಿದೆ. 
೧೯೫೦ರಲ್ಲಿ ನಾನು ಇಲ್ಲಿದ್ದೆ. ಆಗ ಅದು ಕಾಡಾಗಿತ್ತು. ಈಗ ಸುಂದರ ಉದ್ಯಾನ ; ಆದರೆ ಯಾರೂ 
ಅದನ್ನು ಅನುಭವಿಸಲಾರರು. ಏಕೆಂದರೆ ಯಾವನೊ ದುಷ್ಟ ದರೋಡೆ ಮಾಡಬಹುದು ಇಲ್ಲವೇ 
ಕೊಂದಾನು. ಇಂದು ನಮ್ಮ ನಗರಗಳ ಅನೇಕ ಉದ್ಯಾನಗಳ ಗತಿ ಇದು. ಎಂಥ ಮಾನವ ದುರಂತ? 


೧೪. ಪೂರ್ಣಮಾನವಾಭಿವೃದ್ಧಿಯ ಮೂಲಕ ಮಾನವ ಭವಿಷ್ಯವನ್ನು ನಿಶ್ಚಯಗೊಳಿಸಿ 
ಆದರೆ, ಯಾವ ಶಕ್ತಿಗಳನ್ನು ತನ್ನ ಪೂರ್ಣ ಬೆಳವಣಿಗೆಯ ಅವಿಭಾಜ್ಯ ಅಂಗವಾಗಿ, 
ಶಿಸ್ತುಗೊಳಿಸುವ ತುರ್ತು ಅಗತ್ಯವಿದೆ. ಅದು ತನ್ನಿಂದಲೇ ಆಗಬೇಕು, ಪೊಲೀಸರಿಂದ ಅಲ್ಲ. ಭಾರತದ 
ಮಾನವಾಭ್ಮುದಯಕ್ಕೆ ಈ ಎಲ್ಲಾ ಶಕ್ತಿಯೂ ಬೇಕು; ನಮ್ಮ ರಾಷ್ಟ್ರಭಿವೃದ್ಧಿಗಾಗಿ ಪ್ರಾಕೃತಿಕ ಹಾಗೂ 
ಮಾನವ ಶಕ್ತಿಯನ್ನೆಲ್ಲ ಬಳಸಿಕೊಳ್ಳಬೇಕು. ಭಾರತದಲ್ಲಿ ಕಚ್ಚಾ ತೈಲದ ಉತ್ಪಾದನೆಯನ್ನು 
ಹೆಚ್ಚಿಸುತ್ತಿದ್ದೇವೆ. ಇವೊತ್ತು ಉತ್ಪಾದನೆ ೧೩ ರಿಂದ ೧೪ ಮಿಲಿಯನ್‌ ಟನ್‌ ಮಾತ್ರ. ಆದರೆ ಈ 
ಬಾಬಿನಲ್ಲಿ ಅಮೂಲ್ಯ ವಿದೇಶೀ ವಿನಿಮಯ ಉಳಿಸಬೇಕಾದರೆ ದೇಶಕ್ಕೆ ಕನಿಷ್ಠ ೫೦ ಮಿಲಿಯನ್‌ 
ಟನ್‌ ಅಗತ್ಯ ; ಮುಂದಿನ ಕೆಲವು ವರ್ಷಗಳಲ್ಲಿ ಭೂಗರ್ಭದಿಂದಲೂ ಕಡಲಿನಿಂದಲೂ ನಮಗೆ 
ಬೇಕಾದಷ್ಟು ಕಚ್ಚಾ ತೈಲ ಪಡೆಯುವ ಭರವಸೆ ಇದ್ದೇ ಇದೆ. ಆ ಕಚ್ಚಾ ತೈಲವನ್ನು ಬಹುಮೂಲ್ಕ 
ಪೆಟ್ರೋಲಿಯಂ ಉತ್ಪನ್ನಗಳಾಗಿ ಸಂಸ್ಕರಿಸುವ ಸಾಮರ್ಥ್ಯವನ್ನು ಹೆಚ್ಚಿಸಲಿದ್ದೇವೆ. ಅದರಿಂದ ನಮ್ಮ 
ಇಂಧನ ಸಮಸ್ಯೆ ಬಹುಮಟ್ಟಿಗೆ ಪರಿಹಾರವಾಗುತ್ತದೆ. ಆದರೆ ನಮ್ಮ ದೇಶದಲ್ಲಿ ಈಗಾಗಲೇ 
ಇರುವ ಹಾಗೂ ಅಪಾರವಾಗಿ ಸತತವಾಗಿ ಹೆಚ್ಚುತ್ತಿರುವ ಕಚ್ಚಾ ಮಾನವ ಶಕ್ತಿಯ ವಿಚಾರವೇನು? 
ಇಷ್ಟೊಂದು ಮಾನವ ಶಕ್ತಿ ಕಚ್ಚಾ ಆಗಿಯೆ, ನಯಗೊಳ್ಳದೆ ಉಳಿದು ಹೋಗುತ್ತಿರುವಾಗ ನಾನಾ 

ಆತ್ಮನಾಶಕ ಹಾಗೂ ವಿನಾಶಕ ರೀತಿಗಳಲ್ಲಿ ವ್ಯರ್ಥವಾಗುತ್ತಿರುವಾಗ, ಭವಿಷ್ಯ ಕರಾಳವಾಗಿದೆ. 
ಆದ್ದರಿಂದಲೇ ನಾವು ಪೂರ್ಣ ಮಾನವಾಭಿವೃದ್ಧಿಯ, ನಿಜ್ಞಾನ ಮತ್ತು ತಂತ್ರವನ್ನು 


CC-0. Jangamwadi Math Collection. 


ಯುವಜನ ಹಾಗೂ ಮಾನವನ ಭವಿಷ್ಯ ಚಾ 


ಅವಲಂಬಿಸುವುದು ಅಗತ್ಯ. ಈ ಅದ್ಭುತ ಮಾನವ ಶಕ್ತಿ ಮೂಲಗಳನ್ನು ಸಂಸ್ಕರಿಸುವ ಹಾಗೂ 
ಅವಕ್ಕೆ ರಚನಾತ್ಮಕವೂ ಸೃಜನಾತ್ಮಕವೂ ಮಾನವೀಯವೂ ಆದ ದಿಕ್ಕುತೋರುವ ಸಮಸ್ಯೆ ಮತ್ತು 
ವಿಧಾನಗಳನ್ನು ಲಕ್ಷ್ಮಕ್ಕೆ ತೆಗೆದುಕೊಳ್ಳುವುದು ಅಗತ್ಯ. ಪ್ರತಿಯೊಂದು ಮಾನವ ಶಕ್ತಿ, ಅಭವ್ಯಕ್ತಿಯ 
ಹಿಂದೆಯೂ ಮಾನವೀಯ ಮಿಡಿತ ಇದ್ದೇ ಇರಬೇಕು. ಮಾನವ ಶಕ್ತಿಯನ್ನು ಬಲವಾದ ಮಾನವೀಯ 
ಮಿಡಿತವಾಗಿ, ಕ್ರಿಯೆಯಾಗಿ ಪರಿವರ್ತಿಸುವ ಈ ಗಾಢ ದರ್ಶನವನ್ನು ನಮಗೆ ಬೋಧಿಸಿದ ಮಹಾನ್‌ 
ಆಧುನಿಕ ಗುರುಗಳಲ್ಲಿ ಒಬ್ಬರು ಸ್ವಾಮಿ ವಿವೇಕಾನಂದರು. ಅವರ ಸಂದೇಶ ಮಾನವತೆಯ ಸಂದೇಶ, 
ನಮ್ಮ ಜನತೆಯಿಂದಲೇ ಪುಟಿಯುವ ತೀವ್ರ ಮಾನವೀಯ ಮಿಡಿತಗಳು ತುಂಬಿದ ಸಂದೇಶ. ಪೂರ್ಣ 
ಮಾನವಾಭಿವೃದ್ಧಿಯಾಗಿ ಪ್ರವಹಿಸುವ ಸಂದೇಶ : 

ಪ್ರಸ್ತುತವಾದ ವೈಜ್ಞಾನಿಕ ಮಾನವೀಯತೆಯೂ ಸೇರಿದಂತೆ ಪಾಶ್ಚಿಮಾತ್ಯ ಮಾನವೀಯ 
ದರ್ಶನಗಳಿಂದ ನಮಗೆ ಯಾವ ತಥ್ಮ ಹಾಗೂ ಅರ್ಥ ಸಿಗುವುದೋ ಅದಕ್ಕಿಂತ ಆಳವಾದುದು . 
ಸ್ವಾಮೀಜಿಯ ಮಾನವೀಯತೆಯಲ್ಲಿದೆ. ಪಾಶ್ಚಿಮಾತ್ಮ ದರ್ಶನಗಳು ಇಂದ್ರಿಯ ಪ್ರಭಾವಿತವಾದ 
ಹಾಗೂ ಇಂದ್ರಿಯ ಪ್ರಕಾಶಿತವಾದ ಬಾಹ್ಮಮಾನವನನ್ನು ಮಾತ್ರ ಕಾಣುತ್ತವೆ. ನಮ್ಮ 
ಖಪಷಿಗಳಾದರೊ-ಪ್ರಾಚೀನ ಹಾಗೂ ಆಧುನಿಕರು-ಮಾನವನ ಅಂತರಾಳಕ್ಕೆ ಹೋಗಿದ್ದಾರೆ, ಅವನಲ್ಲಿ 
ಮಹತ್ತಾದುದನ್ನು, ದಿವೃತೆಯ ಕಿಡಿಯನ್ನು ಕಂಡು ಹಿಡಿದಿದ್ದಾರೆ ; ಅದೇ ವಿವೇಕಾನಂದರ 
ಮಾನವೀಯತೆಯ ಮೂಲ. 

ಈ ಮಾನವೀಯತೆ ಸಾರತಃ ಭಾರತೀಯ ಹಾಗೂ ವೇದಾಂತದ್ದು. ಪಾಶ್ಚಿಮಾತ್ಯ ಮಾನವೀಯತೆ 
ಯಾಗಲಿ, ಅದರ ವೈಜ್ಞಾನಿಕ ಮಾನವೀಯತೆಯಾಗಲಿ ಅಥವಾ ಮಾರ್ಕ್ಸ್‌ನ ಮಾನವೀಯತೆಯಾಗಲಿ 
ಮಾನವನ ಈ ದಿವ್ಯವೂ ಆಳವೂ ಆದ ಆಯಾಮದ ಒಳ ಹೊಕ್ಕಿಲ್ಲ. ಯಾವಾಗ ಮಾನವ ಈ 
ದಿವ್ಯ ಆಯಾಮದ ಕಿಂಚಿತ್ತನ್ನಾದರೂ ತೋರ್ಪಡಿಸುವನೊ, ಆಗ ಅವನೂ ಅವನ ಶಕ್ತಿಯೂ ಸಕಲ 
ಮನುಕುಲಕ್ಕೆ ಅನುಗ್ರಹ ಮೂಲವಾಗಿ ಪರಿವರ್ತಿತವಾಗುತ್ತಾರೆ. ಆದ್ದರಿಂದಲೇ ವಿವೇಕಾನಂದರು . 
ಧರ್ಮವನ್ನು ಕೇವಲ ಒಂದು ಪಂಥ ಅಥವಾ ವಿಧಿ-ನಿಷೇಧಗಳ ಕಟ್ಟು ಎನ್ನಲಿಲ್ಲ. ಮಾನವನಲ್ಲಿ 
ಆಗಲೇ ಇರುವ ದಿವ್ಯತೆಯ ಆವಿರ್ಭಾವ ಎಂದು ವರ್ಣಿಸಿದರು. ಮಾನವನ ಬೆಳವಣಿಗೆ, ಅಭಿವೃದ್ಧಿ 
ಹಾಗೂ ಸಿದ್ಧಿಯ ವಿಜ್ಞಾನವಾಗಿ ಇದೇ ಧರ್ಮದ ಅರ್ಥ ಮತ್ತು ಮಹತ್ವ ಜ್ಞಾನ ಇಲ್ಲಿದೆ. ಮನುಷ್ಯ 
ಬುದ್ಧಿ ಶಕ್ತಿಯಲ್ಲಿ ಕೊರತೆ ಉಳ್ಳವನಾಗುತ್ತಾನೆ. ಜ್ಞಾನದಿಂದ ಆತ ಬೌದ್ಧಿಕವಾಗಿ ಜಾಗೃತನಾಗುತ್ತಾನೆ, 
ದಕ್ಷನಾಗುತ್ತಾನೆ. ಆದ್ದರಿಂದ ನಮಗೆ ಬುದ್ಧಿ ಶಕ್ತಿಯನ್ನು ಕೊಡುವ ಶಿಕ್ಷಣ ಈ ಮಾನವೀಯ 
ಮಿಡಿತವನ್ನೂ ಕೊಡಬೇಕು, ಶೀಲ ಶಕ್ತಿಯನ್ನೂ ಕೊಡಬೇಕು. ಮಾನವನ ಶಿಕ್ಷಣ ಈ ಎರಡೂ 
ಶಕ್ತಿ ಮೂಲಗಳನ್ನು ಸಂಯೋಜಿಸಿದ್ದಾದರೆ, ಅವನಿಂದ ಎಂಥ ಅದ್ಭುತ ಗುಣಾತ್ಮಕ ಹಾಗೂ 
ಲಾಭದಾಯಕ ಶಕ್ತಿಗಳು ಹೊರಬಂದಾವು ! ॥ 

ವಿವೇಕಾನಂದರು ಆಳವಾಗಿ ಆಧ್ಯಾತ್ಮಿಕವಾದವರು, ತೀವ್ರವಾಗಿ ಮಾನವೀಯವಾದವರು ಅವರ 
ಮಾನವೀಯತೆ ಸಮಾಜದ ಮೇಲೆ ಅದ್ಭುತ ಪರಿಣಾಮ ಉಳ್ಳದ್ದು. ಏಕೆಂದರೆ ಆದರ ಬೆನ್ನಲ್ಲಿ 
ಪ್ರಾಚೀನ ಹಾಗೂ ಆಧುನಿಕ ಜ್ಞಾನದ ಬೌದ್ಧಿಕ ಶಕ್ತಿಯ ಬಲವೂ ಇತ್ತು. ಜ್ಞಾನವೇ ಒಂದು ಶಕ್ತಿ. 
ನಾಶಕರವೂ ಆಗಬಹುದು ಅಥವಾ ರಚನಾತ್ಮಕವೂ ಆಗಬಹುದು. ಅದೇ ರೀತಿ ಕೇವಲ ಮಾನವೀಯ 
ಮಿಡಿತ ತಾನು ಒಳ್ಳೆಯದಾಗಿರಬಹುದು, ಆದರೆ ಹೆಚ್ಚು ಪರಿಣಾಮಕಾರಿ ಅಲ್ಲದಿರಬಹುದು. ಆದರೆ 
ಮಾನವೀಯ ಮಿಡಿತ ಹಾಗೂ ಜ್ಞಾನ ಎರಡೂ ಸೇರಿದರೆ ಅದು ಅದ್ಭುತವಾಗಿ ವಿಶಿಷ್ಟವಾದ ಶಕ್ತಿ. 
ಈ ಶಕ್ತಿಯನ್ನೇ ಹಿಂದೆ ತೈತ್ತೀರಿಯ ಉಪನಿಷತ್ತುಗಳಿಂದ ಪ್ರಸ್ತಾಪಿಸಿದ್ದು, ಪೂರ್ಣ ಯೌವ್ವನದಲ್ಲಿ 
ಕಾಣಿಸುವಂಥದು : ಸಾಧ: ಯುಪಾ? ಅಧ್ಯಾಯತಃ) ಅಶಿಷ್ಟೊಫೃಷ್ಕೊ$ ಬಲಿಸ್ಕ್ಗ “ಸುಶಿಕ್ಷಿತ, 


ದಾ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಆಶಾಭರಿತ ದೃಢಮನಸ್ಸು ಸಂಕಲ್ಪ ಉಳ್ಳವ, ಬಲಿಷ್ಠನಾದವ.” ಆ ಮಾನವ ಆನಂದದ ಘಟ 
ಅಜರ ದ ತರ ಯುವಜನರನ್ನು ನಮ್ಮೆ ಶಿಕ್ಷಣ ರೂಪಿಸಿಕೊಡಬೇಕು. ಸ 
ಮಾನವ ಆನಂದದ ಘಟಕಗಳಾಗುವ ಈ ಅವಕಾಶವನ್ನು ಕುಗ್ಗಿಸುವ ಒಂದು ಅಂಶ ಭಾರತದ 
ನಿರುದ್ಮೋಗ್ಯ ಮುಂದುವರಿದ ವಿದೇಶಗಳಲ್ಲಿ ಹೆಚ್ಚು ಉದ್ಯೋಗಾವಕಾಶಗಳು ಇರುವುದ 
ಕಾಣುತ್ತೇವೆ. ಅಭಿವೃದ್ಧಿಶೀಲ ರಾಷ್ಟ್ರವಾದ ನಮ್ಮಲ್ಲಿ ಇನ್ನೂ ಸಾಕಷ್ಟು ಉದ್ಯೋಗಾವಕಾಶ ಇಲ್ಲ. 
ಆದ್ದರಿಂದ, ನಮ್ಮ ಯುವಜನ ನಾಳೆ ತಮಗೆ ಏನಾದೀತೊ ಎಂದು ಕಾತರರಾಗಿದ್ದಾರೆ. ನಮ್ಮ 
ದೇಶ ಹೆಚ್ಚು ಹೆಚ್ಚು ವೈಜ್ಞಾನಿಕ ಶಕ್ತಿಯಿಂದ, ಶೀಲಶಕ್ತಿಯಿಂದ, ಬಗೆಬಗೆಯ ಕೈಗಾರಿಕೆಗಳಿಂದ, 
ವ್ಯಾಪಕ ಶಿಕ್ಷಣದಿಂದ ಅಭಿವೃದ್ಧಿ ಹೊಂದಿದಾಗ, ನಮ್ಮಲ್ಲೂ ಹೇರಳ ಉದ್ಯೋಗಾವಕಾಶ 
ಸಾಧ್ಯವಾದೀತು. ಆಗ ನಾವು ಸಲೀಸಾಗಿ ಒಂದು ಉದ್ಯೋಗವನ್ನು ಬಿಟ್ಟು, ಇನ್ನೊಂದಕ್ಕೆ ಹೋಗ 
ಬಹುದು; ಅಮೆರಿಕಾದಲ್ಲಿ ನೋಡಿದ್ದೇನೆ, ಯುವಜನ ಒಂದು ಕೆಲಸ ಬಿಟ್ಟು ಹೊಸ ಕೆಲಸಕ್ಕೆ ಹೋಗು 
ತ್ತಾರೆ. ಆದರೆ ಈಗೇನೊ ಅಮೆರಿಕದಲ್ಲೂ ನಿರುದ್ಯೋಗ ಹೆಚ್ಚುತ್ತಿದೆ. ಉನ್ನತಾಭಿವೃದ್ಧಿ ಹೊಂದಿದ 
ಎಲ್ಲ ದೇಶಗಳಲ್ಲೂ, ಕಡಿಮೆ ತೃಪ್ತಿಕರವಾದ ಉದ್ಯೋಗಗಳಿಂದ ಹೆಚ್ಚು ತೃಪ್ತಿಕರ ಉದ್ಯೋಗಗಳಿಗೆ 
ಸಲೀಸಾಗಿ ಹೋಗಲು ಹೆಚ್ಚು ಆಸ್ಪದವಿರುತ್ತದೆ. ಕಠಿಣವಾದ ದಕ್ಷವಾದ ಪರಿಶ್ರಮ ಹಾಗೂ ನಮ್ಮ 
ಮಾನವೀಯ ಉದ್ದೇಶಗಳಿಗೆ ನಮ್ಮ ಮಾನವಶಕ್ತಿಗಳ ಸಮರ್ಪಣೆ ಇವು ಇಲ್ಲದೆ ಭಾರತದಲ್ಲಿ 
ಅಂತಹ ಪರಿಸ್ಥಿತಿಯನ್ನು ಸೃಷ್ಟಿಸಲಾರೆವು. ಭೂಮಿಯಿಂದ ಕಚ್ಚಾ ತೈಲವನ್ನೊ, ಚಿನ್ನ ಅಥವಾ ತಾಮ್ರದ 
ಅದಿರನ್ನೊ ತೆಗೆದು ಅದನ್ನು ಸಂಸ್ಕರಿಸದೆ ಇಟ್ಟರೆ, ದೇಶ ಅಭಿವೃದ್ಧಿ ಹೊಂದಲಾರದು, 
ಶ್ರೀಮಂತವಾಗಲಾರದು. ಮಾನವಾಭಿವೃದ್ಧಿ ಕ್ಷೇತ್ರದಲ್ಲಿ, ಶೀಲಶಕ್ತಿ ಅಗತ್ಯ. ಅದು ಮಾತ್ರ ಭೌತಿಕ 
ಶಕ್ತಿಯನ್ನು ಪರಿವರ್ತಿಸಿ ಪೂರ್ಣ ಮಾನವಾಭಿವೃದ್ಧಿಗೂ ಕಲ್ಯಾಣಕ್ಕೂ ಬಳಸುವಂತೆ ಮಾಡಬಲ್ಲದು. 
ಆ ಶೀಲ ಶಕ್ತಿ ಭಾರಿ ಪ್ರಮಾಣದಲ್ಲಿ ನಮಗೆ ಬರಬೇಕು. ಅದರಿಂದ ನಾವು ನಮ್ಮ ಆರ್ಥಿಕ ಸಾಮಾಜಿಕ 
ಹಾಗೂ ರಾಜಕೀಯ ಸಮಸ್ಯೆಗಳನ್ನು ದಾಟಬಹುದು ಮತ್ತು ನಮ್ಮ ದೇಶದಲ್ಲಿ ಪ್ರಗತಿಪರವಾದ 
ಸಾಮಾಜಿಕ-ಆರ್ಥಿಕ ವ್ಯವಸ್ಥೆಯನ್ನು ಸೃಷ್ಟಿಮಾಡಬಹುದು. ಆಂತಹ ವ್ಯವಸ್ಥೆಯಲ್ಲಿ, ನಾಳೆಯ ಬಗ್ಗೆ 
ನಿರಂತರ ಕಾತರ ನಮ್ಮ ಮನಸ್ಸು ಹೃದಯಗಳನ್ನು ಮರಗಟ್ಟಿಸುವುದಿಲ್ಲ. ಮತ್ತು ಮಾನವನ ಜೈವಿಕ 
ಹಾಗೂ ಬೌದ್ದಿಕ ಆಯಾಮ ಮತ್ತು ಮಿತಿಗಳನ್ನು ಮೀರಿದ ಆಧ್ಯಾತ್ಮಿಕ ಬೆಳವಣಿಗೆಯ ಫಲವೇ 
ಶೀಲಶಕ್ತಿ. 


೧೫. ಶೀಲಶಕ್ತಿ ಇಲ್ಲದೆ ಮಾನವ ಭವಿಷ್ಯ ಕರಾಳ 

ನಾನು ಎಷ್ಟೊ ಸಲ ಅಮೆರಿಕನ್‌ ಯುವಜನರನ್ನು ಮಚ್ಚಕೊಳ್ಳುತ್ತೇನೆ ; ನಿರುದ್ಮೋಗವಿದ್ದರೂ 
ಅವರು ಹೆಚ್ಚಿಗೆ ತಲೆಕೆಡಿಸಿಕೊಳ್ಳರು. ಅವರು ಕಾಲೇಜಿನಲ್ಲಿ ಓದುತ್ತಿದ್ದಾರೆ ಎಂದುಕೊಳ್ಳಿ ; ಏನೊ 
ಒಂದು ಒಳ ಒತ್ತಡವನ್ನು ಅನುಭವಿಸಿ, ಅದಕ್ಕೆ ಸ್ಪಂದಿಸಿ, ಆವರು ಓದನ್ನು ಬಿಟ್ಟು ಲೋಕಯಾತ್ರೆಗೆ 
ಹೊರಡುತ್ತಾರೆ ಇಲ್ಲವೇ ಯಾವುದೊ ಹಿಂದುಳಿದ ದೇಶದಲ್ಲಿ ಒಂದೆರಡು ವರ್ಷ ಸೇವೆ ಮಾಡಲು 
ಹೋಗುತ್ತಾರೆ. “ಜಗತ್ತನ್ನು ನೋಡೋಣ, ಅಥವಾ ಯಾವುದಾದರೂ ದೇಶದ ಸೇವೆಯಲ್ಲಿ ಸ್ವಯಂ 
ಸೇವಕರಾಗೋಣ” ಎಂದು ತಾವೇ ಹೇಳಿಕೊಳ್ಳುತ್ತಾರೆ, ಆ ಬಗೆಯ ಮನೋಭಾವ, ಮುಕ್ತಭಾವನೆ 
ನಮ್ಮಲ್ಲಿ ಇನ್ನೂ ಅಭಿವೃದ್ಧಿಯಾಗುತ್ತಿರುವ ನಮ್ಮ ದೇಶದಲ್ಲಿ, ಇಲ್ಲ. ನಮ್ಮಲ್ಲಿ ನಿತ್ಯ 
ದಲ್ಲಿರುವ ಧಾವಂತ, ಕಾತರ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಇಲ್ಲ. ಆ ಜನ ಪ್ರವಾಸಮಗಿಸಿದ 
ಮೇಲೆ ಇನ್ನೊಂದು ಉದ್ಯೋಗ ಹಿಡಿಯುತ್ತಾರೆ. ಭುರತದಲ್ಲಿ ಕಷ್ಟಪಟ್ಟು ದುಡಿದರೆ, ದಕ್ಷವಾಗಿ 
ದುಡಿದರೆ ಸ್ಥಾಂಭಿಕ್ಷ ಭ್ಞಾವನ್ನಭಿಂದ ಮಡಿದರೆ. ನಮ್ಮ-ಶಸ್ತಿಸಳಮ್ಮಂಸರಿಯಾದ ದಾರಿಯಲ್ಲಿ 


ಯುವಜನ ಹಾಗೂ ಮಾನವನ ಭವಿಷ್ಯ ವಾ 
ಬಳಸಿದರೆ, ನಮ್ಮಲ್ಲೂ ಅಂತಹ ಸ್ವಾತಂತ್ರ್ಯದ ಸ್ಥಿತಿ ಬರುತ್ತದೆ. ದುರದೃಷ್ಟಕರ, ನಮ್ಮ ಅನೇಕ ಜನ 
ಕಷ್ಟಪಟ್ಟು ಕೆಲಸ ಮಾಡುವವರಲ್ಲ ; ಅನೇಕರಂತೂ ಕೆಲಸದಲ್ಲಿ ಪ್ರಾಮಾಣಿಕರೂ ಅಲ್ಲ. ನಾವು 
ಕೆಲಸ ಮಾಡುವಾಗ, ದೇಶಕ್ಕೂ ಮೋಸ ಮಾಡುತ್ತೇವೆ, ಸಮಾಜಕ್ಕೂ ಮೋಸ ಮಾಡುತ್ತೇವೆ. 
ನಾವು ಪಡೆಯುವ ಸಂಬಳಕ್ಕೂ ಸರಿಯಾಗಿ ದುಡಿಯುವುದಿಲ್ಲ ! ಈ ಶೀಲ ದೌರ್ಬಲ್ಯಗಳು ಭಾರತ 
ಸಮಾಜದ ಆಕಾಶದಲ್ಲಿ ದಟ್ಟವಾಗಿ ಕವಿದಿವೆ. ಭಾರತಕ್ಕೆ ಬರುವ ಭಾರತೇತರರಿಗೆ, ನಮ್ಮ ಶೀಲ 
ದೋಷಗಳು, ಕೊರತೆಗಳು ನಮಗಿಂತ ಚೆನ್ನಾಗಿ ಕಾಣಿಸುತ್ತವೆ. ಈ ಸಂದರ್ಭದಲ್ಲಿ ಒಬ್ಬ ಜಪಾನೀ 
ಪ್ರವಾಸಿ ತನ್ನ ಭಾರತೀಯ ಗೆಳೆಯನಿಗೆ ಹೇಳಿದ ಮಾತು ಸ್ವಾರಸ್ಕಕರ ಹಾಗೂ ಬೋಧಕರ. ಅವರು 
ಹೇಳಿದರು : 

ಜಪಾನಿನಲ್ಲಿ ನಾವು ಕೈಗಡಿಯಾರ, ಗೋಡೆ ಗಡಿಯಾರ ಇತ್ಯಾದಿಗಳನ್ನು ರಫ್ತಿಗಾಗಿಯೆ ಕಷ್ಟಪಟ್ಟು 
ದುಡಿದು ತಯಾರಿಸುತ್ತೇವೆ. ಆದ್ದರಿಂದ ನಮ್ಮ ಉತ್ಪಾದನೆಯಲ್ಲಿ ನಾವು ಬಳಸಿಕೊಳ್ಳುವುದು ತುಂಬ 
ಕಡಿಮೆ. ನಾವು ಕಚ್ಚಾ ಪದಾರ್ಥಗಳನ್ನು ಹೊರಗಿನಿಂದ ತರಬೇಕು ; ಅವುಗಳನ್ನು ಸಂಸ್ಕರಿಸಿ 
ಮಾರುತ್ತೇವೆ ; ನಾವು ಬದುಕುವುದು ಹಾಗೆ : ನನ್ನ ಮನೆಯಲ್ಲಿ ಇರುವುದು ಒಂದೇ ಒಂದು 
ಗಡಿಯಾರ ; ನಮ್ಮ ತಂದೆ ತಾಯಿ ನಾನು ಎಲ್ಲರೂ ಆ ಗಡಿಯಾರ ನೋಡಿಯೆ ನಮ್ಮ ನಿತ್ಯಕರ್ಮ 
ಗಳನ್ನು ಗೊತ್ತುಮಾಡಿಕೊಳ್ಳುತ್ತೇವೆ. ವೈಯಕ್ತಿಕವಾಗಿ ಗಡಿಯಾರ ಇಟ್ಟುಕೊಂಡಿಲ್ಲ ; ಇಟ್ಟುಕೊಳ್ಳು 
ವುದು ಸಾಧ್ಯವೂ ಇಲ್ಲ. ದೇಶದ ಒಳಿತಿಗಾಗಿ ನಾವು ಎಲ್ಲವನ್ನೂ ರಫ್ತು ಮಾಡುವುದು ನಮ್ಮ ಇಚ್ಛೆ. 
ಆದರೆ ನಾನು ಭಾರತಕ್ಕೆ ಬಂದಾಗ, ನನಗೆ ಭಾರಿ ಆಶ್ಚರ್ಯವಾಯಿತು. ಇದು ಕೇವಲ ಅಭಿವೃದ್ಧಿಶೀಲ 
ರಾಷ್ಟ್ರವೇ ಆದರೂ, ಇಲ್ಲಿ ಪ್ರತಿಯೊಬ್ಬನ ಕೈಯಲ್ಲೂ ಗಡಿಯಾರವೇ, ದೊಡ್ಡ ಮನುಷ್ಯರು ಹಾಗಿರಲಿ, 
ಕೂಲಿಗಾರರು, ಆಟೋರಿಕ್ಷಾ ಚಾಲಕರು, ರಾಡಮಾಲಿಗಳು ಎಲ್ಲರ ಕೈಯಲ್ಲೂ ! ಒಂದು ಬಡದೇಶ 
ತಾನು ಉತ್ಪತ್ತಿ ಮಾಡುವುದರಲ್ಲಿ ಬಹುಪಾಲನ್ನು ತಾನೇ ಬಳಸುವುದು ವಿಚಿತ್ರವೇ ಸರಿ ! ಆದರೆ 
ಆಶ್ಚರೃದ ಸಂಗತಿ ಎಂದರೆ, ಎಲ್ಲರ ಕೈಯಲ್ಲೂ ಗಡಿಯಾರ, ಆದರೆ ಯಾರೂ ಸಮಯ ಪಾಲಿಸುವು 
ದಿಲ್ಲ. ಯಾರೂ ಕಾಲ ಕ್ಲುಪ್ತರಲ್ಲ ! ಸ 

ಎಂಥ ನಿಜವಾದ ಮಾತು ! ನಾವು ಗಡಿಯಾರ ಧರಿಸುವುದು ಅಂತಸ್ತಿಗಾಗಿಯೆ ವಿನಾ, 
ಕಾಲಕ್ಷುಪ್ತವಾಗಿರಲು ನೆರವಾಗಲಿ ಎಂದಲ್ಲ. ಕಾಲಕ್ಕೆ ಸರಿಯಾಗಿ ಕೆಲಸಕ್ಕೆ ಹೋಗಲು ಅಲ್ಲ. ದೇಶದ 
ಹಿತ, ಕಾಲ ಕ್ಲುಪ್ಪತೆ, ದಕ್ಷತೆ, ಪ್ರಾಮಾಣಿಕ ದುಡಿಮೆಗಳ ಬಗ್ಗೆ ಜಪಾನೀಯರಂತೆ ನಾವೆಂದೂ 
ಯೋಚಿಸಿಯೆ ಇಲ್ಲ. ಆ ಜಪಾನೀ ಸಜ್ಜನನ ಹಾಗೆ ನಮ್ಮ ವಿದೇಶೀ ಪ್ರವಾಸಿಗರು, ಗೆಳೆಯರು, 
ನಮ್ಮ ಇಡೀ ಮನೋಭಾವವೇ ಬದಲಾಗಬೇಕೆಂದು ನಮಗೆ ಹಾಗೆ ಮನವರಿಕೆ ಮಾಡಿಕೊಡುವುದು 
ನಮ್ಮ ರಾಷ್ಟ್ರಕ್ಕೇ ಒಳ್ಳೆಯದು. 
೧೬. ಚಿತ್ತ ಶಕ್ತಿಯನ್ನು ನಯಗೊಳಿಸಿ, ಮಹತ್ತನ್ನು ಸಾಧಿಸಿ ಕ 

ನಾನು ಆಗಾಗ ಹೇಳುತ್ತೇನೆ, ನಮ್ಮ ಜೀವನ ಮತ್ತು ಕಾರ್ಕದ ವಿಷಯದಲ್ಲಿ ನಮ್ಮದು 
“ಮಧುಚಂದ್ರ' ಮನೋಭಾವ ! "ಮಧುಚಂದ್ರ' ತುಂಬ ದೀರ್ಥವಾದರೆ, ಸಂಸಾರ ಹೂಡಿ, ಕೆಲಸ 
ಹಿಡಿದು, ಬಾಳನ್ನು ಆರಂಭಿಸುವುದಕ್ಕೆ ತೊಡಕಾಗುತ್ತದೆ. ಅದೇ ರೀತಿ, ಸ್ವಾತಂತ್ಯಾನಂತರ ನಾವು 
ಬೆಳೆಸಿಕೊಂಡಿರುವ ಆಲಸ್ಕದ ಮನೋಭಾವ ರಾಷ್ಟ್ರ ಮಾನವ ಸಮಸ್ಯೆಗಳ ನಿಭಾವಣೆಯಾಗಿ ತುರ್ತು 
ಸ್ವರೂಪಕ್ಕೆ ಎಡೆಮಾಡಿಕೊಡಬೇಕು. ಕ್ಷುಲ್ಲಕ ಮನಸ್ಸಿನಿಂದ ನಾವು ಈ ಕಾಲದಲ್ಲಿ ಮಾನವ 
ಭವಿಷ್ಯವನ್ನು ರೇಖಿಸಲು ಸಾಧ್ಯವಿಲ್ಲ. ರಾಷ್ಟ್ರದ ತುರ್ತುಭಾವನೆ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ 

ಈ ರೀತಿ ಮನವರಿಕೆ ಮಾಡಿಸುತ್ತದೆ. Math Collection. Digitized by eGangotri 


ದಾ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ ಮೌಲ್ಯಗಳು 
ಮೊದಲನೆಯದಾಗಿ ನಾನು ಸ್ವತಂತ್ರ ಭಾರತದ ಸ್ವತಂತ್ರ ಪ್ರಜೆ ಜವಾಬ್ದಾರಿಯ ಪ್ರಜಿ; 
ಸಕಾಲಕ್ಕೆ ನಾನು ಕಚೇರಿಗೆ ಹೋಗಬೇಕು ; ಕೆಲಸದ ಅವಧಿಯಲ್ಲಿ, ಹರಟೆಯಲ್ಲೊ ಚಹಾ 
ಕುಡಿಯುವುದರಲ್ಲೊ ಕ್ಷಣವನ್ನೊ ಹಾಳುಮಾಡದೆ ಶ್ರಮವಹಿಸಿ ದುಡಿಯಬೇಕು; ನನ್ನ ದೇಶದ 
ಜನರ ಬಗ್ಗೆ ನಾನು ನಿರ್ವಹಿಸಬೇಕಾದ ಹೊಣೆ ಒಂದಿದೆ. ಅದನ್ನು ದಕ್ಷವಾಗಿ ನಿಷ್ಠವಾಗಿ 
ನಿರ್ವಹಿಸುವುದು ನನ್ನ ಸೌಭಾಗ್ಯ. 
ಈ ಮನೋಭಾವವನ್ನು, ಈ ಕರ್ತವ್ಯಭಾವನೆಯನ್ನು, ಈ ಸೇವೆ-ನಿಷ್ಮೆಗಳ ಭಾವನೆಯನ್ನು, 
ಈ ಕಾಲಕ್ಷುಪ್ರತೆಯ ಭಾವನೆಯನ್ನು ನಾವು ಸ್ವಾಧೀನ ಮಾಡಿಕೊಳ್ಳುವುದು ಹೇಗೆ ? ನಮ್ಮೊಳಗಿನ 
ಶಕ್ತಿ ಸಮುಚ್ಚೆಯವನ್ನು ಮುಕ್ತವಾಗಿ ಸಂತೋಷದಿಂದ ಶಿಸ್ತುಗೊಳಿಸಿ, ನಯಗೊಳಿಸಿದರೆ ಇದು 
ಬರುತ್ತದೆ. ಈ ಶುದ್ಧೀಕರಣ ಇಲ್ಲದಿದ್ದರೆ, ನಮ್ಮ ಚಿತ್ತ ಶಕ್ತಿಗಳು ಕಚ್ಚಾವಾಗಿಯೆ ಉಳಿಯುತ್ತವೆ. 
ಸೀಸೆಯಲ್ಲಿ ತುಂಬಿದ ಅನಿಲದಂತೆ, ಸ್ವಯಂ ವಿನಾಶಕವಾಗಿಯೆ ಉಳಿಯುತ್ತವೆ. ನಾವು ಏನಿದ್ದರೂ 
ನಮ್ಮನ್ನು ಮತ್ತು ನಮ್ಮ ರಾಷ್ಟ್ರವನ್ನೂ ದುರ್ಬಲಗೊಳಿಸುತ್ತೇವೆ. ನಮ್ಮ ಕಚ್ಚಾ ಶಕ್ತಿಯನ್ನು 
ನಯಗೊಳಿಸಿದಾಗ, ಪ್ರಜ್ಞಾವಂತ ನಾಗರಿಕನ ಮನೋಭಾವವನ್ನು ಬೆಳೆಸಿಕೊಳ್ಳುತ್ತೇವೆ. ನಮ್ಮ ಮುಕ್ತ 
ಸಮಾಜದ ಸ್ವತಂತ್ರ ಹಾಗೂ ಜವಾಬ್ದಾರಿಯುತ ಸದಸ್ಕರಾಗುತ್ತೇವೆ. ಈ ಮನೋಭಾವವನ್ನು 
ಪಟುಗೊಳಿಸಿದಾಗ, ಯಾವ ಬಾಹ್ಮ ಪ್ರಚೋದನೆಯೂ ಇಲ್ಲದೆ, ನಾವೇ ಪ್ರಾಮಾಣಿಕವಾಗಿ, ದಕ್ಷವಾಗಿ 
ಕೆಲಸಮಾಡಲು ಕಲಿಯುತ್ತೇವೆ. ಅಂಥ ಎಲ್ಲ ವ್ಯಕ್ತಿಗಳ ಮನೋಭಾವವೂ ಹೀಗಿರುತ್ತದೆ : 
ನನ್ನ ಕೆಲಸವನ್ನು ಯಾರಾದರೂ ಏಕೆ ಉಸ್ತುವಾರಿ ಮಾಡಬೇಕು? ನಾನೊಬ್ಬ ಸ್ವತಂತ್ರ 
ಪ್ರಜೆ ಪ್ರಾಮಾಣಿಕ ನೌಕರ ಗೌರವ ಘನತೆ ನನಗಿದೆ. ನನ್ನ ಕೆಲಸವನ್ನು ಬೇರೊಬ್ಬರು 
ಉಸ್ತುವಾರಿ ಮಾಡುವುದು ನನ್ನ ಗೌರವಕ್ಕೆ ಘನತೆಗೆ ಅವಮಾನಕರ. ನಾನು ಕಾಲಕ್ಕೆ ಸರಿಯಾಗಿ 
ಕೆಲಸಕ್ಕೆ ಹೋಗುತ್ತೇನೆ ನಿಗದಿಯಾದ ಕೆಲಸವನ್ನು ಪ್ರಾಮಾಣಿಕವಾಗಿ ದಕ್ಷನಾಗಿ ಮಾಡುತ್ತೇನೆ 
ಇದು ನಿಜವಾದ' ಮನಸ್ಸು, ಮಾನವ ಶ್ರೇಷ್ಠತೆಯ ಮುಖ, ಮಾನವನ ಘನತೆಯ ಹಾಗೂ 
ಮೌಲ್ಯದ ಮುಖ ಉಸ್ತುವಾರಿಯ ಕಣ್ಣಿಡಬೇಕಾದುದು ಗುಲಾಮನ ಮೇಲೆ, ಸ್ವತಂತ್ರ ವ್ಯಕ್ತಿಯ 
ಮೇಲೆ ಅಲ್ಲ. ಹದಿನೆಂಟು ಹತ್ತೊಂಬತ್ತನೆಯ ಶತಮಾನಗಳಲ್ಲಿ, ಅಮೆರಿಕಾದಲ್ಲಿ ಗುಲಾಮಗಿರಿ 
ಹಾಗೂ ಫಿಜಿ, ಮಾರಿಷಸ್‌ ಮತ್ತಿತರ ವಸಾಹತುಗಳಲ್ಲಿ ಹೆಚ್ಚು ಗುಲಾಮಗಿರಿ ಭದ್ರವಾಗಿ ಬೇರು 
ಬಿಟ್ಟಿತು. ನೂರು ಜನ ಗಾಲಾಮರಿಗೆ ಒಬ್ಬ ಛಡಿ ಹಿಡಿದ ಮೇಲ್ವಿಚಾರಕ ; ಆತ ಛಡಿ ಬಾರಿಸಿ 
ಅವರಿಂದ ದುಡಿಸಿಕೊಳ್ಳುತ್ತಿದ್ದ. ಗುಲಾಮಗಿರಿ ರದ್ದಾಗಿ ಆ ಜನ ಮುಕ್ತರಾದಾಗ, ಉಸ್ತುವಾರಿಯೂ 
ಹೋಯಿತು, ಛಡಿಯೂ ಹೋಯಿತು. ನಾವು ಈ ಪ್ರಶ್ನೆಯನ್ನು ಕೇಳಿ, ನಾವೇ ಉತ್ತರಿಸಬೇಕು : 
“ನಾವು ರಾಜಕೀಯವಾಗಿ ಸ್ವತಂತ್ರಜನ, ಆದರೂ ಗುಲಾಮರಂತೆ ನಡೆದುಕೊಳ್ಳುತ್ತಿದ್ದೇವೆ ; ನಾವು 
ಪ್ರಾಮಾಣಿಕವಾಗಿ ಕೆಲಸ ಮಾಡದಿದ್ದರೆ ಮತ್ತು ಯಾರದೊ ಉಸ್ತುವಾರಿ ಅಗತ್ಯ ಎನ್ನುವುದಾದರೆ, 
ನಾವೆಲ್ಲ ಗುಲಾಮರು ಎನಿಸಿಕೊಳ್ಳುವುದಿಲ್ಲವೇ ?' ಸ್ವತಂತ್ರನಾಗಿರುವುದೇ ಮಾನವನ ಭವಿತವ್ಕ ; 
ಆದರೆ ಗುಲಾಮ ಒಳಗೂ ಮುಕ್ತನಲ್ಲ, ಹೊರಗೂ ಅಲ್ಲ. ಸ್ವಾತಂತ್ರ್ಯ ಮತ್ತು ಹೊಣೆಗಾರಿಕೆಗಳು 
ನಾಗರಿಕನ, ಮುಕ್ತವ್ಯಕ್ತಿಯ ಸಂಕೇತಗಳು. ಈ ಮನೋಭಾವ, ಚಿಂತನೆಯ, ಮಾನವನ ಅನುಭವದ 
ಸಂಸ್ಕರಣೆಯ ಹಾಗೂ ನಮ್ಮ ಚಿತ್ತ ಶಕ್ತಿ ಸಮುಚ್ಚಯದ ಪರಿಷ್ಕರಣೆಯ ಫಲ. ಕಷ್ಟಪಟ್ಟು 
ದುಡಿಯುವುದ್ರು, ಕಾಲಕ್ಷು ಪತೆ, ಉನ್ನತ ವೈಯಕ್ತಿಕ ಘನತೆಯ ಭಾವನೆ ಮತ್ತು ರಾಷ್ಟ್ರದ ಬಗ್ಗೆ 
ಜವಾಬ್ದಾರಿ--ಈ ಭಾವನೆಯನ್ನು ಕಾರ್ಯಾನೆ, ಕಚೇರಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ 
ಸಚಿವಾಲಯಗ್ಗಳ್ಳು, ಸಾರ್ವಜನಿಕ ಸ್ಲಾಗ್ಲೂ ಖಾತಿ ಳಾವ್ಯನುಗಳು. ಎಲ್ಲ ಕಡೆಯೂ ಕೆಲಸ 


ಯುವಜನ ಹಾಗೂ ಮಾನವನ ಭವಿಷ್ಯ ೫೨೧ 
ಮಾಡುತ್ತಿರುವ ನಮ್ಮ ಸುಶಿಕ್ಷಿತ ನೌಕರರು ಇದನ್ನು ಅಳವಡಿಸಿಕೊಂಡದ್ದೇ ಆದರೆ, ನಮ, 
ರಾಷ್ಟ್ರದಲ್ಲಿ ಎಂಥ ಪರಿವರ್ತನೆ ಆದೀತು ! ಆಗ್ಕ ನಮ್ಮ ರಾಷ್ಟ್ರದ ಶೀಘ್ರ ಅಭಿವೃದ್ಧಿಗೆ, ಇಲ್ಲಿ 
ಅಲ್ಲಿ ಎಲ್ಲೆಡೆಯ ಮಾನವಾಭಿವೃದ್ಧಿಗೆ, ಶಿಸ್ತಿನ ಮಾನವ ಶಕ್ತಿಮೂಲ ಅದ್ಭುತ ಪ್ರಮಾಣದಲ್ಲಿ 
ನಮಗೆ ಒದಗುತ್ತದೆ. 


೧೭. ಮಾನವನ ಭವಿಷ್ಯವನ್ನು ರೂಪಿಸುವ ಗೀತಾ ಸಂದೇಶದ ತುರ್ತು ಅಗತ್ಯ 

ಜಗತ್ತಿನ ಉನ್ನತ ಮಾನವ ಭವಿಷ್ಯದ ಸಾಕ್ಷಾತ್ಕಾರ ಅಂತಿಮವಾಗಿ ನಿಂತಿರುವುದು, ಪ್ರತಿಯೊಬ್ಬ 
ವ್ಯಕ್ತಿಯಲ್ಲಿನ ಮಾನವ ಶಕ್ತಿ ಮೂಲಗಳನ್ನು ಶಿಸ್ತುಗೊಳಿಸಿ, ಸಂಸ್ಕರಿಸಿ, ನಯಗೊಳಿಸುವುದರ 
ಮೇಲೆ -- ಇದು ಮೇಲಣ ವಿಚಾರಗಳಿಂದ ನಿಚ್ಚಳಗೊಳ್ಳುತ್ತದೆ. ದಿವಂಗತ ಡಾ|: ಎಸ್‌. ' 
ರಾಧಾಕೃಷ್ಣನ್‌ ಅವರ ಮಾತಿನಲ್ಲಿ ಹೇಳುವುದಾದರೆ, (ಪೌರ್ವಾತ್ಮ ಧರ್ಮಗಳು ಮತ್ತು ಪಾಶ್ಚಿಮಾತ್ಮ 
ಆಲೋಚನೆಗಳು, Estern Religions and Western Thoughts : ಪು. ೭): 

ಮನು ಕುಲದ ಹಾಗೂ ವ್ಯಕ್ತಿಯ ಭವಿಷ್ಠಕ್ಕೆ ಜೀವನ ಶಕ್ತಿಗಳ ದಿಕ್ಕುದೆಸೆ ಅದಕ್ಕೆ ದಾರಿ 

ತೋಡುವ ಬೆಳಕು ಮತ್ತು ಅದನ್ನು ರೂಪಿಸುವ ನಿಯಮಗಳೇ ಆಧಾರ 

ಈ ಮಾನವ ಶಕ್ತಿ ಸಮುಚ್ಚಯವನ್ನು ಸೂಕ್ತವಾಗಿ ನಯಗೊಳಿಸಿ, ಎಲ್ಲೆಲ್ಲೂ ಹರಿಯಿಸಿದರೆ, 
ಜಗತ್ತಿನ ರಾಷ್ಟ್ರಗಳು ಸುಖ ಹೊಂದುತ್ತವೆ, ಜೀವನ ಸಿದ್ಧಿಯನ್ನು ಪಡೆಯುತ್ತವೆ. ಆದರೆ ಅದನ್ನು 
ಹಾಗೆಯೆ ಬಿಟ್ಟರೆ ಈ ರೀತಿ ಶಿಸ್ತುಗೊಳಿಸದೆ ನಯಗೊಳಿಸದೆ ಬಿಟ್ಟರೆ, ಅದು ಕಚ್ಚಾ ಆಗಿಯೆ 
ಉಳಿದುಕೊಳ್ಳುತ್ತದೆ ಮತ್ತು ಕೊಳೆತು ಮಾನವನಲ್ಲೂ, ಸಮಾಜದಲ್ಲೂ, ಉದ್ವೇಗ, ಹತಾಶೆ ಮತ್ತು 
ಪಾತಕಗಳ ರೂಪದ ವಿಷ ಪದಾರ್ಥಗಳನ್ನು ಉತ್ಪತ್ತಿಮಾಡುತ್ತದೆ. ಜಗತ್ತಿನ ಎಲ್ಲೆಡೆ ಅಪಾರ ಶಕ್ತಿ 
ಯಿರುವ ಯುವ ಪೀಳಿಗೆಗೆ ಹಿರಿಯರ ಪೀಳಿಗೆಗಿಂತಲೂ ಹೆಚ್ಚಾಗಿ, ಅವರಿಗೆ ಈ ತತ್ತ್ವದ ಮಾರ್ಗ 
. ದರ್ಶನ ಅಗತ್ಯವಾಗಿದೆ. ಹಿರಿಯರ ಪೀಳಿಗೆಗೆ ಜೀವನ ಬಹುಮಟ್ಟಿಗೆ ಸಾಗಿದೆ, ಅವರ ಶಕ್ತಿ 
ಮುಗಿದುಹೋಗಿದೆ. ಆದರೆ ಯುವಜನದಲ್ಲಿ ಹೊಚ್ಚಹೊಸತನವಿದೆ. ಅವರದು ಬಾಗುವ ಶಕ್ತಿ. 
ಆಕಾರ ಕೊಡಬಹುದು ಅದಕ್ಕೆ. ಆ ಆಕಾರ ಕೊಡುವುದಕ್ಕೆ ವಿಜ್ಞಾನ ಹಾಗೂ ತಂತ್ರಜ್ಞಾನದ 
ಮಾರ್ಗದರ್ಶನ ಬೇಕು, ಮಾನವಾಭ್ಕುದಯದ ದಿಕ್ಸೂಚಿ ಬೇಕು. ಅದು ಭಾರತದಲ್ಲಿ ಬೆಳೆದು 
ಬಂದ ಧರ್ಮವಿಜ್ಞಾನ. ನಮ್ಮ ಉಪನಿಷತ್ತು ನಮ್ಮ ಗೀತೆಗಳಲ್ಲಿ ಮನುಕುಲಕ್ಕೆ ದೊರಕುವಂಥದು. 
ಇದು ಗೀತೆಯಲ್ಲಿ ಶ್ರೀಕೃಷ್ಣ ಕೊಟ್ಟ ಪರಮೋಚ್ಛ ಕೊಡುಗೆ. ಕಚ್ಚಾ ಮಾನವ ಚಿತ್ತ ಶಕ್ತಿಯಿಂದ 
ಬುದ್ಧಿಶಕ್ತಿಯನ್ನು ಸಂಸ್ಕರಿಸಿ ಬೆಳೆಸಿಕೊಳ್ಳಲಿ ಎಂದು ಗೀತೆ ಬೋಧಿಸುತ್ತದೆ. ಈ ಬುದ್ಧಿ ಪ್ರಜ್ವಲಿಸುವ 
ತರ್ಕ ಹಾಗೂ ಕ್ರಿಯಾತ್ಮಕ ಸಂಕಲ್ಪ ಎರಡೂ ಸೇರಿದ್ದು, ಅಂತಹ ಬುದ್ಧಿ ಮಾನವ ಜೀವನದ 
ಯಾವುದೇ ರಂಗಕ್ಕೂ ಒಂದು ಆಸ್ತಿ. ಗೀತೆಯ ಉದ್ದಕ್ಕೂ ಕೃಷ್ಣ ಎಲ್ಲ ಯುವಜನರಿಗೆ ಹೇಳುವುದು 
ಇದನ್ನೇ- ಅವರ ಕಚ್ಚಾ ಚಿತ್ತಶಕ್ತಿ ಸಮುಚ್ಚಯದಿಂದ ಬುದ್ಧಿಯನ್ನು ತಯಾರಿಸುವುದು ಹೇಗೆ ? 
ಈ ಸಂಸ್ಕರಣ ಕಾರ್ಯ ಪ್ರತಿಯೊಬ್ಬ ವ್ಯಕ್ತಿಯೂ ತನಗೆ ತಾನೇ ಮಾಡಿಕೊಳ್ಳಬೇಕಾದುದು. ಇತರರು 
ನಮಗೆ ಸ್ವಲ್ಪ ಸಹಾಯ ಮಾಡಬಲ್ಲರು ಅಷ್ಟೆ. ನಾನು ಮೊದಲೇ ಹೇಳಿದಂತೆ ಇದು ಒಂದು ವಿಜ್ಞಾನ 
ಮತ್ತು ಒಂದು ಕಲೆ. ಇದನ್ನು ಮಾಡುವುದೇ ಒಂದು ಮಹದಾನಂದ. ಅಣೆಕಟ್ಟು ಕಟ್ಟುವುದರಲ್ಲಿ 
ಆನಂದವಿದೆ, ಜಲವಿದ್ಯುತ್‌ ಯೋಜನೆಯಲ್ಲಿ ವಿದ್ಯುತ್ತನ್ನು ಉತ್ಪಾದಿಸುವುದರಲ್ಲಿ ಆನಂದವಿದೆ. 
ಹೊಲಗದ್ದೆಗಳಿಗೆ ನೀರು ಹರಿಯಿಸುವುದರಲ್ಲಿ ಇದೆ. ಅದೇ ರೀತಿ ಕಚ್ಚಾಮಾನವ ಶಕ್ತಿಯನ್ನು 
ರಚನಾತ್ಮಕವೂ ಸೃಜನಾತ್ಮಕವೂ ಆದ ಶಕ್ತಿಯಾಗಿ ಪರಿವರ್ತಿಸುವುದರಲ್ಲಿ ಮತ್ತು ಮಾನವನ 


ವೈಯಕ್ತಿಕ ಹ್ಯಾಗ್ಬೂ ಸಾಮೂಹಿಕ ಭವಿಷ್ಯವನ್ನು ಸಿದ್ಧಸಿಕೊಳ್ಳಲು ಹರಿಯಿಸುವುದರಲ್ಲಿ ನಾವ 


CC-0. Jangamwadi ollection. Digitized by eGangotri 


೫೫೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಆನಂದವನ್ನು ಪಡೆದುಕೊಳ್ಳಬೇಕು. ಇದು ಪ್ರತಿಯೊಬ್ಬ ಮನುಷ್ಯನ ಸೌಭಾಗ್ಯ ಜವಾಬ್ದಾರಿ, 
ವಿವೇಕಾನಂದರ ಭಾಷಣಗಳಂತಹ ಒಳ್ಳೆಯ ಗ್ರಂಥಗಳು ನಮಗೆ ಈ ಕೆಲಸದಲ್ಲಿ ಖಂಡಿತವಾಗಿಯ್ದ 
ನೆರವಾಗಬಲ್ಲವು; ಆದರೆ ಕೆಲಸವನ್ನು ಮಾತ್ರ ನಾವೇ ಮಾಡಬೇಕು. ಗೀತೆಯಲ್ಲಿ ಕೃಷ್ಣ ಉದ್ದ ಕ್ಕೂ 
ಒತ್ತಿ ಹೇಳುವ ಮಹಾ ಸಂದೇಶ ಇದೇ. ಈ ಸಂದೇಶ ಇಂದು ನಮ್ಮ ಜನಕ್ಕೆ ಅತ್ಯಗತ್ಯ. ಆರನೆಯ 
ಆಧ್ಯಾಯನದಲ್ಲಿ (೬.೫) ಕೃಷ್ಣ ಹೇಳುತ್ತಾನೆ : 
ಉದ್ಭರೇತ್‌ ಆತ್ಮನಾತ್ಮಾನಮ್‌, ನಾತ್ಮಾನಮ್‌ ಅವಸಾದಯೇತ್‌ ; 
ಆತ್ಮೈವ ಹ್ಯಾತ್ಮನೋ ಬಂಧುಃ ಆತ್ಮೈವ ರಿಪುರಾತ್ಮನಃ 
ನಿನ್ನನ್ನು ನೀನೇ ಉದ್ದರಿಸಿಕ್ಕೊ ದುರ್ಬಲನಾಗಬೇಡ (ಕುಗ್ಗಬೇಡ) ; ಏಕೆಂದರೆ ನಿನ? 
ನೀನೇ ಬಂಧು, ನಿನಗೆ ನೀನೇ ಶತ್ರು. | 
ಬಂಧುರಾತ್ಮಾತ್ಮನಸ್ತಸ್ಕ ಯೇನಾತ್ಮೈವ ಆತ್ಮನಾ ಜಿತಃ ; 
ಅನಾತ್ಮನಸ್ತು ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್‌ 
ಯಾರು ತನ್ನನ್ನೇ ಗದ್ದಿ ರುವನ್ಕೊ ಅವನಿಗೆ ಅದು ಬಂಧು; ಆದರೆ ಯಾರು ತನ್ನನ್ನೇ ಗೆದ್ದು 
ಕೊಂಡಿಲ್ಲವೊ ಅವನಿಗೆ ಅದೇ ಶತ್ರು ಸಮಾನವಾಗುತ್ತದೆ 


೧೮. ವಿವೇಕಾನಂದ : ಯುವಶಕ್ತಿಯ ಸಂಸ್ಕರಣಕ್ಕೆ ಅತ್ಯುತ್ತಮ ಮಾರ್ಗದರ್ಶಿ 


ಆರಂಭದಲ್ಲಿ ನಾನು ಹೇಳಿದಂತೆ, ನಾವು ಪ್ರಾಚೀನ ಇತಿಹಾಸದ ಹಿನ್ನೆಲೆ ಉಳ್ಳ ಎಳೆಯ ರಾಷ್ಟ್ರ. 
ಈ ಯುವ ರಾಷ್ಟ್ರ ತನ್ನ ಯುವಶಕ್ತಿಯನ್ನು ಸಂಸ್ಕರಿಸಿ ನಯಗೊಳಿಸಬೇಕಾಗಿದೆ ; ಅಂತಹ ಸಂಸ್ಕರಣ 
ಹಾಗೂ ನಯಗೊಳಿಸುವ ಕಾರ್ಕದ ವಿಜ್ಞಾನ ಮತ್ತು ತಂತ್ರಕ್ಕೆ ಅತ್ಯುತ್ತಮ ಮಾರ್ಗದರ್ಶನ ನಮಗೆ 
ಸ್ವಾಮಿ ವಿವೇಕಾನಂದರಿಂದ ದೊರಕುತ್ತದೆ. ಅವರದು ಉಜ್ವಲ ವಿಚಾರಿಗಳ ಸಾಹಿತ್ಯ, ಶುದ್ಧತೆ, 
ಶಕ್ತಿ,ಪ್ರೇಮ ಹಾಗೂ ಸೇವೆಗಳನ್ನು ಚಿಮ್ಮುವ ಸಾಹಿತ್ಯ. ನಮ್ಮ ಶಕ್ತಿಗೆ ಮಾನ ಭಿಮುಖತೆಯನ್ನು 
ದೈವಾಭಿಮುಖತೆಯನ್ನು ಕೊಡುವುದರಲ್ಲಿ ಅದು ನಮಗೆ ಸಹಾಯಕ. ಆಕ್ಟೋಬರ್‌ ೧೯೭೭ರಲ್ಲಿ 
ಮಾಸ್ಕೊ ವಿಶ್ವವಿದ್ಯಾನಿಲಯದಲ್ಲಿ ಉಪನ್ಮಾಸ ನೀಡಲು ನನ್ನನ್ನು ಕರೆದ ಹಾಗೂ ವಿಶ್ವವಿದ್ದಾ 
ನಿಲಯವೇ ಸೂಚಿಸಿದ ವಿಷಯ ಸ್ವಾಮಿ ವಿವೇಕಾನಂದ ; ಅವರ ಮಾನವೀಯತೆ. ಅದೊಂದು 
ಮನಮುಟ್ಟುವ ಸಂದರ್ಭ. ಸಭಾಸದರ ಸಲಹೆಯಂತೆ, ರಷ್ಕನ್‌ ಭಾಷಾಂತರ ಇಲ್ಲದೆಯೆ ಸರಳ 
ಇಂಗ್ಲಿಷ್‌ನಲ್ಲಿ ಮಾಡಿದ ಉಪನ್ಮಾಸ. ಅದರ ನಂತರ ವಿಷಯದ ಮೇಲೆ ಜೀವಕಳೆ ತುಂಬಿದ 
ಜಾ ಪಾಶ್ಚಿಮಾತ್ಯ ಮತ್ತು ಇತರ ವಿದೇಶಗಳಲ್ಲಿ ಅನೇಕರು-ರಷ್ಯನರು, ಜರ್ಮನರು, 
ಇ ಸರು ಅಮೆರಿಕನ್ನರು, ದಕ್ಷಿಣ ಅಮೆರಿಕನ್ನರು, ಜಪಾನೀಯರು ಎಲ್ಲರೂ 
ಜೌ ಜ್ಯ ಂದ ಸಾಹಿತ್ಯವನ್ನು ಓದುತ್ತಿದ್ದಾರೆ. ಓದಿದವರು ಅದರ ಶೈಲಿ, ಅದರ 
ನಜಾಂಗಳು ಆಯೋ ಯಾರ ನ ದನಗರ. ವಾನರ 
ಆ ಲ ನಿಧಾನವಾಗಿ ಮಾನವನ ಭವಿಷ್ಯವನ್ನು ರೂಪಿಸುತ್ತಿವೆ. 
ಕಾವ ಧೆ ಳು ಹಾಗೂ ಅವರ ವ್ಯಕ್ತಿತ್ವದ ಪ್ರಭಾವವನ್ನು ಕುರಿತು ರೊಮೇ ರೋಲಾ 
ಗ ಹೇಳುತ್ತಾರೆ (ವಿವೇಕಾನಂದರ ಜೀವನ, 1.19 0 Vivekananda, ಪು. ೧೪೬, ೩೧೦); 
ತ ಸತ ಗಳು ಉಸ್ವತ ಸಂಗೀತ ಬೀಥೋವನ್‌ ಶೈಲಿಯ ಮಾತುಗಳು 
ಪಸಕ ಪುಗಳಲ್ಲಿ ಚಡ ಜರ ಈ ಮೂವಪ್ಪ ವರ್ಷ ಕಳೆದ ಮೇಲೆಯೂ 
- ಪ್ರಸ್ತ ಇ ಟದ ಹೋಗಿರುವ ಅವರ ಉಕ್ತಿಗಳನ್ನು ನಾನು ಸ್ಪರ್ಶಿಸಿದರೆ ಮೈಯಲ್ಲಿ 


CC-0. Jangamwadi Math Collection. Digitized by eGangotri 


ಯುವಜನ ಹಾಗೂ ಮಾನವನ ಭವಿಷ್ಯ ೫೨೩ 
'ಎದ್ಯುತ್‌ ತರಂಗ ಪ್ರವಹಿಸಿದ ಅನುಭವ ಆಗದಿರಲು ಸಾಧ್ಯವೇ ಇಲ್ಲ. ಅಂದಮೇಲೆ ಅ 

ವೀರನ ಬಾಯಿಂದಲೇ ಆಗ್ನಿ ವಾಕ್ಕಗಳು ಚಿಮ್ಮಿ ದಾಗ್ಗ ಎಂತಹ ತ್ತರಂಗ ಹರಿದಿರಬೆ! 
"ಎಂತಹ ಪರಾವಶತೆ ಉಂಟಾಗಿರಬೇಡ ! ದ ಸ 
ಸಮತೋಲನ ಸಮನ್ವಯ- ಈ ಎರಡು ಶಬ್ದಗಳಲ್ಲಿ ವಿವೇಕಾನಂದರ ರಚನಾತ ಕ 
ಪ್ರತಿಭೆಯನ್ನು ಸಾರವತ್ತಾಗಿ ಹೇಳಬಹುದು. ಅವರು ಎಲ್ಲ ಆತ್ಮ ಮಾರ್ಗಗಳನ್ನೂ 
ಒಪ್ಪಿಕೊಂಡರು ; ತ್ಯಾಗ ಮತ್ತು ಸೇವೆ ಕಲೆ ಮತ್ತು ವಿಜ್ಞಾನ ಧರ್ಮ ಮತ್ತು ಅತ್ಯಂತ 
ಆಧ್ಯಾತ್ಮಿ ಕದಿಂದ ಹಿಡಿದು ಅತ್ಯಂತ ವ್ಯಾವಹಾರಿಕದವರೆಗಿನ ಕರ್ಮ. ಈ ನಾಲ್ಕೂ ಯೋಗ 
ಗಳನ್ನೂ ಇಡಿಯಾಗಿ ಒಪ್ಪಿಕೊಂಡರು... ಅವರು ಎಲ್ಲ ಮಾನವಶಕ್ತಿ ಸಾಮರಸ್ಕದ ಸಾಕ್ಷಾತ್‌ 

ಮೂರ್ತಿ. 


ಹಿಂದೆ ಪ್ರಸ್ತಾಪಿಸಿದೆನಲ್ಲ, ಪ್ರೊಫೆಸರ್‌ ಜಾನ್‌ ಕೆನೆತ್‌ ಗಾಲ್‌ಬ್ರೆತ್‌ರು ಇತ್ತೀಚೆಗೆ ಹೈದರಾಬಾದಿಗೆ ' 
ಬಂದಿದ್ದಾಗ, ರೋಲಾರ ಈ ಪುಸ್ತಕಗಳನ್ನು -ರಾಮಕೃಷ್ಣರ ಜೀವನ (Life of Ramakrishna) 
ಮತ್ತು ವಿವೇಕಾನಂದರ ಜೀವನ (Life of Vivekananda) — ಇವನ್ನು ಅವರಿಗೆ ಕೊಟ್ಟೆ. ಭಾರತದ 
ರಾಜಕೀಯ ವ್ಯವಹಾರೆಗಳೆ ಬಗ್ಗೆ ಅವರಿಗೆ ಪೂರಾ ಅರಿವಿದ್ದುದನ್ನು ಕಂಡೆ. ಆದರೆ ಭಾರತದ ದಾರ್ಶನಿಕ 
ಹಾಗೂ ಆಧ್ಯಾತ್ಮಿಕ ಪರಂಪರೆಯ ಬಗ್ಗೆ ಅವರು ಹೆಚ್ಚು ತಿಳಿದಂತೆ ತೋರಲಿಲ್ಲ. ಆದರೆ ಅವರದು 
ತೆರೆದ ಮನಸ್ಸು ಮತ್ತು ಭಾರತ ಕಂಡರೆ ತುಂಬ ಪ್ರೀತಿ. ಅವರ ಪ್ರಖ್ಯಾತ ಅರ್ಥಶಾಸ್ತ್ರ ಕೃತಿ 
ಸಮೃದ್ಧ ಸಮಾಜ (The affluent Society), ಅಮೆರಿಕದ ಸಮೃದ್ಧ ಸಮಾಜ ಕುರಿತದ್ದು, ಸಮೃದ್ಧಿ 
ಕುರಿತ ತಮ್ಮ ಅಪ್ರೀತಿಯನ್ನು ಅವರು ಮರೆಮಾಚುವುದಿಲ್ಲ. ಅದರಿಂದಲೇ ಅವರು ಆ ಪುಸ್ತಕ 
ಬರೆದದ್ದು. 
ಅಮೆರಿಕದಲ್ಲಿ ಅನೇಕ ಬಡವರಿದ್ದಾರೆ. ಜನಸಂಖ್ಯೆಯ ಸುಮಾರು ಶೇಕಡಾ ೧೦ರಷ್ಟು ; ಆದರೆ 
ಅದು ಅದ್ಭುತ ಸಂಪತ್ತಿನ ನಾಡು. ಗಾಲ್‌ಬ್ರೈತ್‌ ಕೇಳಿಕೊಳ್ಳುತ್ತಾರೆ ; ಶ್ರೀಮಂತ ದೇಶದಲ್ಲಿ ಈ 
ಬಡವರೇಕೆ ಇದಾರೆ ? ಒಂದು ಮುಕ್ತ ಸಮಾಜ, ತನ್ನ ನೆಲೆಯನ್ನೇ ಪ್ರಶ್ನಿಸಿ, ತನ್ನ ಸಮಾಜ 
ವ್ಯವಸ್ಥೆಯನ್ನೇ ಪ್ರಶ್ನಿಸಿ ತನ್ನ ಸತ್ಯವನ್ನು ಹೇಗೆ ಉಳಿಸಿಕೊಳ್ಳುತ್ತದೆ, ಕ್ರಿಯಾಶೀಲತೆಯನ್ನು ಹೇಗೆ 
ಉಂಟುಮಾಡುತ್ತದೆ ಎಂಬುದನ್ನು ಇಲ್ಲಿ ನೋಡಿ. ಇದೇ ಅಮೆರಿಕನ್‌ ಜನರ ಮನಮೋಹಕ ವಿಶೇಷ 
ಲಕ್ಷಣ. ಅಮೆರಿಕದ ಒಬ್ಬ ಧೀಮಂತ ಎದ್ದುನಿಂತು, ತನ್ನ ರಾಷ್ಟ್ರಕ್ಕೆ ನೇರವಾಗಿ ಪ್ರಶ್ನೆ ಎಸೆಯುತ್ತಾನೆ-- 
“ಈ ಕೆಡುಕುಗಳು ಇಲ್ಲೇಕೆ ಇವೆ?” ದಿನ ಕಳೆದಂತೆಲ್ಲ ಈ ರೀತಿಯ ಪ್ರಶ್ನಿಸುವಿಕೆ ಜೋರಾಗುತ್ತಿದೆ, 
ಬಲಗೊಳ್ಳುತ್ತಿದೆ. ಈ ಅಸಮತೆಗಳ ನಿರ್ಮೂಲನದಿಂದ, ಉತ್ತರ ಇಂದೊ ನಾಳೆಯೊ ಬರಬೇಕಾಗಿದೆ. 
ಮಾನವನ ದರ್ಶನ, ಅಭಿವೃದ್ಧಿ ಹಾಗೂ ಸಿದ್ಧಿಯ ಸಾಕಷ್ಟು ದರ್ಶನದಿಂದ ಮಾತ್ರ ಉತ್ತರ ಬರಲು 
ಸಾಧ್ಯ ಹಾಗೆ ಪ್ರಶ್ನಿಸುವುದರಿಂದಲೇ ರಾಷ್ಟ್ರ ಮುನ್ನಡೆಯುವುದು. 
ರಾಜಕೀಯ ಅರ್ಥಶಾಸ್ತ್ರದ ಮೊದಲನೆಯ ಆಧುನಿಕ ಗ್ರಂಥ ಇಂಗ್ಲೆಂಡಿನ ಆಡಂ ಸ್ಮಿತ್‌ನ 
ಕೃತಿ ರಾಷ್ಟ್ರಗಳ ಸಂಪತ್ತು. (Wealth 0120015) ಹದಿನೆಂಟನೆಯ ಶತಮಾನದ ಪ್ರಕಟಣೆ: 
ಆಡಂಸ್ಥಿತ್‌ನ ಗ್ರಂಥವನ್ನು ಜಗತ್ತಿನಲ್ಲೆಲ್ಲ ವ್ಯಾಪಕವಾಗಿ ಓದಲಾಗುತ್ತದೆ. ಅನಂತರ ಬಂದವರು 
ಡೇವಿಡ್‌ ರಿಕಾರ್ಡೋ, ಮಾಲ್‌ಥೂಸ್‌ ಮತ್ತಿತರರು. ಒಟ್ಟು ರಾಷ್ಟ್ರೀಯ ಉತ್ಪನ್ನ (6.೫.8) 
ಉತ್ಪಾದನೆ ಮತ್ತು ಉಪಭೋಗಗಳನ್ನು ಹೇಗೆ ಹೆಚ್ಚಿಸುವುದು, ಇತ್ಯಾದಿಗಳನ್ನು ಈ ಕೃತಿಗಳು 
ಪರ್ಯಾಲೋಟಿಸುತ್ತವೆ. ಮಾಲ್‌ಥೂಸ್‌ ಮೆತ್ತು ರಿಕಾರ್ಡೊ ಕುರಿತು ಕಾರ್ಲೈಲ್‌ ಹೇಳಿದ 
ಮಾತುಗಳನ್ನು ಗಾಲ್‌ಬೈತ್ಸ್‌ ರಿಸುತ್ತಾರೆ. ಅವರು ಬರೆಯುತ್ತಾರೆ (ಅದೇ. ಪು. ೨೩): 
CC-0. Ja 


ngamwadi Math Collection. Digitized by eGangotri 


ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯ 


“೧೮೫೦ರಲ್ಲಿ ಕಾರ್ಲೆಲ್‌ ಮಂಕು ವಿಜ್ಞಾನದ ಗೌರವಾನ್ವಿತ ಪ್ರಾಧ್ಯಾಪಕರೇ' ಎಂದು 
ಹೇಳಿದಾಗ ಅವರು ಉದ್ದೇಶಿಸಿದ್ದು ರಿಕಾರ್ಡೋ ಮತ್ತು ಮಾಲ್‌ಥೂಸರನ್ನೇ. ಹಾಗೆ ಅವರು 
ಅರ್ಥಶಾಸ್ತ್ರಕ್ಕೆ ಕೊಟ್ಟ ಹೆಸರು ಎಂದಿಗೂ ತಪ್ಪಿಹೋಗಿಯೆ ಇಲ್ಲ, ಏಕೆಂದರೆ ಅದು ಎಂದಿಗೂ 
ಅನರ್ಹ ಎನಿಸಿಕೊಂಡೇ ಇಲ್ಲ. ಿ 
ಮಂಕುವಿಜ್ಞಾನದ ಗೌರವಾನ್ವಿತ ಪ್ರಾಧ್ಯಾಪಕರೇ :- ಎಂಥ ಮುಟ್ಟಿ ನೋಡಿಕೊಳ್ಳುವಂಥ ಮಾತು | 

ಮೊಟ್ಟಮೊದಲ ಬಾರಿಗೆ ಇಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನದ (GNP) ಅರ್ಥಶಾಸ್ತ್ರಕ್ಕೆ '"ಮಂಜು' 
ಶಬ್ದ ಪ್ರಯೋಗವನ್ನು ಕಾಣುತ್ತೇವೆ ; "ಅದು ಎಂದಿಗೂ ಅನರ್ಹ ಎನಿಸಿಕೊಂಡೇ ಇಲ್ಲ' ಎಂದು 
ಗಾಲ್‌ಬ್ರೆತ್‌ ವ್ಯಾಖ್ಯಾನಿಸುತ್ತಾರೆ. ಯಾವ ಉನ್ನತ ಮೌಲ್ಯವೂ ಇಲ್ಲದೆ ಕೇವಲ ಉತ್ಪಾದನೆ ಮತ್ತು 
ಉಪಭೋಗದ ಅರ್ಥಶಾಸ್ತ್ರ ಖಂಡಿತವಾಗಿಯೂ ಮಂಕು ವಿಜ್ಞಾನವೇ ಸರಿ. ಅವರು ಇನ್ನೂ 
ವಿವರಿಸುತ್ತಾರೆ (ಅದೇ. ಪು. ೨೭೮) : 

ಖಾಲಿ ಕೋಣೆಯಲ್ಲಿ ಪೀಠೋಪಕರಣ ಹಾಕುವುದು ಒಂದು. ತಳಪಾಯವೇ ಕುಸಿಯುವಂತೆ 
ಪೀಠೋಪಕರಣಗಳನ್ನು ತಂದು ತುರುಕುವುದು ಇನ್ನೊಂದು. ವಸ್ತು ಉತ್ಪಾದನೆಯ ಸವಸ್ಥೆ 
ಯನ್ನು ಪರಿಹರಿಸುವುದರಲ್ಲಿ ಸೋತರೆ ಮಾನವ ತನ್ನ ಓಬೀರಾಯನ ಕಾಲದ ಅತ್ಥಂತ ದಾರುಣ 
ದೌರ್ಭಾಗ್ಯದಲ್ಲೆ ಮುಂದುವರಿಯಲು ಬಿಟ್ಟಂತೆಯೆ ಸರಿ. ಆದರೆ ಸಮಸ್ಯೆಯನ್ನು. ಬಗೆಹರಿಸಿ 

 ದ್ಲೇವೆಯೆ ಎಂದು ನೋಡಲು ವಿಫಲರಾಗುವುದು ಹಾಗೂ ಅಲ್ಲಿಂದ ಮುಂದಿನ ಕಾರ್ಯಗಳಿಗೆ 
ನಡೆಯುವುದು ಪೂರಾ ದುರಂತವೇ ಸರಿ. 
ಆಡಂ ಸ್ಮಿತ್‌ನ ಗ್ರಂಥದ ನಂತರ, ಈ ಶತಮಾನದಲ್ಲಿ ಸ್ಟೀಡನ್‌ನ ಗುನ್ನಾರ್‌ ಮಿರ್ಡಲ್‌ರ 
ಗ್ರಂಥ ಬಂತು. “ಏಷ್ಕನ್‌ ನಾಟಕ : ರಾಷ್ಟ್ರಗಳ ಬಡತನದ ವಿಮರ್ಶೆ (Asian Drama : An 
inquiry into the poverty of Nations). ಆಡಂ ಸ್ಮಿತ್‌ನಂತಲ್ಲದೆ, ರಾಷ್ಟ್ರಗಳ ಬಡತನವನ್ನು 
ಚರ್ಚಿಸುತ್ತಾರೆ ಮಿರ್ಡಲ್‌. ಇಂಡೊನೇಷಿಯಾ, ಭಾರತ ಮತ್ತಿತರ ಹಲವು ಬಡ ರಾಷ್ಟ್ರಗಳು ಏಕೆ 
ಹೀಗೆ %-ಗುನ್ನರ್‌ ತಮ್ಮ ಗ್ರಂಥದಲ್ಲಿ ಪ್ರಶ್ನಿಸುತ್ತಾರೆ, ಸಮಸ್ಯೆಯ ತನಿಖೆ ಮಾಡುತ್ತಾರೆ. ಅನಂತರ 
ಬಂದುದು ಗಾಲ್‌ಬ್ರೆತ್‌ರ ಮನಸೆಳೆವ ಹೆಸರು ; ಸಮೃದ್ಧ ಸಮಾಜ (ಗಿ11001೭ Society). ಈ 
ಅದ್ಭುತ ಅಮೆರಿಕದಲ್ಲಿ ಹೇರಳ ಸಂಪತ್ತಿದೆ, ಜೊತೆಗೆ ಸುತ್ತಲ ವಿಷಾದನೀಯ ಬಡತನ ತುಂಬಿದೆ. 
ಏಕೆ ಹೀಗೆ? ಇಲ್ಲಿ ಅವರು ಒಂದು ವಿಶಿಷ್ಟ ದಿಸೆಯನ್ನು ತೋರಿಸುತ್ತಾರೆ. ನಮ್ಮ ಕೆಲವು ಆಧ್ಯಾತ್ಮಿಕ 
ವಿಚಾರಗಳನ್ನು ಒಳಗೊಂಡ ದಿಸೆ- ಅರ್ಥಶಾಸ್ತ್ರ ಬಾಳಿನ ಉನ್ನತ ಮೌಲ್ಯಗಳನ್ನು ಪರಿಗಣಿಸಬೇಕು. 
ಗ್ರಂಥದ ಮೊದಲನೆಯ ಸ್ರಟದಲ್ಲಿ, ಅವರು ಹೆಸರಾಂತ ಅರ್ಥಶಾಸ್ತ್ರಜ್ಞ ಆಲ್‌ಫ್ರೆಡ್‌ ಮಾರ್ಷರ್‌ರ 
ವಾಕ್ಯವನ್ನು ಒಪ್ಪಿ ಉದ್ಧರಿಸುತ್ತಾರೆ ! 
. . ಇತರಎಲ್ಲರಂತೆ ಕುರಿತು 
ಸ ಅರ್ಥಶಾಸ್ತ್ರಜ್ಞನೂ ಮಾನವನ ಅಂತಿಮ ಗುರಿ (ಪರಮಾರ್ಥ) 
ಇಂತಹ ಹಲವಾರು ಉದ್ಭೃತವಾಕ್ಕಗಳು ಗ್ರಂಥದಲ್ಲಿವೆ. ಮಾನವೀಯ ಮುಖ ಉಳ್ಳಿ 
ಅರ್ಥಶಾಸ್ತ್ರ-ಈ ರೀತಿಯ ಆಲೋಚನೆಯಲ್ಲಿ ಅವರ ಗಾಢ ಆಸಕಿ ಯನ್ನು ನೋಡಿ ನನಗೆ 
ಸಂತೋಷವಾಯಿತು. ೧೯೭೭ರಲ್ಲಿ ತೀರಿಕೊಂಡ ಇಂಗ್ಲಿಷಿನವರು ಇ.ಎಫ್‌. ಷೂಮಹರ್‌, ಅವರ 
ಚಕ್ಕ ಪುಸ್ತಕ ಸಣ್ಣದು ಸುಂದರ; ಜನ ಮುಖ್ಯವೆನಿಸುವ ಅರ್ಥಶಾಸ್ತ್ರದ ಪ್ರತಿಪಾದನೆ. (Small 
36೩/1111; 87 Exposition of Economics as if people matter). ಅದರಲ್ಲಿ ಕೂಡ ಈ 
CC-0. Jangamwadi Math Collection. Digitized by eGangotri 


ವಿಚಾರವನ್ನೇ ಪ್ರತಿಪಾದಿಸಲಾಗಿದೆ. ತಂತ್ರಜ್ಞಾನ ಮಾನವೀಯ ಅರ್ಥಶಾಸ್ತ್ರದ ಸಾಧನವಾಗಬೇಕು 
, ಎಂಬ ಅಗತ್ಯವನ್ನು ಅವರು ಪ್ರಸ್ತಾಪಿಸುತ್ತಾರೆ. ' 

ಇದೆಲ್ಲ ಆಲೋಚನೆಯಲ್ಲೂ, ಅರ್ಥಶಾಸ್ತ್ರ ಮತ್ತು ರಾಜಕೀಯಗಳಿಗೆ ಒಂದು ಆಧ್ಯಾತ್ಮಿಕ 
ದಿಕ್ಕು ತೋರಿಸುವುದನ್ನು ನೀವು ಪತ್ತೆ ಮಾಡಬಹುದು. ಆದರೆ ಆ ಹೊಸ ದಿಸೆಯನ್ನು ಧರಿಸಿ 
ನಿಲ್ಲುವಂತಹ, ಆಳವಾದ ಮಾನವನದರ್ಶನದ ಬಗ್ಗೆ ಲೇಖಕರಿಗೆ ತಿಳಿದಿದೆ ಎಂಬುದರ ಅನಿಸಿಕೆ 
ನಿಮಗೆ ಸಿಗುವುದಿಲ್ಲ. ನಾನು ಗಾಲ್‌ಬ್ರೇತ್‌ರಿಗೆ ಎರಡು ಪುಸ್ತಕಗಳನ್ನು ನೀಡಿದಾಗ, ಅವರು ತಾವು 
ಅಮೆರಿಕಾಗೆ ಹಿಂದಿರುಗಿದ ನಂತರ ಅವನ್ನು ಓದುವುದಾಗಿ ಹೇಳಿದರು. ಅಲ್ಲದೆ, ನಾನು ಮತ್ತೆ 
ಬಾಸ್ಟ್‌ನ್‌ಗೆ ಭೇಟಿಯಿತ್ತಾಗ, ಮೆಸಾಚುಸೆಟ್ಸ್‌ನ ಕೇಂಬ್ರಿಜ್‌ನಲ್ಲಿರುವ ತಮ್ಮ ಮನೆಗೆ ಬನ್ನಿ ಎಂದು 
ಆಹ್ವಾನಿಸಿದರು. ಸ 

ಈ ರೀತಿ ಅಂತರಾಷ್ಟ್ರೀಯ ಶಾಂತಿ ಮತ್ತು ಸಹಕಾರಗಳ ಸಂದರ್ಭದಲ್ಲಿ, ಎಲ್ಲ ಮನುಕುಲಕ್ಕೆ 
ಸುಖಕರವೂ ಫಲಪ್ರದವೂ ಸಿದ್ಧಿದಾಯಕವೂ ಆದ ಬದುಕನ್ನು ಒದಗಿಸುವ ಸಲುವಾಗಿ, ಅರ್ಥಶಾಸ್ತ್ರದ 
ಮೌಲ್ಯಗಳ ಜೊತೆಯಲ್ಲೆ ನೈತಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳ ನೆಲೆಯಿಂದಲೂ ಮಾನವನ 
ಭವಿಷ್ಯವನ್ನು ಕುರಿತು ಜಗತ್ತಿನ ನಾನಾ ಭಾಗಗಳ ಜನ ಯೋಚಿಸುತ್ತಿದ್ದಾರೆ. ಇದಕ್ಕೆ, ಮಾನವ 
ಜೀವನ ಆಳವಾದ ದಾರ್ಶನಿಕ ಮೌಲ್ಯಗಳ ಮೇಲೆ ಆಧಾರಿತವಾಗಲೇಬೇಕು, ಕೇವಲ ವಸ್ತುಗಳ 
ಉತ್ಪಾದನೆ ಮತ್ತು ಉಪಭೋಗಗಳ ಮೇಲೆ ಮಾತ್ರವಲ್ಲ. ಮಾನವನ ಭವಿಷ್ಯದ ಆಧ್ಯಾತ್ಮಿಕ 
ಆಯಾಮದ ಪರಿಗಣನೆ ಹಾಗೂ ವಿಕಸನದಿಂದ ಮಾತ್ರವೇ ಅಂಥ ದರ್ಶನ ಹೊರಹೊಮ್ಮಬಲ್ಲದು. 


೧೯. ಮುಕ್ತಾಯ 


ವೇದಾಂತದಲ್ಲಿ ಬೋಧಿಸಿರುವಂತೆ, ಪ್ರತಿಯೊಬ್ಬ ಮಾನವ ಜೀವಿಯಲ್ಲಿಯೂ ಒಂದು 
ದಿವ್ಯತೆಯ ಕಿಡಿ ಇದೆ. ಅದನ್ನೇ ಆಧರಿಸಿದ ವಿವೇಕಾನಂದರ ಮಾನವೀಯ ಸಂದೇಶ ಪ್ರಸ್ತುತ 
ವಾಗುವುದು, ತುರ್ತು ಆಗುವುದು ಇಲ್ಲಿಯೆ. ಸ್ವಾಮಿ ವಿವೇಕಾನಂದ--ಅದರ ಮಾನವೀಯತೆ 
ಕುರಿತಂತೆ ಮಾಸ್ಕೊ ರಾಜ್ಯ ವಿಶ್ವವಿದ್ಯಾನಿಲಯದ ನನ್ನ ಉಪನ್ಯಾಸದ ಪುಸ್ತಕದ ಪ್ರಶ್ನೋತ್ತರ 
ಭಾಗದಲ್ಲಿ ಒಬ್ಬ ರಷ್ಕನ್‌ ಪ್ರಾಧ್ಯಾಪಕರು ಕೇಳಿದ ಒಂದು ಮುಖ್ಯವಾದ ಪ್ರಶ್ನೆಯಿದೆ : 
ಸ್ವಾಮಿಜಿ ತಮ್ಮ ಉಪನ್ಯಾಸದಲ್ಲಿ ತಾವು ಮಾನವ ಹೃದಯದಲ್ಲಿನ ದಿವ್ಯತೆ ಕುರಿತು 
ಪ್ರಸ್ತಾಪಿಸಿದಿರಿ. ಮಾನವನಲ್ಲಿ ಅಂಥ ದಿವ್ಮತೆಯ ಬಿಂದು ಇದೆಯೆ? ಇದರಲ್ಲಿ ನನಗೆ ತುಂಬ 
ಆಸಕ್ತಿ ; ಇದರ ಬಗ್ಗೆ ಇನ್ನಷ್ಟು ಹೇಳಿ. | | 
ಈ ಪ್ರಶ್ನೆಗೆ ಉತ್ತರವಾಗಿ ನಾನು ಇದೇ ವಿಚಾರವನ್ನು ಇನ್ನು ಕೆಲವು ನಿಮಿಷ ವಿವರಿಸಿದೆ. 
ಬರ್ಲಿನ್‌ನಲ್ಲಿ ಕೂಡ, ಈ ಸತ್ಯ ಸಭಾಸದರಿಗೆ, ವಿಶೇಷವಾಗಿ ಯುವ ಜನರಿಗೆ ಹಿಡಿಸಿತು, ಯುವಜನ 
ತಮ್ಮ ದಿವ್ಕ ಸಾಧ್ಯತೆಗಳನ್ನು ಅರಳಿಸಿಕೊಂಡು, ಮಾನವೀಯ ತುಡಿತವನ್ನು ಹೆಚ್ಚಿಸಿಕೊಂಡು, ಎಲ್ಲ 
ಕೆಲಸವನ್ನೂ ಮಾನವಸೇವೆಯಾಗಿ ಪರಿವರ್ತಿಸಲು, ಈ ಆಳವಾದ ಮಾನವದರ್ಶನ ಸಹಾಯಕ 
ವಾಗುತ್ತದೆ. ಆಗ ಅವರ ಯುವಶಕ್ತಿಗಳೆಲ್ಲವೂ ಮಾನವಾಭಿವೃದ್ಧಿಯಲ್ಲಿ ಕ್ರಿಯಾಶೀಲ ಬಂಡವಾಳ 
ವಾಗುತ್ತವೆ. ಈ ರೀತಿಯಲ್ಲಿ ಮಾತ್ರ ಯುವಭಾವನೆ, ಆದರ್ಶ ಹಾಗೂ ಯುವಶಕ್ತಿ ಎಲ್ಲವೂ 
ಒಟ್ಟಾಗಿ ಕೆಲಸಮಾಡಿ, ಮಾನವನ ಉದ್ದೇಶಗಳನ್ನು ಸಾಧಿಸಲು ಸಾಧ್ಯ ಉನ್ನತಮಟ್ಟದ ವಿಶ್ವ 
ಪ್ರಮಾಣದ ಮಾನವ ಭವಿಷ್ಯವನ್ನು ಸಾಧಿಸಲು ಸಾಧ್ಯ. ಇಂದು ಕೇವಲ ರಾಷ್ಟ್ರ ಪ್ರಮಾಣದಲ್ಲಿ 
ಯಾವುದನ್ನೂ ಮಾಡಲಾಗುವುದಿಲ್ಲ. ; ಪ್ರತಿಯೊಂದೂ ವಿಸ್ತಾರದಲ್ಲಿ ವ್ಯಾಪ್ತಿಯಲ್ಲಿ ಜಾಗತಿಕವೇ 


CC-0. Jangamwadi Math Collection. Digitized by eGangotri 


೫೨೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಸ 


ಆಗುತ್ತಿದೆ. ಭಾರತದಲ್ಲಿನ ನಮಗೆ, ಯುವಜನ ಮತ್ತು ಮಾನವನ ಭವಿಷ್ಯ-ಈ ವಿಷಯ ಒಂದು 
ಮಹದ್ವಿಷಯ. ಮಾನವಾಭ್ಕುದಯದ ಬೃಹತ್‌ ಸವಾಲುಗಳನ್ನು ಎದುರಿಸಲು ಇದು ನಮ್ಮಗಿ 
ಬಲವೀಯುತ್ತದೆ. ನಮ್ಮ ಹಿಂದೆ ೫೦೦೦ ವರ್ಷಗಳ ಇತಿಹಾಸವಿದೆ ; ನಮ್ಮ ಮುಂದೆ 
ಸಾವಿರ ವರ್ಷಗಳು ಕಾದಿವೆಯೊ ! ವಿಜ್ಞಾನ, ತಂತ್ರಜ್ಞಾನ ಮತ್ತು ಪ್ರಜಾಪ್ರಭುತ್ವದ ಮಹಾನ್‌ 
ಮೂಲಗಳನ್ನು ಉಳ್ಳ ಆಧುನಿಕ ಯುಗದ ಈ ಸದವಕಾಶವನ್ನು ಹಿಡಿದುಕೊಳ್ಳೋಣ. ಅವುಗಳನ್ನು 
ನಮ್ಮದೇ ಶ್ರೀಮಂತವೂ ವಿಚಾರಪೂರಿತವೂ ಆದ ದಾರ್ಶನಿಕ ಮತ್ತು ಆಧ್ಯಾತ್ಮಿಕ ಪರಂಪರೆ 
ಯೊಂದಿಗೆ ಬೆಸೆದು, ಮಹಾನ್‌ ಜನತೆಯ ಮಹಾನ್‌ ರಾಷ್ಟ್ರವನ್ನು ಕಟ್ಟೋಣ. ತಮ್ಮೊಳಗೇ 
ದಿವೃತೆಯ ಸಾಧ್ಯತೆಗಳನ್ನು ನಾನಾ ಪ್ರಮಾಣಗಳಲ್ಲಿ ಅರಳಿಸಿಕೊಂಡ ಜನತೆಯ ರಾಷ್ಟ್ರವನ್ನು 
ಕಟ್ಟೋಣ. ಎಲ್ಲರಿಗೂ ಧನ್ಯವಾದಗಳು. 


ಅನು: ನೀಲತ್ತಹಳ್ಳಿ ಕಸ್ತೂರಿ 


CC-0. Jangamwadi Math Collection. Digitized by eGangotri 


೩೨ 


ಭಾರತದ ಅಭಿವೃದ್ಧಿಯ ಮುನ್ನಡೆ, ಗುರಿ* 


೧. ಪೀಠಿಕೆ 


ರಾಷ್ಟ್ರೀಯ ಗ್ರಾಮಾಭಿವೃದ್ಧಿ ಸಂಸ್ಥೆಯ (National Institute of Rural Development) 
ಪ್ರಧಾನ ನಿರ್ದೇಶಕರಾದ ಶ್ರೀ ಎಸ್‌. ಆರ್‌. ರಾಮಮೂರ್ತಿಯವರು ಈ ಪ್ರಮುಖ ಸಂಸ್ಥೆಯ 
ಪ್ರಥಮ ಪ್ರತಿಷ್ಠಾಪನಾ ಭಾಷಣ ಮಾಡಲು ನನ್ನನ್ನು ಆಹ್ವಾನಿಸಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ 
ಆಭಾರಿಯಾಗಿದ್ದೇನೆ. ಈ ಸಂಸ್ಥೆಯ ಬೆಳ್ಳಿಹಬ್ಬದ ಸಮಾರಂಭದಲ್ಲಿ ಭಾಗಿಯಾಗಲು ಬಂದ ನನಗೆ 
ಅತೀವ ಸಂತೋಷವಾಗಿದೆ. ನಾಳೆಯ ದಿನ ನಾನು ಮದ್ರಾಸಿಗೆ ಪ್ರಯಾಣ ಮಾಡಿ ಅಲ್ಲಿಂದ ವಾರ್ಷಿಕ 
ಭಾಷಣಗಳಿಗಾಗಿ ಸಿಂಗಾಪುರ, ಆಸ್ಟ್ರೇಲಿಯಾ, ಯು.ಎಸ್‌.ಎ., ಹಾಲೆಂಡ್‌, `ಪಶ್ಚಿಮಜರ್ಮನಿ, 
ಪೂರ್ವ ಮತ್ತು ಪಶ್ಚಿಮ ಬರ್ಲಿನ್‌ಗಳಲ್ಲಿ ಮುಂದಿನ ಮೂರು ತಿಂಗಳ ಕಾಲ ಪ್ರವಾಸ ನಡೆಸಲಿದ್ದೇನೆ. 
ಇದು ಹೈದರಾಬಾದಿನಲ್ಲಿ ನನ್ನ ಕೊನೆಯ ಕಾರ್ಯಕ್ರಮ. ಮುಂಬರುವ ನನ್ನ ಪ್ರವಾಸಕ್ಕೆ ಇದು 
ಒಂದು ಹಿತಕರ ಪ್ರಚೋದನೆಯೆಂದೇ ಭಾವಿಸುತ್ತೇನೆ. ಗ್ರಾಮಾಭಿವೃದ್ಧಿ ಕ್ಷೇತ್ರದಲ್ಲಿ ಕಳೆದ ೨೫ 
ವರ್ಷಗಳ ಅವಧಿಯಲ್ಲಿ ತಾತ್ತ್ವಿಕವಾಗಿ ಹಾಗೂ ವ್ಯಾವಹಾರಿಕವಾಗಿ, ಗಣನೀಯ ಸೇವೆ ಮಾಡಿರುವ 
ಒಂದು ಪ್ರಮುಖ ಸಂಸ್ಥೆ ಇದು. ಈ ಸಂಜೆ, ಈಗಾಗಲೇ ಹಲವರು ಮಾಡಿದ ಭಾಷಣಗಳಿಂದ, ಈ 
ಸಂಸ್ಥೆಯು ತರಬೇತಿ ನೀಡುವ ಕಾರ್ಯಗಳು, ಸಂಶೋಧನೆಗಳು ಹಾಗೂ ತನ್ನ ಪ್ರಕಟಣೆಗಳ ಮೂಲಕ 
ನಿರ್ವಹಿಸಿರುವ ಸಂಪುಷ್ಟ ಸಾಧನೆಗಳ ಬಗ್ಗೆ ನಾವು ಸಾಕಷ್ಟು ಮಾಹಿತಿ ಗ್ರಹಿಸಿದ್ದೇವೆ. ಈ ಗ್ರಾಮೀಣ 
ಸಂಸ್ಥೆಯ ಒಂದು ದೊಡ್ಡ ಸೌಭಾಗ್ಯವೆಂದರೆ, ಇತರ ಹಲವು ರಾಷ್ಟ್ರೀಯ ಸಂಸ್ಥೆಗಳಿಂದ ಭಿನ್ನವಾದ 
ರೀತಿಯಲ್ಲಿ, ಈ ಸಂಸ್ಥೆಯು ಸಂಪೂರ್ಣ ಗ್ರಾಮೀಣ ಪರಿಸರದಲ್ಲೇ ಸ್ಥಾಪಿತವಾಗಿದೆ. ನಮ್ಮ ದೇಶದ 
ಶೇ. ೭೦ ಭಾಗವು ಗ್ರಾಮೀಣ ಪ್ರದೇಶವಾಗಿದ್ದರೂ ರಾಷ್ಟ್ರೀಯ ಪುರೋಭಿವೃದ್ಧಿಗೆಂದು ಉದ್ದೇಶಿಸ 
ಲಾದ ನಮ್ಮ ಹಲವು ರಾಷ್ಟ್ರೀಯ ಸಂಸ್ಥೆಗಳು, ನಾಗರಿಕ ಸುಖ ಸೌಲಭ್ಯಗಳ ಆಕರ್ಷಣೆಗೊಳಗಾಗಿ, 
ನಗರ ಪ್ರದೇಶಗಳಲ್ಲೇ ಸ್ಥಾಪನೆಗೊಂಡಿರುವುದು ದುರದೃಷ್ಟದ ಸಂಗತಿ. ಆದರೆ ಈ ಸಂಸ್ಥೆ ಮಾತ್ರ 
ನ್ಯಾಯವಾಗಿ ತಾನು ಎಲ್ಲಿರಬೇಕೋ ಅಲ್ಲೇ ಸ್ಥಾಪಿತವಾಗಿದೆ. ಬ್‌ 


೨. ನಮ್ಮ ಯೋಜನೆಯಲ್ಲಿ ಪರಿಣಾಮಕಾರಿ ಹೊಸ ಗ್ರಾಮೀಣ ದಿಗ್ನೆರ್ಶನದ ಆಗತ್ಯ 


ಈಗ ರೂಪಿಸಲಾಗುತ್ತಿರುವ ಏಳನೆಯ ಪಂಚವಾರ್ಷಿಕ ಯೋಜನೆಯು ಗ್ರಾಮ ಪುರೋಭಿವೃದ್ಧಿ 
ಕಾರ್ಯಕ್ರಮಗಳಲ್ಲಿ ಹೆಚ್ಚುಹೆಚ್ಚಾಗಿ ಹೊಸ ದಿಗ್ದರ್ಶನ ನೀಡಲೆಂದು ನಾನು ಆಶಿಸುತ್ತೇನೆ. ನಮ್ಮ 





* ದಿನುಂಕ ೭, ಏಪ್ರಿಲ್‌ ೧೯೮೪ರಂದು ಹೈದರಾಬಾದಿನ ರಾಜೇಂದ್ರನಗರದಲ್ಲಿರುವ ರಾಷ್ಟ್ರೀಯ _ 
ಗ್ರಾಮಾಭಿವೃದ್ಧಿ ಸಂಸ್ಥೆಯ ಕ ವದ ಸಂದರ್ಭದಲ್ಲಿ ನೀಡಿದ "ಪ್ರಥಮ ಪ್ರತಿಷ್ಠಾಪನಾ ಭಾಷಣ'ದ 
ಧ್ವನಿಮುದ್ರಿಕೆಯನನ್ನಂಆಧರಿಸಿಯದ್ದ ಪಡಿಸಹಾಗಿದೊ॥೨0100. Digitized by eGangotri 


ನ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಳು 
ಇನೂ ಬಹುತೇಕ ಗ್ರಾಮೀಣ ಸ್ವರೂಪದ್ದೇ ಆಗಿರುವುದರಿಂದ ನಮ್ಮ ಆರ್ಥಿಕ ವ್ಯವಸ್ಥೆಯು 
ಸ JR ಹಾಗೂ ಶಕ್ತಿಯನ್ನೇ ಅವಲಂಬಿಸಿದೆ. ತ 
ಏನೋ ನಮ್ಮ ಈ ಹಿಂದಿನ ಯೋಜನೆಗಳು ಗ್ರಾಮೀಣ ಕ್ಷೇತ್ರವನ್ನು ನಾಗರಿಕ ಕ್ಷೇತ್ರದ 
ಉಪಾಂಗವೆಂದೇ ಪರಿಭಾವಿಸಿದವು. ತತ್ಫಲವಾಗಿ ಈ ಯೋಜನೆಗಳ ಫಲಾನುಭವ ಗ್ರಾಮೀಣ 
ಕ್ಲೇತ್ರದವರಿಗಿಂತ ಮಿಗಿಲಾಗಿ ನಾಗರಿಕ ಜನತೆಗೂ ಹಳ್ಳಿಗಾಡಿನ ಶಿಷ್ಟವರ್ಗದವರಿಗೂ 
ಲಭಿಸುವಂತಾಯಿತು. ಹಾಗೆಂದ ಮಾತ್ರಕ್ಕೆ ಗ್ರಾಮೀಣ ಕ್ಷೇತ್ರದತ್ತ ಗಮನ ಹರಿಯಲೇ ಇಲ್ಲವೆಂದು 
ಇದರ ಅರ್ಥವಲ್ಲ--ಆದರೆ ಯೋಜನೆಗಳ ಪ್ರಯೋಜನ ಈ ಕ್ಷೇತ್ರದವರಿಗೆ ಲಭ್ಯವಾದುದು ತೀರಾ 
ಕಡಿಮೆ ಪ್ರಮಾಣದ್ದೆನ್ನಬೇಕು. ಗ್ರಾಮೀಣ ಬದುಕನ್ನು ಹಸನುಗೊಳಿಸಬೇಕೆಂಬ ಹೊಸ ದೃಷ್ಟಿ 
ಯಿಂದಲೇ ಈ ಸಂಸ್ಥೆ ಆರಂಭವಾಯಿತಷ್ಟೆ. ಸುಮಾರು ೨೫ ವರ್ಷಗಳಿಗೂ ಹಿಂದೆ ನಮ್ಮ ಸಮುದಾಯ 
ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವ್ಯವಸ್ಥಿತಗೊಳಿಸಲು ಪ್ರಾಮಾಣಿಕ ಉದ್ದೇಶದಿಂದ ಅವುಗಳನ್ನು 
ಹೊಸದೊಂದು ಸಚಿವಾಡಳಿತದ ಕಕ್ಷೆಯಲ್ಲಿ ತರುವ ಪ್ರಯತ್ನ ನಡೆಯಿತು. ದೆಹಲಿಯ ಶ್ರೀರಾಮಕೃಷ್ಣ 
ಮಿಷನ್‌ನ ಮುಖ್ಯಸ್ಥನಾಗಿ ನಾನು, ಐವತ್ತರ ದಶಕದಲ್ಲಿ, ಪೂರ್ವೋಕ್ತ ಸಮುದಾಯ ಅಭಿವೃದ್ಧಿ 
ಯೋಜನೆಯ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಕಾರ್ಯಪ್ರವೃತ್ತಗೊಳಿಸುವಲ್ಲಿ ಆ 
ಯೋಜನೆಯೊಂದಿಗೆ ಅನೌಪಚಾರಿಕ ರೀತಿಯಲ್ಲಿ ನಿಕಟ ಸಂಪರ್ಕ ಹೊಂದಿದ್ದೆ. ಈಗ ಹರ್ಕಾಣದಲ್ಲಿ 
ರುವ ನಿಲೊಖೇರಿಗೆ ಹಲವು ಬಾರಿ ಹೋಗಿ ನಾನು ಆಗ ನಿಯೋಜಿತವಾಗಿದ್ದ ಸಮುದಾಯ 
ಯೋಜನೆಯ ತರಬೇತಿ ಶಿಬಿರದ ಪ್ರಶಿಕ್ಷಾರ್ಥಿಗಳ ಸಭೆಗಳನ್ನುದ್ದೇಶಿಸಿ ಭಾಷಣ ಮಾಡಿದ್ದೇನೆ. 
ಆದರೆ ಈ ಸಮುದಾಯ ಅಭಿವೃದ್ಧಿ ಯೋಜನೆ, ಸ್ವಲ್ಪ ಕಾಲ ಉತ್ಸಾಹದಿಂದ ಕಾರ್ಯೊೋದ್ಯಕ್ತ 
ವಾಗಿದ್ದು ಕ್ರಮೇಣ ತನ್ನ ಉರುಬನ್ನು ಕಳೆದುಕೊಂಡು ಅಂತಿಮವಾಗಿ ಸ್ಥಗಿತಗೊಂಡಿತು. ನಮ್ಮ 
ಚಿಂತನೆ (ಯೋಜನೆ) ಹಾಗೂ ಕ್ರಿಯಾತ್ಮಕತೆಯಲ್ಲಿ ನಮ್ಮ ಗ್ರಾಮಾಭಿವೃದ್ಧಿಯ ಯೋಜನೆ ಹಾಗೂ 
ನಿರ್ವಹಣೆಯಲ್ಲಿ ಆಗ ಗ್ರಾಮೀಣ ಒಲವು ಇಲ್ಲದೆ ಹೋದುದರಿಂದ ಈ ಯೋಜನೆಗಳು ನಿರೀಕ್ಷಿತ 
ಫಲಗಳನ್ನು ನೀಡಲಿಲ್ಲ. " 


೩. ಗ್ರಾಮೀಣ ಅಭಿವೃದ್ಧಿಯ ಉಪೇಕ್ಷೆಯಿಂದ ನಗರ ಪ್ರದೇಶಗಳ ಮೇಲೆ ಆದ 

ಅನಪೇಕ್ಷಣೀಯ ಪ್ರಭಾವ 

ಇವತ್ತೂ ಸಹ, ನಮ್ಮ ರಾಜಕೀಯ ಹಾಗೂ ಆಡಳಿತ ಚಿಂತನೆಯಲ್ಲಿ ಪರಿಣಾಮಕಾರಿ ಗ್ರಾಮೀಣ 
ಒಲವು ಇದೆಯೆಂದು ನಾವು ಹೇಳಿಕೊಳ್ಳುವಂತಿಲ್ಲ; ದುರದೃಷ್ಟವಶಾತ್‌, ನಮ್ಮ ಗ್ರಾಮೀಣಾಭಿವೃದ್ಧಿ 
ಯೋಜನೆಗಳಿಗಾಗಿಯೇ ತರಬೇತಿ ಪಡೆದವರಲ್ಲೂ ಆ ರೀತಿಯ ಹೊಸ ದಿಗ್ನರ್ಶನದ ಅಭಾವವಿದೆ. 
ಈ ಕಾರಣದಿಂದಲೇ ನಮ್ಮ ಯೋಜನೆ ಹಾಗೂ ಆಡಳಿತ ಕಾರ್ಯಗಳು ಹಲವೊಮ್ಮೆ ತಾತ್ವಿಕವಾಗಿ ' 
ಎಷ್ಟೇ ಉತ್ಪೃಷ್ಟವಾಗಿದ್ದರೂ ಆ ಯೋಜನೆಗಳಲ್ಲಿ ಸರ್ವತೋಮುಖವಾದ ಕಸುವು, ಸಾಮರ್ಥ್ಯ 
ಗಳಿಲ್ಲದೆ ಬಳಲಿವೆ. ೩೦ ವರ್ಷಗಳ ಪೂರ್ವಯೋಜಿತ ಅಭಿವೃದ್ಧಿಯ ನಂತರವೂ ನಾವು ಶೈಕ್ಷಣಿಕ 
ವಾಗಿ ಆರ್ಥಿಕ ಹಾಗೂ ಸಾಮಾಜಿಕವಾಗಿ ನಮ್ಮ ಗ್ರಾಮೀಣ ಬದುಕನ್ನು--ಅದರಲ್ಲಿ ಮೂಲನಿವಾಸಿ 
ಪ್ರದೇಶಗಳೂ ಸೇರಿದಂತೆ ಸಮಗ್ರವಾಗಿ ಪರಿವರ್ತಿಸದಿದ್ದರೆ, ನಮ್ಮ ರಾಷ್ಟ್ರೀಯ ಅಭಿವೃದ್ಧಿ; 
ಶಕ್ತ.ಸಾಮರ್ಥ್ಯಗಳನ್ನು ನಾವು ಎಂದಿಗೂ ಸಾಧಿಸಲಾರವು. ನಮ್ಮನ್ನು ಪ್ರಭಾವಿಸುವ ನಮ್ಮನ್ನು 
ಕಾಡುವ ಎಲ್ಲಾ ಸಮಸ್ಯೆಗಳು--ನಗರಪ್ರದೇಶದ ಸಮಸ್ಯೆಗಳೂ ಸಹ- ಅಭಿವೃದ್ಧಿಯಾಗದ ನಮ್ಮ 
ಗ್ರಾಮೀಣ ಕ್ಷೇತ್ರದ ಸೈತಿಗತಿಗಳಿಂದಲೇ ಉದ್ಭವಿಸಿವೆ ಎಂಬುದನ್ನು ನಾವು ನಿಧಾನವಾಗಿ ಬಹುಖಿನ್ನತೆ 


ಯಿಂದ ಅರ್ಥಮಾಡಿಕೊಳ್ಳುತ್ತಿದ್ದೇವೆ. ಲ ರಣೆಗಳನ್ನು 
ಸಾಧಿಸುವ ಒತತ ಸಮ ನಗಳಲಂನಣಿ ಸುಧಾರ 


ಭಾರತದ ಅಭಿವೃದ್ಧಿಯ ಮುನ್ನಡೆ, ಗುರಿ ಹ 
ಗ್ರಾಮೀಣ ಜನತೆಯ ಜೀವನ ಸ್ಥಿತಿಯನ್ನು ಸುಧಾರಿಸಲು ನಮ್ಮ ಗಮನವೆಲ್ಲವನ್ನೂ ಅದರ ಮೇಲೆ 
ಕೇಂದ್ರೀಕರಿಸಬೇಕು. 

ಹಲವೊಮ್ಮೆ, ನಾವು ನಮ್ಮ ಮಹಾನಗರಗಳನ್ನು ಸಂದರ್ಶಿಸಿದಾಗ ಎಲ್ಲೆಲ್ಲೂ ಹಬ್ಬಿ ಹರಡಿದ 
ಕೊಳಚೆ ಪ್ರದೇಶಗಳನ್ನು ಕಂಡು ಭಯಭ್ರಾಂತರಾಗುತ್ತೇವೆ. ಸ್ವಾತಂತ್ರ್ಯದ ತರುಣದಲ್ಲಿ ಹಾಗೂ 
ಅಮೇಲೆ ಕೆಲವು ವರ್ಷಗಳು ಸಹ ಅಷ್ಟೊಂದು ಸುಂದರವಾಗಿದ್ದ ಬೊಂಬಾಯಿ ನಗರ ಇವತ್ತು 
ಅರೆ ನಗರ, ಅರೆ ಕೊಳಚೆ ಪ್ರದೇಶವಾಗಿ ಮಾರ್ಪಟ್ಟಿದೆ. ದೆಹಲಿ, ಕಲ್ಕತ್ತೆ, ನಮ್ಮ ಹೈದರಾಬಾದ್‌ 
ಸೇರಿದಂತೆ ಇನ್ನಿತರ ನಗರಗಳಲ್ಲೂ ಅದೇ ಪರಿಸ್ಥಿತಿಯುಂಟಾಗಿದೆ. ಗ್ರಾಮೀಣ ಭಾರತವೆಂಬ ನಿಜವಾದ 
ನಮ್ಮ ರಾಷ್ಟ್ರವನ್ನು ನಾವು ಈ ಕ್ರೂರ ಅಲಕ್ಷ್ಮದಿಂದ ತಪ್ಪಿಸದಿದ್ದರೆ ಈ ಕೊಳಚೆ ಪ್ರದೇಶಗಳು 
ಹೆಚ್ಚುತ್ತಾ ಹೋಗಿ ನಮ್ಮ ನಗರ ಪ್ರದೇಶಗಳ ನಿರ್ವಹಣೆ ಅಪರಿಹಾರ್ಯವಾಗಿಯೇ ಉಳಿಯು 
ತ್ತದೆ--ನಾವು ನಮ್ಮ ಗ್ರಾಮೀಣ ಅಭಿವೃದ್ಧಿಯನ್ನು ಉಪೇಕ್ಷಿಸುತ್ತಿರುವುದರಿಂದ ಅದು ನಮ್ಮ 
ನಗರಪ್ರದೇಶಗಳ ಮೇಲೆ ಅನಪೇಕ್ಷಣೀಯ ಪ್ರಭಾವ ಬೀರುತ್ತಿದೆ ಎಂಬುದನ್ನು ಎಲ್ಲೆಡೆಯಲ್ಲೂ 
ನಾವು ಕಾಣುತ್ತಿದ್ದೇವೆ. ನಮ್ಮ ಹಳ್ಳಿಗಾಡು ಪ್ರದೇಶಗಳಲ್ಲಿ ಆರ್ಥಿಕ ಅವಕಾಶಗಳು ಇದ್ದಿದ್ದರೆ, 
ವ್ಯಾಪಕವಾದ ಶೈಕ್ಷಣಿಕ ಮುನ್ನೆಡೆಯಾಗಿದ್ದರೆ ಯಾರೂ ನಮ್ಮ ಹಳ್ಳಿಗಳಿಂದ ಪಟ್ಟಣ, ನಗರಗಳತ್ತ 
ಧಾವಿಸಿ ಅಲ್ಲಿನ ಕೊಳಚೆ ಪ್ರದೇಶಗಳಲ್ಲಿ ತಮ್ಮ ಮಬ್ಬುಗವಿದ ಜೀವನ ಸಾಗಿಸಲು ಆತುರರಾಗಿರು 
ತ್ತಿರಲಿಲ್ಲ. ಆದರೆ ಕಳೆದ ಈ ೩೭ ವರ್ಷಗಳಲ್ಲಿ ನಾವು ಯಾವ ಯಾವ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ 
ಯೋಜನೆಗಳನ್ನು ಕೇಂದ್ರೀಕರಿಸಿದ್ದೇವೆಯೋ ಆ ಕ್ಷೇತ್ರಗಳ ಏಳಿಗೆಯಿಂದ ಕೇವಲ ನಮ್ಮ ಗ್ರಾಮ 
ಹಾಗೂ ನಗರಗಳ ಸಮಾಜದ ಪ್ರತಿಷ್ಠಿತರಿಗೆ, ಗಣ್ಯರಿಗೆ ಮಾತ್ರ ಅಭಿವೃದ್ಧಿಯ ಫಲಾನುಭವ ಲಭ್ಯ 
ವಾಗಿದೆ. 

ಆದರೆ ಈಗ ೭ನೆ ಯೋಜನೆಯಿಂದ ಮುಂದಕ್ಕೆ ಕಳೆದ ಆರು ಯೋಜನೆಗಳ ಮೂಲಕ ನಮ್ಮ 
ಕೈಗಾರಿಕೆ ಹಾಗೂ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಸರಿಸುಮಾರು ಶಕ್ತಿ ಸಾಮರ್ಥ್ಯಗಳನ್ನು ಸಾಧಿಸಿದರೂ, 
ಸಿರಿವಂತರ-ಬಡವರ ನಡುವಣ ಅಂತರ ಹೆಚ್ಚುತ್ತಿರುವುದು ಅತೃಪ್ತಿಕರ ಸಂಗತಿಯಾಗಿದೆ. 

ನಮ್ಮ ಬಹುತೇಕ ಗ್ರಾಮೀಣ ಜನರ ಜೀವನಸ್ಥಿತಿ ಶೋಚನೀಯವಾಗಿಯೇ ಉಳಿದಿದೆ. 
ಆದ್ದರಿಂದ ಇನ್ನು ಮುಂದೆ ನಮ್ಮ ರಾಷ್ಟ್ರೀಯ ದೃಷ್ಟಿ, ಶಕ್ತಿ ಸಾಮರ್ಥ್ಯಗಳು ಹಾಗೂ ಸಂಪನ್ಮೂಲ 
ಗಳನ್ನು ಅತಿದೊಡ್ಡ ಪ್ರಮಾಣದಲ್ಲಿ, ಮೂಲನಿವಾಸಿ-ಬುಡಕಟ್ಟು ಜನಾಂಗವೂ ಸೇರಿದಂತೆ ಸಮಗ್ರ 
ಗ್ರಾಮೀಣ ಕ್ಷೇತ್ರದತ್ತ ತಿರುಗಿಸುವ ತುರ್ತು ಅಗತ್ಯವಿದೆ. ನಿಜವಾಗಿ ಹೇಳುವುದಾದರೆ, ಈ ಶತಮಾನದ 
ಉಳಿದ ೧೬ ವರ್ಷಗಳಲ್ಲಿ ದೇಶದ ಪ್ರಮುಖ ಕೈಗಾರಿಕಾ ಹಾಗೂ ತಾಂತ್ರಿಕ ವಿಜ್ಞಾನ ಕ್ಷೇತ್ರಗಳಲ್ಲಿ 
ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ವೃದ್ಧಿಗೊಳಿಸುವ ಪ್ರಯತ್ನಗಳನ್ನು ಮುಂದುವರಿಸುತ್ತಾ ಹೋಗಬೇಕು. 
ಅದರ ಜತೆಗೆ, ಪ್ರಜಾತಂತ್ರದ ಸ್ವಾತಂತ್ರ್ಯ, ಕ್ಷಿಪ್ರ ಸಾಮಾಜಿಕ ಬದಲಾವಣೆ, ಸಾಕ್ಷರತೆ ಹಾಗೂ ಜ್ಞಾನದ 
ಸಂದೇಶವನ್ನು ಹಿಂದುಳಿದ ಗ್ರಾಮೀಣ ಪ್ರದೇಶಗಳಲ್ಲಿ ಶೇ. ೭೦ ಜನರಿಗಾಗಿ ಪ್ರಸಾರ ಮಾಡುವ 
ಕೆಲಸದಲ್ಲಿ ನಮ್ಮ ರಾಷ್ಟ್ರೀಯ ಗಮನವನ್ನು ಕೇಂದ್ರೀಕರಿಸಬೇಕು. ಗ್ರಾಮೀಣ ಪ್ರದೇಶದ ಜನ 
ಜೀವನದ ಆರೋಗ್ಯ, ಶಿಕ್ಷಣ ಹಾಗೂ ಆರ್ಥಿಕ ಅಭಿವೃದ್ಧಿ ಸಾಧಿಸಲು ಕ್ರಿಯಾತ್ಮಕವಾಗಿ ಮುನ್ನೆಡೆಯ 
ಬೇಕು. ಅಭಿವೃದ್ಧಿ ಸಾಧಿಸಿದ ರಾಷ್ಟ್ರವೆಂಬ ಸ್ಥಾನಕ್ಕೇರುವುದು ನಮ್ಮ ರಾಷ್ಟೀಯ ಗುರಿ ಪಾರಾ 
ಈ ಶತಮಾನ ಮುಗಿಯುವುದರೊಳಗಾಗಿ ನಾವು 'ಹಿಂದುಳಿದ ದೇಶ' ಎಂಬ ಕಳಂಕವನ್ನು ಸಂಪೂರ್ಣ 
ವಾಗಿ ತೊಡೆದುಹಾಕುವಂತಾಗಬೇಕು. ನಮ್ಮ ವಿಜ್ಞಾನ, ತಂತ್ರಜ್ಞಾನ, ನಮ್ಮ ವೈದ್ಯಕೀಯ, ತಾಂತ್ರಿಕ 
ಶಿಕ್ಷಣ, ನಮ್ಮ ಸಾಮಾಜಿಕ ಸ್ಪೇಮಾಭಿವೃದ್ಧಿ (ಸೇವಾ)ವ್ಯವಸ್ಥೆಗಳು--ಇವುಗಳು ಹ 
ಗಳ ಸತ್ವಹೀನ "ಕಾರ್ಬನ್‌; ಕಾನಿ,ಯಾಗುವದನ್ನು ಸನಿಸ್ಸಿಳ್ಲೆ (ದಿ! ಲ್ಲಿ 


ತ. ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಬು 
ಸಂಪೂರ್ಣ 'ಭಾರತೀಯ'ವಾಗುವಂತೆ ಶ್ರಮಿಸಬೇಕು--ಅವು ಗ್ರಾಮೀಣಾಭಿವೃದ್ಧಿಯ ಸಲುವಾಗಿ 
ಉದ್ದೇಶಿತವಾಗುವಂತಾಗಬೇಕು. ಇವತ್ತು ಅವುಗಳಲ್ಲಿ ಈ ಯಾವ ಲಕ್ಷಣಗಳೂ ಕಾಣಿಸುತ್ತಿ ಲ್ಲ 
ನಮ್ಮಲ್ಲಿ ಗ್ರಾಮೀಣಾಭಿವೃದ್ಧಿಗೆಂದು ನಿಯೋಜಿಸಲಾದ ಸೊಗಸಾದ ತರಬೇತಿ ಕಾರ್ಯಕ್ರಮಗಳಿವ್ನ 
ಬೃಹತ್‌ ಪ್ರಮಾಣದ, ದುಬಾರಿ ಸಂಸ್ಥೆಗಳಿವೆ ; ಆದರೆ ಅವುಗಳಿಗೆ ಜೀವ ತುಂಬಿ, ಅರ್ಥಪೂರ್ಣ 
ವಾಗಿಸಲು ನಮ್ಮ ಧೋರಣೆ, ಮನೋಧರ್ಮಗಳೇ ಮಾರ್ಪಾಡಾಗಬೇಕು-- ದೇಶಪ್ರೇಮ, ರಾಷ್ಟ್ರದ 
ಚಿರಂತನ ಸಾಂಸ್ಕೃತಿಕ ಪರಂಪರೆಯ ಅರಿವು ಜನಸಾಮಾನ್ಯರೊಂದಿಗೆ ದೇಶಾಭಿಮಾನ ಬಿರತ 
ಸಾಮರಸ್ಯ, ಹಾಗೂ ಹೊಸ, ಸಂಪೂರ್ಣ ರಾಷ್ಟ್ರೀಯ ದೃಷ್ಟಿ ನಮ್ಮಲ್ಲಿ ಹೊಮ್ಮಬೇಕು. ಇವೆಲ್ಲವೂ 
ಈಗ ಶೋಚನೀಯ ಅಭಾವ ಸ್ಥಿತಿಯಲ್ಲಿವೆ. 

೪. ಸಮಗ್ರ ಮಾನವ ವಿಕಾಸ : ಎಲ್ಲ ಯೋಜನೆಯ ಗುರಿ 

ನಮ್ಮ ಕೇಂದ್ರ ಸರ್ಕಾರದ ಬಗ್ಗೆ ಹೇಳುವುದಾದರೆ : ಅದು ಪ್ರಾಮಾಣಿಕ ಭಾವನೆಯಿಂದ ಈ 
೩೭ ವರ್ಷಗಳಲ್ಲಿ ಸ್ವಾತಂತ್ರ್ಯದ ಪ್ರಯೋಜನವನ್ನು ರಾಷ್ಟ್ರದ ಎಲ್ಲೆಡೆ--ದುರ್ಗಮ ಪ್ರದೇಶಗಳಲ್ಲಿ, 
ಹಿಂದುಳಿದ ಪ್ರದೇಶಗಳಲ್ಲಿ, ವನಾಂತರಗಳಲ್ಲಿ, ಬುಡಕಟ್ಟು ಪ್ರದೇಶಗಳಲ್ಲಿ, ವಾಸಿಸುವ ಜನರಿಗೆ 
ನೀಡುತ್ತ ಬಂದಿದೆ. ಸರ್ಕಾರದ ಉದ್ದೇಶಗಳು, ನಮ್ಮ ರಾಜ್ಯಾಂಗದಲ್ಲಿನ ಆಶ್ವಾಸನೆಗಳಂತೆ- 
ಅತ್ಯಂತ ಪ್ರಶಂಸನೀಯವಾಗಿವೆ. ಆದರೆ ಈ ಆಶ್ವಾಸನೆಗಳನ್ನು ಈಡೇರಿಸುವುದರಲ್ಲಿ ನಾವು 
ವಿಫಲರಾಗಿದ್ದೇವೆ. ನಮ್ಮ ವಿವಿಧ ರಾಜ್ಯ ಸರ್ಕಾರಗಳು ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು, 
ಧೋರಣೆಗಳನ್ನು ನೀರಸಗೊಳಿಸಿದುದು, ಅವುಗಳನ್ನು ಸಶಕ್ತವಾಗಿ ಅನುಷ್ಠಾನಗೊಳಿಸದೆ 
ಹೋದುದು--ಈ ವೈಫಲ್ಯಕ್ಕೆ ಕಾರಣವಾಗಿದೆ. ಭಾರತದ ಆದ್ಯಂತ ಇದೇ ದೊಡ್ಡ ಸಮಸ್ಯೆಯಾಗಿದೆ. 
ಮುಂದಿನ ಮೂರು ಯೋಜನೆಗಳಲ್ಲಿ ನಾವು ಕೈಗೆತ್ತಿಕೊಂಡು ಪರಿಹರಿಸಬೇಕಾದ ಸಮಸ್ಯೆಯೆಂದರೆ 
ಇದೇ. ನಮ್ಮ ಸಮಗ್ರ ರಾಷ್ಟ್ರೀಯ ವಿಕಾಸಕ್ಕೆ ಅತ್ಯಂತ ನಿರ್ಣಾಯಕ ಅಗತ್ಯವೆಂದರೆ ಇದೇ. ನಾವು 
ಜನತೆಗೆ ಇತ್ತಿರುವ ಆಶ್ವಾಸನೆಗಳನ್ನು ನಾವು ಚಾಲನೆಗೊಳಿಸಿರುವ ಯೋಜನೆಗಳನ್ನು ಸಂಪೂರ್ಣವಾಗಿ 
ಕಾರ್ಯಗತಗೊಳಿಸಲು ನಾವು ಮಾರ್ಗ-ಸಾಧನಗಳನ್ನು ರೂಪಿಸಬೇಕಾಗಿದೆ. ರಾಷ್ಟ್ರಾಭಿವೃದ್ಧಿಯ 
ಒಂದೇ ಕ್ಷೇತ್ರವನ್ನು ತೆಗೆದುಕೊಂಡರೆ- -ಉದಾಹರಣೆಗೆ ಶಕ್ತಿ ಉತ್ಪಾದನೆಯನ್ನು ಕುರಿತು ಹೇಳುವು 
ದಾದರೆ--ನಮ್ಮ ಉತ್ಪಾದನೆಯ ಸಾಮರ್ಥ್ಯವು ನಮ್ಮ ಯಂತ್ರ ಅಳವಡಿಕೆ ಸ್ಥಾಪನೆಗಳ ಸಾಮರ್ಥ್ಯ 
ಕ್ಕಿಂತ ತೀರಾ ಕೊರೆ ಬಿದ್ದಿದೆ. ಇನ್ನೂ ಹೆಚ್ಚು ಉತ್ತಮ ನಿರ್ವಹಣೆಯಿಂದ, ಸ್ವಲ್ಪ ಹೆಚ್ಚಿನ ರಾಷ್ಟ್ರೀಯ 
ಅರ್ಪಣಾ ಮನೋಭಾವದಿಂದ, ನಾವು ನಮ್ಮ ಶಕ್ತಿ ಸ್ಥಾವರಗಳ ಉತ್ಪಾದನಾ ಸಾಮರ್ಥ್ಯವನ್ನು 
ಹೆಚ್ಚಿಸಬಹುದು. ಕೇವಲ ಶೇ. ೫೦ ರಷ್ಟು ನಮ್ಮ' ಉತ್ಪಾದನಾ ಶಕ್ತಿ ಯನ್ನು ಹೆಚ್ಚಿಸಿದರೂ ಸಹ, 
ನಮ್ಮಲ್ಲಿ ಈಗ ಕಾಣುತ್ತಿರುವ ನಿರಂತರ ಕೊರತೆಯನ್ನು ನಿವಾರಿಸಿ ನಮ್ಮ ಕೃಷಿ ಕೈಗಾರಿಕೆಗಳ 
ಉತ್ಪಾದನೆಯನ್ನು ವಿಪುಲವಾಗಿ ಹೆಚ್ಚಿಸಬಹುದು. 

ಮಾನವ ಘಟಕದ ಪ್ರಾಮುಖ್ಯವನ್ನು ಇದು ಆತ್ಯಂತ ಸ್ಪಷ್ಟವಾಗಿ ಪ್ರಕಾಶಪಡಿಸುತ್ತದೆ--ಯೋಜನೆ 

ಗಳ ಅನುಷ್ಠಾನಕ್ಕೆ ಮಾನವ ಪ್ರಚೋದನೆ ಎಷ್ಟು ಅಗತ್ಯವೆಂದು ಇದರಿಂದ ತಿಳಿಯಬಹುದು. ಈ 

ಶತಮಾನದ ಕೊನೆಯವರೆಗೂ ಮುಂದುವರಿಯುವ 


ಸ್ವಾತಂತ್ರ್ಯ, ಸಮಾನತೆ, ಘನತೆಗಳೆಂಬ ಸಿಂಹಾಸನದಲಿ ಕುಳ್ಳಿರಿಸಲು ಹಂಬಲಿಸುವೆವೋ ಆ 


DR 
CC-0. Jangamwadi Math Collection. Digitized By eGangotri 


ಭಾರತದ ಅಭಿವೃದ್ಧಿಯ ಮುನ್ನಡೆ, ಗುರಿ ಹ 


ಯೋಜನೆಗಳ ಉದ್ದೇಶಗಳು ಸಫಲವಾಗಬೇಕಾದರೆ ಪೂರ್ವೋಕ್ತ ಮಾನವ ಘಟಕವನ್ನು ನಾವು 
`` ಪರಿಗಣಿಸಬೇಕು--ನಮ್ಮ ಚಿಂತನೆ, ಕ್ರಿಯೆಗಳಲ್ಲಿ ; ಹೊಸದಾದ ನಮ್ಮ ರಾಜಕೀಯ, ಆಡಳಿತ, 
ಸಾಮಾಜಿಕ ಕ್ಷೇತ್ರಗಳಲ್ಲಿ ನಾವು ಹೊಸ ಮಾನವೀಯ ದೃಷ್ಟಿಯನ್ನು ಅಳವಡಿಸಿಕೊಳ್ಳಬೇಕು. 

ನಮ್ಮ ಜನತೆ--ಅದರಲ್ಲೂ ಮುಖ್ಯವಾಗಿ ನಮ್ಮ ಸುಶಿಕ್ಷಿತ ಸಮುದಾಯ, ಈ ಒಂದು ಪ್ರಶ್ನೆ 
ಯನ್ನು ಗಂಭೀರವಾಗಿ ಎದುರಿಸಬೇಕು : ಏನೇ ಹೇಳಿದರೂ, ಈ ಸ್ವಾತಂತ್ರ್ಯವೆಂಬುದರ ಆಫ್‌ 
ಏನು ? ಬ್ರಿಟಿಷ್‌ ಆಳರಸರ ವಿರುದ್ಧ ನಾವು ೬೦ ವರ್ಷಗಳಿಗೂ ಹೆಚ್ಚು ಕಾಲ ದೇಶಪ್ರೇಮದಿಂದ 
ಹೋರಾಡಿದೆವು. ೧೯೪೭ರಲ್ಲಿ ಸ್ವಾತಂತ್ರ್ಯ ಗಳಿಸಿದೆವು. ೧೯೫೦ರಲ್ಲಿ ನಾವು ಈ ಮಹಾನ್‌ 
ಪ್ರಜಾತಂತ್ರದ ಗಣರಾಜ್ಯವೆಂದು ನಮ್ಮ ರಾಜ್ಯಾಂಗ ರೂಪಿಸಿಕೊಂಡೆವು. ವ್ಯಕ್ತಿಯ ಘನತೆ ಗೌರವಗಳಿ 
ಗಾಗಿ, ದೇಶದ ಏಕತೆಗಾಗಿ ದುಡಿಯುತ್ತೇವೆಂದು ಘೋಷಿಸಿದೆವು. ಅದಾದ ಕೂಡಲೇ ನಾವು 
ಮೊದಲ ಪಂಚವಾರ್ಷಿಕ ಯೋಜನೆ ಹಮ್ಮಿಕೊಂಡು, ಒಂದಾದ ಮೇಲೊಂದರಂತೆ ಐದು ಬೇರೆ 
ಬೇರೆ ಯೋಜನೆಗಳನ್ನು ರೂಪಿಸಿದೆವು. ನಾವು ಈ ಸ್ವಾತಂತ್ರ್ಯವನ್ನು ಕಟ್ಟಿಕೊಂಡು ಏನು ಮಾಡೋಣ ? 
ಈ ಯೋಜನೆಗಳು ರೂಪಿತವಾದುದು ಯಾರಿಗೋಸ್ಕರ ?--ಈ ಪ್ರಶ್ನೆಗೆ ಈ ದೇಶದ ಎಲ್ಲರಿಂದಲೂ 
ಉತ್ತರ ಬರುತ್ತದೆ ಬರಬೇಕು “ನಮ್ಮ ರಾಷ್ಟ್ರದ ಪ್ರತಿಯೊಬ್ಬನ ಸಮಗ್ರ ಮಾನವೀಯ ವಿಕಾಸ 
ಸಾಧನೆ'--ಪರಕೀಯ ಬ್ರಿಟಿಷ್‌ ಗಣ್ಯರನ್ನು ದೇಶದಾಚೆ ಓಡಿಸಿ ಅವರ ಸ್ಥಾನ ಆಕ್ರಮಿಸಿದ ದೇಶೀಯ 
ಗಣ್ಯ ಶಿಷ್ಟ ಜನತೆ ಈ ದೇಶದ ಎಲ್ಲಾ ಸಂಪತ್ತು ಸವಲತ್ತುಗಳನ್ನು ಕಬಳಿಸುವುದರಲ್ಲಿ ಇದು 
ಪರ್ಯಾವಸಾನಗೊಳ್ಳಬಾರದು. ನಮ್ಮ ಎಲ್ಲಾ ಯೋಜನೆಗಳು ಒಂದೇ ಗುರಿಯನ್ನಿಟ್ಟುಕೊಂಡಿವೆ-- 
“ಮಾನವೀಯ ವಿಕಾಸ”. ತಂತ್ರಜ್ಞಾನದ ವಿಕಾಸವಾಗಲಿ, ಕೈಗಾರಿಕೆಗಳ ಅಭಿವೃದ್ಧಿಯಾಗಲಿ--ಎಲ್ಲದರ 
ಅಂತಿಮ ಉದ್ದೇಶವೆಂದರೆ--ಪ್ರತಿಯೊಬ್ಬ ಭಾರತೀಯನ ಪುರೋಭಿವೃದ್ಧಿಯ ಸಾಧನೆ. ನಮ್ಮ 
ಯೋಜನೆಗಳಿಗೆ ಅವುಗಳ ಅನುಷ್ಠಾನಕ್ಕೆ ಸಂಬಂಧಿಸಿದವರೆಲ್ಲರೂ ಈ ಸತ್ಯಾಂಶವನ್ನು ಗ್ರಹಿಸಿ 
ಅದರಿಂದ ಸ್ಫೂರ್ತಿಯುತರಾಗಬೇಕು. ೭೦೦ ಕೋಟಿ ನಮ್ಮ ಪ್ರಜಾಸಂಖ್ಯೆಯಲ್ಲಿ ಅರ್ಧಕ್ಕೂ ಹೆಚ್ಚು 
ಜನರು--ಗ್ರಾಮ ಪ್ರದೇಶದವರಾಗಲಿ, ನಗರ ವಾಸಿಗಳಾಗಿರಲಿ ಅವರು ಇನ್ನೂ ವ್ಯಗ್ರ ದುಖ್ಚಿತಿಯಲ್ಲಿ 
ಜೀವಿಸುತ್ತಿದ್ದಾರೆ. ಈ ರಾಷ್ಟ್ರ ತನ್ನ ಆರು ಪಂಚವಾರ್ಷಿಕ ಯೋಜನೆಗಳಿಗಾಗಿ ಸಾವಿರಾರು ಕೋಟಿ 
ರೂಪಾಯಿಗಳನ್ನು ವೆಚ್ಚ ಮಾಡಿದೆ. ತತ್ಫಲವಾಗಿ ನಮ್ಮ ದೇಶದಲ್ಲಿ ಒಂದು ಪ್ರಬಲವೂ 
ಗಣನೀಯವೂ, ಆದರೆ ಕೇವಲ ಹೊರನೋಟಕ್ಕೆ ಮಾತ್ರ ರಾಷ್ಟ್ರೀಯ ಅಭಿವೃದ್ಧಿ, ಶಕ್ತಿಗಳನ್ನು 
ರೂಢಿಸಿಕೊಂಡಂತೆ ತೋರುವ ಶೈಕ್ಸಣಿಕ, ಕೈಗಾರಿಕಾ ಮೇಲ್‌ಕಟ್ಟಡ ನಿರ್ಮಾಣವಾಗಿದೆ ಅಷ್ಟೆ. 

ಆದರೆ ಪ್ರತಿದಿನ, ನಮ್ಮ ದೇಶದೊಳಗಿನ ನಮ್ಮ ಅನೇಕ ಬಗೆಹರಿಯದ ಸಮಸ್ಯೆಗಳು, 
ಅಂತರ್ರಾಷ್ಟ್ರೀಯ ಸಂದರ್ಭದಲ್ಲಿ ನಮ್ಮ ದೇಶದ ಸ್ಥಾನಮಾನಗಳು ಮೊದಲಾದ ಪ್ರಬಲ ವಾಸ್ತವಾಂಶ 
ಗಳನ್ನು ಎದುರಿಸುವಂತೆ ನಮ್ಮನ್ನು ಬಲಾತ್ಮರಿಸುತ್ತಿವೆ. ನಮ್ಮ ಶಕ್ತಿ, ಅಭಿವೃದ್ಧಿ ಎನ್ನುವಂಥವು 
ಕೇವಲ ತೋರಿಕೆಯವು, ಸಾಮಾಜಿಕ ಬುನಾದಿ ದುರ್ಬಲವಾಗಿರುವುದರಿಂದ ಈ ಮೇಲ್‌ಕಟ್ಟಡ 
ಅಭದ್ರವಾಗಿದೆ ಎನ್ನುವ ಸತ್ಯವನ್ನು ನಾವು ಎದುರಿಸಬೇಕಾಗಿದೆ. ಈ ಏಳನೆಯ ಹಾಗೂ ಮುಂದಿನ 
ಎರಡು ಯೋಜನೆಗಳು, ನಮ್ಮ ಅಭದ್ರ ಸಾಮಾಜಿಕ ಬುನಾದಿಯೆಂಬ ದೌರ್ಬಲ್ಯವನ್ನು ಒಂದು 
ಸವಾಲೆಂದು ಎದುರಿಸಿ ನಮ್ಮ ಎಲ್ಲಾ ರಾಷ್ಟ್ರಶಕ್ತಿಯನ್ನೂ ಪ್ರಬಲವಾಗಿ ಕೇಂದ್ರೀಕರಿಸಿ, ಕ್ರಿ. ಶ. 
೨೦೦೦ ಹೊತ್ತಿಗಾದರೂ ನಾವು ಸಂಪೂರ್ಣವಾಗಿ ವಿಕಾಸ ಹೊಂದಿದ ಜನಶಕ್ತಿಯನ್ನು ಸಾಧಿಸಬೇಕು. 
ಪ್ರಬಲವಾದ ಸಾಮಾಜಿಕ ಬುನಾದಿಯ ಮೇಲೆ ಶಕ್ತಿಶಾಲಿ ಸಾಮಾಜಿಕ ಸೌಧವನ್ನು ನಿರ್ಮಿಸುವಂತಾಗ 
ಬೇಕು. ಆಗ ಮಾತ್ರ ನಾವು ಸಮಾಜದ ಎಲ್ಲಾ ಘಟಕಗಳೂ ಪರಸ್ಪರ ಪೂರಕವಾಗಿ ಸಮಗ್ರ 
ಮಾನವಾಭಿವೃದ್ಧಿ ಹಾಗೂ ಸಾರ್ಥಕ್ಯವನ್ನು, ಸಾಧಿಸುವಂಥ ಸ್ಥಿರವಾದ ರಾಷ್ಟ್ರೀಯ ಮುನ್ನೆಡೆಯ 
ಯುಗವನ್ನು ಕಾಣು Ja ಕ Math Collection. Digitized by eGangotri 


ಜಿ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು . 
ಇದಕ್ಕೆ ವಿಪುಲವಾದ ಆರ್ಥಿಕ ಸಂಪನ್ಮೂಲಗಳ ಒದಗುವಿಕೆ, ಹಾಗೂ ವಿಶೇಷ ತರಬೇತಿ ಪಡೆದು 
ಅರ್ಪಣಾಭಾವದಿಂದ ಕೂಡಿದ ಜನಸಂಪತ್ತು ಬೇಕಾಗುತ್ತವೆ. ಉನ್ನತ ಮಟ್ಟದ ನೈತಿಕ ಹಾಗೂ 
ಮಾನವೀಯ ಮೌಲ್ಯಗಳು ಮತ್ತು ಶಕ್ತಿ ಸಾಮರ್ಥ್ಯಗಳಿಂದ ಮಾತ್ರ ಉನ್ನತ ಮಟ್ಟದ ಸಾಮಾಜಿಕ 
ಕ್ಷೇಮಾಭಿವೃದ್ಧಿ ಸಾಧ್ಯವೆಂಬುದನ್ನು ನಾವು ಮನಗಾಣಬೇಕು. ಎಲ್ಲಿ ಮಾನವ ಮೌಲ್ಯಗಳಿಂದ 
ಫಲವಂತವಾಗದ ಹಣದ ಪ್ರಭಾವ ಪ್ರಬಲ ಪಾತ್ರ ವಹಿಸುತ್ತದೆಯೋ ಅಲ್ಲಿ ಎಲ್ಲಾ ಸಾಮಾಜಿಕ 
ವಿಕಾಸ ಹಾಗೂ ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮಗಳೂ ಬರಡಾಗುತ್ತವೆ. ಭಾರತದಲ್ಲಿ ನಮ್ಮ ಸತ್ಕ 
ಅನುಭವ -ನಾವು ಇದರಿಂದ ಪಾಠ ಕಲಿಯಬೇಕು. ನಾವು ಯೋಜನೆಯಲ್ಲಿ--ಅಭಿವೃದ್ಧಿಗೆ 
ಅಗತ್ಯವಾದ ರಚನಾ ವಿನ್ಯಾಸಗಳನ್ನು ನಿರ್ಮಿಸುವುದರಲ್ಲಿ, ನಿಸ್ಸೀಮರು. ಆದರೆ ಅವುಗಳನ್ನು 
ಅನುಷ್ಕಾನಗೊಳಿಸುವಲ್ಲಿ, ಒಂದು ರೂಪಾಯಿ ಬಂಡವಾಳ ಹೂಡಿಕೆಯಿಂದ ಹತ್ತು ರೂಪಾಯಿ 
ಲಾಭ ಹಿಂತೆಗೆಯುವಲ್ಲಿ ಮಾತ್ರ ನಾವು ಅತ್ತಿತ್ತ ತೂಗಾಡಿ ತತ್ತರಿಸುತ್ತೇವೆ, ಸೋತು ಶರಣಾಗುತ್ತೇವೆ. 
ನಮ್ಮಲ್ಲಿ ಎಂಥದೋ ಜೀವಂತ ಚಾಲಕಶಕ್ತಿಯ ಅಭಾವವಿದೆಯೆನ್ನುವುದು ಇದರಿಂದ ಸುಸ್ಪಷ್ಟ. 
ನಮ್ಮಲ್ಲಿ ಹೇರಳವಾದ ಬುದ್ಧಿ ಶಕ್ತಿ ಇದೆ, ಪ್ರತಿಭೆ ಇದೆ--ನಮ್ಮ ಮೇಧಾಶಕ್ತಿ ಉತ್ಪೃಷ್ಟತೆರನಾದುದು, 
ನಮ್ಮ ರಾಷ್ಟ್ರವು ನೈಸರ್ಗಿಕ ಸಂಪನ್ಮೂಲಗಳಿಂದ ಶ್ರೀಮಂತವಾಗಿದೆ. ಆದರೆ, ಇಷ್ಟೆಲ್ಲಾ ಅನುಕೂಲಕರ 
ಅಂಶಗಳಿದ್ದರೂ ಕಳೆದ ೩೭ ವರ್ಷಗಳ ಯೋಜನೆಗಳ ನಂತರ, ವಿಪುಲ ಆರ್ಥಿಕ ಸಂಪನ್ಮೂಲಗಳ 
ಹೂಡಿಕೆಯ ನಂತರ ನಮ್ಮ ಕೋಟ್ಕಂತರ ಜನರು ಇನ್ನೂ ಜೂರಿದ್ರ್ಯದಲ್ಲಿದ್ದಾರೆ, ಹಿಂದುಳಿದಿದ್ದಾರೆ, 
ಮೃಗೀಯ ಎನ್ನಬಹುದಾದ ದುಚ್ಚಿತಿಯಲ್ಲಿ ಜೀವಿಸುತ್ತಿದ್ದಾರೆ. ಇದರಿಂದ ಸ್ಪಷ್ಟವಾಗುವುದೇನೆಂದರೆ : 
ದೇಶಪ್ರೇಮ, (ಮಾನವೀಯ) ಲೋಕಕಾರುಣ್ಯ, ಸೇವಾಮನೋಭಾವ, ಅರ್ಪಣಾ ಮನೋಧರ್ಮ, 
ತನ್ನ ತಾಯ್ನಾಡಿನ ಸೇವೆಗಾಗಿ ದುಡಿಯುವ ಸೌಭಾಗ್ಯದ ಅರಿವು--ಇವೇ ಅತ್ಕಂತ ಜೀವಂತ 
ಸಂಪನ್ಮೂಲಗಳು, ಆದರೆ ಅವು ನಮ್ಮ ಸುಶಿಕ್ಷಿತ ಜನತೆಯಲ್ಲಿ ಸಂಪೂರ್ಣ ಅಭಾವವಾಗಿವೆ. 
೫. ನಮ್ಮ ಸುಶಿಕ್ಷಿತ ಸಮುದಾಯಕ್ಕೆ ಅಗತ್ಯವಾಗಿ ಬೇಕು, ಪುನಶ್ಚಿಕ್ಸಣ 
ನಮ್ಮ ಸುಶಿಕ್ಷಿತ ಸಮುದಾಯಕ್ಕೆ ಪುನಶ್ಚಿಕ್ಷಣದ ಅಗತ್ಯವಿರುವುದು ಈ ನಿಟ್ಟಿನಲ್ಲೇ. ಸಮಗ್ರ... 
ಮಾನವವಿಕಾಸ ನಮ್ಮ ರಾಷ್ಟ್ರದ ಗುರಿ ಎನ್ನುವುದಾದರೆ, ನಾವು ಅದನ್ನು ಸ್ಥಾಪಿಸಲು ಬದ್ಧಕಂಕಣ 
ರಾಗಿರುವೆವು ಎನ್ನುವುದಾದರೆ ಇಂಥ ಪುನಶ್ಚಿಕ್ಷಣ ಅತ್ಯಗತ್ಯ. ಶಿಕ್ಷಣವು ಅಂತಿಮವಾಗಿ ಮಾನವ 
; ಭಿ ಅತ್ಯಂತ ಮಹತ್ವದ ಸಾಧನ. ಆದರೆ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ, ಅದರಲ್ಲೂ ಪ್ರೌಢ 
ತ ವಿಶ್ವವಿದ್ಯಾನಿಲಯದ ಹಂತಗಳಲ್ಲಿ ಈ ಮಾನವೀಯ ಅಂಶ ಇಲ್ಲದಂತಾಗಿದೆ. 
ಮಾನವ ವಿಕಾಸ ಸಾಧಿಸುವಲ್ಲಿ ಅದು ಸೋತಿದೆ. ನಾನು ನಮ್ಮ ಹಲವಾರು ಶಾಲಾ 
ಹ ಶಿಕ್ಷಕರ ತರಬೇತಿ ಸಂಸ್ಥೆಗಳನ್ನು ಸಂದರ್ಶಿಸುವಾಗ ಅಲ್ಲಿನ ಶಿಕ್ಷಕರನ್ನು ವಿದ್ಯಾರ್ಥಿ 
ಳನ್ನು ಭೇಟಿಯಾದಾಗ, ನಾನು ಅವರ ಚಿಂತನಾಕ್ರಮವನ್ನು ಪರಿಸರವನ್ನೂ ಪರೀಕ್ಷಿಸುವಾಗ 
ನು ಬಹುತೇಕ "ಮೃತ ಆತ್ಮ'ಗಳನ್ನು ಮಾತ್ರ. ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ (ವೈಯಕ್ತಿಕವಾಗಿ 
ಖಾ ವು ತಮ್ಮ ದೇಶದ ಬಗ್ಗೆ ಕಿಂಚಿತ್ತೂ ಕಾಳಜಿ ಇ 
ಕ್‌” ಅಲ್ಲ 
ಸಮಸ್ಯೆಗಳ ಎ ಜಾಜ್‌ ತಮ್ಮ ಮಾತೃಭೂಮಿಯ ತುರ್ತಾದ ಮಾನವೀಯ 
ಇ » ಓಂದು ರೀತಿಯ ನಿರಾತಂಕದ (ಹಾಯಾದ) ಮನೋ 
ತ ಗುರುತಿಸಿದೆ. ಅಷ್ಟೇ ಅಲ್ಲ ತಮ್ಮ ವೈಯಕ್ತಿಕ ಅಥವಾ ಗುಂಪುಗಳಿಗೆ ಸಂಬಂಧಿಸಿದ; 
‘nf ks ಘರ್ಷಣೆಗೂ ಕಾರಣವಾಗುವ ಬಹುತೇಕ ಕ್ರ ` 
್ಲ ಉನ್ನಾ ಕ್ರ 
ಸಮಸ್ಯೆ ದಕರ ಆಸ್ಪ ಇರುವುದು ನನ್ನ ಗ್ರಮ್ಮನ್ನಕ್ಕೆ ಬಂತು ರಾಷ್ಟ್ರ 


CC-0. Jangamwadi Math Collect angotri® 


ಭಾರತದ ಅಭಿವೃದ್ಧಿಯ ಮುನ್ನಡೆ, ಗುರಿ ಬ 
ಆಗುಹೋಗುಗಳ ಬಗ್ಗೆಯಾಗಲಿ, ರಾಷ್ಟ್ರದ ಸಮಸ್ಯೆಗಳ ಕುರಿತಾಗಲಿ ಅವರಲ್ಲಿ ಯಾವ ಚಿಂತನೆ 
ಯಾಗಲಿ ಒಳನೋಟವಾಗಲಿ, ಆಸಕ್ತಿಯಾಗಲಿ ಇಲ್ಲವೆನಿಸಿತು. ರಾಷ್ಟ್ರವು ಜನತೆಯ ಅಭಿವೃದ್ಧಿಗಾಗಿ 
ಹೆಣಗಾಡುತ್ತಿರುವುದಾಗಲಿ, ಸುಶಿಕ್ಸಿತರಾದ ತಾವು ಈ ಹೋರಾಟದಲ್ಲಿ ಏನಾದರೂ ಪಾತ್ರವಹಿಸಿ 
ತಮ್ಮ ಸಹಸ್ರಾರು ಸಹಜೀವಿಗಳ ದುಸ್ಥಿತಿ ಸುಧಾರಿಸಲು ಶ್ರಮಿಸಬೇಕೆನ್ನುವ ಆಸೆಯಾಗಲಿ ಅವರನ್ನು 
ಕಾಡಿದಂತೆ ತೋರಲಿಲ್ಲ. ಯಾವ ಶಿಕ್ಷಣ ವ್ಯವಸ್ಥೆ- ವಿದ್ಯಾರ್ಥಿಗಳ, ಶಿಕ್ಷಕರ ಮನೋಧರ್ಮವನ್ನು 
ಹಾಗೂ ಅಂತಃಕರಣವನ್ನು ಜನಸಾಮಾನ್ಯರ ಏಳಿಗೆಯತ್ತ ತಿರುಗಿಸಿ ಕ್ರಿಯಾತ್ಮಕವಾಗಿ ರೂಢಿಸ 
ಲಾರದೋ, ಜನಕೋಟಿಯ ವ್ಯಾಪಕ ದಾರಿದ್ರ್ಯ, ಅನಕ್ಷರತೆ, ಹಿಂದುಳಿದ ಸ್ಥಿತಿಯ ಕುರಿತು ಕಾಳಜಿ 
ಪಡುವಂತೆ ಮಾಡಲಾರದೋ ಅಂಥ ಶಿಕ್ಷಣ ನಮ್ಮಂಥ ದೇಶದವರಿಗೆ ನಿರ್ವಹಿಸಲಾರದ ಸುಖಭೋಗ 
ಕ್ರೀಡೆಯೇ ಸರಿ. 
ಆದ್ದರಿಂದಲೇ ಮಾನವ ವಿಕಾಸದ ಮುಖ್ಯ ಸಾಧನಗಳಲ್ಲೊಂದಾದ ಶಿಕ್ಷಣವು ತನ್ನ ಉದ್ದೇಶ 
ಗಳನ್ನು ಕೈಗೂಡಿಸಿಕೊಳ್ಳಲಾರದೆ ಕಳೆದ ೩೭ ವರ್ಷಗಳ ಸ್ವಾತಂತ್ರ್ಯೋತ್ತರ ಇತಿಹಾಸದಲ್ಲಿ ನಮ್ಮ 
ದೇಶದ ರಾಷ್ಟ್ರೀಯ ಸಮಸ್ಯೆಗಳನ್ನು ಪರಿಹರಿಸಲಾರದ ಸ್ಥಿತಿಯಲ್ಲಿದೆ. ಅದರ ಬದಲು, ಶಿಕ್ಷಣ 
ವ್ಯವಸ್ಥೆಯೆ ದೇಶದ ಒಂದು ಅತಿ ದೊಡ್ಡ ಗಂಭೀರ ಸಮಸ್ಯೆಯಾಗಿದೆ ! ನಮ್ಮ ವಿದ್ಯಾಭ್ಯಾಸ 
ಪದ್ಧತಿಯನ್ನು ಹೇಗೆ ರಾಷ್ಟ್ರೀಯ ಹಾಗೂ ಮಾನವೀಯ ವಿಕಾಸಕ್ಕಾಗಿ ಅಳವಡಿಸಿಕೊಂಡು ಹೊಸದೃಷ್ಟಿ 
ಮೂಡಿಸಬಹುದೆಂಬ ಸಮಸ್ಯೆಯನ್ನು ರಾಷ್ಟ್ರ ತನ್ನ ಕೈಗೆತ್ತಿಕೊಂಡಿದೆ. ಈ ವಿದ್ಯಾಭ್ಯಾಸ ಪದ್ಧತಿಯನ್ನು 
ಪಡೆದು, ಇಂಥ ಸಂಸ್ಥೆಗಳಲ್ಲಿ ತರಬೇತಿಯಾದ ವ್ಯಕ್ತಿ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲಸ 
ಮಾಡಲು ಹೋದಾಗ ಆ ವ್ಯಕ್ತಿಯ ಮಾನಸಿಕ ಸಿದ್ಧತೆ ಹೇಗಿರಬೇಕು ? ಆ ವ್ಯಕ್ತಿ ತಾನೊಂದು 
ಧಾರ್ಮಿಕ ಧ್ಯೇಯದಿಂದ ಕೆಲಸ ಮಾಡುತ್ತಿರುವುದಾಗಿ ಭಾವಿಸಬೇಕು; ಸದ್ಯದ ಪರಿಸ್ಥಿತಿಯಲ್ಲಿರುವಂತೆ 
ಕೇವಲ ಒಬ್ಬ ಕೆಲಸಗಾರನ, ನೌಕರನ ಮನೋಭಾವ ತಾಳಬಾರದು. ತಾನು ಸ್ವತಂತ್ರ ಭಾರತದ 
ಒಬ್ಬ ಸ್ವತಂತ್ರ ಪ್ರಜೆಯಂತೆ, ರಾಷ್ಟ್ರೀಯ ಆದರ್ಶಗಳ ಸಾಧನವಾಗಿ, ಅಸಾಧಾರಣ ಮಾನವೀಯ 
ಪ್ರವೃತ್ತಿಯಿಂದ ದುಡಿಯಬೇಕು. ಸ್ವಾಮಿ ವಿವೇಕಾನಂದರು ಮೈಸೂರು ಮಹಾರಾಜರಿಗೆ ೨೩-೬- 
೧೮೯೪ರಲ್ಲಿ ಚಿಕಾಗೋನಿಂದ ಬರೆದ ಪತ್ರವೊಂದರಲ್ಲಿ ಹೇಳುವ ಸ್ಫೂರ್ತಿ ಆ ವ್ಯಕ್ತಿಯ ಜೀವದುಸಿರು 
ಆಗಬೇಕು. (ಕೃತಿಶ್ರೇಣಿ, ಸಂಪುಟ ೪, ಪು. ೧೪೭) : 
ಭರತ ವರ್ಷದಲ್ಲಿ ರುವ ದೌರ್ಭಾಗ್ಧಕ್ಕೆಲ್ಲ ಮೂಲ ಅಲ್ಲಿರುವ ಬಡಜನರಸ್ಥಿತಿ. ಪಾಶ್ಚಾತ್ಯ 
ದೇಶಗಳಲ್ಲಿ ಬಡವರು ಪಿಶಾಚಿಗಳಂತೆ ಅವರೊಂದಿಗೆ ಹೋಲಿಸಿದರೆನಮ್ಮ ಬಡವರು ದೇವತೆ 
ಗಳು. ಆದುದರಿಂದಲೇ ಅವರನ್ನು ಉದ್ದಾರಮಾಡುವುದು ಸುಲಭ. ಹೀನಸ್ಥಿತಿಯಲ್ಲಿರುವ 
ನಮ್ಮ ಬಡವರಿಗೆ ನಾವು ಮಾಡಬೇಕಾದ ಮುಖ್ಯ ಕರ್ತವ್ಧವೆ ಅವರಿಗೆ ವಿದ್ಧೆಯನ್ನು ಕೊಟ್ಟು 
ಅವರನ್ನು ಪುನಃ ಮಾನವರನ್ನಾಗಿ ಮಾಡುವುದು... ಪರೋಹಿತರ ದರ್ಪ ಮತ್ತು ಪರದೇಶದ 
. ಜನರ ಕೈಯಲ್ಲಿ ಪಡೆದ ಸೋಲು ಅನೇಕಶತಮಾನದಿಂದ ಅವರನ್ನು ನೆಲಕ್ಕೆ ತುಳಿದಿವೆ. ಕೊನೆಗೆ 
ಭರತಖಂಡದ ಬಡವರು ತಾವು ಮಾನವರೆಂಬುದನ್ನು ಮರೆತಿರುವರು. ಅವರನ್ನು ಆಲೋಚನಾ 
ಪರರನ್ನಾಗಿ ಮಾಡಬೇಕು. ಪ್ರಪಂಚದಲ್ಲಿ ಅವರ ಸುತ್ತಲೂ ಏನು ಆಗುತ್ತಿದೆ ಎಂಬುದನ್ನು 
ನೋಡಲು ಕಣ್ಣು ತೆರೆಯುವಂತೆ ಮಾಡಬೇಕು. ಅನಂತರ ಅವರ ಉದ್ಧಾರವನ್ನು ಅವರೇ 
ಮಾಡಿಕೊಳ್ಳುವರು ಪ್ರತಿಯೊಂದು ರಾಷ್ಟ್ರವೂ ಪ್ರತಿಯೊಬ್ಬ ಪುರುಷನೂ ಪ್ರತಿಯೊಬ್ಬ ಪ್ರೀಯೂ, 
ತಮ್ಮ ವಿಮೋಚನೆಗೆ ತಾವೇ ಪ್ರಯತ್ನಪಡಬೇಕು. ಆಲೋಚನಾಶಕ್ತಿಯನ್ನು ಅವರಿಗೆ ಕೊಡಿ. 
ಅವರಿಗೆ ಬೇಕಾಗಿರುವ ಸಹಾಯ ಅದೊಂದೆ. ಅನಂತರ ಇವುಗಳ ಪರಿಣಾಮವಾಗಿ ಉಳಿದು 


ಕೊಡುವುದು ನಮ್ಮ ಕೆಲಸ. ಉಳಿದುದು 
ದೆಲ್ಲ ಬಂದೇ ಬರುವದು ಸಾವಿ ಗಳನು ಒರಿಸ್ಸ by SGangolri 


ಗ) ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಪ್ರಕೃತಿನಿಯಮದ ಕೆಲಸ. ಮಿಕ್ಕ ಕೆಲಸವನ್ನು ಅವರೇ ಮಾಡುವರು. ಭರತಖಂಡದಲ್ಲಿ ಮಾಡ 
ಬೇಕಾದ ಕೆಲಸವಿದು. 

ಕೆಲವು ದಿನದ ಬಾಳುವೆಯದು ಈ ಜನ್ಮ. ಜಗತ್ತಿನ ಸುಖಭೋಗಗಳೆಲ್ಲ ಕ್ಷಣಿಕ 
ಯಾರು ಪರರ ಹಿತಕ್ಕಾಗಿ ಬದುಕು ವರೋ ಅವರೇ ಜೀವಂತರು. ಉಳಿದವರು ಜೀವಚ್ಛವಗಳು 


ಹೀಗೆ ಜೀವಂತವಾಗಿರುವವರು ಅಪಾರ ಸಂಖ್ಯೆಯಲ್ಲಿ ಎಲ್ಲೆಡೆಯಲ್ಲೂ ನಮ್ಮ ಆಡಳಿತ ಸೇವಾ 
ಸಂಸ್ಥೆಗಳನ್ನು ಅದರಲ್ಲೂ ಗ್ರಾಮೀಣ ಪ್ರದೇಶಗಳನ್ನು ಶೋಭಾಯಮಾನಗೊಳಿಸುವಂತಾಗಬೇಕು. 
ಆಗ ಮಾತ್ರ ನಮ್ಮ ರಾಷ್ಟ್ರವು ಸ್ಥಿರವಾದ ಅಭಿವೃದ್ಧಿಯ ಪ್ರಭಾವ ಬೀರುವಂತಾದೀತು, ಯಾವ 
ಸಮಸ್ಯೆಗಳು ಈ ತನಕ ಅಪರಿಹಾರ್ಯವಾಗಿದ್ದವೋ ಅಂಥ ಸಮಸ್ಯೆಗಳು ಈಗ ಸರಿಯಾದ 
ಮಾನವೀಯ ಸ್ಪರ್ಶದಿಂದ ಕರಗಿ ಮಣಿಯುತ್ತಿವೆ ಎಂಬ ತೃಪ್ತಿಯ ಅನುಭವ ರಾಷ್ಟ್ರಕ್ಕೆ ಲಭಿಸೀತು. 
ನಮ್ಮ ನಾಗರಿಕರೆಲ್ಲರೂ ಭಾರತವನ್ನು ಹಿಂದುಳಿದ ಸ್ಥಿತಿಯಿಂದ ಅಭಿವೃದ್ಧಿಯ ಹಂತಕ್ಕೇರಿಸಲು 
೨೦೦೦ ಇಸವಿಯನ್ನು ಅಂತಿಮ ಗುರಿಯನ್ನಾಗಿ ಇಟ್ಟುಕೊಳ್ಳತಕ್ಕದ್ದು. ನಮ್ಮ ಅಪಾರ ಜನಸಂಖ್ಯೆ 
ಒಂದು ಕನಿಷ್ಠ ಹಂತದ ಮಾನವೀಯ ಘನತೆ ಹಾಗೂ ಕ್ಷೇಮಾಭಿವೃದ್ಧಿಯನ್ನು ಸಾಧಿಸಲು ೨೦೦೦ 
ಇಸವಿಯನ್ನು ಕಾಲಗಡುವನ್ನಾಗಿ ಪರಿಗಣಿಸಬೇಕು. ವಿಕಾಸ ಕಾರ್ಯಕ್ರಮದ ಧೋರಣೆಗಳನ್ನೂ 
ಚಟುವಟಿಕೆಗಳನ್ನೂ ನಾವು ಆ ಗುರಿಯತ್ತ ಕೊಂಡೊಯ್ಯಬೇಕು. 
೧೮೯೪ರಲ್ಲಿ ಸ್ವಾಮಿ ವಿವೇಕಾನಂದರು ಚಿಕಾಗೋನಿಂದ ಮದ್ರಾಸಿನ ತಮ್ಮ ನಿಷ್ಠಾವಂತ ತರುಣ 
ಶಿಷ್ಯ ಅಳಸಿಂಗರಿಗೆ ತೇಜೋಮಯವಾದ ಒಂದು ಪತ್ರ ಬರೆಯುತ್ತಾ ಈ ರಾಷ್ಟ್ರೀಯ, ಮಾನವೀಯ 
ಸಮಸ್ಯೆ ಎಷ್ಟು ಜರೂರಾದುದೆಂಬುದನ್ನು ಅತ್ಯಂತ ತೀವ್ರ ವಾಕ್ಯಗಳಲ್ಲಿ ಸೂಚಿಸಿದರು (ಕೃತಿಶ್ರೇಣಿ, 
, ಸಂಪುಟ ೪, ಪು. ೨೩೩-೨೩೩): 
ನಾವುಗಳೆಲ್ಲರೂ ಸೇರಿ ಹಗಲು-ರಾತ್ರಿ ಬಡತನ ಪುರೋಹಿತರ ಉಪಟಳ, ಇವುಗಳಲ್ಲಿ 
ಸಿಕ್ಕೆ, ದಾಸ್ಯದಲ್ಲಿ ನರಳುತ್ತಿ ರುವ ಕೋಟ್ಕನುಕೋಟಿ ಭಾರತೀಯರ ಹಿತಕ್ಕಾಗಿ ಪ್ರಾರ್ಥಿಸಬೇಕಿ... 
ನಾನು ತರ್ಕಪಂಡಿತನಲ್ಲ, ತತ್ತ್ವ ಜ್ಞಾನಿಯಲ್ಲ, ಮಹಾತ್ಮ ನಲ್ಲ. ನಾನೊಬ್ಬ ದೀನ 
ದೀನರನ್ನು ಪ್ರೀತಿಸುತ್ತೇನೆ. ಈ ದೇಶದಲ್ಲಿಯಾರನ್ನು ಬಡವರೆಂದು ಕರೆಯುತ್ತಾರೋ, ನಾನು 
ಅವರನ್ನು ನೋಡಿದ್ದೇನೆ ಅವರಿಗಾಗಿ ಸಹಾನುಭೂತಿಯನ್ನು ತೋರುವವರು ಎಷ್ಟು ಮಂದಿ 
ಇರುವರು? ಆದರೆ ಭರತಖಂಡದಲ್ಲಿ ಎಷ್ಟು ವೃತ್ಯಾಸ! ಅನೇಕ ಶತಮಾನಗಳಿಂದ ಬಡತನ 
ಮತ್ತು ಅಜ್ಞಾನದಲ್ಲಿ ತೊಳಬುತ್ತಿರುವ ಇಪ್ಪತ್ತು ಕೋಟಿ ಭಾರತೀಯರಿಗಾಗಿ ಮರುಗುವವರು 
ಯಾರು ? ಅವರ ಬಂಧನ ವಿಮೋಚನೆಗೆ ಮಾರ್ಗವಿದೆಯೇ ? ಅವರಿಗಾಗಿ ಯಾರ ಎದೆ 
ಕರಗುವುದು ? ಜ್ಞಾನಾರ್ಜನಗೆ ಅವಕಾಶವಿಲ್ಲ ಅವರಿಗೆ ವಿದ್ಧೆಯ ಪ್ರಚಾರವಿಲ್ಲ ಅವರಿಗೆ 
ಯಾರು ಜ್ಞಾನವನ್ನು ಕೊಡುವರು ? ಈ ನಿರ್ಭಾಗ್ಗರೂ ಗತಹರ್ಷರೂ ನಿನ್ನ ದೇವರಾಗಲಿ. 
ಅವರ ವಿಚಾರವಾಗಿ ಆಲೋಚನೆ ಮಾಡು. ಅವರಿಗಾಗಿ ಕೆಲಸ ಮಾಡು. ಯಾವಾಗಲೂ ಅವರ 
ಉದ್ದಾರಕ್ಕಾಗಿ ಪ್ರಾರ್ಥಿಸು. ದೇವರು ನಿನಗೆ ದಾರಿ ತೋರುವನು. 
ಬಡವರ ಗೋಳಿಗೆ ಯಾರ ಹೃದಯ ರಕ್ತ ಸುರಿಸುವುದೋ ಅವನನ್ನು ಮಹಾತ್ಹನೆದು 
ಕರೆಯುತ್ತೇನೆ ಇಲ್ಲದೇ ಇದ್ದರೆ ಅವನು ದರಾತ್ಮ... 


ನನ್ನ ಹೃದಯ ಕರುಣೆಯಿಂದ ತುಂಬಿ ತುಳುಕಾಡುತಿ ಬಿ ಡದ ವಗ ತ 
ವಾಗಿದೆ 7 ವರ್ಣನಾತಿ 
ನಿನಗೆ ಅದು ಗೊತ್ತಿದೆ ನೀನು ಅದನ್ನು ಊ। ಸ ಪ 


ಉಡಿ 
CC-0. Jangamwadi Math Collection. Digitized by ದ್ದು 


ಭಾರತದ ಅಭಿವೃದ್ಧಿಯ ಮುನ್ನಡೆ, ಗುರಿ ಹ 


.  ಎಲ್ಲಿಯವರೆವಿಗೂ ಉಪವಾಸದಲ್ಲಿ ಅಜ್ಞಾನದಲ್ಲಿ ಕೋಟ್ಯನುಕೋಟಿ ಭಾರತೀಯರು 
` ನರಳುತ್ತಿ ರುವರೊ€ ಅಲ್ಲಿ ಯವರೆವಿಗ್ಳೂ ದೀನರ ದುಡಿತದಿಂದ ಕೃತವಿದ್ಯನಾದ ಪ್ರ ತಿಯೊಬ್ಬ 
ಭಾರತೀಯನೂ, ಅವರ ಹಿತದ ಗೋಜನ್ನೇ ಚಿಂತಿಸದೆ ಇರುವ ಪ್ರತಿಯೊಬ್ಬ ಭಾರತೀಯನೂ 
“ ಕುಲಘಾತಕನೆಂದು ಹೇಳುತ್ತೇನೆ 
ಇಂದು ವೇಷಭೂಷಣಗಳಿಂದ ಮೆರದಾಡುತ್ತಿ ರುವವರಿಗೆ ಐಶ್ವರ್ಯ ಎಲ್ಲಿಂದ ಬಂದಿತು ? 
"ದೀನರನ್ನು ಅಜ್ಞಾನಿಗಳನ್ನು ಹಿಂಸಿಸಿ ನೋಯಿಸಿ ಅವರಿಂದ ಕಸಿದುಕೊಂಡಿದ್ದು. ಎಲ್ಲಿಯವರೆ 
ವಿಗೂ ಅವರು, ಉಪವಾಸದಿಂದ ನರಳುತ್ತಿರುವ ಕಾಡುಮನುಷ್ಠನಿಗೂ ಕಡೆಯಾದ ಇಪ್ಪತ್ತು 
ಕೋಟಿ ಮಾನವ ನಿರ್ಭಾಗ್ಯರ ಹಿತವನ್ನು ಲಕ್ಷಿ ಸರೋ, ಅಲ್ಲಿಯವರೆವಿಗೂ ತ 


ಇವು ನಮ್ಮ ಶಿಕ್ಷಣ ಪದ್ಧತಿಗೆ ಅಕ್ಷರಶಃ ಅನ್ವಯಿಸುವಂಥ ಮಾತುಗಳು. ಹಲವರು ತಮ್ಮ 
ವಿದ್ಯಾಭ್ಯಾಸಕ್ಕಾಗಿ ಕೊಡುವುದು ಕಿಂಚಿತ್ತು ಹಣ ಮಾತ್ರ--ಉಳಿದ ಖರ್ಚಿಲ್ಲವನ್ನೂ ಸರ್ಕಾರ 
ಭರಿಸುತ್ತದೆ. ಇಂಥ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳ ಬಗ್ಗೆ ಸ್ವಾಮೀಜಿ, "ಅಂಥವರು ನಿಜವಾಗಿ 
ದೇಶದ್ರೋಹಿಗಳು'--ಅಂಥವರು ಬದುಕಿದ್ದರೂ ಸತ್ತಂತೆಯೇ ಸರಿ ಎನ್ನುತ್ತಾರೆ. ಈ ಪರಿಸ್ಥತಿ 
ಸ್ವಾತಂತ್ರ್ಯಕ್ಕೆ ಮುಂಚೆ ಇರಲಿಲ್ಲ--ಇದು ಸ್ವಾತಂತ್ರ್ಯೋತ್ತರ ಯುಗದ ದುಷ್ಟ ಪರಿಸ್ಥಿತಿ. ಸ್ವಾಮಿ 
ವಿವೇಕಾನಂದರ ಈ ಮಾತುಗಳನ್ನು ಓದಿದ ಮೇಲೆ ಯಾವ ಸೂಕ್ಷ್ಮ ಹೃದಯಿಯಾದ ಭಾರತೀಯ 
ಯುವಕನಾದರೂ ಒಂದು ರೀತಿಯ ಭಾವವಿರೇಚನೆಯನ್ನು ಅನುಭವಿಸಿ ತನಗೆ ಅತ್ಯಗತ್ಯವಾದ 
ಪುನಶ್ಚಿಕ್ಷಣ ಪಡೆಯುತ್ತಾನೆ... ಅವನ ಮನೋಧರ್ಮದಲ್ಲಿ ಪರಿವರ್ತನೆಯಾದರೆ ಅವನ ಪುನಶ್ಚಿಕ್ಷಣ 
ಪ್ರಾರಂಭವಾಯಿತೆಂದೇ ಅರ್ಥ : 3 
ನನ್ನ ಈ ಕೋಟ್ಯಂತರ ದೇಶಬಾಂಧವರು ನನ್ನ ಜೀವದ ಜೀವನಾದವರ್ಗ ಹಿಂದುಳಿದ 
ಈ ಜನ ನಾನಾ ರೀತಿಯ ದಾರಿದ್ರ್ಯದಲ್ಲಿ ನರಳುತ್ತಿದ್ದಾರೆ. ನಾನು ಸರ್ಕಾರದ ಖರ್ಚಿನಲ್ಲಿ 
ಶಿಕ್ಷಣ ಪಡೆದಿದ್ದೇನೆ ; ನನ್ನ ತಿಳಿವಳಿಕೆ ಪ್ರತಿಭಾಶಕ್ತಿಗಳೆಲ್ಲವನ್ನೂ ಉಪಯೋಗಿಸಿ ಅವರ 
ಸೇವೆಮಾಡಬೇಕು; ಅವರು ಆತ್ಮ ಗೌರವದಿಂದ ಸಂಭಾವಿತರಂತೆ ಸ್ವಾವಲಂಬಿಗಳಾಗಿ ನಿಲ್ಲಲು 
ನಾನು ನೆರವಾಗಬೇಕು. ನಾನು ಜೀವಂತವಾಗಿರಬೇಕು ಮೃತನಾಗಿರಲಾರೆ; ನಾನು ದೇಶಪ್ರೇಮಿ 
ಯಾಗಿರಬೇಕು ದೇಶದ್ರೋಹಿಯಾಗಿರಲಾರೆ 
ನಮ್ಮ ದೇಶದ ನಾನಾ ಪ್ರದೇಶಗಳಲ್ಲಿನ ಕೋಟ್ಯಂತರ ವಿದ್ಯಾರ್ಥಿಗಳಲ್ಲಿ ಪ್ರಾಥಮಿಕ ಶಾಲೆಯಿಂದ 
ವಿಶ್ವವಿದ್ಯಾನಿಲಯದ ಹಂತದವರೆಗಿನ ವಿದ್ಯಾರ್ಥಿಗಳ ಮನೋಭಾವದಲ್ಲಿ ಚಿಂತನೆಯಲ್ಲಿ ಹೊಸ 
ದಿಗ್ಪರ್ಶನ ಮೂಡಬೇಕು. ಇದು ಸಾಧ್ಯವಾಗಬೇಕಾದರೆ ಅವರ ಪಠ್ಯಕ್ರಮ ಮತ್ತು ಬೋಧನ 
ವಿಧಾನದಲ್ಲಿ ಉಚಿತ ಬದಲಾವಣೆ ಆಗಬೇಕು. ಸ್ವಾಮೀಜಿಯವರ ಈ ಎರಡು ಹೇಳಿಕೆಗಳನ್ನು-- 
ಶಿಕ್ಷಣ ವ್ಯವಸ್ಥೆಯನ್ನು ಹೊಸದಾಗಿ ರೂಪಿಸಿ ಭಾರತದಲ್ಲಿ ಸಮಗ್ರ ಮಾನವ ವಿಕಾಸಕ್ಕಾಗಿ ಅದನ್ನು 
ಅಳವಡಿಸಬೇಕೆಂಬ ವಿಚಾರವನ್ನು ನಮ್ಮ ಶೈಕ್ಷಣಿಕ ತರಬೇತಿ ಸಂಸ್ಥೆಗಳ ಎಲ್ಲಾ ಹಂತಗಳಲ್ಲೂ ಚರ್ಚೆ 
ಹಾಗೂ ಅಧ್ಯಯನ ವಿಷಯವನ್ನಾಗಿ ಮಾಡುವುದು ಯುಕ್ತ. ಆಗ ಮಾತ್ರ ೭ನೆ ಮತ್ತು ಮುಂದಿನ 
ಯೋಜನೆಗಳು ನಿಜವಾದ ಫಲಿತಾಂಶ ನೀಡಲು ಪ್ರಾರಂಭಿಸುತ್ತವೆಂಬುದು ನಾವು ನಿರೀಕ್ಷಿಸಬಹುದು. 
ಕೇವಲ ಆಗ ಮಾತ್ರ ನಮ್ಮ ಶಿಕ್ಷಣ ವ್ಯವಸ್ಥೆ ತನ್ನ ಗುಣಲಕ್ಷಣಗಳಲ್ಲಿ, ವ್ಯಾಪ್ತಿಯಲ್ಲಿ ನಿಜವಾಗಿಯೂ 
ರಾಷ್ಟ್ರೀಯತೆಯನ್ನು ರೂಢಿಸಿಕೊಳ್ಳುತ್ತದೆ. ಅದು ಹೀಗೆ ತನ್ನ ೧೫೦ ವರ್ಷಗಳ ವಸಾಹತುಶಾಹಿ 
ಲಕ್ಷಣಗಳನ್ನು ಸಂಪೂರ್ಣವಾಗಿ ಕಳಚಿಕೊಂಡು, ಲಾರ್ಡ್‌ ಮೆಕಾಲೆ ಆಗ ಶಿಕ್ಷಣ ಪದ್ಧತಿಯನ್ನು 


ರೂಪಿಸಿ ಯತೆಯೆನ್ನು ಪಡೆಯುತ್ತದೆ. ಶಿಕ್ಷಣವು ಮಾನವ 
ದ ಕ್ರಮವನ್ನು ಬಿಟ್ಟು ಸಂಪೂರ್ಣ ರಾ lection. ನ್‌ by ನಾ 


ತಾ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ರಚನೆಗೆ ಪೂರಕವಾಗಬೇಕೆಂದು ಸ್ವಾಮಿ ವಿವೇಕಾನಂದರು ಕಂಡ ಕನಸು 
ಸ ನಮ್ಮ ರಾಷ್ಟ್ರೀಯ ದೃಷ್ಟಿಯನ್ನು ಶಕ್ತಿ ಸಾಮರ್ಥ್ಯಗಳನ್ನು ಕೇಂದ್ರೀಕರಿಸ 
ಬೇಕಾದ ಅಗತ್ಯ ಇಲ್ಲಿ ಸ್ಪಷ್ಟವಾಗುತ್ತದೆ. 
೬. ಪೌರತ್ವ--ಒಂದು ಅನನ್ಯ ಪ್ರಚೋದನೆಯಾಗಿ | 
ಪೌರತ್ವವೆನ್ನುವುದು ಒಂದು ಮಹತ್ವದ, ಮೌಲಿಕವಾದ ಮಾತು. ವಿಧ್ಯುಕ್ತವಾಗಿ ನಾವು 
೧೯೫೦ರಲ್ಲಿ ನಮ್ಮ ರಾಷ್ಟ್ರವನ್ನು ಒಂದು ಸರ್ವಸ್ವತಂತ್ರ ಪ್ರಜಾಸತ್ತೀಯ ಗಣರಾಜ್ಯವೆಂದು 
ಘೋಷಿಸಿದಾಗ ನಮಗೆ ಪೌರತ್ವ ದೊರೆಯಿತು. ಒಬ್ಬನು ಪೌರ ಅಥವಾ ನಾಗರಿಕನಾದನು ಎಂದರೆ 
ಏನರ್ಥ? ಇದನ್ನು ಭಾರತದಲ್ಲಿ ನಾವಿನ್ನೂ ಮನಗಂಡಿಲ್ಲ. ಒಬ್ಬನಿಗೆ ೧೮ ಅಥವಾ ೨೧ ವರ್ಷವಾಯಿ 
ತೆಂದರೆ ಅವನೊಬ್ಬ ಪೌರನಾದ ಎಂದರ್ಥವೇ? ಅಂಥ ಪೌರತ್ವ ಗಳಿಸಲು ಯೋಗ್ಯವಾದ ಮಾನಸಿಕ 
ತರಬೇತಿ ಮತ್ತು ಮನೋಧರ್ಮ ನಮ್ಮಲ್ಲಿ ಇನ್ನೂ ವಿರಳವಾಗಿದೆ. ಈಗಾಗಲೇ ಉಲ್ಲೇಖಿಸಿರುವ 
ವಿವೇಕಾನಂದರ ಮಾತಿನಲ್ಲಿ ಪೌರತ್ವಕ್ಕೆ ಒಂದು ಉಚಿತ ಮಾನಸಿಕ ಪ್ರೌಢಿಮೆ ಅಗತ್ಯ. ರಾಷ್ಟ್ರದ 
ಬಗ್ಗೆ ಜೀವಂತವಾಗಿರಬೇಕು, ಜಡತ್ವ ಸಲ್ಲದು... ದೇಶದ್ರೋಹಿಗಳಾಗಿರಬಾರದು... ಎಂಬಿತ್ಕಾದಿ 
ವಿಚಾರಗಳೆಲ್ಲವೂ ಪೌರತ್ವವೆಂಬ ಮಾತಿನಲ್ಲಿ ಅಡಕವಾಗಿವೆ. ನಾವು ಗಳಿಸಿದ ಜ್ಞಾನ ಸರ್ವಸ್ವವನ್ನೂ 
ನಾವು ರೂಪಿಸಿಕೊಂಡಿರುವ ಪ್ರತಿಭೆ ಎಲ್ಲವನ್ನೂ ಸಮಗ್ರ ರಾಷ್ಟ್ರಪ್ರಜ್ಞೆ ಹಾಗೂ ರಾಷ್ಟ್ರೀಯ 
ಬದ್ಧತೆಗಾಗಿ ಅರ್ಪಿಸಿಕೊಳ್ಳಬೇಕು. ಆಗ ಮಾತ್ರ ಒಬ್ಬ ವ್ಯಕ್ತಿ ನಿಜವಾದ ಅರ್ಥದಲ್ಲಿ “ಪೌರ' 
ಅಥವಾ "ನಾಗರಿಕ' ಎನಿಸಿಕೊಳ್ಳಲರ್ಹನಾಗುತ್ತಾನೆ. ಇಂಥ ಪೌರಪ್ರಜ್ಞೆಯನ್ನು ಚಿಕ್ಕಂದಿನಿಂದಲೂ 
ಪ್ರಮಾಣದಲ್ಲಿ ರೂಪಿಸುವುದು ಇಂದಿನ ಅಗತ್ಯವಾಗಿದೆ. ಇದು ಗ್ರಾಮೀಣ ಹಾಗೂ 
ನಗರಪ್ರದೇಶಗಳೆರಡಕ್ಕೂ ಅನ್ವಯಿಸುತ್ತದೆ. ತಾವು ದುರ್ಬಲರು, ಅಸಹಾಯಕರು ಆಗಿಲ್ಲವೆಂಬು 
ದನ್ನು ನಮ್ಮ ಗ್ರಾಮೀಣ ಜನತೆ ಮನಗಾಣುವಂತೆ ಮಾಡಬೇಕು. ತಾವು ಸರ್ವಸ್ವತಂತ್ರರು, 
ರು, ತಾವೆಲ್ಲರೂ ಸ್ವತಂತ್ರ ಭಾರತದ ಪ್ರಜಾಸತ್ತಾತ್ಮಕ ಪೌರರು ಎಂದು 
ಅವರಿಗೆ ಮನದಟ್ಟಾಗಬೇಕು. ಭಾರತದ ಭವಿಷ್ಯ ಅವರನ್ನು ಅವಲಂಬಿಸಿರುತ್ತದೆ. ಈ ರೀತಿಯ 
ಸ್ವಾತಂತ್ರ್ಯ ಹಾಗೂ ಆತ್ಮಗೌರವದ ಅರಿವು ನಮ್ಮ ಹಳ್ಳಿಗಳಲ್ಲಿನ ಅತ್ಯಂತ ಕೆಳಮಟ್ಟದ ಸ್ತ್ರೀಪುರುಷ 
ರಿಗೂ ಸ್ಫೂರ್ತಿಯನ್ನುಂಟು ಮಾಡಬೇಕು. ಸಾಕ್ಟರತೆ ಮತ್ತು ಹೆಚ್ಚು ಹೆಚ್ಚು ಪ್ರೌಢವಾದ ಶಿಕ್ಷಣಕ್ಕಿಂತ 
ಹೆಚ್ಚಾಗಿ ಈ ರೀತಿಯ ರಾಜಕೀಯ ಶಿಕ್ಷಣ-ಪೌರತ್ವ ಗೌರವದ ಅರಿವು, ಪೌರತ್ವದ ಸದ್ಗುಣ ಸಲ್ಲಕ್ಷಣ 
ಗಳ ಪ್ರಜ್ಞೆ ನಮ್ಮ ಜನಕೋಟಿಯಲ್ಲಿ ಮೂಡುವಂತೆ ಮಾಡಬೇಕು. 
ನಾವು ಒಂದು ದೇಶದ ಪ್ರಜೆಗಳಾಗಿ, ಸ್ವಾತಂತ್ರ್ಯವೆಂದರೇನೆಂಬುದನ್ನೇ ಮರೆತಿದ್ದೇವೆ. ಇದಕ್ಕೆ 
ಶತಮಾನಗಳ ಕಾಲದ ನಮ್ಮ ರಾಜಕೀಯ ಅಡಿಯಾಳುತನವೇ ಕಾರಣ. ಸ್ವದೇಶಿ ಅಥವಾ ವಿದೇಶಿ 
ರಾಜರು, ಚಕ್ರವರ್ತಿಗಳು, ಅಥವಾ ವಿಜಯಿ ದಂಡನಾಯಕರು, ನಮ್ಮ ಮೇಲೆ ಆಳ್ವಿಕೆ ನಡೆಸುತ್ತ 
ಬಂದಿದ್ದಾರೆ. ಅಂಥ ನಿರಂಕುಶ ಆಳ್ವಿಕೆಯ ಅಡಿಯಲ್ಲಿ ನಾವು 'ಪ್ರಜೆ' ಅಥವಾ "ಅಡಿಯಾಳು'ಗಳೆ 
ಸ್ಥಾನದಲ್ಲಿದ್ದೆವು. ಪ್ರಜಾಸತ್ತೆಯ ಸ್ವಾತಂತ್ರ್ಯ, ಪೌರತ್ವದ ಪ್ರೌಢ ಘನತೆ-ಗೌರವಗಳ ಅನುಭನೆ 
ನಮೆಗಿರಲಿಲ್ಲ. ಆದರೆ ೧೯೫೦ರ ನಂತರ ನಾವು ಸಮಗ್ರ ರಾಷ್ಟ್ರದ ಪ್ರಜೆಗಳೆಲ್ಲರಿಗೂ ಅನ್ನ 
ಒಂದು ಕ್ರಾಂತಿಕಾರಕ ಬದಲಾವಣೆಯ ಸಂದರ್ಭದಲ್ಲಿದ್ದೇವೆ. ಈ ಕ್ರಾಂತಿಕಾರಕ ಬದ 
ಬಗ್ಗೆ ನಮ್ಮ ಜನತೆಗೆ ತಿಳಿಸಿ ಅದರ ಅರ್ಥಪೂರ್ಣತೆ ಅವರಿಗೆ ಮನದಟ್ಟಾಗುವಂತೆ ಅವರಿಗೆ ಶಿಕ್ಷಣ 
ನೀಡಬೇಕು. ಇವತ್ತು ನಮ್ಮ ಮೇಲೆ ದರ್ಬಾರು ನಡೆಸುವ ಆಳರಸರಿಲ್ಲ--ಧಾಜರಿಲ್ಲ, ಚಕ್ರವಕ್ಕ” 
ಗಳಿಲ್ಲ, ಕಿರೀಟಾಲಂಕೃತ ನಾಯಕರಿಲ್ಲ ಆದರೂ ಇವತ್ತು ಪರಮಾ ಧಿಕಾರ (50101180) 


CC-0. Jangamwadi Math Collection. Digitized by eGangotri 


ಭಾರತದ ಅಭಿವೃದ್ಧಿಯ ಮುನ್ನಡೆ, ಗುರಿ ತ 


ಉಳಿದಿದೆ. ಎಲ್ಲಿದೆ ಅದು? ಅದು ಯಾವ ಬಾಹ್ಮ ವ್ಯಕ್ತಿಕೇಂದ್ರದಲ್ಲಿಲ್ಲ. ನಮ್ಮ ನುಕೋಟಿ 
ಜನತೆಯಲ್ಲಿ ಅದು ಹಂಚಿ ಹರಡಿದೆ. ಪ್ರಜಾಸತ್ತೆಯ ಪರಮಾಧಿಕಾರದ ಅರ್ಥವೆಂದರೆ ಅದೇ, 
ಮಾನವ ಘನತೆ ಗೌರವದ ನಾಭಿ ಕೇಂದ್ರವೆಂದರೆ ಅದೇ, ಈ ಸಾಮಾಜಿಕ-ರಾಜಕೀಯ ಸತ ವನ್ನು 
ನಮ್ಮ ಜನರಿಗೆ ಮನಗಾಣಿಸಬೇಕು. ಪ್ರಜಾಸತ್ತಾತ್ಮಕ ಪೌರತ್ವದ ಸಾಮಾಜಿಕ ಹೊಣೆಗಾರಿಕೆ, 
ಸ್ವಾತಂತ್ರ್ಯದ ಘನತೆ ಎಂದು ಮುಂತಾದ ಮೌಲ್ಯಗಳ ಬಗ್ಗೆ ನಮ್ಮ ಗ್ರಾಮೀಣ ಹಾಗೂ ನಾಗರಿಕ 
ಪ್ರದೇಶಗಳ ಜನತೆಗೆ ರಾಜಕೀಯ ಶಿಕ್ಷಣ ನೀಡಬೇಕು. ಇದು ಇಂದು ಅತ್ಯಂತ ಮಹತ್ವದ ಅಗತ್ಯ 
ವಾಗಿದೆ. ಹಾಗೆ ನೋಡಿದರೆ ವಾಸ್ತವವಾಗಿ, ಇದು ನಮ್ಮ ರಾಜಕೀಯ ಪಕ್ಷಗಳ ಆದ್ಯ ಕರ್ತವ್ಯ 
ಗಳಲ್ಲೊಂದಾಗಿದೆ ; ಸ್ವತಂತ್ರ ಭಾರತ ಈ ಕೊಡುಗೆಯನ್ನು ರಾಜಕೀಯ ಪಕ್ಷಗಳಿಂದ ನಿರೀಕ್ಷಿಸುತ್ತದೆ. 
ಹೀಗೆ ಪೌರತ್ವದ ಅರಿವು ಮೂಡಿದಾಗ, ಯಾರೊಬ್ಬನೂ ತನ್ನ ವ್ಯಕ್ತಿತ್ವದ ಔನ್ನತ್ಯ ರೂಪಿಸಿಕೊಂಡು 
ಸೈತಂತ್ರನಾಗಿ ತಲೆ ಎತ್ತಿ ನಿಲ್ಲುತ್ತಾನೆ, ಇತರರ ಸ್ವಾತಂತ್ರ್ಯವನ್ನು ಗೌರವಿಸುತ್ತಾನೆ, “ದಿ ವಿಲೇಜ್‌ 
ಬ್ಲ್ಯಾಕ್‌ ಸ್ಮಿತ್‌' (ಹಳ್ಳಿಯ ಕಮ್ಮಾರ) ಎಂಬ ಕವನದ ನಾಯಕ ಹಾಡುವಂತೆ, ಅವನು "ಲೋಕದೆದು 
ರಿಗೆ ಮುಖಕೊಟ್ಟು' ನಿಲ್ಲುತ್ತಾನೆ. 

ಈ ಮೂಲಭೂತ ರಾಜಕೀಯ ಶಿಕ್ಷಣ ಸಾಕಷ್ಟು ಪ್ರಮಾಣದಲ್ಲಿ, ವ್ಯಾಪಕವಾಗಿ, ನಮ್ಮ ಸುಶಿಕ್ಸಿತ 
ರೆನಿಸಿಕೊಂಡವರಿಗಾಗಲಿ, ಅಷ್ಟು ವಿದ್ಯಾವಂತರಲ್ಲದವರಿಗಾಗಲಿ, ಅನಕ್ಷರಸ್ಥರಿಗಾಗಲಿ ತಲುಪಿಲ್ಲ. 
ಹೆಚ್ಚು ಹೆಚ್ಚು ಜನ ಈ ಪೌರತ್ವದ ಪ್ರಜ್ಞೆಯನ್ನು ವಿಧ್ಯುಕ್ತವಾಗಿ ತಮ್ಮ ಶಿಕ್ಷಣ ಸಂಸ್ಥೆಗಳ 
ಮೂಲಕವೋ ಅಥವಾ ಅನೌಪಚಾರಿಕ, ವಯಸ್ಕ ಶಿಕ್ಷಣ ವ್ಯವಸ್ಥೆಯ ಮೂಲಕವೋ ಗ್ರಹಿಸಿ 
ಕೊಂಡಾಗ, ಅಂಥ ಜನ ರಾಜ್ಯದ, ಪೌರಾಡಳಿತದ, ಪಂಚಾಯಿತಿ ಆಡಳಿತದ ಸೇವೆಗಳಿಗೆ ಸೇರಿದಾಗ, 
ಬ್ಯಾಂಕುಗಳು, ಎಲ್‌.ಐ.ಸಿ. ಮುಂತಾದ ವೃತ್ತಿಸೇವೆಗಳಿಗೆ ಸೇರಿದಾಗ, ಅವರು ತಮ್ಮ ಸೇವಾ ಕಾರ್ಯ 
ಗಳ ಸಕಲ ಹಂತಗಳಲ್ಲಿ ಹೊಸ ಶಕ್ತಿಚ್ಛಿತನ್ಯಗಳನ್ನು, ಮಾನವೀಯ ಸಂವೇದನೆಗಳನ್ನೂ ವ್ಯಕ್ತಪಡಿಸಲು 
ಅವಕಾಶ ದೊರೆಯುತ್ತದೆ. 

ಅವರಲ್ಲಿ ಪ್ರತಿಯೊಬ್ಬನೂ ತಮ್ಮ ಮಾನವೀಯ ಸಂವೇದನ ಹಾಗೂ ಕಾರ್ಯತತ್ಪರತೆ, 
ರಾಷ್ಟ್ರಸೇವೆಯ ಬದ್ಧತೆಯಿಂದ ಸಾರ್ವಜನಿಕ ಸೇವಾ ಸಂಸ್ಥೆಗಳನ್ನು ಕಾರ್ಯೊದ್ಯುಕ್ತಗೊಳಿಸುತ್ತಾ 
ಶತಮಾನಗಳ ಕಾಲ ಮಾನವ ವ್ಯಕ್ತಿತ್ವದ ಘನತೆಯನ್ನರಿಯದೆ ನರಳುತ್ತ ತಮ್ಮ ಮುಕ್ತಿಗಾಗಿ 
ಕಾಯುತ್ತಿರುವ ಜನಸಾಮಾನ್ಯರ ಸೇವೆ ಮಾಡಲು ಸಾಧ್ಯನಾಗುತ್ತಾನೆ. ಅವರು ಇಂಥ ಆರೋಗ್ಯಕರ 
ಪೌರತ್ವದ ಆದರ್ಶದಿಂದ, ತಮ್ಮ ಸ್ವತಂತ್ರ ರಾಷ್ಟ್ರವು ಈ ರಾಷ್ಟ್ರೀಯ ಆದರ್ಶಗಳ 
ಸಾಧನೆಗೋಸ್ಕರವೇ ತಮ್ಮನ್ನು ಚುನಾಯಿಸಿದೆಯೆಂದು ಭಾವಿಸಿ ಸಾರ್ವಜನಿಕ ಸೇವೆಗಳಿಗೆ ಸೇರುತ್ತಾರೆ.' 

ಈ ಮನೋಧರ್ಮ, ಉದ್ದೇಶಗಳಿಂದಲೇ ಸಾವಿರಾರು ಮಂದಿ ನಮ್ಮ ಸ್ವಾತಂತ್ರ್ಯ ವೀರರು 
ದೇಶದ ಮುಕ್ತಿಗಾಗಿ ತಮ್ಮನ್ನು ಅರ್ಪಿಸಿಕೊಂಡು, ಛಾತಿಯಿಂದ ಸ್ವಾರ್ಥತ್ಕಾಗದಿಂದ ಹೋರಾಡಿ 
ಸ್ವಾತಂತ್ರ್ಯ ಗಳಿಸಿಕೊಟ್ಟರು. ಸ್ವಾತಂತ್ರ್ಯವೆಂದರೆ ನೂರಾರು ವರ್ಷಗಳ ಕಾಲ ಉಪವಾಸ, ಅನಕ್ಷರತೆ, 
ದುಚ್ಚಿತಿಯಲ್ಲಿ ನರಳಿದ ತಮ್ಮ ಕೋಟ್ಯಾಂತರ ದೇಶಬಾಂಧವರನ್ನು ಅವರ ಆ ದುಃ್ಮಿತಿಯಿಂದ 


ವಿಮುಕ್ತಿಗೊಳಿಸುವುದು ಎಂಬುದನ್ನು ಅವರು ಅರ್ಥಮಾಡಿಕೊಂಡಿದ್ದರು. ಪ್ರಜಾಸತ್ತಾತ್ಮಕ ಪೌರತ್ವ ' 


ವೆನ್ನುವುದು ಪೌರತ್ವಪ್ರಜ್ಞಿ ಎಂದು ನಮ್ಮ ಜನರಿಗೆ ಅರ್ಥವಾಗಬೇಕು. ಅದರಿಂದ ಅವರ ಅಪಾರ 
ಮಾನವಶಕ್ತಿ ಸಾಮರ್ಥ್ಯಗಳು ರಾಷ್ಟ್ರನಿರ್ಮಾಣದ ಕಾರ್ಯಗಳಿಗೆ ವಿನಿಯೋಗವಾಗಲು ಸಾಧ್ಯವಾಗು 
ತ್ತದೆ. ಈ ರೀತಿ ಪ್ರಾಥಮಕ ಶಾಲಾ ತರಗತಿಗಳಿಂದ ಹಿಡಿದು ವಿಶ್ವವಿದ್ಯಾನಿಲಯದ ಹಂತದವರೆಗಿನ 
ನಮ್ಮ ಎಲ್ಲಾ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯದ ಈ ಸಮಗ್ರ ಕಲ್ಪನೆಯನ್ನು ಅರ್ಥೈಸಬೇಕು. ಶಿಕ್ಷಣದ 
ಈ ಹೊಸ ದಿಗ್ಗರ್ಶನವಿಂಡನಮ್ಮಃಪೇಸನಲ್ಲಿನೇಪೇನು, ಅಪರ್ಣಾ ಮುನ್ನೋಬಾವ, ಹಾಗೂ 


ದ] ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಸ 


ಮಾನವೀಯ ಉತ್ಸಾಹಗಳಿಂದ ಪ್ರೇರಿತರಾದ ಒಂದು ಹೊಸ ಪೀಳಿಗೆಯೆ ಸೃಷ್ಟಿಯಾಗುತ್ತದೆ. ನಾನು 
ಬೇಕೆಂದೇ "ಉತ್ಸಾಹ' ಎಂಬ ಮಾತನ್ನುಪಯೋಗಿಸುತ್ತಿದ್ದೇನೆ. ನಮ್ಮ ದೇಶದ ಒಂದು ತೃಪ್ತಿಕರ 
ಹಂತದ ಮಾನವೀಯ ವಿಕಾಸ ಸಾಧಿಸಬೇಕಾದರೆ ನಮ್ಮ ವಿದ್ಯಾಸಂಸ್ಥೆಗಳಿಂದ ಹೊರಬರುವ ತರುಣರು 
ತಮ್ಮ ಬೌದ್ಧಿಕ ಜ್ಞಾನದ ಜತೆಗೆ ಈ ತೆರನ ಉತ್ಸಾಹದಿಂದ ಹೆಚ್ಚು ಹೆಚ್ಚು ಸ್ಫೂರ್ತಿ ಪಡೆಯು 
ವಂತಾಗಬೇಕು. | | 


೭. ವಿವೇಕಾನಂದರ ಸಾಹಿತ್ಯ : ಈ ಪುನಶ್ಚಿಕ್ಷಣದ ಚಿರಂತನ ಆಕರ : 

ಸ್ವಾಮಿ ವಿವೇಕಾನಂದರ ಮಹಾನ್‌ ಸಾಹಿತ್ಯವು ನಮ್ಮ ಜನತೆಯ ಮಾನವೀಯ ಉತ್ಸಾಹ 
ಸಂವೇದಗಳನ್ನು ಪ್ರೇರಿಸುವ ಅದ್ಭುತ ಸ್ಫೂರ್ತಿಯ ಆಕರವಾಗಿದೆ. ಸ್ವಾತಂತ್ರ್ಯೋತ್ತರ ಕಾಲದ 
ಪೀಳಿಗೆಯವರಿಗೆ ದೊಡ್ಡ ಪ್ರಮಾಣದಲ್ಲಿ ಮಾನವ ಹಾಗೂ ರಾಷ್ಟ್ರ ನಿರ್ಮಾಣಕ್ಕೆ ಅನುವಾಗಬಲ್ಲ 
ಈ ಮಹಾನ್‌ ಆಕರವನ್ನು ಇನ್ನೂ ಸರಿಯಾಗಿ ಗುರುತಿಸಿಲ್ಲ. ೮೦ ವರ್ಷಗಳ ಹಿಂದೆ ಸ್ವಾಮಿ 
' ವಿವೇಕಾನಂದರು ನಮ್ಮ ರಾಷ್ಟ್ರದ ದಿಗಂತದಲ್ಲಿ ಹಠಾತ್ತನೆ ಪ್ರತ್ಯಕ್ಷವಾಗಿ ನಮ್ಮ ಸುಶಿಕ್ಷಿತರು 
ಹಾಗೂ ಸಿರಿವಂತರು ಹಿಂದುಳಿದ ನಮ್ಮ ದೇಶ ಬಾಂಧವರನ್ನು ವಿದ್ಯಾವಂತರನ್ನಾಗಿ ಮಾಡಿ ಮುಂದಕ್ಕೆ 
ತರುವ ರಾಷ್ಟ್ರೀಯ ಹೊಣೆಗಾರಿಕೆಯನ್ನು ನಿಭಾಯಿಸಬೇಕೆಂದು ಹುರಿದುಂಬಿಸುವ ಘೋಷಣೆ 
ನೀಡಿದರು. ಮಾನವ ವ್ಯಕ್ತಿತ್ವ ವಿಕಾಸದ ಮೂಲಕ ರಾಷ್ಟ್ರ ನಿರ್ಮಾಣವಾಗಬೇಕೆಂದು ಪ್ರಪ್ರಥಮವಾಗಿ 
ಹೇಳಿದವರು ಅವರೇ. ನಮ್ಮ ಎಲ್ಲಾ ದುರ್ಬಲ ವರ್ಗದ ಜನರ ಬಗ್ಗೆ ಸಹಾನುಭೂತಿ, ಸಹಯೋಗ, 
ಶಿಕ್ಷಣ ಪ್ರಸಾರ ಹಾಗೂ ರಾಷ್ಟ್ರಾದ್ಯಂತ ಅವರಿಗೆ ಆರ್ಥಿಕ ಅವಕಾಶಗಳ ಅಗತ್ಯ--ಇವನ್ನು ಕುರಿತು 
ಅವರು ವಿಚಾರ ಮಾಡಿದರು. ಈ ಮಾನವೀಯ ಉತ್ಸಾಹ-ಆವೇಶ ಮತ್ತು ಅದರಿಂದ 
ಪ್ರಚೋದಿತವಾದ ಮಾನವ ಸೇವೆ, ಸಮರ್ಪಣಾಭಾವ--ಇವುಗಳನ್ನು ಅವರು ತಮ್ಮ ಭಾಷಣ, 
ಲೇಖನಗಳಲ್ಲಿ, ಮುಖ್ಯವಾಗಿ, ಕೊಲೊಂಬೋದಿಂದ ಆಲ್ಮೋರಾದವರೆಗಿನ ಭಾಷಣಗಳು (ಂ- 
tures from Colombo to Almora) ಮತ್ತು ಅವರ ಪತ್ರಗಳ (6(ಣ)ಲ್ಲಿ ಅವರು ವಿಶೇಷವಾಗಿ 
ಒತ್ತಿ ಹೇಳುತ್ತಾರೆ. ವಿವೇಕಾನಂದರು ತಮ್ಮ ರಾಷ್ಟ್ರಕ್ಕೆ ಶ್ರುತಪಡಿಸಿದ ಈ ಉತ್ಸಾಹಾವೇಶಗಳ 
ತಲಸ್ಪರ್ಶಿ ವಿಶ್ಲೇಷಣೆ ಹಾಗೂ ಅವರ ವ್ಯಾಪಕ ಪ್ರಸ್ತುತತೆಯನ್ನು ರೊಮೆ ರೋಲಾ (Life of 
Vivekananda and The Universal Gospel) “ವಿವೇಕಾನಂದರ ಜೀವನ ಚರಿತ್ರೆ ಮತ್ತು 
ವಿಶ್ವವ್ಯಾಪಿ ಧರ್ಮಸತ್ಯ' (ಪು. ೩೧೩-೧೬) ಎಂಬ ಗ್ರಂಥದಲ್ಲಿ ಹೀಗೆ ಹೇಳುತ್ತಾರೆ : 


ಮಿಂಚು ಹಾಯಿಸಿ ಅದರ ಛಾಪು ಭಾರತದ ಹೃದಯದ ಮೇಲೆಯೇ ಬೀಳುವಂತೆ ಮಾಡಿದರು. 
ಚಿತ್ತಾಕರ್ಷಕ ಮಾತುಗಳನ್ನು, ಕಿಡಿಗೆದರಿ ಹಾರುವ ಪದಗುಚ್ಛಗಳನ್ನು ಆತ್ಮದ ಬೆಣ್ಣಾವಿನಲ್ಲಿ 


ಬಡಿದು ಟಂಕಸಿ ಅವು ಸಾವಿರಾರು ಹೃದಯ] 
ಪತಿ ಬ ಹೃದಯಗಳನ್ನು ಭೇದಿಸುವಂತೆ ಮಾಡಬಲ್ಲ ಅಸಾಧಾರಣ 


ಅತ್ಯಂತ ಗಾಢ ಪ್ರಭಾವ ಬೀರಿದ ಅವರ ಒಂದು ಪ್ರಖ್ಧಾತ ಪದಗುಚ್ಛ : “ದರಿದ್ರ: 
ನಾರಾಯಣ” (16 beggar God)... ಅಸ್ತಿತ್ವದಲ್ಲಿರುವ ಒಬ್ಬನೇ ದೇವರು... ನಾನು ನಂಬುವ 
ಒಬ್ಬನೇ ದೇವರು... ದುಃಖಾರ್ತ ದೇವರು ಎಲ್ಲಾ ಜಾತಿಮತ ಬುಡಕಟ್ಟಿಗೆ ಸೇರಿದ 
ಬಡಬನಥು... ಅವರು ಭಾರತದ ಅದ್ಭಷ್ಟವನ್ನೇ ಬದಲಾಯಿಸಿದರೆಂದು ಹೇಳಬಹುದು ಮತ್ತು 
ಅವರ ಬೋಢಸಿಗಳು ಮಾಸವಳೋಟಯಿಟ್ರವ್ರ? ಪ್ರಸನ್ನರ ರಾದ ವರ್ಷ 


ಭಾರತದ ಅಭಿವೃದ್ಧಿಯ ಮುನ್ನಡೆ, ಗುರಿ ೫೩೯ 
ನಿರರ್ಥಕ ಜಿಜ್ಞಾಸೆಯ ಉಸುಬಿನಲ್ಲಿ ಸಿಕ್ಕಿ ಬಿದ್ದಿದ್ದ ಭಾರತವನ್ನು ದೇಶದ ಒ ಸಿಯ 
ಕೈಗಳು ಈಚೆಗಳೆದು ತೆಗೆದವು... ತಪ್ಪಲವಾಗಿ ಅಡಿಯಲ್ಲಿ ಸಿಕ್ಕಿ ಜ್‌ ಒಂದು 
ಮಹತ್ತಾದ ಅಧ್ಯಾತ್ಮ ಜ್ಞಾನದ ಭಂಡಾರವು ತನ್ನ ಎಲ್ಲೆಕಟ್ಟುಗಳನ್ನು ಕಿತ್ತುಹಾಕಿ ಕ್ರಿಯಾಶೀಲತೆಯ 
ಬೃಹದಲೆಗಳಾಗಿ ಹೊರಹೊಮ್ಮಿ ದವು... 

ಹಿಂದಿನ ಶತಮಾನದಲ್ಲಿ ಈ ಪುನರುಜ್ಜೀವನ ಕ್ರಾಂತಿಯ ಕಹಳೆಯೂದಿದ ಮೂರು 
ತಲೆಮಾರಿನವರ ಪಾತ್ರ ಏನೇ ಇರಲಿ (ಅವರಲ್ಲಿ ಅತ್ಯಂತ ದೊಡ್ಡ ಸಖ್ಯತೀಲ 
ಪೂರ್ವಗಾಮಿಯೆಂದು ನಾವು ನಮಿಸುವವರು ರಾಜಾರಾಮ ಮೋಹನರಾಯ್‌)- ಅತ್ಯಂತ 
ನಿರ್ಣಾಯಕವಾದ ಕ್ರಾಂತಿಯ ಕರೆಯೆಂದರೆಸ್ವಾಮಿ ವಿವೇಕಾನಂದರು ಕೊಲಂಬೊ(€ ಮದ್ರಾಸು 
1ಳಲ್ಲಿ ಕೊಟ್ಟ ಭಾಷಣಗಳ ಕಹಳೆಫೋಷ 


ಅವರ ಮಾಂತ್ರಿಕ ಸೂತ್ರ--ಏಕತೆ ಎಲ್ಲಾ ಭಾರತೀಯ ಸ್ತ್ರೀಪುರುಷರ ಏಕತೆ 
(ಅಂತರ್ರಾಷ್ಟ್ರೀಯ ಏಕತೆಯೂ ಹೌದು) ಅಂತರಾತ್ಮ ದ ಎಲ್ಲಾ ಕನಸುಗಳ ಕ್ರಿಯೆಗಳ ವಿಚಾರ 
ಪ್ರೇಮ, ಕಾರ್ಯಚಟುವಟಿಕೆಗಳ ಒಂದೇ ಧಾರ್ಮಿಕ ಕೇಂದ್ರದಿಂದ, ಇಂದು ನಾಳೆಗಳ 
ಪುನರ್ರಚನೆಯ ತಿರುಳಾಗಿರುವ ಭಾರತದ ನೂರಾರು ಜಾತಿಕುಲಗಳ್ಳ ನೂರಾರು ಭಾಷೆಗಳ 
ನೂರಾರು ದೇವದೇವತೆಗಳ ಏಕತೆ ಹಿಂದೂ ಧರ್ಮದ ಸಾವಿರಾರು ಶಾಖೆಗಳ ಏಕತೆ; ಧರ್ಮ 
ಚೆಂತನೆಯೆಂಬ ಮಹಾಸಾಗರದ, ಇಂದಿನ ಮುಂದಿನ ನೂರಾರು ನದಿಗಳ ಸಶ್ಚಿಮ ಪೂರ್ವ 
ದೇಶಗಳ ಏಕತೆ 
೧೯೪೨ರ “ಕ್ವಿಟ್‌ ಇಂಡಿಯಾ' ಚಳುವಳಿಯ ಕಾಲದಲ್ಲಿ ಸೆರೆಮನೆಯಲ್ಲಿದ್ದಾಗ ತಮಗೆ 
ವಿವೇಕಾನಂದ ಸಾಹಿತ್ಯವನ್ನು ಎಚ್ಚರಿಕೆಯಿಂದ ಓದುವ ಅವಕಾಶ ಸಿಕ್ಕಿತೆಂದು ಪಂಡಿತ ನೆಹ್ರೂ 
ಅವರೇ ೧೯೪೬ರಲ್ಲಿ ನನಗೆ ಖುದ್ದಾಗಿ ಹೇಳಿದ್ದರು. ಅವರು ತಮ್ಮ ಆ ಅಧ್ಯಯನದ ಸಾರವನ್ನು, 
ತಾವು ಜೈಲಿನಲ್ಲಿ ಬರೆದ "ದಿ ಡಿಸ್ಕವರಿ ಆಫ್‌ ಇಂಡಿಯಾ' (ಪು. ೪೦೦) ದಲ್ಲಿ ಹೀಗೆ ಸರಕ್ಷೇಪಿಸಿದ್ದಾರೆ : 
ಪ್ರಾಚೀನ ಪರಂಪರೆಯಲ್ಲಿ ಬೇರುಬಿಟ್ಟು ಭಾರತದ ಆ ಪರಂಪರೆಯ ಬಗ್ಗೆ ಅಪಾರ 
ಹೆಮ್ಮೆ ಯಿಂದ ಕೂಡಿದ್ದರೂ ವಿವೇಕಾನಂದರು ಜೀವನದ ಸಮಸ್ಯೆಗಳ ಕುರಿತು ಅತ್ಯಂತ ಆಧುನಿಕ 
ಮನೋಭಾವದವರಾಗಿದ್ದರು ; ಅವರು ಭಾರತದ ಪ್ರಾಚೀನ ಯುಗಗಳ ಮತ್ತು ಆಧುನಿಕ 
ಯುಗಗಳ ನಡುವೆ ಒಂದು ರೀತಿಯ ಸೇತುವೆಯಂತಿದ್ದರು. 


ಅವರೇ ವಿವೇಕಾನಂದರು--ಆಧುನಿಕರಾದರೂ, ರಾಷ್ಟ್ರದ ಆರ್ಷೇಯ ಸಂಪ್ರದಾಯಗಳ ಬಗ್ಗೆ ' 


ಹೆಮ್ಮೆಪಡುತ್ತಿದ್ದ ಅವರು ಭಾರತದ ಭೂತಕಾಲ-ವರ್ತಮಾನಕಾಲಗಳ ನಡುವಣ ಸೇತುವೆಯಾಗಿ 
ದ್ದರು. ಭಾರತದ ಪ್ರತಿಯೊಬ್ಬ ಪ್ರಜೆಯೂ ದೇಶದ ಪ್ರಾಚೀನ-ಆಧುನಿಕ ಕಾಲಗಳ ನಡುವೆ ಅಂಥ 
ಸೇತುವೆಯಾಗಿರಬೇಕು. ಆಧುನಿಕನಾಗಿರುವುದರ ಜತೆಗೆ ರಾಷ್ಟ್ರದ ಬಹುಪ್ರಾಚೀನ, ಉಜ್ವಲ 
ಇತಿಹಾಸದ ಬಗ್ಗೆ ಹೆಮ್ಮೆಯುಳ್ಳವನಾಗಿರಬೇಕು. ಅದು ಇವತ್ತಿನ ಪ್ರತಿ ಭಾರತೀಯನ ಪುಣ್ಯವಿಶೇಷ. 
ಅದಿಲ್ಲದೆ ಹೋದರೆ ಆತ / ಆಕೆ ಸತ್ತ್ವಹೀನನಾ(ಳಾಗುತ್ತಾನೆ(ಳೆ). ಶ್ರೀರಾಮಕೃಷ್ಣರ ೧೧೪ನೆ 
ಜನ್ಮದಿನೋತ್ಸವದ ದಿನ ೧೯೪೯ನೆ ಮಾರ್ಚ್‌ ೨೦ರಂದು ದೆಹಲಿಯ ರಾಮಕೃಷ್ಣ ಮಿಷನ್‌ ನಲ್ಲಿ 
ಭಾಷಣ ಮಾಡುತ್ತಾ ಜವಾಹರಲಾಲ್‌ ನೆಹ್ರೂ ಭಾರತೀಯ ಯುವಜನತೆಯನ್ನುದ್ದೇಶಿಸಿ 
ಅವರೆಲ್ಲರೂ ಪ್ರಷ್ಟಿದಾಯಕವಾದ ವಿವೇಕಾನಂದ ಸಾಹಿತ್ಯವನ್ನು ಆಧ್ಯಯನ ಮಾಡಬೇಕೆಂದು ಮನವಿ 
ಮಾಡಿದರು (Sri Ramakrishnan Swami \Wye ಜಟ್‌ 


ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ ಮೌಲ್ಯಗಳು 


ಅವರುಗಳು ಏನು ಹೇಳಿದರೋ ಅದೆಲ್ಲವೂ ನನಗೆ ಸಂಪೂರ್ಣವಾಗಿ ಅರ್ಥವಾಗುವುದಿಲ 
ವಾದರೂ ಈ ಇಬ್ಬರು ಮಹಾನ್‌ ದೈವಪುರುಪರನ್ನು ನಾನು ಮೆಚ್ಚಿ ಕೊಂಡಿದ್ದೇನೆ ಅವರ 
ಬಗ್ಗೆ ಅವರ ಶಿಷ್ಠರುಗಳು ಬರೆದಿರುವುದನ್ನು ಓದಿ ಪ್ರಭಾವಿತನಾಗಿದ್ದೇನೆ. ಈ ಅಸಾಧಾರಣ 
ವ್ಯಕ್ತಿಗಳು ತಮ್ಮ ಹಾಗೂ ಆಮೇಲಿನ ತಲೆಮಾರಿನವರ ಮೇಲೆ ಅತ್ಯಂತ ಪ್ರಬಲ ಪ್ರಭಾವ 
ಬಿದಾ ಬಸಾಪಲಿಪುಸಿಕ್‌ಮೇಲ'ಲಐತು ಪ್ರಭಾವ ಬೀರಿ ಅವರ ಬದುಕಿನ ಗತಿಯನ್ನೇ 
ಶ್ರೀರಾಮಕೃಷ್ಣ ಪರಮಹಂಸರು ಸಾಮಾನ್ಯ ಮಾನವ ವರ್ಗದ ಜನರಿಗಿಂತ ಸಂಪೂರ್ಣವಾಗಿ 
ಭಿನ್ನವಾಗಿದ್ದರು. ಅವರು ಭಾರತದ ಮಹಾಖಷಿಗಳ ಪರಂಪರೆಗೆ ಸೇರಿದವರಾಗಿದ್ದರು. ಅವರು 
ಮ ಶರು ಬಸದ ಉದಾತ್ರ ಆಧ್ಯಾತ್ಮಿ ಕ ತತ್ವಗಳತ್ತ ನಮ್ಮ ಗಮನ 
ಭಾರತವ ತನ್ನ ಸುದೀರ್ಫ ಇತಿಹಾಸದ ಪಥದಲ್ಲಿ, ತನ್ನ ಇತರ ಲೌಕಿಕಕ ಚಟುವಟಿಕೆಗಳ 
ನಡುವೆಯೂ ಜೀವನದ ಆಧ್ಯಾತ್ಮಿಕ ಮೌಲ್ಯಗಳನ್ನು ಕಡೆಗಣಿಸಿಲ್ಲ. ಭಾರತವು ಸದಾ 
ಸತ್ಯಾನ್ಹೇಷಣೆಯ ಮೇಲೆ ವಿಶಿಷ್ಟವಾದ ಒತ್ತು ಹಾಕುತ್ತ, ವಿಭಿನ್ನ ಮಾರ್ಗದ ಸಾಧಕರನ್ನು 
(ಅವರು ಯಾವುದೇ ಹೆಸರನ್ಥಿಟ್ಟುಕೊಂಡಿದ್ದರೂ) ಸ್ವಾಗತಿಸುತ್ತ ಬಂದಿದೆ. ಹೀಗೆ ಭಾರತವು 
ಸ ಸೃಷ್ಟಿಸುತ್ತಾ, ವಿಭಿನ್ನ ತತ್ವಗಳ ಸಾಧಕರ ಬಗ್ಗೆ ಸಹಿಷ್ಣುತೆ 
ಆದ್ದರಿಂದ ಹೀಗೆ ರಚಿಸಿದ ಸತ್ಯ ಹಾಗೂ ನೈತಿಕ ಮೌಲ್ಯಗಳ ಅನ್ವೇಷಣೆಯೇ ಭಾರತೀಯ 
ಎ ರ ಪಾರ್‌ 
ಇತಿಹಾಸದ! ತಪ್ಪ 
ಅವನನ ಅಭ್ಯಕವಾಸ್ತ ಒಂದ? ವ 
ಅವರೊಡನೆನಿಕಟ ಸುಪರ್ಕ ಪಡೆದ ಯಾರನ್ನೂ ಎಚಿತ್ರ ಭಾವಿಸುತ್ತಿ 
ಶ್ರೀರಾಮಕೃಷ್ಣರ ಜೀವನದ ಒಂದು ವಿಶಿಷ್ಟ ಪರಿಣಾಮ, ee 
ಎ ಬ್ಬಂದಸಸ್ವಾಮಿ ಎಿವಕಾರುದರ ಭಾರತದಲ್ಲಿ ಮಾತ್ರವಲ್ಲ, ದೇಶವಿದೇಶಗಳಲ್ಲೂ 
ತರುಣ ಪೀಳಿಗೆಯಲ್ಲಿ ಎಷ್ಟು ಜನ ಸ್ವಾಮಿ ಎನೇಕಾನಂದರ ಭಾಷಣಗಳನ್ನು ಲೆಲುನಗಳನ್ನು 
ಓದಿದ್ದಾರೆಯೋ ನನಗೆ ತಿಳಿಯದು. ಆದರೆ ನನ್ನ ತಲೆಮಾರಿನ ಹಲವರಂತೂ ಅವರಿಂದ 
ಅತ್ಯಂತ ಪ್ರ ಇನ್ನ ಹ 
ಪ್ರಭಾವಿತರಾಗಿದ್ದರೆಂದು ಹೇಳಬಲ್ಲೆ. ಈ ಪೀಳಿಗೆಯವರ ಮೇಲೆ ಅವರ ಸಾಹಿತ್ಯದ 


ಅಧ್ಯಯನದಿಂದ ಬಹಳ ಉತ್ತಮ ಪ್ರಭಾವವಾಗುತ್ತ 
ತ ತ್ತದ್ದೆ ಅವರು ಅದರಿಂದ 
ಕಲಿಯಬಹುದಿದು ನ್ನ ನಂಬಿಕೆ ಹಡನ. 


ನೀವು ಈಗ ಸ್ವಾಮಿ ವಿವೇಕಾನಂದರ 
ಎತ ಜ್‌ ಮಾ ಕಾರಟ್‌ 
ಈ ತದ ಈ ಲೇಖನ ಭಾಷಣಗಳು ೫೬ ವರ್ಷಗಳಷ್ಟು ಹಿಂದಿನವಾದರೂ 
ವ ನಾಗ ತೋರುತ್ತವೆ. ಅವರು ಕೆಲವು ಮೂಲಭೂತ 
Cc-0. ಹಟದ ಚಿತತತ ಭಮಸ್ಥೆಸಳಹೆಲಾಮುಖಗಳನ್ನೂ 


೫೪೦ 


ಭಾರತದ ಅಭಿವೃದ್ಧಿಯ ಮುನ್ನಡೆ, ಗುರಿ 


ಕುರಿತು ವಿಚಾರ ಮಾಡುವುದೇ ಇದಕ್ಕೆ ಕಾರಣ. ಅವು ಎಂದಿಗೂ ಮಾಸಿ ಹಳೆಯದಾಗವು... 
ಈಗ ನೀವು ಆ ಸಾಹಿತ್ಯವನ್ನು ಓದಿದರೂ ಹೊಸದಾಗಿಯೇ ತೋರುತ್ತದೆ.. 
ಸಾಮಾನ್ಕ ಅರ್ಥದಲ್ಲಿ, ಅವರೇನು ರಾಜಕಾರಣಿಯಾಗಿರಲಿಲ್ಲ. ಆದರೂ ಅವರೊಬ್ಬ 

(ನಾನು ಹಾಗೆ್ನಬಹುದಾದರೆ ಮಹತ್ವದ ಆದ್ಭಪ್ರವರ್ಶಕರು ಆಧುನಿಕ ಭಾರತದರಾಷ್ಟ್ರೀಯ 

ಚಳುವಳಿಯ ಸ್ಥಾಪಕರು, ಈ ಚಳುವಳಿಯಲ್ಲಿ ಹೆಚ್ಚು ಕಡಿಮೆ ಕ್ರಿಯಾತ್ನ ಕವಾಗಿ ಭಾಗವಹಿಸಿದ 

ಹಲವರು, ಆಮೇಲಿನ ದಿನಗಳಲ್ಲಿ, ಸ್ವಾಮಿ ವಿವೇಕಾನಂದರಿಂದ ಸ್ಫೂರ್ತಿ ಪಡೆದರು. ಪ್ರತ್ಯಕ್ಷ 

ವಾಗಿಯೋ ಪರೋಕ್ಷವಾಗಿಯೋ ಅವರು ಇಂದಿನ ಭಾರತದ ಮೇಲೆ ಶಕ್ತಿತಾಲಿ ಪ್ರಭಾವ 

ಬೀರಿದ್ದಾರೆ; ನಮ್ಮ ಯುವಜನತೆ ವಿವೇಕಭರಿತವಾದ, ಆಧ್ಯಾತ್ಮಿ ಕತೆಯ ಕಟ್ಟುತ್ಸಾಹದಿಂದ 

ತುಂಬಿ ತುಳುಕುವ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯಿಂದ, ಪ್ರಯೋಜನ ಪಡೆಯುತ್ತ 

ದೆಂದು ಹಾಡ್ಜೆಸುತ್ತೇನೆ. 

ಮುಂಬರುವ ಕೆಲವು ವರ್ಷಗಳಲ್ಲಿ, ನಮ್ಮ ವಿದ್ಯಾಸಂಸ್ಥೆಗಳಿಂದ ಇಂಥ ಸ್ಫೂರ್ತಿ ದೊರಕೀತೆಂಬ 
ಭರವಸೆ ನನಗೆ ಸ್ವಲ್ಪವೂ ಇಲ್ಲ ; ನಮ್ಮ ಯುವಪೀಳಿಗೆಯವರು ತಮ್ಮನ್ನು ಪುನಶ್ಚಿಕ್ಷಣಕ್ಕೆ 
ತೊಡಗಿಸಿಕೊಂಡು, "ನಾನು ನನ್ನ ದೇಶಕ್ಕಾಗಿ ನನ್ನ ಜನರಿಗಾಗಿ ಬದುಕಬೇಕು, ದುಡಿಯಬೇಕು' 
ಎಂಬ ಪ್ರತಿಜ್ಞೆ ಕೈಕೊಳ್ಳಲು ಇಂಥ ಸಾಹಿತ್ಯವನ್ನು ಆಶ್ರಯಿಸಲೇಬೇಕು. : 

ನಮ್ಮ ಸಾರ್ವಜನಿಕ ತರಬೇತಿ ಸಂಸ್ಥೆಗಳೆಲ್ಲವೂ ಇಂಥ ಕಟ್ಟುತ್ಸಾಹದಿಂದ ಕಿಂಚಿತ್ತಾದರೂ 
ಸ್ಫೂರ್ತಿ ಪಡೆಯುವಂತಾದರೆ, ತರಬೇತಿ ಪಡೆಯಲು ಬರುವವರು. ಈ ಸಾಹಿತ್ಯವನ್ನು ಓದಿ, 
ಮಾನವೀಯ ಆದರ್ಶಗಳಿಂದ ಪ್ರೇರಿತರಾದರೆ, ಅಂಥವರೇ ಹೆಚ್ಚು ಹೆಚ್ಚಾಗಿ ಮುಂದೆ ಸಾರ್ವಜನಿಕ 
ಸೇವಾ ಸಂಸ್ಥೆಗಳಲ್ಲಿ ಕೆಲಸಕ್ಕೆ ಸೇರಿದರೆ, ನಮ್ಮ ರಾಷ್ಟ್ರವು ಹೆಚ್ಚು ಹೆಚ್ಚು ಶೀಘ್ರವಾಗಿ ಪ್ರಗತಿ 
ಹೊಂದಿ, ನಮ್ಮ ೭೦೦ ಮಿಲಿಯ ಜನರ ಸಮಗ್ರ ಮಾನವೀಯ ವಿಕಾಸದ ಗುರಿಯತ್ತ ಅದು 
ಕ್ರಮಿಸುವುದನ್ನು ನಾವು ಕಾಣಬಹುದು. ೬ 

೭೦೦ ಮಿಲಿಯನ್‌ ಜನರೆಂದರೆ ಮಾನವಕೋಟಿಯ ೧/೬ ಭಾಗ ಎಂದಾಯಿತು. ಅದು ಭಾರತದ 
ವಿಪುಲ ಮಾನವ ಸಂಪನ್ಮೂಲದ ಅಂತರ್ನಿಹಿತ (೧0161081 ಶಕ್ತಿಯನ್ನು ತೋರಿಸುತ್ತದೆ. ಇಂಥ, 
ರಾಷ್ಟ್ರದ ಸಂಪೂರ್ಣ ವಿಕಾಸದಿಂದ ಪ್ರಪಂಚದ ಇತರ ಭಾಗಗಳ ಮೇಲೆ ಪ್ರಚಂಡ ಪರಿಣಾಮಗಳಾಗು 
ತ್ತವೆ. ನಾವು ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಸದೃಢರಾದರೆ 
ಪ್ರಪಂಚದ ಇನ್ನಿತರ ಭಾಗಗಳ ಮೇಲೆ ವಿಶೇಷ ಪ್ರಭಾವ ಬೀರುತ್ತೇವೆ. ನಮ್ಮ ದೀರ್ಫ ಐತಿಹಾಸಿಕ 
ಉಪಾಧಿಗಳಿಗನುಸಾರವಾಗಿ ಅಂಥ ಪ್ರಭಾವ ಹಿತಕರವೂ ಕ್ರಿಯಾತ್ಮಕವೂ ಆಗುತ್ತದೆ. 

ಭಾರತವು, ಇತಿಹಾಸದ ದೀರ್ಫಾವಧಿಯಲ್ಲಿ, ಎಂದೂ, ಯಾರಿಗೂ ಕೇಡು ಮಾಡಿಲ್ಲ. ಅದು 
ಎಂದೂ ತನ್ನ ಅಂತರ್ರಾಷ್ಟ್ರೀಯ ಸಂಬಂಧಗಳಲ್ಲಿ ಆಕ್ರಮಣದ ಧೋರಣೆ ತಳೆದಿಲ್ಲ. ಪ್ರಾಚೀನ 
ಕಾಲದಿಂದ ಪ್ರಾರಂಭವಾಗಿ, ಅದರಲ್ಲೂ ಮುಖ್ಯವಾಗಿ ಮೌರ್ಯ ಚಕ್ರವರ್ತಿ ಅಶೋಕನ (ಕಿ. 
ಪೂ. ೩ನೇ ಶತಮಾನ) ಕಾಲದಲ್ಲಿ ಈ ಧೋರಣೆ ಪ್ರಾಮುಖ್ಯ ಪಡೆಯಿತು. ಆಧುನಿಕ ಭಾರತವು 
ಅದೇ ಶಾಂತಿಯುತ ಧೋರಣೆಯನ್ನು ಮುಂದುವರಿಸಿ ಅಂತರ್ರಾಷ್ಟ್ರೀಯ ಶಾಂತಿ ಹಾಗೂ ಸಮಗ್ರ 
ಮಾನವ ವಿಕಾಸಕ್ಕೆ ತನ್ನ ಕೊಡುಗೆ ನೀಡಬೇಕು. ಹಾಗ್ಗೆ ಮಾಡಲು ಸಾಧ್ಯವಾಗಬೇಕಾದರೆ ಭಾರತ 
ದೇಶದೊಳಗೆ ಹೆಚ್ಚು ಶಕ್ತಿಯುತವಾಗಬೇಕು. ಅದನ್ನೇ ಸ್ವಾಮಿ ವಿವೇಕಾನಂದರು "ದೇಶೀಯ ನೀತಿ 
(domestic policy) ಎಂದರು. 


ಆ ನೀತಿಯ, ಕಾರ್ವಕ್ರಮದ ಭಾಗವಾಗಿ ಅವರು ಈ ಮುಖ್ಯ ಪ್ರಶ್ನೆ ಎತ್ತಿದರು : 
ct-0. 38 871801 Math Collection. Digitized 01608/0001 


೫೪೧ 


ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮಾಲ ಗಟ್ಟ 


ನನ್ನ ದೇಶದ ಜನ ಏಕೆಮೃಗಗಳಿಗಿಂತ ಕೀಳಾಗಿ ಬದುಕಬೇಕು? ಹಸಿವಿನಿಂದ 
ಎಕೆಸಾಯಬೇಕು? ನನ್ನ ದೇಶದಲ್ಲಿ ಹಸಿವಿನಿಂದ ಒಂದು ನಾಯಿ ತಾನೇ ಏಕೆ ಸಾಯಬೇಕು ) 


ಅವರು ತಮ್ಮ ಮಾತನ್ನು ಮುಕ್ತಾಯಗೊಳಿಸುತ್ತಾ ಭಾರತದಲ್ಲಿ ಇಂಥ ಪರಿಸ್ಥಿತಿ ಇರುವುದಕ್ಕೆ 
ಕಾರಣಗಳೇನೆಂದು ಹೇಳುತ್ತಾರೆ: ಭಾರತದಲ್ಲಿ ಮಾನವ ವಿಪುಲವಾದ ಬುದ್ಧಿಶಕ್ತಿ ಹಾಗೂ ವೈವಿಧ್ಯ 
ಪೂರ್ಣ ಪ್ರತಿಭೆಗಳನ್ನು ಹೊಂದಿದ್ದರೂ ನಿಜವಾಗಿ ತನ್ನ ಮಾನವತ್ವವನ್ನು ಸಾಧಿಸಿಲ್ಲ... ಅವನು 
(ಅಥವಾ ಅವಳು) ಜೀವನಕ್ಕೆ ಅಳವಡಿಸಿಕೊಂಡಿರುವ ತತ್ವವು ಅಸಂಪೂರ್ಣವಾಗಿದೆ, ಅಸಮರ್ಪಕ 
ವಾಗಿದೆ. ಈ ಜನರಲ್ಲಿ ಎಂಥದೋ ಅಭಾವವಿದೆ--ಯಾವುದು ಅವರ ಶಕ್ತಿಪ್ರತಿಭೆಗಳನ್ನು ಪ್ರಚೋದಿಸಿ 
ಸಮಗ್ರ ಮಾನವೀಯ ವಿಕಾಸದ ಪರಾಕಾಷ್ಮೆಯತ್ತ ಸಿಡಿದೊಯ್ಕಬಹುದೋ ಅಂಥ ಒಂದು ಅಂಶ 
ಈ ಜನರಲ್ಲಿ ಕಾಣದಂತಾಗಿದೆ... ಸ್ವಾಮೀಜಿ ನಮ್ಮ ಜನರ ಈ ಉದ್ದೇಶಗಳಿಗೆ ಅಗತ್ಯವಾಗುವಂಥ 
ಒಂದು ವ್ಯಾವಹಾರಿಕ ತತ್ತ್ವಪ್ರಣಾಳಿ ನೀಡುತ್ತಾ ಅದನ್ನು “ವ್ಯಾವಹಾರಿಕ ವೇದಾಂತ' ಎಂದು 
ಕರೆದರು... ಈ ಮಾರ್ಗದಲ್ಲಿನ ನಮ್ಮ ಪ್ರಯತ್ನಗಳು, ಹೋರಾಟಗಳು ಹಾಗೂ ಸಾಧನೆಗಳೇ 
ನಮ್ಮ ರಾಷ್ಟ್ರದ ಸುದೀರ್ಫ ಇತಿಹಾಸದ "ಆಧುನಿಕ ಅಧ್ಯಾಯ' ಎಂಬ ಸತ್ಯವನ್ನು ನಮ್ಮೆಲ್ಲರ 
ಮನಸ್ಸಿನ ಮೇಲೆ ಅಚ್ಚಳಿಯದಂತೆ ಛಾಪಿಸಿದರು. 


೮. ಪ್ರಬುದ್ಧ ಸ್ವಾರ್ಥಹಿತಾಸಕ್ತಿ ಎಂಬ ಜೀವನ ತತ್ತ್ವ 


ನಾಳೆ, ನಾನು ಭಾರತವನ್ನು ಬಿಟ್ಟು ಆಸ್ಟ್ರೇಲಿಯಾಕ್ಕೆ ಹೋಗಿ ಅಲ್ಲಿಂದ ಯು.ಎಸ್‌.ಎ., ಆಮೇಲೆ 
ಹಾಲೆಂಡ್‌, ಪಶ್ಚಿಮ ಜರ್ಮನಿ, ಪೂರ್ವ, ಪಶ್ಚಿಮ ಬರ್ಲಿನ್‌ಗಳಲ್ಲಿ ೧೦ ವಾರದ ಭೂಪ್ರದಕ್ಷಿಣೆಯ 
ಭಾಷಣ ಪ್ರವಾಸ ಕೈಕೊಳ್ಳುತ್ತಿದ್ದೇನೆ. ನಾನು ಹೋಗುವ ದೇಶಗಳ ಕಡೆಗಳಲ್ಲೆಲ್ಹಾ ಪ್ರೌಢ ಆರ್ಥಿಕ 
ವಿಕಾಸವನ್ನು ವೀಕ್ಷಿಸುತ್ತೇನೆ. ಅಲ್ಲೆಲ್ಲಿಯೂ ಪರಿಸರವು ದುಖ್ಲಿತಿಯಲ್ಲಿಲ್ಲ. ಪ್ರತಿಯೊಬ್ಬರಿಗೂ ' 
ಪ್ರತಿಯೊಂದು ಪ್ರಾಣಿಗೂ ಸಾಕಷ್ಟು ಆಹಾರ-ಪಾನೀಯಗಳಿವೆ. ಎಲ್ಲ ಕಡೆ ಸರಿಸುಮಾರಾಗಿ 
ಕ್ಲೈಮಾಭಿವೃದ್ಧಿ ನಡೆದಿದೆ. ಹಾಲೆಂಡಿನಂಥ ದೇಶದಲ್ಲಿ ಎಲ್ಲ ರಸ್ತೆಗಳೂ ಚೊಕ್ಕಟವಾಗಿವೆ, 
ಸುಸ್ಥಿತಿಯಲ್ಲಿವೆ, ಪ್ರತಿ ಮನೆಯೂ ಸ್ಪಚ್ಛವಾಗಿದೆ. ಸೊಗಸಾದ ಸೈಕಲ್‌ ರಸ್ತೆಗಳಿವೆ; ಆರೋಗ್ಯವುಳ್ಳ 
ದನಕರುಗಳು ವಿಶಾಲ ಹುಲ್ಲುಗಾವಲಿನಲ್ಲಿ ಮೇಯುತ್ತಿರುತ್ತವೆ. ಇವೆಲ್ಲವೂ ಅಲ್ಲಿ ಹೇಗೆ 
ಸಾಧ್ಯವಾದವು ? ತಿಳಿವಳಿಕೆಯ ಜತೆಗೆ ವ್ಯಾವಹಾರಿಕ ಸಾಮರ್ಥ್ಯ, ಅವಿಶ್ರಾಂತ ದುಡಿಮೆ, ಹಾಗೂ 
ಮಾನವೀಯ ತೀವ್ರೋತ್ಸಾಹ ಇವೆಲ್ಲದರ ಸಮ್ಮಿಳನದಿಂದ ಇದು ಸಾಧ್ಯವಾಗಿದೆ, ತಮ್ಮ ವೈಯಕ್ತಿಕ 
ಹ ಹ ಕ್ಷೇಮಾಭಿವೃದ್ಧಿ, ತಮ್ಮ ರಾಷ್ಟ್ರೀಯ ವಿಕಾಸದೊಂದಿಗೆ ಒಟ್ಟಿಗೆ ಸೇರಿ ನಡೆಯತಕ್ಕ 
ಇಟ ಬಲ್ಲರು. ಇರು ಪ್ರಬುದ್ಧ ಸ್ವಾರ್ಥಹಿತಾಸಕ್ತಿಯೆಂಬ ತತ್ತ್ವದಿಂದ ಪ್ರೇರಿತ 
ಸ ರನು ಸಂಸ್ಕಾಸಿಗಳಲ್ಲ, ಯಾವ ಧರ್ಮಕ್ಕೂ ಪಟ್ಟಾಗಿ ಅಂಟಿಕೊಂಡವರಲ್ಲ, ಹಾಗೆ 
ಸ ೨ ಮಚ್ಚುಮರೆಯಲ್ಲದೆ ಐಹಿಕ ಸುಖವೇ ಮುಖ್ಯವೆಂದು ನಂಬಿದ ಭೌತವಾದಿ 
ನ ನ ಕ್ರಿ, ದೌರ್ಬಲ್ಯಗಳಿರುವಂಥವರೇ. ಆದರೆ ಅವರು ಪ್ರಬುದ್ಧ ಸ್ವಾರ್ಥ 
ಸ ರಾಗಿ ಚಾರಿತ್ರ್ಯವನ್ನು ಬೆಳೆಸಿಕೊಂಡವರು. ಅವರ ದೇಶವು ಅವರಿಗಿತ್ತ 
ನ ಸಾಧಿಸಿದ ಮಾನವ ವಿಕಾಸದ ಮೊದಲ ಹಂತ ಇದು. ಆ ಹಂತವನ್ನು 
ಮ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಮುಟ್ಟಿದ್ದೆವು ಆದರೆ ಸ್ವಾತಂತ್ರ, 
ಸ ಕೈತಪ್ಪಿ ಹೋಯಿತು, ಅದೇ ನಮ್ಮ ರಾಷ್ಟ್ರೀಯ ದುರಂತ. ನಾವು ಈಗ ಅದನ್ನು 
ಶ್ರ ಗಳಿಸಬೇಕಾಗಿದೆ ; ನಮ್ಮ ಸುಶಿಕ್ಷಿತ ವರ್ಗ, ಹಾಗೂ ನಮ್ಮ ಮಧ್ಯಮ ವರ್ಗ--ಗಣ್ಯ 


ಶಿ 


ಸಿರೊ. ನಮ್ಮ ಕೋಟ್ಯಂತರ ಜನಸಾಮಾನ್ಯರನ್ನು (ಯಾರು ಈಗ ಅತ್ಯಂತ 
y 1601 


CC-0. Jangamwadi Math Collection. 0101176 


. ಭಾರತದ ಅಭಿವೃದ್ಧಿಯ ಮುನ್ನಡೆ, ಗುರಿ ಗ 
ಕೀಳ್ಮೆಯ ಸ್ಥಿತಿಯಲ್ಲಿರುವರೋ ಅಂಥವರನ್ನು) ವಿದ್ಯಾವಂತರನ್ನಾಗಿ ಮಾಡಿ ಅವರ ಆರ್ಥಿಕ 
ಸ್ಥಿತಿಯನ್ನು ಸುಧಾರಿಸುವುದರಲ್ಲಿ ನಮ್ಮ ಸ್ವಾರ್ಥಹಿತಾಸಕ್ತಿಗಳೂ ಸೇರಿರುತ್ತವೆ ಎಂಬುದನ್ನು 
ಮನಗಾಣಬೇಕು. 

`ನಾವು ದೇಶದ ಸಮಗ್ರ ಜನತೆಯ ಹಿತಸಂರಕ್ಷಣೆಯನ್ನು ಉದ್ದಕ್ಕೂ ನಿರ್ಲಕ್ಷಿಸಿದ್ದರಿಂದಲೇ 
೮೦೦ ವರ್ಷಗಳ ಹಿಂದೆ ದೇಶದ ಸ್ವಾತಂತ್ರ್ಯವನ್ನು ಕಳೆದುಕೊಂಡೆವು. ಜನಸಮುದಾಯವು ಅಂಥ 
ನಿರ್ಲಕ್ಷ್ಯಕ್ಕೆ ಒಳಗಾಗಿ ಅವರು ದಾರಿದ್ರ್ಯ, ಅಜ್ಞಾನಗಳಲ್ಲೆ ತೊಳಲುತ್ತಾ ಹಿಂದುಳಿದರೆ, ನಮ 
ರಾಷ್ಟ್ರೀಯ ಸ್ವಾತಂತ್ರ್ಯಕ್ಕೆ ಅರ್ಥವೇ ಇಲ್ಲದಂತಾಗುತ್ತದೆ, ಮಾತ್ರವಲ್ಲ, ಅದು ಅಪಾಯಕ್ಕೂ 
ಒಳಗಾಗುತ್ತದೆ. ನಮ್ಮ ಸ್ವಾತಂತ್ರ್ಯವನ್ನು ನಿಜವಾಗಿ ಅರ್ಥಪೂರ್ಣಗೊಳಿಸುವ ಸಾಧ್ಯತೆ ಈ ಆಧುನಿಕ 
ಕಾಲದಲ್ಲಿ ಲಭ್ಯವಿದೆ. ಕಳೆದ ೩೭ ವರ್ಷಗಳಲ್ಲಿ, ಈ ಮಾನವೀಯ ಪರಿಸ್ಥಿತಿಯನ್ನು ಸುಧಾರಿಸಲು 
ನಾವು ಮಾಡಿರುವ ಕೆಲಸ ಅಷ್ಟೇನೂ ತೃಪ್ತಿಕರವಾಗಿಲ್ಲ. ನಾವು ಕೈಗಾರಿಕಾ ಕ್ಷೇತ್ರಗಳಲ್ಲಿ ಒಳ್ಳೆಯ 
ಪ್ರಗತಿ ಸಾಧಿಸಿದ್ದೇವೆ ; ನಗರ ಪ್ರದೇಶಗಳಲ್ಲಿ ಶಿಕ್ಷಣ ವ್ಯವಸ್ಥೆ ವಿಸ್ತೃತಗೊಂಡಿದೆ, ವೈಜ್ಞಾನಿಕ ಹಾಗೂ 
ತಾಂತ್ರಿಕ ಶಿಕ್ಷಣ ವ್ಯಾಪ್ತಿಯನ್ನು ವಿಸ್ತರಿಸುವುದರಿಂದ ಗಣ್ಮವರ್ಗದವರಿಗೆ ಹೆಚ್ಚು ಅನುಕೂಲವಾಗಿದೆ. 
ಆದ್ದರಿಂದ (ನಾವು ಹೇಳಿಕೊಳ್ಳುವಂತೆ) ವೈಜ್ಞಾನಿಕ ಮಾನವ ಬಲ(ಊಗ 701/6)ದಲ್ಲಿ ಪ್ರಪಂಚದಲ್ಲೇ 
ನಾವು ಮೂರನೆಯ ಸ್ಥಾನದಲ್ಲಿದ್ದೇವೆ. ಇದೊಂದು ಅದ್ಭುತ ಸಾಧನೆ ಹೌದು. ಆದರೆ ನಾವು ಇಷ್ಟೆಲ್ಲಾ 
ಸಾಧಿಸಿದ್ದರೂ, ನಮ್ಮ ವೈಜ್ಞಾನಿಕ-ತಾಂತ್ರಿಕ ಮಾನವ ಬಲದಲ್ಲಿ ಅಮೆರಿಕ-ರಷ್ಕಾ ದೇಶಗಳ ಹತ್ತಿರಕ್ಕೆ 
ಬಂದಿದ್ದೇವೆಯಾದರೂ ನಮ್ಮ ಜನಕೋಟಿಯ ಅರ್ಧದಷ್ಟು ಭಾಗ ಇನ್ನೂ ಬಡವರಾಗಿದ್ದು, 
ಹಿಂದುಳಿದವರಾಗಿಯೇ ಇದ್ದಾರೆ. ಏಕೆ? ಈ ಪ್ರಶ್ನೆಗೆ ಉತ್ತರ : ನಮ್ಮ ಜ್ಞಾನ, ತಿಳಿವಳಿಕೆಗಳೆಲ್ಲವೂ 
ಕೇವಲ ಸ್ವಾರ್ಥಹಿತಾಸಕ್ತಿಗಾಗಿ ಸಾಧಿಸಿದಂಥವು... ಆದ್ದರಿಂದ ಅದೆಲ್ಲಾ ಅಪಕ್ವವಾದುವು, 
ಅಸಂಸ್ಕೃತವಾದುವು--ಪಾಶ್ಚಾತ್ಮ ದೇಶಗಳಲ್ಲಿರುವಂತೆ ಅವು ಪ್ರಬುದ್ಧವಾದುವಲ್ಲ. ಪಾಶ್ಚಾತ್ಮ 
` ಲೋಕದ ಆ ಜನ, ಮುಚ್ಚುಮರೆಯಿಲ್ಲದೆ, ಭೌತವಾದಿಗಳು, ಆದರೆ ಅವರ ಭೌತವಾದವು ಮಾನವ 
ಹಿತಾಸಕ್ತಿಯ ನೈತಿಕ ಕಾಳಜಿಯಿಂದ ಪ್ರದೀಪ್ತವಾಗಿದೆ--ಅದು ಪ್ರಬುದ್ಧ ಸ್ವಾರ್ಥ ಹಿತಾಸಕ್ತಿಯಿಂದ 
ಹುಟ್ಟಿದುದಾಗಿದೆ. ನಾವು ಕೂಡ ಹೀಗೆ ನಮ್ಮ ಸ್ವಾರ್ಥಹಿತಾಸಕ್ತಿಯನ್ನು ಪ್ರಬುದ್ಧ ನೈತಿಕ ಕಾಳಜಿ 
ಯೊಂದಿಗೆ ಅನುರೂಪಗೊಳಿಸಬೇಕು, ನಮ್ಮ ಶಿಕ್ಷಣ, ಜ್ಞಾನ, ಪ್ರತಿಭೆ ಮುಂತಾದವನ್ನು ಜನ 
ಸಾಮಾನ್ಯರ ವಿಕಾಸ ಹಾಗೂ ಕ್ಷೇಮ ಚಿಂತನೆಗಾಗಿ ದುಡಿಸಿಕೊಳ್ಳುವಂತೆ ಹೊಸ ದಿಗ್ದರ್ಶನ ನೀಡಬೇಕು. 
ನಮ್ಮ ಬುದ್ಧಿಶಕ್ತಿ ಬೆಳೆದಿದೆ, ಆದರೆ ಅದಕ್ಕೆ ಸರಿಸಮನಾಗಿ ನಮ್ಮ ಹೃದಯಗಳು ಅಷ್ಟು ವಿಶಾಲ 
ವಾಗಿಲ್ಲ. ನಾವು ನಮ್ಮ ಬುದ್ಧಿ ಭಾವಗಳನ್ನು ಬೆರೆಸಿ ಉದಾತ್ತ ಚಾರಿತ್ರ್ಯ ಶಕ್ತಿಯನ್ನು ಸೃಷ್ಟಿಸಬೇಕು. 
ಆದ್ದರಿಂದಲೇ ಸ್ವಾಮಿ ವಿವೇಕಾನಂದರು ನಾವು ಒಬ್ಬ ಬುದ್ಧನ ಹೃದಯ ವೈಶಾಲ್ಯವನ್ನು ಒಬ್ಬ 


ಶಂಕರಾಚಾರ್ಯರ ಬುದ್ಧಿ ಶಕ್ತಿಯೊಂದಿಗೆ ಸಂಯೋಜನೆಗೊಳಿಸಬೇಕೆಂದು ಉಪದೇಶಿಸಿದರು. ಆ , 


ಸಂಯೋಜನೆಯೇ ವಿವಿಧ ಪ್ರಮಾಣದಲ್ಲಿ, ಉದಾತ್ತ ಚಾರಿತ್ರ್ಯದ ವಿಕಾಸಕ್ಕನುವಾಗುತ್ತದೆ. ನಾವು 
ನಮ್ಮ ಶಿಕ್ಷಣದಲ್ಲಿ ವ್ಯಾಪನಗೊಳಿಸಬೇಕಾದುದು ಈ ಅಂಶವನ್ನು. ಎಲ್ಲಾ ತರಬೇತಿ ಕಾರ್ಯಕ್ರಮ 
ದಲ್ಲಿ ನಾವು ಮೊದಲು ಒತ್ತಿ ಹೇಳಬೇಕಾದುದು ಈ ಅಂಶವನ್ನೇ. ಶಿಕ್ಷಣ ಪಡೆಯುತ್ತಿರುವವರಿಗೆ 
ರಾಷ್ಟ್ರೀಯ ದೃಷ್ಟಿಯನ್ನು, ತಮ್ಮ ಸುತ್ತಲಿನ ಜನರ ಜೀವನವನ್ನು ಬೆಳಕಾಗಿಸಬೇಕೆಂಬ ದೃಢನಿರ್ಧಾರ 
ವನ್ನು ಒದಗಿಸುವುದು ಈ ಎಲ್ಲಾ ತರಬೇತಿ ಕಾರ್ಯಗಳ ಉದ್ದೇಶ. ಹಾಗಾಗದಿದ್ದರೆ, ಎಲ್ಲಾ 
ತರಬೇತಿ ಕಾರ್ಯಗಳು ವೃಥಾ ಹಣಪೋಲು ಮಾಡುವ ನಿಷ್ಪ್ರಯೋಜಕ ವ್ಯವಹಾರಗಳಾಗುತ್ತವೆ. 
ಎಲ್ಲಾ ತರಬೇತಿ ಕಾರ್ಯದ ಉದ್ದೇಶ ಎರಡು ರೀತಿಯ ದಕ್ಸತೆಗಳನ್ನು ಸೃಷ್ಟಿಸುವುದು, ಅದನ್ನೇ 
ಶ್ರೀಕೃಷ್ಣ, ಗೀತೆಯಲ್ಲಿ ಯೋಗ ಎಂದು ಹೇಳಿ ಒಂದು ಆಂತರಿಕ ವ್ಯಕ್ತಿತ್ವದ ದಕ್ಷತೆ, ಇನ್ನೊಂದು 


-0. Jangamwadi Math Collection. Digitized by eGangotri 





೫೪೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಮಗಳ್ಬ 
ಹೊರಗಿನ ಉತ್ಪಾದಕ ಕಾರ್ಯದ ದಕ್ಷತೆ ಎಂದು ವಿವರಿಸುತ್ತಾನೆ. 
ನಮ್ಮ ಪ್ರಾಚೀನ ವೇದಾಂತಿ ಖಷಿಗಳು ದಕ್ಷತೆಯ ಕಲ್ಪನೆಯನ್ನು ಅದ್ಭುತವಾಗಿ ವಿಶ್ಲೇಷಿಸಿದ್ದಾ 
ಮಾನವ ಜೀವನದ ಯಾವುದೇ ಕ್ಷೇತ್ರದಲ್ಲಿ ದಕ್ಷತೆ ಹೇಗೆ ಉಂಟಾಗುತ್ತದೆ 9 ಛಾಂದೋಗ್ಯ 
ಉಪನಿಷತ್ತಿನಲ್ಲಿ ಈ ಸುಂದರ ಉತ್ತರವಿದೆ (೧.೧.೧೦) : 
ಯದೇವ ವಿದ್ಮಯಾ ಕರೋತಿ, ಶ್ರದ್ಧಯಾ ಉಪನಿಷದಾ 
ತದೇವ ವೀರೃವತ್ತರಮ್‌ ಭವತಿ 
ಯಾವದು ಎದ್ದೆ ಅಥವಾ ಜ್ಞಾನದೊಂದಿಗೆ ಸೇರುತ್ತದೆಯೊ€ ಯಾವುದು ಶ್ರದ್ಧಾ ಅಥನಾ 
ನಂಬಿಕೆ ಮತ್ತು "ಉಪನಿಷದ್‌ ಗಾಢ ಚಿಂತನೆಯೊಂದಿಗೆ ಸೇರುತ್ತದೆಯೋ ಅದೇ ವೀರಮ್ತರ 
ವಾಗುತ್ತದೆ. 
ಮೊದಲನೆಯ ಅವಶ್ಯಕತೆ, ವಿದ್ಕಾ ; ಯಾವುದನ್ನು ನಾವು ಇಂದು ಒಂದು ವಿಷಯದಲ್ಲಿನ 
ತಾತ್ತ್ವಿಕ ಮತ್ತು ತಾಂತ್ರಿಕ ಪರಿಣತಿ ಎನ್ನುತ್ತೇವೆಯೋ ಅದು ನಮ್ಮ ತರಬೇತಿ ಸಂಸ್ಥೆಗಳೆಲ್ಲದ 
ರಲ್ಲೂ, ನಮಗೆ ಈ ತಿಳಿವಳಿಕೆ ಅಥವಾ ತಾಂತ್ರಿಕ ಪರಿಣತಿ ದೊರೆಯುತ್ತದೆ. ವೈದ್ಯರಿಗೆ ಮನುಷ್ಯ 
ದೇಹ ರಚನೆಯ ತಿಳಿವಳಿಕೆಯುಂಟು, ಯಾವ ರೋಗ ನಿವಾರಣೆಗೆ ಯಾವ ಔಷಧಿ ಅಗತ್ಯ ಅಥವಾ 
' ಯಾವಾಗ ಶಸ್ತ್ರಚಿಕಿತ್ಸೆ ಅಗತ್ಯ ಎಂಬುದೆಲ್ಲವೂ ಗೊತ್ತುಂಟು. ಅದೇ ರೀತಿ ಈ ತರಬೇತಿ ಸಂಸ್ಥೆಗಳಲ್ಲಿ 
ನಾವು ಜನರಿಗೆ ಗ್ರಾಮೀಣ ವಿಕಾಸದ ಕುರಿತು ಏನು ಮಾಡಬೇಕು, ಏನು ಮಾಡಬಾರದು ಎಂದು 
ಹೇಳಿಕೊಡುತ್ತೇವೆ. ಆದರೆ ಗ್ರಾಮೀಣ ವಿಕಾಸದ ಬಗ್ಗೆ ಮಾಡಬೇಕಾಗಿರುವುದು ಒಂದೇ ಕೆಲಸ. 
ಅದರಲ್ಲಿರುವುದು ಒಂದೇ ಅಂಶ ಎಂದು ಈ ಶ್ಲೋಕ ಹೇಳುತ್ತದೆ; ಆದ್ದರಿಂದ 'ಯದೇವ ವಿದ್ಯಯಾ 
ಕರೋತಿ' ಎಂದ ನಂತರ ಈ ಶ್ಲೋಕವು ದಕ್ಷತೆಯ ಇನ್ನೊಂದು ಹೆಚ್ಚು ಮುಖ್ಯವಾದ ಅಂಶವನ್ನು 
ಕುರಿತು ಹೇಳುತ್ತದೆ: “ಶ್ರದ್ಧಯಾ'--ತನ್ನಲ್ಲಿ ಹಾಗೂ ತನ್ನ ಆದರ್ಶದಲ್ಲಿ ಅಪಾರ "ಆತ್ಮವಿಶ್ವಾಸೆ'. 
'ನಾನು ಇದನ್ನು ಸಾಧಿಸಬಲ್ಲೆ ; ಈ ತಿಳಿವಳಿಕೆಯನ್ನು ಲಕ್ಷಾಂತರ ಜನರ ಒಳಿತಿಗಾಗಿ ನಾನು ಪರಿವರ್ತಿಸ 
ಬಲ್ಲೆ--ನಾನು ಮಾಡಬಲ್ಲೆ, ಮಾಡಬಲ್ಲೆ, ಮಾಡಬಲ್ಲೆ' ಎಂಬ ಗಾಢನಂಬಿಕೆಯ ಸಾರಸಮ್ಮಿಳನ... 
ಶತು ಬಂ ಅದ್ಭುತಶಕ್ತಿಯ ಆಕರ ! ಬೃಹತ್‌ ಪ್ರಮಾಣದಲ್ಲಿ ನಾವು ಈ ಆತ್ಮವಿಶ್ವಾಸವನ್ನು 
ಶ್ರದ್ಧಾ'ವನ್ನು ಬೆಳೆಸಿಕೊಳ್ಳಬೆಕು ; ಇದರ ಸಹಾಯದಿಂದ ನಾವು ಎಂಥ ವಜ್ರಪ್ರಾಯ, ಅಭೇದ್ಯ 
ಇ! ಸೀಳಿಕೊಂಡು ಮುನ್ನೆಡೆಯಬಹುದು ; "ಒಂದೋ ನಾನು ಅಗತ್ಯ ಮಾರ್ಗವನ್ನು 
ಬ್‌ ಅಥವಾ ಮಾರ್ಗವನ್ನು ನಿರ್ಮಿಸಿಕೊಳ್ಳುತ್ತೇನೆ' ಎನ್ನುವ ಸಾಮರ್ಥ್ಯ; 
, ನೇವುಯಾರನ್ನಾದರೂ ಕುರಿತು "ಇದು ನಿಮಗೆ ಸಾಧ್ಯವೇ?' ಎಂದಾಗ ಅವನು ಅಥವಾ ಅವಳಿ 
ವ ಸ ಆ ವ್ಯಕ್ತಿಯಲ್ಲಿ ಆತ್ಮವಿಶ್ವಾಸದ ಅಭಾವವನ್ನು ಸೂಚಿಸುತ್ತದೆ. ಆ 
ನ ಟನ. ಆದರೆ ಅದನ್ನು ಹೇಗೆ ದುಡಿಸಿಕೊಳ್ಳಬೇಕೆಂದು ತಿಳಿಯದು. ಆದ್ದರಿಂದ 
ಹಾ ಸಿಕೊಳ್ಳಲು ನೀಡುವ ತರಬೇತಿಯಲ್ಲಿ ಎರಡನೆಯ ಅಂಶ : "ಶ್ರದ್ಧಾ: 
A ಎರಡು ಅಂಶಗಳನ್ನು ಸೂಚಿಸಿಯಾದಮೇಲೆ ಉಪನಿಷತ್ತು ಮೂರನೆಯ 
ಪರಾ ಕುರಿತು ಹೇಳುತ್ತದೆ: ಅದು, "ಉಪನಿಷದಾ', ಅಂದರೆ ಗಾಢ ಪರ್ಯಾಲೋಣೌ 
3 Sepak ದಾರಿದ್ರ್ಯದಲ್ಲಿದ್ದಾರೆ? ಏಕಿಷ್ಟು ಹಿಂದುಳಿದವರಾಗಿದ್ದಾರೆ? ಏಕಿಷ್ಟು 
ಶಿ ಗಾಗಿ ನಾನೇನು ಮಾಡಬಹುದು ? ಈ ತೆರನಾದ ಗಾಢಚಿತತನೆ: 


ತಾನು ಮಾಡಬೇಕಾದ ಕರ್ತವ್ಯದಲ್ಲಿ 3 ಈ 
ನು ಆ ಯ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಿಕೆ -ಇನ 


CC-0. Jangamwadi Math Collection. Digitized by eGangotri 


ಭಾರತದ ಅಭಿವೃದ್ಧಿಯ ಮುನ್ನಡೆ, ಗುರಿ 


ಪ್ರತಿಯೊಬ್ಬರಲ್ಲೂ ಪ್ರಚಂಡ ಶಕ್ತಿ ಅಡಗಿದೆ ; ಎಲ್ಲರೂ, ಆ ಶಕ್ತಿಯನ್ನು ಹೇಗೆ ಹೊರತರ 
ಬೇಕೆಂಬುದನ್ನು ಕಲಿಯಬೇಕು. ಹಾಗಾಗಬೇಕಾದರೆ, ಬೌದ್ಧಿಕ ತಿಳಿವಳಿಕೆಯ ಶಕಿ ಯನ್ನು 
ಆಲೋಚನೆಯ ಶಕ್ತಿಯನ್ನು, ದೃಢನಂಬಿಕೆ (ಆತ್ಮವಿಶ್ವಾಸ) ಮತ್ತು ಉಗ್ರ ಮಾನವೀಯ 
ಉತ್ಸಾಹದೊಂದಿಗೆ ಸಂಯೋಜಿಸಬೇಕು. ಹೀಗೆ ಈ ಮೂರರ ಸಂಯೋಜನೆಹಾದಾಗ್ಯ ವ್ಯಕ್ತಿ 
ಅಲ್ಪ ಅಥವಾ ಅಗಾಧ ಪ್ರಮಾಣದಲ್ಲಿ, ಈ ಲೋಕವನ್ನೇ ಚಾಲನೆಗೊಳಿಸುವಂತಾಗುತ್ತಾನೆ. ಇಂದ : 
ವ್ಯಕ್ತಿ ಗ್ರಾಮೀಣಾಭಿವೃದ್ಧಿ ಕೆಲಸಕ್ಕಾಗಿ ಹಳ್ಳಿಗೆ ಹೋದಾಗ ಕೆಲವೇ: ದಿನಗಳಲ್ಲಿ ಆ ಹಳ್ಳಿಯಲ್ಲಿ 
ಬದಲಾವಣೆಯ ಸೂಚನೆಗಳು ಕಾಣುತ್ತವೆ ; ತರಬೇತಿ ಪಡೆದ ಆ ವ್ಯಕ್ತಿಯ ಮೂಲಕ ಸೃಷ್ಟಿಯಾದ 
ಹೊಸಶಕ್ತಿಯ ಪ್ರಭಾವ ಕಂಡುಬರುತ್ತದೆ. ಹಳ್ಳಿಯಲ್ಲಿ ಆ ವ್ಯಕ್ತಿಯ ಉಪಸ್ಥಿತಿಯೇ ಬದಲಾವಣೆಯ 
ಗತಿಯನ್ನು ಚುರುಕುಗೊಳಿಸುತ್ತದೆ. ಇದನ್ನೇ "ಮಾನವ ವೃಕ್ತಿಕಾಸವನ್ನುಂಟು ಮಾಡುವ ಶಿಕ್ಷಣ' 
ಎನ್ನುತ್ತಾರೆ ಸ್ವಾಮಿ ವಿವೇಕಾನಂದರು. 


೯. ನಾಕ ನರಕಗಳನ್ನು ಸೃಷ್ಟಿಸುವವರು ನಾವೇ 


ಇಂಥ ದಕ್ಷ ಜನರೇ, ತಂಡೋಪತಂಡವಾಗಿ ಕೆಲಸ ಮಾಡಿದಲ್ಲಿ ಮಾತ್ರ ಭಾರತದಲ್ಲಿನ ಮಾನವ 
ಪರಿಸ್ಥಿತಿ ಬದಲಾಯಿಸೀತು. ಈ ಮೊದಲೇ ನಾನು ಪ್ರಬುದ್ಧ ಸ್ವಾರ್ಥ ಹಿತಾಸಕ್ತಿ ಕುರಿತು ಹೇಳಿದೆನಷ್ಟೆ. 
ಅದೊಂದು ಸೊಗಸಾದ ಪರಿಕಲ್ಪನೆ. ದೇಶದ ಹಲವೆಡೆ ಸಂಚರಿಸುವಾಗ, ಈ ತತ್ತ್ವದ ಪ್ರೇರಣೆಯಿಂದ 
ಅಥವಾ ಇದಕ್ಕಿಂತ ಉದಾತ್ತವಾದ, ಕಿಂಚಿತ್ತು ಸ್ವಾರ್ಥವೂ ಇಲ್ಲದ, ತತ್ತ್ವಗಳಿಗನುಸಾರವಾಗಿ ಸೇವೆ 
ಸಲ್ಲಿಸುವ ಅತ್ಯುತ್ಪಷ್ಟ ಜನರನ್ನೂ, ರಾಷ್ಟ್ರ ನಿರ್ಮಾಣ ಚಳುವಳಿಗಳನ್ನೂ ನೋಡಿದ್ದೇನೆ. ಆದರೆ 
ದೇಶದ ಬಹುಪಾಲು ಜನರು ಯಾವೊಂದು ವಿಶಾಲ ರಾಷ್ಟ್ರೀಯ ಕಾಳಜಿ ಇಲ್ಲದೆ, ಉದಾತ್ತವಲ್ಲದ 
ತಮ್ಮ ಸ್ವಾರ್ಥ ಹಿತಾಸಕ್ತಿಯಿಂದ ಪ್ರೇರಿತರಾಗಿರುತ್ತಾರೆ. ಆದ್ದರಿಂದಲೇ ಇವತ್ತು ಪ್ರತಿಯೊಬ್ಬರೂ 
ಮತ್ತೊಬ್ಬರ ಮೇಲೆ ದೂರು ಹೊರಿಸುತ್ತಾರೆ, ಪ್ರತಿಯೊಬ್ಬರೂ ದೇಶದಲ್ಲಿನ ಭ್ರಷ್ಟಾಚಾರ ಮುಂತಾದ 
ಕೆಡಕುಗಳನ್ನು ದೂರುತ್ತಾರೆ. ಇಂಥ ಪರಿಸ್ಥಿತಿ ಏಕೆ ಉಂಟಾಯಿತು ಮತ್ತು ತಾವುಗಳೇ ಇದಕ್ಕೆ 
ಕಾರಣರಲ್ಲವೇ ಎಂಬ ಪ್ರಶ್ನೆಗಳನ್ನು ಅವರು ಕೇಳುವುದೇ ಇಲ್ಲ. ನಾವು ೧೯೪೭ನೆ ಆಗಸ್ಟ್‌ ೧೫ರಂದು 
ಸ್ವತಂತ್ರರಾದಾಗ, ಕೆಂಪುಕೋಟೆಯ ಮೇಲೆ ಬ್ರಿಟಿಷ್‌ ಧ್ವಜ ಇಳಿದು, ಭಾರತದ ಧ್ವಜ ಏರಿದಾಗ 
ನಾವು ಸೊಗಸಾದ ಸ್ಥಿತಿಯಲ್ಲಿದ್ದೆವು. ಒಂದು ರೀತಿಯ ಉತ್ಕಟ ಆನಂದದ ಸ್ವರ್ಗದಲ್ಲಿದ್ದೆವು. 

ಆದರೆ ಈ ೩೭ ವರ್ಷಗಳ ಸ್ವಾತಂತ್ರ್ಯದ ನಂತರ ಏನಾಗಿದೆ ನೋಡಿ. ಮಾನವ ಸಂಬಂಧಗಳ 
ಬಗ್ಗೆ ಹೇಳುವುದಾದರೆ, ನಾವು ವರ್ಷೇ ವರ್ಷೇ ಆ "ಸ್ವರ್ಗ'ವನ್ನು ನರಕಸದೃಶಗೊಳಿಸುತ್ತ ಬಂದಿ 
ದ್ದೇವೆ. ವೇದಾಂತ ಹೇಳುತ್ತದೆ, ನಾಕ ನರಕಗಳನ್ನು ಸೃಷ್ಟಿಸುವವರು ನಾವೇ ಎಂದು. ದೇಶದಲ್ಲಿ 
ಕ್ರಮೇಣ ಮಾನವ ಏಕೀಕರಣ ಅಭಾವವಾಗುತ್ತ ಬಂದಾಗ, ಕೇವಲ ಕೈಗಾರಿಕಾಭಿವೃದ್ಧಿಯಾಗಿಕೆಲವು , 
ಚಾಣಾಕ್ಷ ವರ್ಗದವರ ಜೇಬುಗಳು ಮಾತ್ರ ತುಂಬಿ ಹಿಗ್ಗಿದರೆ ಭಾರತ ಸ್ವರ್ಗವಾಗಿ ಮಾರ್ಪಡಲಾರದು. 
ನೈತಿಕ್ಕ ಮಾನವ ಮೌಲ್ಯಗಳನ್ನು ನಿರಾಕರಿಸುವುದರಿಂದ ನಾವು ನರಕ ಸೃಷ್ಟಿಸುತ್ತೇವೆ. ಇವತ್ತು 
ಹೆಚ್ಚುತ್ತಿರುವ ಅಪರಾಧಗಳು, ಭ್ರಷ್ಟಾಚಾರ ಮುಂತಾದ ಕೆಡಕುಗಳು ಒಂದೇ ಸಮನಾಗಿ, ಇನ್ನೂ 
ಶೈಶವಾವಸ್ಥೆಯಲ್ಲಿರುವ ನಮ್ಮ ಪ್ರಜಾಪ್ರಭುತ್ವವನ್ನು ಊನಗೊಳಿಸುತ್ತ ನರಕ ಸೃಷ್ಟಿಸುತ್ತೇವೆ 
ಎಂಬುದಕ್ಕೆ ಸಾಕ್ಷಿಯಾಗಿವೆ. ಹೀಗೆ ದೇಶವು ನರಕಕ್ಕಿಳಿಯುತ್ತಿರುವ ಸ್ಥಿತಿಯನ್ನು ನಾವು ಹೆಚ್ಚು ಕಾಲ 
ಹೀಗೆಯೇ ಬಿಡಬಾರದು. ನಾವು ನರಕ ಸೃಷ್ಟಿಸಬಲ್ಲೆವಾದರೆ, ನಮ್ಮ ಸುತ್ತ ಸ್ವರ್ಗವನ್ನು ಸೃಷ್ಟಿಸಲು, 
ಸಾಧ್ಯವೆಂಬ ಸತ್ಯವನ್ನು ನಾವು ಮನಗಾಣಬೇಕು. ಇವೆರಡರಲ್ಲಿ ಒಂದನ್ನು ಆರಿಸಿಕೊಳ್ಳಲು ನಾವು 


3 ಸಿ ಸ್ವರ್ಗಕ್ಕೇರುವ 
ಸ್ವ ತ್ರರಿದ್ದೇವೆ. ತರಕನಿಳಿಯುಸಿರುನ ನುಜಿಸಿಯನುನಿವು ತಕ್ಕ ಸು ಕ್ವ 


೫೪೫ 


ha 


೫೪೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಬ 
ಸ್ಥಿತಿಯನ್ನು ಸೃಜಿಸುವ ಕಾಲ ಬಂದಿದೆ. ಏಳನೆಯ ಯೋಜನೆಯಿಂದ ಮುಂದಕ್ಕೆ ನಾವು ಈ ಮ 
ಪ್ರಚೋದನೆಯಿಂದ ನಮ್ಮ ವೈಯಕ್ತಿಕ ಹಾಗೂ ಸಾಮೂಹಿಕ, ಧೀರ ಸಾಹಸ ಪ್ರಯತ್ನಗಳನ್ನ 
ನಡೆಸಿದರೆ ಆಗ ಹೊಸ ರೀತಿಯ ರಾಷ್ಟ್ರೀಯ ಸಂಕಲ್ಪ ಹಾಗೂ ಹುರುಪುಗಳುಂಟಾಗಿ ಈ ಮಣ್ಣು 
ಶತಮಾನದ ಕೊನೆಯ ಹೊತ್ತಿಗೆ ನಾವು ಸ್ವರ್ಗ ಸಮಾನವಾದ ಸಂಪೂರ್ಣ ಮಾನವ ವಿಕಾಸವನ್ನು 
ಸಾಧಿಸಬಹುದು. 


೧೦. ಸಮಾಜದ ಕನ್ನಡಿಯಲ್ಲಿ ನಿಮ್ಮ ಸ್ವರೂಪ ಕಂಡುಕೊಳ್ಳಿ 

ನಮ್ಮ ದೀರ್ಫು ಇತಿಹಾಸದಲ್ಲಿ ಸಹಸ್ರಾರು ವರ್ಷಗಳಷ್ಟು ಪ್ರಾಚೀನವಾದ ಭಾರತೀಯ 
ಸಮಾಜವು ಇವತ್ತು ಕ್ರಾಂತಿಕಾರಕ, ಬದಲಾವಣೆಗೆ ಪಕ್ಕಾಗಿದೆಯೆಂಬುದನ್ನು ನಮ್ಮ ಜನರೆಲ್ಲರೂ 
ಮನಗಾಣುವುದು ಒಳ್ಳೆಯದು. ನಮ್ಮ ಸಮಾಜವು ಬೆಂಕಿಯ ಮೇಲಿಟ್ಟ ದೊಡ್ಡ ಕ 
ಹೊಸ ರಾಷ್ಟ್ರೀಯ ಭವಿಷ್ಯ ಅದರಲ್ಲಿ ಬೇಯುತ್ತಿದೆ. ಹೀಗೆ ಅಟ್ಟ ಅಡಿಗೆಯ ಅಂತಿಮ 
ಆಹಾರರೂಪವು ಒಂದು ಪ್ರಗತಿಪರ ಭಾರತೀಯ ರಾಷ್ಟ್ರ--ಪ್ರತಿಯೊಬ್ಬ ಪ್ರಜೆಯನ್ನು ಧರ್ಮ ಜಾತಿ 
ಮತ ಗುಂಪುಗಳ ಭೇದವಿಲ್ಲದೆ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಮಾನವೀಯ ಘನತೆ ಗೌರವಗಳೆಂಬ 
ಪೀಠದ ಮೇಲೆ ಕುಳ್ಳಿರಿಸುವಂಥ ರಾಷ್ಟ್ರ ನಿರ್ಮಾಣವಾಗುವಂತೆ ನೋಡಿಕೊಳ್ಳುವ ಭಾರ ನಮ್ಮದು. 
ಕ್ರಿ. ಶ. ೬ನೆಯ ಶತಮಾನದ ಸುಮಾರಿನಲ್ಲಿದ್ದಿರಬಹುದಾದ ನಮ್ಮ ಕವಿ-ರಾಜರ್ಷಿ ಭರ್ತೃಹರಿ 
ನೀಡುವ ಒಂದು ಸಮಾಜದಲ್ಲಿನ ಮಾನವ ಮಾದರಿಗಳ ಚಿತ್ರವನ್ನು ಕನ್ನಡಿ ಹಿಡಿದು ತೋರಿಸುತ್ತಾನೆ. 
ಅದನ್ನು ನಾವು ತಿಳಿಯುವುದು ಒಳ್ಳೆಯದು. ನಮ್ಮ ಜನರೆಲ್ಲರೂ ಈ ಕನ್ನಡಿಯಲ್ಲಿ ತಮ್ಮ ಮುಖ, 
ಸ್ವರೂಪಗಳನ್ನು ಗುರುತಿಸಿಕೊಳ್ಳಬೇಕು. ಅದರಿಂದ ನಾವು ನಮ್ಮ ರಾಷ್ಟ್ರವನ್ನು ಎಚ್ಚರಿಸಿ ಕವಿ 
'ಶಾಕೂರರು "ಗೀತಾಂಜಲಿ'ಯಲ್ಲಿ "ಸ್ವಾತಂತ್ರ್ಯದ ಸ್ವರ್ಗ'ದತ್ತ ಚಲಿಸುವಂತೆ ಮಾಡಲು ಅನುವಾಗು 
ತ್ತದೆ. (ನೀತಿ ಶತಕಮ್‌-ಶ್ಲೋಕ ೬೪) ; 


ಸ್ವಾರ್ಹಾಯ ನಿಘ್ನಂತಿ ಯೇ 
ಯೇ ತು ಫ್ಲಂತಿ ನಿರರ್ಥಕಂ ಪರಹಿತಂ 
ತೇ ಕೇ ನ ಜಾನೀಮಹೇ ॥ 


ಭಾರತದ ಅಭಿವೃದ್ಧಿಯ ಮುನ್ನಡೆ, ಗುರಿ ಎ 


ದುಡಿಯುತ್ತಾರೆ. ಎಲ್ಲಾ ಸಮಾಜದಲ್ಲೂ--ಅದು ಭಾರತೀಯ, ಚೀನೀ, ರಷ್ಕನ್‌ ಅಥವಾ 
ಅಮೆರಿಕನ್‌ ಸಮಾಜವಾಗಿರಬಹುದು--ಎಲ್ಲ ಕಡೆ ಅಲ್ಪಸಂಖ್ಯೆಯಲ್ಲಿ ಅಂಥ ಉದಾತ, ಚೀತನರಿರು 
ತ್ತಾರೆ. ಎರಡನೆಯ ಮಾದರಿಯವರು--ನಾನು ಹಿಂದೆಯೇ ಹೇಳಿದೆ, ಪ್ರಬುದ್ಧ ಸ್ಟಾರ್ಥ ಹಿತಾಸಕಿ 
ಯುಳ್ಳವರ ಗುಂಪಿಗೆ ಸೇರುತ್ತಾರೆ--ಅವರು, ಸಾಮಾನ್ಯವಾಗಿ, ಸಮಾಜದ ಬಹುಸಂಖ್ಯಾತರ ಗುಂಪಿಗೆ 
ಸೇರಿದವರು ; ಈ ಎರಡೂ ಸಜ್ಜನರ ಮಾದರಿಯವರು. ಮೂರನೆಯ ಗುಂಪಿನವರು "ಮಾನವ 
ರಾಕ್ಷಸರು'.' ನಾಲ್ಕನೆಯವರು ಅಮಾನುಷರು, ಲೋಕವಿನಾಶ ಮಾಡುವ ಜನ. ಸ್ವಯಂ ಶಿಸ್ತು ' 
ಎಚ್ಚರಿಕೆಗಳು ತಪ್ಪಿ ಪ್ರಬುದ್ಧ ಸ್ವಾರ್ಥಹಿತಾಸಕ್ತಿ ಕುಂಠಿತವಾದಾಗ ಎರಡನೆಯ ಗುಂಪಿನವರ ಸಂಖ್ಯೆ 
ಹೆಚ್ಚುತ್ತದೆ ; ಆದ್ದರಿಂದ ಕ್ರಮೇಣ ಅವರು ಮೂರನೆಯ ಗುಂಪಿನ, ಉದ್ದೇಶಪೂರ್ವಕ ರೂಕ್ಷ 
ಸ್ವಾರ್ಥಹಿತಾಸಕ್ತರ ಗುಂಪಿಗೆ ಜಾರುತ್ತಾರೆ ; ಅಂತಿಮವಾಗಿ, ಇನ್ನೂ ಕೆಳಕ್ಕೆ ಬಿದ್ದು ನಾಲ್ಕನೆಯ 
ಗುಂಪಿನ ತಿಳಿಗೇಡಿ, ಕ್ರಿಯಾಶೂನ್ಯರ ಜೊತೆಗೆ ಸೇರುತ್ತಾರೆ. 

ಹೀಗೆ ನಮ್ಮ ಸ್ವಾತಂತ್ರ್ಯೋತ್ತರ ರಾಜಕೀಯ ಸ್ವಾತಂತ್ರ್ಯದ ಕಾಲದಲ್ಲಿ ಹೇರಳವಾಗಿದ್ದ 
ಪೂರ್ವೋಕ್ತ ಎರಡನೆಯ ಗುಂಪಿನ ಜನ ಒಂದೇ ಸಮನಾಗಿ ಮೂರನೆಯ ಮತ್ತು ನಾಲ್ಕನೆಯ 
ಅಹಿತಕರ ಹಂತಗಳಿಗೆ ಪತನಗೊಂಡ ದುರಂತ ವಿದ್ಯಮಾನ ನಮ್ಮ ಸ್ವಾತಂತ್ರ್ಯೋತ್ತರ ಯುಗದ 
ಸಮಾಜದ ಸ್ಥಿತಿಯನ್ನು ಚೆನ್ನಾಗಿ ಎತ್ತಿ ತೋರಿಸುತ್ತದೆ. ಇವತ್ತು ಪ್ರತಿಯೊಬ್ಬ ಭಾರತೀಯನೂ. 
ಭರ್ತೃಹರಿ ಹೇಳುವ ಸಾಮಾಜಿಕ "ಕನ್ನಡಿ'ಯಲ್ಲಿ ತನ್ನ ಸ್ಥಾನವನ್ನು ಪರ್ಯಾಲೋಚನೆಯಿಂದ 
ವಿವೇಚನೆಯಿಂದ ಗುರುತಿಸಿಕೊಳ್ಳಬೇಕು. ಎಲ್ಲಾ ತಂದೆ ತಾಯಂದಿರು ತಮ್ಮ ಮಕ್ಕಳಿಗೆ ಈ ಕನ್ನಡಿ 
ಹಿಡಿದು ತೋರಿಸಿ ಸಮಾಜದಲ್ಲಿ ಅವರ ಪಾತ್ರವೇನೆಂಬುದನ್ನು ಅವರೇ ವಿವೇಚನೆಯಿಂದ 
ಆರಿಸಿಕೊಳ್ಳುವಂತೆ ಮಾಡಬೇಕು. 

ತರಬೇತಿಗಾಗಿ ಈ ರಾಷ್ಟ್ರೀಯ ಗ್ರಾಮಾಭಿವೃದ್ಧಿ ಸಂಸ್ಥೆಯಂಥ ಸಂಘ ಸಂಸ್ಥೆಗಳಿಗೆ ಬರುವವರು 
ತರಬೇತಿ ಕಾಲದಲ್ಲಿ ತಮ್ಮ ಆದರ್ಶ ಆಕಾಂಕ್ಷೆಗಳು ಪುಷ್ಟಿಗೊಂಡು ದೃಢ ಗಾಢ ಸಾಮಾಜಿಕ, 
ರಾಜಕೀಯ ಹಾಗೂ ನೈತಿಕ ನಂಬಿಕೆಗಳಾಗಿ ಪರಿವರ್ತನಗೊಳ್ಳುವಂತೆ ನಡೆದುಕೊಳ್ಳಬೇಕು. ಆಮೇಲೆ, 
ತರಬೇತಿ ಪಡೆದು ತಮ್ಮಕರ್ತವ್ಯ ನಿರ್ವಹಣೆಗೆ ಹೊರಟ ಇಂಥವರು ಭಾರತದ ಜನಕೋಟಿಗೆ 
ವರದಾನವಾಗುತ್ತಾರೆ. ಭಾರತ ತನ್ನ ಸುಶಿಕ್ಷಿತ ನಾಗರಿಕರಿಂದ ಇದನ್ನು ನಿರೀಕ್ಷಿಸುತ್ತದೆ. ನಮ್ಮ 
ಶಿಕ್ಷಣವನ್ನು ರಾಷ್ಟ್ರನಿರ್ಮಾಣದ ಶಿಕ್ಷಣವನ್ನಾಗಿ ಮಾರ್ಪಡಿಸೋಣ. ಈ ಮಹದಭಿಲಾಷೆ ಇಲ್ಲದೆ 
ಹೋದುದರಿಂದ ನಮ್ಮ ಸುಶಿಕ್ಸಿತರೇ, ನಾವು ದೀರ್ಫಕಾಲದ ದಾಸ್ಕದ ನಂತರ ಗಳಿಸಿದ 
ಸ್ವಾತಂತ್ರ್ಯವನ್ನು ಗಂಡಾಂತರಕ್ಕೆ ಈಡು ಮಾಡಿ, ಸಮಗ್ರ ಮಾನವ ಕ್ಷೇಮಾಭಿವೃದ್ಧಿಗಾಗಿ ಸ್ಥಾಪಿಸಿದ 
ಪ್ರಜಾರಾಜ್ಯವನ್ನು ದುರ್ಬಲಗೊಳಿಸುತ್ತಿದ್ದಾರೆ. ನಮ್ಮ ದೇಶದ ವಿದ್ಯಾವಂತ ವರ್ಗದ ಕಡೆಯಿಂದ 
ನೂರೆಂಟು ಪ್ರತ್ಯೇಕತಾ ಪ್ರವೃತ್ತಿಯ ಚಟುವಟಿಕೆಗಳೂ ಒಡಕು ವಿಚಾರಗಳೂ ಬರುತ್ತಿವೆ. 


೧೧. ಉಪಸಂಹಾರ 


ಎರಡು ವಿನಾಶಕಾರಿ ಪ್ರಪಂಚದ ಮಹಾಯುದ್ಧಗಳನ್ನು ರಾಜಕೀಯ ಕ್ರಾಂತಿಗಳನ್ನು, ಸಂಪೂರ್ಣ 
ವಸಾಹತುಶಾಹಿ ನಿರ್ಮೂಲನವನ್ನೂ, ಪ್ರೌಢ ವೈಜ್ಞಾನಿಕ ಸಾಧನೆಗಳನ್ನೂ ಜಯಶಾಲಿ ಅಂತರಿಕ್ಷ 
ಸಂಶೋಧನಾ ಯಾನಗಳನ್ನೂ ಕಂಡ ಈ ಮಹತ್ವಪೂರ್ವ ಶತಮಾನದ ಉಳಿದ ಹದಿನಾರು 
ವರ್ಷಗಳಲ್ಲಿ ನಾವು ನಮ್ಮ ತಪ್ಪ, ಮನೋಧರ್ಮ, ವಿಚಾರಗಳನ್ನು ತಿದ್ದಿ ಕೊಳ್ಳುವುದಕ್ಕಿಂತ ಉತ್ತಮ 
ವಾದ ಕೆಲಸ ಬೇರೆಯೊಂದಿಲ್ಲ. ನಾವು ನಮ್ಮ ಸದೃಢ ಮಾನವೀಯ ಮಹದಾಸಿಗಳನ್ನು ವೃದ್ಧಿಗೊಳಿಸಿ 
ನಮ್ಮ ರಾಷ್ಟ್ರವನ್ನು ಸಂಪೂರ್ಣ ವಿಕಾಸಸ್ಟಿತಿರೆಸರಳು ಮ್ತಿಯಬಿತು. ನಮ್ಮನೆ! ಅಸ ಭರವಸೆ 


೫೪೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ ಮೌಲ್ಯಗಳ್ಬ 
ಕಾರ್ಯಪ್ರವೃತ್ತವಾಗಬೇಕು. ನಮ್ಮ ಮಂಕುಬಡಿದ ರಾಷ್ಟ್ರೀಯ ದಿಗಂತದಲ್ಲಿ, ಒಂದು ಬೆಳ್ಳಿಯಬು 
ಕಾಣಿಸುತ್ತಿದೆ--ಅದೇನೆಂದರೆ: ಇತ್ತೀಚಿನ ಕೆಲವು ವರ್ಷಗಳ ಅವಧಿಯಲ್ಲಿ ನಾವು ಈ ಬಗ್ಗೆ ಚಿಂತನೆ 
ಯಲ್ಲಿ ತೊಡಗಿದ್ದೇವೆ. ಸಮಾಜದ ಎಲ್ಲಾ ವರ್ಗಗಳಿಗೂ ನಾವೇ ಸೃಷ್ಟಿಸಿರುವ ಅನಿಷ್ಟ ಪರಿಸ್ಥಿತಿಯ 
ಪೀಡೆಯು ಅನುಭವವೇದ್ಯವಾಗುತ್ತಿದೆ. ನಾವು ಒಂದು ರೀತಿಯ ಆತ್ಮಶೋಧನೆ ಹಾಗೂ 
ವಿಮರ್ಶೆಯಲ್ಲಿ ತೊಡಗಿದ್ದೇವೆ: ನಾವು ಕೆಲವು ಕ್ಷೇತ್ರಗಳಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದೇವೆ. ಇನ್ನು 

: ಕೆಲವೆಡೆ ದಾರಿತಪ್ಪಿದ್ದೇವೆ. ನಾವು ನಮ್ಮನ್ನು ತಿದ್ದಿಕೊಂಡು ಇನ್ನೂ ಉತ್ತಮವಾಗಿ ಕೆಲಸ ಮಾಡಬೆಕು, 
ನಮ್ಮ ಆತ್ಮವಿಮರ್ಶೆ ವಿನಾಶಕಾರಿ, ದುರ್ಬಲ ಆತ್ಮ-ಅವಹೇಳನದ ಗತಿ ಹಿಡಿಯಬಾರದು, ನಮ್ಮ 
ಸಾಧನೆಗಳ ಬಗ್ಗೆ ಹೆಮ್ಮೆ ಪಡುವಾಗ "ನಾವು ಇನ್ನೂ ಉತ್ತಮ ಮಟ್ಟಕ್ಕೆ ಏರಬಹುದಾಗಿತ್ತು ; ನಾವು 
ನಮ್ಮ ತಪ್ಪು ತಿದ್ದಿಕೊಂಡು ಪ್ರಗತಿ ಸಾಧಿಸುತ್ತೇವೆ' ಎಂಬ ಮನೋಧರ್ಮ ತುಂಬ ಸೊಗಸಾದುದು. 


ಈ ಸಂಸ್ಥೆಗೆ, ಇದರ ಮಹಾನಿರ್ದೇಶಕರು ಹಾಗೂ ಸಹೋದ್ಯೋಗಿಗಳಿಗೆ ಹಾಗೂ ನಿಮ್ಮೆ ಲಿಗೆ 
ನನ್ನ ಪ್ರೀತಿಪುರಸ್ಸರವಾದ ಶುಭಕಾಮನೆಗಳು. ನಾನು ಈ ಸಂಸ್ಥೆಗೆ ಈ ಮೊದಲು ಹಲವನ್ನು 
ಬಂದುನಿಮ್ಮನ್ನುದ್ದೇಶಿಸಿ ಭಾಷಣ ಮಾಡಿದ್ದೇನೆ. ಈ ಸಂಸ್ಥೆಯ ಬೆಳ್ಳಿ ಹಬ್ಬದ ಶುಭ ಸಮಾರಂಭದಲ್ಲಿ 
` ಪಾಲುಗೊಳ್ಳಲು ನನಗೆ ಅತೀವ ಸಂತೋಷವಾಗಿದೆ. ಮುಂದಿನ ೨೫ ವರ್ಷಗಳ ರಾಷ್ಟ್ರೀಯ 
ಸೇವೆಯಲ್ಲಿ ಈ ಸಂಸ್ಥೆಗೆ ಇನ್ನೂ ಹೆಚ್ಚಿನ ಕೀರ್ತಿ ವಿಜಯಗಳು ಲಭಿಸಲೆಂದು ಹಾರೈಸುತ್ತೇನೆ. 


ಅನು : ಹೆಚ್‌. ಕೆ. ರಾಮಚಂದ್ರಮೂರ್ತಿ 


_೮೦-0೦. Jangamwadi Math Collection. Digitized by eGangotri 


೩೩ 


ಮಾನವಶ್ರೇಷ್ಠತೆಯ ತತ್ತ್ವ * 


೧. ಮೊದಲ ಮಾತು 


ಅಲ್ಪಾವಧಿಯ ಒಂದು ಪ್ರವಾಸಕ್ಕಾಗಿ ಅರುಣಾಚಲಪ್ರದೇಶಕ್ಕೆ ನನ್ನನ್ನು ಆಹ್ವಾನಿಸಿದ 
ಲೆ! ಗವರ್ನರ್‌ ಅವರನ್ನೂ ನಿಮ್ಮೆಲ್ಲರನ್ನೂ ಹೇಗೆ ವಂದಿಸಬೇಕೋ ನನಗೆ ತಿಳಿಯದಾಗಿದೆ. ಈ 
ಹಿಂದೆ ಎರಡು ಬಾರಿ ಭಾರತ ಸರ್ಕಾರದ ಆಶ್ರಯದಲ್ಲಿ ಅರುಣಾಚಲಪ್ರದೇಶ, ನಾಗಾಲ್ಯಾಂಡ್‌, 
ಮಣಿಪುರ ಮತ್ತು ಮೇಘಾಲಯಗಳಿಗೆ ರಾಜ್ಯದ ಅನೇಕ ಭಾಗಗಳಲ್ಲಿ ಸಭೆಗಳನ್ನುದ್ದೇಶಿಸಿ 
ಮಾತನಾಡುವುದಕ್ಕಾಗಿ ಬಂದಿದ್ದೆ. ಆದ್ದರಿಂದ ಈ ಆಹ್ವಾನ ಬಂದೊಡನೆ ಒಪ್ಪಿಕೊಂಡೆ. ಪೊರ್ವದ 
ರಾಜ್ಯಗಳೆಂದರೆ, ಅದರಲ್ಲೂ ಈ ರಾಜ್ಯವೆಂದರೆ ನನಗೇನೋ ಒಂದು ವಿಧವಾದ ಒಲವು, ಆಕರ್ಷಣೆ. 
ಮಾನವ ಹಾಗೂ ಪ್ರಕೃತಿಗಳೆರಡರ ಸುಂದರ ಗುಣಗಳಿಂದ ಕೂಡಿದ ಈ ರಾಜ್ಯಗಳೆಂದರೆ ನನಗೆ 
ಬಹು ಪ್ರೀತಿ. 


೨. ಭಾರತ ಇತಿಹಾಸದ ನಿರಂತರತೆಯ ಚೋದ್ಯ 


ಹೈದರಾಬಾದಿನಲ್ಲಿ ನನಗೆ ಮಾಡಲು ಸಾಕಷ್ಟು ಶ್ರಮದ ಕೆಲಸವೇ ಇದೆ. ಆದರೂ, ಭಾರತದೆ 
ವಿವಿಧ ಭಾಗಗಳಿಂದ ಹಾಗೂ ವಿದೇಶಗಳಿಂದ ಬರುವ ಉಪನ್ಯಾಸದ ಭೇಟಿಯ ಆಹ್ವಾನಗಳನ್ನು 
ನಾನು ಒಪ್ಪಿಕೊಳ್ಳುತ್ತೇನೆ. ಈ ಕೆಲವು ವರ್ಷಗಳಲ್ಲಿ, ಅನೇಕ ಭಾಗಗಳಲ್ಲಿ ನೆಲೆಗೊಂಡ ನಮ್ಮ 
ಮಿಲಿಟರಿ ಪಡೆಗಳು, ಕೇಂದ್ರ ಹಾಗೂ ರಾಜ್ಯ ಸೆಕ್ರೆಟೇರಿಯಟ್‌ಗಳು, ಸುಪ್ರೀಂ ಕೋರ್ಟಿನ ಎಲ್ಲಾ 
ನ್ಯಾಯಾಧೀಶರುಗಳು, ಅನೇಕ ವಿಶ್ವವಿದ್ಯಾನಿಲಯಗಳು, ಕಾಲೇಜುಗಳು ಇತ್ಯಾದಿ ನಮ್ಮ ದೇಶದ 
ಎಲ್ಲಾ ರೀತಿಯ ಜನರ ಸಭೆಗಳನ್ನುದ್ದೇಶಿಸಿ ಮಾತನಾಡಿದ್ದೇನೆ. ದೇಶದಾದ್ಯಂತ ಸಂಚರಿಸುತ್ತ ನಮ್ಮ 
ಜನರಿಗೆ ರಾಷ್ಟ್ರದ ಇಂದಿನ ಸಮಸ್ಯೆಗಳನ್ನು ಕುರಿತು, ಬರಲಿರುವ ಭವಿಷ್ಯವನ್ನು ಕುರಿತು ಹೇಳುವುದು 
ನನಗೆ ತುಂಬ ಸಂತೋಷದ ಕೆಲಸ. ಏಕೆಂದರೆ, ನಾವಿಂದು ಭಾರತ ಇತಿಹಾಸದ ನವೀನ ಯುಗದಲ್ಲಿ 
ಬದುಕುತ್ತಿದ್ದೇವೆ. ಸುಮಾರು ಐದು ಸಾವಿರ ವರ್ಷಗಳ ಬಹು ದೀರ್ಫ ಇತಿಹಾಸವಿದು. ಪ್ರಾರಂಭ 
ದಲ್ಲಿದ್ದ ಸಂಸ್ಕೃತಿ ನಾಗರಿಕತೆಗಳಾವುವೂ ಇಂದು ನಮ್ಮೊಂದಿಗೆ ಉಳಿದಿಲ್ಲ; ನಾಮಾವಶೇಷವಾಗಿರುವ 
ಅವುಗಳನ್ನು ನಾವು ಪುಸ್ತಕಗಳಲ್ಲಿ ಕಾಣುತ್ತೇವೆ, ವಸ್ತು ಸಂಗ್ರಹಾಲಯಗಳಲ್ಲಿ ಅಧ್ಯಯನ ಮಾಡು 
ತ್ತೇವೆ. ಇಂದು ಜೀವಂತವಾಗಿ ಉಳಿದಿರುವ ಪುರಾತನ ಸಂಸ್ಕೃತಿಗಳು ಎರಡೇ: ಒಂದು ಭಾರತದ್ದು, 


* ದಿನಾಂಕ ೩, ಮಾರ್ಚ್‌ ೧೯೮೨ರಂದು ಅರುಣಾಚಲ ಪ್ರದೇಶದ ನವ ಇಭಾನಗರದಲ್ಲಿ ರುವ ರಾಮಕೃಷ್ಣ 
ಮಿಶನ್‌ ಚಿಕಿತ್ಸಾಲಯದಲ್ಲಿ ನೀಡಿದ ಭಾಷಣದ ಧ್ವನಿಮುದ್ರಿಕೆಯನ್ನಾಧರಿಸಿ, ಸಂಪಾದನೆ ಮಾಡಿ ಸಿದ್ಧಗೊಳಿಸ 
ಲಾಗಿದೆ. ಭಾರತ ಸರ್ಕಾರ ಆಯೋಜಿಸಿದ ಆರುಣಾಚಲ ಪ್ರದೇಶ ಪ್ರವಾಸ ಭಾಷಣದ ಸಂದರ್ಭದಲ್ಲಿ 


ಭಾ ನ್ನ ಕ 
ನೀಡಲ್ವಾಯಿತ್ತ್ನ ೪201 Math Collection. Digitized by eGangotri 


ಖ್‌ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ ಮಾಲ್ಯಗ್ಸು 
ಇನ್ನೊಂದು ಚೀನಾದ್ದು. ಚೀನಾದಲ್ಲಿ ನಡೆದ ಸಮರೋತ್ತರ ಮಾರ್ಕ್ಸಿಸ್ಟ್‌ ಕ್ರಾಂತಿಯು ದೇಶ 
ಸಂಸ್ಕೃತಿಗೊಂದು ದೊಡ್ಡ ಅಘಾತವನ್ನೇ ನೀಡಿತು : ಹಳೆಯ ಸಂಪ್ರದಾಯಗಳಿಂದ ತಪ್ಪಿಸಿದ ಅನುಭವ 
ವನ್ನೂ ನೀಡಿತು. ಆದರೆ, ಆ ಪುರಾತನ ಸಂಸ್ಕೃತಿಯ ಮೇಲೆ ಮಾರ್ಕ್ಸಿಸ್ಟ್‌ ಆಘಾತದ ಪರಿಣಾಮ 
ಕ್ರಮೇಣ ಕಡಿಮೆಯಾಗುತ್ತ ಬಂದಂತೆಲ್ಲ ಆ ದೇಶವು ತನ್ನ ಸಾಂಸ್ಕೃತಿಕ ಇತಿಹಾಸದೊಂದಿಗೆ ಪನಃ 
ಬೆರೆತು ಒಂದಾಗುವುದು ಖಂಡಿತ. ಆದ್ದರಿಂದ, ನಿರ್ದಾಕ್ಷಿಣ್ಯವಾಗಿ ಹೇಳುವುದಾದರೆ, ಭಾರತೀಯ 
ಸಂಸ್ಕೃತಿಯೊಂದೇ ಐತಿಹಾಸಿಕ ನಿರಂತರತೆಯನ್ನು ಉಳಿಸಿಕೊಂಡು ಬಂದಿರುವುದು. ಅನ್ಯದೇಶಗಳ 
ದಾಳಿಗಳನ್ನೊಳಗೊಂಡ ಅನೇಕಾನೇಕ ಪ್ರತಿದ್ವಂದ್ವಗಳನ್ನೆದುರಿಸಿಯೂ ತನ್ನ ನಿರಂತರತೆ 
ಉಳಿಸಿಕೊಂಡು ಬಂದಿರುವ ಭಾರತೀಯ ಸಂಸ್ಕೃತಿಯ ಈ ಚೋದ್ಯವನ್ನು ಕಂಡು ಅನೇಕ ಚಿಂತಕರೂ 
ಬರಹಗಾರರೂ ಬೆರಗಾಗಿದ್ದಾರೆ, ಮೆಚ್ಚಿಕೊಂಡಿದ್ದಾರೆ. ನಮ್ಮ ಮೊದಲ ಪ್ರಧಾನಮಂತ್ರಿ ದಿವಂಗತ 
ಪಂಡಿತ ಜವಾಹರ್‌ಲಾಲ್‌ ನೆಹರೂ ತಾವು ಬರೆದ "ದಿ ಡಿಸ್ಕವರಿ ಆಫ್‌ ಇಂಡಿಯಾ' ಪುಸ್ತಕದಲ್ಲಿ 
ಪ್ರಶ್ನಿಸುತ್ತಾರೆ : ಭಾರತೀಯ ಸಂಸ್ಕೃತಿಯ ಹಿಂದಿರುವ ಬಲ ಯಾವುದು ? ಆ ಎಲ್ಲಾ ರೀತಿಯ 
ಪ್ರತಿಭಟನೆ ಪ್ರತಿದ್ವಂದ್ವಗಳನ್ನೂ ಸಮರ್ಥವಾಗಿ ಎದುರಿಸಿ ಸಾವಿರಾರು ವರ್ಷಗಳಿಂದ ಅದು 
ವಿಕಾಸವಾಗುತ್ತಲೇ ಬಂದಿದೆಯಲ್ಲ ಅದು ಹೇಗೆ ? ಇಂಡಿಯಾ ದೇಶವನ್ನು ಪುನನಿರ್ಮಾಣ 
ಮಾಡುವುದರಲ್ಲಿ ತೊಡಗಿರುವ ನಮಗೆ ಇಂದು ಈ ಸಂಗತಿ ಪ್ರಸಕ್ತವಾಗಬೇಕು. 


೩. ಈ ವಿಷಯದ ಮೇಲೆ ನನಗಿರುವ ಒಲವು 
, ಈ ಸಂಜೆ ನಾನು ಮಾನವಶ್ರೇಷ್ಠತೆಯ ತತ್ತ್ವವೆಂಬ ತುಂಬಾ ಭಾವವಿಸ್ತಾರವುಳ್ಳ ಒಂದು ವಿಶಿಷ್ಟ 
ವಿಷಯದ ಮೇಲೆ ಮಾತನಾಡಲು ಉಪಕ್ರಮಿಸಿದ್ದೇನೆ. ನಾವು ಮಾಡುವ ಯಾವುದೇ ಕೆಲಸವನ್ನಾಗಲಿ 
ಅದನ್ನು -ಉತ್ಕಷ್ಟವಾಗಿರುವಂತೆ ಹೇಗೆ ಮಾಡಬಹುದು ಎಂಬ ಈ ಭಾವನೆಗೆ ಚಿಕ್ಕಂದನಿಂದಲೂ 
ನನ್ನ ಹೃದಯ ಮನಸ್ಸುಗಳು ಮಾರುಹೋಗಿದ್ದುವು. ನಿಜವಾಗಿ ಹೇಳಬೇಕೆಂದರೆ, ವಿವೇಕಾನಂದರ 
ಉತ್ತೇಜಕವಾದ ಮಾತುಗಳನ್ನು ಓದುವುದಕ್ಕೂ ಮೊದಲು, ಬಹುಶಃ ಹನ್ನೆರಡು ವರ್ಷದ ಬಾಲಕ 
ನಾಗಿದ್ದಾಗಿನಿಂದಲೂ ನಾನು ಮಾಡುವ ಯಾವ ಕೆಲಸವೇ ಆಗಲಿ ಅದು ಅತ್ಯಂತ ಪರಿಷ್ಕಾರವಾಗಿರ 
ಬೇಕು ಎಂದು ಬಯಸುತ್ತಿದ್ದೆ. ಯಾವುದನ್ನೂ ಹರಕುಮುರುಕಾಗಿ ಮಾಡುವುದು ಬೇಡವೇ ಬೇಡ. 
ಮನೆಯನ್ನು. ಗುಡಿಸಿ ಒರೆಸುವುದಿರಲಿ, ಅಂಗಳ ರಸ್ತೆ ಗುಡಿಸುವುದಿರಲಿ, ಅಡಿಗೆಮಾಡಿ ಪಾತ್ರೆ 
ಭಯ ತೋಟದ ಕೆಲಸ ಮಾಡುವುದಿರಲಿ, ಎಲ್ಲವನ್ನೂ ಚೆನ್ನಾಗಿ ಮಾಡೋಣ, ಪರಿಣತ 
ಹ ಪರಿಪೂರ್ಣವಾಗಿ ಮಾಡೋಣ ಎಂಬ ಆದರ್ಶವನ್ನಿಟ್ಟುಕೊಂಡು ಮಾಡುತ್ತಿದ್ದೆ. 
» ಸುಮಾರು ಹದಿನೈದು ವರ್ಷ ವಯಸ್ಸಿನಲ್ಲಿ ವಿವೇಕಾನಂದರ ಸಾಹಿತ್ಯವನ್ನು ವಿದ್ಯಾಭ್ಯಾಸ 
ವನ್ನು ಅವರು “ಮಾನವನಲ್ಲಿರುವ ಪರಿಪೂರ್ಣತೆಯನ್ನು ಪ್ರಕಾಶಪಡಿಸುವುದು' ಎಂದು ವರ್ಣಿಸಿ 
ದ್ದನ್ನು, ವನ್ನು ಅವರು "ಮಾನವನಲ್ಲಿರುವ ದೇವತ್ವವನ್ನು ಪ್ರಕಾಶಪಡಿಸುವುದು' ಎಂದು 
ಸಮರವು ಪ್ರಾರಂಭಿಸಿದಾಗ, ಈ ಮಾನವಶ್ರೇಷ್ಠತೆಯ ಹಿಂದಿರುವ ಮಹಾತತ್ತ್ವವನ್ನು 
ಕಂಡುಕೊಂಡೆ, ಜೀವನದ ಯಾವ ವಿಭಾಗದಲ್ಲೇ ಆಗಲಿ-ಕಾಯಕದ ಮೂಲಕ, ಅಧ್ಯಯನದ 


ಯು ಪ್ರತಿಷ್ಠಿತ ಟಾಟಾ ಸಮಾಜ ವಿಜ್ಞಾನ ಸಂಸ್ಥೆಯ 
ಬಾ ಮಾತನಾಡಬೇಕೆಂಬ ಕರೆ ಬಂದಿತ್ತು. ಅದೇ ಸುಮಾರಿಗೆ 'ಶ್ರೇಷ್ಠತಾ ಪ್ರೋತ್ಸಾಹಕ 
ಪ್ರ ವೆಂಬ ಮುಂಬಯಿಯ ಇನ್ನೊಂದು ಸಂಸ್ಥೆಯಿಂದಲೂ ಒಂದು ಪತ್ರ 


CC-0. Jangamwadi Math Collection. Digitized by eGangotri- 


ಮಾನವಶ್ರೇಷ್ಠತೆಯ ತತ್ವ 


ಅದರ ಕಾರ್ಯದರ್ಶಿ, ನೀವು ಹೇಗೂ ಅನುಶಾಸನಸಭೆಗಾಗಿ ಮುಂಬಯಿಗೆ ಬರುತಿ ದ್ದೀಂ` ; 
ದಯವಿಟ್ಟು ನಮ್ಮ ಸಂಸ್ಥೆಗೂ ಆಗಮಿಸಿ ನಮ್ಮಗಳ ಸಣ್ಣ ಗುಂಪನ್ನೂ ಉದ್ದೇಶಿಸಿ ಮಾತನಾಡುವುದ 
ಕ್ಯಾಗುತ್ತದೆಯೆ? ಎಂದು ಕೇಳಿದ್ದರು. ಆ ಸಂಸ್ಥೆಯ ಹೆಸರೇ ನನ್ನನ್ನು ಆಕರ್ಷಿಸಿತು. ನಮ್ಮ ಭಾರತ 
ದಲ್ಲಿ ಶ್ರೇಷ್ಠತೆಯನ್ನು ಪ್ರೋತ್ಸಾಹಿಸುವುದಕ್ಕೂ ಒಂದು ಸಂಸ್ಥೆ ಇದೆಯೆಂದು ತಿಳಿದು ಸಂತಸವಾಯಿತು. 
ಆವರೆಗೆ ಈ ಸಣ್ಣ ಗುಂಪಿನ, ಅವರ ಸಂಸ್ಥೆಯ ಪರಿಚಯವಿರಲಿಲ್ಲವಾದರೂ ಅವರ ಕರೆಗೆ ನನ್ನ 
ಹೃದಯ ಓಗೊಟ್ಟಿತು. ಸರಿ, ನಾನು ಬರುತ್ತೇನೆ, ಮಾನವಶ್ರೇಷ್ಠತೆಯ ಬಗ್ಗೆ ಮಾತನಾಡುತ್ತೇನೆ, 
ನಂತರ ನಿಮ್ಮ ಪ್ರಶ್ನೆಗಳಿಗೂ ಉತ್ತರಿಸುತ್ತೇನೆ ಎಂದು ಮಾರೋಲೆ ಬರೆದುಹಾಕಿದೆ. ಅದರಂತೆ 
ಮುಂಬಯಿಗೆ ಹೋಗಿ ಅನುಶಾಸನ ಸಭೆಯಲ್ಲಿ ಮಾತನಾಡಿದೆ ; ಅವರ ಸಂಸ್ಥೆಗೂ ಹೋಗಿ ಆ 
ಸಣ್ಣ ಗುಂಪನ್ನುದ್ದೇಶಿಸಿ ಉಪನ್ಯಾಸ ಮಾಡಿದೆನಲ್ಲದೆ ಅವರ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟೆ. ಅನಂತರ 
ಕಲ್ಕತ್ತೆಗೆ ವಾಪಸು ಬಂದೆ. 

ಕೆಲವು ತಿಂಗಳ ನಂತರ, ಭಾರತ ಸರ್ಕಾರ ಹಾಗೂ ಚಿಕಾಗೋ ವಿವೇಕಾನಂದ ವೇದಾಂತ ಸೊಸೈಟಿ 
ಯವರ ಜಂಟಿ ಆಶ್ರಯದಲ್ಲಿ ಒಂದೂವರೆ ವರ್ಷಕಾಲದವರೆಗೆ ಅಮೇರಿಕಾ ಮತ್ತು ಇತರ ಇಪ್ಪತ್ತ 
ನಾಲ್ಕು ದೇಶಗಳ ವ್ಯಾಪ್ತಿಯ ನನ್ನ ವಿದೇಶಯಾತ್ರೆ ನಡೆಯಿತು. ನಾನು ವಾಪಸು ಬಂದಾಗ, ಕಲ್ಕತ್ತಾ 
ಅದ್ವೈತ ಆಶ್ರಮದ ನನ್ನ ಕೊಠಡಿಯಲ್ಲಿ ಮೇಜಿನ ಮೇಲೆ ಆ ಸಣ್ಣ ಗುಂಪಿಗೆ ಕೊಟ್ಟ ಉಪನ್ಮಾಸದ 
ಒಂದು ಪ್ರತಿ ನನಗಾಗಿ ಕಾಯುತ್ತಿತ್ತು. ಅವರು ಉಪನ್ಯಾಸವನ್ನು ಸಂಸ್ಥೆಯ ನಿಯತಕಾಲಿಕದಲ್ಲಿ 
ಪ್ರಕಟಿಸಿದುದಲ್ಲದೆ, ಆದನ್ನು ತಮ್ಮ ಇಡೀ ಸಂಸ್ಥೆಯ ಭಾವವನ್ನು ಬಿಂಬಿಸುವ ಆಧಾರಶ್ರುತಿಯಾಗಿ 
ಪರಿಗಣಿಸಿರುವುದಾಗಿ ಸಂಪಾದಕೀಯವನ್ನೂ ಬರೆದಿದ್ದರು. ಅದು ಅವರ ಸಂಸ್ಥೆಯ ಸಂಚಾಲನೆಗೆ 
ನೆರವಾಯಿತೆಂದು ತಿಳಿದು ನನಗೆ ಸಂತೋಷವಾಯಿತು. ಆ ಉಪನ್ಯಾಸವನ್ನು ನಾನೂ ಸಂಪಾದಿಸಿ 
ಮುಂಬಯಿಯ ಭಾರತೀಯ ವಿದ್ಯಾಭವನದವರು ಪ್ರಕಟಿಸುತ್ತಿರುವ "ಪರಿವರ್ತನಶೀಲ ಸಮಾಜಕ್ಕೆ 
ಶಾಶ್ವತ ಮೌಲ್ಕಗಳು' ಎಂಬ ನನ್ನ ಪುಸ್ತಕದ ನಾಲ್ಕನೆಯ ಸಂಪುಟದಲ್ಲಿ "ಮಾನವಶ್ರೇಷ್ಠತೆಗಾಗಿ 
ವಿದ್ಯಾಭ್ಯಾಸ' ಎಂದು ಹೆಸರುಕೊಟ್ಟು ಸೇರಿಸಿದ್ದೇನೆ. 


೪. ಜ್ಞಾನದ ಗ್ರಹಿಕೆ ಮತ್ತು ಮನನವಾಗಿ ವಿದ್ಯಾಭ್ಯಾಸ 


ನಮ್ಮ ಮನಸ್ಸುಗಳನ್ನಿಂದು ಈ ಮಾನವ ಶ್ರೇಷ್ಠತೆಯ ವಿಷಯ ತುಂಬಿಕೊಳ್ಳಬೇಕಾಗಿದೆ. 
೧೯೪೭ರಲ್ಲಿ ರಾಜಕೀಯ ಸ್ವಾತಂತ್ರ್ಯವನ್ನು ಪಡೆದ ಲಾಗಾಯ್ತು ಈ ಶ್ರೇಷ್ಠತೆಯ ಆದರ್ಶದಿಂದ 
ನಾವು ಪತಿತರಾಗುತ್ತಲೇ ಬಂದಿದ್ದೇವೆ. ಹೆಚ್ಚು ಹೆಚ್ಚು ಸಂಖೆಯ ಜನರ ಮನಸ್ಸಿನಿಂದ ಈ 
ಶ್ರೇಷ್ಠತೆಯ ಕಲ್ಪನೆ ಹಾಗೂ ಅದನ್ನು ಗಳಿಸುವ ಪ್ರಯತ್ನ ಮರೆಯಾಗುತ್ತ ನಡೆದಿದೆ. ನಾವಿಂದು 
ಯಾವ ಕೆಲಸವನ್ನೇ ಮಾಡಲಿ, ಅದರಲ್ಲಿ ಅರ್ಪಣೆಯ, ಸೇವೆಯ ಮನೋಭಾವದ ಬದಲಿಗೆ 
ಬೇಕಾಬಿಟ್ಟಿಯ, ಬೇಜವಾಬ್ದಾರಿಯ ಧೋರಣೆ ತುಂಬಿಕೊಳ್ಳುತ್ತಿರುವುದರಿಂದ ಅದಕ್ಷತೆ ತಾನೇತಾನಾಗಿ 
ದೇಶದ ಹಿತಕ್ಕೆ ತೀವ್ರ ಧಕ್ಕೆಯಾಗುತ್ತಿದೆ. ದೇಶದಾದ್ಯಂತ ಇಂದು ಜನರ ಮನಸ್ಸು ಹೃದಯಗಳನ್ನೆಲ್ಲ 
ತುಂಬಿಕೊಂಡಿರುವುದು ಒಂದೇ ಒಂದು--ದುಡ್ಡು, ಇನ್ನೂ ಹೆಚ್ಚು ದುಡ್ಡು ಮಾಡುವುದು ಹೇಗೆ 
ಎಂಬುದು ! ದೇಶದ ಮುನ್ನಡೆ ಯಾರನ್ನವಲಂಬಿಸಿದೆಯೋ ಆ ನಮ್ಮ ಮಿಲಿಯ ಮಿಲಿಯಗಟ್ಟಲೆ 
ಜನರ ಮನಸ್ಸುಗಳಿಂದ ಬೇರೆ. ಎಲ್ಲಾ ಶ್ರೇಷ್ಠತೆಯ ಕಲ್ಪನೆಗಳೂ ಅಳಿಸಿಯೇ ಹೋಗಿಬಿಟ್ಟಿವೆ. 
ಪರಿಣಾಮ ಕೆಟ್ಟದ್ದೆಲ್ಲದರ ಕಲಸುಮೇಲೋಗರವಾಗಿರುವ ಇಂದಿನ ಭಾರತ. ಜೀವನದ ಪ್ರತಿಯೊಂದು 
ರಂಗದಲ್ಲೂ ನಿರಾಶೆಯ ಕಾರ್ಮುಗಿಲು ಕವಿದುಕೊಂಡಿದೆ. ಏನಾಗಿದೆ ನಮಗೆ ? ಯಾತಕ್ಕಾಗಿ ನಾವು 
ದೇಶದ ಸ್ವಾತಂತ್ರ್ಯವನ್ನು ಗಳಿಸಿಕೊಂಡೆವು ? ನಿಧಾನವಾಗಿ ನಮ್ಮ ಜನರಿಂದ ಈ ಪ್ರಶ್ನೆ ಕೇಳಲ್ಬಡು 


CC-0. Jangamwadi Math Collection. Digitized by 658/6011 


೫೫೧ 


ಡ್‌ : ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮ್ಮ 
ತ್ತಿದೆಯೆಂಬುದೊಂದು ಆರೋಗ್ಯದ ಲಕ್ಷಣ. ಆದ್ದರಿಂದ, ಮಾನವೆಶ್ರೇಷ್ಠತೆಯ ಈ ಮಣ್ಣ 
ವಿಷಯವನ್ನು ಕೈಗೆತ್ತಿಕೊಳ್ಳಲು ಇದೇ ಸರಿಯಾದ ಸಮಯ. ಎಂಥ ಅದ್ಭುತ ವಿಷಯ । 
ಕಾಲೇಜುಗಳಲ್ಲಿ ಓದುತ್ತಿರುವ ನಮ್ಮ ಮಿಲಿಯಗಟ್ಟಲೆ ಮಕ್ಕಳಿದ್ದಾರೆ. ಅವರ ಪಾಲಿಗೆ ಮಾನವ 
ಶ್ರೇಷ್ಠತೆ ಎಂಬುದು ಏನು ? ಅಧ್ಯಯನ, ಜ್ಞಾನದ ಗ್ರಹಿಕೆ, ಚಿಂತನೆ, ಸಶಕ್ತ ಶೀಲಸಂವಧ್ಧಣ್ಣ 
ವಿದ್ಯಾರ್ಥಿಗಳ ಪಾಲಿಗೆ ಅದೇ ಸರ್ವಶ್ರೇಷ್ಠತೆ. ವಿದ್ಯಾರ್ಥಿ--ಇದು ಸಂಸ್ಕೃತ ಪದ--ಯೆಂದರೆ 
ಕ್ಕಾಗಿ ಹಂಬಲಿಸುವವನು. ಮಾನವ ಜೀವನದ ಮೊದಲ ಇಪ್ಪತ್ತು ಇಪ್ಪತ್ತೈದು ವರ್ಷ ಈ ಪ್ರಯತ್ನ 
ಕ್ಕಾಗಿ ಮುಡಿಪು. ಜ್ಞಾನಕ್ಕಾಗಿ ಹಂಬಲಿಸಿ ಗ್ರಹಿಸುವುದಷ್ಟೇ ಅಲ್ಲ, ಅದನ್ನು ಅಭಿವೃದ್ಧಿಪ 
ಅಲ್ಲ, ಮನನಮಾಡಿ ಅದನ್ನು ಜೀರ್ಣಿಸಿ ಸ್ವಾಯತ್ತಗೊಳಿಸಿಕೊಳ್ಳಬೇಕು. ಹಾಗೆ ಮನನದಿಂದ 
ಜೀರ್ಣಿಸಿಕೊಳ್ಳದ ಜ್ಞಾನ ಹೇಗೆಹೇಗೂ ಫಲಕಾರಿಯಾಗುವುದಿಲ್ಲ. 

ಆದ್ದರಿಂದಲೇ ಈ ಜೀರ್ಣಿಸಿಕೊಳ್ಳುವುದು ಎಂಬ ಪದ ಆಹಾರದ ವಿಚಾರದಲ್ಲಿ ಹೇಗೋ 
ಹಾಗೆ ಜ್ಞಾನದ ವಿಚಾದಲ್ಲಿಯೂ ಸಹ ಬಹಳ ಮುಖ್ಯವಾದದ್ದು. ನೀವು ತೆಗೆದುಕೊಂಡ ಆಹಾರವನ್ನು 
ಜೀರ್ಣಿಸಿಕೊಳ್ಳಲೇಬೇಕು ; ಇಲ್ಲವಾದರೆ ನಿಮಗೆ ಅದರಿಂದ ಪುಷ್ಟಿ ಸಿಕ್ಕದು ಮಾತ್ರವಲ್ಲ, ಅದೇ 
ನಿಮ್ಮ ಶರೀರಕ್ಕೆ ವಿಷವಾಗಿ ಪರಿಣಮಿಸುವುದು. ಹಾಗೆಯೇ, ಗ್ರಹಿಸಿದ ಜ್ಞಾನವನ್ನು ಜೀರ್ಣಿಸ 
ನಿಮ್ಮದಾಗಿಸಿಕೊಂಡಾಗ ಮಾತ್ರ ಅದು ಮನಸ್ಸಿಗೆ ಪರಿಣತಿಯನ್ನಿತ್ತು ನಿಮ್ಮ ಶಕ್ತಿ ಸಾಮರ್ಥ್ಯಗಳ 
ಮೂಲವಾಗುವುದು. ಜೀರ್ಣವಾಗ. ಕೇವಲ ಗ್ರಹಿಕೆಯ ಜ್ಞಾನದಿಂದ ನೀವು ಕೇವಲ ಒತ್ತಿ ತುಂಬಿರ 
ಮೆದುಳಾಗುವಿರಿ. ನಿಮಗೆ ಅದರಿಂದ ಏನೂ ಬಲ ಸಿಕ್ಕುವುದಿಲ್ಲವಷ್ಟೇ ಅಲ್ಲ, ದುರಹಂಕಾರ, 
ಹೊಂದಾಣಿಕೆಯ ಅಸಾಮರ್ಥ್ಯ ಮೊದಲಾದ ದುರ್ಗುಣಗಳು ಬೇರೂರಿ ಮನಸ್ಸನ್ನು ಸಂಕೀರ್ಣ 
ಗೊಳಿಸುವುವು. ನಾವು ಭಾರತೀಯರು ಇಂದು ಅನೇಕಾನೇಕ ಜೀರ್ಣವಾಗದ, ನಮ್ಮದಾಗಿಸಿಕೊಳ್ಳದ 
ಜ್ಞಾನದ ವಿಷಗಳಿಂದಾಗಿ ನರಳುತ್ತಿದ್ದೇವೆ ಎಂದು. ಹೇಳಲು ನನಗೆ ದುಃಖವಾಗುತ್ತದೆ. ದೇಶದ 
ವಿದ್ಯಾವಂತರೆನ್ನಿಸಿಕೊಂಡವರಲ್ಲೇ ಹೆಚ್ಚಾಗಿರುವ ಹೀನ ಮಾರ್ಗಗಳಿಂದ ಅಧಿಕಾರ ಗಳಿಸುವ ದುರಾಸೆ 
ಲಂಚ, ಭ್ರಷ್ಟಾಚಾರ, ಕಳ್ಳಸಾಗಣಿಕೆ, ಸಾಮಾಜಿಕ' ವಂಚನೆ ಮೊದಲಾದ ನಮ್ಮ ರಾಷ್ಟ್ರದ ಎಲ್ಲಾ 
ರೀತಿಯ ರೋಗಗಳ ಹಿಂದಿರುವುದೂ ಇದೇ. ಮಿಲಿಯಗಟ್ಟಲೆ ಇರುವ ಜನಸಮುದಾಯಯದ 
ಹಿತಕ್ಕಾಗಿ ಬಳಸದೆ, :ಒಂದು ಅಭಿವೃದ್ಧಿಶೀಲ, ಶಕ್ತ ರಾಷ್ಟ್ರವನ್ನು ಕಟ್ಟಲು ಬಳಸದೆ, ರಾಜಕೀಯ 
ಸ್ವಾತಂತ್ರ್ಯವನ್ನು ನಾವು ಕೇವಲ ಸ್ವಾರ್ಥಸಾಧನೆಯ ಉದ್ದೇಶಕ್ಕಾಗಿ ಬಳಸುತ್ತಿರುವುದು ಒಂದು 
ರಾಷ್ಟ್ರೀಯ ದುರಂತ. ಬಡತನದಿಂದ ನರಳುತ್ತಿರುವ ಜನಸಮುದಾಯದ ನೋವಿನ ಹಿನ್ನೆಲೆಯಲ್ಲಿ, 
ಈ ಸ್ವಾರ್ಥಕೇಂದ್ರಿತ ನಡತೆ ಧೋರಣೆಗಳ ನಡುವೆ, ನಮ್ಮ ವಿದ್ಯಾವಂತರನೇಕರ ಜೀವನದಲ್ಲಿ ಈ 
ಮಾನವಶ್ರೇಷ್ಠತೆಯ ಕಲ್ಪನೆಯನ್ನೆಲ್ಲಿ ಕಾಣೋಣ ? 


೫. "ಅಮೃತ' ಹಾಗೂ "ಮೃತ' ಜನಗಳ ಬಗ್ಗೆ ವಿವೇಕಾನಂದರು ಹೇಳಿದ್ದು 
ತ ತ ೧೮೯೪ರಲ್ಲಿ ಮೈಸೂರು ಮಹಾರಾಜರಿಗೆ ಚಿಕಾಗೋದಿಂದ ಸ 
ತ್ರವೊಂದರಲ್ಲಿ “ಅಮೃತ' ಹಾಗೂ "ಮೃತ' ಜನ ಇದಾರೆ. (ಕತಿಶೆ 
ಸಂಪುಟ ೪, ಪುಟ ೧೪೮): ನಾಗವರ 
ಸ೦ಹಿತಣ್ಣಗಿ ಬದುಕುವರೋ ಅವರೇ ಜೀವಂತರ ಉಳಿದವರು ಜೀವಣಿವಗಳೆ: 
ನಮ್ಮ ದೇಶದಲ್ಲಿ "ಜೀವಚ್ಛವ'ಗಳೇ ಅಧಿ ’ ತೀರಾ 
ಜ್ಯ ಧಿಕಾಧಿಕ ಸಂಖ್ಯೆಯಲ್ಲಿದ್ದಾವೆ ; "ಜ್ರೀವಂತೆರು' ಠೀ" 
ಅಲ್ಪಸಂಖ್ಯಾತರು | ನಮ್ಮ ಮುಂದಿಗುವ್ನಸೊಡ್ಡ ಕೆಬಸವೇ ಈ ಬಹುಸಂಖ್ಯಾತರ ಗುಂಪಿನ ಹೆಚ 


ಮಾನವಶ್ರೇಷ್ಠತೆಯ ತತ್ತ್ವ 
೫೫೩ 


ಹೆಚ್ಚು ಜನರನ್ನು "ಜೀವಂತರ'ನ್ನಾಗಿ ಮಾಡುವುದು. ಇದ 
ಹೆಚ್ಚುಹೆಚ್ಚಾಗಿ ಪ್ರಚುರಪಡಿಸುವುದರ ಮೂಲಕ ತು ಜ್ಯ 
ಅಭಿವ್ಯಕ್ತಿ ನಮ್ಮ ರಾಷ್ಟ್ರಜೀವನದ ಒಂದು ನಿರ್ದಿಷ್ಟ ರಂಗದಲ್ಲಿ ಸಾಧ್ಯ ; ಆದೇ ನು ಜನನರ 
ಆತ್ಮಗೌರವವನ್ನು, ಒಂದು ಮರ್ಯಾದೆಯ ಭಾವನೆಯನ್ನು ಪ್ರತಿಷ್ಠಾಪಿಸುತ್ತದೆ. ಒಂದು ಕೆಲಸವನು 
ಒಬ್ಬನಿಗೆ ವಹಿಸಿದಾಗ, ಅವನು ಅದನ್ನು ಹಾಗೂ ಅದಕ್ಕಾಗಿ ಇರುವ ಪ್ರಶ ಲ ಒಪ್ಪಿಕೊಂಡಾಗ, 
ಪ್ರಾಮಾಣಿಕವಾಗಿ ಮತ್ತು ಸಮರ್ಥವಾಗಿ ನಿರ್ವಹಿಸಬೇಕೆಂಬ ಇಚ್ಛೆ ಹಾಗೂ ಶ್ರದ್ಧೆಯನ್ನು ಈ 
ತತ್ತ್ವವು ಅವನಲ್ಲಿ ಮೂಡಿಸುತ್ತದೆ. ಯಾವುದೇ ದೇಶದವರಾಗಲಿ, ಎಲ್ಲಿಯವರಾಗಲಿ ಇ ನಂತ 
ಜನರು ಇದನ್ನು ಅರ್ಥಮಾಡಿಕೊಂಡು ಅನುಸರಿಸಬಲ್ಲರು. ಆದರೆ ಇದು ಅರ್ಥ*ಸಗದೆ, 
ಅನುಷ್ಠಾನಕ್ಕೆ ಬಂದಿಲ್ಲದೆ ಇರುವುದು ನಮ್ಮ ದೇಶ ಒಂದರಲ್ಲಿಯೆ ! ಕೆಲಸವೆಂದರೆ ಹಿಂಜರಿಯುವ, 
ೈಗೆತ್ತಿಕೊಂಡರೂ ಸರಿಯಾಗಿ, ಪ್ರಾಮಾಣಿಕವಾಗಿ ಅದನ್ನು ಮಾಡಲೊಲ್ಲದ ನಮ್ಮ ಜನರಿಗ 
ಕರ್ತವ್ಯದ ಮತ್ತು ಕಾಲನಿಷ್ಠೆಯ ಮಹಿಮೆ ತಿಳಿಯದು. ಅವರ ಕೆಲಸವನ್ನು ಮೇಲ್ವಿಚಾರಣೆ. ಮಾಡಲು 
ಒಬ್ಬ, ಅವನ ಮೇಲ್ವಿಚಾರಣೆಯ ಕೆಲಸವನ್ನು ಮೇಲ್ವಿಚಾರಣೆ ಮಾಡಲು ಇನ್ನೊಬ್ಬ, ಹೀಗೆ ಅನಂತ 
ಸಂಖ್ಯೆಯ ಮೇಲ್ವಿಚಾರಕರು ನಮಗೆ ಅವಶೃವಾಗುತ್ತಾರೆ ! ಸ್ವತಂತ್ರ ಜನರು ಇನ್ನೊಬ್ಬರು 
ತಮ್ಮ ಕೆಲಸದ ಮೇಲ್ವಿಚಾರಣೆ ಮಾಡುವುದನ್ನು ಇಷ್ಟಪಡುವುದಿಲ್ಲ ; ಅಂತಹ ಮೇಲ್ವಿಚಾರಣೆ 
ಅವರಿಗೆ ಅವಶ್ಯಕವೂ ಅಲ್ಲ. ಈ ಕೆಟ್ಟ ಮೇಲ್ವಿಚಾರಣೆ ವ್ಯವಸ್ಥೆಯ ಅತಿರೇಕವನ್ನು ನಾನು ಬೇರೆ 
ಯಾವ ದೇಶದಲ್ಲಿಯೂ ನೋಡಿಲ್ಲ. ಎಲ್ಲೆಡೆ ಯಾವುದೇ ಕ್ಷೇತ್ರದ ಯಾರೊಬ್ಬ ಕೆಲಸಗಾರನಾಗಲಿ, 
ಅವನಿಗೊಂದು ಆತ್ಮಗೌರವವಿರುತ್ತದೆ ; ತನ್ನ ಇಷ್ಟದಂತೆ ಸ್ವತಂತ್ರವಾಗಿಯೆ ಆ ಕೆಲಸವನ್ನು ವಹಿಸಿ 
ಕೊಂಡಿರುತ್ತಾನೆ ; ಆ ಕೆಲಸವನ್ನು ಯೋಗ್ಯ ರೀತಿಯಿಂದ ಮಾಡಿ ಮುಗಿಸುವ ಜವಾಬ್ದಾರಿಯ ಪ್ರಜ್ಞೆ 
ಅವನಿಗಿರುತ್ತದೆ. ಬೇರೆಯವರು ನನ್ನ ಮೇಲೆ ಏತಕ್ಕಾಗಿ ಕಣ್ಣಿಟ್ವಿರಬೇಕು ? ನಾನೇಸು ಮಾಡುತ್ತಿದ್ದೇ 
ನೆಂದು ನನಗೆ ಗೊತ್ತಿಲ್ಲವೆ ? ನನ್ನ ಕೆಲಸ ನಾನು ಯೋಗ್ಯನೆಂಬುದನ್ನು ತೋರಿಸುತ್ತಿದೆ. ನಾನೊಬ್ಬ 
ಸ್ವ-ಇಚ್ಛೆಯ ಸ್ವ.ಶಿಸ್ತಿನ ವ್ಯಕ್ತಿ. ಇದು ಸ್ವತಂತ್ರ ಜನರ ಧೋರಣೆ. ಇದೇ ಮಾನವನ ಸ್ವಾತಂತ್ರ್ಯ, 
ಆತ್ಮಗೌರವ, ಮರ್ಯಾದೆ. ನಮ್ಮ ಜನರು ಈ ಆರೋಗ್ಯಕರವಾದ ಧೋರಣೆಯನ್ನು 'ತಳೆಯುವುದು 
ಯಾವಾಗ? “ಜೀವಚ್ಛವ'ಗಳಾಗಿರುವುದನ್ನು ಬಿಟ್ಟು ನಮ್ಮವರು "ಜೀವಂತ'ರಾಗುವುದು ಯಾವಾಗ ? 
ಇನ್ನೊಬ್ಬರು ತಮ್ಮ ಕೆಲಸದ ಮೇಲೆ ಕಣ್ಣಿಟ್ಟಿರುವುದು ತಮ್ಮ ಮರ್ಯಾದೆಗೆ, ಜವಾಬ್ದಾರಿಗೆ, 
ವ್ಯಕ್ತಿಸ್ಥಾತಂತ್ರ್ಯಕ್ಕೆ ಅವಮಾನವೆಂದು ಅವರು ಭಾವಿಸುವುದು ಯಾವಾಗ ? 

ಸಾಮಾಜಿಕ ಜವಾಬ್ದಾರಿ, ವೈಯಕ್ತಿಕ ಜೀವನದಲ್ಲಿ ಶಿಸ್ತು ವ್ಯಕ್ತಿ ಸ್ವಾತಂತ್ರ್ಯಗಳನ್ನೊಳಗೊಂಡ 
ನಾಗರಿಕ ಪ್ರಜ್ಞೆಯನ್ನು ರೂಢಿಸಿಕೊಂಡಾಗ ನಮ್ಮ ಜನರಿಗೆ ಈ ಶ್ರೇಷ್ಠತೆ ಬಂದೇ ಬರುತ್ತದೆ. ಈ 
ಪ್ರದೀಪ್ತ ನಾಗರಿಕ ಪ್ರಜ್ಞೆ ಇರುವ ಬದುಕಿನ ಯಾವ ಕ್ಷೇತ್ರದ ಯಾರೊಬ್ಬರಿಗಾಗಲಿ, ಒಂದು ಕೆಲಸ : 
ವನ್ನು ವಹಿಸಿ ಆ ಜವಾಬ್ದಾರಿಯನ್ನು ಅವನು ತನ್ನ ಸಾಮರ್ಥ್ಯವಿದ್ದಷ್ಟೂ ಚೆನ್ನಾಗಿ ಮಾಡುತ್ತಾನೆಂದು 
ನಂಬಬಹುದು. ಆದರೆ ಇಂದು ನಮ್ಮ ದೇಶದ ವಿಚಾರದಲ್ಲಿ ಬಹಳಷ್ಟುಮಟ್ಟಿಗೆ ಸತ್ಯವೆಂದು 
ಹೇಳಲಾಗದು. ನಮ್ಮಲ್ಲಿ ಶಿಸ್ತಿಲ್ಲದ, ಆತ್ಮಗೌರವವಿಲ್ಲದ ಬಹಳಷ್ಟು ಜನರಿದ್ದಾರೆ ; ಅವರು 
ಕೆಲಸಮಾಡದೆ ಸಂಬಳಸಾರಿಗೆಗಳನ್ನು ಮಾತ್ರ ಕೇಳುತ್ತಾರೆ. `ಇದು ಗುಲಾಮಗಿರಿಯ ಧೋರಣೆ, 
ಗೌರವಾನ್ವಿತನಾದ ಸ್ವತಂತ್ರ ನಾಗರಿಕನದಲ್ಲ ಎಂಬುದನ್ನು ಅವರು ಮನಗಾಣುವುದಿಲ್ಲ. ಇಂತಹ 
ಸಿನೆಶದಲ್ಲಿ ಒಬ್ಬರನ್ನೊಬ್ಬರು ನಂಬುವುದು ಸಾಧ್ಯವಿಲ್ಲ ; ಹಾಗಾದಾಗ ಎಲ್ಲಾ ರೀತಿಯ 
ಶೀಷೃತೆಗಳೂ ಕೊಚ್ಚಿ ಹೂಳ್ಳ್ಬ್ಲುತ್ತವ್ಟ, ಸಂಸ ನಂ ದ್ದಾಗ ನತ ಮೌನವಶ್ರೇಷ್ಯ 


by eGangotri 


Aas 


ವಾ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಳ 
ಕಾಶಗೊಳ್ಳುವುದು ಸಾಧ್ಯ. ಕೆಲಸದಲ್ಲಿ ಶ್ರೇಷ್ಠತೆ, ಪರಸ್ಪರ ಮಾನವೀಯ ಸಂಬಂಧಗಳಲ್ಲಿ ಶ್ರೇ 
ನ ನಮ್ಮನ್ನು ಹಾಗಲ ಶ್ರೇಷ್ಮತೆ- ಇವೆಲ್ಲವೂ ದಾಸ್ಮಮನೋದಾದನ್ನ 
ಮನಸ್ಸಿನಿಂದ ಕಿತ್ತೊಗೆದು ನಿಜವಾಗಿಯೂ ಸ್ವತಂತ್ರನಾಗಿ ಆತ್ಮಗೌರವವನ್ನು ಅನುಭವಕ್ಕೆ ತಂದು 
ಕೊಂಡ ಮನುಷ್ಯನಿಗೆ ದೊರಕುತ್ತವೆ. ಆದರೆ ಈ ವ್ಯಕ್ತಿಸ್ವಾತಂತ್ರ್ಯದ ಭಾವ, ಯೋಗ್ಯತೆ, ಮರ್ಯಾದ 
ಎಲ್ಲವನ್ನೂ ದುಡ್ಡು ಮಾಡುವ ದುರಾಶೆ ಕ್ಷಣಮಾತ್ರದಲ್ಲಿ ನಾಶಪಡಿಸಿಬಿಡುತ್ತದೆ. ಹೀಗೆ, ರಾಜಕೀಯ 
ಸ್ವಾತಂತ್ರ್ಯ ಬಂದಾಗಿನಿಂದ ಪ್ರತಿಯೊಂದು ಬಗೆಯ ಶ್ರೇಷ್ಠತೆಯನ್ನೂ ದುಡ್ಡಿನಾಸೆ ಲಾಭಬಡುಕತನ 
ಸುಖಲೋಲುಪತೆಗಳ ಬೆನ್ನುಹತ್ತಿ ಹೋಗುತ್ತಿರುವ ನಮ್ಮ ಸಮಾಜದ ಜನರು ಕಳೆದುಕೊಂಡಿದ್ದಾರೆ. 


೬. ವಿದ್ಯಾಭ್ಯಾಸವನ್ನು ಮಾನವಶ್ರೇಷ್ಮತೆಯೆಡೆಗೆ ನೇರ್ಪಡಿಸಬೇಕಾಗಿದೆ 


ಈ ಮಾನವಶ್ರೇಷ್ಠತೆಯ ಕಲ್ಪನೆಯನ್ನು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ರಮದಲ್ಲಿ ಚಿಕ್ಕಂದಿನಿಂದಲೇ 
ಅಳವಡಿಸಲು ಇದೇ ಸಕಾಲ. ಪ್ರತಿಯೊಂದು ಮಗುವಿಗೂ ಮಾನವಶ್ರೇಷ್ಠತೆ ಎಂಬುದೊಂದಿದೆ 


`` ಎಂದು ತಿಳಿದುಕೊಳ್ಳಲು ಅವಕಾಶ ಮಾಡಿಕೊಡಬೇಕು. ಇದಕ್ಕೆ ಸಂಬಂಧಿಸಿದಂತೆ ೧೯೫೮ರಲ್ಲಿ 
`` ಭಾರತದಲ್ಲಿ ಸರ್ಕಾರದ ಆಶ್ರಯದಲ್ಲಿ ಜಪಾನಿನ ವಿಶ್ವವಿದ್ಯಾನಿಲಯಗಳಿಗೆ ಪ್ರವಾಸಿ ಉಪನ್ಯಾಸಕನಾಗಿ 


ಭೇಟಿಕೊಟ್ಟ ಸಂದರ್ಭದಲ್ಲಿ ನನಗೆ ಒಂದು ಹಿತವಾದ ಅನುಭವವಾಯಿತು. ಅಲ್ಲಿನ ಜನರು 


. ಮೌನವಾಗಿ ಏಕಾಗ್ರತೆಯಿಂದ ತಮ್ಮ ಪಾಡಿಗೆ ತಾವು ಕೆಲಸಮಾಡುತ್ತಿದ್ದುದನ್ನು ನೋಡಿದೆ. ಇಲ್ಲಿ 


ಇಂಡಿಯಾ ದೇಶದಲ್ಲಿರುವಂತೆ ಯಾರೊಬ್ಬರ ಮೇಲೂ ಮೇಲಿ ಚಾರಕರಿರಲಿಲ್ಲ. ಅವರವರಿಗೆ 
ವಹಿಸಿದ ಕೆಲಸವನ್ನು ಅವರು ಮಾಡಿ ಸಂಬಳ ತೆಗೆದುಕೊಂಡು ಮನೆಗೆ ಹೋಗುತ್ತಾರೆ. ನಿಮ್ಮ 
ಮನೆಯ ಪಾತ್ರೆ ತೊಳೆದು ನೆಲ ಒರೆಸಬೇಕಾಗಿದ್ದರೆ, ಕೆಲಸ ಕೊಡುವ ನೀವು ಕೆಲಸಗಾರ ಅಥವಾ 
ಕೆಲಸಗಾರ್ಶಿಗೆ ಇಂಥಾದ್ದು ನಿನ್ನ ಕೆಲಸ ಎಂದು ಹೇಳುತ್ತೀರಿ ; ಇಷ್ಟು ನಿನ್ನ ಸಂಬಳ ಎಂದು ಒಪ್ಪಿಸು 
ತ್ತೀರಿ. ಅವನು ಅಥವಾ ಅವಳು ಮೌನವಾಗಿ ಮನೆಗೆ ಬಂದು, ವಹಿಸಿದ ಕೆಲಸವನ್ನು ಮಾಡಿ 
ಮುಗಿಸಿ, ನಿಮಗೆ ವಂದಿಸಿ ಹೊರಟುಹೋಗುತ್ತಾನೆ(ಳೆ). ನೀವು ಕೆಲಸಗಾರನ(ಳ)ನ್ನು ಗಮನಿಸುತ್ತಿರ 
ಬೇಕಾಗಿಯೇ ಇಲ್ಲ. ಕೆಲಸ ಕೊಟ್ಟವನು, ಕೆಲಸ ಮಾಡುವವನು ಇಬ್ಬರೂ ಸ್ವತಂತ್ರರು ; ಸಂಬಳ 
ತೆಗೆದುಕೊಂಡ ಮಾತ್ರಕ್ಕೆ ಗುಲಾಮನೇ(ಳೆ0ನಲ್ಲವಾದ್ದರಿಂದ ಯಾರೂ ಅವನು(ಳು) ಮಾಡುವ 
ಕೆಲಸದ ಮೇಲೆ ಗಮನವಿಡಬೇಕಾಗಿಲ್ಲ.. : 

ನಾವು ಭಾರತೀಯರು ಬಹಳಷ್ಟು ಜನರು ದಾಸ್ಕಮನೋಭಾವದಿಂಧ ಇನ್ನೂ ಮುಕ್ತರಾಗಿಲ್ಲ 
ದಿರುವುದರಿಂದ ನಮ್ಮ ಕೆಲಸದ ವಿಧಾನದಲ್ಲಿ ಈ ಶ್ರೇಷ್ಠತೆಯ ಕೊರತೆಯಿದೆ. ಬ್ರಿಟಿಷರು ಭಾರತವನ್ನು 
ಬಿಟ್ಟು ತೆರಳಿದ ಮಾತ್ರಕ್ಕೆ ದಾಸ್ಯ ಕಳೆದು ನಾವು ಸ್ವತಂತ್ರರಾಗಿಬಿಡಲಿಲ್ಲ. ಸ್ವಾತಂತ್ರ್ಯವೆಂಬುದು 


ಪ್ರಯತ್ನಪೂರ್ವಕವಾಗಿ ಬೆಳೆಸಿಕೊಳ್ಳಬೇಕಾದ ಮಾನಸಿಕ ಧೋರಣೆ. ರಾಜ್ಯವಾಳುತ್ತಿದ್ದ ಅನ್ನ , 


ದೇಶೀಯರು ಹೊರಟುಹೋದದ್ದು ಒಂದು ಪ್ರಾಸಂಗಿಕವಾದ ಬಾಹ್ಮ ಘಟನೆ ; ಆದರೆ ನಿಜವಾದ 
ಸ್ವಾತಂತ್ರ್ಯವೆಂಬುದು ಒಳಗಿನಿಂದಲೇ ಆಗಬೇಕಾದ ಆಧ್ಯಾತ್ಮಿಕ ಸಂಸ್ಕಾರ. ಇಂಥ ಆಂತರಿಕವಾದ 
ಸಂಸ್ಕಾರ ಮಾತ್ರ ಜೀವನದ ಎಲ್ಲ ರಂಗಗಳಿಗೂ ಶ್ರೇಷ್ಠತೆಯ ಮೆರುಗನ್ನು ತಂದುಕೊಡಬಲ್ಲುದು. 
ಇಂದು ಎಲ್ಲೆಲ್ಲೂ ಈ ಧೋರಣೆಯದೇ ಕೊರತೆ ; ಇದರಿಂದಾಗಿ ರಾಷ್ಟ್ರಕ್ಕಾಗುತ್ತಿರುವ ನಷ್ಟ ಜನರಿ 
ಗಾಗುತ್ತಿರುವ ವೇದನೆ, ಹೇಳತೀರದು. ನಾವು ಮಾಡುವ ರಸ್ತೆಗೆ ಒಂದು ವರ್ಷಕ್ಕಿಂತ ಹೆಚ್ಚು 

ಬಾರದು, ಇನ್ನೂ ಹಲವಾರು ಇದರಂತೆಯೇ ತಯಾರಿಸುವುದರೊಳಗೇ ಕೆಟ್ಟು ಹೋಗಿರುತ್ತವೆ. 
ರಿಪೇರಿಗೆಂದು ರೇಡಿಯೋ ಕೊಡುತ್ತೀರಿ ; ಅದು ರಿಫ್ಲೇರಿಯಾಗಿ ದೊಡ್ಡ ಮೊತ್ತದ ಬಿಲ್‌ನೊಂದಿಗೆ 


ದಿ 
ವಾಪಸು ಬರುತ್ತದೆ, ಆದರೆ ಸರಿಯಾಗಿರುವುದಿಲ್ಲ- ರಿಫೇರಿಯವನು ಪ್ರಾಮಾಣಿಕವಾಗಿಯೂ ಅದರ 
CC-0. Jangamwadi Math Collection. Digitized by 65/0011 


“ ಮಾನವಶ್ರೇಷ್ಠತೆಯ ತತ್ತ್ವ 
`` ದೋಷವೇನೆಂದು ಪರೀಕ್ಷಿಸುವ ಗೋಜಿಗೇ ಹೊ 


೫೫೫ 
ಗಿರುವುದಿಲ್ಲ ; 
"ಇತರ ಎಲ್ಲ ವೃತ್ತಿಗಳವರಂತೆ, ಕೆಲಸದಲ್ಲಿನ ಶ್ರೇಷ್ಠತೆಯ ಸಾ ಜ್‌ 
`ತಂತ್ರ ದಲ್ಲಿನ ಶ್ರೇಷ್ಠತೆ ! ಅವನಿಗೆ ಆತ್ಮಗೌರವ ಹಾಗೂ ಶ್ರೇಷ್ಠತೆಯ ಒಲವೇನಾದರು ಇದ್ದಿದ್ದರೆ ॥ 
: ದುಡ್ಡು ಸಂಪಾದಿಸುವುದರ ಜೊತೆಗೆ ಒಳ್ಳೆಯ ಕೆಲಸ ಗುರಿಯಾಗಿಟ್ಟುಕೊಳ್ಳುತ್ತಿ ದ್ದ; 
ಜನಗಳು ನನ್ನನ್ನು ನಂಬಿ ಹಣ ಕೊಡುತ್ತಾರೆ, ನನ್ನ ಕೆಲಸವನ್ನು ಮ 
ಯೋಚಿಸುತ್ತಿದ್ದ. ಅಲ್ಲಿದೆ ಮಾನವಶ್ರೇಷ್ಠತೆಯ ಸತ್ವ, ಜೀವನದ ಇಂಥ ಎಲ್ಲಾ ರೀತಿಯ ಸಂದರ್ಭ 
ಗಳಲ್ಲಿಯೂ ಮಾನವಶ್ರೇಷ್ಠತೆಯು ವ್ಯಕ್ತಿಸ್ವಾತಂತ್ರ್ಯ, ಆತ್ಮಗೌರವ ಮತ್ತು ಮರ್ಯಾದಗಳಿಂದಲೇ 
ಉಗಮವಾಗುವುದನ್ನು ಕಾಣುತ್ತೀರಿ. ಇವುಗಳನ್ನು ನಾಶಪಡಿಸಿದರೆ ಎಲ್ಲಾ ಶ್ರೇಷ್ಠತೆಯೂ ಕಣ್ಮರೆ 
ಯಾಗುವುದು. 
ಶಿಕ್ಷಕನೊಬ್ಬ ಒಂದು ವಿದ್ಯಾರ್ಥಿಗಳ ಗುಂಪಿಗೆ ಬೋಧಕನಾಗಿರುತ್ತಾನೆ ಎಂದಿಟ್ಟುಕೊಳ್ಳೋಣ. 
ಅವನಿಗೆ ಆತ್ಮಗೌರವವಿದೆ, ಸ್ವತಂತ್ರ ಭಾರತದ ಸ್ವತಂತ್ರ ನಾಗರಿಕ ತಾನು, ಬೋಧನೆಯ ಪರಮ 
ಪವಿತ್ರ ಕೆಲಸಕ್ಕಾಗಿ ತಾನಿರುವುದು ಎಂಬ ಅರಿವಿದೆ ; ಸ್ವಾಮಿ ವಿವೇಕಾನಂದರು ಹೇಳಿದ ಹಾಗೆ 
ಪುರುಷಸಿಂಹರನ್ನು ತಯಾರುಮಾಡುವುದರ ಮೂಲಕ -.ಪೃವನ್ನು ಕಟ್ಟುವ ಕಾರ್ಯಕ್ಕಾಗಿ 
ಮೀಸಲಿರಿಸಬೇಕಾದ ವೃತ್ತಿಯಿದು ಎಂಬುದೂ ಗೊತ್ತಿದೆ. ಹೊಸ ಪೀಳಿಗೆಗೆ ಅವನು ಜ್ಞಾನಸಂದೀಪನ 
ಮಾಡಬೇಕಾಗಿದೆ, ಅರಿವನ್ನು ಮೂಡಿಸಬೇಕಾಗಿದೆ. ತನ್ನ ಮಾತು ತನ್ನ ಕೆಲಸದ ಬಗ್ಗೆ ಇಂತಹ 
ಚಿಂತನಾಲಹರಿಯಿರಿದ' ಪ್ರೇರಿತನಾಗುವ ಅವನು ಒಳ್ಳೆಯ ಪ್ರಬೋಧಕನಾಗುತ್ತಾನೆ ; ಕೇವಲ 
ವಿಷಯಸಂವಾಹಕನಾಗುವ ಬದಲು ವಿಚಾರಪ್ರಚೋದಕನಾಗುತ್ತಾನೆ. ಶಿಕ್ಷಕವೃತ್ತಿಯಲ್ಲಿನ 
ಮಾನವಶ್ರೇಷ್ಠತೆಯೆಂದರೆ ಇದು. ಇಂದಿನ ವಿದ್ಯಾಕ್ಷೇತ್ರದಲ್ಲಿ ಈ ಶ್ರೇಷ್ಠತೆ ಬಹಳಮಟ್ಟಿಗೆ 
ಇಲ್ಲವಾಗುತ್ತಿದೆ. ವಿದ್ಯಾರ್ಥಿಗಳಿಗೆ ಆತ್ಮಂತಿಕವಾಗಿ ತಮ್ಮಲ್ಲಿದ್ದಷ್ಟು ಜ್ಞಾನವನ್ನು ನಿರ್ವಂಚನೆಯಿಂದ 
ಕೊಡುವ ಮನೋಭಾವ ಅವಕಾಶ ಎರಡೂ ಇಲ್ಲವಾಗಿವೆ; ಶಿಕ್ಷಕನಾಗಿರುವುದೊಂದು ಭಾಗ್ಯವೆಂಬ 
ಸಂತೋಷವಾಗಲಿ ಪವಿತ್ರ ವೃತ್ತಿಯಲ್ಲಿದ್ದೇನೆಂಬ ಹೆಮ್ಮೆಯಾಗಲಿ ಇಲ್ಲವಾಗಿವೆ. ದೇಶದ ಮಕ್ಕಳಿಗೆ 
ವಿದ್ಯಾಭ್ಯಾಸ ಮಾಡಿಸುವ ಮಹತ್ಕಾರ್ಯದಲ್ಲಿ ರಾಷ್ಟ್ರದ ಕೈಯ್ಯಲ್ಲಿರುವ ಮುಖ್ಯಸಾಧನ ತಾನೆಂಬು 
ದನ್ನು ಇಂದಿನ ಶಿಕ್ಷಕರು ಮರೆತಿದ್ದಾರೆ. ಮಿಲಿಯಗಟ್ಟಲೆ ಮಕ್ಕಳು ಹಳ್ಳಿಗಾಡಿನಿಂದ ಜ್ಞಾನವನ್ನು 
ಹುಡುಕಿಕೊಂಡು ಬರುತ್ತಾರೆ, ಜ್ಞಾನದ ಹಸಿವಿನಿಂದ ಬೆಳಗ್ಗೆ ಬೇಗ ಎದ್ದು ಧಾವಂತಪಟ್ಟುಕೊಂಡು 
ಶಾಲೆಗೆ ಬರುವ ತಪಸ್ಸನ್ನೂ ಆಚರಿಸುತ್ತಾರೆ. ಈ ಮಕ್ಕಳಿಗೆ ಸ್ವತಂತ್ರಭಾರತ ಪ್ರಾಚೀನ ಅರ್ವಾಚೀನ 
ಎರಡೂ ರೀತಿಯ ಉತ್ತಮೋತ್ತಮ ಸಂಪತ್ತನ್ನು ಧಾರೆಯೆರೆಯಬೇಕಾಗಿದೆ. ಇಲ್ಲಿ ಶಿಕ್ಷಕನ 
ಸ್ಥಾನವೇನು ? ರಾಷ್ಟ್ರಸಂವಿಧಾನದ, ರಾಜ್ಯನ, ಸರ್ಕಾರದ ಭರವಸೆಯೊಂದು ಕಡೆ ; ಜನಗಳ, 
ತಿಳಿದುಕೊಳ್ಳಬೇಕೆಂಬ ಹಂಬಲ, ಒಳ್ಳೆಯ ಬದುಕಿಗಾಗಿ ಆಶಿಸುವ ತುಡಿತ ಇನ್ನೊಂದು ಕಡೆ ; ಈ 
ಎರಡು ಮಹಾಶಕ್ತಿಗಳು ಸಂಧಿಸುವ ಕೇಂದ್ರಬಿಂದುವೇ ಶಿಕ್ಷಕ. ಯಾವ ಶಿಕ್ಷಕ ಈ ಸತ್ಯವನ್ನು 
ಿನೋ ಅವನು ವ್ಯವಸ್ಥೆಯನ್ನು ದೂರುವ ಗೊಣಗಪ್ಪನೂ ಸ್ವಕೇಂದ್ರಿತ ಸ್ಥಾಣುವೂ 
ವ ಬಿಟ್ಟು, ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಮೂಲವಾಗುತ್ತಾನೆ, ಸಾಮಾಜಿಕ ಸು 
ಹರಿಕಾರನಾಗುತ್ತಾವ್ರೆ, ಜನಾಂಗದ ಮುನ್ನಡೆಗೆ ಕ್ರಿಯಾಶೀಲ ಕಾರಣಪುರುಷನಾಗುತ್ತಾನೆ. ಜನಗ 
ಅಭಿವೃದ್ಧಿಯ ಉದ್ದೇಶಕ್ಕೆ ನೊಗಕಟ್ಟಿದಂತಿರಬೇಕಾದ ಇಂತಹ ಪ್ರದೀಪ್ತವೃಕ್ತಿತ್ವದ ಕ್ರಿಯಾ 
ಶೀಲತೆಯೇ ನಮ್ಮ ರಾಷ್ಟ್ರಜೀವನದ ಎಲ್ಲಾ ರಂಗಗಳಲ್ಲಿಯೂ ಇಂದು ಇಲ್ಲ, 


CC-0. Jangamwadi Math Collection. Digitized by 608/0001 


ಮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಳು 
೭. ಸ್ವತಂತ್ರ ಭಾರತದಲ್ಲಿ ಮನುಷ್ಯನ ಸ್ಥಾನಮಾನ : ಪ್ರಾಥಮಿಕ ಹಾಗೂ ಆನುಷಂಗಿಕ 
ಕಳೆದ ಇಪ್ಪತ್ತೈದು ಮೂವತ್ತು 'ವರ್ಷಗಳಿಂದಲೂ ನಾನು ಮೊದಲು ದೆಹಲಿಯಲ್ಲಿ, ಈಗ 
ಮಸ್ಸೂರಿಯಲ್ಲಿ, ರಾಷ್ಟ್ರೀಯ ಆಡಳಿತ ಅಕಾಡೆಮಿಯನ್ನುದ್ದೇಶಿಸಿ ಮಾತನಾಡುತ್ತಾ ಬಂದಿದ್ದೇನೆ. 
ಭುವನೇಶ್ವರ, ಬೆಂಗಳೂರು, ಮುಂಬಯಿ, ಲಕ್ನೋ, ಪಾಟ್ನ ಮುಂತಾದ ನಗರಗಳಲ್ಲಿನ ರಾಜ್ಯ 
ಕಾರ್ಯದರ್ಶಿ ಕಛೇರಿಗಳಲ್ಲಿ ಹಾಗೂ ಕೇಂದ್ರ ಸರ್ಕಾರದ ಕಾರ್ಯದರ್ಶಿ ಕಛೇರಿಗಳಲ್ಲಿ ಸಹ 
ಮಾತನಾಡಲು ಆಗಾಗ್ಗೆ ಹೋಗುತ್ತಿರುತ್ತೇನೆ. ದೇಶದ ಅಭಿವೃದ್ಧಿ ಯೋಜನೆಗಳ ಹಾಗೂ ಧೋರಣೆ 
ಗಳ ಹಿನ್ನೆಲೆಯಲ್ಲಿ ಆಡಳಿತದ ವಿಷಯವಾಗಿ ಮಾತನಾಡುವಂತೆ ಕೇಳುತ್ತಾರೆ. ಅಂಥ ಸಂದರ್ಭಗಳನ್ನು 
ನಾನು ಅಧಿಕಾರವರ್ಗದವರಿಗೆ ಮಾನವೀಯತೆಯ ಕಡೆಗೆ ಪ್ರಚೋದನೆ ಕೊಟ್ಟು ಸಹಸ್ಪಂದನ 
ಪಡೆಯಲು, ಆ ದಿಶೆಯಲ್ಲಿ ಅವರಿಗೆ ಸ್ಫೂರ್ತಿಕೊಡಲು ಬಳಸಿಕೊಳ್ಳುತ್ತೇನೆ. ಅವರ ಮನಸ್ಸನ್ನೂ 
ಹೃದಯವನ್ನೂ ಈ ಪ್ರಚೋದನೆ ಮುಟ್ಟಿದರೆ, ಆಡಳಿತಗಾರನ ಕೆಲಸ ಉತ್ತಮವಾಗುತ್ತದೆ. ನಾವು 
ಮಾಡುವ ಕೆಲಸದ ಗುಣ ನಮ್ಮ ಮನಸ್ಸಿನ ರಚನೆಯಿಂದ ಉಂಟಾಗುವಂಥಾದ್ದು ; ಮನಸ್ಸು ` 
ಆರೋಗ್ಯವಾಗಿದ್ದರೆ ಕೆಲಸವೂ ಚೆನ್ನಾಗಿರುತ್ತದೆ, ಮನಸ್ಸು ಹದ ತಪ್ಪಿದ್ದರೆ, ಕೆಲಸ ಕಳಪೆಯಾಗುತ್ತದೆ, 
ಕೆಟ್ಟದ್ದಾಗುತ್ತದೆ. ಎಲ್ಲಾ ಮಾನವಶ್ರೇಷ್ಠತಾ ಗುಣಗಳ ಮೂಲವೂ ಮನಸ್ಸೇ ಆದ್ದರಿಂದ, ಯಾವ 
ಯಾವ ಸಂಗತಿಗಳು ಮನಸ್ಸನ್ನು ಚೆನ್ನಾಗಿರಿಸಬಲ್ಲವೆಂಬುದರ ಬಗ್ಗೆ ನಾವು ಸ್ವಲ್ಪ ಯೋಚಿಸಬೇಕು. 
ಸ್ವತಂತ್ರ ಭಾರತದಲ್ಲಿ ಮಾನವನ ಸ್ಥಾನಮಾನ ಪ್ರಾಥಮಿಕ ಹಾಗೂ ಆನುಷಂಗಿಕ ಎಂಬ ಎರಡು 
ಆಯಾಮವುಳ್ಳದ್ದು ಎಂಬುದನ್ನು ನಾವು ತಿಳಿಯಬೇಕು. ಅಲ್ಲಲ್ಲಿ ನಮ್ಮ ಜನಗಳನ್ನು ನಾನು ಪ್ರಶ್ನಿಸು 
ತ್ತೇನೆ--ಯಾರು ನೀವು? ಏನಾಗಿದ್ದೀರಿ? ಪ್ರತಿಯೊಬ್ಬರೂ ಉತ್ತರಿಸುವುದು ಒಂದೇ ವಿಧವಾಗಿ-- 
ನಾನು ಎಂಜಿನಿಯರ್‌, ನಾನು ಡಾಕ್ಟರ್‌, ನಾನು ಗುಮಾಸ್ತ, ನಾನು ಆಫೀಸರ್‌, ನಾನು ಇದು, 
ನಾನು ಅದು. ಆಗ ನಾನೆನ್ನುತ್ತೇನೆ, ಇಲ್ಲ ಇಲ್ಲ ಅದು ಕೇವಲ ನಿಮ್ಮ ಆನುಷಂಗಿಕ ಸ್ಥಾನಮಾನ, 
ಸಮಾಜದಲ್ಲಿ ನೀವು ಮಾಡುತ್ತಿರುವ ಕೆಲಸ ; ನಿಮ್ಮ ಪ್ರಾಥಮಿಕ ಸ್ಥಾನಮಾನ ಬೇರೆಯೇ ಇದ 
ಯಾವುದದು ? ನೀವು ಒಬ್ಬ ಪ್ರಜೆ, ಸ್ವತಂತ್ರ ಭಾರತದ ಸೃತಂತ್ರ ಪ್ರಜೆ. ಅದೇ ನಿಮ್ಮ ನಿಜವಾದ 
ಸ್ಥಾನಮಾನ, ಅದೇ ನಿಮ್ಮ ಅಸ್ತಿತ್ವ. ನೀವು ಭಾರತದ ಗೌರವಾನ್ವಿತ ನಾಗರಿಕನಾಗಿರುವುದರಿಂದ 
ಒಂದು ಕ್ರಿಯಾಸ್ಥಾನದಲ್ಲಿ ನಿಂತು ಕೆಲಸ ಮಾಡಲು ನಿಮಗೆ ಆಹ್ವಾನವಿದೆ--ರಾಷ್ಟ್ರಪತಿ ಎಂತಲೋ; 
ಪ್ರಧಾನಿ ಎಂತಲೋ, ಆಫೀಸರ್‌, ಎಂಜಿನಿಯರ್‌, ಡಾಕ್ಟರ್‌, ಲಾಯರ್‌, ಟೀಚರ್‌, ಕಾರ್ಮಿಕ, 
ಮನೆವಾರ್ತೆಗಾರ ಇತ್ಯಾದಿ. ಅದು ನಿಮ್ಮ ಆನುಷಂಗಿಕ ಸ್ಥಾನಮಾನ, ನಿಮ್ಮ ಕ್ರಿಯಾಸ್ಥಾನ. ಸ್ವತಂತ್ರ 
. ಭಾರತದ ಸ್ವತಂತ್ರ ಪ್ರಜೆ ಎಂಬ ಅಸ್ತಿತ್ವವೇ ನಮ್ಮ ಪ್ರಾಥಮಿಕ ವ್ಯಕ್ತಿತ್ವ; ಇಂತಹ ಅಸ್ತಿತ್ವದಿಂದಲೇ 
ನಮಗೆ ದೇಶಸೇವಾಕ್ಕೆಂಕರ್ಯಕ್ಕೆ ಆಹ್ವಾನ, ಆ ಮೂಲಕ ಆನುಷಂಗಿಕ ವ್ಯಕ್ತಿತ್ವ. 
ಭಾರತದ ಯಾವುದೋ ಮೂಲೆಯ ಪ್ರಾಥಮಿಕ ಶಾಲೆಯೊಂದರಲ್ಲಿ ಪಾಠ ಹೇಳುತ್ತಿರುವ 
ಶಿಕ್ಷಕರೊಬ್ಬರನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಅವರನ್ನು ನಾವು ಏನೆಂದು ' 
ವರ್ಣಸೊಲಾ 7 ಅವರು ಮಾನವಶ್ರೇಷ್ಟತಾ ತತ್ತ್ವದ ದೃಷ್ಟಿಯಲ್ಲಿ ತಮ್ಮನ್ನು ತಾವು 
ಕು? ನಾವು ವರ್ಣಿಸುವುದಾಗಲಿ, ಅವರು ತಮ್ಮನ್ನು ತಾವು ತಿಳಿದುಕೊಳ್ಳುವುದಾಗಲಿ, 
ಎರಡು ರೀತಿಯಲ್ಲೂ ಅತ್ಯುತ್ತಮವೆಂದರೆ ಅವರು ಸರ್ವಸ್ವತಂತ್ರ ಭಾರತ ಪ್ರಜಾಧಿಪತ್ಯದ ನಾಗರಿಕ 
ಎಂಬುದೇ, ಇದೇ ಅವರ ನಿಜವಾದ ಅಸ್ತಿತ್ವ. ಇಂಥ ನಾಗರಿಕನಾಗಿರುವುದರಿಂದಲೇ ಅವರು 
ಪ್ರಾಥಮಿಕ ಶಾಲೆಯಲ್ಲಿ ಪಾಠ ಹೇಳುವ ಮೂಲಕ ಮೌಲಿಕವಾದ ದೇಶಸೇವೆಯನ್ನು ಸಲ್ಲಿಸಬಹು 
ದಾಗಿದೆ. ಆದ್ದರಿಂದಲೇ ನಾನು ಅಸ್ತಿತ್ವಕ್ಕೂ ಕ್ರಿಯೆಗೂ ಸರಿ ಎಂದು 
ಯಾವಾಗಲೂ ೫೫6ನ್ನ'ಕ66 ಯ n ನರುವೃವೃತಾ f [ಸ 
ಸಕಕ] ಸ ಜೊಭಾರ ಮಾಡಲ 








ಮಾನವಶ್ರೇಷ್ಠತೆಯ ತತ್ತ್ವ ೫೫೭ 


ಬಾರದು ; ಆದರೆ ಕ್ರಿಯೆ ಮಿತವಾದದ್ದು, ತಾತ್ಕಾಲಿಕ, ಸುಲಭವಾಗಿ ತೈಜಿಸಬಹುದಾದದ್ದು. 
ಉದಾಹರಣೆಗೆ, ಈಗ ಒಬ್ಬ ಎಂಜಿನಿಯರ್‌ ಎಂದಿಟ್ಟುಕೊಳ್ಳೋಣ. ಎಲ್ಲಿಯವರೆಗೆ ? ನಿವೃತ್ತ 
ನಾಗುವವರೆಗೆ ಅಥವಾ ಕೆಲಸ ಬದಲಾಯಿಸುವವರೆಗೆ. ಎಂಜಿನಿಯರ್‌, ಆಗಿರುವುದೇನೂ ಅವನ 
ಪ್ರಾಥಮಿಕ ಅಸ್ತಿತ್ವವಲ್ಲ ; ಅದು ಅವನು ನಿರ್ವಹಿಸುವ ಕ್ರಿಯೆ ಅಷ್ಟೇ. 

ಕೇವಲ ಒಂದು ಕ್ರಿಯಾಸ್ಥಾನದೊಂದಿಗೆ ನಿಮ್ಮನ್ನು ನೀವು ಗುರುತಿಸಿಕೊಂಡರೆ, ನೀವೊಬ್ಬ 
ಸಣ್ಣ ವ್ಯಕ್ತಿಯಾಗುತ್ತೀರಿ ; ಆ ಕ್ರಿಯೆಯಿಂದ ನಿವೃತ್ತರಾದ ಮೇಲೆ ನಿಮ್ಮ ಅಸ್ತಿತ್ವ ಸೊನ್ನೆ ! ಬದಲಿಗೆ 
ಸ್ವತಂತ್ರ ಭಾರತದ ನಾಗರಿಕನೆಂದು ನಿಮ್ಮನ್ನು ನೀವು ಗುರುತಿಸಿಕೊಂಡರೆ, ನಿಮ್ಮ ಕ್ರಿಯಾಸ್ಥಾನವನ್ನು 
ನಿಮ್ಮ ಅಸ್ತಿತ್ವದಿಂದ ತುಂಬಿ ಅದನ್ನು ಸರ್ವವಿಧವಾಗಿಯೂ ಶ್ರೀಮಂತಗೊಳಿಸುತ್ತೀರಿ. ನೀವು 
ಕ್ರಿಯಾಸ್ಥಾನವನ್ನು ಬದಲಿಸಬಹುದು, ಅಥವಾ ಕ್ರಿಯೆಯಿಂದಲೇ ನಿವೃತ್ತರಾಗಬಹುದು, ಆದರೂ 
ನೀವ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಿಲ್ಲ; ಏಕೆಂದರೆ ನಾಗರಿಕನೆಂಬ ನಿಮ್ಮ ವ್ಯಕ್ತಿತ್ವವನ್ನು ಪರಭಾರೆ 
ಮಾಡಲಾಗುವುದಿಲ್ಲ. ಬೇರಿನ ಆಳಕ್ಕೇ ಹೋಗಿ ಮಾನವಶ್ರೇಷ್ಠತೆಯ ಇರುವಿಕೆ ಇಲ್ಲ 
ಪರೀಕ್ಷಿಸುವ, ಆದರೆ ಜನರು ಸಾಮಾನ್ಯವಾಗಿ ಮರೆಯುವ, ರಾಜಕೀಯವೂ ಸಾಮಾಜಿಕವೂ ಆದ 
ಸತ್ಯವಿದು. ತೀರ ಸಾಧಾರಣ ಕೆಲಸ ಮಾಡುತ್ತಿರುವ ನಾನು ಹೇಳಿದ ಪ್ರಾಥಮಿಕ ಶಾಲೆಯ: ಶಿಕ್ಷಕನ. 


ಸಾಮಾಜಿಕ ಸ್ಥಾನ--ಕ್ರಿಯಾಸ್ಥಾನದಿಂದ ಅಳೆಯುವುದಾದರೆ- ಚಿಕ್ಕದೇ ; ಅವನು ಆದರ ಜೊತೆಗೆ" `.. 


ತನ್ನನ್ನು ತಾನು ಗುರುತಿಸಿಕೊಂಡರೆ ತಾನು ಸಣ್ಣವನೆಂದು ಕೊರಗುತ್ತಲೇ ಇರಬೇಕಾಗುತ್ತದೆ ; 
ಅಂಥ ಕೊರಗಿನಿಂದಾಗಿ ಅವನ ಕೆಲಸದ ನಿರ್ವಹಣೆ ಇನ್ನೂ ಚಿಕ್ಕದಾಗುತ್ತದೆ ; ಸ್ಥಗಿತ ವ್ಯಕ್ತಿಯಾಗಿ 
ಅವನು ಎಂಥದೋ ಒಂದು ಕೆಲಸ ಮಾಡಿಕೊಂಡು ಹೋಗುತ್ತಾನೆ. ಹೇಗೆ ಅವನ ಜೀವನ, ಅವನ 
ಕೆಲಸ ಎಲ್ಲಾ ಶ್ರೇಷ್ಠತೆಯನ್ನೂ ಕಳೆದುಕೊಳ್ಳುತ್ತದೆ ! ಆದರೆ ಒಮ್ಮೆ ಅವನು ತನ್ನ ಅಲುಗಿಸಲಾರದ 
ಪೂರ್ಣ ಅಸ್ತಿತ್ವವನ್ನು ಸಾಕ್ಷಾತ್ಯರಿಸಿಕೊಂಡರೆ-ನಾನು ಈ ಸ್ವತಂತ್ರ ಭಾರತದ ನಾಗರಿಕ ; ನನ್ನ 
ಹಾಗೂ ನನ್ನೀ ಕ್ರಿಯಾಸ್ಥಾನದ ಮೂಲಕ ಮಾನವನಿರ್ಮಾಣ ಮಾಡುವ, ದೇಶ ಕಟ್ಟುವ ಅಮೋಘ 

' ಕಾರ್ಯ ನಡೆಯುತ್ತಿದೆ ಎಂದುಕೊಂಡರೆ ಸಣ್ಣತನ, ವ್ಯಕ್ತಿತ್ವದ ಸ್ಥಗಿತ ಎಲ್ಲವೂ ಕ್ಷಣಮಾತ್ರದಲ್ಲಿ 
ಮಾಯವಾಗುತ್ತವೆ; ಅವನ ಕೆಲಸ ಅತ್ಯಂತ ಮಹತ್ವದ್ದಾಗುತ್ತದೆ; ಬರ್ನಾಡ್‌ ಷಾ ವಿಡಂಬನಾತ್ಮಕ 
ವಾಗಿ ಹೇಳುವಂತೆ “ಅಸ್ವಾಸ್ಥ್ಯ ಗೋಳುಗಳಿಂದಲೇ ತುಂಬಿ, ಪ್ರಪಂಚ ತನ್ನನ್ನು ಸಂತೋಷದಲ್ಲಿ 
ಇರಿಸುವುದಕ್ಕೆ ಸ್ವಲ್ಪವೂ ಪ್ರಯತ್ನಿಸುತ್ತಿಲ್ಲವಲ್ಲಾ ! ಎಂದು ಯಾವಾಗಲೂ ಗೊಣಗಾಡುತ್ತಿರು'ವು 
ದನ್ನು ಬಿಟ್ಟು, ಜಡತೆಯನ್ನು ಕೊಡಹಿ ಮೇಲೆದ್ದು ಕ್ರಿಯಾಶೀಲನಾಗುತ್ತಾನೆ. 
೮. ವೈಯಕ್ತಿಕ ವ್ಯಕ್ತಿತ್ವದಿಂದ ವಿಶಿಷ್ಟ ವ್ಯಕ್ತಿತ್ವಕ್ಕೆ ಆಧ್ಯಾತ್ಮಿಕ ಬೆಳವಣಿಗೆ 
ರಾಜಕೀಯವಾಗಲಿ, ಆಡಳಿತವಾಗಲಿ, ಬೋಧಕವೃತ್ತಿಯಾಗಲಿ, ಯಾವುದೇ ಉದ್ಯೋಗವಾಗಲಿ, 
ಕೊನೆಗೆ ಗೃಹಿಣಿಯಾಗಿರುವುದಾಗಲಿ, ಯಾವುದದು ನಮ್ಮೆಲ್ಲ ಜನರಿಗೂ ಇಂದು ವಿಶಿಷ್ಟ ಮರ್ಯಾದೆ 
ಒಂದು ಅಂತಸ್ತನ್ನೂ ತಂದುಕೊಡುವುದು ? ನಾವೆಲ್ಲ ಸ್ವತಂತ್ರ ಭಾರತದ ಪ್ರಜೆಗಳು 
ಇಂಬುದೇ, ಸ್ವತಂತ್ರ ಜನಾಂಗವಾದ ನಮಗೆ, ವೈವಿಧ್ಯಮಯವಾದ ಮತ್ತು ಬೆಳವಣಿಗೆಯ ಬೇರೆಬೇರೆ 
ಹಂತಗಳಲ್ಲಿರುವ ಶತಕೋಟಿ ಜನರಿಂದ' ಒಂದು ಮಹಾ ರಾಷ್ಟ್ರವನ್ನು ಕಟ್ಟುವ ಅವಕಾಶ ಹಾಗೂ 
ಬಾಧ್ಯತೆಗಳಿವೆ. ಶತಮಾನಗಳಿಂದ ಉದಾಸೀನಕ್ಕೆ ಗುರಿಯಾಗಿದ್ದ ನಮ್ಮ ಜನರನ್ನು ಮೇಲೆತ್ತುವುದಕ್ಕೆ 
ಆಗತ್ತವಾದ ಮುಖ್ಯ ಉಪಾಧಿಯಾಗಿ ಹೋರಾಟದ ಮೂಲಕ ಬ ಜು 

A ಸಂವಿಧಾನವು ್ರಿದೆ; ಸ್ವತಂತ್ರ 
ಇಬ ರ ಪರನ 


ಹಾ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 

ಮೂಲಕವೇ ಎಂಬ ಹೆಮ್ಮೆ, ಬಾಧ್ಯತೆ ನಮಗಿರಬೇಕು. ಇಂಥ ಅರಿವನ್ನು ಪಡೆದವನಲ್ಲಿ 
ಒಂದು ಮಹತ್ತರ ಪರಿಣಾಮ--ವೈಯಕ್ತಿಕ ವ್ಯಕ್ತಿತ್ವದಿಂದ ವಿಶಿಷ್ಟ ವ್ಯಕ್ತಿತ್ವಕ್ಕೆ ಆಧ್ಯಾತ್ಮಿಕ ' 
ಬೆಳವಣಿಗೆ ಉಂಟಾಗುತ್ತದೆ. ಅವನು ಕೇವಲ ಜನಗಣತಿಯ ಒಬ್ಬ ವ್ಯಕ್ತಿಯಾಗಿ ಉಳಿಯದೆ 
ವಿಶಿಷ್ಟವ್ಯಕ್ತಿಯಾಗುತ್ತಾನೆ. ಸಾಮಾನ್ಯವಾಗಿ ಒಂದೇ ಅರ್ಥದಲ್ಲಿ ಬಳಕೆಯಲ್ಲಿರುವ ಎರಡು ಇಂಗ್ಲೀಷ್‌ 
ಪದಗಳನ್ನು ಇಲ್ಲಿ ನಾನು ಬಳಸಿದ್ದೇನೆ ; ಆದರೆ ಇವುಗಳಿಗೆ ನಿಷ್ಕೃಷ್ಟವಾದ ಅರ್ಥಗಳಿವೆ ; indi- 
viduality ಮತ್ತು personality. Individuality ಮನೋದೈಹಿಕ ಮಟ್ಟದ ಅಹಂಕಾರದಲ್ಲಿ 
ಕೇಂದ್ರೀಕೃತವಾಗಿರುತ್ತದೆ. ಈ ಪರಿಮಿತ ಅಹಂಕಾರದ ಮಟ್ಟವನ್ನು ದಾಟಿ: ಬೆಳೆಯುವ ವ್ಯಕ್ತಿಗೆ 
76೧0081101 ಪ್ರಾಪ್ತವಾಗುತ್ತದೆ. ಆಗ ಅವನಿಗೆ ಇತರ ಜನರೊಂದಿಗೆ ಆನಂದಮಯ ಸಂವಹನ, 
ಸಂವಾದ ಸಾಧ್ಯವಾಗುತ್ತದೆ; ಬೇರೆಯವರಲ್ಲಿರುವ ಪ್ರೀತಿಯನ್ನು ಹೊರಗೆಳೆದುಕೊಳ್ಳಲು ಸಾಧ್ಯವಾಗು 
ತ್ತದೆ; ಮಾನವ-ಮಾನವರ ಎಲ್ಲಾ ಸಂಬಂಧಗಳಲ್ಲೂ ಸ್ವಯಂಪ್ರೇರಿತ ಸೇವಾಕಾರ್ಯಗಳ ಮೂಲಕ 
ಸಹಜ ಅಂತರ್ಭಾವಗಳ ಮೂಲಕ ತನ್ನನ್ನು ತಾನು ಅಭಿವೃಕ್ತಿಗೊಳಿಸಿಕೊಳ್ಳುವುದು ಸಾಧ್ಯವಾಗುತ್ತದೆ. 
ಹೀಗೆ, ಮಾನವಶ್ರೇಷ್ಠತೆಯ ತತ್ತ್ವವು ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ individuality ಯನ್ನು 
pೀrsonelyಯನ್ನಾಗಿ ಬೆಳೆಸಿಕೊಳ್ಳಬೇಕೆಂಬುದನ್ನು ಒತ್ತಿ ಹೇಳುತ್ತದೆ. ಇದು ಭೌತಿಕ ಬೆಳವಣಿಗೆ 
ಯಲ್ಲ, ಕೇವಲ ಬೌದ್ಧಿಕ ಬೆಳವಣಿಗೆಯೂ ಅಲ್ಲ; ಆಧ್ಯಾತ್ಮಿಕ ಬೆಳವಣಿಗೆ. ಇದೊಂದು ಮಾನವನ 
ಬೆಳವಣಿಗೆಯ, ವಿಕಾಸದ ಅದ್ಭುತ ಕಲ್ಪನೆ. ಬ್ರಿಟಿಷ್‌ ಮಾನವತಾವಾದಿಯೂ ಪ್ರಖ್ಯಾತ 
ಜೀವಶಾಸ್ತ್ರಜ್ಞನೂ ಆದ ದಿವಂಗತ ಸರ್‌ ಜೂಲಿಯನ್‌ ಹಕ್ಕ ಈ 76೫08 ಎಂಬ ಪದಕ್ಕೆ ವೈಜ್ಞಾನಿಕ 
ನಿರೂಪಣೆಯನ್ನು ಕೊಡುತ್ತಾನೆ (ಟೇಲ್‌ಹಾರ್ಡ್‌ ಡಿ ಚಾರ್ಡಿನ್‌ನ The Phenomenon of Man 
ಎಂಬ ಪುಸ್ತಕಕ್ಕೆ ಬರೆದ "ಮೊದಲ ಮಾತಿ'ನಲ್ಲಿ) : 

“Persons areindividuals who transcend their merely organic individuality in 
conscious participation.’ (ಯಾರು) (ಇತರರೊಡನೆ) ಪ್ರಜ್ಞಾಪೂರ್ವಕ ಭಾಗವಹಿಸುವಿಕೆಗಾಗಿ 
ತನ್ನ ಕೆವಲ ಸಾವಯವ ವ್ಯಕ್ತಿತ್ವವನ್ನು ಮೀರುವನೋ ಅವನೇ ವಿಶಿಷ್ಟವ್ಯಕ್ತಿ. 

ಬಹಳ ಸುಂದರವಾದ, ಅರ್ಥವತ್ತಾದ ನಿರೂಪಣೆ. ನೀವು ಕೇವಲ ವೈಯಕ್ತಿಕ ವ್ಯಕ್ತಿಯಾಗಿದ್ದಾಗ 
ಸ್ವಕೇಂದ್ರಿತವಾಗಿರುತ್ತೀರಿ. ಈ ಸ್ವಕೇಂದ್ರಿತ ವ್ಯಕ್ತಿತ್ವವು ತನಗೆ ಮಾತ್ರ ಸ್ವಾತಂತ್ರ್ಯವನ್ನು ಬಯಸುತ್ತ 
ದೆಯೇ ಹೊರತು ಬೇರೆಯವರಿಗೆ ಅದನ್ನು ಕೊಡಲು ಇಷ್ಟಪಡುವುದಿಲ್ಲ. ಆದರೆ ಅದು ಮಾನವನ 
ವಿಕಾಸದ ಹಾದಿಯಲ್ಲಿ ಮುಖ್ಯವಾದ ಮೊದಲ ಹಂತ. ಜನನಕ್ಕೆ. ಮೊದಲು ಮಗು ತಾಯಿಯ 
ದೇಹದ್ದೇ ಒಂದು ಭಾಗ; ಜನನವಾದಮೇಲೆ ಅದಕ್ಕೊಂದು ಭೌತಿಕ ವ್ಯಕ್ತಿತ್ವ ಬರುತ್ತದೆ. ಎರಡು- 
ಎರಡೂವರೆ ವರ್ಷಗಳಲ್ಲಿ ನಾನೆಂಬ ಅಹಂಕಾರದ ಪ್ರಜ್ಞೆ ಮೂಡುತ್ತದೆ. ಇದೊಂದು ವಿಶಿಷ್ಟ 
ಪ್ರಾರಂಭಿಕ ದತ್ತಾಂಶ : ಮಗುವಿನ ಮುಂದಿನ ಎಲ್ಲಾ ಬೆಳವಣಿಗೆಗಳಿಗೂ ಇದೇ ಕೇಂದ್ರಸ್ಥಾನ. ಈ 
ನಾನೆಂಬ ಪ್ರಜ್ಞೆಯನ್ನು ಬಲಪಡಿಸುವ ಮೂಲಕ ಅದರ ವ್ಯಕ್ತಿತ್ವಕ್ಕೆ ಒತ್ತುಕೊಡುವುದೇ ಪ್ರತಿಯೊಂದು 
ಮಾನವಶಿಶುವಿನ ಮೊಟ್ಟಮೊದಲ ವಿದ್ಯಾಭ್ಯಾಸ, ಅದು ಮಾಡಿದ್ದ ಕ್ಕೆಲ್ಲಾ ಪ್ರೀತಿಯ ಮನ್ನಣೆ ಕೊಡುವ 
ದರ ಮೂಲಕ ಮನೆಯ ಎಲ್ಲರೂ ಅದರ ಅಹಂಕಾರ ಸಂವರ್ಧನೆಗೆ ಕಾರಣರಾಗುತ್ತಾರೆ. 
ಪಾಲಿಗೆ ಇಡೀ ಪ್ರಪಂಚವೇ ತನ್ನಲ್ಲಿ ಕೇಂದ್ರಿತವಾಗಿದೆ. ಆಹಾ, ಅದೆಷ್ಟು ಸುಂದರ ! ಮಗುವಿನ 
ಬ ಇದು ಅವಶ್ಯಕವೇ ಆದರ ಬೆಳವಣಿಗೆಯ ಮಾನವ ವಿಕಾಸದ ಆ ಪ್ರಾಥಮಿಕ ಜಾ 
ವ್ಯಕ್ತಿಯಾಗಬೇಕು. ಮುಂದಿನ ಮುಖ್ಯವಾದ ಮೆಟ್ಟಿಲನ್ನೇರಬೇಕು, ಮನುಷ್ಯನಾಗಬೇಕು, ವಿಶಿ 


ವೈಯಕ್ತಿಕ ವ್ಯಕ್ಕಿತ್ವದ್ಧ ಹಂತದಲ್ಲಿ ಮನ್ಸು ಪಥ್ಮಯಬ್ಬಯಸುವುದು ಸನ್ನ ಸ್ವಾತಂತ್ರ್ಯ: ತನೆ 


ಮಾನವಶ್ರೇಷ್ಠತೆಯ ತತ್ತ್ವ 


ಸಂತೋಷ ಮಾತ್ರ ; ಆದರೆ ವಿಶಿಷ್ಟ ವ್ಯಕ್ತಿತ್ವದ ಹಂತದಲ್ಲಿ ಸುತ್ತಣ 

ಸಂವೇದಿಸುವ, ಇತರರ ಸ್ವಾತಂತ್ರ್ಯವನ್ನು ತಾನೂ ಜಿ ಸ ಸ 
ಪಡೆದುಕೊಳ್ಳುತ್ತದೆ. ಇದು ಅದರ ಮಾನಸಿಕ ಪಕೃತೆಯ್ದ, ಆಧ್ಯಾತ್ಮಕ ಬೆಳವಣಿಗೆಯ ಚಿಹೆ. ಇದೇ 
ಬೆಳವಣಿಗೆಯೇ ಅದರ ಕೌಮಾರ್ಯ ತಾರುಣ್ಯ ವರ್ಷಗಳಲ್ಲಿ ವ್ಯಕ್ತಿಸ್ವಾತಂತ್ರ್ಯ 
ಮೌಲ್ಯಕ್ಕೆ ಸಾಮಾಜಿಕ ಜವಾಬ್ದಾರಿಯ ಇನ್ನೊಂದು ಮೌಲ್ಯವೂ ಸೇರ್ಪಡೆಯಾಗಿ, ಮಗು ಪ್ರಜಾ 
ಪ್ರಭುತ್ವದಲ್ಲಿನ ನಾಗರಿಕನೆನ್ನಿಸಿಕೊಳ್ಳಬಲ್ಲ ಪರಿಪೂರ್ಣ ವ್ಯಕ್ತಿಯಾಗುತ್ತಾನೆ. ಸ್ವಾತಂತ್ರ್ಯ ಮತ್ತು 
ಜವಾಬ್ದಾರಿ ಎರಡೂ ಸೇರಿ ವೈಯಕ್ತಿಕ ವ್ಯಕ್ತಿತ್ವವನ್ನು ವಿಶಿಷ್ಟ ವೈಕ್ತಿತ್ವವನ್ನಾಗಿ ಮಾಡುತ್ತವೆ. ಒಬ್ಬ 
ವ್ಯಕ್ತಿ ಕೇವಲ ಸ್ವತಂತ್ರನಾಗಿದ್ದರೆ, ಅವನು ಅದು ಬೇಕು ಇದು ಬೇಕು ಎಂದು ತಗಾದೆ ಮಾಡುವವ 
ನಾಗುತ್ತಾನೆ. ಅಂಥ ವ್ಯಕ್ತಿ ಇತರರೊಡನೆ ಆಗಾಗ್ಗೆ ಬಡಿದಾಡುತ್ತಿರುತ್ತಾನೆ. ಅದಕ್ಕೇ ದಿವಂಗತ 
ಮೇಧಾವಿ ಬರ್ಟ್ರಂಡ್‌ ರಸೆಲ್‌ ಕೇವಲ ವೈಯಕ್ತಿಕ ವ್ಯಕ್ತಿಯನ್ನು ಬಿಲಿಯರ್ಡ್‌ ಚಿಂಡಿಗೆ ಹೋಲಿಸಿರು 
ವುದು. ಬಿಲಿಯರ್ಡ್‌ ಚೆಂಡಿಗೆ ಇನ್ನಿತರ ಬಿಲಿಯರ್ಡ್‌ ಚೆಂಡುಗಳೊಂದಿಗೆ ಇರಬಹುದಾದ 
ಸಂಬಂಧವೆಂದರೆ ಸಂಘಟ್ಟನೆಯೊಂದೇ ! ಅವು ಒಂದರೊಳಗೆ ಇನ್ನೊಂದು ಪ್ರವೇಶಿಸಲಾರವು. ಆದರೆ 
ಮಾನವನಿಗೆ ಇತರ ಸಹಮಾನವರೊಂದಿಗೆ ಸಂವಹನದ ಸಾಮರ್ಥ್ಯವಿರಬೇಕು, ಅವರೊಡನೆ 
ಒಂದಾಗುವ, ಒಟ್ಟಾಗಿ ದುಡಿಯುವ ಸಾಮರ್ಥ್ಯವಿರಬೇಕು. ಅವನು ವಿಶಿಷ್ಟ ವ್ಯಕ್ತಿಯಾದಾಗ ಮಾತ್ರ 
ಈ ಬಹುಮೌಲ್ಯದ ಸಾಮರ್ಥ್ಯ ಅವನಿಗೆ ಬರಲು ಸಾಧ್ಯ. ಒಂದು ಗುಂಪಿನಲ್ಲಿ ಎಲ್ಲರೂ ವಿಶಿಷ್ಟ 


೯. ಮಾನವ ವಿಕಾಸದ ವಿಜ್ಞಾನ 


ಹಾಗಾದರೆ ಮಾನವನ ಆಧ್ಯಾತ್ಮಿಕ ಬೆಳವಣಿಗೆ ಎಂಬುದೊಂದು ಇದೆ ಎಂದಾಯಿತು. ದಯವಿಟ್ಟು 
ಈ ಆಧ್ಯಾತ್ಮಿಕ ಎಂಬ ಪದವನ್ನು ಸಾಮಾನ್ಯವಾಗಿ ಬಳಕೆಯಲ್ಲಿರುವ ಜಡ ಅನುಷ್ಠಾನನಿಷ್ಠೆಯ 
ಅರ್ಥವಿರುವ ಧರ್ಮ ಎಂಬ ಅರ್ಥದಲ್ಲಿ ತೆಗೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಬೆಳವಣಿಗೆ ಧರ್ಮವನ್ನು 
ನಂಬುವವರಲ್ಲೂ ಕಾಣಬಹುದು, ನಂಬದಿರುವವರಲ್ಲೂ ಕಾಣಬಹುದು. ಅನೇಕರು ತಿಳಿದು 
ಸಾಮಾನ್ಯವಾಗಿ ಧರ್ಮವೆಂದರೆ ಕೆಲವು ಸಂಪ್ರದಾಯಗಳು, ಅನುಷ್ಠಾನಗಳು, ಕೆಲವು 
ವಿಧಿ.ನಿಷೇಧಗಳು; ಕೆಲವು ಕುರುಡು ನಂಬಿಕೆಗಳು, ಕೆಲವು ಅಮಾನುಷ ಅಭ್ಯಾಸಗಳೂ ಸೇರಬಹುದು. 
ಇದು ಹೀಗಲ್ಲ ; ಧರ್ಮವಂದರೆ ವಿಜ್ಞಾನ, ಮಾನವನ ಬೆಳವಣಿಗೆಯ, ಉನ್ನತಿಯ, ತಂತ 
“ಜಾನ ; ಜೂಲಿಯನ್‌ ಹಳ್ಲಿ ಹೇಳುವಂತೆ ಮಾನವ ಸಾಧ್ಯತೆಗಳ ವಿಜ್ಞಾನ ಮತ್ತು ಇದೇ ಸ 
ದಲ್ಲೇ ಈ ಸಾಧ್ಯತೆಗಳನ್ನು” ಅನಾವರಣಗೊಳಿಸುವ ತಂತ್ರಜ್ಞಾನ. ಈಗ ನೊಡ, ಸಸರ 
ಬೆಳವಣಿಗೆಯ್ಸ ಅಭಿವೃದ್ಧಿಯ, ಫಸಲಿನ ಕುರಿತಾದ ವ್ಯವಸಾಯದ ವಿಜ್ಞಾನವಿದೆ. ನೀವು ಮ 
ಉಳ್ಳಿ ಒಳ್ಳೆಯದೊಂದು ಸಸಿಯನ್ನು ನೆಟ್ಟು ಗೊಬ್ಬರ ನೀರು ಕೊಡುತ್ತೀರಿ. ಅದು ಹತ್ತರ 
ಸ ಬಿಡುತ್ತಾ' ಬೆಳೆಯುತ್ತದೆ ; ರೆಂಬೆ ಕೊಂಬೆಗಳು ಹುಟ್ಟುತ್ತವೆ, ಹೂಗಳ್ನೂ 
ಹಣ್ಣುಗಳನ್ನೂ ಬಡುತ್ತದೆ.ಣಅಸಿಟಪ್ಪ 00324 ಹಾಸಿಂದ್ದರೆ; ವವಸಾಯವಿಜ್ಞಾನವ 


೫೫೦ -... ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಇದರಲ್ಲೇನೋ ದೋಷವಿದೆಯೆಂದು ಅನುಮಾನಿಸಿ ಸಾಧ್ಯವಿದ್ದರೆ ಅದನ್ನು ಸರಿಪಡಿಸಿ ಬೆಳೆಯುವಂತೆ 
ಮಾಡುತ್ತದೆ. ಆದರೆ ಮನುಷ್ಯನಲ್ಲಿ, ಅನುವಂಶೀಯತೆಯ ಮತ್ತು ಬೌದ್ಧಿಕ ವಿಚಾರಗಳನ್ನು 
ಹೊರತುಪಡಿಸಿ, ಉಳಿದಂತೆ ಅವನ ಬೆಳವಣಿಗೆಯ ಕುರಿತ ವಿಜ್ಞಾನವನ್ನೇನೂ ನಾವು ಅತಿಯಾಗಿ 
ನೆಮ್ಮಿಕೊಳ್ಳುವುದಿಲ್ಲ. 
ನವಜಾತ ಮಾನವಶಿಶು ಸುಮಾರು ಮೂರು ಅಥವಾ ನಾಲ್ಕು ಕಿಲೋಗ್ರಾಂನಷ್ಟು ತೂಕವಿರುತ್ತದೆ. 
ಪೋಷಣೆ ತೆಗೆದುಕೊಳ್ಳುತ್ತಾ ಅದು ಬೆಳೆಯುವುದನ್ನು ಐದು, ಐವತ್ತು ಕೊನೆಗೆ ನೂರು ಕಿಲೋಗ್ರಾಂ 
ವರೆಗೆ “ನಾವು ನೋಡುತ್ತೇವೆ. ಸಹ್ಯವೆನ್ನಬಹುದಾದ ಅದರ ಮಿತಿ ಅಷ್ಟೇ. ಹುಟ್ಟಿದಾಗ ಸಂಪೂರ್ಣ 
ಅಸಹಾಯವಾಗಿರುವ ಮಗುವಿನ ಮನಸ್ಸು ನಿಧಾನವಾಗಿ, ಆದರೆ ತಡೆಯಿಲ್ಲದೆ ಬೆಳೆಯುವುದನ್ನು 
ನೋಡುತ್ತೇವೆ. ನಿಧಾನವಾಗಿ ಸುತ್ತಣ ಪರಿಸರದ ಮೇಲೆ ತನ್ನ ಹಿಡಿತ ಸಾಧಿಸುತ್ತದೆ. ಇದು ಶಾಲೆ, _ 
ಕಾಲೇಜು, ವಿಶ್ವವಿದ್ಯಾನಿಲಯಗಳಲ್ಲಿ ಮುಂದುವರೆದು ಅದು ದೊಡ್ಡ ವಿಜ್ಞಾನಿಯೋ ತಂತ್ರ 
ಜ್ಞಾನಿಯೋ ಆಡಳಿತಗಾರನೋ ಏನೋ ಒಂದು ಆಗುವವರೆಗೂ ಸಾಗುತ್ತದೆ. ಭೌತಿಕ ಬೌದ್ಧಿಕ 
ಎಂಬ ಈ ಎರಡು ಬೆಳವಣಿಗೆಗಳು ಸಹಜವಾಗಿ ಆಗುವಂಥವು. ಆದರೆ ಇವೇ ಮಾನವನ ಪೂರ್ಣ 
ಬೆಳವಣಿಗೆ ಎನ್ನಿಸಿಕೊಳ್ಳಿಲಾರವು. ಹಿಂದೆಯೇ ಹೇಳಿದಂತೆ, ಮೊದಲಿಗೆ ವೈಯಕ್ತಿಕ ವ್ಯಕ್ತಿತ್ವದಿಂದ 
ವಿಶಿಷ್ಟ ವ್ಯಕ್ತಿತ್ವಕ್ಕೆ ವಿಕಾಸವಾಗುವ ಆಧ್ಯಾತ್ಮಿಕ ಬೆಳವಣಿಗೆಯ ಮೂರನೆಯ ಆಯಾಮವೊಂದಿದೆ. 
ಈ ಆಯಾಮದಲ್ಲಿ ಮಾನವ ಬೆಳೆದಾಗ, ಸಾವಯವ ಶರೀರದಲ್ಲೇ ವಾಸಿಸಿಕೊಂಡಿದ್ದರೂ, ಮನಸ್ಸು 
ಹೃದಯಗಳ ಸಾಮರ್ಥ್ಯದ ಮೂಲಕ ಮಿಲಿಯಗಟ್ಟಲೆಯ ಸಹಮಾನವರನ್ನು ಪ್ರವೇಶಿಸಬಲ್ಲ. 
ಅದೇ ಪ್ರೇಮದ, ದಯೆಯ, ಸಹಾನುಭೂತಿಯ ಸಾಮರ್ಥ್ಯ. ಈ ಸಾಮರ್ಥ್ಯದ ಮೂಲಕ 
ಮೂಡುವುದು ಅರ್ಪಣೆಯ ಮನಸ್ಸು, ಸೇವೆಯ ಕಾರ್ಯಪ್ರವೃತ್ತಿ. ಸುಲಭವಾಗಿ ತಿಳಿಯಲಾಗದ 
ಆಧ್ಯಾತ್ಮಿಕ ಬೆಳವಣಿಗೆಯಾದಾಗಲೇ ಮಾನವನಲ್ಲಿ ಇವೆಲ್ಲವೂ ಅಭಿವ್ಯಕ್ತವಾಗುವುದು. ನಮ್ಮ 
ಮಕ್ಕಳು ಭೌತಿಕವಾಗಿ ಬೆಳೆಯಬೇಕು, ನಿಜ; ಬೌದ್ಧಿಕವಾಗಿ ಬೆಳೆಯಬೇಕು, ನಿಜ; ಆದರೆ ಆಧ್ಯಾತ್ಮಿಕ 
ವಾಗಿ ಸಹ ಬೆಳೆಯಬೇಕು; ಹಾಗೆ ಬೆಳೆದಾಗಲೇ ಅವರು ತಮ್ಮೊಡನೆ ತಾವು ಶಾಂತಿಯಿಂದಿರಬಲ್ಲರು, 
ಇತರರೊಡನೆ ಘರ್ಷಣೆಯಿಲ್ಲದೆ ಇರಬಲ್ಲರು ; ಹಾಗೆ ಬೆಳೆದಾಗ ಮಾತ್ರವೇ ಅವರು ಒಂದರೊಡ 
ನೊಂದು ಸಂಘಟ್ಟಿಸುವ ಬಿಲಿಯರ್ಡ್‌ ಚಿಂಡುಗಳಂತಾಗದೆ ಇರಲು ಸಾಧ್ಯ. ' 
ಮಾನವಶ್ರೇಷ್ಠತೆಯ ಬೇರನ್ನು ಕೇವಲ ವ್ಯಕ್ತಿಯು ವಿಶಿಷ್ಟವ್ಯಕ್ತಿಯಾಗಿ ಬೆಳೆಯುವುದರಲ್ಲಿ 
ನೀವು ಕಾಣಬಹುದು. ಒಮ್ಮೆ ನೀವು ವಿಶಿಷ್ಟವ್ಯಕ್ತಿಯಾಗಿ ಬೆಳೆದಿರೋ, ನೀವು ಏನನ್ನು ಮಾಡಿದರೂ 
ಅದು ಶ್ರೇಷ್ಠವೇ ಆಗಿರುವುದು. ಕೆಲಸಗಾರನಾಗಿ ನೀವು ಪ್ರಾಮಾಣಿಕರಾಗುವಿರಿ, ಕಾರ್ಯಕೌಶಲ್ಯ , 
ಪಡೆಯುವಿರಿ, ಒಗ್ಗಟ್ಟಿನ ಮನೋಭಾವ ಮೈಗೂಡಿಸಿಕೊಳ್ಳುವಿರಿ, ಮಾಡಿದ ಕೆಲಸವನ್ನೆಲ್ಲ ಸೇವೆ 
ಯನ್ನಾಗಿ ಪರಿವರ್ತಿಸುವಿರಿ. ನೀವು ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಹೊಂದಿದುದರ ಉಪಫಲವಾಗಿ 
ನಿಮ್ಮ ಅಂತರಾಳದ ಆಧ್ಯಾತ್ಮಿಕ ಶಕ್ತಿಯ ಮೂಲದಿಂದಲೇ ಇವೆಲ್ಲವೂ ನಿಮಗೆ ಸ್ವತಸ್ಸಿದ್ದವಾಗಿ: 
ಸಹಜವಾಗಿ ಬರುವುವು. ಹೀಗೆ, ಮಾನವಶ್ರೇಷ್ಠತೆಯೆಂಬ ಇಡೀ ಕಲ್ಪನೆಯ ಹಿಂದಿರುವುದೇ ನಮ್ಮನ್ನು 
ವಿಶಿಷ್ಟವ್ಯಕ್ತಿಯನ್ನಾಗಿಸುವ ಈ ಆಧ್ಯಾತ್ಮಿಕ ಬೆಳವಣಿಗೆ. ಒಬ್ಬ ಸ್ವಕೇಂದ್ರಿತ, ಅತ್ಯಂತ ಸ್ಪಾರ್ಥಿ 
ಯಾದವನೂ ಸಹ ಕಷ್ಟಪಟ್ಟು ದುಡಿದು ತನಗಾಗಿ ಹಣ ಒಗ್ಗೂಡಿಸಿಕೊಂಡರೆ ಶ್ರೇಷ್ಠನೆನಿಸಬಹುದ. ; 
ಆದರೆ ಆ ಶ್ರೇಷ್ಠತೆಯ ಸ್ವರವು ಕೇವಲ ಜಡನಾಗಿ ಏನೂ ಮಾಡದೆ ಇರುವವನ ಅಶ್ರೇಷ್ಮತೆಗಿಂತ 
ಮ ಹೆಚ್ಚಿನದು ಎನ್ನಬಹುದು... ಫ್‌ 
ತುಂಬಾ ಹಣ ಸಂಪಾದಿಸಿರಬಹುದ್ದು ತುಂಬಾ ಧಿಕಾರಸ್ಥ ವಿರಾಜಿಸುತ್ತಿರೆ ' 
"ಬಹುದು, ದೊಡ್ಡ ದಾಜಕೀಯ ನಾಯಕತ್ವ, ಪಡ ಧಾ ಇತ 





« 


ಮಾನವಶ್ರೇಷ್ಠತೆಯ ತತ್ತ್ವ ಜರ 
ಬೆಳೆಸಿಕೊಂಡಿರಬಹುದು. ಆದರೆ ಈ ಯಾವುವೂ ಕೇವಲ ಅವಿರುವ ಕಾ 
ಅರ್ಥವತ್ತಾಗುವುದಿಲ್ಲ ; ಆದ್ದರಿಂದ ಬೆಳವಣಿಗೆ ಸ್ಥಗಿತಗೊಂಡ ಲ 
ಮಾನವಶ್ರೇಷ್ಠತೆ ಎನ್ನಿಸಿಕೊಳ್ಳಲಾರವು. ಇತರರಿಗೆ ಪ್ರಯೋಜನಕಾರಿಯಾಗಿ ಪರಿಣಮಿಸಿದಾಗಲೇ 
ಅವು ಸ್ವತಂತ್ರ ಬೆಳವಣಿಗೆಯ, ಮಾನವಶ್ರೇಷ್ಠತೆಯ ಕುರುಹಾಗಬಹುದು. ಅಂತಹ 
ಮಾನವೀಯತೆಯ ಚಾಲಕ ಬಲವಿಲ್ಲದಿದ್ದರೆ, ಮಾನವ ಸಂದರ್ಭಗಳಲ್ಲಿ ಮಾನವೀಯವಾಗಿ 
ಪ್ರತಿಕ್ರಿಯಿಸುವ ಸಾಮರ್ಥ್ಯವಿಲ್ಲದಿದ್ದರೆ, ಮಾನವನ ಬಾಳಿಗೆ ಬೆಲೆಯಾದರೂ ಏನು? ಅದಕ್ಕಾಗಿಯೆ 
ವಿವೇಕಾನಂದರು ಹೇಳಿರುವುದು, ನಾನು ಮೊದಲೇ ಉಲ್ಲೇಖಿಸುವಂತೆ, "ಯಾರು ಪರಹಿತಕ್ಕಾಗಿ 
ಬದುಕುವರೋ ಅವರೇ ಜೀವಂತರು, ಉಳಿದವರು ಜೀವಚ್ಛವಗಳು !' ಎಂದು. ಇದು ಸತ್ಸವೇ 
ಆಗಿದ್ದರೆ, ಸ್ವಾತಂತ್ರ್ಯಾನಂತರದಲ್ಲಿ ನಮ್ಮಲ್ಲಿ ಬಹಳ ಮೃತ ಜನರೇ ತುಂಬಿಹೋಗಿದ್ದಾರೆ; ಬದುಕಿರು 
ವವರಿರುವುದು ಸ್ವಲ್ಪವೇ ಜನ. "ಇಂಥ ಸಂದರ್ಭದಲ್ಲಿ ಕೇವಲ ನನಗಾಗಿಯೆ ನಾನು ಸ್ವಕೇಂದ್ರಿತ 
ಬದುಕನ್ನು ಹೇಗೆ ತಾನೆ ಬಾಳಬಲ್ಲೆ ?' ಎಂದು ತಮ್ಮನ್ನು ತಾವೇ ಕೇಳಿಕೊಳ್ಳಬಲ್ಲ, ಇತರರಿಗಾಗಿ 
ಮಾನವೀಯ ಕಾಳಜಿಯಿಂದ ತುಂಬಿದ, “ಜೀವಂತ' ಜನರ ಸಂಖ್ಯೆಯನ್ನು ತುರ್ತಾಗಿ ಹೆಚ್ಚಿಸ 
ಬೇಣಗಿದೆ. ಮಾನವಶ್ರೇಷ್ಠತೆಯನ್ನು ಜೀವನದ ಎಲ್ಲ ರಂಗಗಳಲ್ಲೂ ಸೃಜಿಸಬಲ್ಲ ಈ ಧೋರಣೆಯೆ 
ಇಂದು ನಮಗೆ ಅತ್ಮಂತ ಅಗತ್ಯವಾಗಿರುವುದು. 
೧೦. ಮಹಾತ್ಮ ಮತ್ತು ಅಲ್ಪಾತ್ಮ 

ರಾಷ್ಟ್ರಪಿತ ಎಂದೆನ್ನಿಸಿಕೊಂಡ ನಮ್ಮ ರಾಷ್ಟ್ರನಾಯಕ ಮೋಹನದಾಸ ಕರಮಚಂದ ಗಾಂಧಿಯವ- 
ರನ್ನು ನಾವು ಮಹಾತ್ಮಾ ಗಾಂಧಿ ಎಂದು ಪ್ರೀತಿಯಿಂದ ಕರೆದಿರುವೆವು. ಇದೊಂದು ಸುಂದರವಾದ 
ಸಂಸ್ಕೃತ ಪದ ; ರಾಷ್ಟ್ರನಾಯಕನಿಗೆ ಬಹು ಅರ್ಥಪೂರ್ಣ ಬಿರುದು. ಇದು ಸರ್ಕಾರ ಕೊಟ್ಟ ಪ್ರಶಸ್ತಿ 
ಯಲ್ಲ, ನಮ್ಮ ಜನರೇ ಕೊಟ್ಟದ್ದು. ಕೇವಲ ಆಲಂಕಾರಿಕವಾದ ಪದ್ಮಶ್ರೀ, ಪದ್ಮಭೂಷಣ ಇತ್ಯಾದಿ 
ಸರ್ಕಾರಿ ಪ್ರಶಸ್ತಿಗಳಂತಲ್ಲ ಇದು. ಆದರೆ, ಅತ್ಯುತೃಷ್ಟ ಮಾನವಶ್ರೇಷ್ಠತೆಯನ್ನು ಸೂಚಿಸುವ 
ಮಹಾತ್ಮಾ ಎಂಬ ಈ ಪದ ಗಾಂಧೀಜಿಯವರಿಗೆ ಅನ್ವಯಿಸಿದಂತೆ ಸತ್ಕಾತ್‌ ಸತ್ಯವಾದ ಪದ. 
ಇದರ ಅರ್ಥವೇನು ? ಮಹಾ ಎಂದರೆ ಉನ್ನತಿ ಹೊಂದಿದ, ದೊಡ್ಡ ; ಆತ್ಮಾ ಎಂದರೆ ಜೀವ. 
ಗಾಂಧೀಜಿಯವರದು ಮಹೋನ್ನತ ಜೀವ. ಎಂದಮೇಲೆ ಇದರ ವಿರುದ್ಧ ಪದ ? ಆಲ್ಟಾತ್ಮಾ-- 
ಈ ಸಂದರ್ಭದಲ್ಲಿ ಅಲ್ಪ ಎಂದರೇನರ್ಥ ? ವ್ಯಕ್ತಿಯ ಜೀವ ವೈಯಕ್ತಿಕವಾಗಿಯೇ ಉಳಿದಿದೆ, 
ಅನುವಂಶೀಯ ರಚನಾವಿನ್ಮಾಸದ ಮನೋದೈಹಿಕ ಪಂಜರದಲ್ಲಿ ಬಂಧಿಯಾಗಿದೆ ಎಂದು. ಇತರ 
ವ್ಯಕ್ತಿಗಳ ಜೀವಗಳೊಂದಿಗೆ ಅದು ಸಂವೇದಿಯೂ ಆಗಲಾರದು, ಸಂವಾದಿಯೂ ಆಗಲಾರದು. 
ಎಲ್ಲ ಸ್ವಕೇಂದ್ರಿತ ವ್ಯಕ್ತಿಗಳ ಲಕ್ಷಣವೂ ಇದೇ. ಅವರ ವ್ಯಕ್ತಿತ್ವ ಅವರ ಸಾವಯವ ವ್ಯವಸ್ಥೆಗೇ 
ಸೀಮಿತವಾಗಿ ಅವರೊಳಗೇ ಇರುವಂಥದು ; ಮಹಾತ್ಮನದ್ದಾದರೋ ಅನುವಂಶೀಯ ಮಿತಿಗಳನ್ನು 
ಮೀರಿ, ದೇಹಮನಸ್ಸುಗಳ ಮಿತಿಯನ್ನು ಮೀರಿ, ತನ್ನ ಸುತ್ತಣ ಸಮಾಜದ ಮಿಲಿಯಾಂತರ ಜನ 
ಗಳೊಂದಿಗೆ ಒಂದಾಗಬಲ್ಲಂಥದು. ತನ್ನ ಅಲ್ಪ ಆತ್ಮನನ್ನು ಬಿಟ್ಟುಕೊಟ್ಟು ಮಹಾ ಆತ್ಮನಾಗುವುದಕ್ಕೆ 
ಪ್ರತಿಯೊಬ್ಬನೂ ತನ್ನ ಶಕ್ತಿ ಇದ್ದಷ್ಟೂ ಪ್ರಯತ್ನಪಡಬೇಕು. ಒಬ್ಬ ಮಹಾತ್ಮಾಗಾಂಧಿ ಇಡೀ 
ರಾಷ್ಟ್ರವನ್ನು ಉದ್ದರಿಸಲಾರ ; ಚಿಕ್ಕಂದಿನಿಂದಲೂ ಪ್ರಾರಂಭಿಸಿ ಅಲ್ಪಾತ್ಮನಿಂದ ಮಹಾತ್ಮನೆಡೆಗೆ, 
ವೈಯಕ್ತಿಕ ವ್ಯಕ್ತಿಯಿಂದ ವಿಶಿಷ್ಟ ವ್ಯಕ್ತಿಯೆಡೆಗೆ, ಮಾನವ ವಿಕಾಸದ ಮಹಾಯಾನದಲ್ಲಿ ಹೆಜ್ಜೆಯಿಡುತ್ತ 
ಸಾಗುತ್ತಿರುವ ಮಿಲಿಯಾಂತರ ಜನಗಳ ಬೆಂಬಲ, ತಪಸ್ಸಿನ ಫಲ ಅವನಿಗೆ ಆ ಕಾರ್ಯ ಸಾಧಿಸಲು 
ಅಗತ್ಯ. ನಮ್ಮ ಪ್ರಾಚೀನ ಕಠೋಪನಿಷತ್ತು ಸುಮಾರು ಮೂರು ಸಾವಿರ ವರ್ಷಗಳಿಂದಲೂ ಮಾನವ 


CC-0. Jangamwadi Math Collection. Digitized by eGangotri 


೫೬೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಕೋಟಿಯನ್ನು ಕೂಗಿ ಕರೆದು ಹೇಳುತ್ತಿರುವುದು ಇದನ್ನೇ--ಉತ್ತಿಷ್ಕತ, ಜಾಗ್ರತ, ಪ್ರಾಪ್ಯ ವರಾನ್‌ 
ನಿಬೋಧತ--ವಿವೇಕಾನಂದರು ನಮ್ಮ ಕಾಲದಲ್ಲಿ ನಮಗಾಗಿ ಭಾವಾನುವಾದ ಮಾಡಿದಂತೆ, "ಏಳ್ಳಿ 

ಳಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ !' 
ಆ ನಾವು ಹೇಳುವಾಗ, ನಮ್ಮ ದೇಶವು ಪ್ರಾಚೀನ ಉಪನಿಷತ್ತುಗಳಲ್ಲಿ ಸ್ಫುಟಗೊಳಿಸಿದ 

. ವೇದಾಂತ--ಮಾನವ ವಿಕಾಸದ ಆ ಮಹಾ ಸಾರ್ವತ್ರಿಕ ಯುಕ್ತಿಯುಕ್ತವಾದ ತತ್ತ್ವವನ್ನು ಜ್ಞಾಪಿಸಿ 
ಕೊಳ್ಳುತ್ತೇವೇನೋ ಸರಿ. ಆದರೆ ಇದೇ ಮಾನವ ವಿಕಾಸ ತತ್ತ್ವವನ್ನು ಈ ಇಪ್ಪತ್ತನೆಯ ಶತಮಾನದ 
ಜೀವವಿಜ್ಞಾನವೂ ಸಹ ಜೀವವಿಕಾಸವು ಮಾನವನ ಹಂತದಲ್ಲಿ ಸಾವಯವವೂ ಜೈವಿಕವೂ 
ಆಗಿರುವುದನ್ನು ನಿಲ್ಲಿಸಿ ಮಾನಸಿಕ-ಸಾಮಾಜಿಕ ಮಟ್ಟಕ್ಕೇರಿದೆ ಎಂದು ಘೋಷಿಸುವ ಮೂಲಕ 
ಪ್ರತಿಧ್ವನಿಸುತ್ತದೆ. ಒಂದು ಏಕಕೋಶಜೀವಿಯಿಂದ ಹಿಡಿದು ಮಾನವನವರೆಗೆ, ಒಂದು ಪ್ರಭೇದದಿಂದ 
ಮತ್ತೊಂದಕ್ಕೆ ಸಮರ್ಥ ಉಳಿವಿಗಾಗಿ ಹೋರಾಟ ನಡೆಸಲು ಹೊಸ ಹೊಸ ಅಂಗಾಂಶಗಳನ್ನು 
ಅಭಿವೃದ್ಧಿ ಪಡಿಸಿಕೊಳ್ಳುತ್ತ ಜೀವವಿಕಾಸವು ಸಾವಯವ ಮಟ್ಟದಲ್ಲಿಯೇ ಸಾಗಿ ಬಂದಿದೆ. ಜೀವ 
ವಿಕಾಸದ ಕೊಟ್ಟಕೊನೆಗೆ ಪ್ರಕೃತಿ ಸೃಷ್ಟಿಸಿದ್ದು ಮೆದುಳೆಂಬ ವಿಶೇಷ ಅಂಗಾಂಶವನ್ನುಳ್ಳ ಮನುಷ್ಯನನ್ನು. 
ಈ ಮೆದುಳು ಅದೆಷ್ಟು ಬಹುಮುಖಸಾಮರ್ಥ್ಯವುಳ್ಳದ್ದೆಂದರೆ, ಇದರ ಸಹಾಯದಿಂದ ಮನುಷ್ಯ 
ತನಗೆ ಬೇಕಾದ ಅಂಗಾಂಶವನ್ನು ತಾನೇ ನಿರ್ಮಿಸಿಕೊಳ್ಳಬಲ್ಲ. ಮಾನವಪೂರ್ವ ಜೀವಪ್ರಭೇದಗಳಂತೆ 
ಅವನು ಇದಕ್ಕಾಗಿ ಪ್ರಕೃತಿಯ ಸಹಾಯವನ್ನು ಕಾಯಬೇಕಾಗಿಲ್ಲ. ಉದಾಹರಣೆಗೆ, ನಮಗೆ 
ಹಾರಬೇಕೆನಿಸಿದರೆ ಪ್ರಕೃತಿ ನಮಗೆ ಎರಡು ರೆಕ್ಕೆಗಳನ್ನು ಬೆಳೆಸುವ ಅಗತ್ಯವಿಲ್ಲ ; ನಮ್ಮ ಮೆದುಳಿನ 
ಸಹಾಯದಿಂದ ನಾವು ನಮಗೆ ಬೇಕಾದಂತೆ ಶಕ್ತಿಶಾಲಿಯಾದ ಜೆಟ್‌ ವಿಮಾನವನ್ನೋ ಇನ್ನಿತರ 
ಹಾರುಯಂತ್ರಗಳನ್ನೋ ನಿರ್ಮಿಸಿಕೊಳ್ಳಬಲ್ಲೆವು. ಆದ್ದರಿಂದಲೇ, ಜೀವವಿಕಾಸವು ಮಾನವನ 
ಹಂತದಲ್ಲಿ ಸಾವಯವವಾಗಿರುವುದನ್ನು ನಿಲ್ಲಿಸಿ ಮೇಲ್ಮಟ್ಟಕ್ಕೇರಿದೆ ಎಂದು ಇಂದಿನ ಜೀವವಿಜ್ಞಾನ 
ಹೇಳುತ್ತಿರುವುದು. ಈ ಮೇಲ್ಮಟ್ಟವೇ ಮಾನಸಿಕ-ಸಾಮಾಜಿಕ ವಿಕಾಸ. ನವಯುಗದ ಜೀವವಿಜ್ಞಾನಕ್ಕೆ 
ಕೇವಲ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಸೇರ್ಪಡೆಯಾದ ಇದು ಒಂದು ಅರ್ಥಪೂರ್ಣ 
ಅಭಿವ್ಯಕ್ತಿ. ಮಾನವಪೂರ್ವ ಜೀವಪ್ರಭೇದಗಳಲ್ಲಿ--ಏಕೆ, ಮಾನವಶಿಶುಗಳಲ್ಲಿಯೂ ಸಹ- 
ಸಾವಯವ ವ್ಯವಸ್ಥೆಯಲ್ಲಿಯೇ ಈವರೆಗೆ ಬಂಧಿತವಾಗಿದ್ದ ಜೀವಿಯ ಮನಸ್ಸು, ಅಲ್ಲಿಂದ 
ತಪ್ಪಿಸಿಕೊಂಡು ಅನಿರ್ಬಂಧಿತವಾಗಿ ವಿಕಾಸಹೊಂದಿ ಸಮುದಾಯದ ಎಲ್ಲ ಜೀವಿಗಳನ್ನೂ ಪ್ರೇಮ 
ದಯೆ ಸಹಾನುಭೂತಿ ಸಹೋದರಭಾವಗಳ ಮೂಲಕ ಭೂಮವಾಗಿ ಆವರಿಸಿಬಿಡಬಲ್ಲುದು ಎಂಬುದು 
ಈ ಅಭಿವ್ಯಕ್ತಿಯ ಸಾರಾಂಶ. ಈ ವಿಕಾಸದಲ್ಲಿ ಬೆಳವಣಿಗೆ ಆಧ್ಯಾತ್ಮಿಕ ಆಯಾಮದಲ್ಲಿ 

ನಡೆಯುವುದರಿಂದ ಇದಕ್ಕೆ ಮಿತಿಯೇ ಇಲ್ಲ. ಭೌತಿಕ ಬೌದ್ಧಿಕ ವಿಕಾಸಗಳು ಮಿತಿಯನ್ನುಳ್ಳವು ; 

ಆದರೆ ಆಧ್ಯಾತ್ಮಿಕ ವಿಕಾಸಕ್ಕೆ ಮಿತಿ ಎಲ್ಲಿಯದು, ಯಾವುದರದ್ದು? ಹಾಗೆ ಒಬ್ಬ ಗಾಂಧಿ ಮಹಾತ್ಮಾ 
ಗಾಂಧಿಯಾದದ್ದು, ನಮ್ಮ ದೇಶದ--ಏಕ್ಕೆ ಇಡೀ ಪ್ರಪಂಚದ- ಎಲ್ಲ ಜನರೊಂದಿಗೆ ತನ್ನ ಐಕ್ಕವನ್ನು 
ಅನುಭವಪಡುವುದರ ಮೂಲಕ. ಎಲ್ಲರೂ ಮಹಾತ್ಮನೆಂದು ಕರೆಯುತ್ತಿದ್ದರೂ, ಗಾಂಧೀಜಿಗೆ 
ಗೊತ್ತಿತ್ತು. ಹಾಗೆ ಹೇಳಿಯೂ ಹೇಳುತ್ತಿದ್ದರು- ತಾನಿನ್ನೂ ಮಹಾಯಾನದ ಪಥಿಕ, ಮಾನವ 
ವಿಕಾಸದ ಗುರಿಯನ್ನು ತಾನಿನ್ನೂ ಮುಟ್ಟಿಲ್ಲ ಎಂದು. ಮಹಾತ್ಮರ ಸತ್ಯ ಪೂರ್ಣತೆಗಳೇ ಮಾನವ 
ವಿಕಾಸದ ಗುರಿ, ಪ್ರಕೃತಿದತ್ತವಾದ ಸಾವಯವ ವ್ಯವಸ್ಥೆಯನ್ನುಳ್ಳ ಪ್ರತಿಯೊಂದು ಶಿಶುವಿನ ಜನ್ಮಸಿದ್ಧ 
ಗಲು ಮನ “ಸಾಮಾಜಿಕ ವಿಕಾಸದ ಮಹಾಯಾನ, ಈ ಆಧ್ಯಾತ್ಮಿಕ 

ಕ ಒನಂಬುದು ಉಪನಿಷತ್ತುಗಳಲ್ಲಿ ಅಂತರಾತ್ಮನಾದ ಭಗವಂತನಿಗೆ ಕೊಟ್ಟ : - 
ಹೆಸರುಗಳಲ್ಲೊಂದು (ಶ್ವೇತಾಶ್ವತರ ಉಪನಿಷತ್‌); . 


CC-0. Jangamwadi Math Collection. Digitized by eGangotri 


ಮಾನವಶ್ರೇಷ್ಠತೆಯ ತತ್ತ್ವ 


ಏಷ ದೇವೋ ವಿಶ್ವಕರ್ಮಾ ಮಹಾತ್ಮಾ ಸದಾ ಜನಾನಾಂ ಹೃದಯೇ ಸಂನಿವಿಪ್ಪಃ | 
ಹೃದಾ ಮನೀಷಾ ಮನಸಾಭಿಕ್ಸೃಪ್ತೋ ಯ ಏತದ್ವಿದುರಮೃತಾಸ್ತೇ ಭವಂತಿ ॥ (೪-೧೭) 
ವಿಶ್ವಕರ್ಮನೂ ಮಹಾತ್ಮ ನೂ ಆದ ಈ ದೇವನು ಎಲ್ಲ ಜನರ ಹೃದಯದಲ್ಲಿ 


ಯಾವಾಗಲೂ ಇರುತ್ತಾನೆ ;ಸ್ಥಯಂಪ್ರಕಾಶನಾದ ಇವರು ಹೃದಯದಲ್ಲಿರುವ ಈ ಸತ್ತ 
ತಿಳಿಯುವ ಬುದ್ಧಿವಂತರು ಅಮೃತರಾಗುತ್ತಾರೆ ನಕ 


೧೧. ಮಾನವ : ಮಾನಸಿಕವಾಗಿ ಪಕ್ವ ಹಾಗೂ ಅಪಕ್ಚ 


ಮಾನವನ ಬೆಳವಣಿಗೆಯ ಈ ಕಲ್ಪನೆಯನ್ನು ಅಭಿವ್ಯಕ್ತಿಗೊಳಿಸಲು ಆತ್ಮವಿಕಾಸ ಅಥವಾ 
ವ್ಯಕ್ತಿವಿಕಾಸ ಎಂಬ ಸುಂದರ ಸಂಸ್ಕೃತ ಪದಗಳಿವೆ. ಮೊಗ್ಗು ಅರಳಿ ಪುಷ್ಪವಾಗುವಂತೆ ಮಗು 
ಬೆಳೆಯಬೇಕು, ವಿಕಾಸವಾಗಬೇಕು. ಎಂಥ ಸುಂದರ ಕಲ್ಪನೆ ! ಸಂಸ್ಕೃತದಲ್ಲಿ ವಿಕಾಸವೆಂದರೆ ಇದು. 
ಹೊಸದಾಗಿ ಹುಟ್ಟಿದ ಮಗುವಿಗೆ ವ್ಯಕ್ತಿತ್ವ ಬರುವುದೇ ಮೊದಲನೆಯ ವಿಕಾಸ. ಹಿಂದೆಯೇ ಹೇಳಿದಂತೆ, 
ತಾಯಿಯ ಗರ್ಭದಲ್ಲಿರುವಾಗ ಇಲ್ಲದ ಭೌತಿಕ ವ್ಯಕ್ತಿತ್ವವನ್ನು ಜನನವಾದ ಕೂಡಲೆ ಮಗು 
ಪಡೆದುಕೊಳ್ಳುತ್ತದೆ. ಅನಂತರ ನಿಧಾನವಾಗಿ ಮಗು ಮಾನಸಿಕ ವ್ಯಕ್ತಿತ್ವವನ್ನೂ ಪಡೆಯುತ್ತದೆ. 
, ಮುಂದಿನ ಹಂತದಲ್ಲಿ, ಆಗಲೇ ನೋಡಿದಂತೆ, ಸ್ವಾತಂತ್ರ್ಯ ಹಾಗೂ ಜವಾಬ್ದಾರಿಗಳು ಸಂಯುಕ್ತವಾಗಿ 
ಬರುವ ಮೂಲಕ ವಿಶಿಷ್ಟ ವ್ಯಕ್ತಿಯಾಗುತ್ತಾನೆ. ಈ ಎರಡನೆಯ ಹಂತದಲ್ಲಿಯೆ ಆಧ್ಯಾತ್ಮಿಕ ಬೆಳವಣಿಗೆ 
ಪ್ರಾರಂಭವಾಗುವುದು. ಮಗು ಈಗ ವಿಕಸಿತ ವ್ಯಕ್ತಿಯಾಗುತ್ತಾನೆ. ಈ ಹಂತದಲ್ಲಿ ಇತರರ ಮೇಲೆ 
ಆಳವಾದ ಸಹಾನುಭೂತಿ ಸಹಜವಾಗಿ ಮೂಡುತ್ತದೆ. ಈ ಮಾನವ ಸಹಾನುಭೂತಿ, ಸಾಮಾಜಿಕ 
ಜವಾಬ್ದಾರಿಗಳೇ ನಿಜವಾದ ಮಾನಸಿಕ ಪಕ್ವತೆಯ ಚಿಹ್ನೆ. ಪಕ್ವವಾಗಿ ಬೆಳೆದ ಮನಸ್ಸಿನ ವ್ಯಕ್ತಿ ಮಾತ್ರ 
ಜವಾಬ್ದಾರನಾಗಿರಲು ಸಾಧ್ಯ. ಸಿಟ್ಟುಗೊಂಡ ಶಿಶುಗಳು ಪಿಂಗಾಣಿ ಬಟ್ಟಲನ್ನು ಬೀಸಿ ಎಸೆದು 
ಒಡೆದುಹಾಕುತ್ತವೆ--ಹೊಸದನ್ನು ತರುವ ಜವಾಬ್ದಾರಿ ಅವುಗಳಿಗಿಲ್ಲವಲ್ಲ ! ಇದರಂತೆಯೇ ವೈಯಕ್ತಿಕ 
ವ್ಯಕ್ತಿಗಳಾಗಿಯೇ ಉಳಿದಿರುವ ಜನರು ಬೇಜವಾಬ್ದಾರರಾಗಿರುತ್ತಾರೆ. ಅವರಿನ್ನೂ ಪಕ್ಚ ವಾಗಿಲ್ಲ, 
ಇನ್ನೂ ವಿಶಿಷ್ಟವ್ಯಕ್ತಿಗಳಾಗಿ ಬೆಳೆದಿಲ್ಲ. 
ಭಾರತದಲ್ಲಿ ಇಂದು ಭೌತಿಕವಾಗಿ ಪಕ್ಚವಾಗಿದ್ದರೂ ಮಾನಸಿಕವಾಗಿ ಅಪಕ್ವವಾಗಿಯೇ 
ಉಳಿದಿರುವ ಇಂಥ ಜನರು ಬೇಕಾದಷ್ಟಿದ್ದಾರೆ. ಈ ಬೇಜವಾಬ್ದಾರಿಯ ಜನರು ಹೆಚ್ಚಾಗಿ ಇಂದು 
ವಿದ್ಯಾವಂತ ವರ್ಗದಲ್ಲೇ ಇರುವುದು ದೇಶದ ದುರದೃಷ್ಟ. ೧೮೯೭ರಲ್ಲಿ ಮದರಾಸಿನಲ್ಲಿ ಮಾಡಿದ 
ಸಾರ್ವಜನಿಕ ಉಪನ್ಮಾಸವೊಂದರಲ್ಲಿ ಸ್ವಾಮಿ ವಿವೇಕಾನಂದರು ಇಂಥವರನ್ನು "ಮೀಸೆ ಹೊತ್ತ 
ಶಿಶುಗಳು' ಎಂದು ಕರೆದರು. ಇದರಿಂದಲೇ ಜೀವನದ ಎಲ್ಲ ರಂಗಗಳಲ್ಲೂ ಇಂದು ಮಾನವಶ್ರೇಷ್ಠತೆ 
ಕಾಣೆಯಾಗಿರುವುದು. ಶ್ರೇಷ್ಠಮಟ್ಟದಲ್ಲಿ ಆಗುವ ಕೆಲಸ ಅತ್ಮಲ್ಪ. ಸರ್ಕಾರದ ಇಲಾಖೆಯೊಂದರಲ್ಲಿ 
ಕೆಲಸ ಮಾಡುತ್ತಿರುವ ಒಬ್ಬ ಗುಮಾಸ್ತನೋ ಅಧಿಕಾರಿಯೋ ಇದ್ದಾನೆಂದಿಟ್ಟುಕೊಳ್ಳಿ. ನೂರಾರು 
ಜನ ಕಷ್ಟದಲ್ಲಿರುವವರಿಗೆ ಅವನ ಕೆಲಸದಿಂದಾಗಿ ಸೌಲಭ್ಯ ಒದಗುವ ಸಂದರ್ಭವಿದೆಯೆನ್ನೋಣ. 
ಈಗ ಆ ಗುಮಾಸ್ತ ಒಬ್ಬ ವಿಶಿಷ್ಟ ವ್ಯಕ್ತಿಯಾಗಿ ವಿಕಾಸಹೊಂದಿದ್ದರೆ, ತನ್ನ ಮೇಜಿನ ಮೇಲಿರುವ 
ಕಡತಗಳೊಳಗಿಂದ ಕೇಳಿಬರುತ್ತಿರುವ ಆ ನೂರಾರು ಜನರ ಮೊರೆಗೆ ಓಗೊಡುವನು, ತನ್ನ ಕೆಲಸವನ್ನು 
ತಾನು ಸರಿಯಾಗಿ ಮಾಡುವ ಮೂಲಕ ಅವರಿಗೆ ನೆರವಾಗುವನು. ಅವನು ಮಾನಸಿಕವಾಗಿ ಅಪಕ್ಚ 
ನಾಗಿದ್ದರೆ, ಹಾಗೆ ಮಾನವೀಯವಾಗಿ ಅವನು ಓಗೊಡಲಾರ; ಕೆಲಸ ಮಾಡಿದರಾಯ್ತೆಂದು ನಿಧಾನಿಸು 
ವನು ; ಮಾನವಶ್ರೇಷ್ಮತೆ ಇಲ್ಲದಿರುವುದರಿಂದ, ದೇಶದ ಪ್ರಗತಿಯ ಹಿನ್ನಡೆಗೆ ಕಾರಣನಾಗುವನು. 
ನಾನು ಕಾರ್ಯದರ್ಶಿ ಕಛೇರಿಗಳಲ್ಲಿ ಮಾತನಾಡುವಾಗ ಆಗಾಗ್ಗೆ ಈ ಗುಮಾಸ್ತನೋ ಅಧಿಕಾರಿಯೋ 


0-0. Jangamw&ti Math Collection. 0101/66 by eGantfotri 


೫೬೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಮಾನವೀಯ ಪ್ರತಿಕ್ರಿಯೆ ತೋರುವ ವಿಚಾರವನ್ನು ಹೇಳುತ್ತೇನೆ : ಇಲ್ಲಿ ನನ್ನ ಮುಂದೆ ಕಡತಗಳು 
ಬಿದ್ದಿವೆ ; ನಾನು ಇವುಗಳನ್ನು ನೋಡಿದಾಗ ಅವು ಸಂಬಂಧಿಸಿದ ಸಾವಿರಾರು ಜನರ ಗೋಳಿನ ಕಥೆ 
ಯನ್ನು ಹೇಳುತ್ತಾ ಸಹಾಯಕ್ಕಾಗಿ ಮೊರೆಯಿಡುತ್ತಿವೆ ; ನಾನು ಅವುಗಳನ್ನು ಜಾಗ್ರತೆ ವಿಲೇವಾರಿ 
ಮಾಡಿದರೆ ಅದು ಅವರನ್ನು ಸುಖಿಗಳನ್ನಾಗಿ ಮಾಡುತ್ತದೆ. 

ಈ ಮಾನವೀಯ ಪ್ರತಿಕ್ರಿಯೆ ಒಂದು ಹೊಸ ಮೌಲ್ಯ : ಅದನ್ನು ನಾನು ಭಾವನೆಯ . 
ಸಹಾನುಭೂತಿ ಎಂದು ಕರೆಯುತ್ತೇನೆ. ಇದೊಂದು ಸುಂದರ ಕಲ್ಪನೆ. ಕಷ್ಟದಲ್ಲಿರುವವರು ಎದುರಿಗೆ 
ಬಂದಿರುವಾಗ ನೇರವಾಗಿ ಅವರಿಗೆ ಸಹಾನುಭೂತಿ ತೋರಿಸುವುದು ಸಾಧಾರಣವಾದ ಒಳ್ಳೆಯತನ. 
ಆದರೆ ಕಷ್ಟದಲ್ಲಿರುವವರು ದೂರ ಇದ್ದಾಗ, ಅವರ ಕಡತದ ಮೂಲಕವೇ ಅವರ ಕಷ್ಟವನ್ನು 
ಅರಿತು ಮನಕರಗಿ ಜಾಗ್ರತೆ ಕೆಲಸ ಮಾಡಿ ಕೊಡುವುದಕ್ಕೆ ಅದಕ್ಕಿಂತ ಹೆಚ್ಚಿನ ಸದ್ಗುಣವಾದ ಈ 
ಭಾವನೆಯ ಸಹಾನುಭೂತಿ ಅಗತ್ಯ. ಆ ಕಡತ ಅವನಿಂದ ಸಹಾನುಭೂತಿಯನ್ನು ಹೊರತರಲೆತ್ನಿಸು 
ತ್ತಿದೆ ; ತನ್ನೆದುರಿಗಿಲ್ಲದ ಆ ಮನುಷ್ಯನ ಸಮಸ್ಯೆಯನ್ನು ಊಹಿಸಿಕೊಂಡು, ಅದರೊಂದಿಗೆ ಭಾವ . 
ತಾದಾತ್ಮ್ಯ ಹೊಂದಿ, ಪ್ರತಿಕ್ರಿಯಿಸುತ್ತಾನೆ : ನಾನು ಈ ಅಧಿಕಾರಸ್ಥಾನದಲ್ಲಿ ಇಂದು ಕುಳಿತಿದ್ದೇನೆ, 
ಈ ಮಾನವೀಯ ಸಂದರ್ಭಕ್ಕೆ ಮಾನವೀಯವಾಗಿ ಜಾಗ್ರತೆಯಾಗಿ ಪ್ರತಿಕ್ರಿಯೆ ತೋರುವುದು ನನ್ನ 
ಕೈಯಲ್ಲಿದೆ, ಎಂದು ಯೋಚಿಸಿ ಕೆಲಸ ಮಾಡುತ್ತಾನೆ. ಈ ರೀತಿಯ ಯೋಜನೆ, ಪ್ರತಿಕ್ರಿಯಿಸುವ 
ಮನಸ್ಸು, ಮಾನವಶ್ರೇಷ್ಠತೆಯ ಒಂದು ಮುಖ್ಯಲಕ್ಸ್ಷಣ. ಹೀಗೆ ಮಾನವೀಯವಾಗಿ ಪ್ರತಿಕ್ರಿಯಿಸುವ 

ಸಾಮರ್ಥ್ಯ ಒಂದು ಆಧ್ಯಾತ್ಮಿಕ ಸಾಮರ್ಥ್ಯ. 

"ಹಿಂದೆಯೇ ನಾನು ಹೇಳಿದಂತೆ ಇಲ್ಲಿ "ಆಧ್ಯಾತ್ಮಿಕ' ಎಂಬ ಶಬ್ದವನ್ನು ಧರ್ಮವೆಂದರೆ ಜಡ 
ಸಾಧುತ್ವವೆಂಬಂತಹ ಸಾಮಾನ್ಮಾರ್ಥದಲ್ಲಿ ಬಳಸಿಲ್ಲ. ದೇವಸ್ಥಾನಕ್ಕೆ, ಚರ್ಚಿಗೆ, ಮಸೀದಿಗೆ ಹೋಗುವ 
ಬೇಕಾದಷ್ಟು ಜನ ಹೃದಯದಲ್ಲಿ ಶಕ್ಕರಾಗಿರುತ್ತಾರೆ. ಇನ್ನು ಕೆಲವರು ಯಾವುದೇ ಪೂಜಾಸ್ಥಳಕ್ಕೂ 
ಹೋಗದೆ ಇದ್ದರೂ ಶ್ರೇಷ್ಠರಾಗಿರುತ್ತಾರೆ. ನಿಜವಾದ ಧರ್ಮದಲ್ಲಿ ನೀವು ನಿತ್ಯಕರ್ಮಗಳನ್ನು 
ಮಾಡುತ್ತಿದ್ದೀರೋ ಇಲ್ಲವೋ ಎಂಬುದು ಮುಖ್ಯವಲ್ಲ, ಆಧ್ಯಾಶ್ಮಿಕವಾಗಿ ನೀವು ಪ್ರಗತಿ ಹೊಂದಿ 
ದ್ಹೀರೋ ಇಲ್ಲವೋ ಎಂಬುದು ಮುಖ್ಯ. ಇದೇ ಧರ್ಮದ ನಿಜವಾದ ಅರ್ಥ, ವಿಧಿನಿಷೇಧ 
ಗಳನ್ನನುಸರಿಸುವುದಾಗಲಿ, ಕರ್ಮಗಳನ್ನು ಮಾಡುವುದಾಗಲಿ ಅಲ್ಲ ಎಂದು ನಮ್ಮ ದೇಶದ ಎಲ್ಲ 
ಸಂತರೂ ಬೋಧಿಸಿದ್ದಾರೆ. ನಾಲ್ಕು ಶತಮಾನಗಳಿಂದ ನಮ್ಮನ್ನು ಉತ್ತೇಜಿಸುತ್ತಿರುವ ಹಿಂದೀ 
ಭಜನೆಗಳನ್ನು ರಚಿಸಿದ ರಾಜಾಸ್ಥಾನದ ರಾಜಕುಮಾರಿ, ಖ್ಯಾತ ಸಂತಳೂ ಹಾಡುಗಾರ್ತಿಯೂ ಆದ 
ಮೀರಾಬಾಯಿ; ತನ್ನ ಒಂದು ಪ್ರಸಿದ್ಧ ಸಂಕೀರ್ತನೆಯಲ್ಲಿ ಇದೇ ಸತ್ಯವನ್ನು ಹಾಡಿದ್ದಾಳೆ : 

ಸಾಧನ್‌ ಕರನಾ ಚಾಹಿಯೇ ಮನವಾ, ಭಜನ್‌ ಕರನಾ ಚಾಯ್‌; 

ಪ್ರೇಮ್‌ ಲಗಾನಾ ಚಾಹಿಯೇ ಮನವಾ, ಪ್ರೀತ್‌ ಕರನಾ ಚಾಯ್‌ ; 

ನಿತ್‌ ನಹಾನ್‌ ಸೇ ಹರಿ ಮಿಲೇ ತೋ, ಜಲ್‌ ಜಂತು ಹೋಯ್‌ ; 

ಜಾ ಭಧ ಬಾದುರ್‌ ಬಂದರ್‌ ಆಯ್‌ ; 

ಸೀ ಪೂಜ € ಹರಿ ಮಿಲೇ ಪೂಜ ೧0 9 ಕ 

ಪತರ್‌ ಪೂಜನ್‌ ಸೇ ಹರಿ ವರತ ಮ ಕಾಡ್‌ 

ತಿರಣ್‌ ಭಕಣ್‌ ಸೇ ಹರಿ ಮಿಲೇ ತೋ, ಬಹುತ್‌ ಮೃಗೀ ಆಜಾ ; 

ಸ್ತ್ರೀ ಛೋಡಣ್‌ ಸೇ ಹರಿ ಮಿಲೇ ತೋ, ಬಹುತ್‌ ರಹೇ ಹೈ ಖೋಜಾ ; 

ದೂಧ್‌ ಪೀನೇ ಸೇ ಹರಿ ಮಿಲೇ ತೋ, ಬಹುತ್‌ ವತ್ತ ಬಾಲಾ. 

ಮೀರಾ ಕಹೇ ವಿನಾ ಪ್ರೇಮ್‌ ಸೇ, ನಹಿ ಮಿಲೇ ನಂದಲಾಲಾ ! 


(ಓ ಮನನ) ಸಾಧನೆ ಮಾಡಲಿಚ್ಚಿಸುವೆಯಾದರೆ ಭಜನೆ ಮಾಡಬೇಕು ಪ್ರೇಮಿಸ 
'ಬೇಕುದಿಚ್ಛಿಸುವೆಹಾಡದೆ(ಇನ್ನೊಳ್ಳಾರಿಗಿಪ್ರೀತಯಾಸವ ಖಕ ; 


ಮಾನವಶ್ರೇಷ್ಠತೆಯ ತತ್ತ್ವ ಹ 
ನಿತ್ವ (ತೀರ್ಥ) ಸ್ನಾನ ಮಾಡಿದರೆ ಹರಿ ಸಿಕ್ಕುವುದಾದಲಿ ( ನಾನು ಜಲಜಂತುವಾಗುವೆ; 
ಫಲ, ಮೂಲಗಳನ್ನು ತಿಂದರೆ ಹರಿ ಸಿಕ್ಕುವುದಾದರೆ! (ನಾನು ಮಂಗನಾಗುವೆ; 
(ಪವಿತ್ರವಾದ ತುಳಸಿಯನ್ನು ಪೂಜಿಸಿದರೆ ಹರಿ ಸಿಕ್ಕುವುದಾದರೆ ನಾನು(ಇಡಿಲ ತುಳಸಿಯ 
ಅರಣ್ಯವನ್ಫೇ ಪೂಜಿಸುವೆ ; ಕಲ್ಲನ್ನು ಪೂಜಿಸಿದರೆ ಹರಿ ಸಿಕ್ಕುವುದಾದರೆ, ನಾನು (ಇಡಿ) 
ಪರ್ವತವನ್ನೇ ಪೂಜಿಸುವ; 
ಹುಲ್ಲು ತಿಂದರೆ ಹರಿ ಸಿಕ್ಕುವುದಾದರೆ ಬೇಕಾದಷ್ಟು ಮೃಗಗಳು ಓಡಾಡಿಕೊಂಡಿವ; ಸ್ತ್ರೀ 
(ಸಂಗವನ್ನು) ಬಿಡುವುದರಿಂದ ಹರಿ ಸಿಕ್ಕುವುದಾದರೆ ಬೇಕಾದಷ್ಟು ಜನ ನಪಂಸರರಿದ್ದಾರೆ ; 
ಹಾಲು ಕುಡಿದರೆ ಹರಿ ಸಿಕ್ಕುವುದಾದರೆ ಬೇಕಾದಷ್ಟು ಎಳೆಯ ಕಡುಗಳಿವೆ ; ಮೀರಾ 
ಹೇಳುವಳು (ಕೇಳು, (ಶುದ್ಧ) ಪ್ರೇಮವಿಲ್ಲದಿದ್ದರೆ ನಂದನ ಮುದ್ದುಮಗು (ಶ್ರೀಕೃಷ್ಣನು 
ಯಾರಿಗೂ) ಸಿಕ್ಕಲಾರನು. 
ಕಬೀರ ಗುರುನಾನಕರನ್ನೊಳಗೊಂಡು ನಮ್ಮ ದೇಶದ ಪ್ರತಿಯೊಬ್ಬ ಸಂತನೂ ಇದೇ ಭಾಷೆಯನ್ನು 
ಬಳಸಿದ್ದಾರೆ. ವೃಷ್ಟಿ ಸಮಪ್ಪಿಮಟ್ಟಗಳೆರಡರಲ್ಲೂ ಈ ಮಾನವ ಬೆಳವಣಿಗೆಯ, ಮಾನವ ವಿಕಾಸದ, 
ಸಫಲತೆಯ ಮಹಾ ಆದರ್ಶದ ಕರೆಗೆ ಇಂದು ನಾವು ಕಿವಿಗೊಡಬೇಕಾಗಿದೆ. 
. ಜೀವನ ಒಂದು ಪ್ರವಾಹದಂತಿರಬೇಕು. ಅಮೆರಿಕನ್‌ ಮನೋವೈದ್ಯ ಅಬ್ರಹಾಂ 
ಉಪಯೋಗಿಸಿದ ಪದವನ್ನು ನಾನು ಬಳಸಿದ್ದೇನೆ. ಸ್ಪಾತ್ಮ-ಸಚೇತನ(18-೩c1ಬlizatin)ವನ್ನು 
ಸಾಧಿಸಿದರೆ, ಜೀವನ ಪ್ರವಾಹವಾಗುತ್ತದೆ ಎಂದೂ ಅವನು ಹೇಳುತ್ತಾನೆ. ಮಾನವಶ್ರೇಷ್ಠತೆಯ 
ಬಗ್ಗೆ ಚರ್ಚಿಸುವಾಗ ಅವನ ಈ ಎರಡು ಅಭಿವ್ಯಕ್ತಿಗಳು ಸಂಗತವಾಗುತ್ತವೆ. ನಿಮ್ಮ ಬದುಕು, 
ನೀವು ಮಾಡುವ ಕೆಲಸ, ನಿಮ್ಮ ಆತ್ಮವನ್ನು ಸಚೇತನಗೊಳಿಸುವ ಕ್ಷೇತ್ರವಾಗಲಿ. ಹೇಗೋ ಒಂದು 
ಮಾಡಿದರಾಯ್ತೆಂದು ಕೆಲಸಗಳನ್ನು ಮಾಡಿದರೆ, ಗಾಳಿಬಂದಂತೆ ತೂರಿಕೊಳ್ಳುವ ಬದುಕನ್ನು ಬಾಳಿದರೆ, 
ಇದನ್ನು ಮಾಡಲಿಕ್ಕಾಗುವುದಿಲ್ಲ. ಕೆಲಸ ಮಾಡುವುದರಲ್ಲಿ ಒಂದು ಸಂತೋಷವಿದೆ, 
ಬದುಕುವುದರಲ್ಲೂ ಒಂದು ಸಂತೋಷವಿದೆ. ಕೇವಲ ಹಣ ಮಾಡುವುದಕ್ಕಾಗಿ ಕೆಲಸವಲ್ಲ. ಹಣವೇ 
ಜೀವನದ ಗುರಿಯಲ್ಲ, ಕೆಲಸದಿಂದ ದೊರಕಬೇಕಾದುದು ಹಣವೊಂದೇ ಅಲ್ಲ. ನಾವು ಮಾಡುವ 
ಕೆಲಸದ ಮೂಲಕ ಆತ್ಮ ಚೇತನಗೊಳ್ಳುವುದೊಂದು ದಿವ್ಯಾನುಭವ. ಶಾಸ್ತ್ರಜ್ಞಾನದ ಜೊತೆಜೊತೆಗೇ 
ವಿದ್ಯಾರ್ಥಿಗಳಲ್ಲಿ ಅರ್ಪಣೆ ಸೇವೆಗಳ ಭಾವವನ್ನುದ್ದೀಪಿಸುವ, ಅವರಲ್ಲಿ ದೇಶಭಕ್ತಿಯನ್ನು 
ಪ್ರಚೋದಿಸುವ ಕಾರ್ಯದಲ್ಲಿ ಆನಂದಪಡುವ ಶಿಕ್ಷಕನಿಗೆ ಜೀವನವೊಂದು ಪ್ರವಾಹವೆನಿಸುತ್ತದೆ, 
ಸ್ವಾತ್ಮಸಚೇತನದ ಅನುಭವವಾಗುತ್ತದೆ. ಕೆಲಸವೇ ಮಾಡದೆ ಸಂಬಳ ತೆಗೆದುಕೊಳ್ಳಲು ಬಯಸು 
ವವನಿಗ್ಗೆ, ಮಾಡಿದರೂ ಸಂಬಳಕ್ಕಾಗಿಯೇ ಕೆಲಸ ಎಂದು ರುಚಿಯೇ ಇಲ್ಲದೆ ಪಾಠ ಮಾಡುವವನಿಗೆ, 
ಯಂತ್ರವೊಂದರಂತೆ ದುಡಿಯುತ್ತಿರುವವನಿಗೆ, ಈ ಅದ್ವಿತೀಯವಾದ ಅನುಭವ ಹೇಗೆ ತಾನೆ 
ಲಭ್ಯವಾದೀತು ? ಕ 


೧೨. ಬುದ್ಧಿಯೋಗವೆಂಬ ಗೀತೆಯ ಸಂದೇಶ 
ಆದ್ದರಿಂದ ಬದುಕಿನ ಎಲ್ಲಾ ರಂಗಗಳಲ್ಲೂ ನಮಗೆ ಮಾನವಶ್ರೇಷ್ಠತಾ ತತ್ತ್ವದ, ಮಾನವ 
ವಿಕಾಸದ, ಆತ್ಮ-ಸಚೇತನದ, ಜೀವನವೊಂದು ಪ್ರವಾಹವೆಂಬ ಅನುಭವದ ಬೆಳಕಿನಲ್ಲಿ ನಮ್ಮ , 
ಜನಗಳ ಚಿಂತನಾಲಹರಿ ಸಂಪೂರ್ಣ ಬದಲಾವಣೆಯಾಗಬೇಕು. ಅದು ಧೋರಣೆಯ ಬದಲಾವಣೆ 
ಯಲ್ಲದೆ ಬೇರೆಯಲ್ಲು, `ಖುಪ್ಣೂಕುಟಿಕೆ ಪ್ರಶೇಣ್ರಿಎಬೇಕೆತೆ-ಂಬಪಡನನ್ನು ಗೀತೆ ಆಗಾಗ್ಗೆ 


೫೬೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ ಮೌಲ್ಯಗಳು 
ಬಳಸುತ್ತದೆ. ಗೀತೆಯ ಇಡಿಯ ಸಂದೇಶವೇ ಬುದ್ಧಿ ಯೋಗ ಅಥವಾ ಯೋಗ ಬುದ್ಧಿ. ನಮ್ಮ 
ಎಲ್ಲಾ ಕ್ರಿಯೆಗಳೂ ಬುದ್ಧಿಯಿಂದಲೇ ಉಗಮವಾಗಲಿ ಎನ್ನುತ್ತದೆ ಗೀತೆ. ಬುದ್ಧಿಯು ಮಿಲಿಯಾಂತರ 
ಜನರನ್ನು ತನ್ನ ಪ್ರೇಮದ, ಅನುಕಂಪದ ಒಂದೇ ಬೀಸಿನಿಂದ ವಶಪಡಿಸಿಕೊಳ್ಳಬಲ್ಲುದು. ಕೃಷ್ಣನು 
ಯಾರನ್ನಾದರೂ ಅನುಗ್ರಹಿಸಬೇಕೆನ್ನಿಸಿದಾಗ ಅವನಿಗೆ "ಬುದ್ಧಿಯೋಗವನ್ನು ಕೊಡುವೆ, ಅದರ 
ಮೂಲಕ ಅವನು ನನ್ನನ್ನು ಸೇರುತ್ತಾನೆ'--ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂ ಉಪಯಾಂತಿ 
ತೇ (ಗೀತಾ, ೧೦-೧೦)-ಎನ್ನುತ್ತಾನೆ. ಇಂಥ ಬುದ್ಧಿಯನ್ನು ನಾವು ನಮ್ಮಲ್ಲಿಯೇ ನಮ್ಮ ಮನಸ್ಸಿನ 
ಶಕ್ತಿಯಿಂದಲೇ ಬೆಳೆಸಿಕೊಳ್ಳಬೇಕು. ಈ ಬುದ್ಧಿಯ ಧೋರಣೆಯಿಂದ ಮಾಡಿದ ಕೆಲಸವೆಲ್ಲವೂ 
ಶ್ರೇಷ್ಠವೇ ಆಗಿರುತ್ತದೆ. 

ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಯಾಗಿದ್ದ ದಿವಂಗತ ದಾಗ್‌ ಹ್ಯಾಮರ್‌ಷೀಲ್ಡ್‌ 
ಭಗವದ್ಗೀತೆಯನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ದವರು, ತಾತ್ತ್ವಿಕ ಮನೋಭಾವದವರು. 
ಗೀತೆಯಲ್ಲಿ ಹೇಳಿರುವ ಬುದ್ಧಿಯೋಗ ತತ್ತ್ವಕ್ಕೆ ಇಡೀ ಪ್ರಪಂಚಕ್ಕೆ ನ್ಯಾಯವನ್ನೂ ಶಾಂತಿಯನ್ನೂ 
ತಂದುಕೊಡುವ ಶಕ್ತಿಯಿದೆ ಎಂದು ನಂಬಿದ್ದವರು. ತಮ್ಮ ಉಪನ್ಯಾಸವೊಂದರಲ್ಲಿ ಅದರ 
ಶ್ಲೋಕವೊಂದನ್ನು ಉದ್ಗರಿಸಿ ಕೊಂಡಾಡಿದ್ದಾರೆ : 

ದೂರೇಣ ಹೃವರಂ ಕರ್ಮ ಬುದ್ಧಿಯೋಗಾದ್ಧನಂಜಯ | 

ಬುದ್ಧೌ ಶರಣಮನ್ವಿಚ್ಛ ಕೃಪಣಾಃ ಫಲಹೇತವಃ | (೨-೨೯) 

(ಸ್ವಾರ್ಥದ ಉದ್ದೇಶದಿಂದ ಮಾಡಿದ ಕೆಲಸವು ಬುದ್ಧಿ ಯೋಗದ ದೃಷ್ಟಿಯಿಂದ ಮಾಡಿದ 
ಕೆಲಸುಕ್ಕಿಂತಲೂ ಅತ್ಯಂತ ತುಚ್ಚವಾದದ್ದು ; (ಆದುದರಿಂದ) ಓ ಅರ್ಜುನ ಬುದ್ಧಿಯಲ್ಲಿ 
ಆಶ್ರಯವನ್ನು ಹೊಂದು. ಫಲಾಪೇಕ್ಷೆಯಿಂದ ಕೆಲಸಮಾಡುವವರು (ಸಣ್ಣ ಮನಸ್ಸಿನವರು 

` ಮತ್ತು) ಮಡುಕಕ್ಕೆ ಅರ್ಹರು. 

ಇಂದು ನಮ್ಮ ದೇಶದ ಪ್ರತಿಯೊಬ್ಬರೂ ಅವರವರ ಕಾರ್ಯಕ್ಷೇತ್ರಗಳಲ್ಲಿ ಹೇಗೆ ಶ್ರೇಷ್ಠತೆಯನ್ನು 
ಸಾಧಿಸಬೇಕು. ಎನ್ನುವ ಈ ಒಂದು ಧ್ಯೇಯವನ್ನು ತಮ್ಮೊಳಗೆ ತುಂಬಿಕೊಳ್ಳಬೇಕು. ಯಾವ 
ಕಾರ್ಯಕ್ಷೇತ್ರವನ್ನೇ ಸೇರಲಿ, ಅದರಲ್ಲಿ ಶ್ರೇಷ್ಠನಾಗಲು ಹೆಣಗಬೇಕು. ಒಬ್ಬಳು ಆಸ್ಪತ್ರೆಯಲ್ಲಿ 
ದಾದಿ, ಇನ್ನೊಬ್ಬಳು ಶಾಲೆಯೊಂದರಲ್ಲಿ ಶಿಕ್ಷಕಿ, ಮೂರನೆಯವನು ರಾಜಕಾರಣಿ, ನಾಲ್ಕನೆಯವನು 
ಆಡಳಿತಗಾರ, ಐದನೆಯವನು ಇನ್ನಾವುದೋ ವೃತ್ತಿಯವ, ಆರನೆಯವಳು ಗೃಹಿಣಿಯಾಗಿರಲಿ- 
ಪ್ರತಿಯೊಬ್ಬನೂ(ಳೂ) ಮಾನವಶ್ರೇಷ್ಠತೆಯನ್ನು ತನ್ನ ತನ್ನ ಕ್ಷೇತ್ರದಲ್ಲಿ ಸಾಧಿಸಲು ಹೋರಾಡಬೇಕು. 
ಎಲ್ಲರಿಗಾಗಿ ಇರುವ ವಿಶ್ವಧರ್ಮವೂ ಇದೇ, ವಿಶ್ವರಾಜಕಾರಣನೂ ಇದೇ. ಮಾನವಶ್ರೇಷ್ಠತೆಯನ್ನು 
ನಿರಂತರ ಕೃಷಿ ಮಾಡುವ ದೇಶವೊಂದೇ ಅಭಿವೃದ್ಧಿ ಹೊಂದಿದ ದೇಶವಾಗಲು, ಮಹಾ ರಾಷ್ಟ್ರವೆನಿಸಲು 
ಸಾಧ್ಯ ; ಯಾವ ದೇಶವು ಶ್ರೇಷ್ಠತೆಯನ್ನು ಕಡೆಗಣಿಸುತ್ತದೆಯೋ ಅದು ಅನಭಿವೃದ್ಧ ಅಥವಾ 
ಅಲ್ಪಾಭಿವೃದ್ಧ ದೇಶವಾಗಿಯೇ ಉಳಿಯುತ್ತದೆ. ಮಹಾಯುದ್ದಾನಂತರದ ಕಾಲದಲ್ಲಿ 
ಕೈಗಾರಿಕೋದ್ಯಮದಲ್ಲಿ ಪವಾಡ ಸಾಧಿಸಿದ ಜಪಾನ್‌ ದೇಶವನ್ನು ನಾವೆಲ್ಲ ಮೆಚ್ಚಿಕೊಳ್ಳುತ್ತೇನೆ. 


ಮಾನವಶ್ರೇಷ್ಠತೆಯ ತತ್ತ್ವ ೫೭ 


ಗಳಲ್ಲಿ ತನ್ನ ಉತ್ಪನ್ನಗಳನ್ನು ತುರುಕಿ ಅಮೆರಿಕಾದ ಉದ್ಯಮವೇ ಹೆದರಿ ಹಿಮ್ಮೆಟ್ಟುವಂತೆ ಮಾಡಿತು. 
ಪ್ರಕೃತಿ ಸಂಪತ್ತು ಅಪ್ಟೇನಿಲ್ಲದ ಸಣ್ಣ ದ್ವೀಪವಾಸಿಗಳಾದ ಆ ನೂರು ಮಿಲಿಯ ಜನರು ಕಾರ್ಯ 
ಸಾಮರ್ಥ್ಯದ, ರಾಷ್ಟ್ರಭಕ್ತಿಯ ಆ ಮಾನವಶ್ರೇಷ್ಠತೆಯನ್ನು ಸಾಧಿಸಿ ತೋರಿಸಿದ್ದಾರೆ. ತಾವು ಏನೇ 
ಮಾಡಿದರೂ, ಅದನ್ನು ತಮ್ಮ ಹಾಗೂ ದೇಶದ ಒಳಿತಿಗಾಗಿಯೇ ಮಾಡುವೆನೆಂಬ ಪೂರ್ಣ 
ನಂಬಿಕೆಯಿಂದ, ಆಮೂಲಾಗ್ರವಾಗಿ, ಪರಿಷ್ಕಾರವಾಗಿ, ಪಾಂಕ್ತವಾಗಿ ಮಾಡುತ್ತಾರೆ. ಇಂತಹ ಕೆಚ್ಚು 
ಭಾರತದ ಜನರನ್ನೂ ತುಂಬಿ ಪ್ರೋತ್ಸಾಹಿಸಗೊಳಿಸಬೇಕು. 


೧೩. ಮಾನವ ಮತ್ತು ಅವನ ಕೆಲಸ 


ನಾವೆಲ್ಲ ಭಾರತದೇಶದ ನಾಗರಿಕನಾಗಿರುವುದರ ಬೆಲೆಯನ್ನು ಅರಿತು, ನಮ್ಮ ಈ ಭಾಗ್ಯದಿಂದ, 
ವರಪ್ರಸಾದದಿಂದ ಪ್ರೇರಿತರಾಗಬೇಕು. ಭಾರತದೇಶದ ಸಮಸ್ಯೆಗಳನ್ನು ನಮ್ಮ ಮುಂದಿರುವ 
ಸವಾಲೆಂದು ಸ್ವೀಕರಿಸಬೇಕು. ನಾವು ಶತಶತಮಾನಗಳ ದಾರಿದ್ರ್ಯವನ್ನು ದಾಸ್ಯವನ್ನು, ಶೋಷಣೆ 
ಯನ್ನು, ಸಾಮಾಜಿಕ ನಿಶ್ಚಲತೆಯನ್ನು ಬಂಧನವನ್ನು ಅನುಭವಿಸಿದ್ದೇವೆ. ಇಂದು ಕಾಳರಾತ್ರಿ ಕಳೆದು 


ದಿಂದ ನಾವೇನು ಮಾಡಬಹುದು ? ಮಿಲಿಯಗಟ್ಟಲೆ ಇರುವ ನಮ್ಮ ಬಡಜನರಿಗೆ, ಹಿಡುಳ 
ಸಹನಾಗರಿಕರಿಗೆ ಇದು ಅರ್ಥವತ್ತಾಗುವಂತೆ ಮಾಡುವುದು ಹೇಗೆ ? ಈ ಪ್ರಶ್ನೆಯನ್ನು ನಾವು 
ಗಂಭೀರವಾಗಿ ಕೇಳಿಕೊಳ್ಳುವುದಿಲ್ಲ. ನಮ್ಮ ಮಟ್ಟಿಗೆ ನಾವು ಸ್ವಾತಂತ್ರ್ಯದಲ್ಲಿ ನಲಿಯಲಿಪ್ಟಪಡು 
ತ್ತೇವೆಯೆ ಹೊರತು ಇತರರ ಬಗ್ಗೆ ಚಿಂತಿಸುವುದಿಲ್ಲ. ಇಂಗ್ಲೀಷಿನಲ್ಲಿ ನುಡಿಗಟ್ಟೊಂದಿದೆ- "ನಾನು 
ಮತ್ತು ನನ್ನದು, ಉಳಿದದ್ದೆಲ್ಲ ಭೂತಕ್ಕೆ ಬಲಿ' (॥ am mine, and the devil take the hind- 
mಂst). ನಾವೇ ಆಹ್ವಾನಿಸಿದ ಭೂತ ಬಂದಿದೆ. ನಾವಿಂದು ಭಾರತದಲ್ಲಿ ಎದುರಿಸುತ್ತಿರುವ 
ಹಿಮಾಲಯದಂಥ ಸಮಸ್ಯೆಗಳೆಲ್ಲ ಈ ಭೂತದ ಚೇಷ್ಟೆ. ಮಾನವಶ್ರೇಷ್ಠತೆಯ ತತ್ತ್ವವನ್ನು 
ಕಡೆಗಣಿಸುವುದರ ಮೂಲಕ ನಾವೇ ಈ ಬೀದಿಯಲ್ಲಿ ಹೋಗುವ ಮಾರಿಯನ್ನು ಮನೆಗೆ ಬಂದು 
ಹೋಗು ಎಂದು ಕರೆದೆವು. ರಾಷ್ಟ್ರವ್ಯಾಪ್ತಿಯ ಎಲ್ಲವನ್ನೂ ಕಡೆಗಣಿಸಿ ನಮ್ಮ ವೈಯಕ್ತಿಕ ಲಾಭ, 
ಸುಖಗಳನ್ನು ಮಾತ್ರ ಗಮನಿಸುವೆವು, ಇದೊಂದು ಭಾರತದಲ್ಲಿನ ಅತ್ಯಂತ ದುರದೃಷ್ಟಕರ ಸಂಗತಿ: 
ಈ ದುರವಸ್ಥೆಯನ್ನು ಇಷ್ಟೊಂದು ಅನಾರೋಗ್ಯಕರ ಪರಿಮಾಣದಲ್ಲಿ ನಾನು ಬೇರೆಲ್ಲಿಯೂ ಕಂಡಿಲ್ಲ. 
ಇಲ್ಲಿ ಸಾರ್ವಜನಿಕ ಸ್ವತ್ತೆಂದರೆ ಯಾರೊಬ್ಬರದೂ ಸ್ವತ್ತಲ್ಲ ; ಸಾರ್ವಜನಿಕ ಸಂಗತಿಗಳೆಂದರೆ 
ಯಾರೊಬ್ಬರಿಗೂ ಸಂಬಂಧಿಸಿದುವಲ್ಲ ; ನನ್ನದೆಷ್ಟೋ ಅಷ್ಟು ನಾನು ನೋಡಿಕೊಳ್ಳುವೆ. ಅದಕ್ಕೇ 
ಸಾರ್ವಜನಿಕ ಕಟ್ಟಡಗಳು ಕಸತುಂಬಿ ದುರವಸ್ಥೆಯಲ್ಲಿವೆ ; ಸಾರ್ವಜನಿಕ ಬಸ್ಸುಗಳು, ವಿದ್ಯುಜ್ಜನಕ 
ಯಂತ್ರಗಳು ಮೊದಲಾದುವು ನೋಡಿಕೊಳ್ಳುವವರಿಲ್ಲದೆ ಹೀನಸ್ಥಿತಿಯಲ್ಲಿವೆ; ಸಾರ್ವಜನಿಕ ನಲ್ಲಿಗಳು 
ತೆರೆದುಕೊಂಡೇ ಇರುತ್ತವೆ ; ಸಾರ್ವಜನಿಕ ಕಕ್ಕಸುಗಳಲ್ಲಿ ಕೊಳಕು ತುಂಬಿರುತ್ತದೆ. ನಮ್ಮಲ್ಲಿ ಸ್ವ- 
ಕೇಂದ್ರಿತ ಮನೋಭಾವ, ಈ ಸಾರ್ವಜನಿಕ ಹಿತಾಸಕ್ತಿಗಳ ಬಗೆಗಿನ ಅನಾದರ, ಒಂದು ರಾಷ್ಟ್ರೀಯ 
ವ್ಯಾಧಿಯೇ ಆಗಿಬಿಟ್ಟಿದೆ. ಇದನ್ನು ನಾವು ವಾಸಿಮಾಡಿಕೊಳ್ಳಬೇಕು, ರಾಜಕೀಯ ಶರೀರದಲ್ಲಿ 
ತುಂಬಿ ವಿಷವನ್ನು ತೊಳೆದು ತೆಗೆಯಬೇಕು. ಕ್ಷುದ್ರವ್ಯಕ್ತಿಗಳಾಗಿರುವ ನಮ್ಮೊಳಗಿಂದ 
ಮಹಾಪುರುಷರುದಯಿಸಬೇಕು. 

ಆಗಾಗ್ಗೆ ಈ ಮಾನವ ಮತ್ತು ಅವನ ಕೆಲಸ ಎಂಬ ವಿಷಯ ನನ್ನ ಮನಸ್ಸಿಗೆ ಬರುತ್ತದೆ. 
ಉದಾಹರಣೆಗೆ, ನಾನು ಯಾವುದೋ ಆಫೀಸಿನಲ್ಲಿ ಗುಮಾಸ್ತನೋ, ಪ್ರಾಥಮಿಕ ಶಾಲೆಯೊಂದರಲ್ಲಿ 
 ಶಿಕ್ಷಕನೋ ಆಗಿ ಸಣ್ಣುಡೂಂನ್ರಉಡ್ಕೋಗದಲ್ಪಿಡ್ಟೇೆ/ ಉತಸ್ತು-ಪರ್ಜಿಗಣ ಸ್ರಷ್ಛೇಬ್ಬುಕೊಂಡಿರು 


೫ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು: 


೧೫. ಹಣಕ್ಕೆ ಅತಿರೇಕದ ಮೌಲ್ಯ ಮತ್ತು ಮಾನವನಿಗೆ ಅವನತ ಮೌಲ್ಯ ಕಟ್ಟುವುದರ ಕೇಡು 

ಮಾನ ಯ ಉನ್ನತ ಮಟ್ಟಕ್ಕೆ ನಮ್ಮ ದೇಶವನ್ನು ಕೊಂಡೊಯ್ಯಬೇಕು. ಕ್ರಿ.ಶ." ` 
೨೦೦೦ದ ಪಾ ಪನ್ನ ಹೊಂದುತ್ತಿರುವ ನಮ್ಮ ದೇಶವು ಪೂರ್ಣವಾಗಿ ಅಭಿವೃದ್ಧಿ 
ಹೊಂದಿದ ದೇಶವಾಗಬೇಕು. ನಾವು ಇದನ್ನು ಕೇವಲ ದುಡ್ಡಿನ ಬಲದಿಂದ ಮಾಡಲು ಸಾಧ್ಯವಿಲ್ಲ ;" 
ಶೀಲದ ಬಲವೂ ಬೇಕು. ಈಗಾಗಲೇ ನಮ್ಮಲ್ಲಿ ಹೆಚ್ಚು ಹೆಚ್ಚು ದುಡ್ಡು ಕಡಿಮೆ ಕಡಿಮೆ ಜನಗಳ 
ಬಳಿ ಸೇರಲಾರಂಭಿಸಿದೆ. ಹದಿನೆಂಟನೆಯ ಶತಮಾನದಲ್ಲಿ ಇಂಗ್ಲೆಂಡ್‌ ಇದೇ ರೀತಿಯ ಪರಿಸ್ಥಿತಿ 
ಯಲ್ಲಿದ್ದಾಗ, ಆಲಿವರ್‌ ಗೋಲ್ಡ್‌ಸ್ಮಿತ್‌ ಎಂಬ ಕವಿ ಬರೆದ ಎರಡು ಸಾಲು ಇವತ್ತು ಇಂಡಿಯಾ 
ದೇಶಕ್ಕೆ ಅನ್ವಯಿಸಬಹುದು ಎನ್ನಿಸುತ್ತದೆ : 

ಬಲಿಯಾಗುತಿದೆ ದೇಶ ಆಗಮಿಸುತಿಹ ಕೇಡಿಗೆ, 

ಕೊಳೆಯುತಿದೆ ಸಿರಿಯಿಲ್ಲಿ, ಜನರಿಲ್ಲವಾದರೆ ನಾಡಿಗೆ ? 

ಹಣ ಬೆಳೆಯುತ್ತಿದೆ ; ಆದರೆ ಜನ ನಾಶವಾಗುತ್ತಿದ್ದಾರೆ. ನಾವು ಪರಸ್ಪರರನ್ನು ನಂಬಲಾರೆವು. 
ಹಿಂದೆ ಒಬ್ಬರಿಗೊಬ್ಬರು ಯಾವ ಬರೆಹದ ದಾಖಲೆಯೂ ಇಲ್ಲದೆ ಹಣವನ್ನು ಸಾಲವಾಗಿ 
ಕೊಡುತ್ತಿದ್ದರು ; ತೆಗೆದುಕೊಂಡವನು ಹೇಳಿದ ಗಡುವಿಗೆ ಸರಿಯಾಗಿ ಅದನ್ನು ತೀರಿಸುತ್ತಿದ್ದ ; 
ಒಬ್ಬರು ಇನ್ನೊಬ್ಬರನ್ನು ನಂಬುತ್ತಿದ್ದರು. ಈಗ ಪ್ರಾಮಿಸರಿ ನೋಟ್‌ ಇದೆ, ನೋಂದಣಿ ವ್ಯವಸ್ಥೆ 
'. ಇತ್ಯಾದಿ ಎಲ್ಲವೂ ಇವೆ; ಅದರೂ ಅದೆಷ್ಟು ಮೋಸ ವಂಚನೆ ನಿತ್ಯವೂ ದೇಶಾದ್ಯಂತ ನಡೆಯುತ್ತಿದೆ ! 
ಪ್ರಾಚೀನ ಕಾಲದಿಂದಲೂ ನಮ್ಮ ಜನ ದೇಶದ ಮೂಲೆ ಮೂಲೆಗಳಿಂದಲೂ ಕಾಶಿಗೆ ಯಾತ್ರೆ 
ಹೋಗುತ್ತಿದ್ದಾರೆ. ಹಿಂದೆ ಕಾಶೀಯಾತ್ರೆಗೆ ಹೊರಟ ಒಬ್ಬನು ತನ್ನ ಹತ್ತುಸಾವಿರ ರೂಪಾಯಿಗಳನ್ನು 
ಗೆಳೆಯನೊಬ್ಬನ ಬಳಿ ಬಿಟ್ಟು ಹೋದರೆ, ಅನೇಕ ತಿಂಗಳುಗಳ ನಂತರ ಅವನು ಹಿಂದಿರುಗಿದ 
ಮೇಲೆ ಗೆಳೆಯನು ಪೂರ್ಣ ಹತ್ತುಸಾವಿರವನ್ನೂ ವಾಪಸು ಕೊಡುತ್ತಿದ್ದ. ಆಗ ಮನುಷ್ಯನ ಮಾತಿಗೆ 
ಬೆಲೆಯಿತ್ತು, ಮನುಷ್ಯನಿಗೆ ಮರ್ಯಾದೆ ಇತ್ತು. ಯಾವಾಗ ಹಣಕ್ಕೆ ಅತಿಯಾದ ಪ್ರಾಶಸ್ತ್ಯ ಬಂದಿತೋ, 
ಆಗ ಮಾನವನಿಗೆ ಬೆಲೆ, ಕಡಿಮೆಯಾಯಿತು. ನಮಗೆ ಇದೊಂದು ಪಾಠ : ಮನುಷ್ಯ ಬೆಲೆ ಕಳೆದು 
ಕೊಂಡಿರುವುದು. ಇದನ್ನೇ ನಾವು ಮದುವೆಗಳಲ್ಲಿಯೂ ನೋಡುತ್ತೇವೆ. ಇಂಡಿಯಾದಲ್ಲಿನ ವರದಕ್ಷಿಣೆ 
ಸಮಸ್ಯ, ವಧೂದಹನ, ಸೊಸೆಯಂದಿರ ಸಾವ್ರ ಎಲ್ಲವೂ ಹಣಕ್ಕೆ ಅತಿರೇಕದ ಮೌಲ್ಕ ಕಟ್ಟಿದುದರ 
ಮತ್ತು ಮಾನವನಿಗೆ ಅವನತ ಮೌಲ್ಯ ಕಟ್ಟುವುದರ ಪರಿಣಾಮ. ಹಣವೇ ಎಲ್ಲವೂ ಆದಾಗ 
ಮಾನನೀಯ ಮೌಲ್ಯಗಳೆಲ್ಲ ಒಂದೊಂದಾಗಿ ನಾಶವಾಗುತ್ತವೆ. ಇದೇ ನಮ್ಮ ಸಮಾಜವನ್ನು ಕಾಡು 
ತ್ತಿರುವುದು. ಮಾನವಶ್ರೇಷ್ಠತೆಗೆ ಬದಲಾಗಿ ನಾವಿಂದು ಎಲ್ಲೆಲ್ಲೂ ನೋಡುತ್ತಿರುವುದು 
ಮಾನವೀಯತೆಯ, ಮಾನವನ ಗ್ಗ 

ನಾವಿಂದು ಸ್ವಲ್ಪವಾದರೂ ಹಿಂದೆಯೇ ಹೇಳಿದ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸಾಧಿಸಬೇಕಾಗಿದೆ. 
ಎಲ್ಲರೂ ಮಹಾತ್ಮಾಗಾಂಧಿಯ ಉನ್ನತ ಸ್ಪರಕ್ಕೇರಬೇಕೆಂದು ನಿರೀಕ್ಷಿಸಲು ಸಾಧ್ಯವಿಲ್ಲವಾದರೂ, 
ನಾವು ಈಗಿರುವುದಕ್ಕಿಂತ ಸ್ವಲ್ಪ ಉತ್ತಮಿಕೆಯನ್ನು ಸಾಧಿಸಬಹುದಲ್ಲ ! ಅದಕ್ಕೇ ಶ್ರೀಕೃಷ್ಣನು 
ಗೀತೆಯಲ್ಲಿ ಹೇಳಿರುವುದು. 

ಸ್ವಲ್ಪಮಪ್ಯಸ್ಕ ಧರ್ಮಸ್ಯ ತ್ರಾಯತೇ ಮಹತೋ ಭಯಾತ್‌. ॥ (೨-೪೦) 

:ಈ ಧರ್ಮವು ಸ್ವಲ್ಪವೇ ಆದರೂ (ನಿನ್ನನ್ನು) ಮಹತ್ತಾದ ಭಯದಿಂದ ಕಾಪಾಡುತ್ತದೆ. 

ಕ ವದನ ತನ್ನ ರೋಗಿಗೆ "ನೀನು ದಿನವೂ ಹಾಲು ಕುಡಿಯಬೇಕಪ್ಪ' ಎನ್ನುತ್ತಾನೆ. ರೋಗಿ 
ಅಷ್ಟು ದ್ಹುಡ್ಗು ್ಪನ್ನಲ್ಲಿಲ್ಲ ವಲ್ಯ) ಎನ್ನುತ್ತಾನೆ. ವೈಚ್ಯಂ6ಕನಿಷ್ಟಪಕ್ಚಂ/ವಾರಕ್ಕೊಂದು 


ಮಾನವಶ್ರೇಷ್ಠತೆಯ ತತ್ತ್ವ ೫೭೧ 
ಸಲವಾದರೂ ಹಾಲು ಕುಡಿ', 'ಇಲ್ಲಾ ಸ್ವಾಮಿ, ಅಷ್ಟಕ್ಕೂ ನನ್ನಲ್ಲಿ ಹಣವಿಲ್ಲ', ವೈದ್ಯ "ನೀನು 
ಯಾವಾಗಲಾದರೊಮ್ಮೆ ತಿಂಗಳಿಗೊಂದಾವರ್ತಿಯಾದರೂ, ಹಾಲು ಕುಡಿಯಬೇಕಪ್ಪ; ಅಮು ನಿನಗೆ 
ಒಳ್ಳೆಯದು' ಎನ್ನುತ್ತಾನೆ. ಹೀಗೆಯೇ, ಧರ್ಮದ ಆಚರಣೆಯಲ್ಲಿ" ಆಧ್ಯಾತ್ಮಿಕ ಸಾಧನೆಯಲ್ಲಿ 
ಬೇರೆಯವರಿಗೆ ಹೋಲಿಸಿದರೆ ನಾವೆಷ್ಟು ಮಾಡಬಲ್ಲೆವು ಎಂಬುದಲ್ಲ ; ನಿಮಗೆ ನಿಮ್ಮದೇ ಆನೆ 
ಸಾಮರ್ಥ್ಯ, ಶಕ್ತಿಗಳಿವೆ. ಅದನ್ನೇ ವಿನಿಯೋಗಿಸಿ ಸ್ವಲ್ಪ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸಾಧಿಸಿ. 
ನಿಜವಾಗಿಯೂ ಹೇಳುವುದಾದರೆ, ಇಂದು ಎಳೆಯರಲ್ಲಿ ಧರ್ಮದ ಬಗ್ಗೆ ಅರುಚಿ ಇದ್ದರೆ, ಅವರು 
ಧರ್ಮವನ್ನು ಬಿಟ್ಟಿದ್ದರೆ, ಅದು ನಮ್ಮ ಹಿರಿಯರಿಂದಾಗಿ. ಅವರು ತಾವು ಧಾರ್ಮಿಕರಂದುಕೊಂಡಿ 
ದ್ದರೂ, ತಮ್ಮ ಗುಣ ಶೀಲಗಳಲ್ಲಿ ಯಾವುದೇ ಉತ್ತಮಿಕೆ ತೋರದೆ ಇರುವುದರಿಂದ, ಎಳೆಯರ 
ಮೇಲೆ ಆ ಮೂಲಕ ಯಾವುದೇ ಪ್ರಭಾವ ಬೀರದಿರುವುದರಿಂದ. ಹೀಗಾಗಿ, ವ್ಯಕ್ತಿಯಲ್ಲಿ ಸ್ವಲ್ಪ 
ವಾದರೂ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತೋರಿಸದೆ ಇರುವ “ಧರ್ಮ” ತಿರಸ್ಕಾರದ ವಸ್ತುವಾಗಿ 
ಬಿಡುತ್ತದೆ. 


೧೬. ಶ್ರೀ ರಾಮಕೃಷ್ಣರು ಹೇಳಿದ ಕುಡುಕರ ಕಥೆ 


ಮೂಲಭೂತವಾದುದೆಂದರೆ ಆಧ್ಯಾತ್ಮಿಕ ವಿಕಾಸ. ಅದರಿಂದಲೇ ಶೀಲ ನಿರ್ಮಾಣವಾಗುವುದು. 
ಒಬ್ಬನು ಎಷ್ಟೇ ಪ್ರದರ್ಶನ, ಗಲಾಟೆ ಮಾಡುತ್ತಾ ಜಡ ಸಾಧುತ್ವದಲ್ಲಿ ಮುಳುಗಿದ್ದರೂ, ಅವನ 
ವೈಯಕ್ತಿಕ ವ್ಯಕ್ತಿತ್ವ ವಿಶಿಷ್ಟ ವ್ಯಕ್ತಿತ್ವವಾಗಿ ಬೆಳೆಯದೇ ಹೋದರೆ--ಶ್ರೀ ರಾಮಕೃಷ್ಣರ ಬಂಗಾಳಿ 
ಮಾತಿನಲ್ಲೇ, ಕಾಚಾ ಆಮಿ ಅಥವಾ ಪಕ್ಕವಾಗದ ಅಹಂಕಾರ, ಪಾಕಾ ಆಮಿ, ಅಥವಾ ಪಕ್ವವಾದ 
ಅಹಂಕಾರವಾಗದೇ ಹೋದರೆ ಶೀಲದ ಅಭಿವೃದ್ಧಿ ಆಗುವುದಿಲ್ಲ ಎನ್ನುವುದಕ್ಕೆ ಶ್ರೀ ರಾಮಕೃಷ್ಣರು 
ಒಂದು ಸುಂದರವಾದ ಕಥೆ ಹೇಳುತ್ತಾರೆ. ಮೊಟ್ಟಮೊದಲು ನಿಮ್ಮ ಕೇಂದ್ರವನ್ನು ಈ ಅಲ್ಪವಾದ 
ಅಹಂಕಾರದಿಂದ ತೆಗೆದು ಮಹತ್ತಾದ ಆತ್ಮದಲ್ಲಿ ನೆಲೆಗೊಳಿಸಬೇಕು. ಆಗ ಜೀವನದಲ್ಲಿ ನೀವು 
ಏನೇ ಕೆಲಸ ಮಾಡಿದರೂ, "ಧರ್ಮ' ಆಚರಿಸಿದರೂ, ಅದು ನಿಮ್ಮ ಅಭಿವೃದ್ಧಿಗೆ ಕಾರಣವಾಗುತ್ತದೆ. 
ಶ್ರೀ ರಾಮಕೃಷ್ಣರು ಹೇಳುತ್ತಾರೆ : 
ಒಂದು ಸಲ ಕೆಲವು ಕುಡುಕರು ಪಡಖಾನೆಗೆ ಹೋಗಿ ಚೆನ್ನಾಗಿ ಕಡಿದರು. ಹೊರಗೆ ಬಂದು 
ನೋಡುತ್ತಾರೆ ಒಳ್ಳೇ ಬೆಳದಿಂಗಳ ರಾತ್ರಿ. ಹತ್ತಿರವೇ ಸರೋವರ ದಡಕ್ಕೆ ಕಟ್ಟಿ ಹಾಕಿದ್ದ ಒಂದು 
ದೋಣಿಯೂ ಅಲ್ಲಿ ಕಾಣುತ್ತಿದೆ ತಮ್ಮಲ್ಲಿಯೆ ತಾವು "ಆಹಾ ! ಎಂಥ ಸುಂದರ ರಾತ್ರಿ ! 
ದೋಣಿ ವಿಹಾರ ಮಾಡೋಣ' ಎಂದುಕೊಂಡು, ಎಲ್ಲರೂ ದೋಣಿ ಹತ್ತಿ ಕುಳಿತು ಹುಟ್ಟು 
ಹಾಕಲಾರಂಭಿಸಿದರು. ಹುಟ್ಟು ಹಾಕಿಯೇ ಹಾಕಿದರು. ಬೆಳಗಾಗುವ ಹೊತ್ತಿಗೆ ಅವರ ನಶೆ 
ಎಲ್ಲಾ ಇಳಿದುಹೋಗಿತ್ತು. ನೋಡುತ್ತಾರೆ ತಾವು ಅಷ್ಟೊಂದು ರಭಸವಾಗಿ ರಾತ್ರಿಯೆಲ್ಲಾ 
ಹುಟ್ಟು ಹಾಕಿದ್ದರೂ, ದೋಣಿ ಇದ್ದಲ್ಲಿಯೇ ಇದೆ! ಅನಂತರ ಅವರಿಗೆ ತಾವು ದಡಕ್ಕೆ ಕಟ್ಟಿದ್ದ 
ದೋಣಿಯನ್ನು ಬಿಚ್ಚಿ ರಲೇ ಇಲ್ಲ ಎಂಬ ಸತ್ವ ಗೊತ್ತಾಯಿತು. ಲಂಗರನ್ನೇ ಎತ್ತದೇ ಹೋದರೆ 
ನೀವೆಷ್ಟು ಹುಟ್ಟು ಹಾಕಿದರೂ ದೋಣಿ ಹೇಗೆ ತಾನೇ ಚಲಿಸುತ್ತದೆ ? ಸ 
ಆದ್ದರಿಂದಲೇ ಶ್ರೀ ರಾಮಕೃಷ್ಣರು ಹೇಳುತ್ತಾರೆ : "ನಿಮ್ಮ ಎಲ್ಲಾ ಕರ್ಮಾನುಷ್ಠಾನವೂ, 
ದೇವಸ್ಥಾನಕ್ಕೆ ಮಸೀದಿಗೆ ಚರ್ಚಿಗೆ ಹೋಗಿ ಪ್ರಾರ್ಥಿಸುವುದೂ ದೋಣಿ ಹುಟ್ಟು ಹಾಕುವಂತೆ. 
ಆದರೆ ನಿಮ್ಮ ಅಲ್ಪ ಅಹಂಕಾರವೆಂಬ ಲಂಗರು ನಿಮ್ಮ ದೇಹದ ಸಾವಯವ ವ್ಯವಸ್ಥೆಯಲ್ಲಿ 
ಸಿಕ್ಕಿಕೊಂಡಿದೆ. ಅದನ್ನು ಬಿಡಿಸಿಕೊಳ್ಳಿ ; ಅನಂತರ ಜೀವನದಲ್ಲಿ ನೀವು ಏನೇ ಧರ್ಮ, ಕಾಯಕ 


ಇತ್ಯಾದಿ ಮಾಡಿದರೂ, ಅದ್ರೆಲ್ಲನಿನ್ನು,ಆದ್ಯಾತ್ರಿಸ ಬೆಳವಣೆಗೆಗೆ ಕಾರಭವಾಗುವುದ್ದು.' 


೫೭೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಧಾರ್ಮಿಕ ಸ್ಥಳಕ್ಕೆ ಹೋಗಿ ; ಪ್ರಾರ್ಥಿಸಿ, ಧ್ಯಾನಮಾಡಿ ; ವಾಪಸು ಬರುತ್ತಾ ನಿಮ್ಮನ್ನು ನೀವು 
-ಕೇಳಿಕೊಳ್ಳಿ. ನಾನು ಆಧ್ಯಾತ್ಮಿಕವಾಗಿ ಬೆಳೆದಿದ್ದೇನೆಯೇ ಎಂದು. ಅದೇ ಧಾರ್ಮಿಕ ಕ್ಲೇತ್ರದಲ್ಲಿರ 
ಬೇಕಾದ ವಿಜ್ಞಾನ. ಲಂಗರು ಹಾಕಿರುವಷ್ಟು ಕಾಲವೂ ನೀವೆಷ್ಟೇ ಹುಟ್ಟು ಹಾಕಿದರೂ ನಿಮ್ಮ ದೋಣಿ 
ಮುಂದೆ ಸಾಗದು. ಮನುಷ್ಯ ಭೌತಿಕವಾಗಿ, ಮಾನಸಿಕವಾಗಿ ಬೆಳೆಯುವುದರ ಜೊತೆಗೆ ಆಧ್ಯಾತ್ಮಿಕ 
ವಾಗಿಯೂ ಬೆಳೆಯಬೇಕೆಂಬ ಸತ್ಯವನ್ನು ಮನದಟ್ಟು ಮಾಡಲು ಶ್ರೀ ರಾಮಕೃಷ್ಣರು ಈ ಕಥೆಯನ್ನು 
ಹೇಳಿದ್ದಾರೆ. ನಾನು ಹಿಂದೆಯೇ ಹೇಳಿದಂತೆ ಇಂದಿನ ಜೀವವಿಜ್ಞಾನ ಹೇಳುವ ಮಾನಸಿಕ-ಸಾಮಾಜಿಕ 
ವಿಕಾಸವೂ ಇದೇ. ಹ 
೧೭. ಕವಿ ಭರ್ತೃಹರಿಯ ಸಾಮಾಜಿಕ ದರ್ಪಣದಲ್ಲಿ ನಿಮ್ಮನ್ನು ನೀವು ನೋಡಿಕೊಳ್ಳಿ 


ಮುಗಿಸುವ ಮುಂಚೆ ನಾನು ಒಬ್ಬ ಮಹಾಕವಿಯೂ, ರಾಜನೂ, ಅನುಭಾವಿಯೂ ಆಗಿದ್ದವನು 
ಬರೆದ ಒಂದು ಶ್ಲೋಕವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಮಧ್ಯಪ್ರದೇಶದ 
ಮಾಳ್ವ ಪ್ರಾಂತ್ಕದಲ್ಲಿ ಸುಮಾರು ಕ್ರಿ. ಶ. ಆರನೆಯ ಶತಮಾನದಲ್ಲಿದ್ದ ಅವನ ಹೆಸರು ಭರ್ತೃಹರಿ. 
ಯಾವುದೇ ಮಾನವ ಸಮಾಜದಲ್ಲಿರಬಹುದಾದ ಬೇರೆ ಬೇರೆ ರೀತಿಯ ಜನರ ಚಿತ್ರ ನಮಗೆ ಆ 
ಶ್ಲೋಕದಲ್ಲಿ ಸಿಕ್ಕುತ್ತದೆ. ನಮ್ಮ ಇಂದಿನ ಇಂಡಿಯಾ ದೇಶದ ಸಮಾಜದ ರಚನೆ ರೋಗಗಳನ್ನು 
ಅರಿಯಲೂ ನೆರವಾಗುತ್ತದೆ. ಆ ಶ್ಲೋಕ : 
ಏತೇ ಸತ್ಪುರುಷಾಃ ಪರಾರ್ಥಘಟಕಾಃ ಸ್ವಾರ್ಥಂ ಪರಿತ್ಯಜ್ಯ ಯೇ 
ಸಾಮಾನ್ಯಸ್ತು ಪರಾರ್ಥಮುದ್ಯಮಭ್ಯತಾ ಸ್ವಾರ್ಥಾವಿರೋಧೇನ ಯೇ 1 
ತೇಃಮೀ ಮಾನವರಾಕ್ಷಸಾಃ ಪರಹಿತಂ ಸ್ವಾರ್ಥಾಯ ನಿಘ್ನಂತಿ ಯೇ 
ಯೇತು ಫ್ಲುಂತಿ ನಿರಥರ್ಕಂ ಪರಹಿತಂ ತೇ ಕೇ ನ ಜಾನೀಮಹೇ ॥| ೭೪ | (ನೀತಿಶತಕಮ್‌) 
ತಮ್ಮ ಸ್ವಾರ್ಥವನ್ನೇ ಬಲಿಕೊಟ್ಟಾದರೂ ಇನ್ನೊಬ್ಬರ ಒಳ್ಳೆಯದನ್ನು ಸಾಧಿಸುವವರು 
: ಸತ್ಪುರುಷರು; ತಮ್ಮ ಸ್ವಾರ್ಥಕ್ಕೆ ಧಕ್ಕೆ ಬಾರದ ಹಾಗೆ ಇನ್ನೊಬ್ಬರ ಒಳಿತಿಗಾಗಿ ಶ್ರಮಿಸುವರು 
ಸಾಮಾನ್ಯ ಮನುಷ್ಯರು ; ತಮ್ಮ ಸ್ವಾರ್ಥವನ್ನು ಸಾಧಿಸಿಕೊಳ್ಳಲು ಇನ್ನೊಬ್ಬರ ಹಿತವನ್ನು 
ಹಾಳುಮಾಡುವವರು ಮನುಷ್ಯರೂಪಿನ ರಾಕ್ಷಸರು; ಆದರೆ ನಿರರ್ಥಕವಾಗಿಯೇ ಪರಹಿತವನ್ನು 
ಹಾಳುಮಾಡುವವರನ್ನು ಯಾರೆಂದು ಹೇಳಬೇಕೋ ನಾನರಿಯೆ !' 
ಕವಿ ಹೇಳುವ ಪ್ರಕಾರ ಪ್ರತಿಯೊಂದು ಸಮಾಜದಲ್ಲಿಯೂ ಸತ್ಪುರುಷರು, ಒಳ್ಳೆಯವರು ಎಂದು 
ಕರೆಸಿಕೊಳ್ಳುವ ಕೆಲವರು ಇದ್ದೇ ಇರುತ್ತಾರೆ. ಯಾಕೆ ಅವರನ್ನು ಒಳ್ಳೆಯವರೆನ್ನಬೇಕು ? 
ಪರಾರ್ಥಘಟಕಾಃ-ಏಕೆಂದರೆ ಯಾವಾಗಲೂ ಅವರು ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಮಾಡುತ್ತಿರು 
ವವರು. ಅಷ್ಟೇ ಅಲ್ಲ, ಸ್ವಾರ್ಥಾನ್‌ ಪರಿತ್ಯಜ್ಯ--ತಮ್ಮ ಸ್ಟಾರ್ಥವನ್ನೇ ಬಲಿಕೊಟ್ಟು ! ಇಂಥವರು 
ಯಾವುದೇ ಸಮಾಜದಲ್ಲೂ ಯಾವ ಕಾಲದಲ್ಲೂ ಸ್ವಲ್ಪವೇ ಜನ. ಜೀಸಸ್‌ ಹೇಳುವಂತೆ--0) 
are the salt of the eath—ಈ ಭೂಮಿಯ ಸಾರವೇ ಅವರು | ಪ್ರತಿಯೊಂದು ದೇಶದಲ್ಲೂ 
ಅಂಥವರಿದ್ದೇ ಇರುತ್ತಾರೆ. ನಮ್ಮ ಮಹಾತ್ಮಾಗಾಂಧಿ ಈ ಸ್ತರಕ್ಕೆ ಸೇರಿದವರು. ಅವರು ಬೇಕಾದಷ್ಟು 
ಹಣ ಗಳಿಸಬಹುದಾಗಿತ್ತು. ಜೀವನದ ಸುಖಸಂತೋಷಗಳನ್ನು ಧಾರಾಳವಾಗಿ ಅನುಭವಿಸಬಹು 
ದಾಗಿತ್ತು. ಆದರೆ, ಬ್ರಿಟಿಷರಿಂದ ಆಳಲ್ಪಡುತ್ತಿದ್ದ ಇಂಡಿಯಾ ಎಂಬ ಬೃಹತ್‌ ಬಂದೀ 
ತಮ್ಮ ದೇಶಬಾಂಧವರನ್ನು ಪಾರುಮಾಡುವುದಕ್ಕಾಗಿ ತಾವೇ ತಾವಾಗಿ ಬಂದೀಖಾನೆಗೆ ಹೋಗುವುದನ್ನು 
“ಆರಿಸಿಕೊಂಡರು. ತನ್ನ ಲಾಭವೇನು, ತನ್ನ"ಸುಖ ಯಾವುದರಲ್ಲಿದೆ ಎಂದು ಯೋಚಿಸಲಿಲ್ಲ. ಇಂಥ 
ಸತ್ತುರುಷರು ಅಪರೂಪವಾಗಿ ಯಾವುದೇ ಸಮಾಜದಲ್ಲಿ ಸಿಕ್ಕುತ್ತಾರೆ. ಅಂಥವರು ಸಾಧಿಸಿದ 
, ಆಧ್ಯಾತ್ಮಿಕ ಬೆಳೆಸಣಿಗೆ ಬಾಸ ಪಗ ಬೀಕು. 


ಮಾನವಶ್ರೇಷ್ಮತೆಯ ತತ್ತ್ವ 


೫೭೩ 


ಅನಂತರ ಬರುವ ಎರಡನೆಯ ಸ್ತರದವರು ಸಾಮಾನ್ಯರು. ಇವರೂ ಬೇರೆಯವರಿಗೆ ಉಪಕಾರ 
ಮಾಡುವುದರಲ್ಲಿ ಹಿಂದೆ ಬೀಳುವುದಿಲ್ಲ ; ಆದರೆ ಒಂದು ವ್ಯತ್ಯಾಸವಿದೆ: ಸ್ವಾರ್ಥಾವಿರೋಧೇನ-- 
ತಮ್ಮ ಹಿತಾಸಕ್ತಿಗಳಿಗೆ ಧಕ್ಕೆ ಬಾರದಿದ್ದಾಗ ಮಾತ್ರ. ಯಾವುದೇ ಸಮಾಜದಲ್ಲಿ ಇಂಥ ಸಾಮಾನ 
ಜನರೇ ಅತ್ಯಧಿಕ. ಸತ್ಪುರುಷರಷ್ಟು ಉನ್ನತ ಸ್ತರದವರಲ್ಲವಾದರೂ, ಈ ಸಾಮಾನ್ಯರನ್ನೂ ಪರವಾ 
ಇಲ್ಲ ಎಂದೆನ್ನಬಹುದು. ಇಂಗ್ಲೀಷ್‌ ರಾಜಕೀಯ ನೈತಿಕ ತತ್ತ್ವಜ್ಞಾನದಲ್ಲಿ ಈ ತರಹದ್ದಕ್ಕೆ 
ಪ್ರಬೋಧಿತ ಸ್ವಾರ್ಥ (enlightened self-interest) ಎಂದು ಕರೆಯುತ್ತಾರೆ. ಇವರು ಸ್ವಾರ್ಥದ 
ಆಸಕ್ತಿಯಿಂದಲೇ ಕಾರ್ಯೋನ್ಮು ಖರಾಗುವುದು ; ಆದರೆ ಅದು ಸಮಾಜದ ಇತರರ ಆಸಕಿ ಗಳನು 
ಪರಿಗಣಿಸುವಷ್ಟು ಪ್ರಬೋಧಿತವಾದದ್ದು, ವಿವೇಚನಾಪೂರ್ಣವಾದದ್ದು. ದೇಶದ ನಾಗರಿಕರೆಲ್ಲರ 
ನಡುವಣ--ಏಕೆ, ಈ ಯುದ್ಧಾನಂತರದ ದಿನಗಳಲ್ಲಿ ರಾಷ್ಟ್ರ-ರಾಷ್ಟ್ರಗಳ ನಡವಣ-ಪರಸ್ಪರ ಸಂಬಂಧ 
ಗಳ ಕಾರ್ಯತತ್ತ್ವ ಇರಬೇಕಾದದ್ದೇ ಹೀಗೆ. ಇಂದು ಅಭಿವೃದ್ಧಿ ಸಾಧಿಸಿರುವ ರಾಷ್ಟ್ರಗಳು ಇನ್ನೂ 
ಅಭಿವೃದ್ಧಿಯಾಗದ ಮತ್ತು ಅಭಿವೃದ್ಧಿಯಾಗುತ್ತಿರುವ ರಾಷ್ಟ್ರಗಳಿಗೆ ಸಹಾಯ ಮಾಡುತ್ತಿವೆ. ಏಕೆ, 
ಅವುಗಳ ಉದ್ದೇಶವೇನು? ಇದೇ--ಪ್ರಬೋಧಿತ ಸ್ವಾರ್ಥ. ಅವರಿಗೆ ಗೊತ್ತು, ಇತರ ದೇಶಗಳೆಲ್ಲಾ 
ಹಿಂದುಳಿದರೆ ತಾವು ಮಾತ್ರ ಚೆನ್ನಾಗಿ ಬದುಕುವುದು ಅಸಾಧ್ಯ ಎಂದು. ಈ ವಿವೇಚನೆಯಿಂದಲೇ - 
ಅವರು ಇತರರಿಗೆ ಸಹಾಯ ಮಾಡುತ್ತಾರೆ. ಇವತ್ತು ನಾವು ಅಂತರರಾಷ್ಟ್ರೀಯ ವ್ಯಾಪ್ತಿಯ ಪರಸ್ಪರಾವ 
ಲಂಬನೆಯ ಸಮಾಜದಲ್ಲಿ ಬದುಕುತ್ತಿರುವ ನಮಗೆ ಅತ್ಯಂತ ವ್ಯವಹಾರ್ಯ, ಕಾರ್ಯಸಾಧಕ 
` ಧೋರಣೆ ಎಂದರೆ ಈ ಪ್ರಬೋಧಿತ ಸ್ವಾರ್ಥವೇ, ನಮಗೆ ತೊಂದರೆ ಮಾಡಿಕೊಳ್ಳದಂತೆ ಇತರರಿಗೆ 
ಸಹಾಯ ಮಾಡುವುದೇ--ಇದನ್ನು ಪ್ರತಿಯೊಬ್ಬರೂ ಅನುಷ್ಠಾನಕ್ಕೆ ತರಬಹುದು, ತರಬೇಕು. 
ದೇಶದಲ್ಲಿ ಅರ್ಧ ಮಂದಿ ವಿದ್ಯಾವಂತರಿದ್ದರೆ, ಉಳಿದರ್ಧ ಮಂದಿ ಮುಂದುವರೆಯದೇ ಇದ್ದರೆ, 
ಅವರ ಜೊತೆಗೆ ವಿದ್ಯಾವಂತರೂ--ಏಕೆ, ಇಡೀ ದೇಶವೇ- ಕಷ್ಟಪಡಬೇಕಾಗುತ್ತದೆ. ಬಡತನದ 
ಬಗ್ಗೆಯೂ ಇದೇ ಮಾತನ್ನು ಹೇಳಬಹುದು. ಇಂಡಿಯಾದಲ್ಲಿ ನಿರಕ್ಷರತೆ ಬಡತನಗಳನ್ನು 
ನಿರ್ಮೂಲನ ಮಾಡಬೇಕಾದದ್ದು, ಹಿಂದುಳಿದ ವರ್ಗಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಹಾಯ 
ಮಾಡಬೇಕಾದದ್ದು, ಈ ಮುಂದುವರೆದಿರುವ ವಿದ್ಯಾವಂತ, ಶ್ರೀಮಂತರೆನ್ನಿಸಿಕೊಂಡಿರುವ 
ಮೇಲ್ವರ್ಗದ ಜನರ ಹಿತದೃಷ್ಟಿಯಿಂದಲೇ. 
ಪ್ರಬೋಧಿತ ಸ್ವಾರ್ಥವೆನ್ನಿಸಿಕೊಳ್ಳುವ ಇದೇ, ತನ್ನ ಕೆಲಸಗಾರರ ಸಂಬಳವನ್ನು ಏರಿಸಿದ ಹೆನ್ರಿ 
ಫೋರ್ಡ್‌ನ ಧೋರಣೆಯಲ್ಲಿದ್ದದ್ದು. ಜನರಲ್ಲಿ ಕೊಳ್ಳುವ ಶಕ್ತಿ ಇದ್ದರೆ ತಾನೇ ಅವನು ತಾನು 
ತಯಾರಿಸಿದ ಕಾರುಗಳನ್ನು ಮಾರಲು ಸಾಧ್ಯ ? ಸಂಬಳ ಹೆಚ್ಚಿಸಿದರೆ, ಅವರ ಕೊಳ್ಳುವ ಶಕ್ತಿ ಹೆಚ್ಚು 
ತ್ತದೆ ; ಆಗ ಮಾರಾಟ ಚುರುಕಾಗುತ್ತದೆ, ಇವರು ಕೊಂಡದ್ದನ್ನು ನೋಡಿ ಬೇರೆಯವರೂ ಕೊಳ್ಳು 
ತ್ತಾರೆ. ನಮ್ಮ ದೇಶವೂ ಇಂದು ಈ ಪ್ರಬೋಧಿತ ಸ್ವಾರ್ಥದ ಕಲ್ಪನೆಯಿಂದ ಸ್ಫೂರ್ತಿ ಪಡೆಯಬೇಕು. 
ಕಳೆದ ಸುಮಾರು ಎಂಟು ಶತಮಾನಗಳಿಂದಲೂ ಈ ಸ್ಫೂರ್ತಿ ನಮ್ಮ ದೇಶದ ಮೇಲ್ವರ್ಗದ ಜನರಿಗೆ 
ಬಾರದೆ ಹೋದದ್ದೊಂದು ದೊಡ್ಡ ದುರಂತವೇ ಸರಿ. ಇದ್ದದ್ದು ಕೇವಲ ವರ್ಗ ಸ್ವಾರ್ಥ; ಫಲಿತಾಂಶ 
ವಾಗಿ ಇಡೀ ದೇಶವು ಈ ಎಲ್ಲ ಶತಮಾನಗಳಲ್ಲೂ ದಾಳಿ ಅತಿಕ್ರಮಣಗಳನ್ನು ಅಡಿಯಾಳ್ತನವನ್ನು 
ಅವಮಾನವನ್ನು ಅನುಭವಿಸಬೇಕಾಯಿತು. ನಮ್ಮ ಮೇಲ್ವರ್ಗದ ಜನರು ಈ ಪ್ರಬೋಧಿತ ಸ್ಟಾರ್ಥದ 
ಧೋರಣೆ ತಳೆದು ಎಲ್ಲ ಜನರ ಆರ್ಥಿಕ ಸಾಮಾಜಿಕ ಉತ್ಕರ್ಷಕ್ಕಾಗಿ ದುಡಿದಿದ್ದಿದ್ದರೆ ದೇಶದ 
ಮೇಲೆ ಪರಕೀಯರ ದಾಳಿ ಸಾಧ್ಯವಾಗುತ್ತಿರಲೇ ಇಲ್ಲ. ಈಗಲಾದರೂ ನಾವು ಇತಿಹಾಸದಿಂದ 
ಪಾಠ ಕಲಿತು ಈ.ಪ್ರಬೋಧಿತ ಸ್ವಾರ್ಥದ ತತ್ತ್ವಕ್ಕೆ ನಮ್ಮನ್ನು ನಾವು ಅಳವಡಿಸಿಕೊಂಡು ಬಾಳಬೇಕು. 
ಮುಂದಿನದೇ ತುಂಬಾ ಕುತೂಹಲಕಾರಿಯಾದ ಮೂರನೆಯ ದರ್ಜೆ : ತೆಆಮೀ ಮಾನುಷ 


CC-0. Jangamwadi Math Collection. Digitized by eGangotri 


೫೭೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ರಾಕ್ಷಸಾಃ ಪರಹಿತಂ ಸ್ವಾರ್ಥಾಯ ನಿಫ್ನುಂತಿ ಯೇ--'ಈ ಇನ್ನಿತರ (ಜನರೆ) ಮನುಷ್ಕರೂಪದ 
ರಾಕ್ಷಸರು.' ಏಕೆ ? ಪರಹಿತಂ ಸ್ಟಾರ್ಥಾಯ ನಿಫ್ನುಂತಿ ಯೇ--"ಯಾರು ತಮ್ಮ ಹಿತಾಸಕ್ತಿಗಾಗಿ 
ಸ್ಪಾರ್ಥಸಾಧನೆಗಾಗಿ, ಇತರರ ಕ್ಷೇಮವನ್ನೂ ಸುಖವನ್ನೂ ಹಾಳುಮಾಡುತ್ತಾರೋ (ಅವರು)', 
ಎಲ್ಲ ಬಗೆಯ ಸಾಮಾಜಿಕ ದುಷ್ಟವರ್ತನೆಗಳಲ್ಲಿ ತೊಡಗುವ ಈ ಶೋಷಕರು, ಜನಪೀಡಕರು-- 
ಆಹಾರದ, ಔಷಧದ ಕಲಬೆರಕೆ ಮಾಡುವವರು. ಕಳ್ಳಸಾಗಣಿಕೆ ಮಾಡುವವರು, ಲಂಚ 
ಭ್ರಷ್ಟಾಚಾರಗಳಲ್ಲಿ ತೊಡಗುವವರು ಇತ್ಯಾದಿ--ಈ ಮಾನುಷರಾಕ್ಷಸರ ವರ್ಗಕ್ಕೆ ಸೇರುತ್ತಾರೆ. 
ಕಾರ್ಯಪ್ರವೃತ್ತರಾಗುವ ಮೊದಲು ಅವರು ಯೋಚಿಸುವುದೂ ರಾಕ್ಷಸರಂತೆಯೇ ': "ನನ್ನ ಹಣ 
ನನಗೆ ಬಂದರೆ ಸರಿ, ಯಾರಿಗೇನಾದರೇನಂತೆ ? ಕಲಬೆರಕೆ ಔಷಧ ತಿಂದು ಅಮಾಯಕ ಮಕ್ಕಳು 


ಸತ್ತರೆ ನನಗೇನು ? ನನಗೆ ಲಾಭದ ರಾಶಿ ಹಣ ಬರುವುದೇ ಮುಖ್ಯ.' ಇಂಥ ಧೋರಣೆಯೇ 


ಮಾನವನನ್ನು ರಾಕ್ಷಸನನ್ನಾಗಿ ಮಾಡುವುದು. ರಾಕ್ಷಸರೆಂಬ ಬೇರೆಯೇ ಜಾತಿಯ ಜೀವಿಗಳಿಲ್ಲ. 


. ಒಂದಿನಿತು ಆಧ್ಯಾತ್ಮಿಕ ಸಾಧನೆಯಿಂದ ಬರಬಹುದಾದ ಹೃದಯವಂತಿಕೆ ಇಲ್ಲದಿರುವ ಮನುಷ್ಯನೇ 


ರಾಕ್ಷಸನಾಗುವುದು, ಅಥವಾ ಅಂಥ ಸಾಧನೆಯಿಂದ ಅನುಕಂಪ ಅಂತಃಕರಣಗಳನ್ನು ಪಡೆದು 
ದೇವನಾಗುವುದು. ರಾಕ್ಷಸನಾಗುವ ಅಥವಾ ದೇವತೆಯಾಗುವ ಆಯ್ಕೆ ಪ್ರತಿಯೊಬ್ಬ ಮಾನವನ 
ಮುಂದೂ ಇದೆ. 

ಅನಂತರ ಬರುವುದು ನಾಲ್ಕನೆಯ ಹಾಗೂ ಕೊನೆಯ ದರ್ಜೆ : ಇಲ್ಲಿಗೆ ಬರುವ ಹೊತ್ತಿಗೆ 
ಕವಿಯ ಅಭಿವ್ಯಕ್ತಿಯೇ ಹೊರಟುಹೋಗಿದೆ; "ಅಯ್ಯೋ, ಅವರನ್ನು ಏನೆಂದು ಕರೆಯಬೇಕೆಂಬುದೇ 
ಗೊತ್ತಾಗುತ್ತಿಲ್ಲ'--ತೇ ಕೇ ನ `ಜಾನೀಮಹೇ ! ಏಕೆ ? ಏಕೆಂದರೆ "ತಮಗೇನೂ ಪ್ರಯೋಜನ 
ವಾಗದಿದ್ದರೂ ಸಹ ಅವರು ಇತರರ ಕ್ಷೇಮವನ್ನೂ ಸುಖಸಂತೋಷಗಳನ್ನೂ ಹಾಳುಮಾಡುತ್ತಾರೆ'-- 
ಯೇ ನಿಘ್ನಂತಿ ನಿರರ್ಥಕಂ ಪರಹಿತಂ | ನಿರರ್ಥಕವಾಗಿ ಇನ್ನೊಬ್ಬರ ಆಸ್ತಿಯನ್ನು, ನೆಮ್ಮದಿಯನ್ನು 
ಕೆಡಿಸುವುದರಲ್ಲೇ ಸಂತೋಷ ಕಾಣುವವರು, ಅಕಾರಣವಾಗಿ ಅಲ್ಪ ನೆವ ಸಿಕ್ಕರೂ ಸಾರ್ವಜನಿಕ 
ಆಸ್ತಿಯನ್ನು, ರಾಜ್ಯದ ಆಸ್ತಿಯನ್ನು ನಾಶಪಡಿಸುವವರು ಕೆಲವರಿರುತ್ತಾರೆ. ಅವರೇ ಈ ನಾಲ್ಕನೆಯ ' 
ದರ್ಜೆಯ ಅನಾಮಧೇಯ ಪ್ರಳಯಾನಂದರು. 

ರಾಜಕೀಯ ಸ್ವಾತಂತ್ರ್ಯ ಪಡೆದಾಗಿನಿಂದ ನಮ್ಮ ದೇಶದ ಪರಿಸ್ಥಿತಿಯನ್ನು ಸರ್ವೇಕ್ಷಣ 
ಮಾಡಿದಾಗ ನಮಗೆ ಕಾಣುವುದೇನು ?ನಮ್ಮ ಸ್ವತಂತ್ರ ಭಾರತದ ಆರೋಗ್ಯಕ್ಕೇ ಧಕ್ಕೆಯಾಗುವಷ್ಟು 
ದೊಡ್ಡ ಸಂಖ್ಯೆಯಲ್ಲಿ ನಾವು ಈ ಮೂರನೆಯ ಹಾಗೂ ನಾಲ್ಕನೆಯ ದರ್ಜೆಯ ಜನರನ್ನು 
ಉತ್ಪಾದಿಸಿದ್ದೇವೆಂಬುದು ದಿಗಿಲು ಹುಟ್ಟಿಸುವ ಸಂಗತಿ. ಮೊದಲನೆಯ ದರ್ಜೆಯ ಅಲ್ಪಸಂಖ್ಯಾತರು 
ಇನ್ನೂ ಇದ್ದಾರೆ ; ಸ್ವಾತಂತ್ರ್ಯ ಬಂದ ಹೊಸತರಲ್ಲಿ ಎರಡನೆಯ ದರ್ಜೆಯವರು ಸಾಕಷ್ಟು ಸಂಖ್ಯೆ 
ಯಲ್ಲಿದ್ದರು ; ಆ ದೊಡ್ಡ ಪ್ರಬೋಧಿತ ಸ್ವಾರ್ಥದ ಗುಂಪಿನವರು ಈ ಮೂವತ್ತೈದು ವರ್ಷಗಳಲ್ಲಿ 
ವರ್ಷೇ ವರ್ಷೇ ಭಯಾವಹವೆನ್ನುವಷ್ಟು ವೇಗವಾಗಿ ನಶಿಸುತ್ತ ಬಂದರು. ಏಕೆಂದರೆ ಇದೊಂದು 
ಸೂಕ್ಷ್ಮಪರಿಸ್ಥಿತಿ--ಈ ಪ್ರಬೋಧಿತ ಸ್ವಾರ್ಥದ ಮಟ್ಟದಲ್ಲಿರುವುದು. ನಮ್ಮನ್ನು ನಾವು ಎಚ್ಚರದಿಂದ 
ಕಾಯ್ದುಕೊಂಡಿರದಿದ್ದರೆ, ಬಲವಾದ ನೈತಿಕ ಮತ್ತು ಮಾನವೀಯ ದೃಢನಂಬಿಕೆಗಳ ಬೆಂಬಲವಿಲ್ಲ 
ದಿದ್ದರೆ, ಈ ಪ್ರಬೋಧಿತ ಭಾಗವು ಕ್ರಮೇಣ ಮಸಕಾಗಿ ಕೊನೆಗೆ ಉಳಿಯುವುದು ಸ್ವಾರ್ಥವೊಂದ: 
ಹೀಗಾದಾಗ ನಮಗೆ ಗೊತ್ತೇ ಆಗದಂತೆ ನಾವು ಮೂರನೆಯ ಮಾನುಷರಾಕ್ಷಸರ ಮಟ್ಟಕ್ಕೋ 
ನಾಲ್ಕನಯ ನಿಗೂಢ ಪ್ರಳಯಾಂತಕ ಮಟ್ಟಕ್ಕೋ ಜಾರಿಬಿಟ್ಟಿರುತ್ತೇವೆ. ಸ್ವಾತಂತ್ರ್ಯಾನಂತರದ 
ದಲ್ಲಿ ದೊಡ್ಡ ಗುಂಪಾದ, ಜನಸಾಮಾನ್ಯರಿಗೆ ಆಗಿರುವುದೇ ಇದು. ಮೊದಲು ಯೋಗ್ಯ ಜನರೆ! 
ಆಗಿದ್ದ ಅವರು, ಬರಬರುತ್ತ ರಾಜಕೀಯ, ಸಾಮಾಜಿಕ ನೈತಿಕ ದೃಢನಂಬಿಕೆಗಳನ್ನು (convictions) 


CC-0. Jangamwadi Math Collection” Digitized‘by eGangotri 


:ಮಾನವಶ್ರೇಷ್ಠತೆಯ ತತ್ತ್ವ ಹ 
ಕಳೆದುಕೊಂಡು, ಕೇವಲ ಅಭಿಪ್ರಾಯಗಳ ಕಂತೆಗಳಾದರು. ಸೆ 
: ಕಳೆದುಕೊಂಡು, ಅನೇಕ ಸ್ತರಗಳ ಸ್ವಾರ್ಥವನ್ನು ರಾ ಕಾ 
೧೯೪೭ರಲ್ಲಿ ನಾವು ನಮ್ಮ ಸ್ವತಂತ್ರ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದಾಗ, ಈ 
ಪ್ರಬೋಧಿತ ಸ್ವಾರ್ಥದ ತತ್ತ್ವದಿಂದ ಸ್ಫೂರ್ತಿ ಹೊಂದಿದವರು ಬೇಕಾದಷ್ಟು ಜನರಿದ್ದರು. ವರ್ಷಗಳು 
ಉರುಳಿದಂತೆ, ಪ್ರಬೋಧನೆ ಮೆಲ್ಲನೆ ಅದೃಶ್ಯವಾಗಿ ಸ್ವಾರ್ಥ ಮಾತ್ರ ಉಳಿಯಿತು ನಿಜ ; ಆದರೆ 
ನಾವಿಂದು ಹಾದುಹೋಗುತ್ತಿರುವುದಿದು ಖಂಡಿತವಾಗಿಯೂ ನಮ್ಮ ಇತಿಹಾಸದ ಒಂದು ತಾತ್ಕಾಲಿಕ 
ಅವಸ್ಥೆಯಷ್ಟೆ. ಚಿಂತಕ ಭರ್ತೃಹರಿ ನಮಗೆ ಕೊಟ್ಟಿರುವ ಜನರ ಈ ಸಾಮಾಜಿಕ ವಿಂಗಡನೆ ನಮ್ಮನ್ನು 
ನಾವು ನೋಡಿಕೊಳ್ಳಲು ಸಹಾಯಮಾಡುವುದು. ಭರ್ತೃಹರಿಯ ಸಾಮಾಜಿಕ ಕನ್ನಡಿಯಲ್ಲಿ ನಿಮ್ಮನ್ನು 
ನೀವು ನೋಡಿಕೊಳ್ಳಿ ಎಂದು ಭಾರತಮಾತೆ ನಮ್ಮಲ್ಲಿ ಒಬ್ಬೊಬ್ಬರಿಗೂ ಹೇಳುತ್ತಿರುವಳು. ದಯವಿಟ್ಟು, 
ನೋಡಿ ಪ್ರತಿಫಲನದಲ್ಲಿ ನೀವು ಯಾವ ದರ್ಜೆಗೆ ಸೇರುವಿರಿ ಎಂಬುದನ್ನು ಗುರುತಿಸಿಕೊಳ್ಳಿ. ಭರ್ತೃಹರಿ 
ನಿಮಗೊಂದು ಕನ್ನಡಿ ಕೊಟ್ಟಿದ್ದಾನೆ, ಅದರಲ್ಲಿ ನಿಮ್ಮನ್ನು ನೀವು ನೋಡಿಕೊಂಡು ಅಲ್ಲಿ ಕಾಣುವ 
ನಾಲ್ಕು ಪ್ರತಿಬಿಂಬಗಳಲ್ಲಿ ನೀವು ಯಾರೆಂದು ಗುರ್ತಿಸಿಕೊಳ್ಳುವಿರಿ ಎಂದು ನಮ್ಮೆಲ್ಲಾ ಮಕ್ಕಳನ್ನು. 
ಕೇಳಿದರೆ, ಪ್ರತಿಯೊಂದು ಮಗುವೂ ನಾನು ಮೊದಲನೆಯವನಾಗಿ ಅಥವಾ ಎರಡನೆಯವನಾಗಿ 
ಇರಲು ಇಷ್ಟಪಡುತ್ತೇನೆ ಎನ್ನುತ್ತದೆಯೇ ಹೊರತು ಯಾವ ಮಗುವೂ ಮೂರನೆಯ ಅಥವಾ 
ನಾಲ್ಕನೆಯ ಪ್ರತಿಬಿಂಬವಾಗಬಯಸುವುದಿಲ್ಲ ಎಂದು ನಾನು ಖಂಡಿತವಾಗಿ ಹೇಳುತ್ತೇನೆ. ನಾವು 
ಪ್ರತಿ ಮಗುವಿಗೂ ಈ ಆದರ್ಶದ ಸ್ಫೂರ್ತಿಯನ್ನು ತುಂಬಿ ಆಯ್ಕೆಗೆ ಅನುವು ಮಾಡಿಕೊಡುವುದರ 
ಮೂಲಕ ಮೂರನೆಯ ಮತ್ತು ನಾಲ್ಕನೆಯ ದರ್ಜೆಯ ಜನಸಂಖ್ಯೆಯನ್ನು ಕಡಿಮೆ ಮಾಡಬೇಕು ; 
ಪ್ರತಿಯೊಂದು ಮಗುವೂ ನಾನು ಸತ್ಪುರುಷನಾಗುತ್ತೇನೆ, ಸಾಧ್ಯವಾಗದಿದ್ದರೆ ಸಾಮಾನ್ಯನಾಗುತ್ತೇನೆ, 
ಆದರೆ ಎಂದೆಂದಿಗೂ ಮೂರನೆಯ ಅಥವಾ ನಾಲ್ಕನೆಯ ದರ್ಜೆಯವನಾಗುವುದಿಲ್ಲ ಎಂದು 
ತೀರ್ಮಾನಿಸುವಂತಾಗಬೇಕು. 
ಇದು ಭರ್ತೃಹರಿ ಕೊಡುವ ಸಮಾಜದ ಚಿತ್ರ. ನೀವು ಚೈನಾ, ರಷ್ಯಾ, ಅಮೆರಿಕಾ ಎಲ್ಲಿಗೆ 
ಬೇಕಾದರೂ ಹೋಗಿ, ಎಲ್ಲೆಲ್ಲಿಯೂ ಈ ನಾಲ್ಕು ಸ್ತರಗಳ ಜನರು ನಿಮಗೆ ಸಿಕ್ಕುತ್ತಾರೆ. ಆದರೆ 
ಒಂದೊಂದು ಸಮಾಜದಲ್ಲಿಯೂ ಅನುಪಾತ ಬೇರೆ ಬೇರೆ ಆಗಿರಬಹುದು. ನಮ್ಮ ಭಾರತದ 
ದುರಂತವೆಂದರೆ, ಮೂರನೆಯ ಮತ್ತು ನಾಲ್ಕನೆಯ ದರ್ಜೆಯವರು, ಕ್ಯಾನ್ಸರ್‌ ಜೀವಕೋಶಗಳಂತೆ, 
ಬಹು ತ್ವರಿತವಾಗಿ ವೃದ್ಧಿಯಾಗಿರುವುದರಿಂದ ಈ ಅನುಪಾತ ಬಹು ಕೆಟ್ಟದಾಗಿರುವುದು, ಅಲ್ಲದೆ 
ಬಹು ದೊಡ್ಡ ಸಂಖ್ಯೆಯಲ್ಲಿದ್ದ ಎರಡನೆಯ ದರ್ಜೆಯವರು ಕಡಿಮೆಯಾಗಿರುವುದು. ಕೆಟ್ಟದಾಗಿರುವ 
ಈ ಅನುಪಾತವನ್ನು ಸರಿಪಡಿಸಿ ಪುನಃ ಆರೋಗ್ಯಸ್ಥಿತಿಗೆ ತರುವುದು ನಮ್ಮ ಕೈಯಲ್ಲೇ ಇದೆ. ಸ್ವಲ್ಪ 
ಜನರದ್ದಾದರೂ ಮೊದಲ ದರ್ಜೆಯನ್ನು ಬಲಪಡಿಸೋಣ; ಎರಡನೆಯ ದರ್ಜೆಯವರ ಅಭಿಪ್ರಾಯ 
ಗಳನ್ನು ದೃಢನಂಬಿಕೆಗಳನ್ನಾಗಿಸಲು ಸಹಾಯ ಮಾಡೋಣ, ಅವರ ಮಾನವೀಯ ಸಂವೇದನೆಗಳನ್ನು 
ಬಲಪಡಿಸೋಣ ; ಮೂರನೆಯ ದರ್ಜೆಯವರ ಸಂಖ್ಯೆ ಅತ್ಯಂತ ಕಡಿಮೆ ಇರುವಂತೆ ನೋಡಿ 
ಕೊಳ್ಳೋಣ ; ನಾಲ್ಕನೆಯ ದರ್ಜೆಗೆ ಯಾರೂ ಸೇರ್ಪಡೆಯಾಗದಂತೆ ಎಚ್ಚರ ವಹಿಸೋಣ. ಪ್ರಚಲಿತ 
ಅನುಪಾತವನ್ನು ಈ ರೀತಿ ಬದಲಾಯಿಸುವ ದೃಢನಿಶ್ಚಯವು ಸರ್ಕಾರದ, ರಾಜ್ಯದ ಜವಾಬ್ದಾರಿ 
ಯಾಗಿರುವುದಕ್ಕಿಂತಲೂ ಹೆಚ್ಚಾಗಿ ನಮ್ಮಲ್ಲಿ ಒಬ್ಬೊಬ್ಬ ನಾಗರಿಕನದೂ ಆದ್ಯ ಕರ್ತವ್ಯ ಹಾಗೂ 
' ಜವಾಬ್ದಾರಿ ಎಂದೇ ಭಾವಿಸೋಣ. ಇದು ತ್ವರಿತವಾಗಿ ಮಾಡಬೇಕಾದ ನಮ್ಮದೇ ಕೆಲಸ, ನಮಗಾಗಿ 
ಅಮೆರಿಕನ್ನರೋ, ರಷ್ಕನರೋ, ಚೈನಾದವರೋ ಅಥವಾ ಇನ್ಯಾವ ಹೊರಗಿನವರೋ ನಮಗಾಗಿ 
ಇದನ್ನು ಸಾಧಿಸಿ ಕೊಡುವುದಕ್ಕಾಗುವುದಿಲ್ಲ ಎಂದು ನಮ್ಮಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ 


CC-0. Jangamwadi Math Collection. Digitized by eGangotri 


ಜು ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಅನ್ನಿಸಬೇಕು. ಇಂಥ ಅನಾರೋಗ್ಯಕರ ಸಮಾಜದಲ್ಲಿ ನಮ್ಮ ಮಕ್ಕಳು ಬೆಳೆಯುವಂತಾಗಬಾರದು ' 
ಎಂದು ಪ್ರತಿಯೊಬ್ಬನೂ ತನ್ನ ಮನಸ್ಸಿನಲ್ಲಿ ಪರಿಭಾವಿಸಬೇಕು. ಗಾಳಿಯ, ನೀರಿನ, ಪರಿಸರದ 
ಮಾಲಿನ್ಯವನ್ನು ತೊಡೆಯಲು ಹೇಗೆ ಶ್ರಮಿಸುತ್ತಿರುವೆವೋ ಹಾಗೆಯೇ ನಮ್ಮ ದೇಶಕ್ಕೆ ಇನ್ನೂ 
ಹೆಚ್ಚು ಅಪಾಯಕಾರಿಯಾದ ಈ ಮಾನಸಿಕ ಮಾಲಿನ್ಶದ ನಿರ್ಮೂಲನಕ್ಕಾಗಿ ನಾವು ಕಷ್ಟಪಟ್ಟು 
ದುಡಿಯಬೇಕು ; ನಮ್ಮ ಮಕ್ಕಳಿಗೆ ಬದುಕಿ ಬಾಳಲು ಇನ್ನೂ ಹಿತಕರ ಸಮಾಜವನ್ನು ನಾವು ಸೃಷ್ಟಿಸ 
ಬೇಕು. ಮಾನವ ಜೀವನದ ಶ್ರೇಷ್ಠತೆಯನ್ನು, ನಡತೆಯನ್ನು, ಸಹಮಾನವರೊಡನೆ ಸಂಬಂಧವನ್ನು 
ಉತ್ತಮಪಡಿಸುವ ಬಾಧ್ಯತೆ ನಮ್ಮಲ್ಲಿ ಪ್ರತಿಯೊಬ್ಬನ ಜವಾಬ್ದಾರಿ. ಇದೇ ಭಾರತವನ್ನು ಮಹತ್ತಾದ 
ಒಂದು ಪ್ರಜಾರಾಜ್ಯವನ್ನಾಗಿಸುವ ಮಾರ್ಗ ; ಇಂದು ನಮ್ಮ ದೇಶ ದೊಡ್ಡದು ಅಷ್ಟೇ ಹೊರತು 
ಮಹತ್ತಾದದ್ದು ಎನ್ನುವುದು ಕಷ್ಟ. ಸ 
ಆದ್ದರಿಂದ ಈ ಭಾವೋದ್ರೇಕ, ಹೌದು, ನಾನಿದನ್ನು ಭಾವೋದ್ರೇಕವೆನ್ನುತ್ತೇನೆ--ದೇಶಭಕ್ತಿ 
ಎಂಬುದೊಂದು ಭಾವೋದ್ರೇಕ, ಮಾನವೀಯ ಪ್ರವೃತ್ತಿ ಎಂಬುದೊಂದು ಭಾವೋದ್ರೇಕ--ಬಂದು 
ನಮ್ಮ ಹೃದಯಗಳನ್ನು ತುಂಬಬೇಕು ; ಆಗಲೇ ನಾವು ಮಾಡಿದ ಕೆಲಸವೆಲ್ಲ ಉದ್ದೇಶವುಳ್ಳದ್ದಾಗು 
ತ್ತದೆ, ಸಮರ್ಥವಾಗುತ್ತದೆ. ನಾವು ನಮ್ಮ ಅನುವಂಶೀಯ, ಸಾವಯವ ಮಿತಿಗಳನ್ನು ಮೀರಿ 
ಮೇಲೇರಿದಾಗಲೇ ಈ ಮಾನವೀಯ ಭಾವೋದ್ರೇಕ ಬರಲು ಸಾಧ್ಯ. ಈ ದೇಹವನ್ನು ನಾವು ವಾಸಿಸುವ 
ಮನೆಯ ಹಾಗೆ ಬಳಸಬೇಕೆಂದು ನಮ್ಮ ಆಧ್ಯಾತ್ಮಿಕ ಗುರುಗಳು ಬೋಧಿಸಿದ್ದಾರೆ. ನೀವು 
ವಾಸಿಸುವುದಕ್ಕೆ ಮನೆಯನ್ನು ಬಳಸುತ್ತೀರಿ. ಅದರಲ್ಲಿ ನೀವು ಮನಬಂದಂತೆ ಹೋಗಿ ಬರಬಹುದು ; 
ಹಾಗಲ್ಲದಿದ್ದರೆ ಅದು ಮನೆಯಲ್ಲ, ಬಂದೀಖಾನೆ. ನೀವು ನಿಮ್ಮ ದೇಹವನ್ನು ಆ ಮುಕ್ತ ಧೋರಣೆ 
ಯಿಂದ ನೋಡದಿದ್ದರೆ, ಸ್ವತಂತ್ರವಾಗಿ ಹೊರಬಂದು ಸಹಮಾನವರೊಂದಿಗೆ ಸಫಲ ಸುಖಕರ 
ಸಂಬಂಧಗಳನ್ನು ಸ್ಥಾಪಿಸದಂತೆ ಅದೇ ಒಂದು ಬಂದೀಖಾನೆಯಂತಾಗುತ್ತದೆ. ನಮ್ಮ ಗುರುಗಳು 
ಪದೇ ಪದೇ ಹೇಳುತ್ತಾರೆ: ದೇಹವನ್ನು ಬಂದೀಖಾನೆಯನ್ನಾಗಿಸಬೇಡಿ, ಆತ್ಮನ ಗೋರಿಯನ್ನಾಗಿಸ 
ಬೇಡಿ ಎಂದು. ಅದನ್ನು ಇರುವುದಕ್ಕೆ ಮನೆಯನ್ನಾಗಿ, ನೀವು ಅದರಿಂದ ಬೇಕಾದ ಹಾಗೆ ವಿಕಾಸಹೊಂದಿ' 
ಮಾನವಸಮಾಜದ ಇತರರೊಡನೆ ಬಂದು ಹೋಗಿ ಮಾಡಬಹುದಾದಂಥ ಅನುಕೂಲಸ್ಜಳವನ್ನಾಗಿ, 
ಬಳಸಿ. ಹಾಗೆ ಮಾಡುವುದರಿಂದ ವ್ಯಕ್ತಿವಿಕಸನವಾಗುತ್ತದೆ ; ಮಾನವಶ್ರೇಷ್ಠತೆ ಮನೆಮಾಡುತ್ತದೆ. 
ಅಂತಹ ಬೆಳವಣಿಗೆ ಖಂಡಿತವಾಗಿಯೂ ಕೇವಲ ಭೌತಿಕವಲ್ಲ, ಕೇವಲ ಬೌದ್ಧಿಕವಲ್ಲ ; ಅದು 
ಆಧ್ಯಾತ್ಮಿಕ ಬೆಳವಣಿಗೆ. ಹಾಗಲ್ಲದಿದ್ದರೆ, ನೀವು ಎಲ್ಲಾ ವಿಧದ ಭೌತಿಕ ಬೌದ್ಧಿಕ ಬೆಳವಣಿಗೆ 
ಹೊಂದಿದ್ದರೂ, ಆಧ್ಯಾತ್ಮಿಕ ಬೆಳವಣಿಗೆಯಿಲ್ಲದೆ ನಿಮಗೆ ಮಾನವಶ್ರೇಷ್ಠತೆ ಲಭಿಸಿರುವುದಿಲ್ಲ. 
ಆಹ್ವಾನವಿದ್ದಾಗಲೆಲ್ಲ ದೇಶದಾದ್ಯಂತ ಇರುವ ವಿವಿಧ ಸಂಶೋಧನಾಲಯಗಳಲ್ಲಿ ಕೆಲಸ 
ಮಾಡುತ್ತಿರುವ ವಿಜ್ಞಾನಿಗಳನ್ನು ಉದ್ದೇಶಿಸಿ ನಾನು ಈ ಆಧ್ಯಾತ್ಮಿಕ ಬೆಳವಣಿಗೆಯ ಅಗತ್ಯದ ಬಗ್ಗೆ, 
ಈ ಮಾನವಶ್ರೇಷ್ಠತೆಯನ್ನೂ ಸಂಶೋಧನೆಯ ಶ್ರೇಷ್ಠತೆಯನ್ನೂ ಒಂದುಗೂಡಿಸಿ ಸಮಗ್ರಗೊಳಿಸುವ 
ಆವಶ್ಯಕತೆಯ ಬಗ್ಗೆ ಮಾತನಾಡುವುದುಂಟು. ನಮ್ಮ ಸಂಶೋಧನಾಲಯಗಳನ್ನು ಕಾಡಿಸುತ್ತಿರುವುದು 
ಅದಷ್ಟು ಬಗೆಯ ಸಮಸ್ಯೆಗಳು ! ಇವುಗಳ ಕಾರಣಗಳನ್ನು ವಿವರವಾಗಿ ಪರಿಶೀಲಿಸಿದಾಗ ಕಂಡು 
ಹಾ ತರ ಪರಿಕರಗಳ ಕೊರತೆಯಲ್ಲ, ಬದಲಿಗೆ ಪರಸ್ಪರ ಮಾನವೀಯ 
ಬ ದಾ ಒಗ್ಗೂಡಿ ಕೆಲಸಮಾಡುವ ಸಾಮರ್ಥ್ಯವಿಲ್ಲದಿರುವುದು. ಅಲ್ಲಿರುವುದು 
ವು ಸಾಲಿಗ ವೈಯಕ್ತಿಕ ವ್ಯಕ್ತಿಗಳು ತೀರಾ ಕಡಿಮೆ ಸಂಖ್ಯೆಯ 
ಸಷ ನ A ಈ ಅಲ್ಪಸ್ವಲ್ಪ ಆಧ್ಯಾತ್ಮಿಕ ಪ್ರಗತಿಯೂ ಅಲ್ಲಿಲ್ಲ. ವೈಜ್ಞಾನಿಕ 
ಓಲ್ಲಿ ಆಧ್ಯಾತ್ಮಿಕ ಹದದ ಪುಷ್ಟಿ ಇಲ್ಲವಾಗಿದೆ. ಎಳೆಯರು.ಮೇಲೆ ಬರಲು 
CC-0. Jangamwadi Math Collection. Digitized by eGangotri 


\ 


ಮಾನವಶ್ರೇಷ್ಠತೆಯ ತತ್ತ್ವ ಪ 


ಅವಕಾಶವಿರದಷ್ಟು ಅತಿಯಾಗಿರುವ ಹಿರಿಯರ “ನಾನು, ನಾನು' ; ತುಳಿಯಲ ಟ್ಟು ನಿರಾಶೆಗೊಂಡ 
ಎಳೆಯರು ಕೆಲವರು, ಸಂಶೋಧನೆ ಮಾಡುವುದಕ್ಕಿಂತ ಹೆಚ್ಚಾಗಿ ಅವರದೇ ಆದ "ನಾನು, ನಾನು' 
ವಿನೊಂದಿಗೆ ರಾಜಕೀಯ ಒಳಸಂಚು ಮಾಡುತ್ತಿರುವವರು. ಎಲ್ಲಿ ಅಪರೂಪವಾಗಿ ಆಧ್ಯಾತ್ಮಿಕ 
ಹದವು ವೈಜ್ಞಾನಿಕ ಹದವನ್ನು ಶ್ರೀಮಂತಗೊಳಿಸಿರುವುದೋ ಅಲ್ಲಿ ಸಫಲ ಶಾಂತಿಯುತ ಮಾನವೀಯ 
ಸಂಬಂಧಗಳಿರುವುವು. 

ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಿ ಇಡಿಯ ವಿಜ್ಞಾನಿ ಸಮುದಾಯವನ್ನೇ ಬೆಳಗಿದ ವಿಜ್ಞಾನಿಗಳು 
ಹಿಂದೆಯೂ ಇದ್ದರು, ಇಂದೂ ಇದ್ದಾರೆ. ಭಾರತದ ವಿಜ್ಞಾನಿ ಸಮುದಾಯ ಸಂಖ್ಯೆಯಲ್ಲಿ ಇಡೀ 
ಪ್ರಪಂಚದಲ್ಲೇ ಮೂರನೆಯದು ಎಂಬುದರ ಬಗ್ಗೆ ಹೆಮ್ಮೆ ಪಡೋಣ. ಕಲ್ಕತ್ತಾದ ಸರ್‌ ಫಿ. ಸಿ. ರೇ 
ಅವರಂಥ ಕೆಲವರನ್ನು ನಾನು ೧೯೨೭ರಿಂದಲೂ ಬಲ್ಲೆ. ರೇ ಅವರು ರಸಾಯನವಿಜ್ಞಾನ ಕ್ಷೇತ್ರದಲ್ಲಿ 
ಅಸಾಧಾರಣ ಪ್ರತಿಭಾನ್ವಿತರು, ಪ್ರಸಿದ್ಧರು ; ಉತ್ತಮ ಶೀಲವಂತರಾದ ಅವರು ಮಹಾತ್ಮಾಗಾಂಧಿ 
ಯವರ ಸ್ವಾತಂತ್ರ್ಯ ಚಳುವಳಿಗೆ ತಮ್ಮಿಂದಾದ ಎಲ್ಲ ಸಹಾಯವನ್ನೂ ಮಾಡಿದರು ; ತಮ್ಮ 
ಯುವಸಹೋದ್ಯೋಗಿಗಳಿಗೆ ಮುಂದೆ ಬರಲು ಪ್ರೋತ್ಸಾಹ ಕೊಡುತ್ತಿದ್ದರು ; ಕೆಲವೊಮ್ಮೆ ತಾವೇ 
ಮಾಡಿದ ಸಂಶೋಧನೆಯ ಕೀರ್ತಿಯನ್ನು ಅವರಿಗೆ ಕೊಟ್ಟುಬಿಟ್ಟದ್ದೂ ಉಂಟು. 

ನೀವು ವಿಜ್ಞಾನಿ, ಆಡಳಿತಗಾರ, ಶಿಕ್ಷಕ, ವಿದ್ಯಾರ್ಥಿ ಯಾರೇ ಆಗಿರಿ, ಎಲ್ಲೇ ಇರಿ, ಮಾನವ 
ಶ್ರೇಷ್ಠತೆಯು ಸಾವಯವ ಮಿತಿಗಳಿಂದಾಚೆಗಿನ ಆಧ್ಯಾತ್ಮಿಕ ಬೆಳವಣಿಗೆಯ ಸತ್ಯವನ್ನು ಮನ್ನಿಸಿ 
ಕಾರ್ಯೋನ್ಮುಖಗೊಳಿಸುವುದರಿಂದ ಹೊರಹೊಮ್ಮುವುದನ್ನು ಕಾಣುವಿರಿ. ಅಂತಹ ಬೆಳವಣಿಗೆಯು 
ಪರಸ್ಪರ ಸಂಘಟ್ಟಿಸುವ ಬಿಲಿಯರ್ಡ್‌ ಚಿಂಡುಗಳಂತಿರುವ ವ್ಯಕ್ತಿಗಳನ್ನು ಸಾಮಾಜಿಕ-ಮಾನಸಿಕ 
ಸ್ತರಗಳಲ್ಲಿ ವಿಕಾಸಹೊಂದಿದ ಸಹಕಾರದ ಸಾಕಾರ ಮೂರ್ತಿಗಳಂತಿರುವ ವಿಶೇಷ ವ್ಯಕ್ತಿಗಳನ್ನಾಗಿ 
ಪರಿವರ್ತಿಸುತ್ತದೆ. ಭಾರತದ ಪ್ರಾಚೀನ ತತ್ತ್ವದರ್ಶನವಲ್ಲದೆ ಇಂದಿನ ಜೀವವಿಜ್ಞಾನ ಸಹ 
ಬೋಧಿಸುವುದು, ಪ್ರತಿಯೊಂದು ಮಗುವನ್ನೂ ನೈತಿಕ ಆಧ್ಯಾತ್ಮಿಕ ಬೆಳವಣಿಗೆಯ ಅಥವಾ ಮಾನಸಿಕ- 
ಸಾಮಾಜಿಕ ವಿಕಾಸದ ದೀರ್ಥಪಥದಲ್ಲಿ ಮೊದಲಿನಿಂದಲೇ ಮುನ್ನಡೆಸಬೇಕು ಎಂಬುದನ್ನೇ. ಆ 
ಪಥದ ಕೊನೆಯಲ್ಲಿ ಮಗುವು ಆವಾಗಲೇ ಆ ಹಾದಿಯಲ್ಲಿ ಸಾಗಿಬಂದಿರುವ ಬುದ್ಧ ಶ್ರೀರಾಮಕೃಷ್ಣ 
ಮೊದಲಾದವರಂತಹ ಮಹಾವ್ಯಕ್ತಿಗಳನ್ನು ಸಹಚರರನ್ನಾಗಿ ಪಡೆಯುತ್ತದೆ. ಆ ಹಾದಿಯಲ್ಲಿಟ್ಟ 
ಮೊದಲ ಹೆಜ್ಜೆಯೊಂದಿಗೇ ಇರಬೇಕಾದ ಘೋಷಣೆಯೊಂದೇ--ನಡೆ ಮುಂದೆ, ನಡೆ ಮುಂದೆ 
ನುಗ್ಗಿ ನಡೆ ಮುಂದೆ !--"ಚರೈವೇತಿ, ಚರೈವೇತಿ' ಎಂದು ಯಜುರ್ವೇದ ಘೋಷಿಸುವ ಹಾಗೆ ! 


೧೮. ಉಪಸಂಹಾರ 


ಇದೇ ಮಾನವ ವಿಕಾಸ. ಇದೇ ಮಾನವನ ಪುರೋಭಿವೃದ್ಧಿ, ಧನ್ಯತೆ, ಕೃತಕೃತ್ಯತೆ. ನಮ್ಮ 
ದೇಶವು ತನ್ನೆಲ್ಲ ಜನರಿಗೂ ಈ ಬೆಳವಣಿಗೆ: ಸಾಧ್ಯವಾಗುವಂತೆ ಮಾಡಲು ದೃಢನಿಶ್ಚಯದಿಂದ 
ಮೇಲೆದ್ದು ನಿಲ್ಲಬೇಕು. ನವಯುಗವು ತನ್ನ ವೈಜ್ಞಾನಿಕ ಜ್ಞಾನಸಿರಿಯೊಂದಿಗೆ, ಮಾನವಿಕ ಮತ್ತು 
ಪ್ರಜಾಸತ್ತಾತ್ಮಕ ತಾತ್ತ್ವಿಕತೆಯೊಂದಿಗೆ, ನಮ್ಮ ದೇಶದ ಬೃಹತ್‌ ಜನಸ್ತೋಮಕ್ಕೆ ಇದನ್ನು ಸಾಧಿಸುವ 
ಸುವರ್ಣಾವಕಾಶವನ್ನು ನೀಡಲು ಸಜ್ಜಾಗಿ ನಿಂತಿದೆ. ನಮ್ಮ ರಾಷ್ಟ್ರವನ್ನು ಪ್ರಪಂಚದ ಅತ್ಯಂತ 
ದೊಡ್ಡ ಪ್ರಜಾಸತ್ತೆಯೆನ್ನುತ್ತಾರೆ. ಈ ಕೀರ್ತಿಪತಾಕೆಯನ್ನು ನಾವು ಹೊತ್ತುಕೊಂಡು ಸಾಗಲಿಚ್ಛಿಸುವು 
ದಿಲ್ಲ ; ಕುಟುಂಬ ಯೋಜನೆ ಮುಂತಾದ ಮಾರ್ಗಗಳಿಂದ ನಮ್ಮ ಸಂಖ್ಯಾವಿಶೇಷವನ್ನು ಕಡಿಮೆ 
ಮಾಡಿಕೊಳ್ಳಲು ಬಯಸುತ್ತೇವೆ. ಬದಲಿಗೆ, ನಮ್ಮ ಜನರನ್ನು ಮಾನವಶ್ರೇಷ್ಠತೆಯ ಸಾಧನೆಗೆ 
ಹುರಿದುಂಬಿಸುವುದರ ಮೂಲಕ ನಾವು ನಮ್ಮ ರಾಷ್ಟ್ರವನ್ನು ಅತ್ಯಂತ ಮಹತ್ತಾದ ಪ್ರಜಾಸತ್ತೆ 


ಕಾ 
CC-0. Jangamwadi Math Collection. Digitized by eGangotri 





೫೭೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಳು 
ಯನ್ನಾಗಿಸಲು ಹಾಠೈಸಬೇಕು, ಶ್ರಮಿಸಬೇಕು. ಯಾವಾಗ ನಾವು ಶೀಲವನ್ನು ಬೆಳೆಸಿಕೊಳ್ಳುತ್ತ ೇವೆಯ್ಕೊ 
ಮತ್ತು ಆ ಶಕ್ತಿಯೊಂದಿಗೆ ದುಡಿಮೆಯ ಶಕ್ತಿ, ದುಡ್ಡಿನ ಶಕ್ತಿಗಳನ್ನು ಸೇರಿಸಿ ಬಡತನ ದೈನ್ಯಜೀವನ್ನ 
ಗಳನ್ನು ಹೋಗಲಾಡಿಸುತ್ತೇವೆಯೋ, ಪರಿಪೂರ್ಣ ಕೋಮುಸೌಹಾರ್ದವನ್ನು ಸ್ಥಾಪಿಸುತ್ತೇವೆಯ್ಕೊ 
ಜಾತೀಯತೆ ಅಸ್ಪೃಶ್ಯತೆಗಳನ್ನು ಅಳಿಸಿಹಾಕುತ್ತೇವೆಯೋ, ವಿದ್ಯಾಭ್ಯಾಸದ ಪ್ರಸಾದವನ್ನು ಒ 
ರಿಗೂ ಹಂಚುತ್ತೇವೆಯೋ, ನಾಗರಿಕ ಜೀವನದಲ್ಲಿ ಹಿಂಸೆಯನ್ನು ಪೂರ್ಣವಾಗಿ ತೊಲಗಿಸು 

`ತ್ತೇವೆಯೋ, ಮತ್ತು ಇವೆಲ್ಲವುಗಳ ಫಲವಾಗಿ ಲಭಿಸಿದ ರಾಷ್ಟ್ರಬಲವನ್ನು ಅಂತರರಾಷ್ಟ್ರೀಯ ಶಾಂತಿ 
ಸಹಕಾರಗಳ ಸ್ಥಾಪನೆಗಾಗಿ ದುಡಿಸಿಕೊಳ್ಳುತ್ತೇವೆಯೋ, ಆಗ ಈ ಮಹತ್ತು ನಮ್ಮದಾಗುವುದು 
ಖಂಡಿತ. ನಾವು ಕ್ರಿ. ಶ. ೨೦೦೦ವನ್ನು ಈ ಎಲ್ಲ ಗುರಿಸಾಧನೆಯ ಗಡುವಾಗಿಟ್ಟುಕೊಳ್ಳಬೇಕು. ಈ 
ಎಲ್ಲ ಸಾಧನೆಗೆ ನಮಗೆ ಅಪ್ರತಿಮ ಬಲ ಅಗತ್ಯ. ಲಂಡನ್ನಿನ ರಾಮಕೃಷ್ಣ ವೇದಾಂತ ಕೇಂದ್ರವು 
ಪ್ರಕಟಿಸಿದ ಸ್ವಾಮಿ ಘನಾನಂದರ ಶ್ರೀ ರಾಮಕೃಷ್ಣರು ಮತ್ತು ಅವರ ವಿಶಿಷ್ಟ ಸಂದೇಶ ಎಂಬ 
ಪುಸ್ತಕಕ್ಕೆ ಬರೆದ ಮುನ್ನುಡಿಯಲ್ಲಿ ದಿವಂಗತ ಪ್ರೊಫೆಸರ್‌ ಆರ್ನಾಲ್ಡ್‌ ಟಾಯ್ನ್‌ಬೀ ಹೇಳಿದ್ದಾರೆ ; 
ನಾವಿಂದು ಇನ್ನೂ ಪ್ರಪಂಚದ ಚರಿತ್ರೆಯ ಸ್ಥಿ ಶೃಂತರದ ಅಧ್ಯಾಯದಲ್ಲೇ ಬಾಳುತ್ತಿದ್ದೇವೆ; 

ಆದರೆ ಪಾಶ್ಚಿಮಾತ್ಮ ಆರಂಭದ ಈ ಅಧ್ಯಾಯವು ಮಾನವ ಜನಾಂಗದ 
ಕೊನಗಾಣದಿರಬೇಕಾದರೆ ಭಾರತೀಯ ಅಂತ್ಯವನ್ನೇ ಕಾಣಬೇಕಾಗಿದೆಯೆಂಬುದು ಈಗಾಗಲೇ 

ನಿಚ್ಚಳವಾಗಿ ತೋರುತ್ತಿದೆ 

- ಇದೇ ಸ್ವಾಮಿ ವಿವೇಕಾನಂದರು ೧೮೯೭ರಲ್ಲಿ ಕೊಲಂಬೋದಿಂದ ಆಲ್ಕೋರದವರೆಗೆ ಸಂಚರಿಸಿ 
ಕೊಟ್ಟ ಉಪನ್ಯಾಸ ಸರಮಾಲೆಯಲ್ಲಿ ಒಂದಾದ ವೇದಾಂತದ ಪ್ರಚಾರಸಂದೇಶ (The Mission 
of Vedanta) ಎಂಬ ಭಾಷಣದಲ್ಲಿ ಕೊಟ್ಟ ಕರೆಯ ವಸ್ತು. ಈ ಮಾನವಶ್ರೇಷ್ಠತೆಯ ತತ್ತ್ವ ಎಂಬ 
ಈ ಉಪನ್ಯಾಸವನ್ನು ಅವರ ಆ ಭಾಷಣದ ಸ್ಫೂರ್ತಿಯುತ ಮಾತುಗಳನ್ನು ನಿಮ್ಮೊಂದಿಗೆ 

` ಹಂಚಿಕೊಳ್ಳದೆ ಮುಗಿಸಲಾರೆ (ಕೃತಿಶ್ರೇಣಿ, ಸಂ. ೩ ಪು. ೭೭) : ಶೆ 2 

ಏಳಿ ದುರ್ಬಲತೆಯ ಪರವಶತೆಯಿಂದ ಜಾಗೃತರಾಗಿ ಯಾರೂ ದುರ್ಬಲರಲ್ಲ. ಆತ್ಮ 


ಸರ್ವಶಕ್ತ, ಸರ್ವಜ್ಞ ಏಳಿ ಯಾರಿಗೂ ಮಣಯಚ। 
ವೃಕ್ತಗೊಳಿಸಿ.. 2೪ ರವಸಜಗವ ತನ್ನು 


ನಿಜವಾದ ಆತ್ಮನ ವಿಷಯವನ್ನು ನೀವು ಕೇಳಿ, ಇತರರಿಗೆ ಬೋಧಿಸಿ. ನಿದ್ರಿಸುವವರನ್ನು 
ಅವರು ಹೇಗ ಜಾಗೃತರಾಗುತ್ತಾರೆ ಎಂಬುದನ್ನು ನೋಡಿ. ಆಗ ಶಕ್ತಿ ಬರುವದು 
2೮ ಬ ನದು ಶ್ರೇಯಸ್ಸು ಬರುವುದೆ ಪಾವಿತ್ರ್ಯ ಬರುವುದು. ಈಗ ನಿದ್ರಿಸುತ್ತಿರುವ 
ನ ವಾಗಿ ಕಾರ್ಯೋ ಖವಾಗುವಾಗ ಅವನಲ್ಲಿ ಎಲ್ಲಾ ಕಲ್ಯಾಣಗುಣಗಳೂ 


ಅನು : ಡಾ. ಹೆಚ್‌. ರಾಮಚಂದ್ರಸ್ವಾಮಿ 


| 


CC-0. Jangamwadi Math Collection. Digitized by eGangotri 


೩೪ 
" ಆಡಳಿತದಲ್ಲಿ ಮಾನವೀಯ ಮೌಲ್ಯಗಳು* 
೧. ಪೀಠಿಕೆ ಸ 


ಡೆಲ್ಲಿಗೆ ಬಂದು ಬ್ಯಾಂಕಿನ ಉನ್ನತ ಆಡಳಿತಗಾರರನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ನನ್ನನ್ನು 
ಆಹ್ವಾನಿಸಿದ್ದಕ್ಕಾಗಿ ಪಂಜಾಬ್‌ ನ್ಯಾಶನಲ್‌ ಬ್ಯಾಂಕಿನ ಚೇರ್‌ಮನ್‌ರಾದ ಶ್ರೀ ಎಸ್‌. ಆಲ್‌.ಬಲುಜಾ 
ಅವರಿಗೆ ನಾನು ಕೃತಜ್ಞ, ಈ ಬ್ಯಾಂಕ್‌ ನಮ್ಮ ದೇಶದ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ತುಂಬ 
ಪ್ರಮುಖವಾದುದು. ನಾನು ಉಪನ್ಮಾಸಕನಾಗಿ ವಿಶ್ವಪರ್ಯಟನೆಯಲ್ಲಿದ್ದೆ. ಅದರಿಂದ ಹಿಂದಿರುಗಿದ 
ಮೇಲೆ ಉಪನ್ಯಾಸಕ್ಕೆ ಈ ದಿನವನ್ನು ನಿರ್ಧರಿಸಲಾಯಿತು. ಈ ಉಪನ್ಯಾಸದ ನಂತರ ನಾನು ರಾತ್ರಿ 
ಟ್ರೈನಿನಲ್ಲಿ ಜಯಪುರಕ್ಕೆ ಹೋಗಬೇಕಾಗಿದೆ. ಅಲ್ಲಿ ಮೂರು ದಿನಗಳ ಯುವಮೇಳವನ್ನು ಉದ್ದೇಶಿಸಿ 
ಮಾತನಾಡಬೇಕು. ಅಷ್ಟೇ ಅಲ್ಲದೆ ಮೂರು ದಿನ ಸಂಜೆ ಸಾರ್ವಜನಿಕರನ್ನು ಉದ್ದೇಶಿಸಿ ಶಂಕರಾ , 
ಚಾರ್ಯರ ಸುಂದರ ಕೃತಿ “ವಿವೇಕ ಚೂಡಾಮಣಿ”ಯ ಮೇಲೆ ಮಾತನಾಡಬೇಕು. ಅದಾದನಂತರ 
ಅಮೆರಿಕ ಸಂಯುಕ್ತ ಸಂಸ್ಥಾನಗಳಿಗೆ ೧೨ ದಿನಗಳ ಉಪನ್ಯಾಸ ಪರ್ಯಟನೆಗಾಗಿ ಹೋಗುತ್ತೇನೆ. 
ಭಾರತೀಯ ವಿದ್ಯಾಭವನವು ಇದನ್ನು ಆಯೋಜಿಸಿದೆ. ಆ ಸಂದರ್ಭದಲ್ಲಿ ನ್ಯೂಯಾರ್ಕ್‌, ಸ್ಕಾನ್‌ 
ಫ್ರಾನ್‌ಸಿಸ್ಕೊ, ಸ್ಕಾನ್‌ ಡಿಯಾಗೊ, ಬಾಸ್ಟನ್‌ ಮುಂತಾದ ನಗರಗಳಿಗೆ ಭೇಟಿ ನೀಡುತ್ತೇನೆ. ಇದು 
ಅಮೆರಿಕದಲ್ಲಿ ನಡೆಯುವ ಗಾಂಧೀ ಸಪ್ತಾಹಕ್ಕೆ ಸಂಬಂಧಿಸಿದಂತೆ. 

ಇತ್ತೀಚೆಗೆ ಅಮೆರಿಕದಲ್ಲಿ ಗಾಂಧೀಜಿಯವರ ಬಗ್ಗೆ ಆಸಕ್ತಿ ತಾಳುತ್ತಿರುವುದು ನಮಗೆ ಸಂತೋಷದ 
ವಿಷಯ. ಇದಕ್ಕೆ ಮುಖ್ಯಕಾರಣ ಅಟೆನ್‌ಬರೊ ಅವರ "ಗಾಂಧೀ' ಚಿತ್ರ. ಇದರ ಜೊತೆಗ ಎಜಾನ್‌ 
ಕೆನ್ನೆತ್‌ ಗಾಲ್‌ಬ್ರೈತ್‌ ಮತ್ತು ಪ್ರೊ. ರಾಬರ್ಟ್‌ ಗೊಹೀನ್‌ (ಇವರಿಬ್ಬರೂ ಭಾರತದಲ್ಲಿ ಅಮೇರಿಕದ 
ರಾಯಭಾರಿಗಳಾಗಿದ್ದರು) ಮುಂತಾದ ಪ್ರಸಿದ್ಧ ಬುದ್ಧಿಜೀವಿಗಳು ಭಾರತದ ಅಭ್ಯುದಯದ ಬಗ್ಗೆ 
ತೀವ್ರ ಆಸಕ್ತಿ ತೋರಿಸುತ್ತಿರುವರು ಮತ್ತು ಅಮೆರಿಕದಲ್ಲಿ ಭಾರತೀಯ ವಿದ್ಯಾಭವನದ ಕೆಲಸಕ್ಕೂ 
ಸಹಾಯಕರಾಗಿರುವರು. ನಾನು ಮಾತ್ರವಲ್ಲದೆ ಶ್ರೀ ಸಿ. ಸುಬ್ರಹ್ಮಣ್ಯಂ, ಶ್ರೀ ಆರ್‌. ಆರ್‌. ದಿವಾಕರ್‌ 
ಮತ್ತು ಭವನದ ಕಾರ್ಯದರ್ಶಿಗಳಾದ ಶ್ರೀ ಎಸ್‌. ರಾಮಕೃಷ್ಣನ್‌ ಇವರುಗಳೂ ಭಾರತದಿಂದ 
ಅಮೆರಿಕಕ್ಕೆ ಉಪನ್ಯಾಸ ನೀಡಲು ಹೋಗುತ್ತಿದ್ದಾರೆ. ಹಾಗೆಯೇ ಲಂಡನ್ನಿನಿಂದ ಲಾರ್ಡ್‌ ಫೆನ್ನರ್‌ 
ಬ್ರಾಕ್‌ವೇ ಅವರೂ ಹೋಗುತ್ತಿದ್ದಾರೆ.ಅವರಿಗೆ ೯೬ ವರ್ಷ. ಅವರಿಗೆ ಗಾಂಧೀಜಿಯವರೊಡನೆ 
ನಿಕಟ ಸಂಪರ್ಕವಿತ್ತು. ಅವರು ಯಾವಾಗಲೂ ಭಾರತ ಮತ್ತು ಇತರ ವಸಾಹತುಗಳ ಸ್ವಾತಂತ್ರ್ಯಕ್ಕಾಗಿ 
ಬ್ರಿಟಿಷ್‌ ಪಾರ್ಲಿಮೆಂಟ್‌ನಲ್ಲಿ ಹೋರಾಡುತ್ತಿದ್ದವರು. 





* ದಿನಾಂಕ ೨೬, ಸೆಪ್ಟಂಬಿರ್‌ ೧೯೮೩ರಂದು ದೆಹಲಿಯ ಎಫ್‌.ಐ.ಸಿ.ಸಿ.ಐ. ಸಭಾಂಗಣದಲ್ಲಿ ನಡೆದ 
ಪಂಜಾಬ್‌ ನ್ಯಾಷನಲ್‌ ಹ ದೆಹಲಿ- ಇದರ ಮ್ಯಾನೇಜರುಗಳ ವಿಶೇಷ ಸಭೆಯಲ್ಲಿ ಮಾಡಿದ ಭಾಷಣದ 
ಧ್ವನಿಮುದ್ರಣವನ್ನು ಆಧರಿಸಿ ಸಿದ್ಧಪಡಿಸಲಾಗಿದೆ. 


CC-0. Jangamwadi Math Collection. Digitized by eGangotri 


ನದು ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ ಮೌಲ್ಯಗಳು 

ಸ್ವಾತಂತ್ರ್ಯಾನಂತರ ಇದೊಂದು ಆಶಾದಾಯಕ ಬದಲಾವಣೆ. ಜಗತ್ತಿನ ಅಭ್ಯುದಯಕ್ಕೆ, ಭಾರತದ 
ಕೊಡುಗೆಗೆ ಸಂಬಂಧಿಸಿದಂತೆ ವಿದೇಶಗಳಲ್ಲಿ ಆಸಕ್ತಿ ಅಧಿಕವಾಗುತ್ತಿದೆ. ಅಮೆರಿಕದ ಸಂಯುಕ 
ಸಂಸ್ಥಾನಗಳಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳು ಈ ಕ್ಷೇತ್ರದಲ್ಲಿ ಕಾರ್ಯನಿರತರಾಗಿರುವರು. ಅವರು ಭಾರತವು 
ನೀಡಬಹುದಾದ್ದನ್ನು ಭಾರತದಿಂದ ತೆಗೆದುಕೊಳ್ಳುತ್ತಿರುವರು. ನಾವೂ ಕೂಡ ಅಮೆರಿಕದಿಂದ ಆದು 
ಪ್ರಪಂಚಕ್ಕೆ ನೀಡಬಹುದಾದ್ದನ್ನು ತೆಗೆದುಕೊಳ್ಳುತ್ತಿರುವೆವು. ಹೀಗೆ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ 
ಭಾವನೆಗಳ ಪರಸ್ಪರ ವಿನಿಮಯ ನಡೆಯುತ್ತಿದೆ. ಈ ವಿನಿಮಯ ಪ್ರಾರಂಭವಾದದ್ದು ಕಳೆದ 
ಶತಮಾನದ ಕೊನೆಯ ಭಾಗದಲ್ಲಿ ಸ್ವಾಮಿ ವಿವೇಕಾನಂದರಿಂದ. 

ಅಮೆರಿಕ ಪ್ರಯಾಣಕ್ಕೆ ಮುಂಚ “ಆಡಳಿತದಲ್ಲಿ ಮಾನವೀಯ ಮೌಲ್ಯಗಳು” ಎಂಬ ಮುಖ್ಯವಾದ 
ವಿಷಯವನ್ನು ಕುರಿತು ನಿಮ್ಮನ್ನು ಉದ್ದೆಚಿಸಿ ಮಾತನಾಡಲು ನನಗೆ ಸಂತೋಷವಾಗುತ್ತದೆ. ಕೇಂದ್ರ 
ವಿತ್ತ ಸಚಿವ ಶ್ರೀ ಪ್ರಣವ್‌ ಮುಖರ್ಜಿ ಮತ್ತು ಲೋಕಸಭಾಧ್ಯಕ್ಷ ಶ್ರೀ ಬಲರಾಂ ಜಾಖಡ್‌ ಈಗಾಗಲೇ 
ವಿಷಯವನ್ನು ನಿಮಗೆ ತಮ್ಮ ಕಿರು ಭಾಷಣಗಳಲ್ಲಿ ಪರಿಚಯಿಸಿರುವರು. ಮಾನವೀಯ ಮೌಲ್ಯಗಳ 
ವಿಷಯವನ್ನು ನಮ್ಮ ಜನರು ಗಂಭೀರವಾಗಿ ಸ್ವೀಕರಿಸುವುದು ಅತ್ಮಂತ ಆವಶ್ಯಕವಾಗಿದೆ. ಬ್ಯಾಂಕುಗಳ 
-. ಉತ್ತಮ ಕಾರ್ಯನಿರ್ವಹಣೆಗೆ ಮಾತ್ರವಲ್ಲದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ, ಖಾಸಗಿ ಮತು 
ಸಾರ್ವಜನಿಕ ಕೈಗಾರಿಕೋದ್ಯಮಗಳ ಉತ್ತಮ ಕಾರ್ಯನಿರ್ವಹಣೆಗೂ ಇದು ಅತ್ಯಂತ ಆವಶ್ಯಕ, 
ಎಲ್ಲ ಔದ್ಯೋಗಿಕ ಸಂಸ್ಥೆಗಳೂ ಪ್ರಜೆಗಳೂ ಈ ಮೌಲ್ಯಗಳನ್ನು ಗಂಭೀರವಾಗಿ ಸ್ವೀಕರಿಸಬೇಕು. 
ಕುಟುಂಬವೂ ಸೇರಿದಂತೆ ರಾಷ್ಟ್ರೀಯ ಜೀವನದ ಎಲ್ಲ ಅಂಶಗಳನ್ನು ಅವು ವ್ಯಾಪಿಸಬೇಕು. 


೨. ಮಾನವೀಯ ಮೌಲ್ಯಗಳು; ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ 
ಈ ಶೇಷ ವಿಷಯದ ವ್ಯಾಪಕ ಪ್ರಸ್ತುತತೆಯನ್ನು ದೇಶಕ್ಕೆ ಬೋಧಿಸಿ ಸ್ವಾಮಿ ವಿವೇಕಾನಂದರು 
ನ ನ ಯನ್ನು ನೀಡಿರುವರು. ಭಾರತದಲ್ಲಿ ಸಮಗ್ರ ಮಾನವಾಭಿವೃದ್ಧಿಯನ್ನು ಸಾಧಿಸಲು 
ಮ ಪ್ರಾಮುಖ್ಯವನ್ನು "ತಿಳಿದು ಕಾರ್ಯರೂಪಕ್ಕೆ ತರಲು ನಮ್ಮ ಜನರಿಗೆ ಬಹುಕಾಲ 
ನ ದೆ. ಸ್ವಾಮಿ ವಿವೇಕಾನಂದರ ನಂತರ ಗಾಂಧೀಜಿಯವರು ಈ ವಿಷಯವನ್ನು ತೆಗೆದು 
ವ ಜ್‌ ಮೂಲಮಂತ್ರವನ್ನಾಗಿ ಮಾಡಿಕೊಂಡರು, ಅಷ್ಟೇ ಅಲ್ಲದೆ, 
ಬಾಗ ಭಾರತವನ್ನು ಮುಕ್ತಗೊಳಿಸುವುದಕ್ಕೂ ಇದೇ ಅಸ್ತ್ರವನ್ನು ಅವರು 
ರಾಜಕೀಯ ಸ್ವಾತಂತ್ರ್ಯ ಬಂದಮೇಲೆ ರೂಪಿತವಾದ ಪ್ರಜಾಸತ್ತಾತ್ಮಕ ಗಣ 


CC-0. Jangamwadi Math Collection. Digitized by eGangotri 


ಆಡಳಿತದಲ್ಲಿ ಮಾನವೀಯ ಮೌಲ್ಯಗಳು ಹತ 
ಬ್ಯಾಂಕ್‌ ಎಂಬುದು ನಿಜ. ಆದರೆ ರಾಷ್ಟ್ರೀಯ ಅಭಿವೃದ್ದಿ ಕಾರ್ಯಕ ಛ 
ಗಳೂ ಇವೆ. ಇವುಗಳಲ್ಲಿ, ವ್ಯಾಪಕವಾದ ಮಗಳ ಇಮ್ನೂಲನೇಕ ಟರ 
ಎಲ್ಲೆಲ್ಲಿಯೂ ಕಾಣಿಸಿಕೊಳ್ಳುತ್ತಿರುವ ಕ್ಷುಲ್ಲಕ ರಾಜಕೀಯ ಶಕ್ತಿಗಳು ಇವೂ ಸೇರಿಕೊಳ್ಳುತ್ತವೆ. 
ಈ ಕೆಟ್ಟ ರಾಜಕೀಯವು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ವ್ಯಾಪಕವಾಗಿ ಹರಡುತ್ತಿದೆ. ಈ ಎಲ 
ಶಕ್ತಿಗಳಿಗೂ ಆರೋಗ್ಯಕರವಾದ ತಿರುವನ್ನು ನೀಡಬೇಕಾಗಿದೆ. ಈ ಆರೋಗ್ಯಕರವಾದ ತಿರುವ 
ಮಾನವೀಯ ತಿರುವು. ಮಹಾತ್ಮಾಗಾಂಧೀಜಿಯವರು ನಮ್ಮ ರಾಜಕೀಯಕ್ಕೆ ಮತ್ತು ರಾಷ್ಟ್ರೀಯ 
ಜೀವನಕ್ಕೆ ಮಾನವೀಯ ತಿರುವನ್ನು ನೀಡಿದ್ದರೂ ನಾವು ಸ್ವಾತಂತ್ರ್ಯಾನಂತರ ವರ್ಷ ಕಳೆದಂತೆ 
ಹೆಚ್ಚು ಹೆಚ್ಚು ಕಳೆದುಕೊಳ್ಳುತ್ತಿದ್ದೇವೆ. ಈ ಕಾರಣದಿಂದಲೇ ಈಗ ನಾವು ರಾಜಕೀಯ ಮತ್ತು 
ಸಾಮಾಜಿಕ ಅವ್ಯವಸ್ಥೆಯ ಸ್ಥಿತಿಯಲ್ಲಿದ್ದೇವೆ ಮತ್ತು ಎಲ್ಲ ರಾಷ್ಟ್ರೀಯ ಕಾರ್ಯಕ್ಷೇತ್ರಗಳಲ್ಲಿಯೂ 
ದೊಡ್ಡ ಸವಾಲೆನಿಸುವ ಮಾನವೀಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ. ಈ ಸಮಸ್ಯೆಗಳು 
ದಿನದಿನಕ್ಕೆ ಆರ್ಥಿಕವಾಗುತ್ತಿವೆ. ಕೆಲವು ಅಭಿವೃದ್ಧಿಶೀಲ ರಾಷ್ಟ್ರಗಳು ಮಾನವೀಯ ಮೌಲ್ಯಗಳಿಗೆ 
ನಮಗಿಂತ ಹೆಚ್ಚು ಗೌರವವನ್ನು ನೀಡುತ್ತವೆ. ನಮ್ಮ ಜನರು ಶಾಂತವಾಗಿ ಕುಳಿತು ಈ ದೊಡ್ಡ 
ಪ್ರಶ್ನೆಯ ಬಗ್ಗೆ ಚಿಂತಿಸಬೇಕು : ನಮ್ಮ ರಾಷ್ಟ್ರೀಯ ಜೀವನಕ್ಕೆ ಮಾನವೀಯ ಮೌಲ್ಯಗಳನ್ನು, 
ತುಂಬುವುದು ಹೇಗೆ ಮತ್ತು ರಾಷ್ಟ್ರೀಯ ಗುರಿಯಾದ ಸಮಗ್ರ ಮಾನವಾಭಿವೃದ್ಧಿಗೆ ಸವಾಲಾಗಿರುವ 
ಸಮಸ್ಯೆಗಳನ್ನು ಪರಿಹರಿಸುವುದು ಹೇಗೆ ? | 

ನಮ್ಮ ಸ್ವಾತಂತ್ರ್ಯ ಬಂದ ಕೂಡಲೇ, ದೀರ್ಫ ರಾಜಕೀಯ ಗುಲಾಮಗಿರಿಯಿಂದ ನಾವು ಮುಕ್ತ 
ರಾದ ಕೂಡಲೇ ನಾವು ಎಲ್ಲೋ ತಪ್ಪಿದೆವು ಎಂಬುದು ಸುಸ್ಪಷ್ಟ. ಸ್ವಾತಂತ್ರ್ಯದ ಸ್ಫೂರ್ತಿಯೊಂದಿಗೆ 
ಸ್ಥಿರಗತಿಯ ರಾಷ್ಟ್ರೀಯ ಅಭಿವೃದ್ಧಿಗೆ ಬೇಕಾದ ಅನೇಕ ಅಂಶಗಳು ನಮ್ಮಲ್ಲೂ ಇವೆ. ನಮ್ಮ 
ಜನರು ಬುದ್ಧಿವಂತರು. ವಿವಿಧ. ಪ್ರತಿಭಾವಂತರು ಮತ್ತು ಮಹತ್ವಾಕಾಂಕ್ಲಿಗಳೂ ಕೂಡ. ಇಂದು 
ವಿಜ್ಞಾನ ಮತ್ತು ತಾಂತ್ರಿಕತೆಯ ಮಾನವ ಶಕ್ತಿಯಲ್ಲಿ ನಮಗೆ ಜಗತ್ತಿನಲ್ಲಿ ಹೆಮ್ಮೆಯ ಮೂರನೆಯ 
ಸ್ಥಾನವಿದೆ. ಆದರೆ ಒಟ್ಟು ಇದರಿಂದ ಏನು ಪ್ರಯೋಜನೆವಾದಂತಾಯಿತು ? ಮಿಲಿಯಗಟ್ಟಲೆ 
ಜನಸಾಮಾನ್ಯರ ಸ್ಥಿತಿಯ ಮೇಲೆ ಅದರ ಪರಿಣಾಮವೇನು? ಇಷ್ಟೆಲ್ಲ ಪ್ರತಿಭೆಗಳಿದ್ದರೂ, ವಿಜ್ಞಾನ 
ಮತ್ತು ತಾಂತ್ರಿಕತೆಯ ಮಾನವ-ಶಕ್ತಿ ಸಂಪನ್ಮೂಲದಲ್ಲಿ ನಮಗೆ ಮೂರನೆಯ ಸ್ಥಾನವಿದ್ದರೂ 
೩೫೦ ಮಿಲಿಯನ್‌ಗಳಿಗಿಂತಲೂ ಅಧಿಕ ಜನರು ದಾರಿದ್ರ್ಯ, ಅಜ್ಞಾನ, ದುಃಖಗಳ ಅಸಹ್ಯ ಸ್ಥಿತಿಯಲ್ಲಿ 
ದ್ದಾರೆ. ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿಯಂತೆ ವಿಜ್ಞಾನ ಮತ್ತು ತಾಂತ್ರಿಕತೆಗಳು ನಮ್ಮ ದೇಶದಲ್ಲಿ 
ಏಕೆ ಅದ್ಭುತವನ್ನು ಸಾಧಿಸಲಿಲ್ಲ ? ವಿಜ್ಞಾನಿ ಮತ್ತು ಅವನ ಸಂಶೋಧನಾಲಯದಿಂದ ಅನುಕೂಲತೆ 
ಗಳು ಜನಸಾಮಾನ್ಯರನ್ನು ಬೃಹತ್‌ ಪ್ರಮಾಣದಲ್ಲಿ ಏಕೆ ತಲುಪಲಿಲ್ಲ ? ಎಲ್ಲಿ ನಾವು ತಪ್ಪಿದೆವು ? 

ಹತ್ತೊಂಬತ್ತನೆ ಶತಮಾನದಲ್ಲಿ ಚಾರ್ಲ್ಸ್‌ ಡಾರ್ವಿನ್ನ ಸಹಭಾಗಿಯಾಗಿದ್ದ ಥಾಮಸ್‌ ಹಕ್ಸೆಯ 
ಪ್ರಕಾರ ವಿಜ್ಞಾನದ ಉದ್ದೇಶವು ಕೇವಲ ಜ್ಞಾನದ ಮುನ್ನಡೆಯಲ್ಲ, ಮಾನವ ಮಜಖದ ನಿವಾರಣೆಯೂ 
ಕೂಡ ಆಗಿದೆ. ಮೊದಲನೆಯದು ಎರಡನೆಯದಕ್ಕೆ ಕಾರಣವಾಗಬೇಕಾದರೆ ಜ್ಞಾನಾನ್ವೇಷಣೆಯು 
ಅಂದರೆ ಶಿಕ್ಷಣವು ಮಾನವೀಯ ಸ್ಪಂದನದೊಡನೆ ಮಿಲನಗೊಳ್ಳಬೇಕು. ದುರದೃಷ್ಟವಶಾತ್‌, 
ಸ್ವಾತಂತ್ರ್ಯಾನಂತರ ನಮ್ಮ ಶಿಕ್ಷಣ, ರಾಜಕೀಯ ಮತ್ತು ಆಡಳಿತಗಳನ್ನು ಮಾನವೀಯ ಸ್ಪಂದನದಿಂದ 
ಪ್ರತ್ಯೇಕಿಸಿದೆವು. ಆದ್ದರಿಂದ ಇವು ಮಾನವ ದುಃಖವನ್ನು ನಿವಾರಿಸುವುದರಲ್ಲಿ ಅಸಮರ್ಥವಾದವು. 
ಇವುಗಳಲ್ಲಿ ಕೆಲವು, ವಿಶೇಷವಾಗಿ ರಾಜಕೀಯವು, ಮಾನವ ದುಃಖವನ್ನು ವೃದ್ಧಿಗೊಳಿಸುವ ಸಾಮರ್ಥ್ಯ 
ವನ್ನೇ ಬೆಳಸಿಕೊಂಡವು. ನಮ್ಮ ಶಿಕ್ಷಣ, ಆಡಳಿತ ಮತ್ತು ಕಾರ್ಮಿಕ ಚಳುವಳಿಗಳನ್ನು ವಿಕೃತ 
ಗೊಳಿಸುವುದರ ಮೂಲಕ ಅವು ಇದನ್ನು ಸಾಧಿಸಿದವು. ಆದ್ದರಿಂದ ಮಾನವೀಯ ಕಳಕಳಿಯ ಕೊರತೆ 


CC-0. Jangamwadi Math Collection. Digitized by eGangotri 


= 





ರಂ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಕಗಳು 
ಅದರ ಪರಿಣಾಮವಾಗಿ, ಲಂಚ, ಭ್ರಷ್ಟಾಚಾರ, ತೆರಿಗೆ ತಪ್ಪಿಸಿಕೊಳ್ಳುವುದು, 
ಹ ಗುಣಗಳಾದ ಕರ್ತವೃನಿಷ್ಠೆ, ಸಮಯಪ್ರಜ್ಞೆ, ಪ್ರಾಮಾಣಿಕತೆ ಮುಂತಾದುವುಗಳ 
ಕೊರತೆ ಇವೇ ಮುಂತಾದ ಸಾಮಾಜಿಕ ಪಿಡುಗುಗಳು ಹುಲುಸಾಗಿ ಬೆಳೆಯುತ್ತಿರುವುದನ್ನು ನಾವು : 
ನೋಡುತ್ತಿದ್ದೇವೆ. ನಮ್ಮ ಜನರು ಆಚರಿಸುತ್ತಿರುವ ಸಾಮಾಜಿಕ ಅತ್ಯಾಚಾರಗಳು ಅಭೂತಪೂರ್ವ 
ವಾದವುಗಳು--ನಮ್ಮ ಇತಿಹಾಸದಲ್ಲಿ ಮಾತ್ರವಲ್ಲ, ಮಾನವ ಇತಿಹಾಸದಲ್ಲಿಯೂ ಕೂಡ. ಮಿಲಿಯ 
. ಗಟ್ಟಲೆ ಜನರು ಭೌತಿಕ ಅಪೌಷ್ಟಿಕತೆಯಿಂದ ನರಳುತ್ತಿರುವಂತೆಯೇ ಇಂದು ನಮ್ಮ ದೇಶದ ಸುಶಿಕ್ಷಿತ 
ಮತ್ತು ಸುಪ್ಪಷ್ಟ ಜನರಲ್ಲಿ ಆಧ್ಯಾತ್ಮಿಕ ಅಪೌಷ್ಟಿಕತೆ ಅತ್ಯಧಿಕವಾಗಿ ಕಂಡುಬರುತ್ತಿದೆ. 
ಸ್ವಾಮಿ ವಿವೇಕಾನಂದರ ಎಂಟು ಸಂಪುಟಗಳ ಕೃತಿಶ್ರೇಣಿಯಲ್ಲಿ ಅಡಗಿರುವ ಮನುಷ್ಯ-ನಿರ್ಮಾಪಕ 
ಮತ್ತು ರಾಷ್ಟ್ರ ನಿರ್ಮಾಪಕ ಭಾವನೆ ಮತ್ತು ಆದರ್ಶಗಳು ಇಂದು ನಮ್ಮ ದೇಶದ ಜನರಿಗೆ 
ಆವಶ್ಯಕವಾದ ಆಧ್ಯಾತ್ಮಿಕ ಪೌಷ್ಟಿಕತೆಯನ್ನು ನೀಡಬಲ್ಲವು. ಅವರ ಪತ್ರಗಳಲ್ಲಿ ಬರುವ ಈ ಕೆಳಗಿನ 
ವಾಕ್ಕಗಳು ಕ್ರಮವಾಗಿ ನಮ್ಮ ಶಿಕ್ಷಣವನ್ನೂ ಸ್ವತಂತ್ರ ಭಾರತದ ಪ್ರಜೆಗಳಾಗಿ ನಮ್ಮ ಘನತೆಯನ್ನು 
ಪ್ರಸ್ತಾಪಿಸುತ್ತವೆ. ಮದ್ರಾಸಿನ ಕ್ರಿಯಾಶೀಲರೂ ನಿಷ್ಠರೂ ಆದ ಅಳಿಸಿಂಗ ಪೆರುಮಾಳರಿಗೆ ೧೮೯೪ರಲ್ಲಿ 
ಬರೆದ ಪತ್ರದಲ್ಲಿ ಅವರು ಹೇಳುತ್ತಾರೆ : 
ನನ್ನ ಹೃದಯ ಅಭಿವೃಕ್ತಪಡಿಸಲಾಗದಷ್ಟು ಭಾವಪೂರ್ಣವಾಗಿದೆ. ನಿನಗದು ಗೊತ್ತು. 
ನೀನು ಅದನ್ನು ಕಲ್ಪಿಸಿಕೊಳ್ಳಬಲ್ಲೆ. ಎಲ್ಲಿ ಯವರೆಗೆ ಮಿಲಿಯಗಟ್ಟಲೆ ಜನರು ಹಸಿವು ಮತ್ತು 
ಅಜ್ಞಾನದಲ್ಲಿ ಜೀವಿಸುತ್ತಾರೊ ಅಲ್ಲಿಯವರೆಗೆ ಅವರ ದುಡಿತದಿಂದಲೇ ಶಿಕ್ಷ ಣವನ್ನು ಪಡೆದು 
ಅವರ ಕಡೆ ಸ್ವಲ್ಪವೂ ಗಮನವನ್ನೀಯದ ಪ್ರತಿಯೊಬ್ಬನನ್ನೂ ದ್ರೋಹಿ ಎಂದು ನಾನು 
ಪರಿಗಣಿಸುತ್ತೇನೆ 
ಮತ್ತೆ ಜೂನ್‌ ೨೩, ೧೮೯೪ರಂದು ಮೈಸೂರು ಮಹಾರಾಜರಿಗೆ ಬರೆದ ಪತ್ರದಲ್ಲಿ ಅವರು 
- ಹೇಳುತ್ತಾರೆ: . 2 
ಈ ಜೀವನ ಕ್ಷಣಿಕ ಜಗತ್ತಿನ ವೈಭವಗಳೆಲ್ಲ ತಾತ್ಕಾಲಿಕ ಆದರೆ ಯಾರು ಇತರರಿಗಾಗಿ 
ಜೀವಿಸುತ್ತಾರೊ ಅವರೇ ನಿಜವಾಗಿ ಬಾಳುತ್ತಿರುವರು. ಉಳಿದವರು ಬದುಕಿರುವುದಕ್ಕಿಂತ 
ಸತ್ತಿ ರುವುದೇ ಹಚ್ಚು. 
ಅವರ ಸಾಹಿತ್ಯವನ್ನು ಅಧ್ಯಯನ ಮಾಡಿದವರಿಗೆಲ್ಲ ಅವರ ಈ ಮಾನವೀಯತೆಯು ವೇದ್ಯ 
ವಾಗುತ್ತದೆ. ಅವರು ಬಹುಕಾಲ ಸುಪ್ಪವಾಗಿದ್ದ ರಾಷ್ಟ್ರೀಯ ಶಕ್ತಿಯನ್ನು ಜಾಗೃತಗೊಳಿಸಿ ಅದಕ್ಕೆ 
ಮಾನವೀಯತೆಯ ಸ್ಪರ್ಶವನ್ನು ಮಾಡಿದರು. ನಮ್ಮ ಇತ್ತೀಚೆಗಿನ ಊಳಿಗಮಾನ್ಯ ಭೂತಕಾಲದಲ್ಲಿ 
ಈ ಮಾನವೀಯ ಅಂಶ ಬಹಳ ಸ್ವಲ್ಪ ಇತ್ತು. ಅದು ಎಷ್ಟೋ ವೇಳೆ ಮಾನವೀಯತೆಗೆ ವಿರುದ್ಧ 
ವಾಗಿತ್ತು. ಸಂಕುಚಿತ ಜಾತಿ ಪದ್ಧತಿ, ಅಸ್ಪೃಶ್ಯತೆ, ಮಾನವ ಶೋಷಣೆ ಮುಂತಾದುವುಗಳಿಂದ ಅದು 
ಮಾನವೀಯತೆಗೆ ದೂರವಾಗಿತ್ತು. ನಮ್ಮ ಉನ್ನತ ವರ್ಗದವರು ಜನಸಾಮಾನ್ಯರಿಗೆ ಶಿಕ್ಷಣವನ್ನು 
ನೀಡಿ ಅವರನ್ನು ಮೇಲೆತ್ತುವ ಮಹದವಕಾಶವನ್ನು ಕಳೆದುಕೊಂಡರು. ಇದನ್ನು ಮಾಡದೆ ಇದ್ದುದು 
ಮಾತ್ರವಲ್ಲದೆ ಅವರನ್ನು ತುಳಿತಕ್ಕೆ ಒಳಪಡಿಸಿ ತಮ್ಮ ಹಿತವನ್ನು ಸಾಧಿಸಿದರು. ಇದರ ಪರಿಣಾಮವಾಗಿ 
ಅವರೂ ಜನಸಾಮಾನ್ಯರೂ ನೂರಾರು ವರ್ಷಗಳ ವಿದೇಶೀ ಆಳ್ವಿಕೆಯ ಅಪಮಾನವನ್ನು ಸಹಸ 
ಬೇಕಾಯಿತು. ಈ ಅತೃಪ್ತಿಕರ ಅನುಭವವನ್ನು ಹೊಂದಿಯೂ ಸ್ವಾತಂತ್ರ್ಯಾನಂತರ ನಮ್ಮ ಶಿಕ್ಷಿತ 
En ಮಾನವೀಯ ಕಾಳಜಿಯನ್ನು ಕಳೆದುಕೊಂಡು ಇಷ್ಟುಬೇಗನೆ ಈ 
4 "ಇರುವುದಕ್ಕೆ ಕಾರಣವೇನು] ಸಮ್ಮ ವಿವೇಜ್ವನ್ನದರ ನಲಿನ್ನ ಹೇಳಿಕೆಯ ಪ್ರಕರ 


CC-0. Jangamwadi Mat 


ಆಡಳಿತದಲ್ಲಿ ಮಾನವೀಯ ಮೌಲ್ಯಗಳು : ೫೮೩ 
ನಮ್ಮ ಶಿಕ್ಷಿತ ದೇಶಬಾಂಧವರು ಇಂದು ಸತ್ತ ವ್ಯಕ್ತಿಗಳಾಗಿರುವರು. ಏಕೆಂದರೆ ಅವರು ತಮಗಾಗಿ 
ಮಾತ್ರ ಬಾಳುತ್ತಾರೆ ಮತ್ತು ಇತರರಿಗಾಗಿ ಬಾಳುವುದನ್ನು ಮರೆತಿರುವರು, ದೇಶಕ್ಕಾಗಿ 

ದುಡಿಯುವುದನ್ನೂ ಮರೆತಿರುವರು. ಅವರು ದೇಶದ ಸಂಪತ್ತಿನಿಂದ ಶಿಕ್ಷಣವನ್ನು ಪಡೆದಿದ್ದಾರೆ, 
ಏಕೆಂದರೆ ವಿದ್ಯಾರ್ಥಿಗಳು ಕೊಡುವ ಶುಲ್ಕ ಒಟ್ಟು ಶಿಕ್ಷಣಕ್ಕೆ ತಗಲುವ ವೆಚ್ಚದ ಅತ್ಮಲ್ಪ ಅಂಶ 
ಅಷ್ಟೆ. ಆದರೂ ಅವರು ದೇಶವನ್ನು ಮರೆತಿದ್ದಾರೆ, ಅದರ ಸೇವೆಯನ್ನು ಕಡೆಗಣಿಸಿದ್ದಾರೆ ಮತ್ತು 
ಉಳಿದ ಜನರನ್ನು ಉನ್ನತಿಗೇರಿಸುವ ಗುರುತರ ಜವಾಬ್ದಾರಿಯನ್ನು ಮರೆತಿದ್ದಾರೆ. ಹೀಗೆ ಅವರು 
.-ದೇಶದ್ರೋಹಿಗಳಾಗಿದ್ದಾರೆ. ವಿವೇಕಾನಂದರು, ಇತರರಿಗಾಗಿ ಬಾಳುತ್ತ ನಿಜವಾದ ಅರ್ಥದಲ್ಲಿ 
ಬದುಕುವುದನ್ನೂ ತಮ್ಮ ಜ್ಞಾನ ಮತ್ತು ಪ್ರತಿಭೆಗಳ ಮೂಲಕ ಜನಸಾಮಾನ್ಯರ ಸೇವೆ 

ಇಂತಹ ಜನರಿಗೆ ಕಲಿಸಿಕೊಡುತ್ತಾರೆ, ಅವರ ಕೃತಿ ಮತ್ತು ಆಲೋಚನೆಗಳಲ್ಲಿ ಅತ್ಯಂತ ಆವಶ್ಯಕವಾದ 
ಮಾನವೀಯ ತುಡಿತವನ್ನು ತುಂಬುತ್ತಾರೆ. ಸಲ; 


೩. ಹೆಕ್ಕು ಮತ್ತು ಕರ್ತವ್ಯ 


ಸ್ವಾರ್ಥ ಮತ್ತು ಸ್ವಕೇಂದ್ರಿತ ಜೀವನ ಹಾಗೂ ಇವುಗಳಿಂದ ಉದ್ಭವಿಸುವ ಕೆಡುಕುಗಳಿಂದಾಗಿ 
ನಮ್ಮ ದೇಶದಲ್ಲಿ ಯಾರೂ ತೃಪ್ತಿ ಮತ್ತು ನೆಮ್ಮದಿಯಿಂದ ಬಾಳಲಾಗದಂಥ ಸ್ಥಿತಿ ಬಂದೊದಗಿದೆ. 
ಈ ಅವನತಿಯ ದಿಕ್ಕನ್ನು ಉನ್ನತಿಯ ಕಡೆ ತಿರುಗಿಸಲು ನಮ್ಮ ಜನರು ಎಲ್ಲ ಕ್ರಮವನ್ನೂ 
ತೆಗೆದುಕೊಳ್ಳಬೇಕು, ಮತ್ತು ಈಗಿನ ಕಲುಷಿತ ವಾತಾವರಣವನ್ನು ಬದಲಿಸಿ ಎಲ್ಲರೂ ಸುಖ ಶಾಂತಿ 
ಯಿಂದಿರುವಂತೆ ಮಾಡಲು ಸರ್ವ ಪ್ರಯತ್ನ ಮಾಡಬೇಕು. ಸ್ವಕೇಂದ್ರಿತವಾಗಿ ಸುಮ್ಮನೆ ನೋಡುತ್ತ 
ಇರುವ ಬದಲು ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವುದರ ಮೂಲಕ 
ಇದನ್ನು ಸಾಧಿಸಬಹುದು. ನಮ್ಮ ಬುದ್ಧಿಜೀವಿಗಳು ಈ ಒಂದು ಉದ್ವೇಗದಿಂದ ಪ್ರಚೋದಿಸಲ್ಪಡ 
ಬೇಕು : ಇದು ನಮ್ಮ ದೇಶ ; ಇವರು ನಮ್ಮ ಜನ ; ನಮ್ಮ ಅಪಾರ ಜನಸಂದಣಿಯ ಮನುಷ್ಯತ್ವ 
ವನ್ನು ಕಾಪಾಡಲು ನಾವು ಏನೇ ಮಾಡುವುದಕ್ಕೂ ಸಿದ್ಧವಿರಬೇಕು. ವ್ಯಕ್ತಿಯ ಘನತೆಯನ್ನೂ ದೇಶದ 
ಏಕತೆಯನ್ನೂ ಉಳಿಸಲು ನಾವು ನಿಷ್ಠೆಯಿಂದ ಕೆಲಸ ಮಾಡಬೇಕು. ನಮ್ಮ ಸಂವಿಧಾನದಲ್ಲಿ ಅದ್ಭುತ 
ಭಾವನೆಗಳಿವೆ, ಮಾನವೀಯ ಮೌಲ್ಯಗಳು ಅದರಲ್ಲಿ ತುಂಬಿಕೊಂಡಿವೆ ಮತ್ತು ಅವುಗಳನ್ನು ಕಾರ್ಯ 
ರೂಪಕ್ಕೆ ತರುವ ರಾಷ್ಟ್ರೀಯ ಇಚ್ಛೆಯನ್ನು ಅದು ವ್ಯಕ್ತಪಡಿಸುತ್ತದೆ. ಆದರೆ ಅವು ಕೇವಲ ಆಶೋತ್ತರ 
ಗಳಾಗಿ ಉಳಿಯುತ್ತದೆ. ಅವುಗಳನ್ನು ಕಾರ್ಯರೂಪಕ್ಕೆ ತರುವ ಜವಾಬ್ದಾರಿ ಸ್ವತಂತ್ರ ನಾಗರಿಕರ 
ಮೇಲಿದೆ. ನಾಗರಿಕರಿಂದ ಚುನಾಯಿತರಾದ ಪ್ರತಿನಿಧಿಗಳು ಮತ್ತು ದೇಶದ ವಿವಿಧ ಆಡಳಿತ ಸಂಸ್ಥೆಗಳು 
ಸಂವಿಧಾನದ ಈ ಆಶೋತ್ತರಗಳನ್ನು ಕಾರ್ಯರೂಪಕ್ಕೆ ತರಲು ದುಡಿಯಬೇಕು. ನಾಗರಿಕರ 
ಮೂಲಭೂತ ಹಕ್ಕುಗಳಿಗೆ ಒತ್ತನ್ನು ನೀಡುವಷ್ಟೇ ಅವರ ಮೂಲಭೂತ ಕರ್ತವ್ಯಗಳಿಗೆ ಒತ್ತನ್ನು 
ನೀಡುವುದರಲ್ಲಿ ಸಂವಿಧಾನವು ವಿಫಲವಾದುದು ದುರದೃಷ್ಟಕರ. ಹಕ್ಕು ಮತ್ತು ಸವಲತ್ತುಗಳಿಗೂ 
ಕರ್ತವ್ಯ ಮತ್ತು ಜವಾಬ್ದಾರಿಗಳಿಗೂ ನಡುವೆ ಸಮತೋಲವನ್ನು ಕಲ್ಪಿಸುವಂತ ಹುದೇ ಸಮಗ್ರ 
ಜೀವನತತ್ತ್ವ. 

ಮೂಲಭೂತ ಹಕ್ಕುಗಳಿಗೆ ವಿಶೇಷ ಒತ್ತನ್ನು ನೀಡಿದುದರ ಪರಿಣಾಮವಾಗಿ ವ್ಯಕ್ತಿಗಳೂ 
ಗುಂಪುಗಳೂ ಹಕ್ಕುಗಳು ಮತ್ತು ಸವಲತ್ತುಗಳಿಗಾಗಿ ಹೋರಾಡುವಂತಾಗಿದೆ. ಇದು ಕರ್ತವ್ಯ ಮತ್ತು 
ಜವಾಬ್ದಾರಿಯನ್ನು ಜನರು ಸಂಪೂರ್ಣ ಕಡೆಗಣಿಸುವಂತೆ ಮಾಡಿತು. ಈ ಅಸಮತೋಲನವನ್ನು 
ನಾವು ಈಗ ಸರಿಪಡಿಸಲೇಬೇಕಾಗಿದ್ದೆ. ಇಲ್ಲದಿದ್ದರೆ ಈಗಿರುವ ತಪ್ಪು ಮನೋಭಾವ ದೇಶವನ್ನು 
ಮರುಕಳಿಸಲಾಗದ ಅವನತಿಯ ಸ್ಲಿತಿಗೆ ಕೊಂಡೊಯ್ಯುತ್ತದೆ. 


CC-0. Jangamwadi Math Collection. Digitized by eGangotri 


ಟ್‌ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮಾಲ ಗಳ್ಸು 
ಅಮೆರಿಕದಲ್ಲಿಯೂ ಕೂಡ, ಅಲ್ಲಿ ಪೂರ್ವತೀರದಲ್ಲಿ ಸ್ವಾತಂತ್ರ್ಯ ಪ್ರತಿಮೆಯು ಇರುವಂತ್ರ 
ಪಶ್ಚಿಮ ತೀರದಲ್ಲಿ ಜವಾಬ್ದಾರಿ ಪ್ರತಿಮೆ ಇರಬೇಕೆಂದು ಅಲ್ಲಿಯ ಕೆಲವು ಚಿಂತಕರು ಸೂಚಿಸಿದ್ದಾರೆ 
ಡೆಲ್ಲಿಯ ರಾಜಪಥದ ಒಂದು ಕಡೆ ಸ್ವಾತಂತ್ರ್ಯ ಪ್ರತಿಮೆಯನ್ನು ಇನ್ನೊಂದು ಕಡೆ ಜವಾಬ್ದಾರಿ 
ಪ್ರತಿಮೆಯನ್ನೂ ನಿಲ್ಲಿಸುವ ಬಗ್ಗೆ ನಮ್ಮ ಜನರು ಚಿಂತಿಸಬೇಕಾಗಿದೆ. ನಮ್ಮ ಎಲ್ಲ ನಾಗರಿಕ ವರ್ಗ 
ದವರೂ ರಾಷ್ಟ್ರೀಯ ಜವಾಬ್ದಾರಿಯ ಪ್ರಜ್ಞೆಯನ್ನು ತಮ್ಮಲ್ಲಿ ಬೆಳಸಿಕೊಳ್ಳಬೇಕು ಮತ್ತು ತಮ್ಮ 
ತಾವೇ ಕೇಳಿಕೊಳ್ಳಬೇಕು : ದೇಶಕ್ಕೆ ನಮ್ಮ ಯಣವೇನು ಮತ್ತು ರಾಷ್ಟೀಯ ಜವಾಬ್ದಾರಿಯನ್ನು 
ನಾವು ಹೇಗೆ ನಿರ್ವಹಿಸುವುದು? ನಮ್ಮ ದೇಶವನ್ನು ಕಟ್ಟಲು ತಾವು ಕಷ್ಟಪಟ್ಟು ದುಡಿಯಬೇಕೆಂಬು 
ದನ್ನು ಜನರು ಅರ್ಥ ಮಾಡಿಕೊಳ್ಳಬೇಕು. ಇತರರೊಡನೆ ಕಲೆತು ಕೆಲಸ ಮಾಡುವುದಕ್ಕೆ ಆಂತರಿಕ 
ಬೆಳವಣಿಗೆಯನ್ನು ಅವರು ಸಾಧಿಸಬೇಕು. ಸಾಮಾನ್ಯ ಗುರಿಯನ್ನು ನಮ್ಮ ಮುಂದಿರಿಸಿಕೊಂಡು 
ನಮ್ಮ ಅಹಂ ಅನ್ನು ತಗ್ಗಿಸಿದರೆ ಆಗ ನಾವು ಕಲೆತು ಕೆಲಸ ಮಾಡುವುದರಲ್ಲಿ ಯಶಸ್ವಿಯಾಗು 
ತ್ತೇವೆ. ವ್ಯಕ್ತಿಯ ಲಾಭ ಸುಖಗಳು ಗೌಣವಾಗಬೇಕು. ಪ್ರಜಾಪ್ರಭುತ್ವದ ನಾಗರಿಕನಿಗಿರಬೇಕಾದ 
ಮುಖ್ಯ ಗುಣಗಳೇ ಇವು. ಅಲ್ಲಿ ವ್ಯಕ್ತಿ ಸ್ವಾತಂತ್ರ್ಯವು ಸಾಮಾಜಿಕ ಜವಾಬ್ದಾರಿಯಿಂದ ಕೂಡಿರಬೇಕು. 
"ವೈಯಕ್ತಿಕ ಸ್ವಾತಂತ್ರ್ಯ ಮಾನವನ ಬೆಳವಣಿಗೆಗೆ ಅತ್ಯಂತ ಆವಶ್ಯಕ, ಪ್ರಜಾಪ್ರಭುತ್ವದ 
ಸಾಮಾಜಿಕ-ರಾಜಕೀಯ ವ್ಯವಸ್ಥೆಗೂ ಅದು ಅತ್ಯಂತ ಆವಶ್ಯಕ. ಆದರೆ ಸ್ವಾತಂತ್ರ್ಯವು ಎರಡನೆಯ 
ಮೌಲ್ಯವಾದ ಸಾಮಾಜಿಕ ಜವಾಬ್ದಾರಿಯಿಂದ ಪ್ರೇರಿತವಾಗದಿದ್ದರೆ ಅದು ವ್ಯಕ್ತಿಗೂ ಸಮಾಜಕ್ಕೂ 
ಅತ್ಯಂತ ಹಾನಿಕರವಾಗುತ್ತದೆ. ಅದು ಸಾಮಾಜಿಕ ಜವಾಬ್ದಾರಿಯೊಂದಿಗೆ ಕೂಡಿಕೊಂಡಿರುವುದು 
ಮಾತ್ರವಲ್ಲದೆ, ಅದು ಪ್ರಜಾಸತ್ತಾತ್ಮಕ ಗುಣಗಳಾದ ಸ್ವ-ಶಿಸ್ತು ಮತ್ತು ಮಾನವೀಯ ಒಲವುಳ್ಳ 
ಚ ಇವುಗಳಿಂದಲೂ ಶ್ರೀಮಂತಗೊಂಡಿರಬೇಕು. ಇದೇ ಚಾರಿತ್ರ್ಯ-ಸಾಮಾಜಿಕ ಒಲವುಳ್ಳ ಇಚ್ಛಾ 
್ರಿತ ಚಾರಿತ್ರ್ಯ. ಈ ನಾಗರಿಕ ಗುಣಗಳ ತರಬೇತಿಯಿಂದ ಜನರ ಪರಸ್ಪರ ಮಾನವೀಯ ಸಂಬಂಧ 
ನನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ, ಆಡಳಿತ ತಂತ್ರದಲ್ಲಿಯೂ ನೈತಿಕತೆ ಮತ್ತು ಮಾನವೀಯ 
ಪ್ರವೃತ್ತಿಗಳನ್ನು ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ. ಜೆ 
oN ಜವಾಬ್ದಾರಿ ಮತ್ತು ಶಿಸ್ತಿನ ಭಾವವನ್ನು ಸೇರಿಸಲಿಲ್ಲವೆಂಬುದು ಸ್ಪಷ 
ತ್ರ ರಿಗೆ ಹೋಲಿಸಿದರೆ ನಮ್ಮ ಜನರಲ್ಲಿ, ವಿಶೇಷವಾಗಿ ಸುಶಿಕ್ಸಿತ ವರ್ಗದವರಲ್ಲಿ, 
ಸಾಮಾಜಿಕ ಜು ಪ್ರಜ್ಞೆ ಅತ್ಯಲ್ಪವಿದೆ. ನಮ್ಮ ದೇಶದ ಮುಂದಿರುವ ಬೃಹತ್‌ ಸವಾಲುಗಳಿಗೆ 
ಸ್ಪಂದಿಸುವ ಒಲ್ಲಿಲ್ಲ. ನಮ್ಮ ಜನಸಾಮಾನ್ಯರು ಕಷ್ಟಪಟ್ಟು ಕೆಲಸ ಮಾಡುವವರು. ನಮ್ಮ 
ಕುಶಲಕರ್ಮಿಗಳು 
ಸುಂದರ ಬಳಕೆಯ ವಸ್ತುಗಳನ್ನು ಕಷ್ಟಪಟ್ಟು ಮಾಡುತ್ತಾರೆ. ಆದರೆ ತಮ 
ನಾ ವ ಫಿ ತ್ತಾರ. ಆ ಅ 
ಸಮಾ ದುಡಿಮೆಯ ಫಲವನ್ನು ಅವರು ಅನುಭವಿಸದವರಾಗಿದ್ದಾರೆ--ನಮ್ಮ ಬುದ್ಧಿಜೀವಿ 
ಗಳೆನಿಸಿಕೊಂಡವರು ಅವರನ್ನು ವಂಚಿತರನ್ನಾಗಿ ಮಾಡುತಾ ಸರು ಕಾ 
ಕ ಇಸ ರೆ. ನಮ್ಮ ಜನಸಾಮಾನ್ಯರು ಕಾರ್ಯ 
ತಿಯನ್ನು ಕಲಿತಿದ್ದಾರೆ. ಆದರೆ ನಮ್ಮ ಸುಶಿಕ್ಷಿತ ಜನಾಂಗ ಅದ ಕಲಿತಿಲ್ಲ. ತಮ್ಮ ಸ್ವಾರ್ಥ 
ಸಾಧನೆಯನ್ನು ಮಾತ್ರ ಅವರು ಚಿನ್ನಾಗಿ ಕಲಿತಿರುವರು ಜಬ 
ತಾಂ ಸಾ ಫೆ ವರು. ಇದಕ್ಕಾಗಿ ಅವರು ಜನಸಾಮಾನ್ಯರನ್ನು 
ಪ ಸ್‌ ಈ ಮಾಡದೆ ಸೋಮಾರಿಗಳಾಗಿ ಅಲೆಯುತ್ತಾರೆ. ಇದು ಬದಲಾಗಬೇಕು. 
ಗ ಪತನ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡಿ ಮುಗಿಸಬೇಕು. ಆಗಲೇ 
ತಾ ದುಕೊಳ್ಳಲು ಯೋಗ್ಯನಾಗಬೇಕು. ಇದೇ ಭಗವದ್ಗೀತೆಯ ಕರ್ಮತತ್ತ್ವ. 
ಭಾರತೀಯರಿಗಿಂತ ಹೆಚ್ಚು ಅನುಸರಿಸುವವರು ವಿದೆ ರೆ ಸ್ವಾಮಿ 
ಜನರು ಸ್ವ ಶಿಸು: ಸ್ನ ಸ ೇಶೀಯರು ಎನ್ನುತ್ತಾರೆ ಸ್ವಾ 
ಚ ನಿ ಸಾಮಾಜಿಕ ಜವಾಬ್ದಾರಿ, ಶ್ರಮ ದಕ್ಷತೆ, ಸಹಕಾರಗಳಿಂದ 
| ಮಾಡುವ ಸಾಮರ್ಥ್ಯ ಮತ್ತು ಇಚ್ಛೆ--ಈ ಗುಣಗಳನ್ನು ಬೆಳೆಸಿಕೊಳ್ಳದೆ ಯಾವುದೇ ದೇಶವೂ 
ಶ್ರೇಷ್ಠವಾಗಲಾರ್ರದ್ರು ಅವಾಸ 1 120 6ಸಿಕೊಳ್ಳದ ಯಾರೇ 
ಕ ಧಾ:ಸಮೃದ್ಧಿಯನ್ನ ಇಲಾದ by eGarigotri 


ಆಡಳಿತದಲ್ಲಿ ಮಾನವೀಯ ಮೌಲ್ಯಗಳು 


೪. ಗೀತಾಸಂದೇಶ : ಅದರ ವೈಶಿಷ್ಟ್ಯ 


ಭಗವದ್ಗೀತೆಯಲ್ಲಿ ಕರ್ಮತತ್ತ್ವಕ್ಕೆ ಸಂಬಂಧಿಸಿದ ಅತ್ಯಂತ ಆಳವಾದ ಭಾವನೆಗಳಿವೆ: ಕಾರ್ಯ- 
ನೀತಿಗಳಿಗೆ ಒತ್ತನ್ನು ನೀಡಿರುವುದು ಅದರ ವೈಶಿಷ್ಟ್ಯ. ಪುರಾತನ ಕಾಲದ ಶ್ರೇಷ್ಠ ಆಧ್ಯಾತ್ಮಿಕ ಗ್ರಂಥಗಳ 
ಪೈಕಿ ಇದೊಂದರಲ್ಲಿ ಮಾತ್ರ ಪ್ರಧಾನ ವಿಷಯ ಕರ್ಮ, ಕಾರ್ಯತತ್ಪರ ಮಾನವ ಮತು ಅಂಥ 
ಕರ್ಮದ ಮೂಲಕವೇ ಸಾಮಾಜಿಕ ಹಿತ ಮತ್ತು ವೈಯಕ್ತಿಕ ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸುವುದು. 
ಭಾರತೀಯ ಮತ್ತು ವಿದೇಶೀಯ ಬೇರೆ ಧಾರ್ಮಿಕ ಗ್ರಂಥಗಳ ಪ್ರಧಾನ ವಿಷಯ ಪೂಜೆ, ಪ್ರಾರ್ಥನೆ, 
ಕ್ರಿಯಾವಧಿ ಅಥವಾ ಧ್ಯಾನದಲ್ಲಿ ನಿರತನಾಗಿರುವ ಮಾನವ. ಆದರೆ ಗೀತೆಯು ಮಾತ್ರ ಪ್ರಧಾನವಾಗಿ 
ಕಾರ್ಯತತ್ಪರ ಮಾನವನ ಕುರಿತಾಗಿ ಹೇಳುತ್ತದೆ. ಅವನ ಕಾರ್ಯಕ್ಷೇತ್ರ ಯಾವುದೇ ಆಗಿರಬಹುದು. 
ಪೂಜೆ, ಪ್ರಾರ್ಥನೆ, ಧ್ಯಾನ ಮತ್ತು ಆಚಾರಗಳು ಆಧ್ಯಾತ್ಮಿಕ ಬೆಳವಣಿಗೆಗೆ ಮತ್ತು ಕಾರ್ಯದಕ್ಷತೆ 
ಯನ್ನು ವೃದ್ಧಿಗೊಳಿಸುವುದಕ್ಕೆ ಪೂರಕವಾಗುತ್ತವೆ ಎಂದು ಹೇಳಲಾಗಿದೆ. ಇದೇ ಯೋಗ--ಸಮಗ್ರ 
ಜೀವನ ಮತ್ತು ಕರ್ಮ ತತ್ತ್ವ. ಇದರಿಂದ ವೈಯಕ್ತಿಕ ಮತ್ತು ಸಾಮಾಜಿಕ ಹಿತ ಎರಡೂ ಸಾಧಿತವಾಗು 
ತ್ತದೆ. ಪರಿಣಾಮಕಾರಿ ಆಡಳಿತ ನಿರ್ವಹಣೆಯ ತಂತ್ರವನ್ನೂ ಉತ್ತಮ ಮಾನವೀಯ ಸಂಬಂಧ 
ಗಳನ್ನೂ ಬೆಳೆಸಿಕೊಳ್ಳಲು ಸಹಾಯಕವಾಗುವ ಈ ತತ್ತ್ವ ಇಂದು ನಮ್ಮ ಮುಂದೆ ಇದೆ. ಇದರಿಂದ 
ಮಾನವರೆಲ್ಲ ಸಮಗ್ರ ಬೆಳವಣಿಗೆ ಮತ್ತು ಸಫಲತೆಯನ್ನು ಸಾಧಿಸಬಹುದು. ವಿಶೇಷವಾಗಿ ಗೀತೆಯ 
ಕೊನೆಯ ಶ್ಲೋಕವು ಈ ದೃಷ್ಟಿಯಿಂದ ಅತ್ಯಂತ ವಿಶಿಷ್ಟವಾದುದು : 

ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರೋ ಧನುರ್ಧರಃ | 

ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವಾ ನೀತಿಃ ಮತಿರ್ಮಮ ॥ 

ಎಲ್ಲಿ ಯೋಗದ ಒಡೆಯನಾದ ಕೃಷ್ಣನೂ ಧನುರ್ಧಾರಿಯಾದ ಅರ್ಜುನನೂ ಇರುತ್ತಾರೊ 
ಅಲ್ಲಿ (ಆ ಸಮಾಜದಲ್ಲಿ) ಐಪ್ಪರ್ಯವೂ ವಿಜಯವೂ ಅಭ್ಕುದಯವೂ ಸ್ಥಿ ರವಾದ ನ್ಯಾಯನೀ 
ಗಳೊ ಇಡುತ್ತವೆ: ಇದು ನನ್ನ ದೃಢ ನಂಬಿಕೆ ಮ 


ಇದು ಇಲ್ಲಿಯವರೆಗೂ ಕೇವಲ ಹೇಳಿಕೆಯಾಗಿ ಉಳಿದಿದೆ. ಈಗ ಭಾರತದ ಪ್ರಜೆಗಳು ಇದನ್ನು 
ಕಾರ್ಯರೂಪಕ್ಕೆ ತರುವುದರಲ್ಲಿ ತೊಡಗಬೇಕು. ಮಾನವನ ಪೂರ್ಣ ಹಿತಸಾಧನೆಗೆ ಪ್ರತಿಯೊಬ್ಬ 
ವ್ಯಕ್ತಿಯಲ್ಲಿಯೂ ಎರಡು ಶಕ್ತಿಗಳ ಸಂಗಮವಾಗಬೇಕು ಎಂದು ಈ ಶ್ಲೋಕವು ಸೂಚಿಸುತ್ತದೆ. ಆ 
ಶಕ್ತಿಗಳು ಯಾವುವೆಂದರೆ : ಮೊದಲನೆಯದು ಯೋಗಶಕ್ತಿ-ಶಾಂತ ಆಧ್ಯಾತ್ಮಿಕ ಶಕ್ತಿ. ಕೃಷ್ಣನು 
ಇದನ್ನು ಪ್ರತಿನಿಧಿಸುತ್ತಾನೆ. ಅವನು ಮಹಾಭಾರತ ಯುದ್ಧದಲ್ಲಿ ಭಾಗಿಯಾಗದೆ ಅರ್ಜುನನಿಗೆ 
ಸಾಧುವಾದ ಸಲಹೆಗಳನ್ನು ನೀಡುತ್ತಿದ್ದ, ಮಾರ್ಗದರ್ಶನ ನೀಡುತ್ತಿದ್ದ. ಎರಡನೆಯದು ತೀವ್ರ 
ಮತ್ತು ದಕ್ಷತೆಯ ಕಾರ್ಯಶಕ್ತಿ. ಅರ್ಜುನನು ಇದನ್ನು ಪ್ರತಿನಿಧಿಸುತ್ತಾನೆ. ಪ್ರತಿಯೊಬ್ಬ ನಾಗರಿಕ 
ನಲ್ಲಿಯೂ ಧ್ಯಾನ ಮತ್ತು ಕ್ರಿಯೆ ಆಳ ಚಿಂತನೆ ಮತ್ತು ವ್ಯಾವಹಾರಿಕತೆ ಇವುಗಳ ಸಮನ್ವಯ 
`` ವಾಗಬೇಕೆಂಬುದು ಇದರ ಅರ್ಥ. ಈ ಸ್ಥಿತಿಯನ್ನೇ ಗೀತೆ ಮತ್ತು ಚೀನಾದ ಟಾವೋ ಧರ್ಮ 
"ಆಂತರಿಕ ಸಾಧುತ್ವ ಬಾಹ್ಮ ರಾಜತ್ವ' ಎಂದು ಕರೆಯುತ್ತವೆ. ಹರ್ಬಟ್‌ ಸ್ಪೆನ್ಸರ್‌ 506) of 
Sociology ಎಂಬ ತನ್ನ ಪುಸ್ತಕಹಲ್ಲಿ ಇದನ್ನು “ಲೋಕಸಂಗ್ರಹ ಶಕ್ತಿ ಮತ್ತು ತಾತ್ತ್ವಿಕ ಶಾಂತಿಗಳ 
ಒಗ್ಗೂಡುವಿಕೆ' ಎಂದು ಕರೆಯುತ್ತಾನೆ (ಪು. ೪೦೩). ಇದೇ ನಿಜವಾದ ಶಿಕ್ಷಣ. ಜನರು ಇದನ್ನು , 
ಸಾಧಿಸಿದರೆ ಆಡಳಿತವು ದಕ್ಷತೆಯ ಅತ್ಯುನ್ನತ ಹಂತವನ್ನು ತಲುಪುತ್ತದೆ. 

ಆ ಶ್ಲೋಕದ ಪ್ರಕಾರ ಈ ಸಂಗಮದ ಮೊದಲನೆಯ ಫಲವೇ ಶ್ರೀ, ಅಂದರೆ ಆರ್ಥಿಕ ಸಮೃದ್ಧಿ. 
ನಮ್ಮ ಸಂವಿಧಾನವು ಇದನ್ನೇ ಮೂಲಭೂತ ರಾಷ್ಟ್ರೀಯ ಗುರಿಯಾಗಿ ನಮ್ಮ ಮುಂದಿಡುತ್ತದೆ. 

0 


CC-0. Jangamwadi Math Collection. Digitized by 658/0011 


ಬಾ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಳು 
ಇದಕ್ಕೆ ಜನಸಾಮಾನ್ಯರನ್ನು ಕಿತ್ತು ತಿನ್ನುತ್ತಿರುವ ದಾರಿದ್ರ್ಯ ರಾಕ್ಷಸನನ್ನು ಓಡಿಸಬೇಕು. ಇದನ್ನು ಸಾಧಿಸ 
ಬೇಕಾದರೆ ಜ್ಞಾನ ಮತ್ತು ದುಡಿಮೆಗಳು ಮಾತ್ರವಲ್ಲದೆ ಅರ್ಪಣೆಯ ಮತ್ತು ಕಲೆತು ಕೆಲಸ ಮಾಡುವ 
ಸಾಮರ್ಥ್ಯ ಅವಶ್ಯಕ. ಇದು ಚಾರಿತ್ರ್ಯ ಶಕ್ತಿಯಿಂದ ಬರುತ್ತದೆ. ಲಕ್ಷ್ಮಿಯ ಮುಗುಳ್ನಗೆ ನಮ್ಮ 
ದೇಶದ ಗುಡಿಸಲು ಮನೆಗಳನ್ನೂ ಬೆಳಗಬೇಕು. ಇದು ಸಾಧ್ಯವಾಗಬೇಕಾದರೆ ಮೊದಲು ಎಲ್ಲ 
ಗುಡಿಸಲು ಮನೆಗಳಿಗೂ ಜ್ಞಾನದೇವತೆ ಸರಸ್ವತಿಯ ಮುಗುಳ್ನಗೆಯನ್ನು ತರಬೇಕು. ಇದು ನಿಜವಾದ 
ಜ್ಞಾನವಾಗಿರಬೇಕಾದರೆ ಅದರೊಂದಿಗೆ ಚಾರಿತ್ರ್ಯವೂ ಇರಬೇಕು. ಇಂಥ ಜ್ಞಾನವನ್ನು ಕೆಲಸದೊಂದಿಗೆ 
ಹೊಂದಿಸಿದಾಗ ಶ್ರೀ ಅಥವಾ ಲಕ್ಷ್ಮಿಯ ಉತ್ಪನ್ನವಾಗುತ್ತದೆ. ಲಕ್ಷ್ಮಿ ಸರಸ್ವತಿಯರ ಸಂಬಂಧ 
ಶುದ್ಧ ವಿಜ್ಞಾನ ಮತ್ತು ವ್ಯಾವಹಾರಿಕ ವಿಜ್ಞಾನಗಳಿಗೂ ಇರುವ ಸಂಬಂಧದಂತೆಯೇ. ಪೂರ್ಣ ಮಾನವ 
ಪ್ರಗತಿಯನ್ನು ಸಾಧಿಸಲು ಇವೆರಡೂ ಆವಶ್ಯಕ. - 

ಆ ಸಂಗಮದ ಎರಡನೆಯ ಫಲವೇ ವಿಜಯ, ಅಂದರೆ ಎಲ್ಲ ಯೋಜನೆ ಮತ್ತು ಪ್ರಯತ್ನಗಳ 
ಯಶಸ್ಸು. ನಮ್ಮ ದೇಶದ ಅನೇಕ ಯೋಜನೆಗಳ ವಿಫಲತೆಗೆ ಅಥವಾ ಕನಿಷ್ಠ ಮಟ್ಟದ ಪ್ರಗತಿಗೆ 
ಮುಖ್ಯಕಾರಣ ನಮ್ಮ ಜನರಲ್ಲಿ ಕ್ರಿಯಾಶೀಲತೆ ಮತ್ತು ಜ್ಞಾನಶಕ್ತಿಯಿಂದಕೂಡಿದ ಚಾರಿತ್ರ್ಯಶಕ್ತಿಗಳ 
ಸಂಗಮವಾಗದೆ ಇರುವುದು. ಎಲ್ಲೆಲ್ಲಿ 'ಯಶಸ್ಸಾಗಿದೆಯೋ ಅಲ್ಲಿ ಇವುಗಳ ಸಂಗಮವನ್ನು 
ಗುರುತಿಸಬಹುದು. 

ಆ ಸಂಗಮದ ಮೂರನೆಯ ಫಲಭೂತಿ, ಅಂದರೆ ಅಭ್ಯುದಯ. ಶ್ರೀ ಮತ್ತು ಭೂತಿಗಳೆರಡೂ 
ಸೇರಿ ಅಭ್ಯುದಯವುಂಟಾಗುತ್ತದೆ--ಅಂದರೆ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಬೆಳವಣಿಗೆ 
ಯಾಗುತ್ತದೆ. ನಮ್ಮ ಸಂವಿಧಾನವು ಇದೇ ಗುರಿಯನ್ನೇ ನಮ್ಮ ಮುಂದಿಟ್ಟಿರುವುದು. ಈ ಉನ್ನತ 
ಗುರಿಯನ್ನು ಮುಟ್ಟಲು ನಮಗೆ ನಾಲ್ಕನೆಯ ಮೌಲ್ಯದ ಆವಶ್ಯಕತೆ ಇದೆ. 

ಶ್ಲೋಕವು ಆ ನಾಲ್ಕನೆಯ ಮೌಲ್ಯವನ್ನು 'ಧ್ರುವಾ ನೀತಿಃ' ಎಂದು ಕರೆಯುತ್ತದೆ ಅಂದರೆ 
ಸ್ಥಿರವಾದ ನ್ಯಾಯ ಮತ್ತು ನೈತಿಕ ಪ್ರಜ್ಞೆ ಯಾವುದೇ ರಾಜಕೀಯ ಪದ್ಧತಿಯಾಗಲಿ ಸಮಾಜವಾಗಲಿ 
ಸ್ಥಿರವಾದ ನ್ಯಾಯ ಮತ್ತು ನೈತಿಕ ಪ್ರಜ್ಞೆ ಇಲ್ಲದೆ ಆರೋಗ್ಯವಂತವಾಗಿ ಇರಲಾರದು. ಈ ಮೌಲ್ಯವನ್ನೇ 
ಧರ್ಮ ಎಂದು ಕರೆಯುವುದು. ಇದು ವಿವಿಧ ವ್ಯಕ್ತಿಗಳ ಮತ್ತು ವರ್ಗಗಳ ನಡುವೆ ಸಮತೋಲನವನ್ನು 
ಉಳಿಸಿಕೊಂಡುಬರುತ್ತದೆ. ಒಂದು ವ್ಯಕ್ತಿ ಅಥವಾ ವರ್ಗದ ವಿಷಯದಲ್ಲಿ ಪಕ್ಷಪಾತ ಮಾಡುವುದ 
ರಿಂದ, ವ್ಯಕ್ತಿ ವ್ಯಕ್ತಿಗಳ ಮತ್ತು ವರ್ಗ ವರ್ಗಗಳ ನಡುವೆ ಭೇದ ಮಾಡುವುದರಿಂದ ಸಮಾಜದಲ್ಲಿ 
, ಸಾಮಾಜಿಕ ಅತೃಪ್ತಿಯನ್ನೂ ವೃದ್ಧಿಸುತ್ತೇವೆ. ಇದರಿಂದ ಮುಂದೆ ಸಾಮಾಜಿಕ ಅರಾಜಕತೆ 
ಉಂಟಾಗುತ್ತದೆ. ಆದ್ದರಿಂದ ಪ್ರಜೆಗಳು ಮತ್ತು ಆಡಳಿತ ಪದ್ಧತಿ ನ್ಯಾಯ ಮತ್ತು ನೈತಿಕ ಪ್ರಜ್ಞೆಯಿಂದ 
ಕೂಡಿರಲೇಬೇಕು. ಧರ್ಮ ಎಂದು ಕರೆಯಲ್ಪಡುವ ಈ ಮೌಲ್ಯವು ಸಮಾಜದಲ್ಲಿ ಮನುಷ್ಯ 
ಮನುಷ್ಯನನ್ನು ಬೆಸೆಯುತ್ತದೆ. ಇದು ಮುಖ್ಯವಾಗಿ ವ್ಯಕ್ತಿಯ ಆಧ್ಯಾತ್ಮಿಕ ಬೆಳವಣಿಗೆಯ ಉಪ- 
ಎ ಸಸಿ ಣಗಳು ನೈತಿಕ ನಿಯಮವಾಗಿ ವ್ಯಕ್ತವಾಗುತ್ತದೆ, ಮತ್ತು ಇದು 
ಸ ಸ ಸ ಬಲಪಡಿಸಲ್ಪಡುತ್ತದೆ. ಪ್ರಜೆಗಳು ಮತ್ತು ರಾಜಕೀಯ ಸೂತ್ರವನ್ನು 
ನಿರಂತರ ಪ ಗೌರವವನ್ನು ತೋಂಸುವುದು ಮತ್ತು ಅದನ್ನು ಎತ್ತಿ ಹಿಡಿಯಲು 

ಶಯತ್ನಿಸುವುದು ಪ್ರಜೆಗಳ ಒಗ್ಗಟ್ಟಿಗೆ ಮತ್ತು ದೇಶದ ಸಮಗ್ರತೆಗೆ ಆತ್ಮಂತ ಅವಶ್ಶಕ-- 
ಅದರಲ್ಲೂ ವಿಶೇಷವಾಗಿ ನಮ್ಮಂತಥ ಪ್ರಜಾಸತ್ತಾತ್ಮ ಕರಾ ; ಯು 
ತ್ಮಕ ರಾಜ್ಯದಲ್ಲಿ ನಾಗರಿಕರಲ್ಲಿ ನೈತಿಕ ಪ್ರಜ್ಞೆ 
ಜಾಗೃತವಾದಾಗ ಅದು ಮಾನವೀಯ ಮಾಲ್ಕವಾನಿ ವ್ಯಕ್ತವಾಗುತ್ತದೆ, ಮತ್ತು ನದು ರಾಜ್ಯದ 
ನಿಯಮ ನಿಬಂಧನೆಗಳು ಪರಿಣಾಮಕಾರಿಯಾಗುವಂತೆ ಸುತ ಎ ಗ 
ನಿಯಮಗಳು ಸತ ೬ ಗುವಂತೆ ಮಾಡುತ್ತದೆ. ನೈತಿಕ ಪ್ರಜ್ಞೆ ಇಲ್ಲದಾ 
೪ ಸತ್ಟಿಹೀನವಾಗುತ್ತವೆ. ಏಕೆಂದರೆ ಆಗ ಜನರು ತಮ ಅನುಕೂಲಕ್ಕಾಗಿ ನಿಯಮವನ್ನು 
ಕ?) by eGangot 


CC-0. Jangamwadi Math Collection. Digiti 


ಆಡಳಿತದಲ್ಲಿ ಮಾನವೀಯ ಮೌಲ್ಯಗಳು 
೫೮೭ 


ತಿರುಚುತ್ತಾರೆ. ಇದು ಸಮಾಜದಲ್ಲಿ ಅನ್ಮಾಯವನ್ನು ವೃದ್ದಿಸುತ್ತದೆ, 
ಸಾಮಾಜಿಕ ರಚನೆಯನ್ನು ಮುರ್ಟಲಗೊಳಸತ ರ 
ಒಪ್ಪಂದಗಳು ಪರಿಣಾಮಕಾರಿಯಾಗಿರುವುದಿಲ್ಲ. ಏಕೆಂದರೆ ನೈತಿಕ ಪ್ರಜ್ಞೆಯೇ ಒಂದು ಒಪ 
ಉಳಿಸಿಕೊಳ್ಳಲು ಪ್ರಚೋದನೆಯನ್ನು ನೀಡುವಂತಹುದು. ಅದಿಲ್ಲದಿದ್ದರೆ ವ್ಯಕ್ತಿಯು ಅದನ್ನು 
ಉಪೇಕ್ಷಿಸುತ್ತಾನೆ ಅಥವಾ ಉಲ್ಲಂಘಿಸುತ್ತಾನೆ. ಆಗ ಈ ಕೆಳಗಿನ ಹೇಳಿಕೆ ಸತ್ಯವಾಗುತ್ತದೆ. ಮೋಸ್‌ 
ಮತ್ತು ಜೀಸಸ್‌ ಹನ್ನೊಂದು ಆದೇಶಗಳನ್ನು ನೀಡಿದ್ದರು, ಅವುಗಳಲ್ಲಿ ಹತ್ತು ಮಾತ, ವರದಿ 
ಯಾಗಿದ್ದು ಹನ್ನೊಂದನೆಯದು ವರದಿಯಾಗಿಲ್ಲ ಮತ್ತು ಆ ಹನ್ನೊಂದನೆಯದಾವುದೆಂದನೆ ಹತು 
ಆದೇಶಗಳನ್ನು ನೀನು ಉಲ್ಲಂಘಿಸಿದರೂ ಪರವಾಗಿಲ್ಲ, ಆದರೆ ಸಿಕ್ಕಿಹಾಕಿಕೊಳ್ಳಕೂಡದು. ಸ 
ಲಂಡನ್ನಿನ Sunday Times ಗೆ ೧೮೯೬ರಲ್ಲಿ ಇತ್ತ ಸಂದರ್ಶದಲ್ಲಿ ಸ್ವಾಮಿ ವಿವೇಕಾನಂದರು 
ಹೇಳುತ್ತಾರೆ : 
ಸಾಮಾಜಿಕವಾಗಲಿ ರಾಜಕೀಯವಾಗಲಿ ಎಲ್ಲ ಪದ್ಧತಿಗಳ ತಳಹದಿ ಮಾನವನ ಒಳ್ಳೆಯತನ 
ಯಾವುದೇ ದೇಶವ ಶ್ರೇಷ್ಠವಾಗಿರುವುದು ಅಥವಾ ಒಳ್ಳೆಯದಾಗಿರುವುದು ಪಾರ್ಲಿಮೆಂಟ್‌ 
ಹೊರಡಿಸುವ ಶಾಸನಗಳಿಂದಲ್ಲ--ಅದರ ಪ್ರಜೆಗಳು ಶ್ರೇಷ್ಠರೂ ಉತ್ತಮರೂ ಆಗಿರುವುದರಿಂದ. . 
ನಾನು ೧೮೯೩ರಲ್ಲಿ ಚೀನಾಕ್ಕೆ ಭೇಟ ಇತ್ತಿದ್ದೆ. ಅಲ್ಲಿ ಎಲ್ಲ ಕಡೆಗಳಿಗಿಂತಲೂ ಅತ್ಯಂತ 
ಪ್ರಶಂಸಾತ್ಮ ಕವಾದ ಸಂಸ್ಥೆ ಇದೆ. ಆದರೂ ಇಂದು ಚೀನಾ ದೇಶವು ಅವ್ಳವಸ್ಥಿ ತ ಜನಜಂಗುಳಿ 
ಯಿಂದ ಕೂಡಿದೆ. ಎಕೆಂದರೆ ಅಲ್ಲಿಯ ಜನರು ಹಿಂದಿನ ಕಾಲದಲ್ಲಿ ರೂಪಿತವಾದ ಪದ್ಧತಿಗೆ 
ಸಮಸಮವಾಗಿ ನಿಲ್ಲಲಾರದವರಾಗಿದ್ದಾರೆ ಧರ್ಮವು ಸಮಸ್ಥೆಯ ಮೂಲಕ್ಕೆ ಹೋಗುತ್ತದೆ 
ಆದು ಸರಿಯಾಗಿದ್ದರೆ ಎಲ್ಲವೂ ಸರಿಯಾಗಿರುತ್ತದೆ... 


ನಿಯಮ, ಸರ್ಕಾರ, ರಾಜಕೀಯ ಇವು ಹಂತಗಳು, ಆತ್ಮಂತಿಕವಲ್ಲ ಎಂಬುದನ್ನು ನಾವು 
ಒಪ್ಪಿಕೊಳ್ಳಬೇಕು. ಇವುಗಳನ್ನು ಮೀರಿದ ಗಿರಿಯೊಂದಿದೆ ಅಲ್ಲಿ ನಿಯಮದ ಆವಶ್ಯಕತೆಯೇ 
ಇಲ್ಲ... ಎಲ್ಲ ಮಹಾಪುರುಷರೂ ಬೋಧಿಸುವುದು ಒಂದನ್ನೇ. ಕ್ರಿಸ್ತನು ನಿಯಮ 
ಮೂಲಭೂತವಾದುದಲ್ಲ, ನೈತಿಕತೆ ಮತ್ತು ಪಾವಿತ್ರ್ಯ ಇವೇ ನಿಜವಾದ ಶಕ್ತಿ ಎಂಬುದನ್ನು 
ಕಂಡುಕೊಂಡನು. 


೬. ಅಂತಹ ಶಿಕ್ಷಣದ ಉತ್ತೇಜಕ ಮೂಲ--ವಿವೇಕಾನಂದ ಸಾಹಿತ್ಯ 


ಸ್ವಾತಂತ್ರ್ಯವು ದೊರಕಿ ಇಷ್ಟು ವರ್ಷಗಳಾದರೂ ನಾವು ಏಕೆ ಇನ್ನೂ ಅಭಿವೃದ್ಧ ರಾಷ್ಟ್ರವಾಗಿ 
ಬೆಳೆಯಲಿಲ್ಲ ? ಮೇಲೆ ಹೇಳಿದ ರಾಷ್ಟ್ರೀಯ ಪ್ರಗತಿಯ ನಾಲ್ಕು ಸಾಧನಗಳನ್ನು ಬೆಳೆಸಲು ನಾವು 
ಅಸಮರ್ಥರಾದುದೇ ಇದಕ್ಕೆ ಕಾರಣ. ನಮ್ಮ ಶಿಕ್ಷಿತ ಜನರನೇಕರು ನಿಷೇಧಾತ್ಮಕ ಭಾವನೆಗಳನ್ನು 
ಬೆಳೆಸಿಕೊಂಡು ಸ್ವಾರ್ಥ ಅಸಡ್ಡೆಗಳ ರಾಶಿಯಾಗಿರುವರು. ಮಾನವೀಯ ತುಡಿತ ಅವರಲ್ಲಿ ಸ್ವಲ್ಪವೂ 
ಇಲ್ಲವಾಗಿದೆ. ನಮ್ಮ ಜನರು ಈ ಗುಣಗಳನ್ನು ತುರ್ತಾಗಿ ಬೆಳೆಸಿಕೊಳ್ಳುವ ಅಗತ್ಯವಿದೆ. ವಿಶೇಷವಾಗಿ 
ಅವರು ಮಾನವೀಯ ಧ್ಯೇಯವನ್ನು ಬೆಳೆಸಿಕೊಳ್ಳಬೇಕು. ಶಿಕ್ಷಣಕ್ಕೆ ಸಂಬಂಧಿಸಿದ ಈ ಮೂಲಭೂತ 
ಭಾವನೆಗಳು ಸ್ವಾಮಿ ವಿವೇಕಾನಂದರ ಸಾಹಿತ್ಯದಲ್ಲಿ ದೊರೆಯುತ್ತವೆ. ಅಂತಹ ಶಿಕ್ಷಣವು ನಮ್ಮ 
ಶಿಕ್ಷಣ ಸಂಸ್ಥೆಗಳಲ್ಲಿ ದೊರೆಯುತ್ತಿಲ್ಲ: ನಮ್ಮದರಂತಹ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ಶಿಕ್ಷಣ 
ಮತ್ತು ಬೇರೆ ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಕಾರ್ಯನೀತಿಯ ಬದಲಾವಣೆಯುಂಟಾಗುವುದು 
ಸಾರ್ವಜನಿಕ ಅಭಿಪ್ರಾಯದ ಪ್ರಭಾವದಿಂದ. ಆದ್ದರಿಂದ ನಾವು ಮೊದಲು ಅಂತಹ ಸಾರ್ವಜನಿಕ 


CC-0. Jangamwadi Math Collection. Digitized by eGangotri , 


೫೮೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಅಭಿಪ್ರಾಯವನ್ನು ಸೃಷ್ಟಿಸಬೇಕು. ನಮ್ಮ ಶಿಕ್ಷಣವನ್ನು ಮೌಲ್ಯಾಧಾರಿತವನ್ನಾಗಿ ಮಾಡುವ 
ಸಂಬಂಧದಂತೆ ಸಾರ್ವಜನಿಕ ಅಭಿಮತವನ್ನು ಸೃಷ್ಟಿಸಲು ನಾವು ಹೆಚ್ಚಾಗಿ ಈಗಿರುವ ಶಿಕ್ಷಣ ಸಂಸ್ಥೆಗಳ 
ಹೊರಗೆ ಕೆಲಸ ಮಾಡಬೇಕಾಗುತ್ತದೆ. ಇಂಥ ಅಭಿಮತವು ನಮ್ಮ ತತ್ತ್ವ ಮತ್ತು ಸಂಸ್ಕೃತಿಯನ್ನು 
ಆಧರಿಸಿದ್ದು ರಾಷ್ಟ್ರೀಯ ಉದ್ದೇಶಗಳನ್ನು ಹೊಂದಿರಬೇಕು. ಆದ್ದರಿಂದ ಅಂತಹ ಸಾರ್ವಜನಿಕ 
ಅಭಿಮತ ಸೃಷ್ಟಿಯಾಗುವವರೆಗೂ, ಅದನ್ನು ಸೃಷ್ಟಿಸುವ ಸಲುವಾಗಿ, ನಾವು ಸ್ಫೂರ್ತಿಗಾಗಿ ಬೇರೆ 
ಮೂಲಗಳಿಗೆ ಹೋಗಬೇಕು. ಇಂತಹ ಮೂಲಗಳು ಇಂದು ಪ್ರಕಟವಾಗಿರುವ ಅನೇಕ ಗ್ರಂಥಗಳಲ್ಲಿ 
ದೊರೆಯುತ್ತವೆ. ಅವುಗಳಲ್ಲಿ ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಕೃತಿಗಳು ಪ್ರಮುಖವಾದವು. 
ಮಾನವ ನಿರ್ಮಾಣ ಮತ್ತು ರಾಷ್ಟ್ರ ನಿರ್ಮಾಣ ಶಿಕ್ಷಣ ಎಂದರೆ ಏನೆಂಬುದನ್ನು ವಿವೇಕಾನಂದರು 
ತಿಳಿಸಿಕೊಡುತ್ತಾರೆ. ೧೮೯೭, ನವೆಂಬರ್‌ ೧೨ರಂದು ಲಾಹೋರಿನಲ್ಲಿ “ವೇದಾಂತ'' ಎಂಬ ವಿಷಯದ 
ಮೇಲೆ ಮಾಡಿದ ಪ್ರಸಿದ್ಧ ಉಪನ್ಮಾಸದಲ್ಲಿ ವಿವೇಕಾನಂದರು, ಅದ್ವೈತ ತತ್ತ ಟದ ಏಕತೆಯ 
ಭಾವನೆಯನ್ನು ಗ್ರಹಿಸಿಕೊಂಡು ಅದು ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿಯೂ ಕಾರ್ಯಕಾರಿಯಾಗುವಂತೆ 
ಮಾಡಬೇಕೆಂದು ಜನರನ್ನು ಹುರಿದುಂಬಿಸುತ್ತಾರೆ (ಕೃತಿಶ್ರೇಣಿ, ಸಂ. ೩, ೨೮೫-೨೮೭) : 
ಆದ್ದರಿಂದನಿವ್ನ ಲ್ಲಿ ನೀವು ಶ್ರದ್ದೆ ಇಡಿ. ನಿಮಗೆ ಲೌಕಿಕ ಸಂಪತ್ತು ಬೇಕಾದರೆ ಸಾಹಸದಿಂದ 
ಕೆಲಸ ಮಾಡಿರಿ ಲಭಿಸಿಯೇ ಲಭಿಸುತ್ತದೆ. ಬೇಕಾದರೆ ಮಾನಸಿಕ ಭೂಮಿಕೆಯಲ್ಲಿ ಸಾಧನೆ 
ಮಾಡಿ ; ಮಹಾಮೇಧಾವಿಗಳಾಗಿಯೇ ಆಗುತ್ತೀರಿ. ನಿಮಗೆ ಮುಕ್ತಿ ಬೇಕಾದರೆ ಧಾರ್ಮಿಕ 
ಭೂಮಿಕೆಯಲ್ಲಿ ಸಾಧನೆ ಮಾಡಿ ; ನೀವು ಮುಕ್ತರಾಗಿಯೇ ಆಗುತ್ತೀರಿ. ಪೂರ್ಹಾನಂದದ 
ನಿರ್ವಾಣವನ್ನು ಹೊಂದಿಯೇ ಹೊಂದುತ್ತೀರಿ. ಒಂದು ದೋಷವೇನಂದರೆ ಅದ್ವೈತವು 
ಇದುವರಗೂ ಧರ್ಮಭೂಮಿಕೆಯಲ್ಲಿ ಮಾತ್ರ ಕಾರ್ಯ ಸಿ; ಬೇರೆ ಕ್ಷೇತ್ರಗಳನ್ನು 
ಆದು ಪ್ರವೇಚಿಸಿರಲಿಲ್ಲ. ಈಗ ಅದನ್ನು ವ್ಯವಹಾರಕ್ಷೇತ್ರಕ್ಕೆ ಎಳೆದು ತರುವುದು ನಮ್ಮ ಕರ್ತವ್ಯ. 
ಇನ್ನು ಮುಂದೆ ಅದ್ವೈತವ "ರಹಸ್ಯ ವಾಗಿರಬಾರದು; ಹಿಮಾಲಯ ಪರ್ವತಗಳ್ಳ ಗಿಹವನಾಂತರ 
ಗಳಲ್ಲಿರುವಸಾಧು ಸಂನ್ಕಾಸಿಗಳ 'ಗುಟ್ಟು' ಮಾತ್ರ ಆಗಿರಬಾರದು; ಅದು ಸಾಮಾನ್ನ ಜನಗಳ 
ದಿನದಿನದ ಉಪಯೋಗದ ವಸ್ತುವಾಗಬೇಕು. ಅದು ಅರಸರ ಅರಮನೆಗಳಲ್ಲಿಯೂ ಬಡವರ 
ಗುಡಿಸಲಿನಲ್ಲಿಯೂ ತಪ್ಪಿಗಳ ಗುಹೆಗಳಲ್ಲಿಯೂ ಕಾರ್ಯಕಾರಿಯಾಗಬೇಕು. ಎಲ್ಲೆಲ್ಲಿಯೂ 
ಅದು ಕಾರ್ಯಗತವಾಗಬಲ್ಲದು... 
ಆದ್ದರಿಂದ ಆರ್ಯಮೂತಯ ಪ್ರತ್ರರಿರಾ ಎಚ್ಚರಗೊಳ್ಳಿ, ಎದ್ದೇಳಿ ; ಸೋಮಾರಿಗಳಾಗ 
ಬೇಡಿ; ಗುರಿಯು ದೊರಹವವರವಿಗೂ ನಿಲ್ಲಬೇಡಿ. ಜೀವನದ ಪ್ರತಿಯೊಂದು ಭೂಮಿಕೆ 
ಯಲ್ಲಿಯೂ ಅದ್ವೈತವನ್ನು ಅನುಷ್ಠಾನ ಮಾಡುವ ಸಮಯವು ನಿಮಗೀಗ ಪ್ರಾಪ್ತವಾಗಿದೆ 
a ಇರುವ ಅದನ್ನು ಭೂಮಿಗೆ ಎಳೆದತರೋಣ. ಇದೇ ನಮ್ಮ ಮುಂದಿರುವ ಆಧುನಿಕ 


ನಮ್ಮ ದೇಶದಲ್ಲಿ ವೇದಾಂತದ ಜನ್ಮಸ್ಥಾನವಾದ ಈ ಪುಣ್ಮ ಭೂಮಿಯಲ್ಲಿ, ನಮ್ಮೆ 
| ಸಿ ಜನಗಳು ದೌರ್ಬ ಲೃ-ದಾಸ್ಕಗಳ ಸ ಅನೇಕ ಕಾಲದಿಂದಲೂ 
ಸನ್ನೊಹಿತರಾಗಿದ್ದಾರೆ. ಅವರನ್ನು ಮುಟ್ಟಿದರೆವೈಲಿಗೆಯಂತೆ ಅವರ ಜೊತೆಯಲ್ಲಿ ಕುಳಿತರೆ 
kd ದರಿದ್ರರಾಗಿ ಹುಟ್ಟಿದವರು ಬಾರಿದ್ರ್ಯ ದಲ್ಲಿಯೇ ಇರಬೇಕಂತೆ ಪರಿಪೂರ್ಣವಾಗಿ 
ಅವರೆಲ್ಲರೂ ಅಧೋಗತಿಗೆ ಇಳಿದೂ ಇಳಿದೂ ಇನ್ನು ಮುಂದೆ ಇಳಿಯಲಸಾಧ್ವವಾದ ಸ್ಥಿತಿಗೆ 


ಬಂದುಬಿಟ್ಟಿದ್ದಾರೆ ಎಕೆಂದರೆ ಇನ್ನಾವ 
CC-0. i ಸಮ್ಯ ಸುಸ್ಕಷ್ಟರು ಧನಗಳ್ಳಕ್ಕೊಟ್ಟಿಗೆ ಯಲ್ಲಿ ಮಲಗಿ 


ಆಡಳಿತದಲ್ಲಿ ಮಾನವೀಯ ಮೌಲ್ಯಗಳು ೫೮೯ 
ನಿದ್ರಿಸುತ್ತಾರೆ? ಇದಕ್ಕಾಗಿ ಯಾರನ್ನೂ ದೂಷಿಸಬೇಡ. ಅಜ್ಞಾನಿಗಳು ಮಾಡುವ 

ಸ್ರ ಅಪರಾಧವನ್ನು 

ನೀವು ಮಾಡಬೇಡಿ ಕಾರಣವು ಕಾರ್ಯವೂ ಎರಡೂ ನಮ್ಮಲ್ಲಿಯೇ ಇವೆ ದೋಷ ದ 

ಖಾಧ್ವರು ಎದ್ದುನಿಂತು ಧ್ವೆರ್ಯವಾಗಿ ಆ ದೂಷಣೆಯನ್ನು ಭುಜದ ಮೇಲೆ ಹೊಜ್ಪುಕೊಳ್ಳಿ; 

ಸುಮ್ಮನೆ ಇತರರ ಮೇಲೆ ಕೆಸರನ್ನು ಎರಚುತ್ತಾ ಹೋಗಬೇಡಿ. ನಿಮ್ಮ ಲಿಯಾ ಕೇಡು 

` ಕಷ್ಟಗಳಿಗೆಲ್ಲ ನೀವು ಮಾತ್ರ ಕಾರಣರು. ಆ 


ಲಾಹೋರ್‌ ನಗರದ ತರುಣರಿರಾ ಇದನ್ನು ತಿಳಿಯಿರಿ ಈ ವಂಶಪಾರಂಪರ್ಯವಾಗಿ 
ಬಂದ ರಾಷ್ಟ್ರೀಯ ಮಹಾಪಾಪ ನಿಮ್ಮ ತಲೆಯ ಮೇಲಿದೆ ಎಂಬುದನ್ನು ತಿಳಿಯಿರಿ. ನಮಗೆ 
ಭರವಸೆಯೇ ಇಲ್ಲವಾಗಿದೆ. ನೀವು ಸಾವಿರಾರು ಸುಧಾರಕ ಸಂಘಗಳನ್ನು ನಿರ್ಮಿಸಬಹುದು 
ಸಾವಿರಾರು ರಾಜಕೀಯ ಸಭೆಗಳನ್ನು ಏರ್ಪಡಿಸಬಹುದ್ರು ಐವತ್ತು ಸಾವಿರ ಸಂಸ್ಥೆಗಳನ್ನು ಕಟ್ಟ 
ಬಹುದು. ಆದರೆ ಆ ಸಹಾನುಭೂತಿ ಆ ಪ್ರೀತಿ ಎಲ್ಲರಿಗಾಗಿಯೂ ಮಿಡಿಯುವ ಆ ಹೃದಯ 
ಇಲ್ಲದಿದ್ದರೆ ಇವುಗಳಿಂದ ಯಾವ ಪ್ರಯೋಜನವೂ ಇಲ್ಲ. ಎಲ್ಲಿಯವರೆಗೆ ಬುದ್ದನ ಹೃದಯವ 
ಮತ್ತೆ ಭರತಖಂಡದಲ್ಲಿ ಕಾಣಿಸಿಕೊಳ್ಳುವುದಿಲ್ಲವೋ ಶ್ರೀಕೃಷ್ಣನ ಬೋಧನೆಯ ಅನುಷ್ಠಾನಕ್ಕೆ 
ಬರುವುದಿಲ್ಲವೋ ಅಲ್ಲಿಯವರೆಗೆ ನಮಗೆ ಭರವಸೆಯಿಲ್ಲ... : 

ಆದುದರಿಂದ ಲಾಹೋರಿನ ತರುಣರಿರಾ, ಅದ್ಹೈತ ವೇದಾಂತದ ಮಹಾಧ್ಹಜವನ್ನು 
ಮತ್ತೊಮ್ಮೆ ಗಗನಕ್ಕೆ ಹಿಡಿಯಿರಿ. ಅದರ ಹೊರತು ಎಲ್ಲರಲ್ಲಿಯೂ ಯಾವಾಗಲೂ ಏಕಮಾತ್ರ 
ಈಶ್ವರನನ್ನು ಸಂದರ್ಶಿಸುವ ಸಮದರ್ಶಿತ್ವವೂ ಪ್ರೀತಿಯೂ ಲಭಿಸುವುದು ಅಸಾಧ್ಯ. ಪ್ರೀತಿಯ 
ಬಾವುಟವನ್ನು ಬಿಚ್ಚಿ ಹಿಡಿಯಿರಿ. "ಎದ್ದೇಳಿ ! ಎಚ್ಚರಗೊಳ್ಳಿ ! ಗುರಿಯು ದೊರಕುವವರೆಗೂ 
ಮುಂದೆ ನುಗ್ಗಿ ! ನಿಲ್ಲದಿರಿ !' "ಉತ್ತಿಷ್ಠತ್ತ ಜಾಗ್ರತ ಪ್ರಾಪ್ಠವರಾನ್ನಿ ಬೋಧತ' "ಎದ್ದೇಳಿ 
ಇನ್ನೊಮ್ಮೆ ಎದ್ದೇಳಿ !' ಏಕೆಂದರೆ ತ್ಕಾಗವಿಲ್ಲದೆ ಯಾವುದೂ ಸಾಧ್ಯವಿಲ್ಲ. ಇತರರಿಗೆ ನೀವು 
ಸಹಾಯ ಮಾಡಬೇಕೆಂದಿದ್ದರೆ ಮೊದಲು ನಿಮ್ಮ ಸ್ಟಾರ್ಥ ಹೋಗಬೇಕು. ಹೌದು ಕ್ರಿಸ್ತನು . 
ಹೇಳುವಂತೆ ದೇವರನ್ನೂ ಸಂಪತ್ತನ್ನೂ ಒಟ್ಟಿಗೆ ಒಲಿಸಿಕೊಳ್ಳಲಾರಿರಿ ಒಟ್ಟಿಗೆ ಪೂಜಿಸಲಾರಿರಿ... 
ಎಲ್ಲವನ್ನೂ ತ್ಯಜಿಸಿಬಿಡಿ. ನಿಮ್ಮ ಸ್ವಂತ ಮೋಕ್ಷವನ್ನೂ ಬಿಸಾಡಿ. ಹೋಗ್ಕಿ ಇತರರ ಸೇವೆ 
ಮಾಡಿ... ಇತರರ ಕ್ಷೇಮಕ್ಕಾಗಿ ನಿಮ್ಮ ಕ್ಷುದ್ರ ಜೀವನವನ್ನು ತ್ಯಾಗ ಮಾಡಿ... ಹೊಟ್ಟೆಗಿಲ್ಲದೆ 
ಸತ್ತರೇನಂತೆ ! ನಾನೂ ನೀವೂ ನಿಮ್ಮಂತೆ ಇನ್ನೂ ಸಹಸ್ರ ಜನರೂ ಮಾಡಿದರೇನಂತೆ! ಈ 
ಜನಾಂಗ ಉಳಿದರೆ ಸಾಕಲ್ಲವೆ ? 


ದೇಶ ಮುಳುಗುತ್ತಿದೆ. ಅಸಂಖ್ಯ ಲಕ್ಷೋಪಲಕ್ಷ ಜೀವಿಗಳ ಅಭಿಶಾಪವ ನಮ್ಮ ತಲೆಯ 
ಮೇಲೆ ಬಿದ್ದಿದೆ. ಬಾಯಾರಿಕೆಯಿಂದ ಸಾಯುತ್ತಿದ್ದ ಯಾರಿಗೆ ಪಕ್ಕದಲ್ಲಿ ಅಮೃತವಾಹಿನಿ 
ಹರಿಯುತ್ತಿದ್ದರೂ, ಬಚ್ಚಲು ನೀರನ್ನು ಕೆಡಿಯೆಲು ಕೊಟ್ಟೆವೊ, ಸಮೃದ್ಧತೆಯ ನಡುವೆಯೇ 
ಯಾರನ್ನು ಹಸಿವೆಯಿಂದ ನರಳುವಂತೆ ಮಾಡಿದೆವೋ, ಅದ್ವೈತವನ್ನು ಕುರಿತು ಮಾತನಾಡುತ್ತ 
ಹೃತ್ಪೂರ್ವಕವಾಗಿ ಯಾರನ್ನು ದ್ವೇಷಿಸಿದೆವೋ, ಯಾರ ದಮನಕ್ಕಾಗಿ ಲೋಕಾಚಾರ ಸಿದ್ಧಾಂತ 
ವನ್ನು ಕಂಡುಹಿಡಿದವೋ ಯಾರಿಗೆ ಬಾಯಿಮಾತಿನಲ್ಲಿ ಮಾತ್ರ “ಎಲ್ಲರೂ ಒಂದೆ€ ಎಲ್ಲ 

: ರಲ್ಲಿಯೂ ಈಶ್ವರನಿದ್ದಾನೆ' ಎಂದು ಹೇಳುತ್ತ ಕಾರ್ಯತಃ ಅದನ್ನು ಒಂದಿನಿತೂ ಅಭ್ಯಾಸ 
ಮಾಡಲಿಲ್ಲವೋ, ಅಂತಹ ಲಕ್ಷೋಪಲಕ್ಷ ಜನಗಳ ಅಭಿಶಾಪವ ಸಿಡಿಲಿನಂತೆ ನಮ್ಮ ತಲೆಯ 
ಮೇಲರಗುತ್ತಿದೆ “ಆದರೂ ನನ್ನ ಸ್ನೇಹಿತರ ಅದು ಮನಸ್ಸಿನಲ್ಲಿ ಮಾತ್ರ ಇರಬೇಕು, 
ಅನುಷ್ಠಾನದಲ್ಲಿ ಇರಕೂಡದು 1”-ಈ ಕಳಂಕವನ್ನು ತೊಡೆದುಹಾಕಿ. “ಉತ್ತಿಷ್ಠತ ! 


CC-0. Jangamwadi Math Collection. Digitized by eGangotri 


೫೯೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಮಗಳ್ಳು 


ಜಾಗ್ರತ!” ಈ ಸಣ್ಣ ಜೀವ ಹೋದರೇನಂತೆ? ಎಲ್ಲ ರೂ ಸಾಯಲೇಬೇಕು. ಮಹರ್ಷಿಯಾಗಲ್ರಿ 
ಪಾಪಿಯಾಗಲೀ, ಶ್ರೀಮಂತನಾಗಲಿ( ಯಾರ ದೇಹವೂ ಶಾಶ್ವತವಲ್ಲ. ಎದ್ದೇಳಿ ! ಎಚ್ಚರ 
ಗೊಳ್ಳಿ ! ಸಂಪೂರ್ಣ ಪ್ರಾಮಾಣಿಕರಾಗಿರಿ. ಈ ನಮ್ಮ ದೇಶದಲ್ಲಿ ಅಪ್ರಾಮಾಣಿಕತಿ 
ಭೀಕರವಾಗಿದೆ. ನಮಗೀಗ ಬೇಕಾಗಿರುವುದು ಶೀಲ. ಪ್ರಾಣ ಹೋದರೂ ಹಿಂಜರಿಯದ 
ಕಾಯಕವನ್ನು ಸಾಧಿಸುವ ದೃಢ ಚಿತ್ತವು ಬೇಕಾಗಿದೆ” 
೫. ಶಿಕ್ಷಣವೇ ಎಲ್ಲ ಪ್ರಗತಿಯ ಮೂಲ 
"ವ್ಯಕ್ತಿಯ ಘನತೆ ಮತ್ತು ದೇಶದ ಏಕತೆ'--ಈ ದರ್ಶನವೇ ನಮ್ಮ ರಾಷ್ಟ್ರದ ಪೂರ್ಣ ಪ್ರಗತಿಗೆ 
ಮೂಲಭೂತವಾದುದು. ಇದು ನಮ್ಮ ಸಂವಿಧಾನದಲ್ಲಿ ಪ್ರತಿಪಾದಿತವಾಗಿದೆ. ಶಿಸ್ತುಬದ್ಧ ನಾಗರಿಕರು, 
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಾಗೂ ಎಲ್ಲ ಸಾರ್ವಜನಿಕ ಸಂಸ್ಥೆಗಳ ಕಾರ್ಯಕರ್ತರು ಒಟ್ಟಗೆ 
ಕಲೆತು ನಿಷ್ಠೆಯಿಂದ ದುಡಿಯುವುದರಿಂದ ಇದನ್ನು ಪರಿಣಾಮಕಾರಿಯಾಗಿ. ಕಾರ್ಯರೂಪಕ್ಕೆ 
ತರಬಹುದು. ನಾವು ಇಂದು ದೇಶಗಳನ್ನು ಅಭಿವೃದ್ಧ, ಅನಭಿವೃದ್ಧ ಹಾಗೂ ಹಿಂದುಳಿದ ರಾಷ್ಟ್ರಗಳು 
ಎಂದು ವರ್ಗಿಕಕರಿಸುತ್ತೇವೆ. ನಮ್ಮ ದೇಶವು ಎರಡನೆಯ ವರ್ಗಕ್ಕೆ ಸೇರಿದುದು. ಅಭಿವೃದ್ಧ ದೇಶಗಳು 
ಆ ಸ್ಥಿತಿಯನ್ನು ತಲುಪಿದುದು ಹೇಗೆ ? ಆ ದೇಶಗಳು ಕೆಲವು ಶತಮಾನಗಳ ಹಿಂದೆ ನಾವು ಇಂದು 
ಇರುವುದಕ್ಕಿಂತಲೂ ಕೆಳಮಟ್ಟದಲ್ಲಿದ್ದವು. ಹದಿನೈದನೆಯ ಮತ್ತು ೧೬ನೆಯ ಶತಮಾನದಲ್ಲಿ 
ಯೂರೋಪಿನಲ್ಲಿ ಬಡತನ, ದಾರಿದ್ರ್ಯ ಅತ್ಯಧಿಕವಾಗಿತ್ತು. ಅನಂತರ ಅಲ್ಲಿ ಜನಸಾಮಾನ್ಯರಲ್ಲಿ 
ಶಿಕ್ಷಣ ಹರಡಿತು, ಜನರು ಕಷ್ಟಪಟ್ಟು ಸಂಘಬದ್ಧವಾಗಿ ದುಡಿಯತೊಡಗಿದರು, ಮತ್ತು ಮಾನವೀಯ 
ಕಳಕಳಿ ಮೂಡಿಬಂತು. ಇದರಿಂದಾಗಿ ಅವರು ಅಭಿವೃದ್ಧ ರಾಷ್ಟ್ರಗಳಾದರು. ಆಧುನಿಕ ವಿಜ್ಞಾನ 
ಮತ್ತು ತಾಂತ್ರಿಕತೆ ಈ ಅಭಿವೃದ್ಧಿಯ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಿದವು. ಸ್ವಾಮಿ ವಿವೇಕಾನಂದರು 
ಹೇಳುತ್ತಾರೆ : (ಕೃತಿಶ್ರೇಣಿ, ಸಂ. ೪, ಪು. ೪೮೯-೯೦) 
ವಿದ್ಧೆ ಮತ್ತು ಸಂಸ್ಕೃತಿ ಎಂದಿನಿಂದ ಕುಲೀನಸ್ಲನಿಂದ್‌ ಜನಸಾಮಾನ್ಯನಿಗೆ ಬರಲು 
ಅಂದಿನಿಂದ ತ್ಯ ದೇಶದ ಆಧುನಿಕ ಸಂಸ್ಪತಿಗೂ, ಇಂಡಿ 
ಈಜಿಪ್ಟ್‌, ರೋಮ್‌ ಇತ್ಯಾದಿ ದ REE 
ಮತು ಶ್ರ 
ವಿದ್ವ ಮತ್ತು ಬುದ್ಧಿವಂತಿಕೆಗಳು ಜನಸಾಮಾನ್ಯರಲ್ಲಿ ಎಷ್ಟು ಹೆಚ್ಚು ಹರಡುವುದೊ€ ಅಷ್ಟೇ 
ಹಚ್ಚಾಗಿ ಆ ರಾಷ್ಟ ಅಭಿವೃದ್ಧಿ ಯಾಗುವುದೆಂದು ಈಗ ನನಗೆ ತೋರುವುದು. ಭರತಖಂಡದ 
ಹೀನಸ್ಥಿತಿಗೆ ಮುಖ್ಯ ಕಾರಣವೇನಿದರೆ ದೇಶದ ವಿದ್ಧೆ ಮತ್ತು ಬುದ್ದಿವಂತಿಕೆ ಎಲ್ಲವನ್ನೂ 
ಎಲ್ಲೋ ಅಲ್ಪಮಂದಿ ತಮ್ಮ ಕೈಯಲ್ಲಿ ಅಹಂಕಾರದಿಂದಲ್ಲೂ ರಾಜಾಧಿಕಾರದ ಬಲದಿಂದಲೂ 
ನ್‌ : ಮತ್ತೊಮ್ಮೆ ನಾವು ಮೇಲೇಳಬೇಕಾದರೆ ಹೀಗೆಯೇ ಮಾಡಬೆಕು-- 
ನ ದನಸಾಮಾಸ್ಯರಲ್ಲಿ ವಿದ್ಯೆಯನ್ನು ಹರಡಬೇಕು ಸ್ವತಂತ್ರ ಆಲೋಚನೆ ಇಡೀ ದೇಶವನ್ನೇ 
ಜ್‌ ಕಲು ಪಾಶ್ಚಾತ್ಕರೊಂದಿಗೆ ಸ್ಪರ್ಧಿಸಲಾರದೆ ಏಕೆ ಕ್ರಮೇಣ 
sr ಅದಲ್ಲಿ ಬೇರೂರಿದ್ದ ಆಂಗ್ಲ ಕೂಲಿಕಾರನನ್ನು ಜಯಿಸಿದನು ? 
ಚಾ ಜತ ಸತ್ತರೂ ದೇಶಗಳಲ್ಲಿ ಪ್ರಯಾಣ ಮಡಿದ? 
ಬಡಜನರ ಸ್ಥಿತಿಯು ನನಗ ಸಗಳ ಕುಡಾಗ ನನ್ನ 
ಕಿ ನೆನಪಾಗಿ ನಾನು ಕಂಬನಿಯನ್ನು ಸುರಿಸುತ್ತಿದ್ದೆ. ಈ ವೃತ್ತಾಸ 


ಹೇಗೆ ಆಯಿತು ? ನಂ 
‘ ಸಿಕ್ಕಿದ ಉತ 
CC-0. Jangamwaldi Math “Gol ನ ನಿದ್ದೇಲತುಿಹಾಸ್ತುಳಿತ್ತ 


ಆಡಳಿತದಲ್ಲಿ ಮಾನವೀಯ ಮೌಲ್ಯಗಳು ಜಾ 
ಅವರಲ್ಲಿ ಅಡಗಿರುವ ಬ್ರಹ್ಮ ಜಾಗೃತನಾಗುವನು. ಆದರೆ ನಮ್ಮ ಅಡುವ ಯ 
ಕ್ರಮೇಣ ಸುಪ್ತನಾಗುತ್ತಿರುವನು.” ಸವನ 
ಹೀಗೆ ರಾಷ್ಟ್ರೀಯ ಮಟ್ಟದಲ್ಲಿ ಶಿಕ್ಷಣ, ಶಿಸ್ತು, ಕಾರ್ಯ ಕ್ಷಮತೆ ಮತು ಮಾನವೀಯ ತುಡಿತ . 
ಈ ನಾಲ್ಕು ಸಾಧನಗಳ ಮೂಲಕ ಅನಭಿವೃದ್ಧಿ ಭಾರತವು ಪೂರ್ಣ ಅಭಿವೃದ್ಧ ರಾಷ್ಟ್ರವಾಗುತ್ತದೆ, 
ಮತ್ತು ಅಪಾರ ಶಕ್ತಿ ಸಂಪನ್ನವಾಗುತ್ತದೆ. ಹೀಗೆ ನಾವು ಹಿಂದಿನ 69ಗಮಾನ್ಯ ಸ್ಥಿ ಯದ 
ಮುಕ್ತರಾಗಿ ಆಧುನಿಕ ಪ್ರಗತಿಪರ ಪ್ರಜಾಸತ್ತಾತ್ಮಕ ರಾಷ್ಟ್ರ ವಾಗುತ್ತೇವೆ. 


೭. ವಿವೇಕಾನಂದ : ಅವರ ಕ್ರಾಂತಿಕಾರಿ ಮಾನವೀಯತೆ 


ವಿವೇಕಾನಂದರಲ್ಲಿ ಕಂಡುಬರುವ ಈ ತೀವ್ರ ಮಾನವೀಯ ತುಡಿತವು ಇಂದು ನಮ್ಮ ಜನರನ್ನು 
ಸ್ಫೂರ್ತಿಗೊಳಿಸಬೇಕು. ನಮ್ಮ ದೇಶದಲ್ಲಿ ಈ ಬಡತನವೇಕೆ ಎಂದು ಅವರು ತಮ್ಮನ್ನು ತಾವೇ 
ಕೇಳಬೇಕು. ಯಾಕೆ ಈ ಹಿಂದುಳಿದಿರುವಿಕೆ ? ಮಿಲಿಯಗಟ್ಟಳೆ ಜನರನ್ನು ಶೋಚನೀಯ 
ಸ್ಥಿತಿಯಲ್ಲಿರಿಸಿರುವ ಈ ಅಜ್ಞಾನ ಏಕೆ ? ಉತ್ತರವಿಷ್ಟೆ : ಭಾರತದಲ್ಲಿ ಮಾನವನು ತೀರ 
ಕೆಳಮಟ್ಟದಲ್ಲಿರುವನು, ಅವನಿನ್ನೂ ಮನುಷ್ಯನೇ ಆಗಿಲ್ಲ. ವಿಕ್ಟರ್‌ ಹ್ಯೂಗೋನ ಮಾತಿನಲ್ಲಿ 
ಹೇಳಬೇಕಾದರೆ ಅವನು "ಮಾನವಕೋಟಿಯ ಅಭ್ಯರ್ಥಿ' ಅಷ್ಟೇ. ಅವನು ಅನುಸರಿಸುತ್ತಿರುವ ತತ್ತ್ಯ 
ಕ್ಷುದ್ರವಾದುದು, ಅಲ್ಪವಾದುದು, ಆಧುನಿಕ ಸವಾಲುಗಳನ್ನು ಎದುರಿಸಲು ಅಸಮರ್ಪಕವಾದುದು. 
ಮಾನವ ಇತಿಹಾಸದ ಆಧುನಿಕ ಕಾಲವು ಒದಗಿಸಿರುವ ಅವಕಾಶಗಳನ್ನು ಉಪಯೋಗಿಸಿಕೊಂಡು 
ನಮ್ಮ ಜನರು ದೇಶವನ್ನು ಉನ್ನತಿಗೊಳಿಸಲು ಪ್ರಯತ್ನಿಸಬೇಕೆಂಬುದು ವಿವೇಕಾನಂದರ ಇಚ್ಛೆ. 
ನಮ್ಮ ದೇಶದಲ್ಲಿ ಒಂದು ನಾಯಿ ಅಥವಾ ಬೇರೆ ಪ್ರಾಣಿಗಳಾದರೂ ಹಸಿವಿನಿಂದ ಸಾಯುವುದು ಏಕೆ 
ಎಂದು ನಾವು ಕೇಳಬೇಕು ಎಂದು ಅವರು ಬಯಸುತ್ತಾರೆ. ಎಲ್ಲ ಆಧುನಿಕ ಅಭಿವೃದ್ಧ ಸಮಾಜಗಳಲ್ಲಿ 
ಮಾನವರನ್ನು ಮಾತ್ರವಲ್ಲದೆ ನಾಯಿ ಹಸುಗಳನ್ನೂ ಕೂಡ ಸರಿಯಾಗಿ ನೋಡಿಕೊಳ್ಳುತ್ತಾರೆ. 
ವಿವೇಕಾನಂದರ ವೇದಾಂತ ತತ್ತ್ವವು ಇದನ್ನು ಸಾಧಿಸಲು ಮಾತ್ರವಲ್ಲ, ಇನ್ನೂ ಮುಂದುವರಿಯಲು 
ಸಹಾಯ ಮಾಡುತ್ತದೆ. ಅವರು "ದರಿದ್ರ ನಾರಾಯಣ' ಎಂಬ ಪದವನ್ನು ಹುಟ್ಟು ಹಾಕಿದರು. ಮುಂದೆ 
ಮಹಾತ್ಮಾಗಾಂಧಿಯವರು ಈ ಭಾವನೆಯನ್ನೇ ಒಂದೇ ಮಂತ್ರವಾಗಿ ಸ್ವೀಕರಿಸಿ ಮಾನವೀಯ 
ಧೋರಣೆಯನ್ನು ಹೊಂದಿದ್ದ ಸ್ವಾತಂತ್ರ್ಯ ಚಳುವಳಿಯನ್ನು ಪ್ರಾರಂಭಿಸಿದರು. 

ವಿವೇಕಾನಂದರ ಸಾಹಿತ್ಯದಲ್ಲಿ ತೀವ್ರ ಮಾನವೀಯ ಭಾವನೆಗಳು ಇರುವುದು ಮಾತ್ರವಲ್ಲದೆ, 
ಕೆಲವೊಮ್ಮೆ ಅವು ಕ್ರಾಂತಿಕಾರಕವೂ ಆಗಿವೆ. ಅವರು ಕ್ರಾಂತಿಕಾರಕ ಮಾನವೀಯ ತತ್ತ್ವದ 
ಬೋಧಕರು. ಅವರ ಆ ತತ್ತ್ವ ಭಾರತೀಯ ಮೂಲವಾದುದು. ನಾನು ೧೯೭೭, ಅಕ್ಟೋಬರ್‌ನಲ್ಲಿ 
ಮಾಸ್ಕೊ ಸ್ಟೇಟ್‌ ಯೂನಿವರ್ಸಿಟಿಯಲ್ಲಿ Swami Vivekananda : His Humanism ಎಂಬ 
ವಿಷಯದ ಮೇಲೆ ಮಾತನಾಡಿದಾಗ ಸ್ವಾಮಿ ವಿವೇಕಾನಂದರ ಒಂದು ಹೇಳಿಕೆಯನ್ನು ಉದ್ಭರಿಸಿದೆ. 
ಅದು ಮಾರ್ಕ್ಸ್‌ ತತ್ತ್ವದ ಹೇಳಿಕೆಯಂತೆ ಕಂಡು ಬರುತ್ತದೆ. ಆಗಿನ್ನೂ ನಮ್ಮ ದೇಶದವರಿಗೆ 
ಮಾರ್ಕ್ಸ್‌ನ ಪರಿಚಯವಿರಲಿಲ್ಲ. ಆ ಹೇಳಿಕೆ ಹೀಗಿದೆ : 


ವಿಶೇಷ ತಗಳ ದಿನ ಹೊರಟು ಹೋಯಿತು. ಪ್ರತಿಯೊಂದು ಕುಲೀನವಂಶದ 
ಕರ್ತವ್ಯ ಅ ತಾನೇ ತೋಡಿಕೊಳ್ಳುವದು- ಇದನ್ನು ಬೇಗ ಮಾಡಿದಷ್ಟೂ 
ಒಳ್ಳೆಯದು. ತಡ ಮಾಡಿದಷ್ಟೂ ಅದು ಕೊಳೆತು ನಾರುವುದು ಮತ್ತು ಸಾವು ಮತ್ತು 
ಶೋಚನೀಯವಾಗುವುದು. 


CC-0. Jangamwadi Math Collection. Digitized by eGangotri 





ತುಳಿತಕ್ಕೊಳಗಾದ ಜನಸಾಮಾನ್ಯರನ್ನು ಮೇಲಕ್ಕೆತ್ತುವ ವಿಷಯಕ್ಕೆ ಸಂಬಂಧಿಸಿದಂತೆ 
ಮಾರ್ಕ್ಸ್‌ತತ್ತ್ವ ಮತ್ತು ಇತರ ಕ್ರಾಂತಿಕಾರಿ ರಾಜಕೀಯ ಮತ್ತು ಆರ್ಥಿಕ ಭಾವನೆಗಳು ಪ್ರಚಾರಕ್ಕೆ 
ಬರುವ ಬಹಳ ಮುನ್ನವೇ ಸ್ವಾಮೀಜಿ ಈ ಸಮಸ್ಯೆಗಳ ಕಡೆ ದೇಶದ ಗಮನವನ್ನು ಸೆಳೆದರು, 
ಮತ್ತು ಅದಕ್ಕೆ ಪರಿಹಾರವನ್ನೂ ನೀಡಿದರು. ಅವರು ನೀಡಿದ ಪರಿಹಾರ ನಮ್ಮ ಪುರಾತನ ಸಾಂಸ್ಕೃತಿಕ 
ಮತ್ತು ಆಧ್ಯಾತ್ಮಿಕ ಪರಂಪರೆಗೆ ಅನುಸಾರವಾಗಿದ್ದು ಅದರಿಂದ ಸ್ಫೂರ್ತಿಯನ್ನು ಪಡೆಯುತ್ತದೆ. ಆದರೆ 
ನಮ್ಮ ಬಹುತೇಕ ಶಿಕ್ಷಿತ ಜನರು ಈ ಸ್ಫೂರ್ತಿಯನ್ನು ಪಡೆಯುವಲ್ಲಿ ವಿಫಲರಾದವರು-ವಿಶೇಷವಾಗಿ 
ಸ್ವಾತಂತ್ರ್ಯಾನಂತರ ಈ ಒಂದು ಸ್ಫೂರ್ತಿಯನ್ನು ಅವರು ಪಡೆದಿದ್ದರೆ ರಾಷ್ಟ್ರ ಬೆಳವಣಿಗೆಗೆ ಅದು 
ಅದ್ಭುತ ಪ್ರೇರಕ ಶಕ್ತಿಯಾಗುತ್ತಿತ್ತು. ಆದರೆ ಅವರು ವಿಫಲರಾದರು. ಅವರು ವಿವೇಕಾನಂದರ 
ಸಾಹಿತ್ಯವನ್ನು ಓದಿ ಅದರಿಂದ ಸ್ಫೂರ್ತಿಯನ್ನು ಪಡೆಯುವ ಗೋಜಿಗೇ ಹೋಗಲಿಲ್ಲ, ಅವರ ಕೃತಿ 
ಯಲ್ಲಿರುವ ಮಾನವೀಯ ಮೌಲ್ಯಗಳನ್ನು ಸ್ವೀಕರಿಸುವ ಪ್ರಯತ್ನ ಮಾಡಲಿಲ್ಲ. ವಿವೇಕಾನಂದರು 
೧೮೯೧ರಿಂದ ೧೮೯೩ರವರೆಗೆ ಪರಿವ್ರಾಜಕರಾಗಿ ಭಾರತ ಪರ್ಯಟನೆ ಮಾಡುವಾಗ ಅವರು 
ರಾಜರೊಡನೆಯೂ, ದೇವರೊಡನೆಯೂ, ಬುದ್ಧಿ ಜೀವಿಗಳೊಡನೆಯೂ, ಜನಸಾಮಾನ್ಕರೊಡ 
ನೆಯೂ, ಉನ್ನತವರ್ಗದವರೊಡನೆಯೂ, ಅಸ್ಪೃಶ್ಯರೊಡನೆಯೂ ಮುಸ್ಲಿಮರೊಡನೆಯೂ 
ಕ್ರಿಶ್ಚಿಯನರೊಡನೆಯೂ ವಾಸಿಸುತ್ತಿದ್ದರು. ಜನಸಾಮಾನ್ಯರ ದುಃಖವನ್ನೂ ಉನ್ನತವರ್ಗದವರ 
ಹೃದಯ ಹೀನತೆಯನ್ನೂ ಬುದ್ಧಿಜೀವಿಗಳ ಅಸಡ್ಡೆತನವನ್ನೂ ನೋಡಿ ಅವರು ಮಮ್ಮಲ ಮರುಗಿ 
ದರು. ಮುಂದೆ ವಿದೇಶದಿಂದ ಭಾರತದ ತಮ್ಮ ಶಿಷ್ಕರಿಗೆ ಮತ್ತು ಸ್ನೇಹಿತರಿಗೆ ಬರೆದ ಪತ್ರಗಳಲ್ಲಿ 
ತಮ್ಮ ಹೃದಯದ ವೇದನೆಯನ್ನು ತೋಡಿಕೊಂಡಿರುವರು. ಶಿಷ್ಯ ಜಪಾನಿನ ಯಾಕೊಹಾಮಾದಿಂದ 
ಅಳಸಿಂಗನಿಗೆ ಬರೆದ ಪತ್ರದಲ್ಲಿ ಹೀಗೆ ಹೇಳುತ್ತಾರೆ (ಕೃತಿ ಶ್ರೇಣಿ, ಸಂ. ೪, ಪು. ೭೭-೭೮): 
ಜಪಾನೀಯರ ವಿಷಯದಲ್ಲಿ ನನ್ನ ಅಭಿಪ್ರಾಯವನ್ನೆಲ್ಲ ಒಂದು ಸಣ್ಣ ಪತ್ರದಲ್ಲಿ 
ಬರೆಯುವುದಕ್ಕೆ ಆಗುವುದಿಲ್ಲ. ನಮ್ಮ ದೇಶದ ಹಲವು ಯುವಕರು ಜಪಾನಿಗೆ ಪ್ರತಿವರ್ನವೂ 
ಭೇಟಿಕೊಡಬೇಕಂಬುದೇ ನನ್ನ ಆಸೆ ಉತ್ತಮವೂ ಭವ್ಯವೂ ಆದ ಆದರ್ಶಗಳಿಗೆ ಭಾರತ 
ತೌರೂರು ಎಂದು ಅವರು ಇನ್ನೂ ತಿಳಿದಿರುವರು. ಆದರೆ ನೀವು ಏನಾಗಿದ್ದೀರಿ ? 
ಒಣಹರಟೆಯಲ್ಲಿ ಜೀವನವನ್ನೆಲ್ಲ ಕಳೆಯುವಿರಿ. ಬರಿಯ ಮಾತಾಳಿಗಳು ನೀವು ಒನ್ನಿ,' ಈ 
ಜನರನ್ನು ನೋಡಿ. ನಿಮ್ಮ ದೇಶಕ್ಕೆ ಹಿಂದಿರುಗಿ ನಾಚಿಕೆಯಿಂದ ಮುಖ ಮುಚ್ಚಿಕೊಳ್ಳಿ. 
ನೀವಲ್ಲರೂ ಅರುಳು ಮರುಳು ಮುದುಕರು. ಹೊರಗೆ ಬಂದರೆ ಜಾತಿ ಕೆಡುವುದು! ನೂರಾರು 
ವರ್ಷಗಳಿಂದ ಎಡೆಬಿಡದೆ ಬೆಳೆದು ಕಲ್ಲಾದ ಮೂಢನಂಬಿಕೆಯ ಹೊರೆಯನ್ನು ತಲೆಯ ಮೇಲೆ 
ಹೊತ್ತಿರುವಿರಿ ನೂರಾರು ವರ್ಷಗಳಿಂದಲೂ ಈ ಆಹಾರ ಮುಟ್ಟಲು ಯೋಗ್ಯ, ಅಲ್ಲ- 
ಎಂಬ ಘನ ವಿಚಾರವನ್ನು ವಿಮರ್ಶಿಸುವುದರಲ್ಲೇ ನಿಮ್ಮ ಬುದ್ದಿ ವಂತಿಕೆಯನ್ನು ವ್ವಯ 
ಮಾಡಿರುವಿರಿ. ಅನೇಕ ಶತಮಾನಗಳ ಸಾಮಾಜಿಕ ದಬ್ಬಾಳಿಕೆಯಿಂದ ನಿಮ್ಮ ಮನುಷ್ಠತ್ತವೆಲ್ಲವು 
ವ್ವಯವಾಗಿದೆ. ನೀವು ಈಗ ಏನಾಗಿದ್ದೀರಿ? ಯಾವ ಮಹಾಕಾರ್ಯವನ್ನು ಮಾಡುತ್ತಿದ್ದೀರಿ? 
ಪುಸ್ತಕವನ್ನು ಕೈಯಲ್ಲಿ ಹಿಡಿದುಕೊಂಡು ಸಮುದ್ರದ ದಡದ ಮೇಲೆ ಓಡಾಡುವುದು 
ಐರೋಪ್ಯರು ಬರೆದ ಕೆಲವು ವಿಷಯಗಳನ್ನು ಓದುವುದು ಅದನ್ನು ಅರಗಿಸಿಕೊಳ್ಳದೆ ಅದನ್ನೇ 
1ಳಿಯಂತೆಮಾತಾಡುವಿರಿ. ಮೂವತ್ತು ರೂಪಾಯಿ ಸಂಬಳದ ಗುಮಾಸ್ತನ ಚಾರರಿಗಾಗಿ ಶಿಖಾರಿ 
ಮಾಡುವುದು ಹೆಚ್ಚು ಎಂದರೆ ಒಬ್ಬ ವಕೀಲನಾಗುವುದ್ರು ಇವುಗಳಲ್ಲೇ ನಿಮ್ಮ ಬಾಳು 
ಮುಗಿಯುತ್ತದೆ. ಇದೇ ಆಧುನಿಕ ಭಾರತದ ಆಕಾಂಕ್ಷಯ ಪರಮಾವಧಿ ಹೊಟ್ಟೆಗಿಲ್ಲದೆ ಆಳುತ್ತ. 
ಹಿಟ್ಟಿಗೆ ಕಾಡುವ ಮಕ್ಕಳ ಪಡೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ಹಿಂದೆ ! ನಿಮ್ಮನ್ನು ನಿಮ್ಮ 


CC-0. Jangamwadi Math Collection. Digitized by eGangotri 


ಆಡಳಿತದಲ್ಲಿ ಮಾನವೀಯ ಮೌಲ್ಯಗಳು ಷಾ 


ಪುಸ್ತಕಗಳನ್ನು ಗೌರವದ ನಿಲುವಂಗಿಯನ್ನು (University Gowns) ಜಹಿ 
ಪತ್ರಗಳನ್ನು, ಮುಳುಗಿಸುವಷ್ಟು ನೀರಿಲ್ಲವೆ ಕಡಲಲ್ಲಿ ! 3 ಈ Lg 


“ಮುಂದೆ ಬನ್ನಿ, ಪುರುಷಸಿಂಹರಾಗಿ! ಪರೋಭಿವ್ಧದ್ಧಿಗೆ ಯಾವಾಗಲೂ ಕಂಟಕಪ್ರಾಯರಾದ 
ಪುರೋಹಿತರನ್ನು ಹೊಡೆದಟ್ಟಿ. ಅವರೆಂದಿಗೂ ತಿದ್ದಿ ಕೊಳ್ಳಲಾರದು. ಅವರ ಹೃದಯ ವಿಶಾಲ 
ಆಗಲಾರದು. ಅನೇಕ ಶತಮಾನಗಳಿಂದ ಬಂದ ಮೂಢನಂಬಿಕೆಮತ್ತು ಕಿರುಕುಳದ ಮಕ್ಕಳವರು. 
ಮೊದಲು ಅವರನ್ನು ಆಚೆಗೆ ಅಟ್ಟಿ. ಬನ್ನಿ ಮುಂದೆ ಧೀರರಾಗಿ ಸಣ್ಣ ಬಿಲಗಳಿಂದ ಹೊರಗೆ 
ಬನ್ನಿ. ವಿಶಾಲವಾದ ಜಗತ್ತನ್ನು ಸುತ್ತಲೂ ನೋಡಿ. ಇತರ ರಾಷ್ಟ್ರಗಳು ಹೇಗೆ ಮುಂದುವರಿಯು 
ತ್ರಿವೆ ಎಂಬುದನ್ನು ನೋಡಿ. ನೀವು ಮಾನವರನ್ನು ಪ್ರೀತಿಸುವಿರೇನು ? ನಿಮ್ಮ ದೇಶವನ್ನು 
ಪ್ರೀತಿಸುವಿರೇನು ? ಹಾಗಾದರೆ ಬನ್ನಿ, ಉತ್ತಮವಾದ ಭವ್ಧ ಜೀವನಗಳ ಆದರ್ಶಗಳಿಗೆ 
ಹೋರಾಡೋಣ. 


ಬಡವರಲ್ಲಿ ಅನುತಾಪವನ್ನೂ, ಹಸಿದ ಹೊಟ್ಟೆಗೆ ಹಿಟ್ಟನ್ನೂ, ಜನಸಾಮಾನ್ನಕ್ಕೆ ತಿಳುವಳಿಕೆ 
ಯನ್ನೂ ಕೊಡುವಂತಹ ನೂತನ ಸಂಸ್ಥೆಯನ್ನು ಉಂಟುಮಾಡುವುದಕ್ಕಾಗಿಯೂ, ನಿಮ್ಮ 
ಪೂರ್ವಿಕರ ಕಿರುಕುಳದಿಂದ ಪಶು ಸಮಾನಕ್ಕೆ ಇಳಿದವರನ್ನು ಮಾನವರನ್ನಾಗಿ ಮಾಡುವುದ 
ಕ್ಯಾಗಿಯೂ ಪ್ರಾಣ ಹೋಗುವವರೆವಿಗೂ ಹಿಂಜರಿಯದೆ ಹೋರಾಡುವ ಸ್ವಾರ್ಥತ್ಕಾಗಿಗಳಾದ 
ಯುವಕರನ್ನು ಎಷ್ಟು ಮಂದಿ ಈಗ ಮದ್ರಾಸ್‌ ಕೊಡುವುದು ? 
: ಆನಂತರ ಅಮೆರಿಕೆಗೆ ಹೋದಮೇಲೆ ತಮ್ಮ ಮಾನವೀಯ ಕಳಕಳಿಯನ್ನು ತೋಡಿಕೊಳ್ಳುತ್ತ 
ಅಳಸಿಂಗನಿಗೆ ಬರೆಯುತ್ತಾರೆ : (ಕೃತಿಶ್ರೇಣಿ, ಸಂ. ೪, ಪು. ೮೧-೮೪) » 


ಭರತಖಂಡದಲ್ಲಿ ದರಿದ್ರರನ್ನು ದೀನರನ್ನು ನಾವು ಯಾವ ರೀತಿಯಿಂದ ನೋಡುತ್ತೇವೆ 
ಎಂಬುದನ್ನು ಆಲೋಚಿಸಿದಾಗ ನನ್ನ ಎದೆ ಕರಗಿತು. ಅವರಿಗೆ ಸಮಾಜದಲ್ಲಿ ಮೇಲೇರುವುದಕ್ಕೆ 
ಅವಕಾಶವಿಲ್ಲ. ತಾವಿರುವ ಕಷ್ಟದಿಂದ ತಪ್ಪಿಸಿಕೊಳ್ಳಲು ದಾರಿಯಿಲ್ಲ. ಭರತಖಂಡದಲ್ಲಿ 
ದೀನರಿಗೆ ದರಿದ್ರರಿಗೆ ಪಾಪಿಗಳಿಗೆ ಸ್ನೇಹಿತರಿಲ್ಲ, ಅವರಿಗೆ ಸಹಾಯರರಿಲ್ಲ. ತಾವು ಎಷ್ಟು 
ಪ್ರಯತ್ನಪಟ್ಟರೂ ಅವರು ಮೇಲೇರಲಾರರು. ಪ್ರತಿದಿನವೂ ಅವರು ಅಧಃಪಾಶಾಳಕ್ಕೆ 
ತ್ರಿರುವರು. ಕ್ರೂರ ಸಮಾಜದಿಂದ ಬೀಳುವ ಪೆಟ್ಟಿನ ಸುರಿಮಳೆಯನ್ನು ಅವರು ಅನುಭವಿಸುವರು. 
ಯಾವ ಕಡೆಯಂದ ಪಟ್ಟು ಬೀಳುತ್ತಿದೆ ಎನ್ನುವುದೂ ಅವರಿಗೆ ತಿಳಿಯದು. ತಾವ ಮಾನವ 
ವರ್ಗಕ್ಕೆ ಸೇರಿದವರು ಎಂಬುದನ್ನು ಅವರು ಮರೆತಿರುವರು. ಇದರ ಪರಿಣಾಮವೇ ಗುಲಾಮಗಿರಿ. 
ಕಳೆದ ಕೆಲವು ವರುಷಗಳಿಂದ ಆಲೋಚನಾಪರರು ಇದನ್ನು ನೋಡಿರುವರು. ಆದರೆ 
ದುರದೃಷ್ಟವಶದಿಂದ ತಪ್ಪೆಲ್ಲ ವನ್ನೂ ಹಿಂದೂಧರ್ಮದ ಮೇಲೆ ಹೊರಿಸಿರುವರು. ಈ 
ಸ್ಥಿತಿಯನ್ನು ಉತ್ತಮಪಡಿಸಬೇಕಾದರೆ ಒಂದೇ ಮಾರ್ಗ ಅವರಿಗೆ ತೋರುವುದು-ಅದೇ 
ಜಗತ್ತಿನಲ್ಲಿ ಅತ್ನಂತ ಉತ್ತಮವಾದ ಈ ಧರ್ಮವನ್ನು ನಾಶ ಮಾಡುವುದು. ನನ್ನ ಸಖನೆ 
ಕೇಳ್ರು ದೇವರ ದಯೆಯಿಂದ ನನಗೆ ಇದರ ಗುಟ್ಟು ಗೊತ್ತಾಗಿದೆ ತಪ್ಪ ಧರ್ಮದಲ್ಲಿಲ್ಲ. 
ನೀನೋರ್ವನೇ ಅನೇಕವಾಗಿ ಸರ್ವ ಭೂತಗಳ ಲ್ಲಿಯೂ ಇರುವಿ ಎಂದು ನಿಮ್ಮ ಧರ್ಮ 
ಸಾರುವುದು. ಆದರೆ ಇದನ್ನು ಅನುಷ್ಠಾನಕ್ಕೆ ತರಲಿಲ್ಲ, ದಯೆ ಬೀರಲಿಲ್ಲ. ಇದು ನಮ್ಮ 

J 

ಇಂದಿನ ಹೀನ'ಸ್ಥಿ ತಿಯನ್ನು ನಾವು ಹೋಗಲಾಡಿಸಬೇಕು. ಧರ್ಮವನ್ನು ಸರ್‌ 
ರಂದ ಅಲ್ಲ :ಓತಿದೂಭರ್ಜಪಳದಾತ್ತಪೈಚಾರಿಕ ಚಚವತಗೆ ಭಾರ ೌದ್ಧದರ್ಮದಲದ್ದು 


೫೯೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ತೆಯಲ್ಲಿ ಪರಿಪೂರ್ಣತೆಯನ್ನು ಹುೂದಿಡದ ಬಾಚ್ಚಧರದ ದು ಹಾರ ಹ 
ರೀತಿಯಲ್ಲಿ ಷ 
ಮಿಶ್ರ ಮಾಡಬೇಕು. 
ಭಗವಂತನಲ್ಲಿ ಅಚಲ ಭಕ್ತಿಯತರಾಗಿ ದರಿದ್ರರ ಪತಿತರ ಜಗತ್ತಿನಲ್ಲಿ ಕೆಳಗೆ ತುಳಿಯಲ್ಪಟ್ಟ 
. ಜನರ ಮೇಲೆ ಅನುಕಂಪ ತಾಳಿ ಸಿಂಹಪ್ರತಾಪನನ್ನು ಹೊಂದಿದ್ದ ಲಕ್ಷಾಂತರ ಸ್ತ್ರೀಯರು 
ಪುರುಷರು ಭಾರತದ ಎಲ್ಲಾ ಕಡೆಯಲ್ಲಿಯೂ “ಸಕಲರಿಗೂ ವಿಮೋಚನೆ ಉಂಟು ಸರ್ವರಿಗೂ 
ಸಹಾಯ ಉಂಟು ಸಮಾಜಕ್ಕೆ ಎಳಿಗೆಯುಂಟು” ಎಂಬುದನ್ನೂ ಸರ್ವಸಮತ್ವ ಸಿ ಂತವನ್ನೂ 
ಉಪದೆತಿಸಬೇಕು. ಸ ಭು 
ಹಿಂದೂ ಧರ್ಮದಷ್ಟು ಮಾನವನ ಉತ್ಪೃಷ್ಟತೆಯನ್ನು, ಮಹಿಮೆಯನ್ನು, ಉಚ್ಚ ರೀತಿಯಲ್ಲಿ 
ಹೇಳುವಂತೆಮತ್ತಾವ ಧರ್ಮವೂ ಹೇಳುವುದಿಲ್ಲ. ಆದರೆಹಿಂದೂ ಧರ್ಮದಲ್ಲಿ, ದರಿದ್ರರನ್ನು 
ದೀನರವನ್ನು ತುಳಿಯುವಂತೆ ಮತ್ತಾವ ಧರ್ಮದಲ್ಲಿಯೂ ಇಲ್ಲ. ಇದು ಧರ್ಮದ ತಪ್ಪಲ್ಲ 
ಮೆದು ದೇವರುನನಗೆ ತೋರಿರುವನು. ಹಿಂದೂ ಧರ್ಮದಲ್ಲಿ ವ್ಯಾವಹಾರಿಕ, ಪಾರಮಾರ್ಥಿಕ 
ಎಂಬ ನಾನಾ ಹಿಂಸೆಗಳನ್ನು ಕೊಡುವ ಸಿದ್ಧಾಂತಗಳನ್ನು ಪ್ರಚಾರಕ್ಕೆ ತಂದ ಕಪಟಿಗಳು ಮತ್ತು 
ಆಷಾಢಭೂತಿಗಳೇ ಅಪರಾಧಿಗಳು... ಇ 
`ಎಲ್ಲೆ ವತ್ಸ ಇದು ಒಂದು ದುಃಖದ ಶಿಕ್ಷಣಾಲಯ. ದಯೆ ಸಹನೆ ಎಲ್ಲಕ್ಕೂ ಮೇಲಾಗಿ 
ನಮ್ಮ ಕಾಲಿನ ಕೆಳಗೆ ಪೃಥ್ಚಿಯೇ ಪುಡಿ ಪುಡಿಯಾದರೂ ಅಂಜದಿರುವ ವಜ್ರೋಪಮ 
ದೃಢಸುಕಲ್ಪ. ಇಂತಹ ಶೀಲಗಳನ್ನು ಪೋಷಿಸುವ ಮಹಾ ವ್ಯಕ್ತಿಗಳ ಶಿಕ್ಷಣಾಲಯ ಈ ಜಗತ್ತು. 
ಅವರು ಮಕ್ಕಳ್ಳು ಇನ್ನೂ ಎಳೆ ಹಸುಳೆಗಳು. ಅವರು ಸಮಾಜದಲ್ಲಿ ಉನ್ನತ ಪದವಿ 
ಯಲ್ಲಿದ್ದರೇನು? ತಮ್ಮ ಮುಂದಿರುವ ಕೆಲವು ಅಡಿಗಳಲ್ಲದೆ ಅವರಿಗ ಮತ್ತೇನೂ ಕಾಣದು 
ಜಃ ಮಾಡುವುದು ಹಡಿಯುವುದ್ಕು ದ್ರವ್ಠಾರ್ಜನೆ ಮಾಡುವುದು ಮಕ್ಕಳನ್ನು ಪಡೆಯುವುದು 
ಒಂದಾದ ಮೇಲೊಂದು ಗಣಿತದ ಲ್ಕಾಚಾರದಂತೆ ಬರುವುದು. ಇದರಲ್ಲೆ ಅವರ ದಿನಚರಿ 
ಕಾಣುವುದು. ಇದಕ್ಕಿಂತ ಮೇಲಿರುವುದನ್ನು ಅವರು ಕಾಣರು. ಪಾಪ! ಸುಖಾಭಿಲಾಷಿಗಳಾದ 
ಅಲ್ಪ ಜೀವಿಗಳು ! ಅವರ ನಿದ್ರಗೆ ಎಂದಿಗೂ ಭಂಗವಿಲ. 
ರರ ಪರಿಸಾಮವಾಗಿ ಯಚಾತ್ಮ ಪತಿತರ ದೀನರ ಗೋಳು 
ಆವರಿಸಿದ್ದರೂ ಆ ಸುಖಜೀವಿಗಳ ಸ್ಪರ್ಣಸ್ಥಪ್ಪ ಭಂಗವಾಗಿಲ್ಲ. 
ಅನೇಕ py ದ 
2 ಶತಮಾನಗಳಿಂದಲೂ ಕೊಟ್ಟ ದೈಹಿಕ ಮಾನಸಿಕ ನ್ಥತಿಕ ಕೆರುಕುಳಗಳಿಂದ ದೇವರ 
ತಾರ ಹೊರೆ ಹೊರುವ ಮೃಗಕ್ಕೆ ಸಮನಾಗಿ ಮಾಡಿರುವರು. 
ಜ್ನ ಇಸು ಮಕ್ಕಳನ್ನು ಹೆರುವ ದಾಸಿಯರನ್ನಾಗಿ ಮಾಡಿರುವರು. 
ಹ 'ವನವೇ ತಾಪಬಾಗಿದಿ | 
ಅವರು ಸತ್ತಿರುವರು. ಸಾಧುಗಳೂ | ಹಡ ಓದಂರುವದಂತ ಪೆಚ್ಬಗಿ 
ನಮ್ರರೂ ಆದರೂ ಪ್ರಾಮಾಣಿಕರಾದ ನಿಮ್ಮ ಂತಹವರಲ್ಲಿ 


» ದೀನರನ್ನು ಮೂಢರನ್ನು ಪದ ದಲಿತರನ್ನು ಮೇಲಕ್ಕೆ ತರುವ ಎದೆ 


CC-0. Jangamwadi Math Collection. Digitized by 68/7008 


ಆಡಳಿತದಲ್ಲಿ ಮಾನವೀಯ ಮೌಲ್ಯಗಳು ಹ 


ಕರಗುವ ಮರುಕ ಇವೇ ನಾನು ನಿಮಗೆ ಬಿಡುವ ಆಸ್ತಿ... ಪ್ರತಿದಿನವೂ 

ಹೋಗುತ್ತಿರುವ ಮೂವತ್ತು ಕೋಟಿ ಮಾನವರ ಉದ್ದಾರಕ್ಕೆ 

ವಿನಿಯೋಗಿಸುತ್ತೇನೆಂದು ಶಪಥ ಮಾಡು, ಬದ್ದ ಕಂಕಣನಾಗು. 

ಇದು ಒಂದು ದಿನದಲ್ಲಿ ಆಗುವ ಕಾರ್ಯವಲ್ಲ. ದಾರಿಯಲ್ಲಿ ಅತ್ಥಂತ ಭಯಂಕರವಾದ 
ಮುಳ್ಳುಗಳಿವೆ. ಪಾರ್ಥಸಾರಥಿಯು ನಮ್ಮ ಸಾರಥಿಯಾಗುವುದಕ್ಕೆ ಸಿದ್ಧನಾಗಿರುವನು. ಅದು 
ನಮಗೆ ಗೊತ್ತಿದೆ. ಆತನ್‌ ಹೆಸರನ್ನು ಹಿಡದು, ಆತನಲ್ಲಿ ಅನಂತ ವಿಶ್ವಾಸವಿಟ್ಟು ಅನೇಕ 
ಶತಮಾನಗಳಿಂದ ಮೇಲೆ ಮೇಲೆ ಮುತ್ತಿ ಕೊಂಡಿರುವ ದುಃಖದ ಬೆಟ್ಟಕ್ಕೆ ಕಿಚ್ಚನ್ನು ಇಡು. 
ಅದು ಭಸ್ಮೀ ಭೂತವಾಗಿ ಬಿಡುವುದು. 

ಈ ಶತಮಾನದ ಮೊದಲ ಅರ್ಧಭಾಗದಲ್ಲಿ ಸಾವಿರಾರು ಯುವಕರು ವಿವೇಕಾನಂದರ ಸಾಹಿತ್ಯ 
ವನ್ನು ಓದಿ ಅವರ ಈ ಮೇಲಿನ ಕರೆಗೆ ಓಗೊಟ್ಟರು, ಗಾಂಧೀಜಿಯವರ ನೇತೃತ್ವದಲ್ಲಿ ಭಾರತದ 
ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡರು ಮತ್ತು ಅವನತಿಯ ಸ್ಥಿತಿ 
ಯಲ್ಲಿದ್ದ ದೀನರ ಉನ್ನತಿಗಾಗಿ ಸಾಮಾಜಿಕ ಕಾರ್ಯದಲ್ಲಿ ಮುಂದಾದರು. ಇದರ ಪರಿಣಾಮ 
ವಾಗಿ ಭಾರತವು ಸ್ವಾತಂತ್ರ್ಯವನ್ನು ಪಡೆದು ಪ್ರಜಾಸತ್ತಾತ್ಮಕ ಗಣರಾಜ್ಯವು ಅಸ್ತಿತ್ವಕ್ಕೆ ಬಂತು. 
ದಿನದಿನವೂ ಕೆಳಮಟ್ಟಕ್ಕೆ ಇಳಿಯುತ್ತಿರುವ ಮೂವತ್ತು ಕೋಟಿ ಭಾರತೀಯರ ಉದ್ಧಾರವನ್ನು 
ಸಾಧಿಸುವ ಆಶಯವನ್ನು ಹೊತ್ತ ಸಂವಿಧಾನವು ರೂಪಿತವಾಯಿತು. ಈ ಆಶಯವನ್ನು ಕಾರ್ಯ 
ರೂಪಕ್ಕೆ ತರುವವರು ಯಾರು? ಸ್ವಾತಂತ್ರ್ಯಾನಂತರದ ದಶಕಗಳಲ್ಲಿ ನಮ್ಮ ಯುವಕರು ಶಕ್ತಿದಾಯಕ, 
ಪಾವಿತ್ರ್ಯದಾಯಕ ಮತ್ತು ಒಗ್ಗೂಡಿಸುವ ವಿವೇಕಾನಂದ-ಸಾಹಿತ್ಯವನ್ನು ಅಧ್ಯಯನ ಮಾಡಿ, ಅದರ 


ಅಧಃ ಪಾತಾಳಕ್ಕೆ 
ಆಯುಷ್ಯ ವೆಲ್ಲವನ್ನೂ 


ಮೂಲಕ ಮರು ಶಿಕ್ಷಣವನ್ನು ಪಡೆದು, ಚಾರಿತ್ರ್ಯವಂತರೂ ಶಿಸ್ತುಬದ್ಧರೂ ದೇಶನಿಷ್ಠರೂ ಆಗಿ, ' 


ಕೇಂದ್ರ ಮತ್ತು ರಾಜ್ಕ ಸರ್ಕಾರಗಳ, ಬ್ಯಾಂಕ್‌, ಎಲ್‌. ಐ.ಸಿ., ಶಾಲೆ, ಕಾಲೇಜು, ವಿಶ್ವವಿದ್ಯಾನಿಲಯ 
ಮುಂತಾದ ಸಂಸ್ಥೆಗಳ ಹುದ್ದೆಯನ್ನು ಪ್ರವೇಶಿಸಿದ್ದರೆ ಮೇಲಿನ ಆಶೋತ್ತರವು ಸಫಲವಾಗುತ್ತಿತ್ತು 
ಮತ್ತು ನಮ್ಮ ದೇಶವು ಮುಂದುವರಿದು ಇಷ್ಟು ಹೊತ್ತಿನಲ್ಲಿ ಅಭಿವೃದ್ಧ ರಾಷ್ಟ್ರವಾಗಿ ಮೆರೆಯುತ್ತಿತ್ತು. 
ಆದರೆ ಹಾಗಾಗದೆ ಇದ್ದುದು ಒಂದು ದೊಡ್ಡ ದುರಂತ. ಅದರ ಬದಲು ನಮ್ಮ ಹೆಚ್ಚಿನ ವಿದ್ಯಾವಂತರು 
ತಮ್ಮದೇ ಸೀಮಿತವಲಯದಲ್ಲಿ ಬದ್ಧರಾದರು, ಅದಕ್ಕಿಂತ ಏನನ್ನೂ ಯೋಚಿಸದಾದರು. ಅವರು 
ಕೇವಲ ತಮ್ಮ ನಿಗದಿತ ಕೆಲಸ--ಉಣ್ಣುವುದು, ಕುಡಿಯುವುದು, ಗಳಿಸುವುದು, ಹೆರುವುದು- 
ಇಷ್ಟರಲ್ಲೇ ಮಗ್ನರಾದರು. ಅವರೆಲ್ಲರೂ ಮೂರು "ಪಿ (ಗಳಿಗೆ ಮಾತ್ರ ತಮ್ಮ ಗಮನವನ್ನು 
ಸಂಕುಚಿತಗೊಳಿಸಿದರು (Pay, Prospectಮತ್ತು Promotion). ಇದರ ಪರಿಣಾಮವಾಗಿ ಭಾರತೀಯ 
ವಾತಾವರಣದಲ್ಲಿ ಕವಿದಿದ್ದ ದುಃಖ, ಸಂಕಟ, ಅವನತಿ ಮತ್ತು ದಾರಿದ್ರ್ಯ ಇವು ಅವರ ಗಮನವನ್ನು 
ಸೆಳೆಯಲೇ ಇಲ್ಲ, ಅವರನ್ನು ತಾಕಲೇ ಇಲ್ಲ. 

ಇಂತಹ ಒಂದು ಸ್ವಾರ್ಥಪರತೆಗೆ ನಮ್ಮ ಕೆಲವು ಸ್ಮೃತಿ ಗ್ರಂಥಗಳೂ ಕಾರಣವಾಗಿವೆ. ಬಹಳ 
ಕಾಲದ ಹಿಂದೆ ಅವುಗಳೊಂದರಲ್ಲಿ ಬರುವ ಪ್ರಾರ್ಥನೆಯೊಂದನ್ನು ಒಬ್ಬ ಗೃಹಸ್ಥನು ಉಚ್ಚರಿಸು 
ತ್ತಿರುವುದನ್ನು ಕೇಳಿದೆ. ಆ ಪ್ರಾರ್ಥನೆಯ ಒಂದು ಸಾಲಿನಲ್ಲಿ, "ಓ ದೇವರೆ, ನನಗೆ ಪುತ್ರನನ್ನು ಕೊಡು 
ಎಂದಿದೆ. ಇಷ್ಟೇ ಆದರೆ ಅಷ್ಟೇನೂ ಹಾನಿಕರವಲ್ಲ. ಮುಂದಿನ ಸಾಲಿನಲ್ಲಿ, "ಓ ದೇವರೆ, ನನ್ನ 
ನೆರೆಯವನಿಗೆ ಪುತ್ರಿಯನ್ನು ದಯಪಾಲಿಸು' ಎಂದಿದೆ. ತನ್ನ ನೆರೆಯವನು ಮಗಳನ್ನು ಬೆಳೆಸುವ 
ಕಷ್ಟವನ್ನು ಅನುಭವಿಸಬೇಕು ಮತ್ತು ಆ ಮಗಳನ್ನು ಮುಂದೆ ವರದಕ್ಷಿಣೆ ಸಮೇತ ಭನ್‌ 
ಪಡೆಯಬೇಕು ಎಂಬುದು ಅವನ ಆಸೆ. ನಮ್ಮ ಜನರು ದೇವಸ್ಥಾನಗಳಲ್ಲಿ ಯಾವಾಗಲೂ 


CC-0. Jangamwadi Math Collection. Digitized by eGangotri 


೫೯೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ್ಳು 
ಅದನ್ನು ಕೊಡು' "ನನಗೆ ಇದನ್ನು ಕೊಡು' ಎಂದೇ ಪ್ರಾರ್ಥಿಸುತ್ತಾರೆ. ಅವರು ಎಂದಾದರೂ ಜನರ 
ಬಡತನ ನಿವಾರಣೆಯಾಗಲಿ, ಮತ್ತು ಆ ಬಡತನ ನಿವಾರಣೆಯ ಶಕ್ತಿ ಸೌಭಾಗ್ಯ ನಮಗೆ ದೊಶಕರಿ 
ಎಂದು ಪ್ರಾರ್ಥಿಸುತ್ತಾರೆಯೆ ? ` 
ವಿವೇಕಾನಂದರ ಧರ್ಮ ನಿರೂಪಣೆಯಲ್ಲಿ ಹೊಸ ಭಾವವನ್ನು ಹೊಸ ದೃಷ್ಟಿಕೋನವನ್ನು 
ಕಾಣುತ್ತೇವೆ. ಅವರ ಈ ಕೆಳಗಿನ ಹೇಳಿಕೆ ನಮ್ಮ ಜನರು ವೀರಾತ್ಮರಾಗುವುದಕ್ಕೆ ಹುರಿದುಂಬಿಸುತ್ತದೆ. 
ಮತ್ತು ಅದರ ಕೊನೆಯ ಪ್ಯಾರಾವನ್ನು ಡಾ|| ವಿ. ಕೆ. ಆರ್‌. ವಿ. ರಾವ್‌ ಅವರು ಧ್ಯೇಯ ವಾಕ್ಕವಾಗಿ 
ತಮ್ಮ ಶಾಲೆಯ ವಿವೇಕಾನಂದ ಸಭಾಂಗಣದಲ್ಲಿ ಕೆತ್ತಿಸಿರುವರು : (ಕೃತಿಶ್ರೇಣಿ, ಸಂ. ೫, ಪು. ೪೦) 
ನನ್ನ ಯಂತ್ರ ಚೆನ್ನಾಗಿ ಕೆಲಸ ಮಾಡುವುದನ್ನು ನೋಡಬೇಕು. ಮಾನವನ ಅಭಿವೃದ್ಧ 
ಗೋಸುಗುವಾಗಿ ಭರತಖಂಡದಲ್ಲಾದರೂ ಪ್ರಯತ್ನ ಮಾಡಿರುವನು. ಅದನ್ನು ಪ್ರಪಂಚದಲ್ಲಿ 
ಯಾವ ಶಕ್ತಿಯೂ ಪಡೆಯಲಾರದೆಂದು ನಿಸ್ಸಂಶಯವಾಗಿ ತಿಳಿದ ಮೇಲೆ, ಮುಂದೆ ಏನಾಗುವು 
ದೆಂಬುದನ್ನು ಲೆಕ್ಕಿಸದೆ ನಾನು ಮಲಗುವನು. 
 ಪಷೇಪುನನರಿ?ಜಸ್ನ ಪ್ರಾಪ್ರವಾಗಲ್ಲಿ ಸಾವಿರಾರು ಕಷ್ಟನಷ್ಟಗಳನ್ನು ನಾನು ಅನುಭವಿಸು 
ಮಂತಾಗಲಿಿ ಇದರಿಂದ ಇರುವ ಒಬ್ಬನೇ ದೇವರನ್ನು, ನಾನು ನಂಬುವ ಒಬ್ಬನೇ ದೇವರನ್ನು 
ಎಲ್ಲ ಜೀವಿಗಳ ಮೊತ್ತವನ್ನು ನಾನು ಪೂಜಿಸುವಂತಾದರೆಸಾಕು- ಎಲ್ಲಕ್ಕಿಂತ ಹೆಚ್ಚಾಗಿ ದುರುಳ 
ನಾದ ನನ್ನ ದೇವರನ್ನು -ದುಃಖಿಯಾದ ನನ್ನ ದೇವರನ್ನು, ಎಲ್ಲಾ ಜನಾಂಗದ ಎಲ್ಲಾ ಜಾತಿಯ 
ದೀನರಾದ ನನ್ನ ದೇವರನ್ನು ಪೂಜಿಸಬೇಕೆಂಬುದೇ ನನ್ನ ಪ್ರಾರ್ಥನೆಯ ಪರಮ ಗುರಿ. 
ಸ್ವಾಮಿ ವಿವೇಕಾನಂದರು ನಮ್ಮ ಸಂಸ್ಕೃತಿ ಮತ್ತು ಧರ್ಮಕ್ಕೆ ಮಾನವೀಯ ತಿರುವನ್ನು ನೀಡಿದರು. 
ಅವರು ಗೆ ಭೇಟಿಯಿತ್ತಾಗ ನಡೆದ ಒಂದು ಘಟನೆಯಲ್ಲಿ ಈ ಮಾನವೀಯತೆ 
ಜ್ವಲಂತವಾಗಿ ವ್ಯಕ್ತವಾಗಿರುವುದನ್ನು ಕಾಣುತ್ತೇವೆ. ಅಲ್ಲಿ ಅವರು ಕೆಲವು ಯುವಕರನ್ನು ವೇದಾಂತದ 
ಸಂದೇಶವಾದ ತ್ಯಾಗ ಮತ್ತು ಸೇವೆಯ ಭಾವದಿಂದ ಸ್ಫೂರ್ತಿಗೊಳಿಸಿದರು. ಇಲ್ಲಿ ತ್ಯಾಗವೆಂದರೆ ಜೈವಿಕ 
ಅಸ್ತಿತ್ವಕ್ಕೆ ಸೀಮಿತವಾದ ಅಹಂಕಾರದ ತ್ಯಾಗ ಮತ್ತು ಸೌವೆಯೆಂದರೆ ಆತ್ಮಾಭಿವ್ಯಕ್ತಿಯ ಮೂಲಕ 
ದ ವ ಮಾನವೀಯ ತುಡಿತ. ಭಾರತದ ಎಲ್ಲ ಭಾಗಗಳಿಂದ ಯಾತ್ರಿಕರು 
ಗ ನತ್ತು ವಿಶ್ವನಾಥನ ದರ್ಶನಕ್ಕಾಗಿ ವಾರಣಾಸಿಗೆ ಬಂದು ನೆರೆಯುವು ದನ್ನು 
ರು ಅಗಾಧ ಶ್ರದ್ಧೆ ಮತ್ತು ಭಕ್ತಿಯನ್ನು ನೋಡಿ ಅವರು ಮುಗ್ಧರಾದರು. 
ಸ ಶಕರು ಕಾಯಿಲೆ ಬಿದ್ದರೆ ಯಾರೂ ಅವರು ನೋಡಿಕೊಳ್ಳುವವರಿಲ್ಲದೆ ಬೀದಿಗಳಲ್ಲಿ 
ಹ ಳಲ್ಲಿ ಬಿದ್ದು ಸಾಯುತ್ತಿದ್ದರು. ಇದನ್ನು ನೋಡಿ ಅವರು ಮಮ್ಮಲ ಮರುಗಿದರು. ಈ 
| ದ ಸ್ಥಿತಿಯನ್ನು ತಮ್ಮ ಯುವಕ ಶಿಷ್ಕರಿಗೆ ತೋರಿಸಿ ಹೇಳಿದರು: ಶಿವನನ್ನು ದೇವಾಲಯದಲ್ಲಿ 
ಮಾತ್ರ ನೋಡುವುದಲ್ಲಿದೆ ಇನ್ನೂ ಹೆಚ್ಚಾಗಿ ಈ ದುಃಖಗಳಲ್ಲಿ ನೋಡಿ, ಮತ್ತು ಪೂಜೆಯ ರೂಪದಲ್ಲಿ 
ಸೇವೆಯನ್ನು ಮಾಡಿ. ಯುವಕ ಶಿಷ್ಕರು ಈ ವೇದಾಂತ ಭಾವದಿಂದ ಸೂರ್ತಿಗೊಂಡರು. 
್ರೀ ಡ್ಯ ಭಾವದಿಂದ ಸ್ಫೂತಿ 
ಜಿಕ ನರೇಂದ್ರ, (ವಿವೇಕಾನಂದ) ಮತ್ತು ಇತರ ಯುವ ಶಿಷ್ಕರಿಗೆ "ಪ್ರತಿಯೊಂದು 
ಮತ್ತು ಆದ್ದರಿಂದ ಜೀವ ಸೇವೆಯೇ ಶಿವಪೂಜೆ', ಎಂದು ಬೋಧಿಸಿದ್ದರು. 


ಕೂಡಲೇ ಆ ಯುವಕರು ಈ ತ್ಯಾಗ ಮತ್ತು ಸೇವೆಯ ಆದರ್ಶವನ್ನು ಕಾರ್ಯರೂಪಕ್ಕೆ ತರಲು 


ಮುಂದಾದರು. ಅವರು ರಸ್ತೆಯ ಬದಿಯಲ್ಲಿದ್ದ ರೋಗಗ್ರಸ್ತ ಯಾತ್ರಿಕರನ್ನು ಎತ್ತಿಕೊಂಡು ಹೋಗಿ 


ಹ 


: ಮೊದಲು ತಮ್ಮ ಸ್ನೇಹಿತರ ಮನೆಯ ಜಗಲಿಯ ಮೇಲೊ 
ಸ್ಥಳದಲ್ಲೂ ಚಕಿತ ನಡೆಸಿದ್ದರು. ತಮ್ಮ ಕೈಲಿದ್ದ ನಾಲ್ಕಾಣೆಯೇ 


9 
CC-0. Jangamwadi Math ollecfbn. Digi 


ಅವರ ಆಸ್ತಿಯಾಗಿತ್ತು. ಮುಂದೆ ಕ್ರಮೇಣ ರಾಮಕೃಷ್ಣ ಮಿಷನ್‌ ಸೇವಾಶ್ರಮ ಎಂಬ ದೊಡ್ಡ 
ಆಸ್ಪತ್ರೆಯು ಅಸ್ತಿತ್ವಕ್ಕೆ ಬಂತು. ಕೆಲವೇ ದಶಕಗಳ ಹಿಂದಿನವರೆಗೂ ವಾರಣಾಸಿಯಲ್ಲಿ ಜನರಿಗೆ 
ವೈದ್ಯಕೀಯ ನಡೆಸುತ್ತಿದ್ದ ಉತ್ತಮ ಆಸ್ಪತ್ರೆ ಇದೊಂದೇ ಆಗಿತ್ತು. ಇದೇ ರೀತಿಯೇ ಕಂಬಲ್‌ ಮತು 
ಬೃಂದಾವನಗಳಲ್ಲಿಯೂ ಸೇವಾಶ್ರಮಗಳು ಪ್ರಾರಂಭವಾದವು. ಆ ಆಸ್ಪತ್ರೆಗಳು ಗಾತ್ರ ದಲ್ಲಿ 
ಚಿಕ್ಕದಿರಬಹುದು ಈಗ, ಆದರೆ ಅವುಗಳ ಹಿಂದಿರುವ ಆದರ್ಶ ಮತ್ತು ತತ್ತ್ವಗಳು ಅತ್ಯುದಾತ್ತ 
« ವಾದುವು. 

ಆರು ಅಥವಾ ಏಳು ವರ್ಷಗಳ ಹಿಂದೆ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಮನೆಯೊಂದರಲ್ಲಿ ಒಂದು 
ಟಿ.ವಿ ಕಾರ್ಯಕ್ರಮವನ್ನು ನೋಡಿದೆ. ಅದರಲ್ಲಿ ಹಿಂದೂ ಧರ್ಮವೂ ಸೇರಿದಂತೆ ಪ್ರಪಂಚದ ಶ್ರೇಷ್ಠ 
ಧರ್ಮಗಳ ಸ್ಪಷ್ಟ ಚಿತ್ರಣ ಮಾಡಲಾಗಿತ್ತು. ಏಳು ಗಂಟೆಗಳ ಆ ಕಾರ್ಯಕ್ರಮದ ಕೊನೆಯ ದೃಶ್ಯ 
ಈ ಸಂದರ್ಭದಲ್ಲಿ ಅತ್ಯಂತ ವಿಶಿಷ್ಟವಾದುದು. ಅದರ ಸ್ಥೂಲ ನಿರೂಪಣೆ ಕೆಳಗಿನಂತಿದೆ : 

ದೃಶ್ಯದ ಪ್ರಾರಂಭದಲ್ಲಿಯೇ ವಾರಣಾಸಿಯ ರಾಮಕೃಷ್ಣ ಮಿಷನ್‌ ಸೇವಾಶ್ರಮವನ್ನು 
ತೋರಿಸಲಾಯಿತು. ಅದರಲ್ಲಿ ಸಂನ್ಯಾಸೀ ವೈದ್ಯರೊಬ್ಬರು ಪೋಲಿಯೊ ಮಗುವನ್ನು ಅತ್ಯಂತ ಆದರ 
ದಿಂದ ಶುಶ್ರೂಷೆ ಮಾಡುತ್ತಿದ್ದ ದೃಶ್ಯ. ಟಿ.ವಿ ಸಂದರ್ಶಕನು ಆ ಸ್ವಾಮಿಗಳ ಹತ್ತಿರ ಹೋಗಿ 
ಕೇಳುತ್ತಾನೆ : ನೀವೇನು ಮಾಡುತ್ತಿರುವಿರಿ? ಅವರ ಉತ್ತರ: ನಾನು ಈ ಚಿಕ್ಕ ರೋಗಿಯ ಶುಶ್ರೂಷೆ 
ಮಾಡುತ್ತಿದ್ದೇನೆ ನಿಜ, ಆದರೆ ಅದು ಅಷ್ಟೇ ಅಲ್ಲ, ನಾನು ಸರ್ವಾಂತರ್ಯಾಮಿಯಾಗಿರುವ ದೇವರನ್ನು 
ಪೂಜಿಸುತ್ತಿದ್ದೇನೆ. ಈ ಚಿಕ್ಕ ಮಗುವಿನ ಮೂಲಕ ನಾನು ಭಗವಂತನ ಸೇವೆ ಮಾಡುತ್ತಿದ್ದೇನೆ. 
ನಮ್ಮ ವೇದಾಂತ, ಶ್ರೀರಾಮಕೃಷ್ಣರು ಮತ್ತು ಸ್ವಾಮಿ ವಿವೇಕಾನಂದರು ಇದನ್ನೇ ಬೋಧಿಸುವುದು. 
ಆ ಸಂದರ್ಭದಲ್ಲಿ ಶ್ರೀ ರಾಮಕೃಷ್ಣರ ದೊಡ್ಡ ಮತ್ತು ಸ್ಪಷ್ಟ ಭಾವಚಿತ್ರವನ್ನು ತೋರಿಸಲಾಗುತ್ತದೆ. 
ಸಂದರ್ಶಕನ ಕೆಳಗಿನ ಹೇಳಿಕೆಯೊಂದಿಗೆ ಆ ಕಾರ್ಯಕ್ರಮವು ಅಂತ್ಯಗೊಳ್ಳುತ್ತದೆ : ಜಾತಿ ಮತ 
ಲಿಂಗ ಭೇದವಿಲ್ಲದೆ ಸೇವಾ ಧರ್ಮ ಮತ್ತು ತತ್ತ್ವವಾಗುವ ಶ್ರೇಷ್ಠ ದರ್ಶನ ಇದು, ಮತ್ತು ಭವಿಷ್ಯದ 
ವಿಶ್ವಧರ್ಮವಾಗುವುದಕ್ಕೆ ಇದು ಯೋಗ್ಯವಾಗಿರುತ್ತದೆ. 

ನಾನು ಜೂನ್‌ ೧೯೮೩ರಲ್ಲಿ ಆಸ್ಟ್ರೇಲಿಯದ ಪೆರ್ತ್‌ನಲ್ಲಿರುವಾಗ ಇದೇ ದೃಶ್ಯವನ್ನು ಟಿವಿಯಲ್ಲಿ 
ಮತ್ತೆ ನೋಡಿ ಸಂತೋಷ ಪಟ್ಟೆ. 


೮. ಗಾತ್ರದ ವಿಕಾಸದೊಂದಿಗೆ ಗುಣಮಟ್ಟದ ವೃದ್ಧಿ 


ಈ ಮಾನವೀಯ ತಿರುವು ನಿಷ್ಕ್ರಿಯ ಆಡಳಿತ ಪದ್ಧತಿಯನ್ನು ಕ್ರಿಯಾಶೀಲವಾಗಿ ಮಾಡುತ್ತದೆ. 
ಅಲ್ಲಿ ಹೃದಯ ಮಿಡಿಯುತ್ತದೆ. ಕೇವಲ ಬೌದ್ಧಿಕ ಕ್ರಿಯೆಯಲ್ಲ. ಹೃದಯ ಹೃದಯಗಳು ಸ್ಪಂದಿಸಿದಾಗ 
ನಿಷ್ಕ್ರಿಯ ಆಡಳಿತ ವರ್ಗ- -ಅದು ಸರ್ಕಾರಕ್ಕೆ ಸಂಬಂಧಪಟ್ಟಿರಲಿ ಅಥವಾ ಬ್ಯಾಂಕ್‌ ಮುಂತಾದ 
ಸೇವಾ ಸಂಸ್ಥೆಗಳಿಗೆ ಸಂಬಂಧಪಟ್ಟಿರಲಿ- ಕ್ರಿಯಾಶೀಲವಾದ ಪ್ರಗತಿಪರ ಆಡಳಿತವಾಗಿ ಮಾರ್ಪಡು 
ತ್ತದೆ. ಪ್ರತಿಯೊಂದರಲ್ಲಿಯೂ ನಿರ್ದಿಷ್ಟವಾದ ಕ್ರಿಯಾಪ್ರಣಾಳಿ ಇದೆ. ನಮ್ಮ ಜನರು, ಅಷ್ಟೇ 
ಅಲ್ಲದೆ ವಿದೇಶೀ ಸಹೋದ್ಯಮಿಗಳು ನಮ್ಮ ಕಾರ್ಯಾಲಯದಲ್ಲಿ ಯಾವುದೂ ಸಲ್ಲಿಸುವರು 
ಎಂದು ದೂರುತ್ತಾರೆ. ಎಷ್ಟೊಂದು ಸಮ್ಮಕ್‌ ಕಲ್ಪಿತ ಬೆಳವಣಿಗೆಯ ಯೋಜನೆಗಳು ಮತ್ತು 
ಕ್ರಮಗಳು ಕಾರ್ಯಾಲಯದ ಅಸಡ್ಡೆಯಿಂದಾಗಿ ವಿಫಲವಾಗಿವೆ! ಸಾರ್ವಜನಿಕ ಸೇವನ್‌ | ಹ 
ಉದಾತ್ತ ನಾಗರಿಕ ಪ್ರಜ್ಞ ಮತ್ತು ಮಾನವೀಯ ಧ್ಯೇಯಗಳು ತುಂಬಿದಾಗ ಇವೆಲ್ಲವೂ ಗಳು 
ತ್ತದೆ. ದೂರದ ಮತ್ತು ಹತ್ತಿರದಲ್ಲಿರುವ ಜನರ ಆವಶ್ಯಕತೆಗಳನ್ನು ಪ್ರತಿಬಿಂಬಿಸುವ ಫೈಲುಗಳ 
ಆಗ ಆಫೀಸಿನ ಕುರ್ಚಿಯ ಮೇಲೆ ಕುಳಿತಿರುವ ಕಾರ್ಯಕರ್ತರಲ್ಲಿ ಮಾನವೀಯ ಸ್ಪಂದನ 
ವಂತೆ ಮಾಡುತ್ತದೆ. CC-0. Jangamwadi Math Collection. Digitized by eGangotri 


ತ 
pa 
A 


ಚ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳ 
ಬ್ಯಾಂಕಿಗೆ ಸಂಬಂಧಿಸಿದಂತೆ "ಆಡಳಿತದಲ್ಲಿ ಮಾನವೀಯ ಮೌಲ್ಯಗಳು' ಎಂಬುದು ಇಂದ್ರ 
ಸಂಜೆಯ ಚರ್ಚೆಯ ವಿಷಯ. ರಾಷ್ಟ್ರೀಯ ಅಭಿವೃದ್ಧಿಯ ಅತ್ಯಂತ ಮುಖ್ಯ ಉಪಕರಣವೇ ಬ್ಯಾಂಕ್‌, 
ಶತಮಾನಗಳಿಂದ ಯಾವ ಪ್ರಗತಿಯನ್ನೂ ಕಾಣದೆ ಶೋಚನೀಯ ಸ್ಥಿತಿಯಲ್ಲಿದ್ದ ಮಿಲಿಯಗಟ್ಟಲ್ರ 
ಜನರ ಹೃದಯವನ್ನು ಉತ್ತಮ ಜೀವನದ ಹಂಬಲ ಮತ್ತು ಪ್ರೇರಣೆ ಆಕ್ರಮಿಸಿದಾಗ ಅವರು ತಾ 
ಉತ್ತಮರಾಗಲು ಕಾರ್ಯೋನ್ಮುಖರಾಗುತ್ತಾರೆ. ಆಗ ಅವರಿಗೆ ಧನಸಹಾಯದ ಆವಶ್ಯಕತೆ ಬಹಳ 
ವಿರುತ್ತದೆ. ಆಗ ಬ್ಯಾಂಕ್‌ ಮುಂದೆ ಬಂದು ಅವರಿಗೆ ಸಹಾಯಹಸ್ತವನ್ನೂ ನೀಡಿ ಬೆಳವಣಿಗೆಯ 
ಕ್ರಿಯೆಗೆ ಇಂಬು ನೀಡಬೇಕು. ಹಿಂದೆ ಸಾಲ ನೀಡುವವರು ಅನೇಕರಿದ್ದರು--ಎಲ್ಲೆಲ್ಲಿಯೂ ಇದ್ದರು, 
ಅವರು ಅತ್ಯಧಿಕ ಬಡ್ಡಿ ವಸೂಲಿ ಮಾಡಿ ಅನೇಕ ಕುಟುಂಬಗಳನ್ನು ನಾಶಮಾಡಿರುವರು. ಅವನ 
ಪಾತ್ರವೂ ಸಾಮಾಜಿಕ ಸೇವೆಯೇ ಆದರೆ ಅದು ನಿಜವಾದ ಸೇವೆಯಾಗಿರದೆ ತಮ್ಮ ತಮ್ಮ ಲಾಭವೇ 
ಪ್ರಧಾನವಾಗಿತ್ತು. ಆ ಪದ್ಧತಿ ಹೊಸ ಸಂಪತ್ತನ್ನು ಉತ್ಪಾದಿಸುತ್ತಿರಲಿಲ್ಲ, ಸಾಮಾಜಿಕ-ಆರ್ಥಿಕ 
ಪ್ರಗತಿಗೆ ಪೂರಕವಾಗಿರಲಿಲ್ಲ. ಅದು ಬಡನತವನ್ನು ಇನ್ನೂ ಹೆಚ್ಚಿಸಿತು. ಈ ಸನ್ನಿವೇಶದಲ್ಲಿ ಆಧುನಿಕ 
ಬ್ಯಾಂಕಿಂಗ್‌ ಸಂಸ್ಥೆ ಅಸ್ತಿತ್ವಕ್ಕೆ ಬಂತು. ಪ್ರಾರಂಭದ ಹಂತದಲ್ಲಿ, ಹಿಂದಿನ ಸಾಲ ನೀಡುವವರೇ 
ವ್ಯಾಪಾರಕ್ಕಿಳಿದು ಅಥವಾ ಕೈಗಾರಿಕೋದ್ಯಮಿಗಳಾಗಿ ತಮ್ಮ ಅಥವಾ ಸ್ನೇಹಿತರ ವ್ಯಾಪಾರೋದ್ಯಮಕ್ಕೆ 
ಹಣ ಪಡೆಯಲು ಬ್ಯಾಂಕುಗಳನ್ನು ತೆರೆಯುತ್ತಿದ್ದರು. ಅಂತಹ ಬ್ಯಾಂಕುಗಳ ಪಾತ್ರ ಸೀಮಿತವಾಗಿತ್ತು 
ಮತ್ತು ರಾಷ್ಟ್ರೀಯ ಉದ್ದೇಶವನ್ನು ಪೂರೈಸಲು ಸಮರ್ಥವಾಗಿರಲಿಲ್ಲ. ರಾಜಕೀಯ ಸ್ವಾತಂತ್ರ್ಯ 
ಬಂದ ಮೇಲೆ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸಾಮಾಜಿಕ-ಆರ್ಥಿಕ ಅಭಿವೃದ್ಧಿಯ ಕಾರ್ಯ 
ನಡೆಯಬೇಕಾಗಿರುವ ಸಂದರ್ಭದಲ್ಲಿ ಬ್ಯಾಂಕುಗಳ 'ಸೀಮಿತ ಪಾತ್ರ ಬದಲಾವಣೆ ಹೊಂದಿತು. 
ಇದರಿಂದಾಗಿ ಬ್ಯಾಂಕುಗಳ ರಾಷ್ಟ್ರೀಕರಣವಾಗಬೇಕಾಯಿತು ಮತ್ತು ಬ್ಯಾಂಕುಗಳ ಸಂಖ್ಯೆಯೂ ಬೇಗನೆ 
ಅಧಿಕವಾಗತೊಡಗಿತು. ಮೊದಲು ನಗರಗಳಲ್ಲಿ ಅನಂತರ ಗ್ರಾಮಗಳಲ್ಲಿ ಬ್ಯಾಂಕುಗಳು 

ಹರಡತೊಡಗಿದವು. ನಿರ್ದಿಷ್ಟ ಜನಸಂಖ್ಯೆಗೆ ಒಂದು ಬ್ಯಾಂಕ್‌ ಎಂಬುವ ರಾಷ್ಟ್ರೀಯ ಗ್ದ 
A ಲ ರಾಷ್ಟ್ರೀಯ ಗುರಿಯನ್ನು 

ಮುಟ್ಟುವವರೆಗೂ ಈ ಪ್ರಕ್ರಿಯೆಯು ವರ್ಷವರ್ಷವೂ ವೃದ್ಧಿಯಾಗುತ್ತ ಹೋಗುತ್ತದೆ. 
ಈ ಬ್ಯಾಂಕಿಂಗ್‌ ವೃಕ್ಷ ವೂ ದೇಶದ ಮೂಲೆ ಮೂಲೆಯನ್ನು ತಲುಪುವಂತ ವಿಸ್ತಾರವಾಗಿ ಕೊನೆಗೆ 
ಹ ಗುರಿಯನ್ನು ಮುಟ್ಟುವುದು ಕೇವಲ ಗಾತ್ರದ ವಿಕಾಸ. ಅಂಥ ಗಾತ್ರದ ವಿಕಾಸದ ಜೊತೆಗೆ 
ಣಮಟ್ಟದ ವೃದ್ಧಿಯೂ ಆಗಬೇಕು. ಸ್ವಾತಂತ್ರ್ಯಾನಂತರ ಕೇಂದ್ರ ಮತ್ತು ರಾಜ್ಯಾಡಳಿತ, 
ಬ್ಯಾಂಕಿಂಗ್‌, ರಾಜ್ಯ ವ್ಯಾಪಾರ ನಿಗಮ, ಜೀವವಿಮೆ ಮತ್ತು ಉಳಿದ ಸೇವಾ ಸಂಸ್ಥೆಗಳ ಗಾತ್ರ 

ವಿಕಾಸ ನಮ್ಮ ದೇಶದಲ್ಲಿ ಅತ್ಯಧಿಕವಾಗಿ ಆಗಿದೆ. ye ಕ 
ಜ್‌ ಆದರೆ ಇಂದು ಹರಡುತ್ತಿರುವ ಈ ಎಲ್ಲ ಸಂಸ್ಥೆಗಳಿಗೆ 
ಜ್‌ (ಕಾಗಿರುವುದು ಗುಣಮಟ್ಟದ ವೃದ್ಧಿ, ಇದು ಸಾಧ್ಯವಾಗುವುದು ಅವುಗಳಲ್ಲಿ 
ಮಾನವೀಯ ಮೌಲ್ಯಗಳು ತುಂ : ಈ ಮಾನವೀಯ ಮೌಲ. ಛಿಂದಾಗಲಿ 
ಸಲಕರಣೆಗಳಿಂದಾಗಲಿ, ನಿಯಮ ನಿ ಕ 
ಚ ಬಜ್‌ ಬಂಧನೆಗಳಿಂದಾಗಲಿ ಬರುವುದಿಲ್ಲ. ಅವು ಮಾನವ ವ್ಯಕ್ತಿತ್ವದ 
ರುತ ಅವು ಸಮರ್ಪಕ ಜೀವನತತ್ತ್ವದ ಮಾರ್ಗದರ್ಶನದ ಮೂಲಕ 
ಮೂಡಿಬರುತ್ತವೆ. ಆದರೆ ಅಸರ್ಮಪಕ ಜೀವನ ತತ್ತ ದ ಮಾರ್ಗದರ್ಶನದ ಮೂಲಕ ಅವು 
ಅದುಮಲ್ಪಡುತ್ತವೆ. ಮೌಲ್ಯಗಳು ಯಾಂತ್ರಿಕವಲ್ಲ ಎಂದು ಹೇಳುತ್ತಾನೆ ಯವಾದಿ ಬರ್ಟ್ರಾಂಡ್‌ 

ರಸೆಲ್‌ ನ of Science on Society, ಪ್ರ ೭೭): ಮೇ ಡಿ 

ಸೂ ತೆಕವಾಗಿರಬಹುದ್ರು ಅದಲೆಮೌಲ್ವ ಗಳಲ್ಲ. ಇದನ್ನು ಯಾವುದೇ ರಾಜಕೀಯ 


CC-0. Jangamwadi Math Collection. Digitized by eGangotri 


ಆಡಳಿತದಲ್ಲಿ ಮಾನವೀಯ ಮೌಲ್ಯಗಳು 
೫೯೯ 


, ಭಾರತೀಯ ವೇದಾಂತ ದರ್ಶನದ ಪ್ರಕಾರ, ಮೌಲ್ಯಗಳು ಮಾನವನ ಪೂರ್ಣ ವಿತ್ತ, 
_ ಸಂಬಂಧಿಸಿದ ತತ್ತ್ವದ ಅಂಶ ಮತ್ತು ಅದರಿಂದ ಅವು ಮೂಡಿಬರುತ್ತವೆ. ಜತ ಮಟ 
ಪ್ರಕೃತಿ ಮತ್ತು ಸಮಾಜದೊಡನೆ ಸ್ಪಂದಿಸುವುದರ ಮೂಲಕ ತನ್ನೊಳಗಿಂದಲೇ ಅವನು ಮೌಲ್ಯಗಳನ್ನು 
. ಸೃಷ್ಟಿಸುತ್ತಾನೆ. ಇವೆರಡರಲ್ಲಿ ಮಾನವನು ಪ್ರಕೃತಿಯನ್ನು ಕೇವಲ ಮಾರ್ಪಡಿಸಬಲ್ಲನು, ಆದರೆ 
ಸಮಾಜವನ್ನು ಅವನು ಮಾರ್ಪಡಿಸಲೂ ಬಲ್ಲನು ಮತ್ತು ಅದರಿಂದ ತಾನೂ ಮಾರ್ಪಾಡಾಗುತ್ತನೆ. 
ಅವನು ಸಮಾಜವನ್ನು ಪ್ರವೇಶಿಸುತ್ತಾನೆ, ಸಮಾಜ ಅವನನ್ನು ಪ್ರವೇಶಿಸುತ್ತದೆ. ಇದರ ಮಡ. 
ಅವನು ಮೌಲ್ಯಗಳ ಕೇಂದ್ರವಾಗುತ್ತಾನೆ ಮತ್ತು ಸಫಲತೆಯ ಅನುಭವವನ್ನು ಪಡೆಯುತ್ತಾನೆ 
ಹೀಗೆ ಮೌಲ್ಯಗಳು ಮಾನವನ ಹಂತದಲ್ಲಿ ವಿಕಾಸದ ವಿಶೇಷ ಉತ್ಪನ್ನಗಳು, ಮತ್ತು ಸ್ವರೂಪ: 
ಆಧ್ಯಾತ್ಮಿಕ, ಅಂದರೆ ಅವು ಮಾನವನ ಆಧ್ಯಾತ್ಮಿಕ ಸ್ವಭಾವದಿಂದ ಉಂಟಾಗುತ ವೆ” 


೯. ಮಾನವ ಮೌಲ್ಯಗಳು ಮತ್ತು ಪುರುಷಾರ್ಥ ಕಲ್ಪನೆ 


ಅಸಮರ್ಪಕ ಜೀವನತತ್ತ್ವವೇ ಜನರನ್ನು ಮಾನವೀಯ ಕಳಕಳಿಯನ್ನು ಕಳೆದುಕೊಳ್ಳುವಂತೆ 
ಮಾಡಿತು, ಮತ್ತು ಇದರ ಪರಿಣಾಮವಾಗಿ ಭಾರತವು ಶತಮಾನಗಳ ಅವನತಿಯನ್ನು ಅನುಭವಿಸಿತು. 
ಸ್ವಾಮಿ ವಿವೇಕಾನಂದರು ನಮ್ಮನ್ನು ಮೇಲೆತ್ತುವ, ವ್ಯಕ್ತಿ ಮತ್ತು ಸಮಾಜಗಳು ಅಭ್ಯುದಯದ 
ಹಾದಿಯಲ್ಲಿ ಮುನ್ನಡೆಯುವ ಸೂಕ್ತ ತತ್ತ್ವವನ್ನು ನೀಡಿದ್ದಾರೆ. ಅದೇ ವೇದಾಂತ ದರ್ಶನ" ನಮ್ಮ 
ಮೂಲಭೂತ ಏಕತೆಯ ತಿಳಿವಳಿಕೆ ಮತ್ತು ಅದರಿಂದ ಅಭಿವ್ಯಕ್ತವಾಗುವ ಪ್ರೀತಿ, ಅರ್ಪಣೆ ಮತ್ತು 
ಸೇವೆ. ಅದ್ವೈತ ವೇದಾಂತವು ಸಕಾರಾತ್ಮಕ ದೃಷ್ಟಿಕೋನವನ್ನು ನಮ್ಮಲ್ಲಿ ಜಾಗೃತಗೊಳಿಸುತ್ತದೆ, 
ಉತ್ಸಾಹಪೂರಿತವಾಗಿ ಬಾಳಲು ಮತ್ತು ಕೆಲಸ ಮಾಡಲು ನಮ್ಮನ್ನು ಪ್ರಚೋದಿಸುತ್ತದೆ. ಮತ್ತು 
ನಮ್ಮ ಸ್ವ-ಆಸಕ್ತಿಯನ್ನು ಉದಾತ್ತ ಸ್ವ-ಆಸಕ್ತಿಯನ್ನಾಗಿ ಮಾರ್ಪಡಿಸುತ್ತದೆ. ಅನೇಕ ಧಾರ್ಮಿಕ ' 
ಮತತತ್ತ್ವಗಳಂತಲ್ಲದೆ ವೇದಾಂತವು ಭೌತಿಕ ಅಥವಾ ಐಂದ್ರಿಯ ಮೌಲ್ಯಗಳನ್ನು ಅರಸುವುದನ್ನು 
ಅಲ್ಲಗಳೆಯುವುದಿಲ್ಲ. ಶಿ 
ನಾಲ್ಕು ಪುರುಷಾರ್ಥಗಳ ದೃಷ್ಟಿಯಿಂದ ಮಾನವ ಮೌಲ್ಯಗಳನ್ನು ಅಧ್ಯಯನ ಮಾಡಬಹುದು. 
ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳು ಪುರುಷಾರ್ಥಗಳು. ಭೌತಿಕದಿಂದ ಹಿಡಿದು ಆಧ್ಯಾತ್ಮಿಕದ 
ವರೆಗೆ ಮನುಷ್ಯನ ಎಲ್ಲ ತುಡಿತಗಳಿಗೂ ವೇದಾಂತವು ಸರಿಯಾದ ಸ್ಥಾನವನ್ನು ನೀಡುತ್ತದೆ. ಇಂದ್ರಿಯ 
ಗಳ ಹಂತದಲ್ಲಿನ ಮಾನವನ ಎಲ್ಲ ಆಸೆಗಳನ್ನೂ ಕಾಮ ಎಂದು ಕರೆಯಲಾಗಿದೆ. ಇದು ಮೊದಲನೆಯ 
ಪುರುಷಾರ್ಥ. ಎರಡನೆಯದು ಅರ್ಥ--ಅಂದರೆ ಕಾಮದ ಪೂರ್ತಿಗಿರುವ ಸಾಧನೆಗಳು. ಮೂರನೆಯ 
ಪುರಾಷಾರ್ಥವೇ ಧರ್ಮ. ಇದರ ಅರ್ಥ ನೈತಿಕಪ್ರಜ್ಞೆ ಎಂದು. ಇದು ಮೊದಲೆರಡು ಪುರುಷಾರ್ಥ 
ಗಳನ್ನು ಹೇಗೆ ಪೂರೈಸಬೇಕೆಂಬುದನ್ನು ನಿಯಂತ್ರಿಸುತ್ತದೆ. ಇದರ ಮೂಲಕ ಸಮಾಜದಲ್ಲಿ ಎಲ್ಲರೂ 
ಆ ಪುರುಷಾರ್ಥಗಳನ್ನು ಪಡೆಯುವ ಅವಕಾಶವನ್ನು ಹೊಂದುವಂತಾಗುತ್ತದೆ. ಆಡಳಿತದಲ್ಲಿನ 
ಮಾನವ ಮೌಲ್ಯಗಳು ಈ ಮೂರನೆಯ ಪುರುಷಾರ್ಥವಾದ ಧರ್ಮದಿಂದ ಮೂಡಿಬರುತ್ತವೆ. 
ಮಾನವಾನುಭವದ ದೃಷ್ಟಿಯಲ್ಲಿ ಅದು ಮೂರನೆಯದಾದರೂ, ಅದರ ಪ್ರಾಮುಖ್ಯತೆಗೆ ಅನುಸಾರ 
ವಾಗಿ, ಅದಕ್ಕೆ ಮೊದಲನೆಯ ಸ್ಥಾನವನ್ನು ನೀಡಲಾಗಿದೆ. ಈ ಧರ್ಮವು ಮಾನವನ ಆಂತರಿಕ, 
ಆಧ್ಯಾತ್ಮಿಕ ಬೆಳವಣಿಗೆಯ ಮೂಲಕ ಸ್ವಾಭಾವಿಕವಾಗಿ ಮೂಡಿಬರುತ್ತದೆ, ವೈಯಕ್ತಿಕ ಸ್ವಾತಂತ್ರ್ಯ 
ವ್ಯಕ್ತಿಯ ಸಾಮಾಜಿಕ ಮತ್ತು ಜವಾಬ್ದಾರಿಯ ಪ್ರಜ್ಞೆ ಇವುಗಳ ಮೂಲಕ ಅದು ವ್ಯಕ್ತವಾಗುತ್ತದೆ. 
ಮೊದಲನೆಯದು ವ್ಯಕ್ತಿತ್ವ ವಿಕಸಿತ ವ್ಯಕ್ತಿತ್ವ. ವ್ಯಕ್ತಿ ಮತ್ತು ವ್ಯಕ್ತಿತ್ವ ಈ ಶಬ್ದಗಳನ್ನು ಜೂಲಿಯನ್‌. 
ಹಕ್ಸ್ಲೆ ಹೀಗೆ ವಿವರಿಸುತ್ತಾರೆ. 


CC-0. Jangamwadi Math Collection. Digitized by eGangotri 


೬೦೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ ಮೌಲ್ಯಗಳು 
ವ್ಯಕ್ತಿಗಳು ಎಂದರೆ ಪ್ರಜ್ಞಾಪೂರ್ವಕ ಸಮಾಜದಲ್ಲಿ ಭಾಗವಹಿಸುವುದರ ಮೂಲಕ ತಮ್ಮ 
ಜೈವಿಕ ಅಸ್ತಿತ್ವವನ್ನು ಮೀರಿಹೋದವರು. 
ಕೇವಲ ವ್ಯಕ್ತಿಯು ಒಂದು ವೃಕ್ತಿತ್ವವಾಗಿ ಬೆಳೆಯುವುದು ಒಂದು ಆಧ್ಯಾತ್ಮಿಕ ಬೆಳವಣಿಗೆ 
ಜೈವಿಕ ಅಸ್ತಿತ್ವಕ್ಕೆ ಸೀಮಿತನಾದ ಗೃಹಸ್ಥನು ಒಬ್ಬ ನಾಗರಿಕನಾಗಿ ಬೆಳೆಯುವುದು. ನಾಗರಿಕನ 
ಸಹಾನುಭೂತಿ ಮತ್ತು ಆಸಕ್ತಿಗಳು ರಾಷ್ಟ್ರವ್ಯಾಪಿಯೂ ಅಂತರರಾಷ್ಟ್ರೀಯ ವ್ಯಾಪಿಯೂ ಆಗಿರುತ್ತದೆ. 
ಇದು ನಿಜವಾದ ವ್ಯಕ್ತಿತ್ವ. ಇದು ಆಧ್ಯಾತ್ಮಿಕ ಬೆಳವಣಿಗೆಯ ಎರಡನೆಯ ಹಂತ. ಮೊದಲನೆಯದು 


ವ್ಯಕ್ತಿಭಾವವನ್ನು ಬೆಳೆಸಿಕೊಳ್ಳುವುದು-ತಾನೊಬ್ಬ ವ್ಯಕ್ತಿ ಎಂಬ ಅರಿವು--ತನ್ನ ಘನತೆ ಸಾಮರ್ಥ್ಯಗಳ 
ಅರಿವು. ` 


ಒಬ್ಬನು ಒಂದು ವ್ಯಕ್ತಿತ್ವವಾಗಿ ಬೆಳೆದಾಗ ಮಾನವೀಯ ಮೌಲ್ಯಗಳು ಅವನಲ್ಲಿ ತಾನೇತಾನಾಗಿ 
ಅಭಿವ್ಯಕ್ತವಾಗುತ್ತವೆ. ಆದರೆ ಕೇವಲ ವ್ಯಕ್ತಿಯಲ್ಲಿ ಅವು ಕೃತಕವಾಗಿ ಮತ್ತು ಪ್ರಯತ್ನಪೂರ್ವಕವಾಗಿ 
ಅಭಿವೃಕ್ತವಾಗುತ್ತವೆ. ವ್ಯಕ್ತಿತ್ವವುಳ್ಳ ಮನುಷ್ಯನು ಬ್ಯಾಂಕ್‌ ಅಥವಾ ಸರ್ಕಾರೀ ಸಂಸ್ಥೆಗಳಲ್ಲಿ 
ಉದ್ಯೋಗವನ್ನು ಪಡೆದರೆ ಮಾನವೀಯ ಮೌಲ್ಯಗಳು ಅಭಿವ್ಯಕ್ತವಾಗುತ್ತವೆ, ಆಗ ಆ ಸಂಸ್ಥೆಗಳ 
ಕೆಲಸದ ಗುಣಮಟ್ಟವು ಅಧಿಕವಾಗುತ್ತದೆ. ಅಂತಹ ವ್ಯಕ್ತಿಯು ತಾನು ಕೇವಲ ಉದ್ಯೋಗಸ್ಥ ಎಂದು 
ಭಾವಿಸುವುದಿಲ್ಲ. ಬದಲು ನಾನು ಭಾರತದ ಸ್ವತಂತ್ರ ನಾಗರಿಕ ಮತ್ತು ಜನರ ನಿರ್ದಿಷ್ಟ ಸೇವೆ 
ಮಾಡಲು ನಿಯೋಜಿತನಾದವನು ಎಂದು ಭಾವಿಸುತ್ತಾನೆ. ಇದೇ ಕೆಲಸವನ್ನು ಉದಾತ್ತನನ್ನಾಗಿ 
ಮಾಡುತ್ತದೆ, ರಾಷ್ಟ್ರೀಯ ಹಿತಸಾಧಕವಾಗುತ್ತದೆ. ಇದು ಕೆಲಸಗಾರನ ಘನತೆಯನ್ನೂ ವೃದ್ಧಿಗೊಳಿಸು 
ತ್ತದೆ. ಅವನು ಕೇವಲ ಉದ್ಯೋಗಿಯಾಗಿರದೆ ಮಾನವ ಉದ್ದೇಶ ಸಾಧನೆಯ ಒಂದು ಉಪಕರಣ 
ವಾಗುತ್ತಾನೆ. ನೌಕರಿ ಮನಸ್ಸಿನಿಂದ ಮಾಡಿದ ನೌಕರನ ಕೆಲಸ ನೌಕರರನ್ನೂ ಅವನ ಕೆಲಸವನ್ನು 


' * ಅಲ್ಪವನ್ನಾಗಿ ಮಾಡುತ್ತದೆ. ಅದೇ ಕೆಲಸವನ್ನು ನಾಗರಿಕ ಮನೋಭಾವದಿಂದ ಮಾಡಿದರೆ ಕೆಲಸ 


ಮತ್ತು ಕೆಲಸಗಾರ ಇಬ್ಬರೂ ಔನ್ನತ್ಯವನ್ನು ಪಡೆಯುತ್ತಾರೆ. ಭಗವದ್ಗೀತೆಯಲ್ಲಿ ಬೋಧಿಸಿದ 
ಕರ್ಮತತ್ತ್ವವೇ ಇದು. ಬರ್ನಾರ್ಡ್‌ ಷಾರ ಈ ಹೇಳಿಕೆಯಲ್ಲಿಯೂ ಇದೇ ಭಾವ ವ್ಯಕ್ತವಾಗಿದೆ : 
"ಮಹತ್ತರವಾದ ಉದ್ದೇಶಕ್ಕೆ ಜೀವನವು ಉಪಯೋಗಿಸಲ್ಪಟ್ಟಾಗ ಜೀವನದಲ್ಲಿ ನಿಜವಾದ ಆನಂದ. 
ಜೀವನವು ಪ್ರಕೃತಿಯ ಶಕ್ತಿಯಾಗಿರಬೇಕು, ರೋಗಶೋಕಗಳ ಮುದ್ದೆಯಾಗಿರಬಾರದು. ನೀನು 
ರವರ ಮಾಡಲು ಜಗತ್ತು ನಿರತವಾಗುತ್ತಿಲ್ಲ ಎಂದು ಯಾವಾಗಲೂ ದೂರುತ್ತಿರುವು 
ಈ ಮನೋಭಾವ ಬದಲಾವಣೆಯು, ಈ ಉದಾತ್ತ ನಾಗರಿಕ ಮನೋಭಾವವು ಬ್ಯಾಂಕ್‌; 
ಸಾರ್ವಜನಿಕ ಕಛೇರಿ ಮುಂತಾದ "ಎಲ್ಲ ಸಂಸ್ಥೆಗಳ ಮಿಲಿಯಗಟ್ಟಲೆ ಉದ್ಯೋಗಿಗಳ ಮನಸ್ಸನ್ನು 
ಆಕ್ರಮಣ ಮಾಡಬೇಕು. ಇದೇ ಮೂರನೇ ಪುರುಷಾರ್ಥವಾದ ಧರ್ಮದ ಪ್ರಾಮುಖ್ಯತೆ. ಇಲ್ಲಿ 
ಧರ್ಮವೆಂದರೆ ಯಾವುದೇ ಮತೀಯ ತತ್ತ್ವವನ್ನು ಸೂಚಿಸುವುದಿಲ್ಲ, ತನ್ನ ಸ್ವಾತಂತ್ರ್ಯ, ತನ್ನ 
ಹಿತಾಸಕ್ತಿಗಳಿಗೆ ಸೀಮಿತವಾಗಿದ್ದ ಕೇವಲ ವ್ಯಕ್ತಿಯು ಸಾಮಾಜಿಕ ಜವಾಬ್ದಾರಿಯುಳ್ಳ ಸ್ವತಂತ್ರ 
ವ್ಯಕ್ತಿಯಾಗಿ ಬೆಳೆಯುವುದನ್ನು ಸೂಚಿಸುತ್ತದೆ. ಇದು ಸಮಾಜದ ಹಿತದಲ್ಲಿ ತನ್ನ ಹಿತವನ್ನು 


ಜೈವಿಕ ಮಿತಿಗೆ ಒಳಪಟ್ಟಿದ್ದ ಗೃಹಸ್ಥನು ನಾಗರಿಕನಾಗಿ ವಿಕಾಸ ಹೊಂದುವ ಆಧ್ಯಾತ್ಮಿಕ 
ವಿಕಾಸವಿದು. ಭಾರತದಲ್ಲಿ ಈ. ಬೆಳವಣಿಗೆ ಎಲ್ಲರಿಗೂ ಆವಶ್ಶಕವಾಗಿದೆ. ಏಕೆಂದರೆ ಬಹಳ 
ಹ ನಾವು ಒಳ್ಳೆಯ ಗೃಹಸ್ಥರಾಗಿಯೂ ಕೆಟ್ಟ ನಾಗರಿಕರಾಗಿಯೂ ಇದ್ದೆವು. ಸಾ 
ಜವಾಬ್ದಾರಿಯು ನಾಗರಿಕ ಗೃಷಸ್ಯನ್ನು ನಮ್ಮ ಹಿಂದ್ಲೂಸಂಪ್ರಧ್ಧಾಯವುತ್ತುಂಬ ಹೊಗಳುತ್ತ 


CC-0. Janga 


ಆಡಳಿತದಲ್ಲಿ ಮಾನವೀಯ ಮೌಲ್ಕಗಳು ` ತ 


“ಮನುಸ್ಮೃತಿ' ಹೀಗೆ ಹೇಳಿದೆ (೩.೭೭-೭೮) : 
ಯಥಾ ವಾಯುಂ ಸಮಾಶ್ರಿತ್ಯ ಸರ್ವೇಜೀವಂತಿ ಜಂತವಃ | 
ತಥಾ ಗೃಹಸ್ಥಮಾಶ್ರಿತ್ಯ ವರ್ತಂತೇ ಸರ್ವಾಶ್ರಮಾಃ ॥ 
ಗಾಳಿಯನ್ನು ಆಶ್ರಯಿಸಿ ಎಲ್ಲ ಜಂತುಗಳು ಜೀವಿಸುವಂತೆ ಎಲ್ಲ ಆಶ್ರಮದವರೂ 
ಗೃಹಸ್ಥನನ್ನು ಅವಲಂಬಿಸಿ ಬದುಕುತ್ತಾರೆ 
ಯಸ್ಮಾತ್‌ ತ್ರಯೋಪ್ಕಾಶ್ರಮಿನೋ ಜ್ಞಾನೇನಾನ್ನೇನ ಜಾನ್ಮಹಮ್‌ | 
ಹಸ್ಹೇನೈವ ಧಾರ್ಯಂತೇ ತಸ್ಮಾತ್‌ ಜ್ಕೇಷ್ಠಾಶ್ರಮೀ ಗೃಹೀ ॥ 
" ಗೃಹಸ್ಥನೇ ಬೇರೆ ಮೂರು ಆಶ್ರಮದವರನ್ನು ಜ್ಞಾನ ಮತ್ತು ಆಹಾರಗಳಿಂದ ಪೋಷಿಸುವುದ 
ರಿಂದ ಗೃಹಸ್ಥಾಶ್ರಮವೇ ಅತ್ಯಂತ ಶ್ರೇಷ್ಠ ಆಶ್ರಮ. 
ವೇದಾಂತ ತತ್ತ್ವವು ಧರ್ಮ, ಅರ್ಥ ಮತ್ತು ಕಾಮ ಇವುಗಳನ್ನು ತ್ರಿವರ್ಗ ಎಂದು ಪರಿಗಣಿಸು 
ತ್ತದೆ. ಈ ಮೂರು ಒಟ್ಟಿಗೆ ಎಲ್ಲರ ಸುಖ ಮತ್ತು ಕಲ್ಯಾಣಕ್ಕೆ ಸಾಧಕವಾಗುತ್ತವೆ. ಈ ಮೂರು 
ಒಟ್ಟಿಗೆ ಸಮಾಜದಲ್ಲಿದ್ದಾಗ ಭೌತಿಕ ಪ್ರಗತಿ, ಸಾಂಸ್ಕೃತಿಕ ಬೆಳವಣಿಗೆ ಮತ್ತು ಸರ್ವರ ಕಲ್ಮಾಣ 
ಸಾಧಿತವಾಗುತ್ತದೆ. 
ನಾಲ್ಕನೆಯ ಪುರುಷಾರ್ಥವಾದ ಮೋಕ್ಷವೆಂದರೆ ಆಧ್ಯಾತ್ಮಿಕ ಸ್ವಾತಂತ್ರ್ಯ. ಇದು ಇಂದ್ರಿಯಾತೀತ 
ವಾದುದು ಮತ್ತು ಸಮಾಜವನ್ನು ಮೀರಿದ ಆಯಾಮದ ಅನುಭವ, ಆದರೆ ಇದು ಪ್ರಕೃತ್ಯತೀತ 
ವಾದುದಲ್ಲ. ಕ್ರೈಸ್ತಧರ್ಮ ಮತ್ತು ಉಳಿದ ಸೆಮೆಟಿಕ್‌ ಧರ್ಮಗಳು ಪ್ರಕೃತ್ಯತೀತವಾದುದನ್ನು 
ಹೇಳುತ್ತವೆ, ಮತ್ತು ಇದರಿಂದಾಗಿ ಭೌತಿಕ ವಿಜ್ಞಾನಗಳೊಂದಿಗೆ ಸಂಘರ್ಷಿಸುತ್ತವೆ. ಆದರೆ 
ವೇದಾಂತದಲ್ಲಿ ಅಂತಹ ಪ್ರಕೃತೃತೀತವಾದ ಭಾವನೆಯಿಲ್ಲ. ಏಕೆಂದರೆ ಅದರ ಪ್ರಕೃತಿಯ ಕಲ್ಪನೆ 
ತುಂಬ ವಿಶಾಲವಾದುದು, ಅದು ಭೌತಿಕ ಪ್ರಕೃತಿ (ಅಪರಾ ಪ್ರಕೃತಿ) ಮತ್ತು ಆಧ್ಯಾತ್ಮಿಕ ಪ್ರಕೃತಿ 
(ಪರಾಪ್ರಕೃತಿ) ಎರಡನ್ನೂ ಒಳಗೊಳ್ಳುತ್ತದೆ. ಮೋಕ್ಷವು ಒಂದು ವಿಶಿಷ್ಟವಾದ ಆನಂದಾತ್ಮಕ ಏಕಾಂತ 
ಸ್ಥಿತಿ (ವೇದಾನಾದಾಯಕ ಒಂಟಿತನಕ್ಕೆ ವಿರುದ್ಧವಾದುದು). ಈ ಸ್ಥಿತಿಯಲ್ಲಿ ವ್ಯಕ್ತಿಯು ಎಲ್ಲ ಸಂಬಂಧ 
ಗಳಿಂದಲೂ ದೂರನಾಗುತ್ತಾನೆ--ಅವನಿಗೆ ಯಾವ ಸಾಮಾಜಿಕ ಆವಶ್ಯಕತೆಯೂ ಇರುವುದಿಲ್ಲ. 
"ಜೀವನಯಾತ್ರೆಯ ಕೊನೆಯ ಹಂತದಲ್ಲಿ ಮಾನವನು ಒಂದೇ ಕಡತದೊಂದಿಗೆ ನಡೆಯುತ್ತಾನೆ'-- 
ಎನ್ನುತ್ತಾರೆ ಡಾ| ಎಸ್‌. ರಾಧಾಕೃಷ್ಣನ್‌. ಇದು ಎವರೆಸ್ಟ್‌ ಪರ್ವತವನ್ನು ಹತ್ತುವಂತೆ: ಪ್ರಾರಂಭದಲ್ಲಿ 
ಅನೇಕರು ನಮ್ಮೊಂದಿಗೆ ಇರುತ್ತಾರೆ. ಮೇಲೇರುತ್ತ ಹೋದಂತೆ ಸಂಖ್ಯೆ ಕಡಮೆಯಾಗುತ್ತ ಬರುತ್ತದೆ. 
ಕೊನೆಯಲ್ಲಿ ತುದಿಯನ್ನು ಮುಟ್ಟುವಾಗ ಒಬ್ಬನೇ ಉಳಿಯುತ್ತಾನೆ. ಧ್ಯಾನವು ಇಂತಹ ಏಕಾಂತದ 
ಅನುಭವ. 
ಮೋಕ್ಸವು ಸಮಾಜತೀತ ಸ್ಥಿತಿಯಾದರೂ, ಈ ಮೌಲ್ಯವು ಸಮಾಜದ ಮೇಲೆ ಅದ್ಭುತ ಪರಿಣಾಮ 
ವನ್ನು ಉಂಟುಮಾಡುತ್ತದೆ. ಏಕೆಂದರೆ ಇದು ಧರ್ಮದ ಶಕ್ತಿಯನ್ನು ವೃದ್ಧಿಸುತ್ತದೆ. ಮೋಕ್ಸದ 
ಆದರ್ಶ ಮತ್ತು ಅನುಭವ ಸಾಮಾಜಿಕ ಸನ್ನಿವೇಶದ ಮೂಲಕ ವ್ಯಕ್ತವಾದಾಗ ಅದೇ ಧರ್ಮ. 
ವೇದಾಂತವು ಪುರುಷಾರ್ಥಗಳನ್ನು ವಿವರಿಸುವಾಗ ಇಡೀ ಮಾನವ ಕೋಟಿಯನ್ನು ದೃಷ್ಟಿಯಲ್ಲಿ 
ಇಟ್ಟುಕೊಂಡಿರುತ್ತದೆ- ಕೇವಲ ಒಂದು ದೇಶವನ್ನಾಗಲಿ, ಮತವನ್ನಾಗಲಿ, ಜಾತಿಯನ್ನಾಗಲಿ ಅಲ್ಲ. 
ಧರ್ಮದ ಮಾರ್ಗದರ್ಶನದಲ್ಲಿರುವ ಅರ್ಥಕಾಮಗಳು ಉತ್ತಮವಾಗಿರುತ್ತವೆ. ಆ ಮಾರ್ಗದರ್ಶನ 
ನಿಲ್ಲದಿದ್ದರೆ ಅವು ಹಾನಿಕರ. “ಧರ್ಮಾವಿರುದ್ಧೋ ಭೂತೇಷು ಕಾಮೋಟ್ನು ಭರತರ್ಷಭ 
“ಧರ್ಮಕ್ಕೆ ವಿರುದ್ಧವಾದ ಕಾಮವೇ ನಾನಾಗಿದ್ದೇನೆ'ಎಂದು ಶ್ರೀಕೃಷ್ಣನು ಧರ್ಮ ಸಮ್ಮ 
ಕಾಮವನ್ನು ಪ್ರತಯಸುತ್ತಾನ್ಸ್ಸ್ಸ। Math Collection. Digitized by eGangotri 


ಇಂ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 

ಅರ್ಥ ಕಾಮಗಳಲ್ಲಿ ತೃಪ್ತಿಯನ್ನು ಪಡೆಯದೆ ಅವುಗಳನ್ನು ಮೀರಿ ಧರ್ಮ ಮತ್ತು ಮೋಕ್ಷಗಳನ್ನು 
ಆಶ್ರಯಿಸುವುದು ಒಂದು ಅಪೂರ್ವವಾದ ಮಾನವ ಸಾಮರ್ಥ್ಯ. ಈ ಮುಂದಿನ ಹಂತವನ್ನು ತಲುಪ 
ದಿದ್ದರೆ ಮಾನವ ಜೀವನವು ನಿಂತ ನೀರಾಗುತ್ತದೆ ಮತ್ತು ಅರ್ಥ ಕಾಮಗಳ ಅನುಭವ ಅಸ್ವಾಭಾವಿಕ 
ವಾಗುತ್ತದೆ ಹಾಗೂ ವ್ಯಕ್ತಿ ಮತ್ತು ಸಮಾಜಗಳೆರಡಕ್ಕೂ ಹಾನಿಕರವಾಗುತ್ತದೆ. ಧರ್ಮ ಮತ್ತು 
ಮೋಕ್ಷದ ಆದರ್ಶಗಳೇ ಮಾನವಜನ್ಮವನ್ನು ಪ್ರಾಣಿಯ ಹಂತದಿಂದ ಮೇಲೆತ್ತುವುದು--"ಧರ್ಮೇನ 
ಹೀನಃ ಪಶುಭಿಃ ಸಮಾನಃ'-- "ಧರ್ಮವಿಲ್ಲದವನು ಪಶುವಿಗೆ ಸಮಾನ' ಎಂದು ಹಿಂದೂ 
ಸಂಪ್ರದಾಯ ಹೇಳುತ್ತದೆ. “ಗೀತಾರಹಸ್ಕ” ಎಂಬ ತಮ್ಮ ಗ್ರಂಥದಲ್ಲಿ ಲೋಕಮಾನ್ಯ ತಿಲಕರು 
ಭೌತವಾದಿ ಇಂಗ್ಲಿಷ್‌ ದಾರ್ಶನಿಕನಾದ ಜಾನ್‌ಸ್ಟುವರ್ಟ್‌ ಮಿಲ್‌ನ ವಾಕ್ಕವೊಂದನ್ನು ಉಲ್ಲೇಖಿಸು 
ತ್ತಾರೆ (ಪು. ೧೫೬). ಈ ಸಂದರ್ಭದಲ್ಲಿ ಆ ಹೇಳಿಕೆ ತುಂಬ ಔಚಿತ್ಯಪೂರ್ಣವಾಗಿದೆ. ಆ ವಾಕ್ಕ 
ಇಂತಿದೆ : 
“ಹಂದಿಯಂತೆ ತೃಪ್ತನಾಗಿರುವುದಕ್ಕಿಂತ ಅತೃಪ್ತ ಮಾನವನಾಗಿರುವುದು ಒಳ್ಳೆಯದು. ಅತೃಪ್ತ 
ಸಾಕ್ರಟೀಸನಾಗಿರುವುದು ತೃಪ್ತ ಮೂರ್ಯನಾಗಿರುವುದಕ್ಕಿಂತ ಒಳ್ಳೆಯದು. ಮೂರ ಅಥವಾ 
ಹಂದಿಯ ಅಭಿಪ್ರಾಯ ಬೇರೆಯಾಗಿದ್ದರೆ ಅದಕ್ಕೆ ಕಾರಣ ಅವರು ತಮ್ಮ ಸ್ಥಿತಿಯನ್ನು ಮಾತ್ರ 
ಅರ್ಥ ಮಾಡಿಕೊಳ್ಳಬಲ್ಲರು.” (Utilitarianism, ಪು. ೧೪). 

ಹಿಂದೂ ಆಧ್ಯಾತ್ಮಿಕ ಸಂಪ್ರದಾಯ ಬೋಧಿಸುತ್ತದೆ. (ಮನುಸ್ಮೃತಿ, ೪.೧೭೬) : 

ಪರಿತ್ಯಜೇತ್‌ ಅರ್ಥಕಾಮೌ ಯೌ ಸ್ಕಾತಾಂ ಧರ್ಮವರ್ಜಿತೌ | 

ಧರ್ಮಂ ಚಾಪ್ಯಸುಖೋದರ್ಕಂ ಲೋಕವಿಕ್ರುಷ್ಟಮೇವ ಚ ॥ 

ಧರ್ಮವರ್ಜಿತವಾದ ಅರ್ಥಕಾಮಗಳನ್ನು ತ್ಯಜಿಸು ತನ್ನ ಮತ್ತು ಜನರ ದುಃಖಕ್ಕೆ ಕಾರಣ 
ವಾದ ಧರ್ಮವನ್ನೂ ತ್ಯಜಿಸು. 
ಆದ್ದರಿಂದ ಯಜುಮಾರ್ಗದ ಮೂಲಕ ಮತ್ತು ಪ್ರಾಮಾಣಿಕ ಶ್ರಮದ ಮೂಲಕ ಹಣವನ್ನು 


ಸಂಪಾದಿಸುವುದು ಧರ್ಮಸಮ್ಮತವಾದುದು. ಆದರೆ ಲೋಭದಿಂದ ಅನೈತಿಕ ಮಾರ್ಗವನ್ನು 


ಹಿಡಿಯುವುದು ಅಧರ್ಮ--ಅಂದರೆ ಅದು ಸಾಮಾಜಿಕ ಹಿತಕ್ಕೂ ವ್ಯಕ್ತಿಯ ಆಧ್ಯಾತ್ಮಿಕ 
ಬೆಳವಣಿಗೆಗೂ ವಿರುದ್ಧವಾದುದು. ಸಮಾಜದಲ್ಲಿ ದುರ್ಬಲ ಮತ್ತು ಸಬಲ ವ್ಯಕ್ತಿಗಳನ್ನು ಸಮಾನ 
ವಾಗಿ ಮಾಡುತ್ತದೆ. ಧರ್ಮದ ನಿಗ್ರಹ ಇಲ್ಲದಿದ್ದರೆ ಬಲವಂತ ವ್ಯಕ್ತಿಯು ಅರ್ಥಕಾಮಗಳೆಲ್ಲವನ್ನೂ 
ತನ್ನದಾಗಿಸಿಕೊಳ್ಳುತ್ತಾನೆ, ಮತ್ತು ದುರ್ಬಲನು ಮೂಲಭೂತ ಆವಶ್ಯಕತೆಗಳಿಂದ ವಂಚಿತನಾಗುತ್ತಾನೆ. 
ಊಳಿಗಮಾನ್ಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆಗಿದ್ದುದು ಇದೇ. ಅಂತಹ ವ್ಯವಸ್ಥೆಯಲ್ಲಿ ಉಳ್ಳವರು 
ಜೀವನದ ಎಲ್ಲ ಸುಖ ಸಂಪತ್ತುಗಳನ್ನು ಪಡೆಯುತ್ತಾರೆ ಮತ್ತು ಇಲ್ಲದವರಿಗೆ ಏನೂ ಇಲ್ಲ- 
ತನಗ ಹತ್ತಿರದ ಜೀವನವನ್ನು ನಡೆಸುತ್ತಾರೆ. ನಮ್ಮ ಸಮಾಜಕ್ಕೆ ನೈತಿಕ ಮತ್ತು ಮಾನವೀಯ 

ಗ ದು ಮೂಲಕ ನಮ್ಮ ಪ್ರಜಾಸತ್ತಾತ್ಮಕ ಸಮಾಜವನ್ನು ಸಂಪೂರ್ಣ 


೧೦. ಸರಸ್ವತಿ ಮತ್ತು ಲಕ್ಷ್ಮಿ : ಇವರ ನಿಜವಾದ ವೈಶಿಷ್ಟ್ಯ 
ಈ ಸಂದರ್ಭದಲ್ಲಿ ಮುಖ್ಯ ಹಿಂದೂ ಕಲ್ಪನೆಗಳಾದ ಸರಸ 
ತಿ ಮತ್ತು ಲಕ್ಷ್ಮಿಯರ ವೈಶಿಷ್ಟ್ಯವನ್ನು 
ಅರ್ಥಮಾಡಿಕೊಳ್ಳುವುದು ಅತ್ಯಂತ ಅವಶ್ಯಕ, ಸರಸ್ಪತಿ ಜ್ಞಾನವನ್ನು ಪ್ರತಿನಿಧಿಸುತ್ತಾಳೆ. ಅದು ತಲೆಗೆ 
ತುರುಕಿದ ನಿರ್ಜೀವ ಜ್ಞಾನವಲ್ಲ. ಮಾನವ ಸ್ಫರೂಪದ ಸತ್ಯಾನ್ವೇಷಣೆಯಿಂದ ದೊರೆತ ಜ್ಞಾನವದು. 
ಹಾಗೆಯೇ ಲಕ್ಷ್ಮಿ ಎಂದರೆ ಕೇವಲ ಐಶ್ಚರ್ಯವಲ್ಪ ಕ ಉದ್ಯಮದಲ್ಲಿ ತೊಡಗಿಸಿದ 


ರಚನಾತ ದ್ರ 
CC-0. Jangamwadi Math Collection. Digitize# by 968 ಂ11 


ಆಡಳಿತದಲ್ಲಿ ಮಾನವೀಯ ಮೌಲ್ಯಗಳು - 
೬೦೩ 
ಸಂಪತ್ತು. ಜ್ಞಾನವನ್ನು ದಕ್ಷ ಮತ್ತು ಸಹಕಾರಯುಕ 
ದೊರೆಯುವ ಪ್ರತಿಫಲವೇ ನಿಜವಾದ ಐಶ್ವರ್ಯ ಮ ಜ್‌ ಭಾಷು ಸ 
ಸರಸ್ವತಿ ಎಂದರೆ ಶುದ್ಧ ವಿಜ್ಞಾನ ಮತ್ತು ಲಕ್ಷ್ಮಿ ಎಂದರೆ ಪ್ರಾಯೋಗಿಕ ವಿಜ್ಞಾನ, ಹೀಗೆ ಸರಸ್ವತಿಯಿಂದ 
ಲಕ್ಷ್ಮಿ ಹರಿದು ಬರುತ್ತಾಳೆ. ಇವರಿಬ್ಬರೂ ಪರಸ್ಪರ ದ್ವೇಷಿಗಳಲ್ಲ-_ಎಲಿ ಒಬ್ಬಳಿರುವಳೆ 
ಮತ್ತೊಬ್ಬಳಿರುವುದಿಲ್ಲ ಎಂಬ ಕಲ್ಪನೆ ನಮ್ಮ ಇತಿಹಾಸದ ಅವನತಿಯ ಕಾಲದಲ್ಲಿ ಉದ್ದ ವಸನ” 
ಈ ಸುಂದರ ದೇವಿಯರ ವಿಗ್ರಹವನ್ನೊ ಚಿತ್ರವನ್ನೊ ಮುಖ್ಯವಾಗಿ ಜುಜಸಯ 
pe) 
ಬ್ಲ ಮು ಐಶ್ವರ್ಯವನ್ನು ಸಂಪಾದಿಸುವುದಲ್ಲ- ಎಂದು ಬೋಧಿಸಿದುದು ಈ ಅವನತಿಯ 
ಈ ಪಾಠವನ್ನು ನಾವು ಇಂದು ಅವಶ್ಯವಾಗಿ ಕಲಿಯಬೇಕಾಗಿ 

ಮತ್ತು ಬಡತನದ ರಾಕ್ಷಸರನ್ನು ನಮ್ಮ ನಾಡಿನಿಂದ ಬ ಜತ್‌ od 
ಮತ್ತು ಸಂಪತ್ತಿನ ನಾಡೆಂದು ಪರಿಗಣಿಸಲ್ಪಟ್ಟಿತ್ತು. ಆಧುನಿಕ ಪಾಶ್ಚಾತ್ಮ ಇತಿಹಾಸವು ಈ ಇಬ್ಬರೂ 
ಸ್ನೇಹಮಯ ಸಹೋದರಿಯರು ಎಂಬುದನ್ನು ಬೋಧಿಸುತ್ತದೆ. ಮೊದಲು ಸರಸ್ವತಿಯ ಪೂಜೆ. 
ಅಂದರೆ ವೈಜ್ಞಾನಿಕ ಸಂಶೋಧನೆಗಳ ಮೂಲಕ ಜ್ಞಾನವನ್ನು ಸಂಪಾದಿಸಿ ಅರಗಿಸಿಕೊಂಡು ಎಲೆಡ 
ಹರಡಬೇಕು. ಅನಂತರ ಲಕ್ಷ್ಮೀ ಪೂಜೆ--ಅಂದರೆ ಆ ಜ್ಞಾನವನ್ನು ಮಾನವ ಪ್ರಯತ್ನದ ಎಲ್ಲ 
ಕ್ಷೇತ್ರಗಳಿಗೂ ಅನ್ವಯಿಸಿ ಸಾಮಾಜಿಕ ಆಭ್ಯುದಯವನ್ನು ಸಾಧಿಸುವುದು. ಸರಸ್ವತಿ ಮತ್ತೂ ಲಕಿ 
ಈ ಶಕ್ತಿಗಳ ಸಮನ್ವಯವನ್ನೇ ನಾನು ಹಿಂದೆ ಉಲ್ಲೇಖಿಸಿದ ಭಗವದ್ಗೀತೆಯ ಕೊನೆಯ ಶ್ಲೋಕ 
ಸೂಚಿಸುವುದು. | 

ನಮ್ಮ ಜನಗಳ ನಡುವೆ ಶಿಕ್ಷಣವನ್ನೂ ಜ್ಞಾನವನ್ನೂ ಹರಡುವುದರ ಮೂಲಕ ಸರಸ್ವತಿಯ ನೈಜ 
ಪೂಜೆಯ ಆವಶ್ಯಕತೆ ಇಂದು ಬಹಳವಿದೆ. ಕೊನೆಯ ಪಕ್ಷ ಎಂಟನೆಯ ತರಗತಿಯವರೆಗಾದರೂ 
ನಮ್ಮೆಲ್ಲ ಜನರೂ ಶಿಕ್ಷಣವನ್ನು ಪಡೆದರೆ ಎಂಥ ಅದ್ಭುತ ಮಾನಸಿಕ ಶಕ್ತಿಯನ್ನು ಉತ್ಪಾದಿಸಬಹುದು 
ಎಂಬುದನ್ನು ಕಲ್ಪಿಸಿಕೊಳ್ಳಿ. ಪ್ರತಿಯೊಬ್ಬನೂ ಪ್ರೌಢಶಾಲೆಯ ಹಂತವನ್ನಾದರೂ ತಲುಪಿದರೆ ಇನ್ನೂ 
ಒಳ್ಳೆಯದು. ಈ ರೀತಿ ಶಿಕ್ಷಣದ ಹರಡುವಿಕೆಯಿಂದ ಅಭೂತಪೂರ್ವ ರಚನಾತ್ಮಕ ಮತ್ತು ಇತರ 
ಆರ್ಥಿಕ ಚಟುವಟಿಕೆಗಳು ಹೊರಹೊಮ್ಮುವುವು, ಮತ್ತು ಇದರಿಂದ ಉದ್ಯೋಗಾವಕಾಶಗಳೂ 
ಬ್ಯಾಂಕ್‌ ಸೇವೆಗಳೂ ವಿಸ್ತರಿಸುವುವು. ಎಲ್ಲ ಬ್ಯಾಂಕ್‌ ಮತ್ತು ರಚನಾತ್ಮಕ ಉದ್ಯಮಗಳ ಅಧಿದೇವತೆ 
ಲಕ್ಷ್ಮಿ. ಇದನ್ನು ಸಾಧಿಸಬೇಕಾದರೆ ಮೊದಲು ಶಿಕ್ಷಣ ಮತ್ತು ಸಂಶೋಧನೆಗಳ ಕ್ಷೇತ್ರದಲ್ಲಿ ಕ್ರಾಂತಿ 
ಯಾಗಬೇಕು. ಇದರ ಅಧಿದೇವತೆ ಸರಸ್ವತಿ. 


೧೧. ಆಡಳಿತ ತತ್ತ್ವ ಮತ್ತು ತಂತ್ರ 


ಯುದ್ಧಪೂರ್ವ ಸಮಯದಲ್ಲಿ ಭಾರತವು ಆಡಳಿತ ತಂತ್ರವನ್ನು ಹೆಚ್ಚಾಗಿ ಬ್ರಿಟನ್ನಿನಿಂದ 
ಕಲಿಯಿತು. ಯುದ್ಧೋತ್ತರ ಸಮಯದಲ್ಲಿ ಇದು ಮತ್ತು ಇತರ ಜ್ಞಾನ ಮತ್ತು ತಂತ್ರಗಳ ಕ್ಷೇತ್ರಗಳಲ್ಲಿ 


ಸಂಯುಕ್ತ ಸಂಸ್ಥಾನಗಳ ಕಡೆ ತಿರುಗುತ್ತಿದೆ. ಈಗ ನಾವು ಇನ್ನೂ ಅನೇಕ ದೇಶಗಳಿಂದ ಕಲಿಯ ' 


ತ್ತಿದ್ದೇವೆ. ಆಧುನಿಕ ಕೈಗಾರಿಕೀಕರಣ ವಿಸ್ತಾರವಾಗುತ್ತ ಹೋದಂತೆಲ್ಲ ಆಡಳಿತದ ಪ್ರಾಮುಖ್ಯತೆಯೂ 
ವೃದ್ಧಿಸುತ್ತಿದೆ. ಹಣವನ್ನು ಬಂಡವಾಳದಲ್ಲಿ ತೊಡಗಿಸುವುದು, ಅಪಾರ ಭೌತಿಕ ಸಂಪನ್ಮೂಲವನ್ನು 

ಮತ್ತು ನಿರಂತರವಾಗಿ ವಿಸ್ತರಿಸುತ್ತಿರುತ್ತಿರುವ ಕಾರ್ಮಿಕ ಶಕ್ತಿಯನ್ನು ಉಪಯೋಗಿಸಿ 
ಕೊಳ್ಳುವುದು ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸ 


ಬೇಕಾಗಿದೆ. ಆನುವಂಶಿಕವಾಗಿದ್ದ ಕೈಗಾರಿಕೋದ್ಯಮವು ಈಗ ವೃತ್ತಿಪರವಾಗಿ ವಿಸ್ತಾರಗೊಳ್ಳುತ್ತಿದೆ. 


CC-0. Jangamwadi Math Collection. Digitized by eGangotri 


೬೦೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಇದಕ್ಕೆ ಸಂಬಂಧಿಸಿದಂತೆ ಆಡಳಿತ ತರಬೇತಿಯ ಆವಶ್ಯಕತೆಯೂ ಅಧಿಕವಾಗುತ್ತಿದೆ. ಈ ಅವಶ್ಯಕತ 
ಯನ್ನೂ ಪೂರೈಸಲು ದೇಶಾದ್ಯಂತ ಆಡಳಿತ ತರಬೇತಿ ಸಂಸ್ಥೆಗಳು ಮತ್ತು ಶಾಲೆಗಳು ಹುಟ್ಟಿಕೊಳ್ಳು 
ಸೌ ತತ್ವದ ವಿಷಯದಲ್ಲಿ ಇತ್ತೀಚೆಗೆ ಆಸಕ್ತಿ ಅಧಿಕವಾಗುತ್ತಿದೆ. ಹಾಗೆಯೆ ಭಾರತವು 
ತನ್ನದೇ ಆದ ಆಡಳಿತ ತತ್ತ್ವವನ್ನು ಹೊಂದಿದೆಯೋ ಎಂಬ ಪ್ರಶ್ನೆಯನ್ನೂ ಹೆಚ್ಚಾಗಿ ಕೇಳಲಾಗುತ್ತಿದೆ. 
"ಪ್ರತಿಯೊಂದು ದೇಶ ಮತ್ತು ಸಂಸ್ಕೃತಿಯೂ ಆಡಳಿತ ವಿಷಯದಲ್ಲಿ ಮತ್ತು ಇತರ ಸಾಮೂಹಿಕ 
ಜೀವನ ಮತ್ತು ಚಟುವಟಿಕೆಯ ವಿಷಯದಲ್ಲಿ ತನ್ನದೇ ಆದ ದೃಷ್ಟಿಕೋನವನ್ನು ಹೊಂದಿರುತ್ತದೆ. 
ಇಂದು ಎರಡು ಶ್ರೇಷ್ಠ ರಾಷ್ಟ್ರಗಳು ನಮ್ಮ ಮುಂದಿರುವುವು: ಅಮೆರಿಕ ಮತ್ತು ಜಪಾನ್‌ ಇವೆರಡೂ 
ಆಡಳಿತ ಕ್ಷೇತ್ರದಲ್ಲಿ ತಮ್ಮದೇ ವಿಶಿಷ್ಟತೆಯನ್ನು ಪಡೆದಿರುವುವು ಮತ್ತು ತಮ್ಮದೇ ಆದ ಆಡಳಿತ 
ತತ್ತ್ವವನ್ನು ಪಡೆದಿರುವುವು. ಭಾರತದಲ್ಲಿರುವ ಅನೇಕರು ನಮ್ಮ ದೇಶದಲ್ಲಿಯೂ ಒಂದು 
ನಿರ್ದಿಷ್ಟವಾದ ಆಡಳಿತ ತತ್ತ್ಯವಿದೆ ಎಂಬುದನ್ನು ಅರಿಯದು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ 
ಜನರು ಅದನ್ನು ತಿಳಿಯಲು ಆಸಕ್ತರಾಗಿರುವುದು ಸಂತೋಷದ ವಿಷಯ. ಅನೇಕ ಭಾರತೀಯ 
ಬರಹಗಾರರು ಈ ವಿಷಯದ ಮೇಲೆ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ಯೋಗದರ್ಶನ ಮತ್ತು 
ಭಗವದ್ಗೀತೆಯ ಭಾವನೆಗಳ ಆಧಾರದ ಮೇಲೆ ಈ ವಿಷಯವನ್ನು ವಿವರಿಸಲು ಪ್ರಯತ್ನಿಸಿದ್ದಾರೆ. 
ಯುದ್ಧೋತ್ತರ ಸಮಯದಲ್ಲಿ ಅಮೆರಿಕ ಮತ್ತು ಇತರ ಪಾಶ್ಚಾತ್ಯ ರಾಷ್ಟ್ರಗಳು ಆಡಳಿತ ತತ್ತ್ವ 
ಮತ್ತು ತಂತ್ರಗಳ ವಿಷಯದಲ್ಲಿ ಅಪೂರ್ವ ಮುನ್ನಡೆಯನ್ನು ಸಾಧಿಸಿದವು. ಈಗ ಪೌರ್ವಾತ್ಮ 
ದೇಶವಾದ ಜಪಾನಿನ ಕಡೆ ಎಲ್ಲರ ಗಮನ ಸೆಳೆಯುವಂತಾಗಿದೆ. ಇದರಿಂದಾಗಿ ಈ ವಿಷಯಕ್ಕೆ 
ಸಂಬಂಧಿಸಿದಂತೆ ಪೌರ್ವಾತ್ಮ ದರ್ಶನದ ಬಗ್ಗೆ ಆಸಕ್ತಿ ಅಧಿಕವಾಗುತ್ತಿದೆ. ಜಪಾನ್‌ ಪದ್ಧತಿಯೇ 
ಹೆಚ್ಚು ಉತ್ತಮವೆಂದು ಪ್ರತಿಪಾದಿಸಿಸುವ ಅನೇಕ ಗ್ರಂಥಗಳನ್ನು ಅಮೆರಿಕನರೇ ಬರೆಯುತ್ತಿದ್ದಾರೆ. 
ಶೈಲಿ ಮತ್ತು ವಿಷಯ ಪ್ರತಿಪಾದನೆ ಅತ್ಯಂತ ಸುಂದರವಾಗಿರುವ ಅಂತಹ ಒಂದು ಗ್ರಂಥವೆಂದರೆ 
ಇಲ್ಲಿ ‘The Art of Japanese Management’, ಗ್ರಂಥಕರ್ತರು ರಿಚರ್ಡ್‌ ಟ್ಕಾನರ್‌ ಪ್ಯಾಸ್ಕಲ್‌ 
ಮತ್ತು ಆಂಥೋನಿ ಜಿ. ಆಥೋಸ್‌. ಇದರ ರಕ್ಷಾ ಪುಟದಲ್ಲಿರುವ Washington Post ನ ಹೇಳಿಕೆ 
ಹೀಗಿದೆ : “ಜಪಾನಿನ ವ್ಯಾಪಾರ ತಂತ್ರದಿಂದ ಏನಾದರೂ ಬಹುಮುಖ್ಯ ಪಾಠ ಕಲಿಯುವುದಿದ್ದರೆ 
ಅದು ಹೇಗೆ ನಿರ್ವಹಿಸಬೇಕು ಎಂಬುದು.” ಪ್ರಸಿದ್ಧ ಅಮೆರಿಕನ್‌ ಕಂಪನಿಯ ಆಡಳಿತ ನಿರ್ದೇಶಕರು 
ಆ ಪುಸ್ತಕಕ್ಕೆ ಬರೆದ ತಮ್ಮ ಪೀಠಿಕೆಯಲ್ಲಿ ಅಮೆರಿಕನ್‌ ಪದ್ಧತಿಯ ಕೊರತೆಗಳನ್ನು ಪ್ರಸ್ತಾಪಿಸುತ್ತ 
ಬರೆಯುತ್ತಾರೆ : 
ಈ ಗ್ರಂಥವು ಅತ್ವಂತ ಮುಖ್ಯವಾದುದು. ಅದರ ಪ್ರಾಮುಖ್ಯತೆ ಇರುವುದು ಅದು ಪ್ರಕಟಿ 
ವಾದ ಸಮಯ ಮತ್ತು ಅದರ ವಿಷಯದಿಂದಾಗಿ. ಆಡಳಿತ ಪದ್ಧತಿಗೆ ಸಂಬಂಧಿಸಿದಂತೆ ಒಂದು 
ಹೊಸ ಸಂಶೋಧನೆ ಇಂದು ಆವಶ್ಯಕವಾಗಿದೆ ಶೈಕ್ಷಣಿಕ ಪತ್ರಿಕೆಗಳು ವ್ಯಾಪಾರಕ್ಕೆ ಸಂಬಂಧಪಟ್ಟಿ 
ಪತ್ರಿಕೆಗಳು ಮತ್ತು ಜನಪ್ರಿಯ ಮಾಧ್ಯಮಗಳು ಅಮೆರಿಕ ಉದ್ಯಮದ ದುರ್ಬಲ ಮತ್ತು 
ಸ್ಪರ್ಧಾತ್ಮಕ ನಿರ್ವಹಣೆಯ ಆಡಳಿತಾತ್ಮಕ ಕಾರಣಗಳನ್ನು ಕುರಿತು ಆಲೋಚನೆ ನಡೆಸಿವೆ 
ಉನ್ನತ ಆಡಳಿತಗಾರರು ಅವರಿಗೆ ತರಬೇತಿ ನೀಡುವ ಶಿಕ್ಷಣ ಸಂಸ್ಥೆಗಳು ಮತ್ತು ಅವರಿಗೆ ಸಲಹೆ 
ನೀಡುವ ಸಲಹೆಗಾರರು ಇವರೆಲ್ಲರೂ ವಿಶ್ಲೇಷಣಾತ್ಮಕ ತಂತ್ರಕ್ಕೆ ಹೆಚ್ಚು ಒತ್ತನ್ನು ನೀಡಿದುದು 
ತಪ್ಪಾಗಿದೆ ಇದು ತುಂಬ ಸಂಕುಚಿತ ಭಾವನೆ ಮತ್ತು ಅದರ ಕಾರ್ಯಕಾರಿ ಪರಿಣಾಮ ಅಲ್ಬಕಾಲಕ್ಕೆ 
ಸೀಮಿತವಾದುದು. ' 


ಅಮೆರಿಕನ್‌ ಆಡಳಿತದಲ್ಲಿಯ ದುರ್ಬಲತೆಯಿಂದಾಗಿ ಅಂತರರಾಷ್ಟ್ರೀಯ ಸ್ಪರ್ಧೆಯಲ್ಲಿ 


CC-0. Jangamwadi Math Collection. Digitized by eGangotri 


ಆಡಳಿತದಲ್ಲಿ ಮಾನವೀಯ ಮೌಲ್ಯಗಳು 


ಈ ಭಾವನೆ ಸಂಸ್ಥೆಗಳು ಹೆಚ್ಚು ಸಮರ್ಥವಾಗಿ ಹೆಚ್ಚು ಸಮಯ ಕಾರ್ಯವೆಸಗಲು ಸಹಾಯ 
ಮಾಡುತ್ತದೆ. 7% 7-5 11066 ಎಂದು ಕರೆಯಲ್ಪಡುವ ಇಂತಹ ಭಾವನೆಯನ್ನೇ ಲೇಖಕರು 
ಮುಂದಿಡುತ್ತಾರೆ ॥ 

7.5 71066! ಭಾವನೆ ಯಾವುದೆಂದರೆ: Strategy (ತಂತ್ರ) Structure (ರಚನಾಕ್ರಮ), System 
(ಪದ್ಧತಿ), 5/8 (ಸಿಬ್ಬಂದಿ), yl (ಶೈಲಿ), Still (ಕೌಶಲ) ಮತ್ತು Superondinate goal 
(ಅಸಾಧಾರಣ ಗುರಿ). ಕೊನೆಯದು ಮೊದಲ ಮೂರು ಯಾಂತ್ರಿಕ ಭಾವನೆ ಮತ್ತು ಉಳಿದ ಮೂರು 
ಭಾವನೀಯ ಭಾವನೆ ಇವುಗಳ ನಡುವೆ ಬರುತ್ತದೆ. ಆಸಾಧಾರಣ ಗುರಿ ಯಾವುದೆಂದರೆ, ಜಪಾನೀಯರ 
ಪ್ರಕಾರ, ಮೌಲ್ಯ ಮತ್ತು ಗುರಿಗಳ ಸಮ ಹಂಚಿಕೆ. ಇದು ಎಲ್ಲ ಯಶಸ್ವೀ ಉದ್ಯಮಗಳ ರ 
ಸಮರ್ಥವಾಗಿ ಒಗ್ಗೂಡಿಸುತ್ತದೆ. ಇದನ್ನೇ ನಾವು ಧರ್ಮ ಎಂದು ಕರೆಯಬಹುದು. ಪೀಠಿಕೆ ಮತ್ತೆ 
ಹೇಳುತ್ತದೆ : 

7-5 model ಅನ್ನು ವಿವರಿಸುವಾಗ ಪ್ಯಾಸ್ಕಲ್‌ ಮತ್ತು ಆಭೋಸ್‌ ಮೂರು ದಶಕಗಳಿಂದ 
ಪ್ರಚಲಿತವಿರುವ ವಿಶ್ಲೇಷಣಾತ್ಮ ಕ ವಿಧಾನಗಳನ್ನು ಅಲ್ಲಗಳೆಯುವುದಿಲ್ಲ. ಈ ವಿಧಾನಗಳು 
ವ್ಯಾಪಾರ ತಂತ್ರವನ್ನು ರೂಪಿಸಲು ಪರಿಣಾಮಕಾರಿಯಾದ ಸಾಂಸ್ಥಿಕ ರಚನೆಯನ್ನು ಬೆಳೆಸಲು 
ಮತ್ತು ದೊಡ್ಡ ಮತ್ತು ಚಿಕ್ಕ ವ್ಯಾಪಾರನಿರ್ವಹಣೆಗಾಗಿ ಉಪಯುಕ್ತ ಪದ್ದತಿಯನ್ನು ನಿರೂಪಿಸಲು 
ತುಂಬ ಸಹಾಯ ಮಾಡಿವೆ ಈ ವಿಷಯದಲ್ಲಿ ಸಂದೇಹವೇ ಇಲ್ಲ. ಆದರೆ ಶೈಲಿ, ಕೌಶಲ, 
ಸಿಬ್ಬಂದಿ ಮತ್ತು ಆಸಾಧಾರಣ ಗುರಿ. ಇವುಗಳಿಗೆ ಸಂಬಂಧಿಸಿದೆ ಆಲೋಚನೆಯನ್ನು ತಂತ್ರ, 
ರಚನಾಕ್ರಮ ಮತ್ತು ಪದ್ದತಿ ಇವುಗಳಿಗೆ ಸಂಬಂಧಿಸಿದ ಕಲ್ಪನೆಗಳೊಡನೆ ಬೆಳೆಯುವ ಆಡಳಿತೀಯ . 
ಚೌಕಟ್ಟೊಂದನ್ನು ಗ್ರಂಥಕರ್ತರು ಒದಗಿಸುತ್ತಾರೆ. ಈ ಬೆಸೆಯುವಿಕೆಯಿಂದ ಪರಸ್ಪರ 
ಅವಲಂಬನೆಯ ಒಂದು ಜಾಲ ಸಿದ್ಧವಾಗುತ್ತದೆ. ಈ ಪೂರ್ಣ ಜಾಲ ಇಲ್ಲದಿರುವುದು ಅಥವಾ 
ಅದರೊಳಗೆ ಇರುವ ಸಂಘರ್ಷ ಇದೇ ಒಂದು ಉದ್ಯಮದ ದುರ್ಬಲ ಕಾರ್ಯನಿರ್ವಹಣೆಗೆ 
ಕಾರಣ. ಜಪಾನ್‌ ಮತ್ತು ಅಮೆರಿಕದ ಆಡಳಿತ ಪದ್ಧತಿಗಳ ಹೋಲಿಕೆಯ ಮತ್ತು ಅನೇಕ 
ಉದಾಹರಣೆಗಳ ಮೂಲಕ ಈ ಅಂಶವನ್ನು ಸ್ಪಷ್ಟಪಡಿಸಲಾಗಿದೆ. 

"ಮಾನವನು ತನ್ನ ಉಪಕರಣಗಳ ಮೂಲಕ ಸೀಮಿತಗೊಂಡಿರುವುದಕ್ಕಿಂತ ತನ್ನ ದರ್ಶನದ 
ಮೂಲಕ ಹೆಚ್ಚು ಸೀಮಿತಗೊಂಡಿರುವನು' ಎಂದು ಗ್ರಂಥಕರ್ತರು ಪುಸ್ತಕದ ಪ್ರಾರಂಭದಲ್ಲಿ 
ಹೇಳುತ್ತಾರೆ (ಪು. ೨೨-೨೫) : 

ಈ ಪುಸ್ತಕದ ಮುಖ್ಯ ಆಶಯ ಈ ಕೆಳಗಿನಂತಿದೆ: 

ಮೊದಲನೆಯದಾಗಿ ಎಲ್ಲ ಸಮಾಜ ಅಥವಾ ಸಂಸ್ಟೃತಿಗಳೂ, ಸಂಸ್ಥೆಗಳು ಕೆಲಸ 
ಮಾಡುವಂತೆ ಮಾಡಲು ಕೇವಲ ಸೀಮಿತ ಸಂಖ್ಯೆಯ ಉಪಕರಣಗಳನ್ನೂ ಕಂಡು ಹಿಡಿದಿವೆ... 

ಎರಡನೆಯದಾಗಿ ಆಡಳಿತೀಯ ಸತ್ವವು ಅಬಾಧಿತವಲ್ಲ-ಅದು ಸಮಾಜ ಮತ್ತು 

ಸಂಸ್ಪೃತಿಗೆ ಬದ್ಧವಾಗಿರುತ್ತದೆ... ಕ 


ಮೂಂನೆಯಬಾಗ್ಲಿ ವಷ್ಣಧ್ಣೊಧ ವರ್ಷಕ್ಕೆ ಉತ್ಸವ ೫] ಕೆಲಸಮಾಡುವ ಹ 
ಸಮಾನ ಅಂಶಗಳು ಬಹಳವಿರುತ್ತವೆ.. 


ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ನಾವು ಈ ಒಂದು ನಿಲುವಿಗೆ ಬರಲು ಕಾರಣವೇನೆಂಬುದನ್ನು ನೋಡೋಣ... 
ಬೃಹತ್‌ ಪ್ರಮಾಣದ ಉತ್ಪನ್ನಕ್ಕೆ ಕಾರಣವಾದ ಕ್ಲೆಗಾರಿಕಾ ಕ್ರಾಂತಿಯು ಕುಶಲ ವ್ಯಾಪಾರಗಳು 
ಮತು ಅದರಿಂದ ಉಂಟಾದ ಸಾಮಾಜಿಕ ಸಂಬಂಧ -ಇವುಗಳ ಪ್ರಾಮುಖ್ಯವನ್ನು ಹ್ರಸ್ವ 
ಗೊಳಿಸಿತು. "ಉತ್ಪಾದನೆಯ ಅಂಶಗಳು' (ನಲ, ದುಡಿಮೆ ಮತ್ತು ಬಂಡವಾಳ) ಎಂಬ 
ಭಾವನೆಯು ಪಾಶ್ಚಾತ್ಮ ಮಾನವಕೋಟಿಯ ದೃಷ್ಟಿಯ ಮೇಲೆ ಕ್ರಾಂತಿಕಾರಕ ಪರಿಣಾಮವನ್ನು 
` ಉಂಟುಮಾಡಿದೆ ಮಾನವರು(ದುಡಿಯುವವರು) ಒಟ್ಟು ಸಮಾಜದ ಅವಿಭಾಜ್ಯ ಅಂಗಗಳಾಗಿ 
ಉಳಿಯಲಿಲ್ಲ. ಬದಲು ದುಡಿಯುವ ವ್ವಕ್ತಿಯು ಉತ್ಪನ್ನ ಪ್ರಕ್ರಿಯೆಯ ಒಂದು ಭಾಗ ಮತ್ತು 
ವಸ್ತುವಾಗಿ ಪರಿಣಮಿಸಿದನು. "ದುಡಿಮೆ'ಯ ಈ ದೃಷ್ಟಿಯಿಂದಾಗಿ ಮಾನವನ ಸಾಮಾಜಿಕ 
ಮತ್ತು ಆಧ್ದಾತ್ಮಿ ಕವ್ವಕ್ತಿತ್ಸವೇ ಬೇಡೆ ಕೈಗಾರಿಕಾ ಕ್ಷೇತ್ರದಲ್ಲಿ ಉತ್ಪಾದಕನಾಗಿ ಅವನವೃಕ್ತಿತ್ವವೇ 
ಬೇರೆ ಎಂಬಂತಾಯಿತು. ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಜೀವನವು ಕಾರ್ಯಕ್ಷೇತ್ರದಿಂದ 
ಹೊರಗೇ ಉಳಿಯಬೇಕೆಂಬ ಹಳೆಯ ಭಾವನೆಗೇ ಒತ್ತು ನೀಡಿದಂತಾಯಿತು. ಪಾಶ್ಚಾತ್ಮ 
ಆಲೋಚನಾ ಕ್ಷೇತ್ರದಲ್ಲಿ ಈ ಭಾವನೆ ಇನ್ನೂ ಉಳಿದುಕೊಂಡಿದೆ, ಮತ್ತು ಇಂದಿನ ಸಮಸ್ಯೆಗೆ 
ಇದೂ ಒಂದು ಕಾರಣವಾಗಿದೆ... 
ಪೌರ್ವಾತ್ಮ ಮತ್ತು ಪಾಶ್ಚಾತ್ಮ ಸಂಸ್ಥೆಗಳಿಗೆ ಇರುವ ವೃತ್ಯಾಸವಿದು: ಪಶ್ಚಿಮದಲ್ಲಿ ಸಾಂಸ್ಥಿಕ . 
ರಚನೆ ಮತ್ತು ಔಪಚಾರಿಕ ಪದ್ಧತಿಗಳಿಗೆ ಹೆಚ್ಚು ಒತ್ತನ್ನು ನೀಡಲಾಗಿದೆ ಪೌರ್ವಾತ್ಯ ಸಂಸ್ಥೆಗಳಲ್ಲಿ 
ಇದುವರೆವಿಗೂ ಸಾಂಸ್ಥಿಕ ರಚನೆ ಮತ್ತು ಪದ್ಧತಿಗಳ ವಿಷಯದಲ್ಲಿ ಚಿಂತನೆ ನಿಧಾನವಾಗಿ 
ನಡೆದಿದ್ದು ಸಾಮಾಜಿಕ ಮತ್ತು ಆಧ್ಯಾತ್ಮಿ ಕ ಸಾಧನಗಳಿಗೆ ಹೆಚ್ಚು ಪ್ರಾಮುಖ್ಯವನ್ನು ನೀಡಲಾಗಿದೆ. 
ಪೌರ್ವಾತ್ಮ ಸಮಾಜಗಳಲ್ಲಿ ಜನಸಂಖ್ಯೆ ಅಧಿಕ ಮತ್ತು ಆಧ್ಯಾತ್ಮಿ ಕ ಸಾರ್ವಜನಿಕ ಮತ್ತು 
ಖಾಸಗೀ ವಿಷಯಗಳ ನಡುವೆ ಸಾಮರಸ್ಥವಿದೆ ಅವರ ಸಂಘಟನೆಗಳ ನಿಯಂತ್ರಣ ಕಾರ್ಯ 
ದುಡಿಮೆ ಮತ್ತು ಬಂಡವಾಳ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿರದೆ ಮಾನವನ ಪೂರ್ಣ ಆವಶ್ಯಕತೆ 
ಗಳನ್ನು ಪರಿಗಣಿಸುತ್ತದೆ. ಅವು ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಗಳನ್ನು ಸಂಸ್ಥೆಯ 
ಪ್ರಯೋಜನಕ್ಕಾಗಿ ಪಶ್ಚಿಮದೇಶಗಳಿಗಿಂತಲೂ ಹೆಚ್ಚು ಸಮರ್ಥವಾಗಿ, ಉಪಯೋಗಿಸಿಕೊಳ್ಳು 
ತ್ತವೆ 


೬೦೬ ' 


ಮತ್ಸುಶಿತ ಎಲೆಕ್ಟ್ರಿಕ್‌ ಕಂಪನಿಯ ಯಶಸ್ವಿಯಾದ ಆಡಳಿತೀಯ ತತ್ತ್ವ ಮತ್ತು ಪದ್ಧತಿ 
ಯನ್ನು ಕುರಿತು ಚರ್ಚಿಸುತ್ತ ಗ್ರಂಥಕರ್ತರು "ಆಧ್ಯಾತ್ಮಿಕ ಮೌಲ್ಯಗಳ' ಬಗ್ಗೆ ಹೀಗೆ ಹೇಳುತ್ತಾರೆ : 
(ಪು. ೪೯-೫೨). 
ಔದ್ಯಮಿಕ ಕ್ಷೇತ್ರದಲ್ಲಿ "ಆಧ್ಯಾತ್ಮಿಕ ಶಬ್ದವು ಅಪರಿಚಿತವನಿಸಬಹುದು. ಆದರೂ 
ಮತ್ಸುತಿತ ಕಂಪನಿಯ ತತ್ತ್ವವನ್ನು ವಿವರಿಸಬೇಕಾದರೆ ಈ ಶಬ್ದವನ್ನು ಬಳಸಬೇಕು. ' 
ಮತ್ಸುಶಿತ ತತ್ತ್ವವು ಅದು ಉತ್ಪಾದಿಸುವ ವಸ್ತುಗಳಿಗೆ ಮೀರಿದ ಅರ್ಥಕ್ಕೆ ಒಂದು ತಳಹದಿ 
ಯನ್ನು ಒದಗಿಸುತ್ತದೆ ಜಪಾನಿನಲ್ಲಿ ಮೌಲ್ಯಗಳ ಒಂದು ಸೂತ್ರವನ್ನು ಹಾಡನ್ನೂ ಸಿದ್ಧಪಡಿಸಿದ 
ಮೊಟ್ಟಮೊದಲ ಕಂಪನಿಯೇ ಮತ್ಸುತಿತ “ಪ್ರತಿದಿನ ಬಳಗ್ಗೆ ೮ ಗಂಟೆಗೆ ಜಪಾನಿನಾಡ್ನಂತ 
೮,೦೦೦ ಜನರು ಒಟ್ಟಿಗೆ ಮೌಲ್ಯಗಳ ಸೂತ್ರವನ್ನು ಪಠಿಸುತ್ತಾರೆ ಮತ್ತು ಹಾಡುತ್ತಾರೆ. ಇದು. . 
ಪಶ್ಚಿಮದವರಿಗೆವಿಚಿತ್ರವಿನಿಸಬಹುದು.” ಎಂದು ಒಬ್ಬರು ಕಾರ್ಯ ನಿರ್ವಾಹಕರು ಹೇಳುತ್ತಾರೆ 
ಸಂಘಟನೆಗೆ ಸಂಬಂಧಿಸಿದ ಜೀವನಪೂರ್ತಿ ಅನುಭವ ಶಾಶ್ವತವಾಗಿ ಚಾರಿತ್ರ್ಯವನ್ನು ರೂಪಿಸ 


CC-0. Jangamwadi Math Collection. Digitized by eGangotri 


ಆಡಳಿತದಲ್ಲಿ ಮಾನವೀಯ ಮೌಲ್ಯಗಳು ಟ್‌ | 
ಬಲ್ಲದು ಎಂಬುದನ್ನು ಮತ್ಸುತಿತ ಕಂಡುಕೊಂಡಿತು. ನಮ್ಮ ಜಾಗ್ಯತ ಕಾಲದ 
ವನ್ನು ಆಕ್ರಮಿಸುವ ಕೆಲಸದ ಪರಿಣಾಮಕಾರಿತ್ವವನ್ನು ಬ ಜಟ 
ಶ್ವ ಬ್ಲಿಗಳೆಯುವುದು ಚಿಂತನೆಗೆ ದೂರ 
ವಾದುದು. ಆದ್ದರಿಂದ ಕೆಲಸಗಾರರ ಆಂತರಿಕ ಆವಶ್ಯಕತೆಗಳ ಕಡೆ ಗಮನ ಹರಿಸುವುದು | 
ಉದ್ಯಮದ ಅನಿವಾರ್ಯವಾದ ಜವಾಬ್ದಾರಿ. ಈ ಜವಾಬ್ದಾರಿಯ ಸಾರ್ಭಕತಿ? ಉದ್ಯಮವು ' 
ಸಮಾಜದೊಂದಿಗೂ ವ್ಯಕ್ತಿಯೊಂದಿಗೂ ಕೂಡಿಕೊಳ್ಳುವುದು ಆವಶ್ಸಕ. ಉದ್‌ ಮದ 
ಎ ಕ್ರ ಗ್ರ 
ಮೇಲ್ವಿ ಚಾರಕರು ಮಾನವ ಸಂಪನ್ಮೂ ಲವನ್ನು ಬಳಸಿಕೊಳ್ಳುವುದಷ್ಟೆ: ಅಲ್ಲದೆ ಚಾರಿತ್ರ್ಯವನ್ನು | 
ಬೆಳೆಸುವವರಾಗಿಯೂ ಇರಬೇಕು. | 
ಕೆಲವು ಪಾಶ್ಚಾತ್ಮ ಚಿಂತಕರು ಈ ಭಾವನೆಗಳನ್ನು ಅವ್ಕವಹಾರಿಕ ಅಥವಾ ಮೋಹಾತ್ಮಕ 
ಎಂದೂ ಭಾವಿಸಬಹುದು. ಆದರೆ ಆಡಳಿತ ತತ್ತ್ವ ಮತ್ತು ವ್ಯಾಪಾರದ ಗುರಿ ಇವುಗಳ ನಡುವೆ 
ಇರುವ ಸಂಬಂಧ ಸ್ವಾಭಾವಿಕವೆದು ಜಪಾನೀಯರು ಪರಿಗಣಿಸುತ್ತಾರೆ ಮತ್ಸುತಿತ ಎರಡು | 
ವಿಶಿಷ್ಟ ಬಗೆಯ ತರಬೇತಿಯನ್ನು ನೀಡುತ್ತದೆ. ಒಂದು ಮೂಲಭೂತ ಶಶಲತೆಯಲ್ಲಿ ತರಬೇತ್ತಿ | 
ಅತ್ನಂತ ಮುಖ್ಯವಾದ ಎರಡನೆಯದು ಮತ್ಸುಶಿತ ಮೌಲ್ಯಗಳಲ್ಲಿ ತರಬೇತಿ ಈ ಮೌಲ್ಯಗಳನ್ನು | 
ಪ್ರಾರಂಭದಿಂದಲೇ ಕೆಲಸಗಾರರು ಅಳವಡಿಸಿಕೊಳ್ಳಬೇಕು. ಹೊಸದಾಗಿ ಬಂದವರನ್ನು | 
ನಿರಂತರವಾಗಿ ಆ ವಾತಾವರಣದಲ್ಲಿ ಇರಿಸಲಾಗುತ್ತದೆ. ಪ್ರತಿಯೊಂದು ಕಾರ್ಮಿಕ ಗುಂಪಿನ | 
ಸದಸ್ಯನೂ ತಿಂಗಳಿಗೆ ಒಮ್ಮೆ ಯಾದರೂ ಉದ್ಯಮದ ಮೌಲ್ಯಗಳು ಮತ್ತು ಸಮಾಜದೊಡನೆ 
ಅದರ ಸಂಬಂಧ ಈ ವಿಷಯವನ್ನು ಕುರಿತು ತನ್ನ ಗುಂಪಿನವರಿಗೆ ಹತ್ತು ನಿಮಿಷ 
ಮಾತನಾಡಬೇಕು. ಇತರರನ್ನು ತೊಡಗಿಸುವುದೇ ತನ್ನನ್ನು ತೊಡಗಿಸಿಕೊಳ್ಳುವುದರ ಶಕ್ತಿತಾಲಿ 
ಸಾಧನ ಎಂಬ ಹೇಳಿಕೆ ಇದೆ ಕ 
ಕಂಪನಿಯ ಮೂಲಭೂತವಾದ ತತ್ತ್ವಗಳು ನಂಬಿಕೆಗಳು ಮತ್ತು ಮೌಲ್ಯಗಳು ಈ ಕೆಳಗಿನಂತಿವೆ : _ 
ಮೂಲಭೂತವಾದ ವ್ಯಾಪಾರೀ ತತ್ತ್ವಗಳು : ನನ್ನೇ 
ಕೈಗಾರಿಕೋದ್ಧಮಿಗಳಾಗಿ ನಮ್ಮ ಜವಾಬ್ದಾರಿಯನ್ನು ಗುರುತಿಸುವುದು ಸಮಾಜದ ಕಲ್ಕಾಣ 
ವನ್ನು ಸಾಧಿಸಲು ಉದ್ಯಮದ ಮುನ್ನಡೆಗೆ ಶ್ರಮಿಸುವುದು ಮತ್ತು ಜಗತ್ತಿನ ಸಂಸ್ಟತಿಯ 
ಬೆಳವಣಿಗೆಗಾಗಿ ನಮ್ಮನ್ನು ತೊಡಗಿಸಿಕೊಳ್ಳುವುದು. 
ಉದ್ಯೋಗಿಗಳ ಮತ ತತ್ತ್ವಗಳು : ಸ 
ನಮ್ಮ ಕಂಪನಿಯ ಪ್ರತಿಯೊಬ್ಬ ಸದಸ್ಯನ ಸಹಕಾರ ಮತ್ತು ಸಂಯುಕ್ತ ಪ್ರಯತ್ನಗಳ ' 
ಮೂಲಕವೇ ಪ್ರಗತಿ ಮತ್ತು ಬೆಳವಣಿಗೆಯನ್ನು ಸಾಧಿಸಲು ಸಾಧ್ಯ. ಆದ್ದರಿಂದ ನಮ್ಮಲ್ಲಿ 
ಪ್ರತಿಯೊಬ್ಬರೂ ಈ ಭಾವನೆಯನ್ನು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಟುಕೊಂಡಿರಬೇಕು. 
ಕಂಪನಿಯ ನಿರಂತರ ಬೆಳವಣಿಗೆಗೆ ನಮ್ಮ ನ್ನು ನಾವು ತೊಡಗಿಸಿಕೊಳ್ಳುವುದು. 
ಏಳು ಆಧ್ಯಾತ್ಮಿಕ ಮೌಲ್ಯಗಳು : 
೧. ಕ್ಲೆಗಾರಿಕೆಯ ಮೂಲಕ ರಾಷ್ಟ್ರೀಯ ಸೇವೆ 
ವ. ನ್ಯಾಯ ಸಮ್ಮ ತ ವ್ಯವಹಾರ 
"೩ ಸಮನ್ವಯ ಮತ್ತು ಸಹಕಾರ 





(0-0. Jangamwadi Math Collection. Digitized by eGangotri 


3 ವ್ರ ವಾ 4 


೬೦೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ಚತ ಮೌಲ್ಯಗಳು 
೬. ಹೊಂದಾಣಿಕೆ ಮತ್ತು ಅರಗಿಸಿಕೊಳ್ಳುವಿಕೆ 
೭. ಕೃತಜ್ಞತೆ 
ಈ ಮೌಲ್ಯಗಳು ಹುಡ್ಗ ತನಾದಾಗಬಹು ಮುಖ್ಯವಾದ ಆಧ್ಯಾತ್ಮಿ ಕನೆಲೆಯನ್ನು ನೀಡುತ್ತದೆ 
ಮತ್ತುಶಿತ ಕಂಪನಿಯ ನಿರ್ದೇಶಕರೊಬ್ಬರೂ ಹೇಳುತ್ತಾರೆ : 
ಮತ್ಸುತಿತದ ಆಡಳಿತೀಯ ತತ್ತ,ವು ನಮಗೆ ಅತಿ ಮುಖ್ಯ. ಪಾಶ್ಚಾತ್ಯ ದಕ್ಷ ತೆಯೊಂದಿಗೆ 
ಸಂಸಮರಾಗಲು ಇದು ಜಹಾಯಕವಾಗುತ್ತದೆ ಪಶ್ಚಿಮದ ರಾಷ್ಟ್ರೀಯತೆ ಮತ್ತು ಪೂರ್ವದ 
ಆಧ್ಯಾತ್ಮಿಕತೆ ಇವರಡರೆ ವೈಚಾರಿಕತೆಯ ಸಮತೋಲವೇ ಮತ್ತುತಿತ ಕಂಪನಿಯ ಯಶಸ್ಸಿನ 
ಆಡಳಿತವು ಮಾನವ ಸಂಪನ್ಮೂಲವನ್ನು ಭೌತಿಕ ಸಂಪನ್ಮೂಲ, ಸಂಸ್ಥೆ ಮತ್ತು ಶೈಲಿ ಇವುಗಳಿಂದ 
ಬೇರೆಯಾಗಿ ನೋಡಬೇಕೆಂದು ಹೇಳುತ್ತ ಗ್ರಂಥಕರ್ತರು ಹೇಳುತ್ತಾರೆ (ಅದೇ. ಪು. ೧೦೫) : 
ಸ್ಪಷ್ಟತೆ ನಿರ್ದಿಷ್ಟತೆ ಮತ್ತು ಪರಿಪೂರ್ಣತೆ ಇವು ಸಂಸ್ಥೆಯು ಒತ್ತು ನೀಡಬೇಕಾದ 
ಅಂಶಗಳು. ಮಾನವ ಸಂಬಂಧಗಳ ಸ್ವರೂಪದಲ್ಲಿ ಅಸ್ಪಷ್ಟತೆ ಅನಿರ್ದಿಷ್ಟತೆ ಮತ್ತು 
ಅಪರಿಪೂರ್ಣತೆಗಳು ಇರುತ್ತವೆ. ಇವೆರಡನ್ನು ಗೌರವಿಸಿ ಸಮನ್ಹಯಗೊಳಿಸುವುದರಲ್ಲಿಯೇ 
ಆಡಳಿತವರ್ಗದ ನಿಜವಾದ ಚಾಕಚಕ್ಕತೆ ಇರುವುದು. 
ಕೇವಲ ವ್ಯಕ್ತಿಯು ವಿಕಸಿತ ವ್ಯಕ್ತಿತ್ವವನ್ನು ಪಡೆಯುವ ಆಧ್ಯಾತ್ಮಿಕ ಬೆಳವಣಿಗೆಯ ಬಗ್ಗೆ ನಾನು 
ಹಿಂದೆ ಹೇಳಿದ್ದೇನೆ. ಇದನ್ನೇ "ಕಾಚ ಆಮಿ'ಯು (ಅಪಕ್ವ ಅಹಂ) "ಪಾಕಾ ಆಮಿ'ಯಾಗಿ (ಪಕ್ವ 
ಅಹಂ) ಬೆಳೆಯುವುದೆಂದು ಶ್ರೀ ರಾಮಕೃಷ್ಣರು ಹೇಳುತ್ತಾರೆ. ಕೇವಲ ವ್ಯಕ್ತಿ ಅಥವಾ "ಕಾಚಾ ಆಮಿ' 
ಯನ್ನು ಬರ್ಟ್ರಾಂಡ್‌ ರಸಲ್‌ ಬಿಲಿಯರ್ಡ್‌ ಚೆಂಡಿಗೆ ಹೋಲಿಸುತ್ತಾನೆ. ಈ ಚೆಂಡುಗಳ ನಡುವೆ 
ಇರಬಹುದಾದ ಸಂಬರಿಧ ಕೆಲವು ಘರ್ಷಣೆ. ಆದರೆ ಮಾನವರು ಪರಸ್ಪರರ ಅಂತರಂಗವನ್ನು 
ಪ್ರವೇಶಿಸುತ್ತ, ಸಹಕಾರದಿಂದ ಬಾಳಬೇಕು. ಇದು ಸಾಧ್ಯವಾಗುವುದು ವ್ಯಕ್ತಿಯು ಒಂದು ವ್ಯಕ್ತಿತ್ವವಾಗಿ 
ವಿಕಾಸ ಹೊಂದುವುದರ ಮೂಲಕ-"ಕಾಚ ಆಮಿ'ಯು "ಪಾಕಾ ಆಮಿ'ಯಾಗಿ ಬೆಳೆಯುವುದರ 
ಮೂಲಕ, ಇದು ಅದ್ವೈತದ ಮೂಲಭೂತ ಆಧ್ಯಾತ್ಮಿಕ ಏಕತೆಯ ದರ್ಶನವನ್ನು ಆಧರಿಸಿದೆ. 
ಅರಿಸ್ಟಾಟಲ್‌ ಮತ್ತು ಡೇಕಾರ್ಟ್ಸ್‌ ಪ್ರಚಲಿತಪಡಿಸಿದ ತಾರ್ಕಿಕ ದ್ವೈತ ದರ್ಶನವನ್ನು ಪಾಶ್ಚಾತ್ಯ 
ದೃಷ್ಟಿಕೋನವು ಆಧರಿಸಿದೆ. ಪಾಶ್ಚಾತ್ಮ ದ್ವೈತ ದೃಷ್ಟಿ ಮತ್ತು ಪೌರ್ವಾತ್ಮರ ಅದ್ವೈತ ದೃಷ್ಟಿ 
ಇವುಗಳಿಗಿರುವ ವ್ಯತ್ಯಾಸವನ್ನು ವಿವರಿಸುತ್ತ ಗ್ರಂಥಕರ್ತರು ಹೇಳುತ್ತಾರೆ (ಅದೆ, ಪು. ೧೨೧-೨೫) : 
ಪಾಶ್ಚಾತ್ಯ ಮನಸ್ಸಿನಲ್ಲಿ ತುಂಬ ಆಳವಾಗಿ ಬೇರು ಬಿಟ್ಟಿರುವ ಕೆಲವು ಭಾವನೆಗಳಿವೆ 
ಅವುಗಳಲ್ಲಿ ಒಂದು ಆತ್ಮದ ಭಾವನೆ ನಮ್ಮ ತತ್ತ್ವಶಾಸ್ತ್ರ, ಭಾಷೆ ಮತ್ತು ಮನಶ್ಶಾಸ್ತ್ರಗಳಲ್ಲಿ 
ಈ ಭಾವವೇ ತುಂಬಿಕೊಂಡಿವೆ ನಾವುನಮ್ಮನ್ನು ಎಲ್ಲರಿಗಿಂತ ಬೇರೆ, ನಾವು ವಶಿಷ್ಟ ವ್ಯಕ್ತಿಗಳು 
ಎಂದು ಪರಿಗಣಿಸುತ್ತೇವೆ ನಮ್ಮ ದೇ ಆದ ಪ್ರತ್ಯೇಕ ನಂಬಿಕೆಗಳ್ಳು ಪ್ರತಿಭೆಗಳು ಮತ್ತು ಅನುಭನ 
ಗಳು ಇವೆಯೆಂದು ಭಾವಿಸುತ್ತೇವೆ ಜಪಾನಿನಲ್ಲಿಯೂ ಪ್ರತಿಯೊಬ್ಬ ವ್ಯಕ್ತಿಯೂ ಒಂದು ವಿಶಿಷ್ಟ 
ಚೈತನ್ಯ, ಜೀವ ಮನಸ್ಸು, ಮತ್ತು ಹೃದಯಗಳುಳ್ಳವರು ಎಂದು ಪರಿಗಣಿಸುತ್ತಾರೆ ಆದರೆ 
ಈ ಅತ್ಮ ಕಲ್ಪನೆಯು ಬೆಳವಣಿಗೆಗೆ ಆಡಚಣೆಯೆಂದು ಪರಿಗಣಿಸಲಾಗಿದೆ ಜನರನ್ನು ಕೇವಲ 
ವ್ಯಕ್ತಿಗಳಿಗಿಂತ ಹೆಚ್ಚಾಗಿ ವಿಶಾಲ ಜಗತ್ತಿನ ಭಾಗಗಳನ್ನಾಗಿ ಅವರು ಪರಿಗಣಿಸುತ್ತಾರೆ ಪಶ್ಚಿಮ 


ದಲ್ಲಿಯಂತೆ ಮಾನವನ ಪ್ರತ್ಯೇಕ ವ್ಯಕ್ತಿ ಭಾಗವವನು ಸ 
ಎಂದು ಅಲ್ಲಿ ನ! Math EB ಯಕ್ತಿಕ್ಷಬ್ಗಧಣಿಗ ಯ ಚಿಹ್ನೆ 


A 


ಆಡಳಿತದಲ್ಲಿ ಮಾನವೀಯ ಮೌಲ್ಕಗಳು ಟ್‌ 
ಪಾಶ್ಚಾತ್ಯರಿಗೆ ಅವಲಂಬನೆ ಎನ್ನುವುದು ಅತ್ಯಪ್ತಿಕರ ಅಬ್ಬ ಅತಿಯಾದಸ್ವಾವಲಂಬನೆಯೂ 
ವ್ಹಾವಹಾರಿಕವಾಗ ತೃಪ್ತಿ ಕರನ... ಪರಸ್ಪರ ಅವಲಂಬನೆಯ ಸ್ಪಷ್ಟ ಕಲ್ಪ ಆರ ಲವನ 
ಇದು ಸ್ವಾವಲಂಬನೆ ಮತ್ತು ಪರಾವಲಂಬನೆಗಳೆರಡರ ಉತ್ತಮಾಂತಗಳನ್ನು ಉಳಿಸಿಕೊಂಡು 
ಅವುಗಳ ಅಶುಭಾಂಶಗಳನ್ನು ತೊಡೆದು ಹಾಕುತ್ತದೆ. ಜಪಾನೀಯರು "ವಾ' ಎಂಬ ಭಾವನೆಯ 
ಮೂಲಕ ಇದನ್ನು ಸಾಧಿಸಿದರು. "ವಾ' ಎಂದರೆ ವರ್ಗ ಸಮನ್ಹಯ. ಆದರೆ ಇದು ಕ್ಷಣಿಕವಾಗಿ 
ಏಕತೆ ಹೊಂದಾಣಿಕೆ ಒಗ್ಗಟ್ಟು. ಈ ಭಾವನೆಗಳನ್ನು ಒಳಗೊಳ್ಳುತ್ತದೆ 
"ವೈಯಕ್ತಿಕ ಆಡಳಿತ'ವು "ಮಾನವ ಸಂಪನ್ಮೂಲ ಆಡಳಿತ'ವಾಗಿ ಬದಲಾಗುವುದರ ಪ್ರಾಮುಖ್ಯ 
ವನ್ನು ಎತ್ತಿ ಹಿಡಿಯುತ್ತ ಗ್ರಂಥಕರ್ತರು ಹೇಳುತ್ತಾರೆ : | | 
ಪಶ್ಚಿಮಕ್ಕೆ ಬೇಕಾಗಿರುವುದು ದೈವಿಕವಲ್ಲದ, ಧಾರ್ಮಿಕವಲ್ಲದ ಆಧ್ಯಾತ್ಮಿಕತೆ. ಇದರ 
ಮೂಲಕ ಉದ್ಯಮವು ಅಸಾಧಾರಣ ಗುರಿಯನ್ನು ಸಾಧಿಸುವುದರ ಜೊತೆಗೆ ಜನರು ತಮ್ಮ 


ಪಾಶ್ಚಾತ್ಮ ಸಂಸ್ಥೆಗಳು ಈ ಕಡೆಗೆ ವಾಲುತ್ತಿವೆ ಎರಡು ಶಕ್ತಿಗಳು ಕೆಲಸ ಮಾಡುತ್ತಿವೆ: 
ಉದ್ಯೋಗಿಗಳು ತಮ್ಮ ಕೆಲಸಕ್ಕೆ ಹೆಚ್ಚು ಅರ್ಥವನ್ನು ಅರಸುತ್ತಿರುವರು ಮತ್ತು ಸಂಸ್ಥೆಯಿಂದ 
ಹೆಚ್ಚು ಸಹಾನುಭೂತಿಯನ್ನು ನಿರೀಕ್ಷಿ ಸುತ್ತಿ ರುವರು. ಎರಡನೆಯದಾಗಿ ತಾಸನಬದ್ಧ ಒತ್ತಡಗಳು 
ಉದ್ಯೋಗಿಗಳಿಗೆ ಹೆಚ್ಚು ಹಕ್ಕನ್ನು ನೀಡಲು ಒತ್ತಾಯಿಸುತ್ತಿವೆ ಈ ಶಕ್ತಿಗಳಿಗೆ ಅನುಗುಣವಾಗಿ 
ಅನೇಕ ದೊಡ್ಡ ಸಂಸ್ಥೆಗಳು ಈ ಚಟುವಟಿಕೆಗಳನ್ನು "ವೈಯಕ್ತಿಕ ಎನ್ನುವ ಬದಲು "ಮಾನವ 
ಸಂಪನ್ಮೂ ಲ ಆಡಳಿತ'ಎಂದು ವಿವರಿಸುತ್ತವೆ. ಇನ್ನೂ ವಿಶಾಲವಾದಿ ದೃಷ್ಟಿಕೋನವನ್ನು 
ಪಡೆಯಲು ಇದು ಮೊದಲನೆಯ ಮೆಟ್ಟಲು ಎಂದು ನಿರೀಕ್ಷಿಸಬಹುದು.” 
ಕೊನೆಯ ಅಧ್ಯಾಯದಲ್ಲಿ ಗ್ರಂಥಕರ್ತರು ಅಮೆರಿಕದ ರಾಷ್ಟ್ರೀಯ ಸಂಸ್ಕೃತಿ ಮತ್ತು ಅಮೆರಿಕದ 
ಕೈಗಾರಿಕೋದ್ಯಮ ಆಡಳಿತದ ಉಪಸಂಸ್ಕೃತಿ ಇವುಗಳನ್ನು ಪ್ರಸ್ತಾಪಿಸಿ ಅಮೆರಿಕದಲ್ಲಿ ಆಡಳಿತ 
ಕುಸಿತಕ್ಕೆ ಇವೇ ಕಾರಣವೆಂದು ಹೇಳುತ್ತಾರೆ. ಇದನ್ನು ಜಪಾನಿನ ಆಡಳಿತ ವಿಧಾನಕ್ಕೆ ಹೋಲಿಸುತ್ತ 
ಗ್ರಂಥಕರ್ತರು ಉಪಸಂಹರಿಸುತ್ತಾರೆ : 
ತಂತ್ರ, ರಚನಾಕ್ರಮ ಮತ್ತು ಪದ್ಧತಿ ಇವುಗಳಿಗೆ ಸಂಬಂಧಿಸಿದಂತೆ ನಾವು ಜಪಾನೀಯ 
ರಂತೆಯೇ. ನಮ್ಮ ಲ್ಲಿ ವ್ಯತ್ಯಾಸವಿರುವುದು ಹೆಶಲತೆ ಶೈಲಿ, ಸಿಬ್ಬಂದಿ ಮತ್ತು ಆಸಾಧಾರಣ 
ಗುರಿ- ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಅವರ ಸಂಸ್ಕೃತಿ ಈ ವಿಷಯಗಳನ್ನು ನಿಭಾಯಿಸಲು 
ಅವರಿಗೆ ಸಹಾಯಕವಾಗಿದೆ. ಇದಕ್ಕೆ ಅಸ್ಪಷ್ಟತೆ ಅನಿರ್ದಿಷ್ಟತೆಮತ್ತು ಅಪರಿಪೂರ್ಣತೆ ಇವುಗಳ 
ವಿಷಯದಲ್ಲಿ ಅವರ ನಿಲುವು ಮತ್ತು ಪರಸ್ಪರ ಅವಲಂಬನೆ ಬಹುಮಾನ್ನವಾದ ಮಾನವೀಯ 
ಸಂಬಂಧವಾಗಿರುವುದೇ ಕಾರಣ. ಅವರ ಭಾಷೆಮತ್ತು ಪ್ರವಚನ ರೂಪಗಳ ಬೆಳವಣಿಗೆ ಉನ್ನತ 
ಕುಶಲತೆಯನ್ನು ಪಡೆಯಲು ಅನುವಾಗುತ್ತದೆ ನಾವು ಇಂತಹ ಕುಶಲತೆಯನ್ನು ಸಾಧಿಸುವುದೂ 
ಇಲ್ಲ, ಗೌರವಿಸುವುದೂ ಇಲ್ಲ. ಮಾನವ ಸಂಪನ್ಮೂಲದ ಕಡೆಗೆ ಅವರು ಎಚ್ಚರಿಕೆಯಿಂದ 
ಗಮನ ಹರಿಸುತ್ತಾರೆ ನಾವು ಬೇರೆ ಸಂಪನ್ಮೂ ಲದ ಕಡೆ ಗಮನ ಹರಿಸಿರುವುದರಿಂದ ಜನರನ್ನು 
ವೃರ್ಥವಂಬಂತೆ ಪರಿಗಣಿಸುವುತಾಗಿದೆ. ಅಧಿಪತಿ ಮತ್ತು ಅಧೀನರ ಸಂಬಂಧ ಪರಿಣಾಮಕಾರಿ 
ಯಾದ ಸಹಯೋಗಕ್ಕೆ ಕಾರಣವಾಗಿದೆ ಎಂದರೆ ನಾವು ಅದನ್ನು ನೋಡಿ ಮ 
ಸರ್ವಾಭಿಮತ ಅಲ್ಲಿ ಕಾರ್ಯನಿರ್ವಹಣೆಗೆ ಎಷ್ಟು ಸಹಾಯಕವಾಗಿದೆಯೆಂದರೆ 
ಹಿಂದುಳಿದವಡ್ಕೂ ಮತ್ತು ನಮ್ಮ ಸುಸ್ಟ್ರತಿಯೇ ನಮಗೆ ದೊಡ್ಡ ತಡೆಯಾಗಿದೆ-ಎನ್ನ 


ನಾ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಇಲ್ಲಿನ ಲೇಖಕರು ಕೊನೆಯ ವಾಕ್ಕಕ್ಕೆ ಮೊದಲು ಈ ರೀತಿ ಎಚ್ಚರಿಸುತ್ತಾರೆ, “ಮಾಡಬೇಕಾದ 
ಕಾರ್ಯವೇನೆಂದರೆ, ಬಾಹ್ಮಸೌಂದರ್ಯವನ್ನು ಅನುಕರಿಸುವುದಲ್ಲ; ಅಂಗಾಂಗಳನ್ನು ವಿಕಾಸಗೊಳಿಸು 
ವುದು.' | ; 
೧೨. ಭಾರತಕ್ಕೆ ಸಂಬಂಧಿಸಿದಂತೆ ತುಲನೆಯ ಅರ್ಥವೇನು 
ಭಾರತದಲ್ಲಿ ಆಡಳಿತದ ಎಲ್ಲ ಮುಖಗಳೂ ಇಂದಿನ ತರಬೇತಿ ಸಂಸ್ಥೆಗಳೂ ಸೇರಿದಂತೆ-- 
ಹಾಯಾಗಿ ಕುಳಿತು ಜಪಾನಿನ ಆಡಳಿತದ ತತ್ತ್ವ ಹಾಗೂ ತಂತ್ರ ಎಂದರೇನು ಎಂದು ಚಿಂತಿಸುವು 
ದಾಗಿದೆ. ಪೌರ್ವಾತ್ಯ ದೇಶಗಳಂತೆ, ಈ ಎರಡೂ ದೇಶಗಳಲ್ಲಿ ಸಮಾನ ಆಧ್ಯಾತ್ಮಿಕ ಹಿನ್ನೆಲೆಯಿದೆ. 
ಜಪಾನಿನ ಜನರ ಮನಸ್ಸನ್ನು ಪಳಗಿಸಿದ, ಶಿಸ್ತುಬದ್ಧಗೊಳಿಸಿದ ರನ್‌ ಧ್ಯಾನ ಭಾರತದ ಒಂದು 
ಕೊಡುಗೆ ಎಂಬುದನ್ನು ನಾವು ಮರೆಯಬಾರದು. ಆದರೆ ಭಾರತ ಇದರ ಲಾಭ ಪಡೆಯುವಲ್ಲಿ 
ವಿಫಲವಾಯಿತು. ನಾವು ಕೇವಲ ಪದ್ಧತಿ ಮತ್ತು ಆಚರಣೆಗಳ, ಪವಾಡ ಮತ್ತು ಅದ್ಭುತಗಳ, 
ಮಿಶ್ರಣವನ್ನು ಅವಲಂಬಿಸಿದ್ದೇವೆ. ಹಾಗೆಯೇ, ಧರ್ಮದಲ್ಲಿ ಮೂಢನಂಬಿಕೆಯನ್ನು, ಶಿಕ್ಷಣದಲ್ಲಿ 
ಮಾಹಿತಿ ಸಂಗ್ರಹವನ್ನು ಬೆರೆಸಿದ್ದೇವೆ. ಈ ಮೂಲಕ ನಾವು ಮನಸ್ಸಿನ ಶಿಸ್ತುಬದ್ಧತೆ ಮತ್ತು ತರಬೇತು 
ಎರಡನ್ನೂ ಕಡೆಗಣಿಸಿದ್ದೇವೆ. ಸ್ವಲ್ಪ ಮಾತ್ರ ಚಿಂತಿಸಿದರೂ ಜಪಾನಿನ ತತ್ತ್ವ ಮತ್ತು ತಂತ್ರಕ್ಕೂ 
ನಮ್ಮ ತತ್ತ್ವ ಹಾಗೂ ತಂತ್ರಕ್ಕೂ ಇರುವ ನಿಕಟ ಸಂಬಂಧವು ತಿಳಿದುಬರುವುದು. ದುರದೃಷ್ಟವಶಾತ್‌ 
ನಮ್ಮ ಆಡಳಿತದಲ್ಲಿ ಇಂದು ಇಲ್ಲದೆ ಹೋಗಿರುವ ಕ್ರಿಯಾಶೀಲತೆ ಮತ್ತು ಸ್ಪಷ್ಟವಾದ ಗೊತ್ತುಗುರಿ 
ಇದರಿಂದ ಲಭಿಸುವುದು. ಆಗ ನಮ್ಮ ಬಹುಪಾಲು ಜನರು ಇದನ್ನು ಗ್ರಹಿಸಿ, ಇದರಿಂದ ಪ್ರೇರಣೆ 
ಹೊಂದುವರು. ಆಗ ಅವರು ನಮ್ಮತ್ತ ದಿಟ್ಟಿಸಿ ನೋಡುತ್ತಿರುವ ಕೆಲವು ಸತ್ಯಗಳ ಸುಳಿವನ್ನು 
ಪಡೆಯುವರು. ಜಪಾನಿನಲ್ಲಿ ಅತ್ಯಲ್ಪ ನೈಸರ್ಗಿಕ ಸಂಪನ್ಮೂಲವಿದೆ. ಆದರೆ ನಮ್ಮಲ್ಲಿ ವಿಪುಲವಾಗಿದೆ ; 
ಬೌದ್ಧಿಕತೆ, ಸಾಮರ್ಥಗಳಲ್ಲೂ ಕೂಡ ನಾವು ಜಪಾನೀಯರಿಗಿಂತ, ಅಮೆರಿಕನ್ನರಿಗಿಂತ ಹಿಂದಿಲ್ಲ. 
ಆದರೂ ಅವೆರಡೂ ದೇಶಗಳು ಆರ್ಥಿಕ, ಸಾಮಾಜಿಕ ಅಭಿವೃದ್ಧಿಯಲ್ಲಿ ನಮಗಿಂತ ತುಂಬಾ 


ಮುಂದಿವೆ. ನಾವು ೩೬ ವರ್ಷಗಳ ರಾಜಕೀಯ ಸ್ವಾತಂತ್ರ್ಯ, ಆರ್ಥಿಕ ಯೋಜನೆ, ಕೋಟ್ಯಂತರ ' 


ರೂಪಾಯಿಗಳ ಬಂಡವಾಳ ಹೂಡಿಕೆಯ ನಂತರವೂ ಅನಭಿವೃದ್ಧ ಹಾಗೂ ಅಭಿವೃದ್ಧಶೀಲ ದೇಶದವ 
ರಾಗಿದ್ದೇವೆ. 


ಮನಸ್ಸು-ಹೃದಯವುಳ್ಳವರ ಕೈಗೆ ಹೋದಾಗ 
ಆಜತೇಂದ್ರಿಯಾನ್‌ ಪ್ರಾಪ್ಯ. ಬಹುಕಾಲದಿಂದ ಕಳೆದುಹೋದ ಅಂಶವನ್ನು ಎಂದು ಮತ್ತೆ 
ನನವ ಆಗ ನಮ್ಮ ದೇಶ ಜಪಾನಿನ ಮಟ್ಟವನ್ನು ತಲಪುವುದಷ್ಟೇ ಅಲ್ಲ, ಅದನ್ನೂ 

ಬಲ್ಲುದು. ನಮ್ಮ ರಾಷ್ಟ್ರೀಯ ಲಕ್ಷ್ಯವನ್ನು ಈ ಕಳೆದು ಹೋಗಿರುವ ಮಹತ್ವದ ಅಂಶದತ್ತೆ 


ಕೇಂದ್ರೀಕರಿಸಬೇಕು. ಇದನ್ನು ನಮ್ಮ ಶಿಕ್ಷಣ, ದರ್ಮ. 
ಬೂ ೬ ಶಿಕ್ಷಣ, ಧರ್ಮ, ಮನುಷ್ಯ-ಮನುಷ್ಯರ ನಡುವಿನ ಸಂಬಂಧ 


CC-0. Jangamwadi Math Collection. Digitized by 6೮೩/0001 





ಆಡಳಿತದಲ್ಲಿ ಮಾನವೀಯ ಮೌಲ್ಯಗಳು ಸ್ರ 


ಮೊದಲು ನಮಗೆ ಆಶ್ಚರ್ಯವನ್ನುಂಟುಮಾಡುವ, ಅನಂತರ 
ತಿಳಿಯುವ ಅಂಶವೇನೆಂದರೆ, ನಮ್ಮಲ್ಲಿ ಹಲವರಿಗೆ ಜೀವನ ಹಾಗೂ Sen hE 
ತತ್ತ್ವದ ಅರಿವಿಲ್ಲ. ಇನ್ನೂ ನಾವು ಪಾಶ್ಚಾತ್ಮ ತತ್ತ್ವ ಹಾಗೂ ವಿಧಾನಗಳನ್ನು "ಬಾಹ್ಯ ಸೌಂದರ್ಯದ 
ದೃಷ್ಟಿಯಿಂದ ಅನುಕರಿಸುತ್ತಿದ್ದೇವೆ ಹೊರತು, ನಮ್ಮ ತತ್ತ್ವ ಸಂಸ್ಕೃತಿಗಳ ಆಧಾರದಲ್ಲಿ ನಮ 
"ಅಂಗಾಂಗ ವಿಕಾಸವನ್ನು ಮಾಡುತ್ತಿಲ್ಲ. ಇದು ನಮ್ಮ ಕಾರ್ಯಗಳು ಆನರಲ ತಾ 
ಸದ್ಯದ ಪರಿಸ್ಥಿತಿಯ ಆಳಾಗುವಂತೆ ಮಾಡುವುದು. ನಮ್ಮಲ್ಲಿ ಬಹುಪಾಲು ಜನರಿಗ ನಮ ವವ 
ಸಂಸ್ಕೃತಿಯ, ಧರ್ಮದ ದುರ್ಬಲ ಮತ್ತು ಕೆಟ್ಟ ಮುಖವಷ್ಟೇ ಗೊತ್ತಿರುವುದು ಜನಪ 
“ದೇಶಾಚಾರ' ಮತ್ತು “ಲೋಕಾಚಾರ' ದೃಷ್ಟಿಕೋನ ಮಾತ್ರ. ಇವು ಆಧುನಿಕ ಯುಗಕ್ಕೆ ಅಪ್ರಸ್ತುತ 
ವಾಗಿವೆ. ಈ ಸೀಮಿತ ತಿಳುವಳಿಕೆ ಅವರನ್ನು ಸ್ವಾಭಿಮಾನರನ್ನಾಗಿಸಿದೆ, ದೀನರನ್ನಾಗಿಸಿದೆ. ಇದು 
ಅವರ ರಾಷ್ಟ್ರೀಯತೆಯನ್ನು ದುರ್ಬಲಗೊಳಿಸಿದೆ. ತಮ್ಮ ದೇಶದ ಸಂಸ್ಕೃತಿಯ ಆಧ್ಯಾತ್ಮಿಕ, ತಾತ್ತ್ವಿಕ 
ಅಂಶಗಳನ್ನು ಕಂಡುಕೊಳ್ಳುವ ಹಾಗೂ ಅರಗಿಸಿಕೊಳ್ಳುವ ಶಕ್ತಿಯನ್ನು ಉಡುಗಿಸಿದೆ ; ಈ ಶಕ್ತಿಯ 
ಮೂಲಕ ಪಾಶ್ಚಾತ್ಮ ಹಾಗೂ ಇತರರ ಕ್ಷುಲ್ಲಕ ವಿಷಯಗಳನ್ನು ಅನುಕರಿಸುವ ಬದಲು ಆವರ 
ಸಂಸ್ಕೃತಿಯ ಉತ್ತಮ ಅಂಶಗಳನ್ನು ಮೈಗೂಡಿಸಿಕೊಳ್ಳುವುದೂ ಅಸಾಧ್ಯವಾಗಿದೆ. 
ಎಂದು ನಮ್ಮ ಜನರು ಕ್ರಮೇಣ ಹಿಂದೆ ಉದ್ಧರಿಸಿದ ಸ್ವಾಮಿ ವಿವೇಕಾನಂದರ ಉಜ್ವಲ ನುಡಿ 
ಗಳಲ್ಲಿ ಅಡಗಿರುವ ಅದ್ವೈತ ದೃಷ್ಟಿಕೋನವನ್ನು ಗ್ರಹಿಸುವರೋ, ಏಕತೆಯ ದರ್ಶನವನ್ನು ಅವಿಭಕ್ತತೆ 
ಯನ್ನು ಹೊಂದುವರೋ, ಅದೇ ರೀತಿ ಗೀತೆಯಲ್ಲಿ ಉಪದೇಶಿಸಲ್ಪಟ್ಟ ಶಾಂತವೂ ನಿಶ್ಶಬ್ದವೂ 
ಸಹಕಾರದಿಂದ ಕೂಡಿದ್ದೂ ಆದ ಕರ್ಮ ಸಿದ್ಧಾಂತವನ್ನು ಮೈಗೂಡಿಸಿಕೊಳ್ಳುವರೋ ; ಗೀತೆಯ 
ಮೂರನೆಯ ಅಧ್ಯಾಯವಾದ “ಕರ್ಮಯೋಗ'ದಲ್ಲಿ ಹೇಳಿದ "ಪರಸ್ಪರ ಭಾವಯಂತಃ ಶ್ರೇಯಃ 
ಪರಮವಾಪ್ಸೃಥ'-- ಅಂದರೆ, ಪರಸ್ಪರ ಸಹಕರಿಸುವ ಮೂಲಕ ಎಲ್ಲರೂ ಅತ್ಯುನ್ನತ ಏಳಿಗೆಯನ್ನು 
ಹೊಂದುವರು--ಎಂಬ ಮನೋಭಾವವನ್ನು ಹೊಂದುವರೋ; ತನ್ನ ಹಾಗೂ ಇತರರಲ್ಲಿ ಅಂತರ್ಗತ 
ವಾಗಿರುವ ಘನತೆ, ಮಹತ್ವವನ್ನು ಏಕವಾದ, ದಿವ್ಯವಾದ ಆತ್ಮನ ಒಂದು ಕಿಡಿಯೆಂದು ಯಾವಾಗ 
ಅರಿತುಕೊಳ್ಳುವರೋ, ಆಗ ನಾವು ಉನ್ನತ ಮಟ್ಟದ ಸುಸಂಸ್ಕೃತತೆಯನ್ನು ಮಾನವೀಯ ಕಾಳಜಿ 
ಯನ್ನು ಮತ್ತು ಪ್ರಾಯೋಗಿಕ ದಕ್ಷತೆಯನ್ನು ಗಳಿಸುವೆವು. ಈ ಎಲ್ಲ ಮೂಲಭೂತ ಪರಿವರ್ತನೆಗಳು 
ಎಲ್ಲ ಬಗೆಯ ನಮ್ಮ ಆಡಳಿತವನ್ನೂ ಅದ್ಭುತ ಚೈತನ್ಯದಿಂದ, ಮಾನವೀಯ ದೃಷ್ಟಿಕೋನದಿಂದ 
ಬಲಪಡಿಸುವವು. 
ಪ್ರತಿಯೊಬ್ಬ ವ್ಯಕ್ತಿಯೂ ತಾನೇತಾನಾಗಿ ಶಿಸ್ತನ್ನು ಅಳವಡಿಸಿಕೊಳ್ಳದೆ ಒಂದು ರಾಷ್ಟ್ರ ಶ್ರೇಷ್ಠ 
ವಾಗದು ; ಅಶಿಸ್ತು ಗುಲಾಮನ ಚಿಹ್ನೆಯಾಗಿರುವಂತೆ ಆತ್ಮ ಸಂಯಮ, ಶಿಸ್ತು ಮುಕ್ತನಾಗಿರುವ 
ವೃಕ್ತಿಯ ಚಿಹ್ನೆ. ಬಾಹ್ಯವಾಗಿ ರಾಜಕೀಯ ಸ್ವಾತಂತ್ರ ನಮಗೆ ಲಭಿಸಿದ್ದರೂ, ನಾವಿನ್ನೂ ಅಶಿಸ್ತಿನಿಂದ. 
ಕುಲ್ಲಕ ದ್ವೇಷಗಳಿಂದ ಕೂಡಿದ್ದೇವೆ. ಇದು ದಾಸ್ಯದ ಮನೋಭಾವವನ್ನು ಇನ್ನೂ ನಾವು ತೊರೆದಿಲ್ಲ 
ವೆಂಬುದನ್ನು ಸೂಚಿಸುವುದು. ಸ್ವತಂತ್ರ ಭಾರತದಲ್ಲಿರುವುದಕ್ಕಿಂತಲೂ ಹೆಚ್ಚು ಸ್ವತಂತ್ರ ವ್ಯಕ್ತಿಗಳನ್ನು 
ಪರತಂತ್ರ ಭಾರತ ಹೊಂದಿತ್ತು. ಹಲವಾರು ಶತಮಾನಗಳ ರಾಜಕೀಯ ದಾಸ್ಕ ಮತ್ತು ಸಾಮಾಜಿಕ 
ದೈನ್ಯಗಳ ಬಳಿಕ, ಭಾರತೀಯ ಸಮಾಜವನ್ನು ಅನಭಿವೃದ್ಧ ಸ್ಥಿತಿಯಿಂದ ಅಭಿವೃದ್ಧ ಸ್ಥಿತಿಯತ್ತ 
ಕ್ಕಾಗಿ ಶ್ರಮವಹಿಸಿ ದುಡಿಯಲು, ನಾವು ಗಳಿಸಿದ ಸ್ವಾತಂತ್ರ್ಯವನ್ನು ಉಪಯೋಗಿಸದೇ 
ಇದ್ದುದರ ಪರಿಣಾಮವಲ್ಲ-ಇದು. ನಮ್ಮ ಜನರು ನಿಸ್ಸಂದೇಹವಾಗಿ ತಮ್ಮ ಬುದ್ಧಿಶಕ್ತಿಯನ್ನು 
ತಮ್ಮ ಬೆಳವಣಿಗೆಗೆ ಮಾತ್ರ ಉಪಯೋಗಿಸಿಕೊಂಡರು, ದೇಶವನ್ನು ಸಂಪೂರ್ಣ ಕಡೆಗಣಿಸಿದರು. 


ಹಣ, ಅಧಿಕಾರಗಳಲ್ಲಿಮೋಲ್ಯುಸೀಳು.ಉಂತರಗಳಿಡ್ದಡೂ. ಅಂತಹ ಚನನ ಫ್ಲೂನ್ಯನೆಂಬುದನ್ನು 


ರತ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಹಾಗೂ ವಿವೇಕಾನಂದರ ಮಾತಿನಂತೆ ಅಂತಹ ಜನರು "ಜೀವಚ್ಛವ'ವಾಗಿದ್ದಾರೆ ಎಂಬುದನ್ನು ಅವರು 
ಮರೆತರು. ನಮ್ಮ ದೇಶದ ದಿಗಂತದಲ್ಲಿ ಮೂಡಿ ಬರುವ ಒಂದು ಆಶಾದಾಯಕ ಸೂಚನಿ 
ಯೇನೆಂದರೆ, ಕಳೆದ ನಾಲ್ಕೈದು ವರ್ಷಗಳಲ್ಲಿ ಮಾನವನ ಉತ್ಕೃಷ್ಟತೆಯನ್ನು ನಿರ್ಮಾಣ ಮಾಡುವ 
ಈ ಸತ್ಯ ವಿಚಾರಗಳು ಹೆಚ್ಚು ಜನರೆದೆಯಲ್ಲಿ ಅರುಣೋದಯದಂತೆ ಮೂಡಿ ಬರುತ್ತಿದೆ-- ಎಂಬುದು. 
ಇದು ನಮ್ಮನ್ನು "ಭಾರತ ದರ್ಶನ'ದತ್ತ ಕೊಂಡೊಯ್ಯಬೇಕು, ಜವಾಹರಲಾಲ ನೆಹರೂ ಅವರ 
ಮಾತಿನಂತೆ. ಭಾರತದ ಬೃಹತ್ತಾದ ತತ್ತ್ವ, ಆಧ್ಯಾತ್ಮಿಕತೆ ಹಾಗೂ ಶ್ರೀಮಂತ ಸಂಸ್ಕೃತಿಗಳ ಬೆಳಕಿನಲ್ಲಿ 
ಈ ದರ್ಶನ ಈ ದೇಶದ ಪುನರ್‌ ರೂಪೀಕರಣದ ಪ್ರಬಲ ಯತ್ನದೆಡೆಗೆ ಈ ದರ್ಶನ ಹರಿಯುವಂತೆ 
ಅವರು ಮಾಡಿದರು. 
ಆಡಳಿತದಲ್ಲಿ ದಕ್ಷತೆಯು ಮ್ಯಾನೇಜರುಗಳ, ಕಾರ್ಯನಿರ್ವಾಹಕರ, ಮುಖ್ಯಸ್ಥರ ಗುಣಮಟ್ಟ 
ವನ್ನು ಅವಲಂಬಿಸಿರುವಂತೆಯೇ ನೌಕರರ ಗುಣಮಟ್ಟವನ್ನೂ ಅವಲಂಬಿಸಿದೆ. ನಮ್ಮೆಲ್ಲ ಜನತೆ 
ಆತ್ಮಗೌರವ, ಮರ್ಯಾದೆ, ಆತ್ಮಸಂಯಮ-ಶಿಸ್ತು, ಪೌರತ್ವದ ಗುಣಗಳು ಇವನ್ನೆಲ್ಲ ಹೊಂದಿದ್ದು, 
ನಮ್ಮೆಲ್ಲ ಮ್ಯಾನೇಜರ್‌ಗಳು ಹಾಗೂ ನೌಕರರು ರಾಷ್ಟ್ರದ ಈ ಬಗೆಯ ಒಂದು ಪ್ರವಾಹದಿಂದ 
ಬಂದಿದ್ದರೆ, ಆಗ ಆಡಳಿತದ ಎಲ್ಲ ವಿಧಾನಗಳು ಭಾರತದಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನುಂಟು 
ಮಾಡುವುದು. ಆಗ ಇದು ಒಬ್ಬನ ಆಂತರ್ಯದಿಂದ ಒಬ್ಬ ಅತ್ಯುತ್ತಮ ವ್ಯಕ್ತಿಯನ್ನು ಹೊರತರುವ, 
ಇತರರಿಂದಲೂ ಹೊರತರುವ ಹಾಗೂ ಈ ಮೂಲಕ ಒಟ್ಟು ಮಾನವ ಅಭಿವೃದ್ಧಿ ಹಾಗೂ 
ಪೂರ್ಣತೆಯ ಅದ್ಭುತ ಪ್ರಯತ್ನವಾಗುವುದು ; ಆ ಪ್ರಯತ್ನದ ಸಮರ್ಥವಾದ ಒಂದು ವಿಜ್ಞಾನ 
ಹಾಗೂ ಕಲೆಯಾಗಿ ಮಾರ್ಪಾಡುವುದು. ಇದು ನಮ್ಮ ದೇಶವನ್ನು, ಕೇವಲ ಜನಸಂಖ್ಯೆಯ 
ದೃಷ್ಟಿಯಲ್ಲಿ ಅತಿದೊಡ್ಡ ಪ್ರಜಾಪ್ರಭುತ್ವ ಎನ್ನುವುದನ್ನು ತೀಕ್ಷೇ್ಣಬುದ್ಧಿ, ವಿಶಾಲ ಹೃದಯ, ದಕ್ಷ 
ಕೈಗಳಿಂದ ಕೂಡಿದ ಜನರಿರುವ, ಅತ್ಯಂತ ಶ್ರೇಷ್ಠ ಪ್ರಜಾಪ್ರಭುತ್ವ ಎಂಬಂತೆ ಪರಿವರ್ತಿಸುವುದು. 
ಬೆಳೆಯದ ಮಕ್ಕಳ ಹಾಗೆ, ಸ್ವಾತಂತ್ರ್ಯವಿಲ್ಲದ ಜನರನ್ನು ಆಳುವುದು ಕಷ್ಟ. ಸ್ವತಂತ್ರ ಹಾಗೂ 
ಜವಾಬ್ದಾರ ವ್ಯಕ್ತಿಗಳನ್ನು ಆಳುವುದು ಸುಲಭ. ಎಲ್ಲ ಆಡಳಿತದಲ್ಲೂ ಆಜ್ಞೆ ಇದ್ದೇ ಇವೆ. ಆದರೆ 
ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಆಜ್ಞೆಯೂ ಒಬ್ಬ ವ್ಯಕ್ತಿಯ ಮನಸ್ಸನ್ನು ನೋಯಿಸುವಂತಿಬಾರದು. 
ಅಂತೆಯೇ ಆಜ್ಞಾಪಾಲನೆ ಕೂಡ ಒಬ್ಬನ ಸ್ವಾತಂತ್ರ, ಆತ್ಮಗೌರವಗಳನ್ನು ಕಳೆದುಕೊಂಡು ಅತಿ 
ದೈನ್ಯಾವಸ್ಥೆಯಿಂದ ಕೂಡಿದ್ದಾಗಿರಬಾರದು. ಇಂತಹ ಪರಿಸರದಲ್ಲಿ ಮಾತ್ರವೇ ಆಡಳಿತದಲ್ಲಿ ಮನುಷ್ಯ- 
ಮನುಷ್ಯರ ನಡುವಿನ ಸಂಬಂಧವು ಒಬ್ಬನಿಗಿಂತ ಇನ್ನೊಬ್ಬ ಅತ್ಯುತ್ತಮ ವ್ಯಕ್ತಿಯನ್ನು ನಿರ್ಮಿಸ 
ಬಲ್ಲುದು. ಅಂತಹ ಸ್ವತಂತ್ರ ಹಾಗೂ ಜವಾಬ್ದಾರಿಯುತ ವ್ಯಕ್ತಿಗಳು ಮಾತ್ರ ಸಹಜವಾಗಿ ಪೌರತ್ವದ 
ಗುಣಗಳಿಂದ, ಕರ್ತವ್ಯ ಪ್ರಜ್ಞೆ ಸಮಯ ಪ್ರಜ್ಞೆ ಸಹಕಾರ, ಬದ್ಧತೆಗಳಿಂದ ಕೂಡಿರುತ್ತಾರೆ. ಇಂತಹ 


ನೌಕರರ ಕೆಲಸವನ್ನು ಮೇಲ್ವಿಚಾರಣೆ ಮಾಡುವ ಅಗತ್ಯವಿರುವುದಿಲ್ಲ. ಏಕೆಂದರೆ ಮೇಲ್ವಿಚಾರಣೆಯ , 


ಒಬ್ಬ ವ್ಯಕ್ತಿಯ ಆತ್ಮಗೌರವವನ್ನು ಘಾಸಿಗೊಳಿಸುತ್ತದೆ. ನಿಜವಾಗಿಯೂ ಸ್ವತಂತ್ರ, ಜವಾಬ್ದಾರ 
ವ್ಯಕ್ತಿಯಾಗಿರುವವರು ಆತ್ಮಗೌರವ, ಸ್ವಾಭಿಮಾನ ಈ ಸದ್ಗುಣಗಳಿಂದ ಕೂಡಿರುತ್ತಾರೆ. ನಮ್ಮ 
ನೌಕರರು ಬಹುವೇಳೆ ಸೃತಂತ್ರ ರಾಷ್ಟ್ರದ ಸ್ವತಂತ್ರ ಪೌರರಾಗಿದ್ದೂ ಇಂತಹ ಗುಣಗಳಿಂದ ಬಹು 
ದೂರವೇ ಉಳಿದಿದ್ದಾರೆ. ಅವರಲ್ಲಿ ಕರ್ತವ್ಯ ನಿಷ್ಠೆ, ಸಮಯ ಪ್ರಜ್ಞೆಯ ಕೊರತೆಯಿದೆ. ಏಕೆಂದರೆ 
ಅವರಲ್ಲಿ ನಿಜವಾದ ಸ್ವಾತಂತ್ರ್ಯಭಾವ, ಆತ್ಮಗೌರವಗಳಿರುವುದಿಲ್ಲ.. 
ಢಃ ತ ರಾಷ್ಟ್ರಗಳ ನೌಕರರು ಈ ಮಾನವೀಯ ಮೌಲ್ಯ, ಸಾಮಾಜಿಕ ಜವಾಬ್ದಾರಿ 
ಇಂದಿಗೆ ಹೇಗೆ ವರ್ತಿಸುತ್ತಾರೆ, ಅವರು ನಮ್ಮ ರೀತಿ ನೀತಿಗಳನ್ನು ಹೇಗೆ ನೋಡುತ್ತಾರೆ-- 
ಎಂಬುದನ್ನು ತಿಳಿಯುವುದು ಶೈಕ್ಷಣಿಕವಾಗಿ ಉಪಯುಕ್ತ. ಇಲ್ಲಿ ಇಂತಹ ಎರಡು ಚಿತ್ರಗಳಿವೆ : 


CC-0. Jangamwadi Math Collection. Digitized by eGangotri 


`` ಆಡಳಿತದಲ್ಲಿ ಮಾನವೀಯ ಮೌಲ್ಯಗಳು ೬೧೩ 
ನಾನು ಇಪ್ಪತ್ತು ವರ್ಷಗಳ ಹಿಂದೆ ಕಲ್ಕತ್ತಾದ ರಾಮಕೃಷ್ಣಮಿಶನ್‌ ಇನ್‌ಸ್ಟಿಟ್ಕೂಟ್‌ ಆಫ್‌ 
ರ್‌ನ ಕಾರ್ಯದರ್ಶಿಯಾಗಿದ್ದಾಗ, ನಮ್ಮ ಅಂತರರಾಷ್ಟ್ರೀಯ ವಿದ್ವಾಂಸರ ಹಾಗೂ ಅ. ತಿಥಿ 
ಗೃಹಗಳ ಮೇಲ್ವಿಚಾರಣೆ ನಡೆಸುತ್ತಿದ್ದ ಬ್ರಿಟಿಷ್‌ ಪೌರರೊಬ್ಬರು ನಮ್ಮಲ್ಲಿದ್ದರು. ಒಂದು ದಿನ 
ಆಕೆ ನನ್ನ ಬಳಿ ಬಂದು ಸಂತೋಷದಿಂದ ಹೇಳಿದಳು- ಲಂಡನ್‌ನಲ್ಲಿರುವ ಬ್ರಿಟಿಷ್‌ ಸರ್ಣರದಿಂನ 
ಒಂದು ಪತ್ರ ತನಗೆ ಬಂದಿತ್ತು ; ಆಗಿನ ಬ್ರಿಟಿಷ್‌ ಕಾನೂನು ಪ್ರಕಾರ ತಾನು ವೃದ್ಧಾಪ್ಯ ಪೆನ್ನನ್‌ 
ಪಡೆಯಲು ಅರ್ಹಳೆಂದು ಆ ಪತ್ರದಲ್ಲಿ ಬರೆದಿದೆ, ಹಾಗೂ ಮೊದಲ ಕಂತಿನ ಚಿಕ್‌ ಬಂದಿದೆ - 
ಎಂದಳು. ಆ ಪೆನ್ಸನ್‌ ಬಗ್ಗೆ ಅವಳಿಗೇ ಗೊತ್ತಿರಲಿಲ್ಲ. ಆದರೆ ದೂರದ ಲಂಡನ್‌ನಲ್ಲಿರುವ ಬ್ರಿಟಿಷ್‌ 
ಸರ್ಕಾರದ ಆಫೀಸಿನ ನೌಕರನೊಬ್ಬ ಅವಳ ವಿಚಾರವಾಗಿ ಗಮನಿಸುತ್ತಲೇ ಇದ್ದ, ಅವಳಿಗೆ ಸಲ್ಲ 
ಬೇಕಾದದ್ದನ್ನು ಸಕಾಲದಲ್ಲಿ ಕಳುಹಿಸಿದ. ಅವಳು ಅದಕ್ಕಾಗಿ ಕೇಳದಿದ್ದರೂ ಅವಳಿಗದು ಸಂದಿತು ! 

ಆಡಳಿತದಲ್ಲಿ ಮಾನವೀಯ ಮೌಲ್ಯಗಳ ಜೀವಂತ ಸ್ಪರ್ಶವನ್ನು ಇಲ್ಲಿ ನಾವು ಕಾಣಬಹುದು. 
ನಮ್ಮ ದೇಶದಲ್ಲಿ ಎಂತಹ ವಿಭಿನ್ನ ಪರಿಸ್ಥಿತಿ ! ಇಲ್ಲಿ, ಆಕೆಯ ಸ್ಥಾನದಲ್ಲಿರುವ ಸಾವಿರಾರು ಮಂದಿ 
ತಮಗೆ ಸಲ್ಲಬೇಕಾದದ್ದನ್ನು ಕಾಲಕಾಲಕ್ಕೆ ಪಡೆಯಲಾರರು; ಅಷ್ಟೇ ಅಲ್ಲ, ಸರಕಾರೀ ಹಾಗೂ ಇತರ 
ಸಂಸ್ಥೆಗಳ ನೌಕರರು ಒಂದು ಆಫೀಸಿನಿಂದ ಇನ್ನೊಂದು ಆಫೀಸಿಗೆ ಹೋಗಿ ಬಾಗಿಲು ತಟ್ಟಿ, ತಿಂಗಳು 
ಗಟ್ಟಳೆ, ವರ್ಷಗಟ್ಟಳೆ ಅಲೆದಲೆದು ಕೊನೆಗೂ ಏನೂ ಪಡೆಯದೆ ಹೋಗುತ್ತಾರೆ ! ನಮ್ಮ ಆಡಳಿತ 
ಈಗಿನ ಜಡ್ಡುಗಟ್ಟಿದ, ಮಾನವ ಕಾಳಜಿಯಿಲ್ಲದ ಸ್ಥಿತಿಯಿಂದ ಮಾನವ ಪರಿಸ್ಥಿತಿಗೆ, ಮಾನವೀಯ 
ಪ್ರತಿಕ್ರಿಯೆ ನೀಡುವ ಸ್ಥಿತಿಗೆ ತಲುಪಲು ಅದೆಷ್ಟು ದೂರ ಪ್ರಯಾಣ ಮಾಡಬೇಕು! ನಮ್ಮ ದೇಶದಲ್ಲಿ 
ಜವಾಬ್ದಾರಿಯುತ ಪೌರರು ಮೊದಲನೆಯದಾಗಿ ಬೃಹತ್‌ ಹಾಗೂ ವ್ಯಾಪಕ ಪ್ರಮಾಣದಲ್ಲಿ ಪಡೆಯ 
ಬೇಕಾದ ಆಧ್ಯಾತ್ಮಿಕ ಬೆಳವಣಿಗೆ ಇದೇ. ಈ ಶತಮಾನದ ಅಂತ್ಯದೊಳಗಾಗಿ ನಮ್ಮ ಜನರು ನಿಜವಾದ 

, ಶಿಕ್ಷಣದ, ನಿಜವಾದ ಧರ್ಮದ ಏಕೀಭೂತ ಫಲವಾದ ಅಂತಹ ಬೆಳವಣಿಗೆ ಯನ್ನು ಪಡೆಯುವರೆಂಬ 

ಭರವಸೆ ನನಗಿದೆ. 
ಇತ್ತೀಚೆಗೆ ಜಪಾನೀ ಪ್ರವಾಸಿಗನೊಬ್ಬ ನಮ್ಮ ದೇಶದಲ್ಲಿ ಗುಮಾಸ್ತ, ರಿಕ್ಷಾ ಎಳೆಯುವವೆರು, 
ಕಡಿಮೆ ಸಂಬಳದವರೂ ಸೇರಿದಂತೆ ಎಲ್ಲರೂ ಕೈಗಡಿಯಾರ ಧರಿಸಿರುವುದನ್ನು ನೋಡಿ ಅವಾಕ್ಕಾದ. 
ಅವನು ತನ್ನ ಭಾರತೀಯ ಸ್ನೇಹಿತನಿಗೆ ಹೇಳಿದ : ಜಪಾನ್‌ ಭಾರತಕ್ಕಿಂತ ಆರ್ಥಿಕವಾಗಿ ಮುಂದಿ 
ದ್ದರೂ, ನಾವು ಜಪಾನೀಯರು ನಮ್ಮ ಉದ್ದಿಮೆಗಳು ತಯಾರಿಸುವ ಉತ್ಪನ್ನಗಳನ್ನು, ಉದಾಹರಣೆಗೆ 
ಗಡಿಯಾರ ಇತ್ಯಾದಿಗಳನ್ನು--ಬಳಸುವುದಿಲ್ಲ, ನಮ್ಮ ಆರ್ಥಿಕತೆಯನ್ನು ಬಲಗೊಳಿಸಲು 
ಅದನ್ನು ರಫ್ತು ಮಾಡುತ್ತೇವೆ. ನನಗೆ ಆಶ್ಚರ್ಯವೇನೆಂದರೆ, ಇಲ್ಲಿ ಭಾರತದಲ್ಲಿ ಪ್ರತಿಯೊಬ್ಬರೂ 
ವಾಚ್‌ ಧರಿಸುತ್ತಾರೆ, ಆದರೆ ಯಾರೊಬ್ಬನೂ ಸಮಯ ಪಾಲನೆ ಮಾಡುವುದಿಲ್ಲ. ಅಂದರೆ, ವಾಚ್‌ 
ಎಂಬುದು ಸಮಯ ಪಾಲನೆಗೋಸ್ಕರ ಬಳಸುವ ಒಂದು ಉಪಕರಣ ಎನ್ನುವುದಕ್ಕಿಂತ ಹೆಚ್ಚಾಗಿ, 
ಪ್ರತಿಷ್ಠೆಯ ಚಿಹ್ನೆಯಾಗಿ ಬಿಟ್ಟಿದೆ ! 
ನಮ್ಮಲ್ಲಿ ಬ್ಯಾಂಕ್‌ ಹಾಗೂ ಅಂತಹ ಸಂಸ್ಥೆಗಳಲ್ಲಿ ಆಡಳಿತವನ್ನು ಹದಗೊಳಿಸಲು, ಎಲ್ಲ 
ನೌಕರರಲ್ಲಿ ಶಿಸ್ತು, ಸಂಯಮವನ್ನು ತುಂಬಲು, ಆ ಸಂಸ್ಥೆಗಳು ಗುಣಮಟ್ಟದ ಸಮೃದ್ಧಿಯ ಪಥದಲ್ಲಿ 
ಸಾಗಲು, ಈ ಒಂದು ಕಾರ್ಯಕ್ರಮವನ್ನು ಅಳವಡಿಸುವುದು ಸೂಕ್ತ : ಒಂದು ದಿನ ಎಲ್ಲ ಸಂಸ್ಥೆ 
ಗಳಲ್ಲೂ ಮ್ಯಾನೇಜರ್‌ನಿಂದ ಹಿಡಿದು ಪ್ಯೂನ್‌ವರೆಗೆ ಎಲ್ಲ ನೌಕರರೂ, ಸಣ್ಣ ಗುಂಪುಗಳಾಗಿ ಒಟ್ಟಿಗೆ 

ಕುಳಿತು ಮೌನವಾಗಿ ಐದರಿಂದ ಹತ್ತು ನಿಮಿಷಕಾಲ ಧ್ಯಾನದಲ್ಲಿ ಮಗ್ನರಾಗುವುದು. ಅವರ ಸ 

ಎಲ್ಲರಲ್ಲೂ ಇರುವ ಒಬ್ಬನೇ ಆತ್ಮನಾದ ದೇವರಲ್ಲಿ ನೆಲೆಸಿ, ತಾನು ಆರಿಸಿದ ತನ್ನ ಕೆಲಸದ ಕ್ಷೇತ್ರ 


ದಲಿ ಆ ಸತ್ಯಕ್ಕೆ ಸಮರ್ಪಿಸುವುದು. 
ಇ ಎಲ್ಲರ ಸೇವೆ ಮಾಡುವ ಮ್ಹೂಲಕ್ಷ ತನ್ನ ಜೀವನ್ಯ ಕೆಲಸ ಇವನ್ನು ಆ by Sdangotri 


ಅ ರ್‌ 


೧೩. ಭಾರತದ ವಿಕಾಸ : ಅದರ ಐತಿಹಾಸಿಕ ಮಹತ್ವ 
ವಸ. ಯಕಾರಿಯಾದ ಈ ಶತಮಾನದ ಉಳಿದಿರುವ ಹದಿನೇಳು ವರ್ಷಗಳಲ್ಲಿ ಇದು ನಮ್ಮ 
ಲ್ರ 


ಜನರ ಒಂದು ಭಾವವಾಗಬೇಕು. ಈ ಶತಮಾನ ಮಾನವ ಯತ್ನದ ವೈಜ್ಞಾನಿಕ, ರಾಜಕೀಯ ಮತ್ತು ' 


ಸಾಮಾಜಿಕ ಕ್ಷೇತ್ರಗಳಲ್ಲಿ ಮಹಾನ್‌ ಸಾಧನೆ, ಬದಲಾವಣೆಗಳನ್ನು ಕಂಡಿತು. ನಮ್ಮ ದೇಶದ 
ಸ್ವಾತಂತ್ರ್ಯ ಹಾಗೂ ವಸಾಹತುಶಾಹಿಗಳಿಂದ ತುಳಿತಕ್ಕೊಳಗಾದ ಪ್ರಪಂಚದ ಇನ್ನಿತರ ಜನರ 
ಸ್ವಾತಂತ್ರ್ಯವೂ ಇದರಲ್ಲಿ ಸೇರಿದೆ. ಕಳೆದ ಶತಮಾನದ ಕೊನೆಯ ಭಾಗದಲ್ಲಿ ಭಾರತವು ತನ್ನ ಶಕ್ತಿಯ 
ವಿಕಾಸವನ್ನು ಅನುಭವಿಸಿತು ; ಇದರ ಸ್ಪಷ್ಟ ಗುರುತು ಚೈತನ್ಮಶೀಲ ಆಧುನಿಕ ಪಾಶ್ಚಾತ್ಮರ ಮೇಲೆ 
ಸ್ವಾಮಿ ವಿವೇಕಾನಂದರ ಬೌದ್ಧಿಕ ಹಾಗೂ ಆಧ್ಯಾತ್ಮಿಕ ಪ್ರಭಾವ. ನಮ್ಮದೇ ಆದ ತತ್ತ್ವ, ವಿಜ್ಞಾನ, 
ಆಡಳಿತದ ಕಲೆ -“ಇವುಗಳನ್ನು ಅನುಸರಿಸಿ ನಮ್ಮ ವಿಶಾಲ ದೇಶದ ಪುರುಷತ್ವವನ್ನೂ ಸ್ತ್ರೀತ್ವವನ್ನೂ 
ನಾವು ಪುನರ್ನಿರ್ಮಾಣ ಮಾಡಬೇಕು ; ನಮ್ಮ ವಿಶಿಷ್ಟ ಸೇವೆಯನ್ನು ಜಗತ್ತಿನ ಇತರ ಭಾಗಗಳಿಗೂ 
ಸಲ್ಲಿಸಬೇಕು. ಇದಕ್ಕಾಗಿ ಜಗತ್ತು ಕಾಯುತ್ತಿದೆ. ೨೦೦೦ನೇ ಇಸವಿಯ ಹೊತ್ತಿಗೆ ನಾವು ಒಗ್ಗಟ್ಟಿನಿಂದ 
ಕೆಲಸ ಮಾಡಿ ಭಾರತವನ್ನು ಒಂದು ಮಹಾನ್‌ ಶಕ್ತಿಯನ್ನಾಗಿಸಬೇಕು. ಇದು ಐತಿಹಾಸಿಕವಾಗಿ 
ಗಳಿಸಿಕೊಂಡ ತನ್ನದೇ ಆದ ಭವ್ಯ ಚಾರಿತ್ರ್ಯವುಳ್ಳ ಜಾಗತಿಕ ಶಕ್ತಿ. ಅಂದರೆ, ಇದು ಆಧ್ಯಾತ್ಮಿಕ 
ಮತ್ತು ಮಾನವೀಯ ಮೌಲ್ಯಗಳನ್ನು ವಿತರಿಸುವ ಶಕ್ತಿ ; ಅಂತರರಾಷ್ಟ್ರೀಯ ಶಾಂತಿಗಾಗಿ ಸಹಕಾರ, 
ಕಲ್ಕಾಣಗಳಿಗಾಗಿ ಇರುವ ಶಕ್ತಿ, ಐದು ಸಹಸ್ರ ವರ್ಷಗಳ ದೀರ್ಫ ಇತಿಹಾಸದಲ್ಲಿ ಭಾರತವು ಆರ್ಥಿಕ, 
ಸೈನಿಕ ಸಾಮರ್ಥ್ಯ ಗಳೊಂದಿಗೆ ಮಹಾನ್‌ ಸಾಮ್ರಾಜ್ಯಗಳನ್ನು ಕಟ್ಟಿದ್ದರೂ, ಅದು ಒಂದೇ ರೀತಿಯಾಗಿ 
ಶಾಂತಿಯುತ ಅಂತರ ರಾಷ್ಟ್ರೀಯ ಸಂಬಂಧಗಳನ್ನು ಕಾಪಾಡಿಕೊಂಡು ಬಂದಿತು. ಇತರ ದೇಶಗಳ 
ಮೇಲೆ ಸೈನಿಕ ಆಕ್ರಮಣ ನಡೆಸಿದ ಒಂದು ಉದಾಹರಣೆಯೂ ಇಲ್ಲಿಲ್ಲ. ಆದರೆ ಈ ದೇಶ ಸದ್ದಿಲ್ಲದೆ, 
ಪರಿಣಾಮ ಕಾರಿಯಾಗಿ ಇತರ ದೇಶಗಳ ಹೃದಯ, ಮನಸ್ಸುಗಳನ್ನು ಗೆದ್ದಿತು. ತನ್ನದೇ ರೀತಿಯಲ್ಲಿ, 
ಅಂದರೆ ವಿಚಾರಗಳ ಆದರ್ಶಗಳ ಮೂಲಕ; ಬುದ್ಧನಂತರ ಶ್ರೇಷ್ಠ ಆಧ್ಯಾತ್ಮಿಕ ವ್ಯಕ್ತಿಗಳ ಮೂಲಕ; 
ಇದಕ್ಕಾಗಿಯೇ ಭಾರತ ವಿವೇಕ ಹಾಗೂ ಮಾನವೀಯತೆಗೆ ಅಂತರರಾಷ್ಟ್ರೀಯ ನೆಲೆಯಲ್ಲಿ ದಂತಕತೆ 
ಯಾಗಿ ಬಿಟ್ಟಿತು. ಸ್ವಾಮಿ ವಿವೇಕಾನಂದರು ಸಮಕಾಲೀನ ನಾಗರಿಕತೆಗಳ ಮೇಲೆ ಭಾರತದ ಈ 
ವಿಶಿಷ್ಟ ರೀತಿಯ ಪ್ರಭಾವವನ್ನು ಹೀಗೆ ವಿವರಿಸಿದ್ದಾರೆ (ಕೃತಿಶ್ರೇಣಿ, ಸಂಪುಟ ೩, ಪು.೩-೪) : 
ನಮ್ಮ ತಾಯ್ದಾಡಿಗೆ ಅನ್ಕರಾಷ್ಟ್ರಗಳು ಸಲ್ಲಿಸಬೇಕಾಗಿರುವ ಬಣ ಮಹತ್ತರವಾದುದು... 
ಗತಕಾಲದಲ್ಲಿ ಮತ್ತು ವರ್ತಮಾನ ಕಾಲದಲ್ಲಿ ಒಂದು ಜನಾಂಗದಿಂದ ಮತ್ತೊಂದು ಜನಾಂಗಕ್ಕೆ 
ಅದ್ಭುತ ಭಾವನೆಗಳು ಹರಡಿವೆ. ಪ್ರಾಚೀನ ಮತ್ತು ಆಧುನಿಕ ಕಾಲಗಳಲ್ಲಿ ಜನ ಜಾಗೃತಿಯ 
ಮಹಾಪ್ರವಾಹವು ಉದಾತ್ತ ಸತ್ಯಗಳ ಮತ್ತು ಶಕ್ತಿಯ ಬೀಜವನ್ನು ಪ್ರಪಂಚಕ್ಕೆ ಬಿತ್ತಿದೆ. ಆದರೆ 
ನನ್ನ ಸ್ನೇಹಿತರ ಇದನ್ನು ಗಮನಿಸಿ : ಅದನ್ನು ಸಾರಿದ್ದು ಸಮರ ಕಹಳೆಯ ಧ್ವನಿಯಿಂದ 
ದಿಗ್‌ಭಿತ್ತಿ ಬಿರಿಯುವ ಪ್ರಚಂಡ ಸೇನಾ ಸಮೂಹದ ಚಲನದ ಪ್ರಭಾವದಿಂದ; ಪ್ರತಿಯೊಂದು 
ಭಾವನೆಯನ್ನೂ ರಕ್ತದಲ್ಲಿ ತೋಯಿಸಬೇಕಾಯಿತು... ಅನ್ಕರಾಷ್ಟ್ರಗಳು ಇತರರಿಗೆ ಬೋಧಿಸಿರು 
ವದು ಹೀಗೆ ಆದರೆ ಭರತಖಂಡವು ಸಹಸ್ರಾರು ವರ್ಷಗಳಿಂದ ಶಾಂತವಾಗಿ ಬಾಳಿದೆ ಗ್ರೀಟ್‌ 
ಇನ್ನೂ ಹುಟ್ಟದೆ ಹುಟ್ಟದೆ ಇರುವಾಗ, ರೋಮ್‌ ದೇಶದ ಕಲ್ಪನೆಯೇ ಇರದಿದ್ದಾಗ...ನಮ್ಮ 
ನಾಡು ಪ್ರಬುದ್ಧವಾಗಿತ್ತು. ಇತಿಹಾಸದ ದಾಖಲೆಗೆ ಕೂಡ ನಿಲುಕದ ಪುರಾತನ ಕಾಲದಿಂದಲೂ 


ನಮ್ಮ ಆಚಾರ ವ್ಯವಹಾರಗಳ ಬಗೆಗೂ ನಿಲುಕದ ಗತಕಾಲದಿಂದಲೂ, ಅನಾದಿಕಾಲದಿಕಿದ , 


ಇಂದಿನವರೆಗೂ ಮಹೋನ್ನತ ಭಾವನಾ ಪರಂಪರೆ ಇಲ್ಲಿಂದ ಹೊರಹೊಮ್ಮಿ ದೆ. ಈ ದೇಶದ 
ಜನರು ಆಡಿದ ಪ್ರತಿಯೊಂದು ಮಾತಿನ ಹಿಂದೆಯೂ ಆಶೀರ್ವಾದದ ಬಲವಿದೆ ಮುಂದೆ ಶಾಂತಿ 


CC-0. Jangamwadi Math Collection. Digitized by eGangotri 


ಆಡಳಿತದಲ್ಲಿ ಮಾನವೀಯ ಮೌಲ್ಯಗಳು ಈ 
ಇದೆ ಪ್ರಪಂಚದಲ್ಲಿ ನಾವು ಇತರ ರಾಷ್ಟ್ರಗಳಂತೆ ಮತ್ತೊಬ್ಬರನ್ನು ಗೆಲ್ಲಲಿಲ್ಲ. ಈ ಆಶೀರ್ವಾದ 
. ನಮ್ಮ ಮೇಲಿರುವುದು, ಅದಕ್ಕೆ ನಾವಿನ್ನೂ ಜೀವಿಸಿರುವವ 
: ಮತ್ತೆ ಅವರು ಹೇಳುತ್ತಾರೆ (ಅಲ್ಲೇ, ಪ್ರ. ೭): 
ಪಾರ್ಸೀ ಭಾಷೆಗೆ ಅನುವಾದವಾಗಿದ್ದ ಉಪನಿಷತ್ತುಗಳನ್ನು ಫ್ರಾನ್ಸಿನ ತರುಣನೊಬ್ಬ 
" ಲ್ಯಾಟಿನ್‌ ಭಾಷೆಗೆ ಅನುವಾದ ಮಾಡಿದ್ದನು. ಆ ಅಸಮರ್ಪಕ ಭಾಷಾಂತರವನ್ನು ಈ ಶತಮಾನದ 
ಆದಿಯಲ್ಲಿ ಪ್ರಖ್ಯಾತ ಜರ್ಮನ್‌ ತತ್ತ್ವಜ್ಞಾನಿ ಷೋಫೆನಾರ್‌ ಎಂಬುವನು ಓದ್ರಿ “ಪ್ರಪಂಚ 
ದಲ್ಲೆಲ್ಲಾ ಉಪನಿಷತ್ತಿನ ಅಧ್ಯಯನದಷ್ಟು ಪ್ರಯೋಜನಕಾರಿ ಮತ್ತೊಂದು ಇಲ್ಲ. ಅದನ್ನು 
ಜೀವನಕ್ಕೆ ಶಾಂತಿಯನ್ನು ನೀಡಿದೆ. ಮೃತ್ಯು ಸಮ್ಮು ಖದಲ್ಲಿಯೂ ಶಾಂತಿಯ 
ನೀಡುತ್ತದೆ' ಎಂದಿರುವನು. ಆ ಪ್ರಖ್ಯಾತ ಜರ್ಮನ್‌ ಭವಿಷ್ಠವಾಣಿ ಇದು: “ಗ್ರೀಕ್‌ಸಾಹಿತ್ಯದ 
ಪುನರುದ್ದಾರಕ್ಕೆಂತ ಪ್ರಬಲವಾಗಿರುವ ಮತ್ತು ವಿಸ್ತಾರವಾಗಿರುವ ಆಲೋಚನಾ ಕ್ರಾ 
ಜಗತ್ತು ಕಾಣುವುದು.” ಅವನ ಭವಿಷ್ಯವಾಣಿ ಇಂದು ಸಫಲವಾಗುತ್ತಿ ರುವುದು. ಯಾರು ಕಣ್ಣು 
ತೆರೆದು ನೋಡುತ್ತಿರುವರೊ€ ಪಾಶ್ಚಾತ್ಮ ಜನಾಂಗದ ವಿಭಿನ್ನ ಆಲೋಚನಗಳನ್ನು ಗ್ರಹಿಸ 
ಬಲ್ಲರೊ€ ಯಾವ ಆಲೋಚನಾಶೀಲರೆ ಅನ್ಕದೇಶಗಳ ಅಧ್ಯಯನ ಮಾಡುತ್ತಿ ರುವರೋ, 
ಅವರಿಗೆ ಭಾರತೀಯ ಆಲೋಚನೆಯು ಧೀರವಾಗಿ ಅವಿರಾಮವಾಗ್ಕಿ ಜಗತ್ತಿನ ಮೇಲೆ ತನ್ನ 
ಪ್ರಭಾವವನ್ನು ಬೀರುತ್ತಿ ರುವುದು ಕಾಣುತ್ತದೆ. ಜಗತ್ತಿನ ಭಾವಗತಿಯಲ್ಲಿ, ಅದರ ಸಾಹಿತ್ಯದಲ್ಲಿ 
ಒಂದು ಹೊಸ ರೀತಿಯು ಮೂಡುತ್ತಿ ರುವುದನ್ನು ಕಾಣುತ್ತೇವೆ 
ಪುನಃ ಭಾರತೀಯ ಸಂಸ್ಕೃತಿಯ ಆಧ್ಯಾತ್ಮಿಕ ಅಯಾಮಗಳ ಬಗ್ಗೆ ಮಾತನಾಡುತ್ತ ಸ್ವಾಮೀಜಿ 
ಹೇಳುತ್ತಾರೆ (ಅಲ್ಲೇ, ಪು. ೩೯):: ' 

, ಈ ಉಪಭೂಖಂಡದಲ್ಲಿ ಬೆಳಗಿದ ಮಹಾ ವೀರರು, ಮನೀಷಿಗಳು ಈ ಅನಂತ ಜಗತ್ತನ್ನು 
ಕೂಡ ಒಂದು ಕಸದ ಗುಂಡಿಯಂತೆ ನೋಡಬಲ್ಲರು. ಇದನ್ನು ಮೀರಿ ಹೋಗಬೇಕು ಅನಂತ 
ಕಾಲವನ್ನು ಕೂಡ ಅವರು ಗಣನೆಗೆ ತರುವುದಿಲ್ಲ. ಅವರಿಗೆ ಕಾಲವೇ ಇಲ್ಲ, ಕಾಲಾತೀತರಾಗಿ 
ಹೋಗುವರು. ದೇಶವನ್ನು ಕೂಡ ಅವರು ಲಕ್ಕಿಸುವುದಿಲ್ಲ. ಅದನ್ನು ಮೀರಿ ಹೋಗಲು 

. ಬಯಸುವರು. ಕಾಲದೇಶಗಳನ್ನು ಮೀರಿ ಹೋಗುವುದೇ ಧರ್ಮದ ಸಾರ 


ನನ್ನ ದೇಶದ ಒಂದು ಲಕ್ಷಣವೇ ಈ ಅತೀಂದ್ರಿಯ ದರ್ಶನ, ಅತೀತರಾಗಬೇಕೆಂಬ 
ಹೋರಾಟ, ಪ್ರಶ್ಯತಿಯ ತೆರೆಯನ್ನು ಸೀಳಿ ಎಂತಹ ಅಪಾಯವನ್ನಾದರೂ ಎದುರಿಸಿ, ಎಷ್ಟು 
ಕಷ್ಟವಾದರೂ ಆಗಲಿ ಅದರ ಹಿಂದಿರುವ ಪರಂಜ್ಯೋತಿಯ ಕ್ಷಣಿಕ ದರ್ಶನವನ್ನಾದರೂ 
ಪಡೆಯಬೇಕೆಬುದೇ ನಮ್ಮ ಆದರ್ಶ... ಅವರಿಗೆ ನೀವು ಪ್ರೋತ್ಸಾಹ ಕೊಡಬೇಕಾದರೆ ಇಲ್ಲಿದೆ 
ಮಾರ್ಗ: ನಿಮ್ಮ ರಾಜನೀತ್ರಿ ಸಮಾಜ ಸುಧಾರಣೆ ಐಶ್ಚರ್ಯಸಂಪಾದನೆ ವ್ಯಾಪಾರ ಇವುಗಳ 
ಕತೆಯೆಲ್ಲ ನೀರು ಹಕ್ಕಿಯ ಮೇಲಿನ ನೀರಿನಂತೆ ಜಾರಿ ಹೋಗುವುದು. ನೀವು ಜಗತ್ತಿಗೆ 
ಬೋಧಿಸಬೇಕಾಗಿರುವುದು ಈ ಆಧ್ಯಾತ್ಮಿ ಕತೆಯನ್ನು. 
ನಾವು ಈ ದೇಶಗಳಿಂದ ಏನನ್ನಾದರೂ ಕಲಿಯುವುದಿದೆಯೇ? ಹೌದು; ವಿಜ್ಞಾನಶಾಸ್ತ್ರ, 
ಕಿ, ಅಧಿಕಾರವನ್ನು ಬಳಸುವ ರೀತಿ ವ್ಯಕ್ತಿಗಳ ಸಾಮರ್ಥ್ಯವನ್ನು ವೃವಸ್ಥೆಗೊಳಿಸುವ 
. ಕೌಶಲ್ಯ ಕಿರಿದಾದುದರಿಂದಲೂ ಹಿರಿದಾದುದನ್ನು ಪಡೆಯುವ ಕಲೆ; ಇಂತಹ ಕೆಲವನ್ನು ಕಲಿಯ 
ಬೇಕಾಗಿದೆ. ಆದ್ಯ ಯ್ರಾಣಾದ್ದಗ್ನೂ ಭತಭಂಡರಲ್ಲಿ (ದ್ದ ತಿನ್ನುವದು ಕುಡಿಯುವದು 


೬೧೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ವಿನೋದ ಇವೇ ಜೀವನದ ಗುರಿ ಎಂದು ಭಾವಿಸಿದರೆ ದೇವರ ಬದಲು ಪ್ರಪಚವನ್ನು ತಂದರ 

ಅವನು ಮಿಥ್ಯಾವಾದಿ... ಭಾರತೀಯರು ಅವನಿಗೆ ಕಿವಿಕೊಡುವುದಿಲ್ಲ. 

ವೇದಾಂತವನ್ನು ಪ್ರಾಯೋಗಿಕವಾಗಿಸುವುದರ ಪರವಾಗಿ ವಾದಿಸುತ್ತ, ಶ್ರೇಷ್ಠ ತತ್ವದ ಪೂರ್ಣ 
ಪ್ರಾಯೋಗಿಕ ಮಾರ್ಗದರ್ಶನದಿಂದ ನಮ್ಮ ಎಲ್ಲ ಜನರೆಡೆಗೆ ಹರಿದು ಬರುವ ಅದ್ಭುತವಾದ 
ಪ್ರಾಯೋಗಿಕ ಕೌಶಲ್ಯ ಮತ್ತು ಚಾರಿತ್ರ್ಯ ಸತ್ವ ಇವುಗಳನ್ನು ಸೂಚಿಸುತ್ತ ಸ್ವಾಮೀಜಿ ಹೇಳುತ್ತಾರೆ 
(ಅಲ್ಲೇ, ಪು. ೧೨೧-೨೩): 


ನನ್ನ ಸಹೋದರರ ಶತಶತಮಾನಗಳಿಂದಲೂ ಕಳೆದ ಸಾವಿರ ವರುಷಗಳಿಂದಲ್ಲೂ ಜಾತಿ 
ಭಾವನೆ ರಾಜರು, ಪರದೇಶೀಯರ ಮತ್ತು ಸ್ವಜನರ ದಬ್ಬಾಳಿಕೆ ಇವುಗಳಿಂದ ನಿಮ್ಮ 
ಸತ್ತ್ಯವೆಲ್ಲವೂ ನಾಶವಾಗಿರುವುದು. ನಿಮಗೆ ಬೆನ್ನೆಲುಬೇ ಇಲ್ಲ. ನೀವು ಹರಿದಾಡುತ್ತಿರುವ 
ಶ್ರೆಮಿಕೇಟಗಳಂತೆ ! ಯಾರು ನಿಮಗೆ ಶಕ್ತಿಯನ್ನು ನೀಡಬಲ್ಲರು ? ಶಕ್ತಿ, ಶಕ್ತಿಯೇ ನಿಮಗೆ 
ಬೇಕಾಗಿರುವುದು. ಇದನ್ನೇ ನಾನು ಒತ್ತಿ ಹೇಳುತ್ತೇನೆ. ಶಕ್ತಿಯನ್ನು ಪಡೆಯಬೇಕಾದರೆ 
ಮೊದಲನೆಯ ಹೆಜ್ಜೆಯೇ ಉಪನಿಷತ್ತಿನ ತಳಪಾಯದ ಮೇಲಿ ನಿಂತು "ನಾನು ಆತ್ಮ” ಎಂದು 
ನಂಬುವುದು. “ನನ್ನನ್ನು ಯಾವ ಕತ್ತಿಯೂ ಕತ್ತರಿಸಲಾರದ್ದು ಯಾವ ಶಾಸ್ತ್ರವೂ ತಿವಿಯ 
ಲಾರದು ಬೌಕಿ ದಹಿಸಲಾರದು, ಗಾಳಿ ಒಣಿಗಿಸಲಾರದು. ನಾನು ಸರ್ವಶಕ್ತ, ಸರ್ವಜ್ಞ” ಎಂದು 
ನಮ್ಮನ್ನು ಉದ್ಧರಿಸುವ ಇಂತಹ ಮಂತ್ರಗಳನ್ನು ಪಠಿಸಿ ನಾವು ದುರ್ಬಲರೆಂದು ಹೇಳಬೇಡಿ. 
ನಾವು ಏನನ್ನು ಬೇಕಾದರೂ ಮಾಡಬಲ್ಲೆವು... ಉಪನಿಷತ್ತಿನಿಂದ ದೊರಕುವ ಶಕ್ತಿ ಇದು. ಶ್ರದ್ಧೆ 
ಇದು. 


ಈ ವೇದಾಂತದ ಭಾವನೆಗಳು ಹೂರಗೆ ಬರಬೇಕು. ಅವು ಕೇವಲ ಅರಣ್ಯದಲ್ಲಿ ಮತ್ತು 
ಗರಿ ಗುಹೆಗಳಲ್ಲಿ ಮಾತ್ರ ಇರುವುದಲ್ಲ. ನ್ಯಾಯಾಸ್ಥಾನದಲ್ಲಿ, ಪ್ರಾರ್ಥನಾಲಯದಲ್ಲಿ, ಬಡವನ 
ಕುಟೀರದಲ್ಲಿ ವೇದಾಂತ ರೂಢಿಗೆ ಬರಬೇಕು. ಮೀನನ್ನು ಹಿಡಿಯುವ ಬೆಸ್ತರಿಗೂ ಅಧ್ಯಯನ 
ಮಾಡುತ್ತಿ ರುವ ವಿದ್ಯಾ ರ್ಥಿಗಳಿಗ್ಕೂ ವೇದಾಂತ ಸಹಾಯಕ್ಕೆ ಬರಬೇಕು. ಹ್ರೀ ಪುರುಷ ಬಾಲಕ 
ರೆಲ್ಲರೂ ಅವರು ಎಲ್ಲಿಯೇ ಇರಲಿ ಯಾವ ಕೆಲಸವನ್ನಾದರೂ ಮಾಡುತ್ತಿರಲಿ ಎಲ್ಲರಿಗೂ 
ಇದು ಅನ್ವಯಿಸುವುದು. ಇದರಲ್ಲಿ ಅಂಜಿಕೊಳ್ಳುವುದಕ್ಕೆ ಏನಿದೆ? ಬೆಸ್ತರು ಮುಂತಾದವರು 
ಹೇಗೆ ಉಪನಿಷತ್ತಿನ ಆದರ್ಶಗಳನ್ನು ಅನುಷ್ಠಾನಕ್ಕೆ ತರಬಲ್ಲರು ? ಅದಕ್ಕೆ ಮಾರ್ಗವನ್ನು 
ತೋರಿರುವರು. ಅದು ಅನಂತವಾಗಿದೆ ಧರ್ಮ ಅನಂತವಾಗಿದೆ ಯಾರೂ ಆದನ್ನು ಮೀರಿ 


ಹೋಗಲಾರರು. ಯಾವುದನ್ನೇ ಆದರೂ ಪ್ರಾಮಾಣಿಕತೆಯಿಂದ ಮಾಡಿದರೆ ಅದೆಲ್ಲ ನಿಮಗೆ ' 


ಹಿತಕಾರಿ. ಅತ್ಯಂತ ಕನಿಷ್ಠವಾದುದನ್ನು ಚೆನ್ನಾಗಿ ಮಾಡಿದರೆ ಅದರಿಂದ ಅದ್ಭುತ ಫಲಪ್ರಾಪ್ತಿ. 
ಪ್ರತಿಯೊಬ್ಬರೂ ತಮಗೆ ಸಾಧ್ವವಾದ ಮಟ್ಟಿಗೆ ಮಾಡಲಿ. ಬೆಸ್ತ ಮ ತಿಳಿದರೆ 
ಅವನು ಒಳ್ಳೆಯ ಬೆಸ್ತನಾಗುವನು. ವಿದ್ಯಾರ್ಥಿ ತಾನು ಆತ್ಮನೆಂದು ತಿಳಿದರೆ ಒಳ್ಳೆಯ 
ವಿದ್ಯಾ ರ್ಥಿಯಾಗುವನು. ವಕೀಲನು ತಾನು ಅತ್ಮ ನೌದು ತಿಳಿದರೆ ಆತ ಒಳ್ಳೆಯ ವಕೀಲನಾಗು 
ವನು...ಆದರೆ ಅಲ್ಲೆಲ್ಲಾ ಈ ವಿಶೇಷ ಹಕ್ಕುಗಳು ಇರಬೇಕೆಂದಲ್ಲ. ಅವನ್ನು ನಿರ್ನಾಮ 
ಮಾಡಬೇಕು. ನೀವು ಬೆ್ತನಿಗೆ ವೇದಾಂತ ಬೋಧಿಸಿದರೆ ಅವನು “ನಿನ್ನಂತೆಯೇ ನಾನು 
ಉತ್ತಮ; ನಾನು ಬೆಸ್ತ, ನೀನು ತತ್ತ್ವಜ್ಞಾನಿ. ಆದರೆ ನಿನ್ನಲ್ಲಿ ರುವಂತೆಯೇ ನನ್ನಲ್ಲಿಯೂ 
ದೇವರು: ಇರುವನು” ಎನ್ನುತ್ತಾನೆ. ನಮಗೆ ಬೇಕಾಗಿರುವುದು ಅದು. ಎಲ್ಲರಿಗೂ ಸಮಾನ 
ಅವಕಾಶ; ಯಾರಿಗೂ ಪ್ರತ್ವೇಕ ಹಕ್ಕು ಇಲ್ಲ. ಭಗವಂತ ಎಲ್ಲರಲ್ಲಿಯೂ ಇರುವನಂಬುದನ್ನು 


CC-0. Jangamwadi Math Collection. Digitized by eGangotri 


ಆಡಳಿತದಲ್ಲಿ ಮಾನವೀಯ ಮೌಲ್ಕಗಳು ೬೧೭ 

ಸಕಲರಿಗೂ ಬೋಧಿಸೋಣ. ಪ್ರತಿಯೊಬ್ಬರೂ ತಮ್ಮ ಮುಕ್ತಿಯನ್ನು ತಾವು ಸಾಧಿಸಲಿ. 

ಬೆಳವಣಿಗೆಗೆ ಸ್ವಾತಂತ್ರ್ಯವೇ ಪ್ರಥಮ ಆವಶ್ಯಕತೆ 

ನಾನು ಈ ಮೊದಲು ಹೇಳಿದಂತೆ, ನಾವು ಈಗ ನಮ್ಮ ದೀರ್ಥ ಇತಿಹಾಸದ ಅತ್ಯಂತ 
ಕ್ರಾಂತಿಕಾರಕ ಅವಧಿಯ ಮೂಲಕ ಹಾದು ಹೋಗುತ್ತಿದ್ದೇವೆ. ನಾವು ಈ ಸಂಕ್ರಮಣ ಕಾಲದ 
ಬೆಂಕಿಯಿಂದ ಜಯಶಾಲಿಗಳಾಗಿ ಹೊರಬರಬಹುದು ; ನಮ್ಮ ಸಹಸ್ರವರ್ಷಗಳಷ್ಟು ಹಳೆಯದಾದ 
ಐತಿಹಾಸಿಕ ನಿರಂತರತೆಯನ್ನು ಮುಂದಿನ ಕಾಲಕ್ಕೂ ಒಯ್ಯಬಹುದು. ಆದರೆ ಇದು ಸಾಧ್ಯವಾಗುವುದು 
ನಮ್ಮ ಜನರು ಯುಗಯುಗಾಂತರಗಳಷ್ಟು ಹಳೆಯದಾದ ನಮ್ಮ ಸಂಸ್ಕೃತಿಯ ಹಿಂದಿರುವ ಆಧ್ಯಾತ್ಮಿಕ 
ಶಕ್ತಿಯನ್ನು, ಅದನ್ನು ಉಳಿಸಿಕೊಂಡು ಬಂದಿರುವ ವೇದಾಂತತತ್ತ್ವವನ್ನು ಅರಿತುಕೊಂಡರೆ ನಾತ್ರ. 


ಈ ವೇದಾಂತದ ಕರೆ ಇಂದು ನಮ್ಮ ಜನರನ್ನು ತಲಪುವುದು ಸ್ವಾಮಿ ವಿವೇಕಾನಂದರ - 
ಸಿಂಹಗರ್ಜನೆಯಿಂದ (ಅಲ್ಲೇ, ಪು. ೭೭) : 


ಪ್ರತಿಯೊಬ್ಬ ಸ್ತ್ರೀಪುರುಷ ಮತ್ತು ಮಗು ಜಾತಿ-ಕುಲ.ಗೋತ್ರಗಳ ಭೇದವಿಲ್ಲದೆ 
ದುರ್ಬಲರು-ಬಲಾಡ್ಗರು ಎಂಬ ಭೇದ ಭಾವವಿಲ್ಲದೆ ಸಬಲ- ದುರ್ಬಲರ ಹಿಂದೆ ಉಚ್ಚ- 
ನೀಚರ ಹಿಂದೆ ಪ್ರತಿಯೊಬ್ಬರಲ್ಲಿಯೂ ಅನಂತಾತ್ಮ ನಿರುವನು ಎಂಬುದನ್ನು ಅರಿತುಕೊಳ್ಳಲಿ. 
ಎಲ್ಲರೊ ಸತ್ಪುರುಷರಾಗುವುದಕ್ಕೆ ಅನಂತ ಅವಕಾಶವಿದೆ. ಎಲ್ಲರಲ್ಲಿಯೂ ಅನೇಕ ಶಕ್ತಿ ಇದೆ 
ಪ್ರತಿಯೊಬ್ಬರಿಗೂ “ಉತ್ತಿಷ್ಠತ ಜಾಗ್ರತ ಪ್ರಾಪ್ಠಏರಾನ್ನಿ ಬೋಧತ.'' “ಏಳಿ, ಜಾಗೃತರಾಗಿ 
ಗುರಿ ಸೇರುವವರೆಗೂ ನಿಲ್ಲಬೇಡಿ” ಎಂದು ಬೋಧಿಸೋಣ. ಏಳಿ, ದುರ್ಬಲತೆಯ ಪರವಶತೆ 
ಯಿಂದ ಜಾಗೃತರಾಗಿ ಯಾರೂ ದುರ್ಬಲರಲ್ಲ. ಆತ್ಮ ಸರ್ವಶಕ್ತ, ಸರ್ವಜ್ಞ ಎಳಿ, ಯಾರಿಗೂ 
ಮಣಿಯಬೇಡಿ. ನಿಮ್ಮ ಲ್ಲಿರುವ ಭಗವಂತನನ್ನೂ ವ್ಯಕ್ತಗೊಳಿಸಿ. ಅದನ್ನು ಅಲ್ಲಗಳೆಯಬೇಡಿ. 
ಹಿಂದೆ ಬೇಕಾದಷ್ಟು ನಿಷ್ಕ್ರಿಯತೆ ದೌರ್ಬಲ್ಯ, ನಮ್ಮ ಜನಾಂಗದ ಮೇಲೆ ಇತ್ತು. ಈಗಲೂ 
ಇದೆ ಆಧುನಿಕ ಹಿಂದೂಗಳ ಆ ಪರವಶತೆಯಿಂದ ಪಾರಾಗಿ ಪಾರಾಗುವುದಕ್ಕೆ ಮಾರ್ಗ ನಿಮ್ಮ 
ಶಾಸ್ತ್ರಗಳಲ್ಲಿಯೇ ಇದೆ. 
ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಮೌರ್ಯ ಚಕ್ರವರ್ತಿಯಾದ ಅಶೋಕನು ಐತಿಹಾಸಿಕ 
ವಾಗಿ ಗಳಿಸಿದ ವಿಶಿಷ್ಟ ಅಂತರರಾಷ್ಟ್ರೀಯ ಶಾಂತಿಯ ನೀತಿಯನ್ನು! ಹಾಗೂ ದಕ್ಷಿಣದ ಮೈಸೂರಿನಿಂದ 
ವಾಯುವ್ಯದಲ್ಲಿ ರಷ್ಯಾದ ತಜಿಕಿಸ್ತಾನ, ಅಫಘಾನಿಸ್ತಾನ, ಪಾಕಿಸ್ತಾನಗಳ ವರೆಗೆ ಹರಡಿರುವ ಅವನ 
ಶಾಸನಗಳಲ್ಲಿ ಮೊಳಗಿಸಲ್ಪಟ್ಟ, "ಯುದ್ಧ ಭೇರಿ'ಗೆ ಬದಲಾಗಿ ಶಾಂತಿ, ಮಾನವೀಯತೆಗಳ 
ಧರ್ಮಭೇರಿಯ ನೀತಿಯನ್ನು ಕುರಿತು ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ (ಅಲ್ಲೇ, ಪು. ೧೫೦): 
ಜಗತ್ತಿನಲ್ಲಿ ಅನ್ನ ರಾಷ್ಟ್ರಗಳನ್ನು ಗೆದ್ದ ಎಷ್ಟೋ ಪ್ರಖ್ಯಾತ ಬನಾಂಗಗಿವೆ. ನಾಮ ಪ್ರಖ್ಯಾತ 
ವಿಜಯಿಗಳೇ ಆಗಿದ್ದೆವು ನಮ್ಮ ವಿಜಯ ಚರಿತ್ರೆ ಧಾರ್ಮಿಕ ವಿಜಯ ತಾತ್ತ್ವಿಕ ವಿಜಯ 
ಎಂಬುದನ್ನು ಅಶೋಕ ಚಕ್ರವರ್ತಿ ತೋರಿಸಿರುವನು. 
ಆಧುನಿಕ ಯುಗದಲ್ಲಿ ಅನೇಕ ಪಾಶ್ಚಾತ್ಮ ಚಿಂತಕರೂ ಅಂತರರಾಷ್ಟ್ರೀಯ ಶಾಂತಿ ಮತ್ತು 
ಸಮನ್ವಯಕ್ಕೆ ಭಾರತವು ನೀಡಿದ ಕೊಡುಗೆಯ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. 
ಅಮೆರಿಕದ ಇತಿಹಾಸಕಾರನಾದ ವಿಲ್‌ ಡ್ಯುರಾಂಟನು ತನ್ನ ಹತ್ತು ಸಂಪುಟಗಳ “tory of Civi- 
lization’ ಎಂಬ ಗ್ರಂಥದ "Our Oriental heritage’ ಎಂಬ ಮೊದಲನೇ ಸಂಪುಟದಲ್ಲಿ ಆಧುನಿಕ 


ಜಗತ್ತು ಭಾರತದಿಂದ ಏನನ್ನು ನಿರೀಕ್ಷಿಸುತ್ತಿದೆ ಎಂಬುದನ್ನು ಈ ಮಾತುಗಳ ಮೂಲಕ ಹೇಳುತ್ತಾನೆ 
(ಪು. 2೩2) CC-0. Jangamwadi Math Collection. Digitized by eGangotri 


೬೧೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಹಿಮಾಲಯ ಪರ್ವತದ ತಡೆಯನ್ನು ಮೀರಿ ಭಾರತವು ನಮಗೆ ವ್ಯಾಕರಣ, ತರ್ಕ 
ತತ್ತ್ವಶಾಸ್ತ್ರ, ಪ್ರಾಣಿಕಥೆಗಳು, ಸಂಮೋಹನ ವಿದ್ಠೆ, ಚದುರಂಗದದಾಟ ಇವನ್ನು ಕಳುಹಿಸಿದೆ 
ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸಂಖ್ಯೆಗಳು ಮತ್ತು ದಶಮಾಂಶ ಪದ್ಧತಿಯನ್ನು ಕಳುಹಿಸಿದೆ 
ಆದರೆ ಇವುಗಳು ಭಾರತದ ಚೈತನ್ಯದ ಸಾರವಲ್ಲ ; ಭವಿಷ್ಯದಲ್ಲಿ ನಾವು ಅದರಿಂದ ಏನನ್ನು 
ಕಲಿಯುವೆವೋ ಅದಕ್ಕೆ ಹೋಲಿಸಿದರೆ ಇವೆಲ್ಲ ಕ್ಷುಲ್ಲಕ ಸಂಶೋಧನೆ ಉದ್ಧಮ್ಮ ವ್ಯಾಪಾರ 
ಇವು ಭೂಖಂಡಗಳನ್ನು ಪರಸ್ಪರ ಒಂದಾಗಿಸುವಂತೆ ಅಥವಾ ಅವುಗಳು ಎಷ್ಯಾ ದೊಂದಿಗೆ 
ಸಂಘರ್ಷಕ್ಕೆ ಕಾರಣವಾಗುವಂತೆ ನಾವು ಅದರ ನಾಗರಿಕತೆಗಳನ್ನು ಹೆಚ್ಚು ನಿಕಟವಾಗಿ ಅಭ್ಯಸಿಸ 
ಬೇಕು; ಅದರ ರೀತಿನೀತ್ರಿ ಚಿಂತನೆಗಳನ್ನು. -ವೈರದಲ್ಲೂ ಕೂಡ -ನಾವು ಹೀರಿಕೊಳ್ಳ ಬೇಕು. 
ಆಕ್ರಮಣ, ಒರಟುತನ ಸುಲಿಗೆಗಳಿಗೆ ಪ್ರತಿಯಾಗಿ ಭಾರತವು ನಮಗೆ ಪ್ರೌಢ ಮನಸ್ಸಿನ 
ಸಹನೆ ಮೃದುತ್ವಗಳನ್ನು ಕಲಿಸುವುದು ; ಅಸಂಗ್ರಹದಿಂದ ಬರುವ ತೃಪ್ತಿಯನ್ನು ತಿಳುವಳಿಕೆ 
ಯಿರುವ ಚೇತನದ ಶಾಂತತೆಯನ್ನು, ಎಲ್ಲ ಜೀವಿಗಳನ್ನು ಒಂದುಗೂಡಿಸುವ ಪ್ರೇಮವನ್ನು 
ಕಲಿಸುವುದು. 
ವಿಲ್‌ ಡ್ಕೂರಾಂಟನು ಭಾರತವನ್ನು ಕುರಿತು ಹೇಳಿದ ಈ ಶ್ಲಾಘನೆ ನಮ್ಮ ರಾಷ್ಟ್ರೀಯ ಪೊಳ್ಳುತನ 
ವನ್ನು ಚುಚ್ಚುವುದಾದರೆ, ಅದು ನಮ್ಮ ರಾಷ್ಟ್ರೀಯ ಹಾಗೂ ಅಂತರರಾಷ್ಟ್ರೀಯ ಜವಾಬ್ದಾರಿಯ. 
ಪ್ರಜ್ಞೆಯನ್ನು ನಮ್ಮಲ್ಲಿ ಮೂಡಿಸಬೇಕು. ಬ್ರಿಟಿಷ್‌ ಇತಿಹಾಸಕಾರನಾದ ದಿವಂಗತ ಅರ್ನಾಲ್ಡ್‌ 
ಟಾಯ್ಡ್‌ಬೀ ಭಾರತದ ಬಗ್ಗೆ ಆಡಿದ ಹೊಗಳಿಕೆಯ ಜಗತ್ತು ಭಾರತದಿಂದ ನಿರೀಕ್ಷಿಸುವ ಸಂಗತಿಗಳ 
ಬಗ್ಗೆ ಅವನು ವ್ಯಕ್ತಪಡಿಸಿದ ಮಾತುಗಳನ್ನು ಕೇಳಿದಾಗ ಇದು ಇನ್ನಷ್ಟು ಸತ್ಯವಾಗಬೇಕು (ಸ್ವಾಮಿ 
ಘನಾನಂದರ ‘Ramakrishn : His Unique Message’ ಗ್ರಂಥಕ್ಕೆ ಬರೆದ ಪ್ರಸ್ತಾವನೆ) : 
ಶ್ರೀರಾಮಕೃಷ್ಣರ ಸಂದೇಶದಲ್ಲಿ ವೈಶಿಷ್ಟ್ಯ ವಿರುವುದು ಅವುಗಳು ಕಾರ್ಯರೂಪದಲ್ಲಿ 
: ವೃಕ್ತವಾಗಿರುವುದರಿಂದ ಅವು ಹಿಂದೂ ಧರ್ಮಕ್ಕೆ ಸರ್ವಕಾಲಿಕವಾದ ಸಂದೇಶಗಳು. ಸ್ವಾಮಿ 
ಘನಾನುದರು ಸೂಚಿಸಿರುವುತ್ತೆ ಹಿಂದೂ ಧರ್ಮವು ಇತರ ಐತಿಹಾಸಿಕ ಮಹಾನ್‌ ಧರ್ಮಗಳಲ್ಲಿ 
ವಿಶಿಷ್ಟವಾಗಿರುವುದೇಕೆಂದರೆ ಹಿಂದೂ ಧರ್ಮವೇ ಆಗಲಿ ಇತರ ಧರ್ಮಗಳೇ ಆಗಲಿ 
ಸಾಕ್ಷಾತ್ಕಾರದ ಮಾರ್ಗದ ಅಥವಾ ಸತ್ಯದ ಪ್ರತಿರೂಪವಲ್ಲ ಎಂದು ಅದು ನಂಬುವುದರಿಂದ... 
ಶ್ರೀರಾಮಕೃಷ್ಣರು ಅವತರಿಸಿದ್ದು ಹಾಗೂ ತಮ್ಮ ಸಂದೇಶಗಳನ್ನು ನೀಡಿದ್ದು ಯಾವ 
ಕಾಲದಲ್ಲಿ, ಹಾಗೂ ಯಾವ ಪ್ರದೇಶದಲ್ಲಿ ಅದರ ಅವಶ್ಯಕತೆಯಿತ್ತೋ ಅಲ್ಲಿ. ಹಿಂದೂ ಧರ್ಮದ 
ಪರಂಪರೆಯಲ್ಲಿ ಬೆಳೆಯದ ಯಾರೊಬ್ಬರಿಗೂ ಇಂಥ ಸಂದೇಶಗಳನ್ನು ನೀಡಲು ಸಾಧ್ಯವಾಗು 
ತರಲಿಲ್ಲ. ಶ್ರೀ ರಾಮಕೃಷ್ಣರು ೧೮೩೬ರಲ್ಲಿ ಬಂಗಾಳದಲ್ಲಿ ಜನಿಸಿದರು. ಅಕ್ಷರಶಃ ವಿಶ್ವವ್ಯಾಪಿ 
ಯಾಗಿ ಪ್ರಪ್ರಥಮವಾಗಿ ಒಂದಾಗಲಿರುವ ಜಗತ್ತಿನಲ್ಲಿ ಅವರು ಜನ್ನ ತಾಳಿದರು. ಇಂದು 
ನಾವು ಪ್ರಪಂಚ ಇತಿಹಾಸದ ಈ ಪರಿವರ್ತನೆಯ ಒಂದು ಅಧ್ಯಾಯದಲ್ಲಿಯೇ ಬದುಕುತ್ತಿದ್ದೇವೆ 
ಮನುಷ್ಯವಂಶ ನಾಶವಾಗದಿರಬೇಕಾದರೆ ಪಶ್ಚಿಮದಲ್ಲಿ ಆರಂಭವಾದ ಈ ಅಧ್ಯಾಯ ಭಾರತ 
ದಲ್ಲಿ ಕೊನಗೊಳ್ಳಬೇಕು... ಮಾನವ ಇತಿಹಾಸದ ಈ ಅತ್ಯಂತ ಅಪಾಯಕರವಾದ ಕ್ಷಣದಲ್ಲಿ, 
ಮನುಕುಲದ ಮುಕ್ತಿಗೆ ಉಳಿದಿರುವ ಒಂದೇ ಒಂದು ಮಾರ್ಗವೆಂದರೆ ಅದು ಭಾರತೀಯ 
ಮಾರ್ಗ ಆಶೋಕ ಚಕ್ರವರ್ತಿಯ ಮತ್ತು ಮಹಾತ್ಮಾ ಗಾಂಧಿಯವರ ಅಹಿಂಸಾ ತತ್ತ್ವ; ಹಾಗೂ 
ಶೀ ರಾಮಕೃಷ್ಣರ ಧರ್ಮಸಮನ್ನಯದ ದೃಢೀಕರಣ ಇವೇ ಮಾನವ ಕುಲವನ್ನು ಒಂದು 
ಕುಟುಂಬವಾಗಿ ಮಾರ್ಪಡಿಸಬಲ್ಲ ಮನೋಭಾವ ಚೆ ಗಳನ್ನು ಹೊಂದಿವೆ. ಈ ಅಣುಯುಗ 


CC-0. Jangamwadi Math Collection. Digitized by eGangotri 


ಆಡಳಿತದಲ್ಲಿ ಮಾನವೀಯ ಮೌಲ್ಯಗಳು 
ಕ್‌ ೬೧೯ 


ದಲ್ಲಿ ನಮ್ಮನ್ನು ನಾವೇ ನಾಶಮಾಡಿಕೊಳ್ಳುವುದಕ್ಕೆ 
ಸ್ಯ ಕೊಳ್ಳು 4 ಬದಲಾಗಿ ನಮಗುಳಿದಿರುವ ಮಾರ್ಗ 


೧೪. ಉಪಸಂಹಾರ 
'ಸ್ವಾಮಿ ವಿವೇಕಾನಂದರು ಜಾತಿ, ಮತ, ಜನಾಂಗ ಲಿಂಗಭೇದವಿಲ್ಲದೆ » 

ಸ | » ಎಲ್ಲ ಜನರಿಗಾಗಿ ನೀಡಿದ 
ಶಕ್ತಿಯುತವಾದ ವೇದಾಂತ ಸ್ಫೂರ್ತಿಯನ್ನು ನಿಮ್ಮ ಮುಂದಿಟ್ಟಲ್ಲದೆ, ಮಾನವ ಮೌಲ್ಯಗಳ ಕುರಿತ 
ಈ ಭಾಷಣವನ್ನು ಮುಗಿಸಲಾರೆ. ಸತ್ಯವನ್ನು ಸಾರುವ ಅವರ ಸ್ಫೂರ್ತಿವಾಣಿ ಆಡಳಿತದ ಮೇಲೆ, 
ಅಂತೆಯೇ ಆಧ್ಯಾತ್ಮಿಕ ಪರಿಪೂರ್ಣತೆಯನ್ನು ಹೊಂದುವಲ್ಲಿ ಉಂಟಾಗುವ ಚಾರಿತ್ರ್ಯದ ಬೆಳವಣಿಗೆಯ 
ಮೇಲೆ ಪ್ರಭಾವ ಬೀರುತ್ತದೆ (ಕೃತಿ ಶ್ರೇಣಿ, ಸಂಪುಟ ೩, ಪು. ೭೭) : 

ನಿಜವಾದ ಆತ್ಮ ನ ವಿಷಯವನ್ನು ನೀವು ಕೇಳ ಇತರರಿಗೆ ಬೋಧಿಸಿ ನಿದ್ರಿಸುವನರನ್ನು 
ಎಬ್ಬಿಸಿ. ಅವರು ಹೇಗೆ ಜಾಗೃತರಾಗುತ್ತಾರೆ ಎಂಬುದನ್ನು ನೋಡಿ. ಆಗ ಶಕ್ತಿ ಬರುವದು, 
ಮಹಿಮೆ ಬರುವುದು, ಶ್ರೇಯಸ್ಸು ಬರುವುದು, ಪಾವಿತ್ರ್ಯ ಬರುವುದು. ಈಗ ನಿದ್ರಿಸು 
ತ್ರಿರುವ ಜೀವ ಜಾಗೃತವಾಗಿ ಕಾರ್ಯೊೋನ್ಮು ಖವಾಗುವಾಗ ಅವನಲ್ಲಿ ಎಲ್ಲಾ ಕಲ್ಕಾಣ ಗಣಗಳೂ 
ಬರುವುವು ಸ 
ನಿಮಗೆಲ್ಲರಿಗೂ ನನ್ನ ಕೃತಜ್ಞತೆಗಳು ; ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬುದೇ ನನ್ನ ಹಾರೈಕೆ. 


ಅನು : ಸ್ವಾಮಿ ನಿತ್ಯಸ್ಥಾನಂದ 


CC-0. Jangamwadi Math Collection. Digitized by eGangotri 


೨ | ೩೫ 
ನಮ್ಮ ಪ್ರಜಾಸತ್ತೆಯಲ್ಲಿ ಸ್ಥಳೀಯ ಸರಕಾರೀ ಸಂಸ್ಥೆಗಳ 
ಪಾತ್ರ* 


೧. ಪೀಠಿಕೆ 

ಈ ಮಧ್ಯಾಹ್ನ, ದೆಹಲಿ ಮುನಿಸಿಪಲ್‌ ಕಾರ್ಪೊರೇಷನ್ನಿನ ಉಪನ್ಯಾಸ ಸರಣಿಯನ್ನು 
ಉದ್ಭಾಟಿಸಲು ನನ್ನನ್ನು ಆಹ್ವಾನಿಸಿರುವ ಕಾರ್ಪೊರೇಷನ್ನಿನ ಕಮೀಶನರ್‌ ಶ್ರೀ ಪಿ. ಪಿ. ಶ್ರೀವಾಸ್ತವ 
ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಇಂದು ನಾನು ದೆಹಲಿಗೆ ಬರುವವನಿದ್ದುದರಿಂದ ಸಂಜೆಯ 
ಬದಲು ಬೆಳಗಿನ ವಿಮಾನದಲ್ಲೇ ಬಂದು ಈ ಸಭೆಯಲ್ಲಿ ಭಾಗವಹಿಸಬಹುದೆಂದು ಅವರು 
ಹೈದರಾಬಾದಿನಲ್ಲಿ ನನಗೆ ಫೋನಿನಲ್ಲಿ" ತಿಳಿಸಿದರು. ಸಂತೋಷವಾಗಿ ಅವರು ನೀಡಿದ ಆಹ್ವಾನವನ್ನು 
ನಾನು ಒಪ್ಪಿಕೊಂಡೆ. ಕಾರ್ಪೊರೇಷನ್ನಿನ ಸಿಬ್ಬಂದಿಯಾದ ನಿಮ್ಮೆಲ್ಲರೊಂದಿಗೆ ಸ್ವಲ್ಪಕಾಲ ಕಳೆದು, 
ಬಹಳ ಮುಖ್ಯವಾದ “ನಮ್ಮ ಪ್ರಜಾಸತ್ತೆಯಲ್ಲಿ ಸ್ಥಳೀಯ ಸರಕಾರೀ ಸಂಸ್ಥೆಗಳ ಪಾತ್ರ” ಎಂಬ 


ವಿಷಯವಾಗಿ ಮಾತನಾಡಲು ನನಗೆ ತುಂಬಾ ಸಂತೋಷವಾಗುತ್ತದೆ. ನಾಳೆ ಬೆಳಗ್ಗೆ ನಾನು ಜೈಪುರಕ್ಕೆ 


ಹೋಗಬೇಕು. ರಾಜಸ್ಥಾನ ವಿಶ್ವವಿದ್ಯಾನಿಲಯದ ಆಶ್ರಯದಲ್ಲಿ ಅಲ್ಲಿ ನಡೆಯಲಿರುವ ಕುಲಪತಿಗಳ 
ಸಮ್ಮೇಳನದಲ್ಲಿ ಭಾಗವಹಿಸಬೇಕು. ನಮ್ಮ ರಾಷ್ಟ್ರದ ಶಿಕ್ಷಣದಲ್ಲಿ ಮೌಲ್ಯಾಧಾರಿತ ಕಾರ್ಯಕ್ರಮ 
ಗಳನ್ನು ಸೇರಿಸುವುದರ ಬಗೆಗೆ ಅಲ್ಲಿ ಚರ್ಚೆಯಾಗಲಿದೆ. ನನ್ನ ದೆಹಲಿ ಭೇಟಿಯ ಮುಖ್ಯವಾದ 
ಉದ್ದೇಶ ಇದು. ಆದರೆ ನಿಮ್ಮನ್ನು ಸಂಧಿಸುವ ಅವಕಾಶ ದೊರೆತದ್ದು ಕೂಡ ರಾಷ್ಟ್ರೀಯ ದೃಷ್ಟಿಯಿಂದ 
ಅಷ್ಟೇ ಮುಖ್ಯವಾದದ್ದು ಎಂದು ನಾನು ಭಾವಿಸಿದ್ದೇನೆ. 

ಭಾರತದಲ್ಲಿರುವ ಹಲವಾರು ಆಡಳಿತೀಯ ವರ್ಗದ ಸಿಬ್ಬಂದಿಯನ್ನುದ್ದೇಶಿಸಿ ನಾನು ಭಾಷಣ 
ಮಾಡಿದ್ದೇನೆ, ಎಲ್ಲಾ ಸಂದರ್ಭಗಳಲ್ಲೂ ಒಂದು ಸಮಾನ ವಿಷಯ, ಸಮಾನ ಲಕ್ಷ್ಮ ಇದೆ-ನಮ್ಮ 
ಜನರೆಲ್ಲರನ್ನೂ ಸಂತೋಷಭರಿತರಾಗುವಂತೆ ಸಫಲತೆಯ ಭಾವನೆಯನ್ನು ಅವರು ಸವಿಯುವಂತೆ 
ಮಾಡುವುದು ಹೇಗೆ, ನಮ್ಮ ದೇಶವನ್ನು ಪ್ರಗತಿಶೀಲವಾಗುವಂತೆ ಮಾಡವುದು ಹೇಗೆ ಎಂಬುದು; 
ನಮ್ಮ ರಾಜಕಾರಣ, ಆಡಳಿತ, ಉದ್ಯಮ, ವ್ಯವಹಾರ, ನಿರ್ವಹಣೆ, ವೈದ್ಯಕೀಯ, ಎಂಜಿನಿಯ 
ರಿಂಗ್‌ ಮೊದಲಾದ ಸೇವೆಗಳಲ್ಲಿಯೂ ನಮ್ಮ ೭೦೦ ಮಿಲಿಯನ್‌ ಜನರಲ್ಲಿಯೂ ಆರೋಗ್ಯಕರವೂ 
ಸಂತೋಷಯುತವೂ ಆದ ಅಂತರ- ಮಾನವೀಯ ಸಂಬಂಧಗಳನ್ನು ಪ್ರವೇಶಗೊಳಿಸುವುದು ಹೇಗೆ 


ಎಂಬುದು. ಇದು ಇಂದು ನಮ್ಮ ಜನರೆಲ್ಲರಿಗೂ ಅತ್ಯಂತ ಮಹತ್ವದ ವಿಷಯವಾಗಿದೆ. ನಮ್ಮ 


ಹಿಂದೆ ಐದು ಸಾವಿರ ವರ್ಷ ಕ್ಕಿಂತಲೂ ಹಿಂದಿನ ಸುದೀರ್ಫ್ಥವೂ ನಿರಂತರವೂ ಆದ ಇತಿಹಾಸವಿದೆ. 


ಕಾಳಾವರ 
* ಸ್ವಾಮಿ ರಂಗನಾಥನಂದರು ದೆಹಲಿ ಮುನಿಸಿಪಲ್‌ ಕಾರ್ಪೊರೇರ್ಷ ಆಶ್ರಯದಲ್ಲಿ, ಟೌನ್‌ಹಾಲಿನಲ್ಲಿ 
೧೯೮೪ ಡಿಸೆಂಬರ್‌ ೫ರಂದು ಮಾಡಿದ ಭಾಷಣದ ಧ್ವನಿಮುದ ಆಧರಿಸಿದೆ. 


CC-0. Jangamwadi Math Collection. Digitized by eGangotri 


೪ 


ಈ ಇತಿಹಾಸವನ್ನು ಅನೇಕಾನೇಕ ತೇಜೋವಂತರಾದ ವ್ಯಕ್ತಿಗಳು ತ ಕಲಾವಿದರು. 

ಕಿಗಳು- ಶ್ರೇಷ್ಠ ಗುರುಗಳು, 
ರಾಷ್ಟ್ರನಾಯಕರು, ವಿಜ್ಞಾನಿಗಳು, ಚಿಂತಕರು, ಆಡಳಿತಗಾರರು ಮತ್ತು, ಸ ಬೆಳಗಿದ್ದಾರೆ 
ಈ ಉಜ್ವಲ ಇತಿಹಾಸ ನಮ್ಮ ಪರಂಪರೆ. ಅದರ ಬಹುಭಾಗ ತುಂಬಾ ಉಜ್ವಲ, ಸ್ವಲ್ಪ ಭಾಗ ಅಷ್ಟು 1 
ಹೊಳೆಯುವಂಥದಲ್ಲ, ಕೆಲ ಭಾಗವಂತೂ ಕತ್ತಲು. ಇದು ನಮಗೆ ಆದುನಿಕ ಭಾರತದ ಪ್ರತಿಯೊ ಸ 
ಸ್ವ್ರೀಪುರುಷರಿಗೆ ಸವಾಲು ಒಡ್ಡಿದೆ. ಇ ಬ 


೨. ನಮ್ಮ ಮನೋಧರ್ಮಗಳಲ್ಲಿ ಸಮಗ್ರ ಬದಲಾವಣೆ ಅಗತ್ಯ 


ನಮ್ಮ ರಾಜಧಾನಿಯ ಈ ಮುನಿಸಿಪಲ್‌ ಕಾರ್ಪೊರೇಷನಿನ ಒಂದುನೂರ ಇಪ್ಪತ್ತು ಸಾವಿರ 
ಉದ್ಯೋಗಿಗಳ ಮನಸ್ಸುಗಳನ್ನೂ ಹೃದಯಗಳನ್ನೂ ಬೆಳಗಲೆಂದು ವೃವಸ್ಥೆಗೊಳಿಸಿರುವ ಈ 
ಉಪನ್ಯಾಸ ಸರಣಿಯನ್ನು ಸಂತೋಷದಿಂದ ಆರಂಭಗೊಳಿಸುತ್ತೇನೆ. ಜನತೆಯ ಮುನಿಸಿಪಲ್‌ ಸೇವಕರ 
ಈ ಅಗಾಧ ಸೈನ್ಯದಲ್ಲಿ ಸೇವಾಭಾವನೆ, ಸಮರ್ಪಣ ಭಾವನೆ, ಕಾರ್ಯಸಾಮರ್ಥ್ಯಗಳು ಬೆಸುಗೆಗೊಂಡರೆ 
ಅದು ಈ ರಾಜಧಾನಿಯನ್ನು ಅಪಾರವಾಗಿ ಶ್ರೀಮಂತಗೊಳಿಸುತ್ತದೆ, ಪರಿವರ್ತಿಸಿಬಿಡುತ್ತದೆ. ಈ 
ಪ್ರದೇಶ ಮತ್ತು ಇದರ ಸುತ್ತುಮುತ್ತು ಇದ್ದ ಏಳೋ ಎಂಟೋ ಅಂತರೆ ರಾಜಧಾನಿಗಳ 
ಪುನರವತಾರವೇ ನಮ್ಮ ಪ್ರಸ್ತುತ ದೆಹಲಿ ಎಂಬುದು ನಿಮಗೆ ತಿಳಿದಿರಬಹುದು. ನಾವೀಗ ಕೂಡಿರುವ 
ಈ ಕಾರ್ಪೊರೇಷನ್‌ ಟೌನ್‌ಹಾಲ್‌ ಇತಿಹಾಸ ಪ್ರಸಿದ್ಧವಾದ ಚಾಂದನಿಚೌಕ್‌ ಹೃದಯ ಭಾಗದಲ್ಲಿದೆ. 
ಇಲ್ಲಿ ಹಲವು ಯುಗಗಳ ನೆನಪುಗಳು ತುಂಬಿಕೊಂಡಿವೆ, ಶಾಂತಿ-ಸಮೃದ್ಧಿಗಳ ಹಲವು ಶತಮಾನ 
ಗಳನ್ನು ಇದು ಕಂಡಿದೆ ; ಹಾಗೆಯೇ ಯುದ್ಧ, ಹಿಂಸೆ, ವಿದೇಶೀಯ ಹಾಗೂ ದೇಶೀಯ ಆಕ್ರಮಣ 
ಕಾರರ ಕೈಗೆ ಸಿಕ್ಕಿ ಸಂಪೂರ್ಣ ನಾಶವನ್ನೂ ಅನುಭವಿಸಿದೆ. ಈ ಸಭಾಭವನದಿಂದ ಅನತಿದೂರ 
ದಲ್ಲಿಯೇ ಅನೇಕ ಐತಿಹಾಸಿಕ ಮೈಲುಗಲ್ಲುಗಳು ನಿಂತಿವೆ. ನಮ್ಮ ದೇಶದ ವಿವೇಕಹೀನ 
ಮತೀಯ ವೈರದ ದುರಂತದ ಕುರುಹಾಗಿ ಸೇಸ್‌ಗಂಜ್‌ ಗುರುದ್ವಾರವಿದೆ. ಸಿಖ್ಚರ ಒಂಬತ್ತನೆಯ 
ಗುರುವಾದ ಗುರು ತೇಜ್‌ ಬಹಾದ್ದೂರ್‌ ಅವರ ಅಪ್ರತಿಮ ಪರಾಕ್ರಮದ ಕುರುಹಾಗಿ, ಆಗ ಮೊಗಲ್‌ 
ಚಕ್ರಾಧಿಪತಿ ಯಾಗಿದ್ದ ಔರಂಗಜೇಬನ ಮತೀಯ ಅಂಧಾಭಿಮಾನಕ್ಕೆ ಸಾಕ್ಷಿಯಾಗಿ ಅದು 
ನಿಂತಿದೆ. 
ಮೂವತ್ತೇಳು ವರ್ಷಗಳ ಹಿಂದೆ ನಮ್ಮ ದೇಶವು ರಾಜಕೀಯವಾಗಿ ಸ್ವತಂತ್ರವಾಯಿತು, ನಮ್ಮ 
ಸುದೀರ್ಫ ಇತಿಹಾಸದಲ್ಲಿ ನೂತನ ಅಧ್ಯಾಯವೊಂದನ್ನು ಬರೆಯುವುದರಲ್ಲಿ ನಿರತವಾಯಿತು. ನೀವು 
ನಿಮ್ಮ ಕಚೇರಿಗಳಲ್ಲಿ ಕೆಲಸಮಾಡುವಾಗ, ಹೊರಗೆ ಸಹ-ಪೌರರೊಂದಿಗೆ ವ್ಯವಹರಿಸುವಾಗ 
ದಯವಿಟ್ಟು ಸದಾ ಈ ಸತ್ಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿರಿ : ನೀವು ಎಲ್ಲರೂ, ಭಾರತದ ಬೇರೆ 
ಬೇರೆಕಡೆ ಇರುವ ಸಮಸ್ತರೂ ಸೇರಿ ನಿಮ್ಮ ದೇಶದ ಇತಿಹಾಸದ ನೂತನ ಅಧ್ಯಾಯವನ್ನು 
ಬರೆಯುವುದರಲ್ಲಿ ನಿರತರಾಗಿದ್ದೀರಿ. ಈ ನೂತನ ಅಧ್ಯಾಯವು ಹೊಳೆಯುತ್ತಿರುತ್ತದೆಯೋ ಮಂಕು 
ಗವಿದು ವಿಷಣ್ಣವಾಗಿರುತ್ತದೆಯೋ ಎನ್ನುವುದು, ಶತಮಾನಗಳ ಕಾಲದ ರಾಜಕೀಯ ಪರಾಧೀನತೆ 
ಯನ್ನೂ ದೈನ್ಯವನ್ನೂ ಅನುಭವಿಸಿದ ಮೇಲೆ ಗಳಿಸಿದ ಸ್ವಾತಂತ್ರ್ಯವನ್ನು ಜನರು ಹೇಗೆ ಉಪಯೋಗಿಸಿ 
ಕೊಳ್ಳುತ್ತಾರೆ ಎನ್ನುವುದನ್ನು ಅವಲಂಬಿಸಿದೆ. ಅದ್ದರಿಂದ ನಾವುನಮ್ಮ ರಾಜಕೀಯ ಸ್ವಾತಂತ್ರ್ಯವನ್ನೂ 
ನಮ್ಮ ಪ್ರಜಾಪ್ರಭುತ್ವದ ಪ್ರಯೋಗವನ್ನೂ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ನಮ್ಮ ಇತಿಹಾಸದ 
ನೂತನ ಅಧಾಯವು ಥಳಥಳಿಸಿ ಬೆಳಗುತ್ತಿರಬೇಕೆಂದು ನೀವೆಲ್ಲರೂ ಬಯಸುವಿರಿ ಜಸ್‌ 
ವಿಶ್ವಾಸವಿದೆ. ನಾವು ಇನ್ನೆಂದಂದಿಗೂ ರಾಜಕೀಯವಾಗಿ ತುಂಡು ತುಂಡಾದ, ಗುಲಾಮ ದೇ ನ 
ಕೂಡದು. ಭಾರತವನ್ನು ಸಿಂದ್ರ ಯಾನಾಗಲಳೂ ಇದಿಗಬಹಧಾದುರಕ್ಕಿ ಚ ಥ್ಲೊಡ್ಸ ರಾಷ್ಟ್ರವನ್ನಾ 


ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ರಕ್ಷಣಾ ವ್ಯವಸ್ಥೆಯ ಪಾತ್ರ ೬೨೧ 


೬೨೨ 


ಮಾಡಲು ಬಹಳ ಕಷ್ಟಪಟ್ಟು ದುಡಿಯೋಣ. ಹಿಂದಿನ ಹಲವು ಶತಮಾನಗಳ ಕಾಲ ನಮ್ಮ ದೇಶವನ್ನು 
ಮರ್ಬಲಗೊಳಿಸಿದ ವೈಯಕ್ತಿಕ ಹಾಗೂ ಸಾಮಾಜಿಕ ವಿಕಾರಗಳನ್ನು ಗೆಲ್ಲಲು ಬಹಳ ಕ 
ಕೆಲಸಮಾಡಬೇಕು. ಅದು ನಮ್ಮ ದೀರ್ಫ ಇತಿಹಾಸದಲ್ಲಿ ಮೊತ್ತಮೊದಲ ಬಾರಿಗೆ ಸ್ಥಾಪಿಸಿರುವ 
ಪ್ರಜಾಪ್ರಭುತ್ನ ಗೆ ಅನುಗುಣವಾಗಿರಬೇಕು. 

ಅ ತ ಮೊದಲನೆಯ ಪರಿವರ್ತನೆಯೆಂದರೆ, ಪ್ರತಿಯೊಬ್ಬರೂ ಸ್ವತಂತ್ರ 
ಭಾರತದ ಸ್ವತಂತ್ರ ಪೌರರು, ಭಾರತದ ಸ್ವಹಿತಾಸಕ್ತ ಪ್ರಜೆ ಮಾತ್ರವಲ್ಲ-ಎಂಬ ಅರಿವು ಮೂಡು 
ವುದು. ನಮ್ಮ ಸ್ವತಂತ್ರ ಪ್ರಜಾಪ್ರಭುತ್ವ ಸರಕಾರಕ್ಕೆ ಮಂಜೂರಾತಿಯೂ ಬಲವೂ ಬಂದಿರುವುದು 
ನಮ್ಮ ಸಂವಿಧಾನವು ಹೆಮ್ಮೆಯಿಂದ ಘೋಷಿಸುವ “ಭಾರತದ ಜನರಾದ ನಾವು” ಎಂಬ ಮಾತಿನಿಂದ. 
ಪ್ರಜಾಸತ್ತೆಯ ಪೌರನು ಒಬ್ಬ ಸ್ವತಂತ್ರ ವ್ಯಕ್ತಿ ಮಾತ್ರವಲ್ಲ, ಜವಾಬ್ದಾರಿಯುತನಾದ ವ್ಯಕ್ತಿಯೂ 
ಹೌದು. ಮಾನವನಲ್ಲಿ ಕೇವಲ ದೈಹಿಕ ಪ್ರೌಢತೆಯ ಜೊತೆಗೆ ಮಾನಸಿಕ ಪಕ್ವತೆಯನ್ನು ತೋರಿಸುವುದು 
ಈ ಸಾಮಾಜಿಕ ಮತ್ತು ರಾಷ್ಟ್ರೀಯ ಜವಾಬ್ದಾರಿಯ ಭಾವನೆ. ನಮ್ಮ ದೇಶದಲ್ಲಿ ಎಷ್ಟು ವೇಗವಾಗಿ 
ಮತ್ತು ಎಷ್ಟು ಹೆಚ್ಚಾಗಿ, ಮಾನಸಿಕವಾಗಿ ಪ್ರೌಢರಾದ ವ್ಯಕ್ತಿಗಳನ್ನು ಸೃಷ್ಟಿಸುತ್ತೇವೆಯೋ ನಮ್ಮ 
ಎಲ್ಲಾ ಕೇಂದ್ರ ಹಾಗೂ ರಾಜ್ಯ ಸರಕಾರಿ ಕಚೇರಿಗಳಲ್ಲಿ ಮುನಿಸಿಪಲ್‌ ಮತ್ತು ಪಂಚಾಯತಿ ಸಂಸ್ಥೆ 
ಗಳಲ್ಲಿ, ಹಲವು ಖಾಸಗಿ ಮತ್ತು ಸಾರ್ವಜನಿಕ ಉದ್ಯಮಗಳಲ್ಲಿ ಹಾಗೂ ನಮ್ಮ ಎಲ್ಲಾ ಉದ್ಕೋಗ 
ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ವೇಗವಾಗಿ ಅಂತಹ ಪ್ರೌಢ ಜನರನ್ನು ತುಂಬುತ್ತೇವೆಯೋ ಅಷ್ಟಷ್ಟು 
ಹೆಚ್ಚಾಗಿಯೂ ಮತ್ತು ವೇಗವಾಗಿಯೂ ನಮ್ಮ ಶೈಶವದಲ್ಲಿರುವ ಪ್ರಜಾಸತ್ತೆಯು ಬಲಿಷ್ಠವಾಗಿ, 
ಸಮೃದ್ಧವಾಗಿ, ಪ್ರಗತಿಶೀಲವಾಗಿ ಬೆಳೆಯುವುದನ್ನು ನೋಡುತ್ತೇವೆ. ಸಮಯಪ್ರಜ್ಞೆ, ಸಾರ್ವಜನಿಕ 
ಕರ್ತವ್ಯಭಾವನೆ, ಕಠಿಣ ಪರಿಶ್ರಮ, ತಂಡವಾಗಿ ಕೆಲಸಮಾಡುವ ಪ್ರವೃತ್ತಿ, ಆತ್ಮಸರಿಯಮ, ಕಾನೂನಿಗೆ 
ಬದ್ಧನಾಗಿರುವಿಕೆ ಮೊದಲಾದ ಇತರ ಎಲ್ಲಾ ಆರೋಗ್ಯಕರ ಪ್ರವೃತ್ತಿಗಳೂ ತಾವೇ ತಾವಾಗಿ ನಮ್ಮ 
ಜನರಿಗೆ ಮಾನಸಿಕ ಪಕ್ವತೆಯ ಉಪ ಉತ್ಪನ್ನಗಳಾಗಿ ಬಂದುಬಿಡುತ್ತವೆ. ಇವೆಲ್ಲ ಸೇರಿ ನಿಜವಾದ 
ಪೌರತ್ವದ ಲಕ್ಷಣವಾಗುತ್ತವೆ. ಸಾಮಾನ್ಯ ಜನರಲ್ಲಿ, ಹಾಗೂ ವಿಶೇಷವಾಗಿ ಸೇವೆಗಳಲ್ಲಿರುವವರಲ್ಲಿ 
ಈ ತಿಳಿವಳಿಕೆಯುಳ್ಳ ಪೌರತ್ವದ ಲಕ್ಷಣವು ಮೈದೋರಬೇಕು. 


೩. ಇತಿಹಾಸದ ಪ್ರಾಣಿಯಿಂದ ಇತಿಹಾಸ ನಿರ್ಮಾಪಕನಾಗುವ ಕ್ರಾಂತಿಕಾರಕ ಪರಿವರ್ತನೆ 


ಕೆಲವು ಶತಮಾನಗಳ ಕಾಲ ಇತಿಹಾಸದ ಪ್ರಾಣಿಯಾಗಿ ಉಳಿದ ಮೇಲೆ ನಮಗೆ ಇದೀಗ ಆಧುನಿಕ 
ಯುಗದಲ್ಲಿ ಇತಿಹಾಸ ನಿರ್ಮಾಪಕರಾಗುವ ಅವಕಾಶ ದೊರಕಿದೆ. ಇದೊಂದು ಕ್ರಾಂತಿಕಾರಕ 
ಬದಲಾವಣೆ. ವಾಸ್ತವವಾಗಿ ಈ ಆಧುನಿಕ ಯುಗದ ಅರ್ಥ ಮತ್ತು ಮಹತ್ವ ಇದೇಯೆ. ಹಿಂದಿನ 
ಶತಮಾನದಲ್ಲಿ ನಮ್ಮ ಬೃಹತ್ತಾದ ಮತ್ತು ಪ್ರಾಚೀನವಾದ ದೇಶವು ಬ್ರಿಟಿಷರ ಅಡಿಯಾಳಾಗಿ 
ನೆಲದ ಮೇಲೆ ಉರುಳಿದ್ದ ಚಿತ್ರವನ್ನು ಕಲ್ಪಿಸಿಕೊಳ್ಳಿ. ಆ ಶತಮಾನದ ಕೊನೆಗೆ, ೧೮೯೩ರಲ್ಲಿ ನಮ್ಮ ' 
ದೇಶದಿಂದ ಬಿಡಿಗಾಸೂ ಕೈಯಲ್ಲಿಲ್ಲದ ಒಬ್ಬ ಸನ್ಯಾಸಿ, ಸ್ವಾಮಿ ವಿವೇಕಾನಂದರು, ಅಲೆಗ್ಸಾಂಡರನಿ 
ಗಾಗಲಿ ನೆಪೋಲಿಯನ್ನನಿಗಾಗಲಿ ಇದ್ದ ಧೈರ್ಯಕ್ಕೆ, ದಿಟ್ಟತನಕ್ಕೆ ಎಷ್ಟು ಮಾತ್ರವೂ ಕಡಮೆಯಿಲ್ಲದೆ 
ಅಮೆರಿಕದಂತಹ ಅತ್ಯಂತ ಮುಂದುವರಿದ ಬಲಿಷ್ಠ ದೇಶದ ಮನಸ್ಸುಗಳನ್ನೂ ಹೃದಯಗಳನ್ನೂ 
ಗೆದ್ದುಕೊಂಡ ಪರಿಯನ್ನು ಆಲೋಚಿಸಿ ! ಅಮೆರಿಕನ್‌ ವೃತ್ತಪತ್ರಿಕೆಗಳು ತಮ್ಮ ದೇಶದ ಮೇಲೆ ಆತ 
ಜೀರದ ಪ್ರಭಾವವನ್ನು ಈ ಮಾತುಗಳಲ್ಲಿ ಬರೆದುವು : “ಧರ್ಮಸಮ್ಮೇಳನದಲ್ಲಿ ಸ್ವಾಮಿ 

ತ ಅತ್ಯಂತ ಶ್ರೇಷ್ಠರು. ಇದರಲ್ಲಿ ಸಂದೇಹವಿಲ್ಲ. ಅವರ ಉಪನ್ಯಾಸವನ್ನು 
ವಾಮ ದಕ್ಕಿ ನನ್ನು ವಶನಂಗಳನು.89ಸುವದು, ಎಂತಹ ಮೂರ 


ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ರಕ್ಷಣಾ ವ್ಯವಸ್ಥೆಯ ಪಾತ್ರ ' 


ಎಂಬುದು ಗೊತ್ತಾಗುತ್ತದೆ. ನಾವು ಕಳಿಸುವ ಬದಲು ನ್ನ 
ಕಳಿಸುವುದು ಉತ್ತಮವಂದು ತೋರುತ್ತದೆ! ಜಗತ ಭಾರದ ಮ ತನರಗಳನ್ನ 
ನಾವು ನೋಡಬಹುದು. ಇಲ್ಲಿ ದೇಶವು ಇತಿಹಾಸದ ಪಾ ಬದಣಾಗಿ ನ್‌ 
ನಿರ್ಮಾಪಕನಾಗಿ ಹ ವ್ಯಕ್ತಿತ್ವವನ್ನು ಪ್ರಾರಂಭಿಸಿದೆ. ಬರಲಿರುವ ದಿನಗಳಲ್ಲಿ 
ಮಾತ್ರವಲ್ಲ, ವಿದೇಶಗಳಲ್ಲಿ ಕೂಡ ಕೋಟಿ ಕೋಟಿ ಜನರ ಭಾ 
ದೆ ಮೇಲೆ ಇದು ಪ್ರಭಾವ ಬೀರು 
ನೀವು ಆಧುನಿಕ ಭಾರತವನ್ನು ಸ್ವಾಮಿ ವಿವೇಕಾನಂದರ ಕಣ್ಣುಗಳಿಂದ ನೋಡಿದರೆ, ಅವರ 
ವಿಚಾರಗಳು ಮತ್ತು ಆದರ್ಶಗಳನ್ನು ಕಲಿತರೆ, ನಿಮ್ಮ ದೇಶದ ಇತಿಹಾಸವನ್ನು ಮರಳಿ ಉಜ್ವಲವಾಗಿ 
ಸೃಷ್ಟಿಸಲು ನೀವು ತಕ್ಕ ಉಪಕರಣವಾಗುತ್ತೀರಿ. ಹೊಸದಾಗಿ ಸಂಪಾದಿಸಿದ ಸ್ವಾತಂತ್ರ್ಯವನ್ನು ಜಾತಿ, 
ಧರ್ಮ, ಲಿಂಗ, ಪ್ರದೇಶ, ಸಾಮಾಜಿಕ-ಆರ್ಥಿಕ ಹಂತಗಳು ಈ ಯಾವ ಪಕ್ಷಪಾತವೂ ಇಲ್ಲದೆ 
ನಮ್ಮ ಎಲ್ಲ ಜನರಿಗೂ ಅರ್ಥಮಾಡಿಕೊಡುವ ಕೆಲಸ ನಮ್ಮ ಇತಿಹಾಸದ ಪುನಾರಚನೆಯಷ್ಟೇ 
ಮುಖ್ಯವಾದುದು. ವಿಶೇಷವಾಗಿ ನಮ್ಮ ದೇಶದ ದುರ್ಬಲ ವರ್ಗಗಳಿಗೆ ಸೇರಿದ ಮುನ್ನೂರು ಮಿಲಿಯ 
ಜನರಿಗೆ ಇದನ್ನು ಅರಿವು ಮಾಡಿಕೊಡಬೇಕು. ನಿಮ್ಮ ಮನಸ್ಸುಗಳ ಮೇಲೆ ಸ್ವಾಮಿ ವಿವೇಕಾನಂದರು 
ಪ್ರಭಾವ ಬೀರುತ್ತಾರೆ. ದೇಶವು ಕ್ರಾಂತಿಯುತ ಪರಿವರ್ತನೆಯಲ್ಲಿ ತೊಡಗಿದೆ, ಅದು ಜೀವನದ 
ಎಲ್ಲಾ ಮುಖಗಳ ಮೇಲೂ, ಸಮಾಜದ ಎಲ್ಲಾ ವರ್ಗಗಳ ಮೇಲೂ ಪ್ರಭಾವವನ್ನುಂಟುಮಾಡುತ್ತದೆ. 
ಬಡತನ ಮತ್ತು ನಿರಕ್ಷರತೆಗಳು ತೊಡೆದುಹೋಗುತ್ತವೆ; ಜಾತೀಯತೆ, ಮತೀಯತೆ, ಅವುಗಳಿಂದ 
ಮೂಡುವ ಸಾಮಾಜಿಕ ಬಿಗುವುಗಳು ಮತ್ತು ಸಂಘರ್ಷಗಳು ಇಲ್ಲವಾಗುತ್ತವೆ. ರಾಷ್ಟ್ರೀಯ ದರ್ಶನ 
ಮತ್ತು ಜ್ಞಾನ ಹಾಗೂ ವಿವಿಧತೆಯಲ್ಲಿ ಏಕತೆಯ ನೀತಿ- ಇವುಗಳನ್ನಾಧರಿಸಿದ ಒಟ್ಟಾರೆ 
ಮಾನವಕಲ್ಮಾಣ ಮತ್ತು ರಾಷ್ಟ್ರೀಯ ಭಾವೈಕ್ಕತೆ ಸಾಧ್ಯವಾಗುತ್ತವೆ. 
೪. ನಮ್ಮ ಶೈಶವ ಪ್ರಜಾಸತ್ತೆಯ ಬಲ 
ಈ ರಾಷ್ಟ್ರೀಯ ಹಿನ್ನೆಲೆಯಲ್ಲಿ ನಾವು ನಮ್ಮ ಮುನಿಸಿಪಲ್‌ ಹಾಗೂ ಪಂಚಾಯತಿರಾಜ್‌ 
ಸಂಸ್ಥೆಗಳ ಪಾತ್ರವನ್ನು ನೋಡಬೇಕು. ಕೇಂದ್ರದ ಸಂಸತ್ತು, ರಾಜ್ಯ ವಿಧಾನಮಂಡಲಗಳಂತಲ್ಲದೆ 
ಇವು ನಮ್ಮ ವಿಶಾಲವಾದ ದೇಶಾದ್ಯಂತ ಹರಡಿಕೊಂಡಿವೆ. ಪಾರ್ಲಿಮೆಂಟು ಮತ್ತು ರಾಜ್ಯ ವಿಧಾನ 
ಸಭೆಗಳಿಗೆ ಹೋಲಿಸಿದರೆ, ನೇರವಾಗಿಯೂ ನಿಕಟವಾಗಿಯೂ ನಮ್ಮ ಜನರ ದೈನಂದಿನ ಜೀವನಕ್ಕೆ 
ಸಂಬಂಧಪಡುತ್ತವೆ. 
ಪ್ರಪಂಚದಲ್ಲಿನ ಅನೇಕ ನೂತನ ಸ್ವತಂತ್ರ ದೇಶಗಳಲ್ಲಿ ಪ್ರಜಾಸತ್ತೆಗಳು ವಿಫಲಗೊಂಡು, 
ಮಿಲಿಟರಿ ಆಡಳಿತವು ಜಾರಿಗೆ ಬಂದಿರುವುದನ್ನು ನೋಡುತ್ತೇವೆ. ಈ ಹಿನ್ನೆಲೆಯಲ್ಲಿ ನಾವು 
ಪ್ರಜಾಸತ್ತಾತ್ಮಕ ಸರಕಾರ ಮತ್ತು ದೇಶವಾಗಿಯೇ ಮುಂದು ವರಿದಿರುವದು ತುಂಬಾ ತೃಪ್ತಿಯನ್ನು 
ತರುವ ವಿಚಾರ. ನಮ್ಮ ಅಗಾಧ ಜನಸಂಖ್ಯೆ, ಭಾಷೆ, ಧರ್ಮ, ಜನಾಂಗ ಮ ಹ 
ವೈವಿಧ್ಯ ಸಾಮಾಜಿಕ-ಆರ್ಥಿಕ ಮಟ್ಟಗಳಲ್ಲಿ ವೃತ್ಯಾಸ, ವ್ಯಾಪಕವಾಗಿ ಹರಡಿರುವ ನಿರಕ್ಷ 
ಸರಿ. ಜಾತಿಭೇದಗ್ರಸ್ತ ಭಾರತದಲ್ಲಿ 
ಹಿನ್ನೆಲೆಯಲ್ಲಂತೂ ಅದು ಬಹುದೊಡ್ಡ ಸಾಧನೆಯೇ ಸಸ 
ಪ್ರಜಾಸತ್ತೆಯು ಉಳಿಯುವುದಿಲ್ಲ ಎಂದು ಪಾಶ್ಚಾತ್ಮ ಚಿಂತಕರು ಸ ಮ 
ವೇಳೆ ಉಳಿದುಕೊಂಡರೂ ಭಾರತವು ಒಂದು ಮೃತದೇಶವಾಗಿ ಮುಂದುವರಿಯುತ್ತದೆ ಎಂ! ನಮ್ಮ 
. ನಮ್ಮ ಜನರು ಆ ಪೂರ್ವಗ್ರಹಪೀಡಿತ ನಿರೀಕ್ಷೆಗಳನ್ನೂ ಕಣೆಯನ್ನೂ ಸಾಗಿದ್ದ 
ಶೈಶವ ಸ್ಥಿತಿಯ ಪ್ರಜಾಪ್ರಭುತ್ವವು ಅನಿರೀಕ್ಷಿತವಾದ ದಿಕ್ಕಿನಿಂದ ಪಾಕಿಸ್ತಾ 


CC-0. Jangamwadi Math Collection. Digitized by eGangotri 


೬೨೩ 


೬೨೪ 


ಭುಟ್ಟೋ ಅವರಿಂದ--ಒಳ್ಳೆಯ ಪ್ರಶಂಸೆಯನ್ನು ಪಡೆಯಿತು. ಭಾರತ, ಹಿಂದೂಗಳು ಮತ್ತು 
ಹಿಂದೂಧರ್ಮ ಇವುಗಳನ್ನು ಕುರಿತು ರೂಢಮೂಲವಾದ ದ್ವೇಷವನ್ನು ಕಾರುವ ತಮ್ಮ ಉಯಿಲಿನಲ್ಲಿ 
ಅವರು ಇದನ್ನು ಬರೆದಿದ್ದಾರೆ. ಅವರನ್ನು ಮಿಲಿಟರಿ ನಿರಂಕುಶಾಧಿಕಾರವು ಗಲ್ಲಿಗೇರಿಸುವ ಸ್ವಲ್ಪ 
ಮೊದಲು ಅವರು ಈ ಹೇಳಿಕೆಯನ್ನಿತ್ತರು. ಅದರಲ್ಲಿ ಭುಟ್ಟೋ ತನ್ನ ದೇಶದ ಕತ್ತಲ ರಾಜಕಾರಣ 
ವನ್ನು ಭಾರತದ ಪ್ರಜಾಪ್ರಭುತ್ವದೊಂದಿಗೆ ಹೋಲಿಸುತ್ತಾರೆ (71108: Ali Bhutto : “If Tam 
Assassinated”, ಮುನ್ನುಡಿ : ಪ್ರಾಣ್‌ ಛೋಪ್ರಾ, ಪು. ೧೨೬): 
ಪಾಕಿಸ್ತಾನದಲ್ಲಿ ನಡೆದಿರುವ ಕ್ಷಿ ಪ್ರಶ್ರಾಂತಿಗಳನ್ನು ವಿಷ್ಠಾ ಮತ್ತು ಆಫ್ರಿಕಾಗಳಲ್ಲಿ ನಡೆದ 
ಅದೇ ಬಗೆಯ ಕ್ರಾಂತಿಗಳೊಂದಿಗೆ ಹೋಲಿಸೋಣ. ... “ನಮ್ಮ ಹಿರಿಯ ಮತ್ತು ಪ್ರೀತಿಯ” 
ಲಾಗಳು ಮತ್ತು ಮಿಲಿಟರಿ ನಿರಂಕುಶಾಡಳಿತಗಳಿಂದ ಪೀಡಿತವಾಗಿದ್ದರೆ` ಈ ವೇಳೆಗೆ ಭಾರತವು 
ಮೂರೋ ನಾಲ್ಕೋ ಚೂರುಗಳಾಗಿಬಿಡುತ್ತಿದ್ದಿ ತು. ಭಾರತವು ಪಾಕಿಸ್ತಾನಕ್ಕಿಂತ ವೈವಿಧ್ಯ ಪೂರ್ಣ 
ವಾದ ದೇಶ: ಆದರೆ ಗದ್ದಲದ ಅವ್ಯವಸ್ಥೆಯ ಪ್ರಜಾಪ್ರಭುತ್ವದಿಂದಾಗಿ ಆ ದೇಶ ಒಂದಾಗಿ 
ಉಳಿದಿದೆ 
ನಮ್ಮ ಪ್ರಜಾಪ್ರಭುತ್ವವು ಅವ್ಯವಸ್ಥೆಯಿಂದ ಕೂಡಿರುವುದೂ ಗದ್ದಲಮಯವಾಗಿರುವುದೂ 
ನಿಜ; ಅದರನಡಿಗೆಸ್ಥಿರವಾಗಿಲ್ಲ, ತತ್ತರಿಸುತ್ತಿದೆ. ನಾವು ಮೊದಲು ಪಾಶ್ಚಿಮಾತ್ಯ ಹಾಗೂ ಮಾರ್ಕ್ಸಿಸ್ಟ್‌ 
ಪಠ್ಮಪುಸ್ತಕಗಳಲ್ಲಿ ಓದಿ ತಿಳಿದ ಪ್ರಜಾಸತ್ತೆಯ ಪಾಠಗಳನ್ನು ಈಗ ನಮ್ಮ ಸ್ವಂತ ಅನುಭವಗಳಿಂದ 
ಕಲಿಯುತ್ತಿದ್ದೇವೆ. ನಮ್ಮ ಸೊಗಸಾದ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಕಂಡುಕೊಂಡಿರುವ ಪ್ರಜಾ 
ಪ್ರಭುತ್ವೀಯ ಸ್ಪಷ್ಟತೆಯನ್ನೂ ರಾಷ್ಟ್ರದ ಭವಿಷ್ಯದತ್ತ ನಡಗೆಯಲ್ಲಿ ಹೆಜ್ಜೆಯ ಸ್ಥಿರತೆಯನ್ನೂ ಇನ್ನೂ 
ಸಾಧಿಸಬೇಕಾಗಿದೆ. ಶೈಶವದಲ್ಲಿರುವ ನಮ್ಮ ಪ್ರಜಾಸತ್ತೆಯೂ ನಮ್ಮ ಎಲ್ಲ ಪೌರರ ಹೆಗಲ ಮೇಲೂ 
* ಹೊರಿಸಿರುವ ಜವಾಬುದಾರಿ. ನಮ್ಮ ಎಲ್ಲಾ ಮನೋಧರ್ಮಗಳನ್ನು ಕಾರ್ಯಚಟುವಟಿಕೆಗಳನ್ನು, 
ಅಂತರ-ಮಾನವೀಯ ಸಂಬಂಧಗಳನ್ನು ಆ ಜವಾಬ್ದಾರಿಯ ಬೆಳಕಿನಲ್ಲಿ ನೋಡಬೇಕಾಗಿದೆ ಮತ್ತು 
ರೂಪಿಸಬೇಕಾಗಿದೆ. ಅದರಿಂದ ನಮ್ಮ ದೇಶಕ್ಕೆ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಬಲವು 
ಒದಗುತ್ತದೆ. ಬಲವಾದ, ಏಕೀಕೃತವಾದ ಪ್ರಜಾಸತ್ತೆ ಮಾತ್ರವೇ ನಾವು ಬಹು ಕಷ್ಟಪಟ್ಟು ಗಳಿಸಿರುವ 
ರಾಜಕೀಯ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು, ನಮ್ಮ ಜನರ ಸರ್ವತೋಮುಖವಾದ ಪ್ರಗತಿಯನ್ನು 
ಸಾಧಿಸಲು ತಕ್ಕ ಉಪಕರಣವಾದೀತು. 


೫. ನಮ್ಮ ಸ್ಥಳೀಯ-ಸರಕಾರೀ ಸಂಸ್ಥೆಗಳು : ಸಮಸ್ಯೆಗಳು ಮತ್ತು ಭವಿಷ್ಯ 

ನಾವು ಮೊದಲೇ ಹೇಳಿದಂತೆ ಸಂಸತ್ತು ಮತ್ತು ರಾಜ್ಯ ವಿಧಾನಮಂಡಲಗಳಲ್ಲದೆ ಮುನಿಸಿಪಲ್‌ 
ಕಾರ್ಪೊರೇಷನ್‌, ಮುನಿಸಿಪಲ್‌ ಕೌನ್ಸಿಲ್‌, ಗ್ರಾಮ ಪಂಚಾಯತಿಗಳು, ಪಂಚಾಯತಿ ಸಮಿತಿಗಳು, 
ಜಿಲ್ಲಾ ಪರಿಷತ್ತುಗಳು, ಅನೇಕ ಸಹಕಾರೀ ಸಂಸ್ಥೆ ಗಳು ಮೊದಲಾದ ಮಹತ್ವದ ಪಜಾಸತ್ತಾತ್ಮಕ 
ಸಂಸ್ಥೆಗಳಿವೆ ಇವೆಲ್ಲ ಸ್ಥಳೀಯ ಸರಕಾರೀ ಸಂಸ್ಥೆಗಳ ಗುಂಪಿಗೆ ಸೇರುತ್ತವೆ. ನಮ್ಮ ಪ್ರಜಾಪ್ರಭುತ್ವದ 
ಬೆಳವಣಿಗೆಗೆ ಇವುಗಳ ಚಲನಶೀಲವೂ ಆರೋಗ್ಯಕರವೂ ಆದ ಕಾರ್ಯಚಟುವಟಿಕೆ ಅಗತ್ಯ. ಈ 
ಸಂಸ್ಥೆಗಳು ನಮ್ಮ ಪ್ರಜಾಸತ್ತೆಯ ಬೇರುಗಳು. ಏಕೆಂದರೆ ಅವು ಜನರಿಗೆ ಬಹು ನಿಕಟವಾಗಿವೆ. 
ಅವು ಚೆನ್ನಾಗಿಯೋ ಅಥವಾ ಕೆಟ್ಟದಾಗಿಯೋ ಕೆಲಸಮಾಡುವು ದರಿಂದ ಜನರ ಸಂತೋಷ ಹೆಚ್ಚುತ್ತದೆ 
ಅಥವಾ ಜನರಿಗೆ ಹಾನಿಯಾಗುತ್ತದೆ. ಅವರು ನಮ್ಮ ಪ್ರಜಾಸತ್ತೆಯಲ್ಲಿ ಇಟ್ಟಿರುವ ನಂಬಿಕೆ, ಅದಕ್ಕಾಗಿ 


ಅವರ ಹಂಬಲ ಈ ಸಂಸೆ ಸ್ವ 
ಗ್‌ ಮೆಲ್ತೆ ನಿಂತಿವೆ ಈಗ ನಾವು ಪ್ರಜಾಸತ್ತೆಯಲ್ಲಿ ಈ ಸಂಸ್ಥೆಗಳ 


ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ರಕ್ಷಣಾ ವ್ಯವಸ್ಥೆಯ ಪಾತ್ರ 


ಆದರೆ ನಮ್ಮ ಎಳೆಯ ಪ್ರಜಾಸತ್ತೆಯ ಮೂವತ್ತೇಳು ವರ್ಷ 
ಸರಪಣಿಯ ಅತ್ಯಂತ ದುರ್ಬಲವಾದ ಕೊಂಡಿಗಳಾಗಿ ಪರಿಣ 
ಬೇಕು. ಇವು ನಿರ್ದಯತೆ, ಮಾರಕವಾದ ಜಗಳ-ಕದನ, ಅಪಾರವಾದ ಲಂಚಗುಳಿತನ, 
ಕಾರ್ಯದಲ್ಲಿ ಅಸಾಮರ್ಥ್ಯ, ಪ್ರಜಾಪ್ರಭುತ್ವಕ್ಕೆ ಸಲ್ಲದ ಮನೋಧರ್ಮಗಳು ಹಾಗೂ ಕ್ರಿಯೆಗಳು-. 
ಇವುಗಳಿಂದ ನರಳುತ್ತಿವೆ. ಇವುಗಳಲ್ಲಿ ಅನೇಕ ಅರ್ಹವಾಗಿಯೇ ವಜಾ ಆಗಿವೆ. ತಮ್ಮ ಆಂತರಿಕ 
ದೌರ್ಬಲ್ಯಗಳು ಮತ್ತು ಕಷ್ಟಗಳ ಜೊತೆಗೆ ಅಲ್ಪದೃಷ್ಟಿಯ ಅಲಕ್ಷ್ಯ ಒಂದು ಕಡ ಅನ್ನ 
ಅನಾರೋಗ್ಯಕರವೂ ಆದ ಆಡಳಿತದ ಮಧ್ಯಪ್ರವೇಶ ಇನ್ನೊಂದು ಕಡೆ ಇವುಗಳಿಂದ ಮತ 
ದುರ್ಬಲವಾಗಿವೆ. ಕಳೆದ ಮೂವತ್ತೇಳು ವರ್ಷಗಳ ಅನುಭವವು ನಮಗೆ ತೋರಿಸಿಕೊಟ್ಟಿರುವು 
ದೇನು ? ನಮ್ಮ ಸಂಸತ್ತು ಮತ್ತು ನಮ್ಮ ಕೇಂದ್ರಸರಕಾರಗಳು ನಮ್ಮ ಪ್ರಜಾಪ್ರಭುತ್ವದ ತಳಹದಿ 
ಯನ್ನು ಬಲಪಡಿಸಬೇಕಾದರೆ ಇವುಗಳನ್ನು ಮೊದಲು ಬಲಪಡಿಸಬೇಕು ಎಂಬ ದೃಢವಾದ ನಂಬಿಕೆ 
ಯಿಂದ ಕ್ರಮಗಳನ್ನು ಕೈಗೊಳ್ಳುತ್ತವೆ. ಆದರೆ ಅದೇ ಸಮಯಕ್ಕೆ ಅವು ಬಲಗೊಳ್ಳುವುದರಿಂದ ತಮ್ಮ 
ಸರಕಾರಗಳು ದುರ್ಬಲವಾಗುತ್ತವೆ ಎಂಬ ಸುಪ್ತವಾದ ಸುಳ್ಳುಭಯದಿಂದ ಒಟ್ಟಿನ ಮೇಲೆ ಅವುಗಳನ್ನು 
ದುರ್ಬಲಗೊಳಿಸುವ ಕ್ರಮಗಳನ್ನು ರಾಜ್ಯಸರ್ಕಾರಗಳು ಕೈಗೊಳ್ಳುತ್ತವೆ. ರಾಜ್ಯಸರಕಾರಗಳು ಕೇಂದ್ರ 
ಸರಕಾರವು ಹೇಗಾದರೂ ಹೋಗಲಿ, ತಮಗೆ ಅಧಿಕತರ ಅಧಿಕಾರ ಬೇಕೆಂದು ಕಾತರಿಸುತ್ತಾ, ನಮ್ಮ 
ಪ್ರಜಾಸತ್ತೆಯ ಬೇರುಸಂಸ್ಥೆಗಳಾದ ಇವುಗಳನ್ನು ಪೋಷಿಸಲು, ಬಲಪಡಿಸಲು ಉತ್ಸಾಹ ತೋರಿಸುವು 
ದಿಲ್ಲ, ಅವಕ್ಕೆ ಹೆಚ್ಚು ಅಧಿಕಾರವನ್ನು ಕೊಡುವ ಅಪೇಕ್ಷೆಯನ್ನು ತೋರಿಸುವುದಿಲ್ಲ. 

ಸ್ವರಾಜ್ಯವೆಂದರೆ ಜನರು ಬಲಗೊಳ್ಳುವುದು, ಅಧಿಕಾರವು ಜನರಿಗೆ ಹೋಗುವುದು, ಅವರಲ್ಲಿ 
ವ್ಯಕ್ತಿಗತವಾದ ಅರ್ಹತೆ, ಸ್ವಾತಂತ್ರ್ಯ, ಗಾಂಭೀರ್ಯಗಳ ಭಾವನೆ ಮೂಡುವುದು ಎಂಬುದನ್ನು ನಾವು." 
ಮರೆತುಬಿಟ್ಟಿದ್ದೇವೆ. ಗಾಂಧೀಜಿಯವರು ಸ್ವರಾಜ್‌ ಎಂದರೆ ಏನೆಂದು ಹೇಳಿದರು ಎಂಬುದನ್ನು 
ಮರೆತಿದ್ದೇವೆ : 

ನಿಜವಾದ ಸ್ವರಾಜ್ಯವು ಬರುವುದು ಕೆಲವೇ ಕೆಲವರು ಅಧಿಕಾರವನ್ನು ಗಳಿಸುವುದರಲ್ಲಿ 

ಅಲ್ಲ ; ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಾಗ ಅದನ್ನು ಪ್ರತಿಭಟಿಸುವ ಸಾಮರ್ಥ್ಯ 

ವನ್ನು ಎಲ್ಲರೂ ಪಡೆಯುವುದರಿಂದ. 

ಜನರ ಅಧಿಕಾರದ ಮೇಲೆ ಆಧಾರಗೊಂಡ ಈ ಸ್ವರಾಜ್ಯ ಕಲ್ಪನೆಯಿಂದ ನಾವು ಬಹು ದೂರ 
ದೂರ ಇದ್ದೇವೆ. ನಮ್ಮ ಜನರು, ತಮ್ಮ ತಲೆಯಮೇಲೆ ಕುಳಿತ ಜಡ ಮತ್ತು ಅಸಮರ್ಥ ಅಧಿಕಾರ 
ದಿಂದ ಕುಸಿದುಹೋಗಿದ್ದಾರೆ, ಅಸಹಾಯಕರಾಗಿದ್ದಾರೆ. ಕೇವಲ ಚುನಾವಣೆಯ ಸಮಯದಲ್ಲಿ ಜನರು 
ತಮಗಿರುವ ಅಧಿಕಾರವನ್ನು ಕ್ಷಣಕಾಲ ಭಾವಿಸುವಂತೆ ಮಾಡಲಾಗುತ್ತದೆ ಅಷ್ಟೇ. ಅವರು ತಮಗಿರುವ 
ಅಧಿಕಾರವನ್ನು ಧೈರ್ಯವಾಗಿಯೂ ಬುದ್ಧಿವಂತಿಕೆಯಿಂದಲೂ ಚಲಾಯಿಸಿರುವುದಕ್ಕಾಗಿ 
. ಪ್ರಜಾಸತ್ತೆಯು ಅವರಿಗೆ ಕೃತಜ್ಞವಾಗಿರುತ್ತದೆ. ನಮ್ಮ ಜನರನ್ನು ಶಕಯ ಮ 

ಮಾಡಲು ಎಲ್ಲಾ ರಾಜಕೀಯ ಮತ್ತು ಆಡಳಿತೀಯ ಕ್ರಮಗಳನ್ನು ಕೈಗೊಳ್ಳಬೇಕು. ಅದು, ರ 

ನಾವು ಮಾಡುತ್ತಾ ಬಂದಿರುವಂತೆ ರಾಷ್ಟ್ರೀಯ ಕ್ರಮಗಳಿಂದ ಮಾತ್ರವಲ್ಲ, ಎ 
ನಮ್ಮ ಸ್ಥಳೀಯ ಆಡಳಿತಸಿಸ್ಸೆಗಳನ್ನು ಬಲಿಷ್ಠವೂ ಆರೋಗ್ಯಕರವೂ ಆಗಿ 


೮೦-೦0. Jangamwadi Math Collection. Digitized by eGangotri 


ಗಳಲ್ಲಿ ಇವು ಪ್ರಜಾಪ್ರಭುತ್ವೀಯ 


೬೨೬ 

ಈ ಅತಿಮುಖ್ಯವಾದ ರಾಷ್ಟ್ರೀಯಸಂಸ್ಥೆಗಳಲ್ಲಿ ಹೊರಗಿನ ಕಾರಣಗಳಿಂದ ಯಾವ ದೋಷ 
ಗಳುಂಟಾಗಿವೆಯೋ ಅವುಗಳನ್ನು ತಿದ್ದಿ ಸರಿಪಡಿಸಬೇಕು, ಹಾಗೆಯೇ ಆಂತರಿಕ ಕಾರಣಗಳ 
ಮೇಲೆಯೂ ಕೇಂದ್ರೀಕರಿಸಿ ಅವುಗಳನ್ನು ಸರಿಪಡಿಸಲು ತಕ್ಕ ಕ್ರಮಗಳನ್ನು ಕೈಗೊಳ್ಳಬೇಕು ; ಆ 
ಮೂಲಕ ಅವು ಜನರ ಬೆಳವಣಿಗೆ ಮತ್ತು ಕಲ್ಮಾಣಗಳ ಚಲನಶೀಲ ಉಪಕರಣಗಳಾಗುವಂತೆ 
ಮಾಡಬೇಕು. ಇದು ಒಂದು ಕಡೆ ಮುನಿಸಿಪಲ್‌ ಕೌನ್ಸಿಲರುಗಳು, ಗ್ರಾಮಪಂಚಾಯತಿ ಸದಸ್ಯರು, 
ಪಂಚಾಯತಿ ಸಮಿತಿ ಸದಸ್ಯರು, ಜಿಲ್ಲಾ ಪರಿಷತ್ತುಗಳ ಸದಸ್ಯರು, ಇನ್ನೊಂದು ಕಡೆ ಅಗಾಧವಾದ 
ಸ್ಥಳೀಯ ಸರಕಾರೀ ಆಡಳಿತ ಸಿಬ್ಬಂದಿಪಡೆ ಇವರು ನಿರ್ವಹಿಸಬೇಕಾದ ಪಾತ್ರ. ಒಂದಲ್ಲ ಒಂದು 
ರೀತಿಯಲ್ಲಿ ಸ್ಥಳೀಯ ಸರಕಾರೀ ಸಂಸ್ಥೆಗಳನ್ನು ನಡೆಸುವುದಕ್ಕೆ ಸಂಬಂಧಪಟ್ಟ ಎಲ್ಲ ಪೌರರೂ ಈ 
ಸಂಸ್ಥೆಗಳ ಐತಿಹಾಸಿಕ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು. ಆ ತಿಳಿವಳಿಕೆಯು ಅವರಿಗೆ ಹೆಮ್ಮೆ 
ಯನ್ನೂ, ಆತ್ಮವಿಶ್ವಾಸವನ್ನೂ, ಶ್ರದ್ಧಾಯುತ ಸೇವೆಗೆ ಪ್ರೇರಣೆಯನ್ನೂ ನೀಡುತ್ತದೆ. ಪಂಚಾಯತಿ 
ಗಳು, ನಗರಪಾಲಿಕೆಗಳು ಮೊದಲಾದ ಪ್ರಜಾಸತ್ತಾತ್ಮಕ ಸ್ಥಳೀಯ ಸರಕಾರೀ ಸಂಸ್ಥೆಗಳು ನಮ್ಮ 
ದೇಶದ ಅತ್ಯಂತ ಪ್ರಾಚೀನವಾದ ಮೂಲದವು; ಮತ್ತು ನಮ್ಮ ದೇಶೀಯ ಪ್ರತಿಭೆಯ ಫಲಗಳು. 
ಆಧುನಿಕ ಪಾಶ್ಚಾತ್ಯ ಪ್ರಜಾಸತ್ತೆಗಳು ತಮ್ಮ ಪ್ರಾಚೀನತೆಯನ್ನು ಈ ಭಾರತೀಯ ಪ್ರಜಾಸತ್ತಾತ್ಮಕ 

ಗಳಲ್ಲಿ ಗುರುತಿಸುತ್ತವೆ. ಇದು ಕೇವಲ ದೇಶಪ್ರೇಮದಿಂದ ಆಡುವ ಮಾತಲ್ಲ; ಹಲವು 
ಪಾಶ್ಚಾತ್ಯ ಚಿಂತಕರು ಮಂಡಿಸಿರುವ ಅಭಿಪ್ರಾಯ. ಅಂತಹ ಒಬ್ಬ ಪಾಶ್ಚಾತ್ಮ ಇತಿಹಾಸಜ್ಞರ 
ಉದಾಹರಣೆಯನ್ನು ಕೊಡುತ್ತೇನೆ. ಅಮೆರಿಕದ ವಿಲ್‌ಡ್ಮೂರಾಂಟ್‌ ಈಗ ಎರಡು ವರ್ಷಗಳ ಹಿಂದೆ 
ತಮ್ಮ ೯೬ನೆಯ ವಯಸ್ಸಿನಲ್ಲಿ ನಿಧನ ಹೊಂದಿದರು. ಅದ್ಭುತವಾದ ಹತ್ತು ಸಂಪುಟಗಳ Story 
of Civilization (ನಾಗರಿಕತೆಯ ಕಥೆ) ಕೃತಿಶ್ರೇಣಿಯ ಮೊದಲನೆ ಸಂಪುಟ "ನಮ್ಮ ಪೌರ್ವಾತ್ಮ 
ಪರಂಪರೆ” (೦೬: ental 116713 6)ಯಲ್ಲಿ ಭಾರತವನ್ನು ಕುರಿತು ವಿಸ್ತಾರವಾದ ಭಾಗವನ್ನು 
ಬರೆದಿದ್ದಾರೆ. ಅವರು ದರ್ಶನ ಹಾಗೂ ಇತರ ವಿಷಯಗಳನ್ನು ಕುರಿತ ಬೇರೆ ಹಲವು ಪುಸ್ತಕಗಳ 
ಜೊತೆಗೆ ಭಾರತವು ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ ನಡೆಸಿದ ಹೋರಾಟವನ್ನು ಕುರಿತೂ ಒಂದು , 
ಕೃತಿಯನ್ನು ರಚಿಸಿದ್ದಾರೆ. ಅದರ ಶೀರ್ಷಿಕೆ The ೮೩೨6 1೧೯18688. ಈ ಕೃತಿಯನ್ನು ಆಗಿನ ಬ್ರಿಟಿಷ್‌ 
ಸರಕಾರವು ೧೯೩೦ರ ದಶಕದಲ್ಲಿ ನಿಷೇಧಿಸಿತ್ತು. ಆ ಪುಸ್ತಕದಿಂದ ಒಂದು ಭಾಗವನ್ನು ಇಲ್ಲಿ 
ಕೊಡುತ್ತಿದ್ದೇನೆ: ee 


ಭಾರತವು ಸಣ್ಣ ದ್ವೀಪವಲ್ಲ ಎಂಬುದನ್ನು ಮೊದಲು ನಾವು ನೆನಪಿನಲ್ಲಿಟ್ಟು ಕೊಳ್ಳಬೇಕು. 
ಅಥವಾ ವಿರಳವಾಗಿ ಅನಾಗರಿಕರು ನೆಲೆಸಿರುವ ಖಂಡವೂ ಅಲ್ಲ. ಆದರೆ ೩೨೦,೦೦೦,೦೦೦ 
ಚೇತನಗಳನ್ನು ಹೊಂದಿರುವ ವಿಶಾಲವಾದ ದೇಶ ಈ ಸುಖ್ಯೆ ಅಮೆರಿಕದ ಮೂರರಷ್ಟು. ಉತ್ತರ 
ಮತ್ತು ದಕ್ಷಿಣ ಅಮೆರಿಕಗಳು ಎರಡೂ ಕೂಡಿದರೆ ಆಗುವುದಕ್ಕಿಂತ ಹೆಚ್ಚು; ಇಡೀ ಯೂರೋಪ 
ಪಶ್ಚಿಮ ರಷ್ಟಾ ಎಲ್ಲ ಸೇರಿದರೆ ಆಗುವುದಕ್ಕಿಂತ ಹೆಚ್ಚು; ಒಟ್ಟಿನಲ್ಲಿ ಪ್ರಪಂಚದ ಜನಸಂಖ್ಯೆಯ 
ಐದನೆಯ ಒಂದು ಭಾಗ ಇದೂ ನಮ್ನ ನೆನಪಿನಲ್ಲಿ ರಬೇಕು: ಭಾರತದ ಉತ್ತರದ ಮತ್ತು 
ಅತಿ ಮುಖ್ಯವಾಗಿ ದೇಶದ ಅರ್ಧಭಾಗದ ಜನರು ಮುಖ್ಯವಾಗಿ ಗ್ರೀಕರು ರೋಮನರು ಮತ್ತು 
ನಮ್ಮ ದೇ ಆದ ಇಂಡೋ ಯುರೋಪಿಯನ್‌ ಅಥವಾ ಆಡ್ಕನ್‌ ಜನಾಂಗಕ್ಕೆ ಸೇರಿದವರು. ಸದಾ : 
ಸುಡುತ್ತಿ ರುವ ಸೂರ್ಯನಿಂದಾಗಿ ಅವರ ಚರ್ಮ ಕಂದು ಬಣ್ಣವಾಗಿದ್ದರೂ ಅವರ ಲಕ್ಷಣಗಳು 
ನಮ್ಮ ವನ್ನು ಹೋಲುತ್ತವೆ. ಸಾಮಾನ್ಯವಾಗಿ ಸರಾಸರಿ ಯೂರೋಪಿಯನ್ನರಿಗಿಂತ ಹೆಚ್ಚು ರಮ 
ಬದ್ಧವೂ ಹೆಚ್ಚು ಪರಿಷ್ಟ ತವೂ ಆದ ಸ್ವಭಾವವಳ್ಳವರು ಆ ಭಾರತವು ನಮ್ಮ ಜನಾಂಗದ 
ತಾಯಿನಾಡ್ಳು ಸಾಸ್ಥೃತ್ತವ್ನ್ಟೂರೋಿನು ಭಾಷೆಗಳ ತಾಯಿ: ಭಾರತವು. ನಮ್ಮ 


ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ರಕ್ಷಣಾ ವ್ಯವಸ್ಥೆಯ ಪಾತ್ರ 
೬೨೭ 
ತಾಯಿಯಾಗಿತ್ತು, ಅರಬ್ಬರ ಮೂಲಕ ನಮ್ಮ ಬಹುತೇಕ ಗಣಿತ 
ಬುದ್ಧನ ಮೊಲಕ ನಮ್ಮ ಕೈಸ್ತರ್ಮದ್ಲ್ಲಿ ಎಂಗ ಸವಥ ತಾಯಿಯ, 
ಇಯ ರಾದ 
ಆಗಿತ್ತು. ಹೀ ಅನೇಕ ಬಗೆಗಳಿಂದ ನಮ್ಮೆ ಲರ: ಕಿ 
ಲೇಖಕರದಲ್ಲ). ಎ ಎಂಕ (ಓತಿ 


೬. ವಿವೇಕಾನಂದ ಮತ್ತು ಸುಶಿಕ್ಷಿತರ ಮರು ಶಿಕ್ಷಣ 


ಕೆಲವು ಶತಮಾನಗಳ ಹಿಂದಿನವರೆಗೂ ನಾವು ಒಂದು ಜನಸಮುದಾಯವಾಗಿ ರಚನಶೀಲ 

ವಾಗಿದ್ದಾಗ ಉತ್ತಮ ಚಾರಿತ್ರ, ಸಾರ್ವಜನಿಕ ಮನೋಭಾವಗಳನ್ನು ಪಡೆದಿದ್ದೆವು. ನಾವು ಆತ್ಮತಃ 
ಸ್ವತಂತ್ರರಾಗಿದ್ದೆವು, ರಾಜಕೀಯ ಪರಾಧೀನತೆಯ ಬರೆ ನಮ್ಮ ಅನುಭವಕ್ಕೆ ಬಂದಿರಲಿಲ್ಲ. ಆದರೆ 
ಶತಮಾನಗಳ ಕಾಲದ ವಿದೇಶೀ ದಾಸ್ಕವು ನಮ್ಮನ್ನು ನಿರಾಸಕ್ತ ರನ್ನಾಗಿ, ಸಂಕುಚಿತ ಮನಸ್ಸಿ ನವರನ್ನಾಗಿ, 
ಗುಲಾಮ ಮನೋಧರ್ಮದವರನ್ನಾಗಿ ಮಾಡಿಬಿಟ್ಟಿತು. ಎರಡು ಶತಮಾನಗಳ ಕಾಲದ ಬ್ರಿಟಿಷ್‌ 
ದಾಸ್ಯದ ಅವಧಿಯಲ್ಲಿ ಇದು ಇನ್ನೂ ಉತ್ಕಟವಾಗಿ ಸಂಭವಿಸಿತು. ನಮ್ಮ ಪರಸ್ಫರ ಮಾತ್ಸರ್ಯ, 
ಹೊಟ್ಟೆಕಿಚ್ಚು, ತಂಡವಾಗಿ ಕೆಲಸ ಮಾಡಲು ಅಸಾಮರ್ಥ್ಯ, ವ್ಯಾಜ್ಯ ಪ್ರವೃತ್ತಿ, ಸಾರ್ವಜನಿಕ ಕರ್ತವ್ಯ 
ಮತ್ತು ಹೊಣೆಗಾರಿಕೆಗಳ ಕೊರತೆ, ಮಂದವಾದ ದೇಶಭಕ್ತಿ-ಇವೆಲ್ಲ ನಮ್ಮಲ್ಲನೇಕರಲ್ಲಿ, ರಾಜಕೀಯ 
ವಾಗಿ ಸ್ವತಂತ್ರರಾಗಿದ್ದರೂ, ಗುಲಾಮ ಮನೋಭಾವವು ಮುಂದುವರಿದುದನ್ನು ತೋರಿಸುತ್ತವೆ. 
ಕೆಂಪು ಮತ್ತು ಬಿಳಿಯ ರಕ್ತಕಣಗಳ ಜೊತೆಗೆ ಮೂರನೆಯ "ಗುಲಾಮ' ಕಣವು ನಮ್ಮ ದೇಶದ 
ರಕ್ತದಲ್ಲಿ ಸೇರಿಕೊಂಡಿದೆ ! ಈಗ ಸ್ವಾತಂತ್ರ್ಯದ ಭಾವನೆಯು ನಮ್ಮ ರಕ್ತವನ್ನು ಪ್ರವೇಶಿಸಬೇಕು. 
ಅಲ್ಲಿ ಮೆಟ್ಟಿಕೊಂಡಿರುವ ದಾಸ್ಯದ ಭಾವನೆಯನ್ನು ಕರಗಿಸಬೇಕು. ನಮ್ಮನ್ನು ಸ್ವತಂತ್ರ ಪ್ರಜಾಸತ್ತೆಯ 
ಸ್ವತಂತ್ರರೂ ಜವಾಬ್ದಾರಿಯುತರೂ ಆದ ಪೌರರನ್ನಾಗಿ ಪರಿವರ್ತಿಸಬೇಕು. ಇಂದು ನಮ್ಮ ವಿದ್ಯಾ 
' ವಂತ ವರ್ಗವು ಅತ್ಯಗತ್ಯವಾಗಿ, ಅತ್ಯಂತ ತುರ್ತಾಗಿ ಪಡೆಯಬೇಕಾಗಿರುವ ಮರು-ಶಿಕ್ಷಣ ಇದು. 
ಶುದ್ಧೀಕರಿಸುವ, ಬಲಪಡಿಸುವ, ಏಕೀಕರಿಸುವ ವಿವೇಕಾನಂದ ಸಾಹಿತ್ಯದಿಂದ ಇದನ್ನು ನಾವು ಪಡೆಯ 
ಬಹುದು. ಹೊಟ್ಟೆಕಿಚ್ಚು ಮತ್ತು ಗುಲಾಮಗಿರಿ ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು 
ಎಂದು ತೊಂಬತ್ತೈದು ವರ್ಷಗಳ ಹಿಂದೆಯೇ ವಿವೇಕಾನಂದರು ಹೇಳಿದರು. ಎಲ್ಲೆಲ್ಲಿ ಮಾತ್ಸರ್ಯ 
ವಿದೆಯೋ ಅಲ್ಲೆಲ್ಲಾ ದಾಸ್ಯದ ಕಲೆಯಿದೆ; ದಾಸ್ಕವನ್ನು ಕಳಚಿ ಹಾ ಸ್ವತಂತ್ರ ಮನೋಧರ್ಮ 
ದವರಾದಾಗ ಆ ಮಾತ್ಸರ್ಯಭಾವನೆಯು ಮಾಯವಾಗುತ್ತದೆ. 

ಅಶಿಸ್ತು ಗುಲಾಮನ ಇನ್ನೊಂದು ಕುರುಹು ಎಂದು ವಿವೇಕಾನಂದರು ಹೇಳಿದರು, ಸ 
ಜನರಲ್ಲಿ ಅದು ವ್ಯಕ್ತವಾಗುವುದಿಲ್ಲ. ಸ್ವತಂತ್ರರಾದ ಎಲ್ಲ ಜನರೂ ಶಿಸ್ತನ್ನು ಹೀ | 
ಆತ್ಮ-ಸಂಯಮವುಳ್ಳವರಾಗಿರುತ್ತಾರೆ. ಸ್ವತಂತ್ರರೂ, ಸಂಯಮಿಗಳೂ ಆದ ಹ ಸ 
ದೊಂದಿಗೆ ವಿಧೇಯರಾಗಿರುವ ಕಲೆಯನ್ನೂ ಕಲಿತಿರುತ್ತಾರೆ. ಇತರರನ್ನು ಅವರ ಆತ್ಮ 

ಸ ಅವರು ಬಲ್ಲರು. ಸ್ವತಂತ್ರರಿಗೆ ಗೌರವದ 
ಹಾಳುಮಾಡದ ಹಾಗೆ ಆಳುವುದು ಹೇಗೆ ಎಂಬುದನ್ನೂ ಅವರು ಬಲ್ಲ ಸು 
ಭಾವನೆಯಿದೆ, ಆತ್ಮಗೌರವದ. ತಾವು ಪಡೆಯುವ ವೇತನ ಅವರು ಕತ ತದ 
ತ್ತಾರೆ,`ಸಾಮಾಜಿಕ ಹೊಣೆಗಾರಿಕೆಯೊಂದಿಗೆ ಕೆಲಸ ಮಾಡುತ್ತಾರೆ. ಸ್ವತಂತ್ರ ಜ 

ಷ್‌ ಲಪಡಿಸಲು ಏನು ಬೇಕಾದರೂ ಮಾಡುತ್ತಾ 

. ಸಂವಿಧಾನಕ್ಕೆ ನಿಷ್ಠೆಯಿಂದಿರುತ್ತಾರೆ, ಅದನ್ನು ಬ ಸಲು ಅವರು ಕಷ್ಟಪಟ್ಟು 

ಜನರಿಗೆ ಸಂವಿಧಾನವು ನೀಡಿರುವ ಭರವಸೆಗಳನ್ನು ಕಾರ್ಯಗತಗೊಳಿಸಲು ಠ್‌ 
ಕೆಲಸ ಮಾರ 


ತ್ತರ Math Collection. DiGi ತಪಸೂರಾರು ಸಾರ್ವಜನಿಕ 
ನಮ್ಮ ಜನರು, ಈ ಮುನಿಸಿಪಲ್‌ ಕಾರ್ಪುರೇಷನನ'ನೇಪಿಃ 


೬೨೮ 


ಸೇವಾಸಂಸ್ಥೆ ಗಳಲ್ಲಿರುವ ಇತರರೂ ಕೂಡಿದಂತೆ, ಸ್ವತಂತ್ರ ಜನರ ಈ ಆದರ್ಶದಿಂದ, ವಿವೇಕವುಳ್ಳ 
ಪೌರತ್ವದ ಸದ್ಗುಣಗಳಿಂದ ಎಷ್ಟು ದೂರ ಹೋಗಿಬಿಟ್ಟಿದ್ದಾರೆ ಎಂಬುದನ್ನು ನೀವೇ ಅಂದಾಜು 
ಮಾಡಿಕೊಳ್ಳಬಹುದು. ಈ ದೃಷ್ಟಿಯಿಂದ ಹೇಳುವುದಾದರೆ, ರಾಜಕೀಯವಾಗಿ ಸ್ವತಂತ್ರವಾದ ಮೇಲೆ 
ಕಂಡು ಬಂದ ಚಿತ್ರಕ್ಕಿಂತ ನಮ್ಮ ದೇಶವು ಪರಾಧೀನವಾಗಿದ್ದು, ಸ್ಥಾ ೦ತ್ರ್ಯಕ್ಕಾಗಿ ಹೋರಾಡು 
ತ್ತಿದ್ದಾಗಲೇ ಹೆಚ್ಚು ಮಟ್ಟಿಗೆ ನಿಜವಾಗಿ ಸ್ವತಂತ್ರರಾದ ಜನರಿಂದ ತುಂಬಿದ್ದಿತು ಎನ್ನಬಹುದು. ಇದೇ 
ನಮ್ಮ ಮೂವತ್ತೇಳು ವರ್ಷಗಳ ಸ್ವಾತಂತ್ರ್ಯೋತ್ತರ ಇತಿಹಾಸದ ದುರಂತ. ಸ್ವತಂತ್ರ ಭಾರತವು 
ದುರ್ಭೇದ್ಯವಾದ ಸಮಸ್ಯೆಗಳನ್ನು ತುಂಬಿಕೊಂಡಿದೆ, ಅದರ ಜೊತೆಗೇ ಮಾನವೀಯ ಕಾಳಜಿಯ 
ಕೊರತೆ, ಭ್ರಷ್ಟಾಚಾರ, ಕಾರ್ಯದಲ್ಲಿ ಅಸಾಮರ್ಥ್ಯ ಮತ್ತು ವ್ಯಾಪಕವಾಗಿ ಹರಡಿದ ಅತೃಪ್ತಿಗಳೂ 
ತುಂಬಿವೆ. 

“ಭಾರತದ ಭವಿಷ್ಯ” (The Future 0817618) ಎಂಬ ತಮ್ಮ ಸುಪ್ರಸಿದ್ಧವಾದ ಉಪನ್ಯಾಸದಲ್ಲಿ, 
೧೮೯೭ ಫೆಬ್ರವರಿಯಲ್ಲಿ ಮದರಾಸಿನಲ್ಲಿ ಸ್ವಾಮಿ ವಿವೇಕಾನಂದರು ಈ ಸ್ಫೂರ್ತಿದಾಯಕವಾದ 
ಮಾತುಗಳನ್ನಾಡಿದರು (ಕೃತಿಶ್ರೇಣಿ, ಸಂಪುಟ ೩, ಪು. ೧೭೨-೧೭೩) : 

ಇದರಂತೆಯೇ ಯಾರಾದರೂ ನಮ್ಮ ದೇಶೀಯರು ಪ್ರಖ್ಯಾತರಾಗಲು ಪ್ರಯತ್ನಿಸಿದರೆ 
ಅವರನ್ನು ಕೆಳಗೆಎಳೆಯಲು ನಾವೆಲ್ಲ ಪ್ರಯತ್ನಿಸುವೆವು ಹೊರಗಿನವರು ಬಂದು ನಮ್ಮ ವರನ್ನು 
ಒದ್ದರೆ ಚಿಂತೆಯಲಿಲ. ಇದು ನಮಗೆ ಅಭ್ಯಾಸವಾಗಿದೆಯಲ್ಲವೆ ? ಗುಲಾಮರು ಮಹಾನ್‌ 
ಪ್ರಭುಗಳಾಗ ಬೇಕು! 

ಬರುವ ಐವತ್ತು ವರ್ಷಗಳವರೆಗೆ ಈ ಮಾತೃಭೂಮಿಯೇ ನಮ್ಮ ಆರಾಧನೆಯ 
ಇಷ್ಟದ್ದೆವವಾಗ ಬೇಕು. ಇನ್ನುಳಿದವೃರ್ಧ ದೇವತೆಗಳೆಲ್ಲ ಕೆಲವು ಕಾಲ ನಮ್ಮಿಂದ ಮರೆಯಾಗಲಿ. 
ಜಾಗೃತನಾಗಿ ರುವ ದೇವರು ಇದೊಂದೇ; ಇದೇ ನಮ್ಮ ಜನಾಂಗ! ಎಲ್ಲೆಲ್ಲೂ ಅವನ ಕಾಲುಗಳೇ 
ಎಲ್ಲೆಲ್ಲೂ ಅವನ ಕೈಗಳೆ; ಎಲ್ಲೆಲ್ಲೂ ಅವನ ಕಿವಿಗಳ ಅವನೇ ಸರ್ವವ್ಯಾಪಿಯಾಗಿರುವನು. 
ಇತರ ದೇವತೆಗಳೆಲ್ಲ ನಿದ್ರಿಸುತ್ತಿರುವರು. ನಮ್ಮ ಸುತ್ತಲೂ ಇರುವ ವಿರಾಟ್‌ ಮಹೇಶ್ವರನ 


ಅರ್ಥವಿಲ್ಲ. ಮೊದಲು ಬೇಕಾಗಿರುವುದು ಚಿತ್ತಶುದ್ಧಿ. ಅದು ಹೇಗೆ ? 
5 ತ್ತಶುದ್ದಿ. ಸಿದ್ಧಿ ಸುವುದು ! 
ಪ್ರಥ ದಲ್ಲಿ ಮಾಡಬೇಕಾದಪೂಜೆಯೇ ನಮ್ಮ ಸುತ್ತಲೂ ಇರುವ ವಿರಾಟನ ಪೂಜಿ. "Wಂr- 


ಮತ್ತಾವ ಪದವೂ ಇದನ್ನು ಹೋಲುವುದಿಲ್ಲ. ಮನುಷ್ಯರು ಪ್ರಾ ಬ! 
ದೇವರು ನಾವು ಮೊದಲು ಪೂಜಿಸಟೇಕಾದ ದೇವರೆ ನಮ್ಮ ದ 


ಪೂಜಿಸಬೇಕು. ನಮ್ನ ನಮ 
ಸನ್ನ ನಲ್ಲಿ ಜಗಳ ;ಯ್ಗುವುದ್ದು ಹಡ್ರಸ್ನ್ಗ ಆಸೂಯಿಪಡುವದು 


ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ರಕ್ಷಣಾ ವ್ಯವಸ್ಥೆಯ ಪಾತ್ರ ೬೨೯ 
ನಿಲ್ಲಬೇಕು. ಇದೊಂದು ಭಯಂಕರ ಕರ್ಮ. ಇದಕ್ಕಾಗಿ ನಾವೆಲ್ಲ ಇಂದು 

ಬಿ p ಲ್ಲಿ ಥನಡುತ್ತಿರುವವ 
ಆದರೂ ನಾವು ಜಾಗ್ಯತವಾಗಿಲ್ಲ. ೫ 
ಮೇಲಿನ ಭಾಗದಲ್ಲಿ, ಸ್ವಾಮಿ ವಿವೇಕಾನಂದರು ಹೊಸದಾದ ಉಲ್ಲಾಸಕರವಾದ ದನಿಯನ್ನು 


ಬುದ್ಧಿಮಾತು ಹೇಳುತ್ತಾರೆ. ಸೇವೆಗೆ ಗೌರವವು ಕೂಡಿದರೆ ಆದು ಪೂಜೆಯಾಗುತ ಡಿ. ನಾವುಧಾರ್ಮಿಕ 

ಸ್ಥಳೆಗಳಲ್ಲಿ ಹೀಗೆ ಗೌರವದೊಂದಿಗೆ ಭಗವಂತನ ಸೇವೆ ಮಾಡುತ್ತೇವೆ- ಅದು ಪೂಜೆಯಾಗುತ್ತದೆ. 

ನಾವು ಸಮಾಜದಲ್ಲಿ ಮಾಡುವ ಎಲ್ಲಾ ಕೆಲಸಕಾರ್ಯಗಳನ್ನೂ ಆ ಬಗೆಯ ಗೌರವ ಭಾವನೆಯಿಂದ 

ತುಂಬಿ ನಿರ್ವಹಿಸುವಂತೆ ಸ್ವಾಮೀಜಿ ಬಯಸುತ್ತಾರೆ. ಅದರಿಂದ ಮನುಷ್ಯನ ಸೇವೆಯು ಭಗವಂತನ 

ಸೇವೆಯಾಗುತ್ತದೆ. ಅದು ಮನುಷ್ಯನ ಮತ್ತು ಪ್ರಕೃತಿಯ ಹೃದಯದಲ್ಲಿ ನೆಲೆಸಿರುವ ಭಗವಂತನ 

ಸೇವೆ. ಪ್ರಜಾಸತ್ತೆಯನ್ನು ಸ್ಥಾಪಿಸಿ, ಸಂಪೂರ್ಣವಾಗಿ ಪ್ರಜಾಪ್ರಭುತ್ವೀಯವಾಗಿರುವ ಸಮಾಜವನ್ನು 

ವಿಕಾಸಗೊಳಿಸುವುದಕ್ಕೆ ಹಾಗೂ ಅದನ್ನು ಶ್ರೇಣೀಕೃತ, ಜಾತೀಯತೆ ಇಡಿಕಿರಿದ, ಅನೇಕವೇಳೆ 

ಅಮಾನವೀಯವಾದ ಸಮಾಜ ವ್ಯವಸ್ಥೆಗೆ ಬದಲಿಯಾಗಿಡುವುದಕ್ಕೆ ಪ್ರಯತ್ನಿಸುತ್ತಿರುವಾಗ ಈ 

ಪೂಜಾಭಾವನೆ ಇಂದಿಗೆ ಅತ್ಯಂತ ಸಂಗತವಾಗುತ್ತದೆ. ಒಂದು ಪ್ರಜಾಸತ್ತೆಯಲ್ಲಿ ಅಂತರ- 

. ಮಾನವೀಯ ಸಂಬಂಧಗಳು ಮನುಷ್ಯನನ್ನು- ಅವನು ಬಡವನಿರಲಿ ಶ್ರೀಮಂತನಿರಲಿ, ನಿರಕ್ಷರ 

ನಾಗಿರಲಿ, ವಿದ್ಯಾವಂತನಾಗಿರಲಿ, ಸಮಾಜದ ಏಣಿಯಲ್ಲಿ ಮೇಲಿರಲಿ ಅಥವಾ ಕೆಳಗಿರಲಿ-ಕುರಿತ 

ಗೌರವ ಮತ್ತು ಪೂಜ್ಯಭಾವನೆಗಳ ಮೇಲೆ ನಿಲ್ಲಬೇಕು. ಒಬ್ಬನಲ್ಲಿ ಮೇಲರಿಮೆಯ ಮನೋಭಾವವು 
ಇನ್ನೊಬ್ಬನಲ್ಲಿ ಮಾನವೀಯ ಗೌರವಕ್ಕೆ ಕುಂದು ತರುತ್ತದೆ. ಹಿಂದಿನ ಊಳಿಗಮಾನ್ಯ ವ್ಯವಸ್ಥೆಯಲ್ಲಿ 
ನಾವು ಇಮ್ಮುಖವಾದ ತಪ್ಪುಮನೋಭಾವವನ್ನು ಬೆಳೆಸಿಕೊಂಡಿದ್ದೆವು. ಅದು ಮೇಲಧಿಕಾರಿಗಳ 
ಮುಂದೆ ಹಲ್ಲುಗಿಂಜುವುದು ಮತ್ತು ಕೆಳಗಿನವರ ಮೇಲೆ ದಬ್ಬಾಳಿಕೆ ಮಾಡುವುದು. ದಾಸ್ಕಮನೋ 
ಭಾವವೇ ಮೇಲು ಮತ್ತು ಕೆಳವರ್ಗಗಳೆಲ್ಲವನ್ನೂ ತುಂಬಿಕೊಂಡಿದ್ದ ನಮ್ಮ ಊಳಿಗಮಾನ್ಕ 
ಸಮಾಜದಲ್ಲಿ ನಾವು ಹಿಡಿದಿದ್ದ ದಾರಿ, ಮತ್ತು ನಮ್ಮ ಮನೋಧರ್ಮ ಇದೇಯೆ. ಇಂಗ್ಲಿಷಿನ 
ಒಂದು ಮಾತಿದೆ : ನೀನು ಒಬ್ಬ ಮನುಷ್ಯನನ್ನು ಚರಂಡಿಯಲ್ಲಿ ನಿಲ್ಲಿಸಬೇಕಾದರೆ ನೀನೂ ಚರಂಡಿ 
ಯಲ್ಲಿ ನಿಲ್ಲಬೇಕಾಗುತ್ತದೆ ! ಇಂದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಅಂತಹ ಸಣ್ಣ ಮನೋಧರ್ಮ 
ಗಳೆಲ್ಲವನ್ನೂ ತೊರೆದು, ಒಂದು ಸ್ವತಂತ್ರ, ಪ್ರಜಾ ಸತ್ತಾತ್ಮಕ, ಆತ್ಮನಿಗ್ರಹವುಳ್ಳ ಜನರ ಲಕ್ಷಣವಾದ 
ಮಾನವೀಯ ಸಂಬಂಧಗಳನ್ನೂ, ಅವಕ್ಕೆ ತಕ್ಕ ಮನೋಧರ್ಮಗಳನ್ನೂ ಬೆಳೆಸಿಕೊಳ್ಳಬೇಕು. 
ವಿವೇಕಾನಂದ ಸಾಹಿತ್ಯದಲ್ಲಿ ಈ ವಿಚಾರಗಳ ಸಮಗ್ರ ಮರುಶಿಕ್ಸಣವು ದೊರಕುತ್ತದೆ. ಅವರು 
ತಮ್ಮ ಅಮೆರಿಕದಿಂದ ಬರೆದ ಅನೇಕ ಪತ್ರಗಳಲ್ಲೂ ಈ ಶಿಕ್ಷಣವನ್ನು ನೀಡುತ್ತಾರೆ (ಕೃತಿಶ್ರೇಣಿ, 
ಸಂಪುಟ ೪, ಪು. ೨೩೨-೩೩೩) : 


ನಾವುಗಳೆಲ್ಲರೂ ಸೇರಿ ಹಗಲು ರಾತ್ರಿ ಬಡತನ, ಪುರೋಹಿತರ ಉಪಟಳ, ಇವುಗಳಲ್ಲಿ 
ಸಿಕ್ಕೆ, ದಾಸ್ಯದಲ್ಲಿ ನರಳುತ್ತಿರುವ ಕೋಟ್ಕ ನುಕೋಟಿ ಭಾರತೀಯರ ಹಿತಕ್ಕಾಗಿ ಪ್ರಾರ್ಥಿಸಬೇಕು. 
ಇವರಿಗೆ ಧರ್ಮವನ್ನು ಬೋಧಿಸಬೇಕೆಂದು ನನ್ನ ಆಸೆ ಶ್ರೀಮಂತರಿಗೆ ಗೌರವಸ್ನರಿಗೆ ಅಲ್ಲ. 
ನಾನು ತರ್ಕಪಂಡಿತಲ್ಲ, ತತ್ತ್ವ ಜ್ಞಾನಿಯಲ್ಲ, ಮಹಾತ್ಮ ನಲ್ಲ. ನಾನೊಬ್ಬ ದೀನ. ದೀನರನ್ನು 
ಪ್ರೀತಿಸುತ್ತೇನೆ: ಈ ದೇಶದಲ್ಲಿ ಯಾರನ್ನು ಬಡವರೆಂದು ಕರೆಯುತ್ತಾರೋ ನಾನು ಅವರನ್ನು 
ನೋಡಿದ್ದೇಕೊಆವರಿಕಾಗಿಷಷಾಮಭೂತಿಯನುುತೊರುವವಡೂಷ್ರು ಮಂದಿ ಇರುವರು ? 


೬೩೦ 


ಆದರೆ ಭರತಖಂಡದಲ್ಲಿ ವೃತ್ಯಾಸ! ಅನೇಕ ಶತಮಾನಗಳಿಂದ ಬಡತನ ಮತ್ತು ಅಜ್ಞಾನ 
ದಲ್ಲಿ (ಭಂ ಯೇಯರಿಗಾಗಿ ಮರುಗುವನರು ಯರು? ಅವರ 
ಬಂಧನ ವಿಮೋಚನೆಗೆ ಮಾರ್ಗವಿದೆಯೇ? ಅವರಿಗಾಗಿ ಯಾರ ಎದೆ ಕರಗುವುದು? 
ಜ್ಞಾನಾರ್ಜನೆಗೆ ಅವಕಾಶವಿಲ್ಲ ಅವರಿಗೆ ವಿದ್ಧೆಯ ಪ್ರಚಾರವಿಲ್ಲ ಅವರಿಗೆ. ಯಾರು ಜ್ಞಾನವನ್ನು 
ಕೊಡುವರು ? ಈ ನಿರ್ಭಾಗ್ಗರೂ ಗತಹರ್ಷರೂ ನಿನ್ನ ದೇವರಾಗಲಿ. ವರ ವಿಚಾರವಾಗಿ 
ಆಲೋಚನೆ ಮಾಡು. ಅವರಿಗಾಗಿ ಕೆಲಸಮ ಆಡು. ಯಾವಾಗಲೂ ಅವರ ಉದ್ದಾರಕ್ಕಾಗಿ 
ಪ್ರಾರ್ಥಿಸು. ದೇವರು ನಿನಗೆ ದಾರಿ ತೋರುವನು. ಬಡವರ ಗೋಳಿಗೆ ಯಾರ ಹೃದಯರಕ್ತ 
ಸುರಿಸುವುದೋ ಅವನನ್ನು ಮಹಾತ್ಮ ನದು ಕರೆಯುತ್ತೇನೆ. ಇಲ್ಲದೇ ಇದ್ದರೆ ಅವನು ದುರಾತ್ಮ. 
ನಾವೆಲ್ಲರೂ ಅವರ ಹಿತಕ್ಕೋಸುಗವಾಗಿ ಪ್ರಾರ್ಥಿಸುವುದಕ್ಕೆ ಮನಸ್ಸಂಕಲ್ಪ ಮಾಡೋಣ. ನಾವು 
ಅಪರಿಚಿತರಾಗಿ ಯಾರ ಕರುಣೆಗೂ ಪಾತ್ರರಾಗದೆ ಯಾರೂ ನಮಗೆ ಮರುಗದೆ ನಮ್ಮ ಗುರಿ 
ಯನ್ನು ಸಾಧಿಸದೆ ಸಾಯಬಹುದು. ಆದರೆ ಒಂದು ಆಲೋಚನೆಯಾದರೂ ವ್ಯೃರ್ಧವಾಗುವು 
ದಿಲ್ಲ. ಇಂದೋ ನಾಳೆಯೋ ಅದು ಫಲಕಾರಿಯಾಗಿಯೇ ಆಗುತ್ತದೆ. ನನ್ನ ಹೃದಯ ಕರುಣೆ 
ಯಿಂದ ತುಂಬಿ ತುಳುಕಾಡುತ್ತಿದೆ ಹೃದಯದ ಆವೇಗ ವರ್ಣನಾತೀತವಾಗಿದೆ. ನಿನಗೆ ಅದು 
ಗೊತ್ತಿದೆ. ನೀನು ಅದನ್ನು ಊಹಿಸಬಹುದು. ಎಲ್ಲಿಯವರೆವಿಗೂ ಉಪವಾಸದಲ್ಲಿ ಅಜ್ಞಾನದಲ್ಲಿ 
ಕೋಟ್ಕನುಕೋಟಿ ಭಾರತೀಯರು ನರಳುತ್ತಿ ರುವರೊ€ ಅಲ್ಲಿಯವರೆವಿಗೂ ದೀನರ ದುಡಿತ 

ದಿಂದ ಕೃತವಿದ್ಯನಾದ ಪ್ರತಿಯೊಬ್ಬ ಭಾರತೀಯನೂ ಅವರ ಹಿತದ ಗೋಜನ್ಹೇ ಚಿಂತಿಸದೆ 
ಇರುವ ಪ್ರತಿಯೊಬ್ಬ ಭಾರತೀಯನೂ ಕುಲಘಾತಕನೆಂದು ಹೇಳುತ್ತೇನೆ. ಇಂದು 
ವೇಷಭೂಷಣಗಳಿಂದ ಮೆರದಾಡುತ್ತಿ ರುವರಿಗೆ ಐಶ್ಚರ್ಯ ಎಲ್ಲಿಂದ ಬಂದಿತು ? ದೀನರನ್ನು 
ಅಜ್ಞಾನಿಗಳನ್ನು ಹಿಂಸಿಸಿ ನೋಯಿಸಿ ಅವರಿಂದ ಕಸಿದುಕೊಂಡಿದ್ದು. ಎಲ್ಲಿಯವರೆವಿಗೂ 
ಅವರು, ಉಪವಾಸದಿಂದ ನರಳುತ್ತಿರುವ ಕಾಡುಮನುಷ್ಠನಿಗೂ ಕಡೆಯಾದ ಇಪ್ಪತ್ತು ಕೋಟಿ 
ಮಾನವ ನಿರ್ಭಾಗ್ಯರ ಹಿತವನ್ನು ಲಕ್ಷಿಸರೋ, ಅಲ್ಲಿಯವರೆವಿಗೂ ಕುಲಘಾತಕರವರು. 
ನನ್ನ ಸಹೋದರನ ನಾವೆಲ್ಲ ಬಡವರು! ಕಾಸಿಲ್ಲದ ಭಿಕಾರಿಗಳು. ಆದರೇನು ? ಭಗವಂತನ 
ಕೈಯಲ್ಲಿ ಯಾವಾಗಲೂ ಯಂತ್ರವಾದರೂ ನಮ್ಮ ಂತಹವರು. ದೇವರು ನಿಮ್ಮೆ ಲ್ಲರನ್ನು 
ಆಶೀರ್ವದಿಸಲಿ. 


ಸ್ವಾಮಿಜೀ ಈ ದೆಹಲಿ ನಗರಕ್ಕೆ ೧೮೯೧ ಜನವರಿಯ ಉತ್ತರಾರ್ಧದಲ್ಲಿ ಬಂದಿದ್ದರು. ಅವರ 
ಜೀವನಚರಿತ್ರೆಯ ಮಾತುಗಳಲ್ಲಿ (Life of Swami Vivekananda by His Eastem and 
Westem Disciples, ಸಂಪುಟ ೧, ಪು. ೨೬೨, ೫ನೆಯ ಆವೃತ್ತಿ): 


ಸ್ವಾಮೀಜಿಯು ಅತಿಕಡಮೆ ಸಾಮಾನುಗಳೊಂದಿಗ್ಗೆ ರಾಜಗಾಂಭೀರ್ಯದಿಂದ ದೆಹಲಿಗೆ 
ಬಂದರು. ಅನೇಕ ಕಾಲದಿಂದ ಹಿಂದೂ ಮತ್ತು ಮೊಗಲ್‌ ರಾಜವಂಶಗಳ ಆಶ್ರಯದಲ್ಲಿ 
ಭಾರತದ ರಾಜಧಾನಿಯಾಗಿದ್ದ ಅಸಂಖ್ಯಾತ ಐತಿಹಾಸಿಕ ಘಟನೆಗಳ ರಂಗವಾದ ದೆಹಲಿಗೆ 
ಬಂದರು. ರಾಜಮನೆತನದ ಸಮಾಧಿಗಳು, ಅರಮನೆಗಳ್ಳು ನಿರ್ಜನವಾದ ರಾಜಧಾನಿ ನಿವೇಶನ 
ಗಳು ಚಕ್ರವರ್ತಿ ವೈಭವದ ಅವಶೇಷಗಳಾಗಿ ದೆಹಲಿಯನ್ನು ಭಾರತದ ಪ್ರಾಚೀನ ರೋಮ್‌ 
ನಗರಮೆಬಂತೆಮಾಡಿವೆ ಅಲ್ಲಿಯ ವಾತಾವರಣವೇ ಸಾಮ್ರಾಜ್ಯ ಸಹಜವಾಗಿದೆ... ಚಕ್ರಾಧಿಪತ್ಯ 
'' ವೈಭವದ ಅವಶೇಷಗಳು ತರುಣ ಸನ್ಯಾಸಿಯ ಮನ್ಸಿನ ಮೇಲೆ ಮಾನವನ ಭನ್ನತೆಯ 
ನಶ್ಚರತೆಯ ಹಾಗೂ ಅತ್ಮ ದ ಚಿರಂತನತೆಯ ಗಾಢಮುದ್ರೆಯೊತ್ತಿ ದವು. ಅದೇ ಸಮಯದಲ್ಲಿ 


CC-0. Jangamwadi Math Collection. Digitized by eGangotri 


ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ರಕ್ಷಣಾ ವ್ಯವಸ್ಥೆಯ ಪಾತ್ರ ೬೩೧ 


ಅವರಲ್ಲಿದ್ದ ಇತಿಹಾಸಕಾರನಿಗೆ ದೆಹಲಿಯು ಭಾರತೀಯರ ಅಳಿಯದವ`್ಗ 
ಸಂಸ್ಕತಿಯ ಕುರುಹಾಯಿತು. ಸರ ಸಸ] 


ದೆಹಲಿಯಲ್ಲಿ ಅವರು ತಮ್ಮ ಸೋದರಶಿಷ್ಕರನ್ನು ಬೀಳ್ಕೊಟ್ಟರು. ತಮ್ಮ ಗುರು ಶ್ರೀರಾಮ 


ಕೃಷ್ಣರು ವಹಿಸಿಕೊಟ್ಟಿದ್ದ ತಮ್ಮ ಜೀವಿತೋದ್ದೇಶ ಏನೆಂಬುದನ್ನು ಕಂಡುಕೊಳ್ಳಲು ತಮ್ಮನ್ನು ಬಿಟು 
ಬಿಡಬೇಕೆಂದು ಹೇಳಿದರು (ಅದೆಲ್ಲ: ಸ 
ಅವರು ಶಿಷ್ಠರಿಗೆ ಹೇಳಿದರು: ಸೋದರರೆ ನನ್ನನ್ನು ಏಕಾಂಗಿಯಾಗಿ ಬಿಟ್ಟು ಬಿಡಬೇಕಂದು 

ನಿಮಗೆ ಹೇಳಿರುವನು. ನಾನು ಮಾಡಬೇಕಾದ ಕೆಲಸವಿದ್ದೆ ನನ್ನನ್ನು ಹಿಂಬಾಲಿಸಿ ಬರಕೂಡದು 


ತ್ರಿದ್ದೇನೆ ಇಷ್ಟು ಹೇಳಿ ನಾನು ದೆಹಲಿಯನ್ನು ಬಿಡುತ್ತೇನೆ. ಯಾರಾದರೂ ನನ್ನನ್ನು ಅನುಸರಿಸಿ 


ಇದಾದ ಮೇಲೆ ಸ್ವಾಮೀಜಿ ದೆಹಲಿಯನ್ನು ಬಿಟ್ಟು ಭಾರತದ ಅಗಾಧ ಜನ ಸಾಗರದಲ್ಲಿ ' 

ಧುಮುಕಿದರು. ಪರಿವ್ರಾಜಕರಾಗಿ ನಮ್ಮ ರೈತರೊಂದಿಗೆ-ರಾಜಕುಮಾರರೊಂದಿಗೆ, ಬುದ್ಧಿಜೀವಿ 
ಗಳೊಂದಿಗೆ-ಜನಸಾಮಾನ್ಯರೊಂದಿಗೆ, ಅಸ್ಪೃಶ್ಶರೊಂದಿಗೆ-ಆದಿವಾಸಿಗಳೊಂದಿಗೆ, ಮುಸ್ಲಿಮ 
ರೊಂದಿಗೆ-ಕ್ರಿಶ್ಚಿಯನ್ನರೊಂದಿಗೆ ಜೀವಿಸಿದರು. ಬಹುಕಾಲದಿಂದ ತುಳಿತಕ್ಕೆ ಸಿಕ್ಕಿ ನರಳುತ್ತಿರುವ, 
ಆದರೆ ಹೆಚ್ಚುಮಟ್ಟಿಗೆ ಸುಸಂಸ್ಕೃತರಾದ ಜನಕೋಟಿ ಒಂದು ಕಡೆ, ಹೃದಯಹೀನರಾದ ಧನವಂತರೂ 
ಬುದ್ಧಿ ಜೀವಿಗಳೂ ತುಂಬಿದ ಸಮಾಜದ ಮೇಲುವರ್ಗ ಇನ್ನೊಂದು ಕಡೆ, ಸ್ವಾಮಿಜಿಗೆ ಈ ಎರಡೂ 
ವರ್ಗಗಳ ನಿಕಟವಾದ ಸಂಪರ್ಕ ಉಂಟಾಯಿತು. ೧೮೯೨ರ ಕೊನೆಯಲ್ಲಿ, ಭಾರತದ ದಕ್ಷಿಣದ ತುದಿ, 
ಮೂರುಸಮುದ್ರಗಳು ಸಂಗಮಿಸುವ ಕನ್ಮಾಕುಮಾರಿಯಲ್ಲಿ, ಈಗ ವಿವೇಕಾನಂದ ಶಿಲೆ ಎಂದು 
ಕರೆಯುವ ಬಂಡೆಯ ಮೇಲೆ ಕುಳಿತು ಆಲೋಚಿಸಿದರು. ಆ ಬಂಡೆಯ ಮೇಲೆ ಈಗ ಆಧುನಿಕ 
ಭಾರತದ ದೇಶಭಕ್ತ ಸಂತಶ್ರೇಷ್ಠನ ಭವ್ಯವಾದ ಸ್ಮಾರಕವೊಂದನ್ನು ನಿರ್ಮಿಸಿದ್ದಾರೆ. ಸ್ವಾಮೀಜಿ 
ಅಲ್ಲಿ ಕುಳಿತು ತಮ್ಮ ಬದುಕನ್ನೂ ಶಕ್ತಿಯನ್ನೂ ಈ ದೇಶಕ್ಕಾಗಿ ಸಮರ್ಪಿಸಲು ನಿರ್ಧರಿಸಿದರು. 
ನಮ್ಮ ಜನರು ತಮ್ಮ ಜೀವನವನ್ನೂ ಶಕ್ತಿಸಮಸ್ತವನ್ನೂ “ದಿನದಿನವೂ ಕೆಳಕ್ಕೆ ಇಳಿಯುತ್ತಲೇ 
ಇರುವ ಮುನ್ನೂರು ಮಿಲಿಯನ್‌ ಜನರ ವಿಮೋಚನೆಗಾಗಿ ಮೀಸಲಾಗಿಡಬೇಕೆಂದು” ಕರೆಯಿತ್ತರು. 
ಆಮೇಲೆ ಅಮೆರಿಕದಿಂದ ಅವರು ನಮ್ಮ ವಿದ್ಯಾವಂತರ ಮನಸ್ಸಿಗೆ ತಟ್ಟು ವಂತೆ, ಭಾರತದಲ್ಲಿ 
ಮನುಷ್ಯನು ಮನುಷ್ಯನಿಗೆ ಏನು ಮಾಡಿದ್ದಾನೆ ಎನ್ನುವುದನ್ನು ಈ ಮಾತುಗಳಲ್ಲಿ ಬರೆದರು 
(ಕೃತಿಶ್ರೇಣಿ, ಸಂಪುಟ ೪, ಪು. ೮೧-೮೫) : 


ಓಹ್‌ ! ನಾವು ಭಾರತದಲ್ಲಿ ಬಡವರು, ದಲಿತರು ಮೊದಲಾದವರ ಬಗೆಗೆ ಏನು 
ಆಲೋಚಿಸುತ್ತೇವೆ ಎಂಬುದನ್ನು ನೆನೆದು ನನ್ನ ಹೃದಯಕ್ಕೆ ತುಂಬಾ ನೋವಾಗುತ್ತಿದೆ. ಅವರಿಗೆ 
ಅವಕಾಶವಿಲ್ಲ, ಬಿಡುಗಡೆಯಿಲ್ಲ, ಮೇಲೆ ಹತ್ತುವ ದಾರಿಯಿಲ್ಲ. ಭಾರತದಲ್ಲಿ ಬಡವನಿಗೆ 
- ದಲಿತನಿಗೆ ಪಾಪಿಗೆ ಯಾರೂ ಗೆಳೆಯರಿಲ್ಲ, ಯಾವ ನೆರವೂ ಇಲ್ಲ-ಅವರು ಎಷ್ಟೇ ಕಷ್ಟ 
ಪಟ್ಟರೂ ಮೇಲೆ ಏಳಲಾರರು. ಅವರು ಪ್ರತಿದಿಸವೂ ಕರಕಿ ಇಳಿಯುತ್ತಲೇ ಇದ್ದಾರೆ 
ಕ್ರೂರಿಯಾದ ಮಾಹ ಅವರ ಪೇಲಪೊಜೆಳಿತ್ಳುಹೇರುತ್ತಲೇಇದೆ' ಹೊಡೆತ ಯಾವಾಗ 


೬೩೨ 


ಬಡುತ್ತದೆಂಬುದೂ ಅವರಿಗೆ ತಿಳಿಯುವುದಿಲ್ಲ. ವಾ ಹಾಸ ಹಾಡ 
ರೆ ಫಲಿತಾಂಶ ದಾಸ್ಸ. ... ಆಹ್‌; ನಿರಂಕುಶ ಪ್ರಭುಗಳ ಶ್ಯ ಬ್ಸಾಳಿಕೆ 
ಭು ಜಡ ನಮಗ ತಿಳಿಯದು ಗುಲಾಮಗಿರಿ ಮತ್ತು 
ದಬ್ಬಾಳಿಕೆ ಎರಡೂ ಸಮಾನಾರ್ಥಕಗಳು... ಭಾರತವೂ ಜಗತ್ತಿನ ಬಹುಚಿಕ ಭಾಗ್ಯ ಭಾರತದ 
ಅತಿ ಸುಂದರವಾದ ಮಣ್ಣಿನ ಮೇಲೆ ಮೂವತ್ತು ಕೋಟಿ ಮಣ್ಣು ಹುಳುಗಳು ಒಂದನ್ನೊಂದು 
ತುಳಿಯಲ್ಲ್ತಿಸುತ್ತಾ ಹರಿದಾಡುತ್ತಿ ರುವುದನ್ನು ಇಡೀ ಜಗತ್ತು ತಿರಸ್ಕಾರದಿಂದ ನೋಡುತ್ತದೆ 
ಒಂದು ಲಕ್ಷ ಜನ ಸ್ತ್ರೀ-ಪುರುಷರು, ಪವಿತ್ರತೆಯ ಉತ್ಸಾಹವು ಜ್ವಲಿಸುತ್ತಿರಲುು 
ಭಗವಂತನಲ್ಲಿ ನಿರಂತರವಾದ ಶ್ರದ್ಧೆಯಿಂದ ರಕ್ಷಣೆಗೊಂಡು, ಬಡವರು ದಲಿತರು ಮತ್ತು 
ಪತಿತರ ಬಗೆಗೆ ಸಹಾನುಭೂತಿಯಿಂದ ಸಿಂಹದ್ಗೆರ್ಯವನ್ನು ಗಳಿಸಿ ಈ ನಾಡಿನ ಉದ್ದಗಲಕ್ಕೆ 
ಸಂಚರಿಸುತ್ತಾರೆ, ಬಿಡುಗಡೆಯ ವೇದವನ್ನು, ನೆರವಿನ ವೇದವನ್ನು, ಸಾಮಾಜಿಕ ಜಾಗೃತಿಯ 
ವೇದವನ್ನು ಸಮಾನತೆಯ ವೇದವನ್ನು ಅವರು ಎಲ್ಲೆಡೆ ಸಾರುತ್ತಾರೆ. ..... 
ಯಾರು ನನ್ನನ್ನು ನಿಂದಿಸುತ್ತಾರೋ ಅಪಹಾಸ್ಕ ಮಾಡುತ್ತಾರೋ ಅವರ ಬಗೆಗೆ 
ಸಹಾನುಭೂತಿ ತೋರಿಸುತ್ತಿ ರುವುದಕ್ಕಾಗಿ ನನ್ನನ್ನು ನಿಂದಿಸಿದ್ದಾರೆ ಅವಿಶ್ವಾಸ ತೋರಿಸಿದ್ದಾರೆ 
ತೊಂದರೆ ಕೊಟ್ಟಿದ್ದಾರೆ. ... ಅವರ ಬಗೆಗೆ ಆಯ್ಫೋ ಪಾಪ! ಅನ್ನುತ್ತೇನೆ.. ಅವರೂ ಮಕ್ಕಳೇ 
ಸಮಾಜದಲ್ಲಿ ಅವರು ದೊಡ್ಡವರಾಗಿರಬಹುದು, ಎತ್ತರದ ಸ್ಥಾನದಲ್ಲಿ ಇದ್ದಿ ರಬಹುದು. ಅವರ 
ಕಣ್ಣುಗಳು ಕೆಲವೇ ಗಜಗಳ ದೂರದ ದಿಗಂತದಾಚೆಗೆ ಏನನ್ನೂ ನೋಡಲಾರವ-ತಿನ್ನುವುದು 
ಕುಡಿಯುವುದು, ಸಂಪಾದಿಸುವುದು ಮತ್ತು ಮಕ್ಕಳನ್ನು ಪಡೆಯುವುದು-ಎಲ್ಲ ಗಣಿತೀಯ 
ಲೆಕ್ಕಾಚಾರದಂತೆಕರಾರುವಾಕ್ಕಾಗಿ!... ಅವರನಿದ್ದೆಗೆಎಂದೂ ಭಂಗ ಬರುವುದಿಲ್ಲ, ಭಾರತೀಯ 
ವಾತಾವರಣವನ್ನು ಶತಮಾನಗಳ ದಮನದ ಫಲವಾಗಿ ರೋದನ, ದುಃಖದ ವೇದನೆ 
ಅಸಮಾನತೆಮತ್ತು ಬಡತನಗಳು ತುಂಬಿಕೊಂಡಿವೆ ಇವು ಅವರ ಅಧ್ಯಯನ ಕಕ್ಷೆಗೆ ಬರುವುದೇ 
ಇಲ್ಲ. ಭಗವಂತನ ವಿಗ್ರಹವನ್ನು (ಅಂದರೆ, ಮನುಷ್ಯನನ್ನು) ಕೇವಲ ಭಾರಹೊರುವ 
ಪ್ರಾ.ಣಿಯನ್ನಾಗಿಯೂ, ತಾಯಿದೇವಿಯ (ಅಂದರೆ, ಹೆಂಗಸನ್ನು) ಮಕ್ಕಳನ್ನು ಹೆರುವ 
ದಾಸಿಯನ್ನಾಗಿಯೂ ಮಾಡಿದ ಮಾನಕಿಕ ನೈತಿಕ ಮತ್ತು ದೈಹಿಕ ದಬ್ಬಾಳಿಕೆಗಳ ಯುಗವನ್ನು 
ಅವರು ಕನಸಿನಲ್ಲೂ ಕಂಡರಿಯರು. ಆದರೆ ನೋಡುವ, ಅನುಭವಿಸುವ, ಹೃದಯ ಕರಗಿ 
"ಕಣ್ಣೀರು ಬಿಡುವು ಈ ಪರಿಸ್ಥಿತಿಗೆ ಪರಿಹಾರವೊಂದಿದೆ ಎಂದು ನಂಬುವ, ಏನೇ ಬೆಲೆ 
ತೆತ್ತಾದರೂ ಕೊನೆಗೆ ತಮ್ಮ ಪ್ರಾಣವನ್ನೇ ಕೊಟ್ಟಾದರೂ ಈ ಪರಿಹಾರವನ್ನು ಅನ್ವಯಿಸಲು 
"ಸಿದ್ಧವಾಗಿರುವ ಇತರರೂ ಇದ್ದಾರೆ. "ಭಗವಂತನ ಸಾಮ್ರಾಜ್ಯ ಇಂಥವರದಾಗಿರುತ್ತದೆ.. 
ಶ್ರೀಮಂತರು, ಉಳ್ಳವರು ಎನಿಸಿಕೊಳ್ಳುವವರ ಕಡಿಗೆ ನೋಡಬೇಡಿ; ಹೃದಯ ಹೀನರಾದ 
ಬುದ್ದಿ ಜೀವಿ ಬರಹಗಾರರ ಮತ್ತು ಅವರಕ್ರೂರವಾದ ವೃತ್ತಪತ್ರಿಕಾ ಲೇಖನ ಗಳ ಬಗೆಗೆ ಗಮನ 
ಕೊಡಬೇಡಿ. ವಿಶ್ವಾಸ ಸಹಾನುಭೂತಿ ಉಜ್ಜಲ ವಿಶ್ವಾಸ ಮತ್ತು ಉಜ್ವಲ ಸಹಾನುಭೂತಿ ! 
ಬದುಕು ಏನೂ ಅಲ್ಲ, ಸಾವು ಏನೂ ಅಲ್ಲ, ಹಸಿವೆಯಾಗಲಿ ಶೀತವಾಗಲಿ ಏನೇನೂ ಅಲ್ಲ. 
ಭಗವಂತನಿಗೆ ಜಯವಾಗಲಿ. ನಡೆಯಿರಿ, ಮುಂದೆ ಮುಂದೆ ನಡೆಯಿರಿ ಭಗವಂತನೆ ನಮ್ಮ 


ಜಾ ಬಿದ್ದು ಹೋದರು ಎಂದು ಹಿಂದೆ ನೋಡಬೇಡಿ. ಮುಂದಕ್ಕೆ ಎದುರಿಗೆ 
0%. ಮುಂದ ET RR ಹೋದರೆ ಒಬ್ಬನು 


ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ರಕ್ಷಣಾ ವ್ಯವಸ್ಥೆಯ ಪಾತ್ರ ೬೩೩ 

ಬಿದ್ದು ಹೋದರೆ ಇನ್ನೊಬ್ಬನು ಕೆಲಸವನ್ನು ಕೈಗೆತ್ತಿ ಕೊಳ್ಳುತ್ತಾನೆ 

ನಮ್ಮ ಜನರು ವಿವೇಕಾನಂದರ ಜೀವನದಿಂದಲೂ ಅವರ ಬೆಂಕಿಯಂತಹ ಮಾತುಗಳಿಂದಲೂ 
ಸ್ಫೂರ್ತಿಗೊಂಡರು. ಶತಮಾನಗಳ ನಿದ್ರೆಯಿಂದ ಎಚ್ಚೆತ್ತರು. ದುರ್ಬಲಗೊಳಿಸುವ ಮೂಢನಂಬಿಕೆ 
ಗಳನ್ನೂ ಜಾತೀಯತೆ, ಅಸ್ಪೃಶ್ಯತೆ ಮೊದಲಾದ ಅಮಾನವೀಯ ಆಚರಣೆಗಳನ್ನೂ ಕಿತ್ತೆಸೆಯಲು 
ಹೋರಾಡಿದರು. ಅಂತಿಮವಾಗಿ ರಾಜಕೀಯ ಸ್ವಾತಂತ್ರ್ಯವನ್ನು ಗಳಿಸಿದರು. ಈ ಹೋರಾಟದಲ್ಲಿ 
ಮಹಾನ್‌ ನಾಯಕರು ಕಾಣಿಸಿಕೊಂಡರು ಮತ್ತು ಆಂದೋಲನಗಳು ಕಂಡುಬಂದುವು. ನಮ್ಮ 
ಕೋಟ್ಯನುಕೋಟಿ ಜನರನ್ನು ಕಡುಬಡತನ, ಶತಮಾನಗಳ ಕಾಲದ ಅಲಕ್ಷ್ಯ, ದಮನ, ನಿರ್ಲಕ್ಷ್ಯ 
ಗಳಿಂದ ಕಾಪಾಡುವ ಸಲುವಾಗಿ ಆ ಸ್ವಾತಂತ್ರ (ವನ್ನು ಹೇಗೆ ಉಪಯೋಗಿಸಬೇಕೆಂದು ಸ್ವಾಮೀಜಿ 
ಈಗ ಹೇಳುತ್ತಿದ್ದಾರೆ. ಕಾಪಾಡುವುದು ಮಾತ್ರವಲ್ಲ, ಅವರಿಗೆ ವ್ಯಕ್ತಿಗತವಾದ ಘನತೆ ಗೌರವಗಳನ್ನು 


ತಂದುಕೊಡಬೇಕಾಗಿದೆ. ಈ ಸಂದೇಶವನ್ನೇ ವಿವೇಕಾನಂದರು ಮಾನವ ನಿರ್ಮಾಣ, ರಾಷ್ಟ್ರ ನಿರ್ಮಾಣ 
ಸಂದೇಶವೆಂದು ಹೇಳಿದುದು. 


೭. ಸ್ಥಳೀಯ ಸರಕಾರೀ ಸಂಸ್ಥೆಗಳು ಮತ್ತು ಸಾಮಾನ್ಯ ಮನುಷ್ಯ 

ಆಧುನಿಕ ಭಾರತದ ಮಹಾನ್‌ ನಿರ್ಮಾಪಕರಾದ ವಿವೇಕಾನಂದರ ಈ ಮಾನವೀಯ ಭಾವನೆ 
ಯನ್ನು ಮತ್ತೊಮ್ಮೆ ಕಲಿಯುವುದು ಹಾಗೂ ಈ ಎಲ್ಲಾ ಸಂಸ್ಥೆಗಳ ಆಡಳಿತವನ್ನು ಶಕ್ತಿಯುತಗೊಳಿಸು 
ವುದು ನಮ್ಮ ಸ್ಥಳೀಯ ಸರಕಾರೀ ಸಂಸ್ಥೆಗಳಲ್ಲಿ, ದೆಹಲಿಯ ಮುನಿಸಿಪಲ್‌ ಕಾರ್ಪೊರೇಶನ್ನಿನಂತೆಯೇ 
ಇತರ ಕೆಲವು ಸ್ವಯಮಾಡಳಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ನಿಮ್ಮೆಲ್ಲರ ಕರ್ತವ್ಯ..ಇಂದು ಈ 
ಸಂಸ್ಥೆಗಳ ಪರಿಸ್ಥಿತಿ ಉಲ್ಲಾಸರಹಿತವಾಗಿದೆ, ನಿರಾಶಾದಾಯಕವಾಗಿದೆ. ಕಾರ್ಯ ಸಾಮರ್ಥ್ಯವಾಗಲಿ, 
ಮಾನವೀಯ ಕಾಳಜಿಯಾಗಲಿ ಅಪಾರ ಪ್ರಮಾಣದಲ್ಲಿ ಇಲ್ಲವಾಗಿದೆ; ಅನೇಕ ವೇಳೆ ಶ್ರೀಮಂತರ 
ಹಾಗೂ ಅಧಿಕಾರವುಳ್ಳವರ ಬಗೆಗೆ ಕಾಳಜಿ ತೋರಿಸುವುದುಂಟು. ಆದರೆ ಸಾಮಾನ್ಯ ಮನುಷ್ಯನ 
ವಿಷಯದಲ್ಲಿ, ಸಮಾಜದ ದುರ್ಬಲವರ್ಗದವರ ವಿಷಯದಲ್ಲಿ ಶುದ್ಧ ನಿಷ್ಕಾಳಜಿ ಕಂಡುಬರುತ್ತದೆ. 
ಇದೇ ನಾನು ಮೊದಲು ಉಲ್ಲೇಖಿಸಿದ ದಾಸ್ಯಮನೋಭಾವದ ಸೂಚಕವಾಗಿದೆ. ಸ್ವತಂತ್ರ ಜನರಾದ 
ನಮಗೆ ಇದು ಎಷ್ಟು ಮಾತ್ರಕ್ಕೂ ಸುಸಂಗತವಲ್ಲ. ಸ್ವಾತಂತ್ರ್ಯ ಮತ್ತು ಹೊಣೆಗಾರಿಕೆಯ ಮನೋಭಾವ 
ಹಾಗೂ ಅದು ಉತ್ಪಾದಿಸುವ ಉತ್ಕಟವಾದ ಮಾನವೀಯ ಕಳಕಳಿ--ಇವು ಸಾರ್ವಜನಿಕ 
ಸೇವಾಸಂಸ್ಥೆಗಳ ಎಲ್ಲಾ ನೌಕರರಿಗೂ ಉಪಾಧ್ಯಾಯರು, ಗುಮಾಸ್ತರು, ಕಸಗುಡಿಸುವವರು, 
ವೈದ್ಯಕೀಯ ಸಿಬ್ಬಂದಿ, ಮುನಿಸಿಪಲ್‌ ಮತ್ತು ಪಂಚಾಯಿತಿ ಸದಸ್ಕರು ಮೊದಲಾದ ಎಲ್ಲರಿಗೂ 
ಸ್ಫೂರ್ತಿಯನ್ನು ನೀಡಬೇಕು. ಹಾಗೆ ನೀಡುವಂತೆ ನಾವು ನೋಡಿಕೊಳ್ಳಬೇಕು. ಇದು ಸಾಧಿತವಾದಾಗ 
ಈ ಸಂಸ್ಥೆಗಳ ನಿಜವಾದ ಆಧುನೀಕರಣವುಂಟಾಗುತ್ತದೆ. ನಾವು ಆಧುನೀಕರಣವೆಂದರೆ, ಹೊಸದಾಗಿ 
ಕಟ್ಟಡಗಳನ್ನು ನಿರ್ಮಿಸುವುದು, ನೂತನ ಆಧುನಿಕ ಸಜ್ಜಿಕೆಗಳನ್ನು ಅಳವಡಿಸುವುದು ಎಂದು ತಪ್ಪಾಗಿ 
ಭಾವಿಸಿದ್ದೇವೆ. ಈ ಕಟ್ಟಡಗಳಲ್ಲಿ ಕುಳಿತು ಈ ಆಧುನಿಕ ಸಲಕರಣೆಗಳೊಂದಿಗೆ ಕೆಲಸ ಮಾಡುವವರ 
ಮನೋಧರ್ಮವೂ ಪ್ರವೃತ್ತಿಗಳೂ ಆಧುನಿಕವಾಗಿವೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲು 
ವಿಫಲರಾಗಿದ್ದೇವೆ. ಆಡಳಿತದಲ್ಲಿ ಅಸಾಮರ್ಥ್ಯ, ಮಾನವ ಅಗತ್ಯಗಳು ಮತ್ತು ಸಮಸ್ಯೆಗಳಿಗೆ ಸ್ಪಂದಿಸ 
ದಿರುವುದು, ವ್ಯಾಪಕವಾದ ಭ್ರಷ್ಟಾಚಾರ ಇವು ಎಲ್ಲವೂ ಕಂಡುಬರುವುದಕ್ಕೆ ಇದೇ ಕಾರಣ. ಸ್ವಾಮಿ 
ವಿವೇಕಾನಂದರಿಗೆ ಆಧುನಿಕ ಪೀಳಿಗೆಯಲ್ಲಿ ತುಂಬಾ ವಿಶ್ವಾಸ. ಅವರು ಹೇಳಿದ್ದರು : “ಆಧುನಿಕ 
ಪೀಳಿಗೆಯ ಯುವಜನರಲ್ಲಿ ನನಗೆ ವಿಶ್ವಾಸವಿದೆ.” ನಿಜವಾಗಿ ಆಧುನಿಕ ಎಂದರೆ ಅದು ಏನನ್ನು 


ಒಳಗೊಳ್ಳುತ್ತದೆ ಎಂದು ಅನ್ಯರು ವಿವರಿಸಿದ್ದರು ನಿಜವಾದ್ಯ ಅಧ್ಯಕ ಯ್ತು ನಮ್ಮ ದೇಶದಲ್ಲಿ. 


೬೩೪ 


ಎಲ್ಲಾ ಕಡೆಯೂ ಈಗ ಕಂಡುಬರುವ ಅಗ್ಗವಾದ ಬರಡಾದ ಆಧುನಿಕತೆಯಲ್ಲ. ನಿಜವಾಗಿ ಆಧುನಿಕ 
ವಾಗಿರುವುದೆಂದರೆ, ಮನೋಧರ್ಮದಲ್ಲಿ ವೈಜ್ಞಾನಿಕವಾಗಿರುವುದು ಮತ್ತು ಸಕಲ ಸಂಬಂಧ 
ಗಳಲ್ಲಿ ಮಾನವೀಯತೆಯುಳ್ಳವರಾಗಿರುವುದು. ಆಧುನಿಕ ಪಶ್ಚಿಮವು ಆಧುನಿಕವಾದದ್ದು 
ವಿಜ್ಞಾನವನ್ನೂ ಮಾನವೀಯತೆಯನ್ನೂ ಬೆಳೆಸಿಕೊಂಡಾಗ ; ಈ ಎರಡು ಅಗತ್ಯ ಮೌಲ್ಯಗಳನ್ನು 
ನಮ್ಮ ಎಲ್ಲಾ ಜನರೂ ಅರಗಿಸಿಕೊಳ್ಳುವುದರಿಂದ ನಮ್ಮ ದೇಶವನ್ನೂ ಆಧುನಿಕವನ್ನಾಗಿ ಮಾಡಬೇಕು. 
ಇದೇ ಸ್ವಾಮಿ ವಿವೇಕಾನಂದರು ಸಾರುವ ಸಂದೇಶ. ಅಮೆರಿಕದಿಂದ ಬರೆದಿರುವ ಒಂದು ಪತ್ರ 
ದಲ್ಲಿ ನಿಮ್ಮ ಪ್ರತಿಯೊಬ್ಬರನ್ನೂ ಅವರು ಕೇಳುತ್ತಾರೆ (ಕೃತಿಶ್ರೇಣಿ, ಸಂಪುಟ ೪, ಪು. ೧೦೩) : 
ನನ್ನ ಜೀವನದ ಧ್ವೇಯ ಇದು: ಪ್ರತಿಯೊಬ್ಬರ ಮನೆಬಾಗಿಲಿಗೂ ಉದಾತ್ತ ವಿಚಾರಗಳನ್ನು 
ಒಯ್ಯುವ ಒಂದು ವ್ಠವಸ್ಥೆಯನ್ನು. ಪ್ರವರ್ತಿಸುವುದು. ಆಮೇಲೆ ಸ್ತ್ರೀ-ಪುರುಷರು ತಮ್ಮ 
ಭವಿಷ್ಠವನ್ನು ತಾವೇ ನಿರ್ಮಿಸಿಕೊಳ್ಳುತ್ತಾರೆ ನಮ್ಮ ಹಿರಿಯರೂ ಇತರ ದೇಶಗಳೂ ಜೀವನದ 
ಅತ್ಯಂತ ಮಹತ್ವದ ಅಂಶಗಳನ್ನು ಕುರಿತು ಏನು ಆಲೋಚಿಸಿದ್ದಾರೆ ಎಂಬುದನ್ನು ಅವರು 
ತಿಳಿದುಕೊಳ್ಳಲಿ. ವಿಶೇಷವಾಗಿ ಇತರರು ಈಗ ಏನು ಮಾಡುತ್ತಿದ್ದಾರೆ ಎಂಬುದನ್ನು ನೋಡಿ 
, ಆಮೇಲೆನಿರ್ಣಯ ಕೈಗೊಳ್ಳಲಿ. ನಾವು ರಾಸಾಯನಿಕಗಳನ್ನು ಒಟ್ಟುಗೂಡಿಸಬೇಕು! ಪ್ರಕೃತಿಯು 
ತನ್ನ ನಿಯಮಗಳಿಗನುಸಾರ ವಾಗಿ ಅದನ್ನು ಹರಳುಗಟ್ಟಿಸುತ್ತದೆ. ಕಷ್ಟಪಟ್ಟು ಕೆಲಸಮಾಡಿ 
ಸ್ಲಿರಬುದ್ದಿಯಿಂದಿರಿ ಮತ್ತು ಭಗಮತನನ್ನು ನಂಬಿರಿ. ಕೆಲಸ ಪ್ರಾರಂಭಮಾಡಿ. ನಾನು ಈಗಲೋ 
ಆಗಲೋ ಬರುತ್ತೇನೆ ನಿಮ್ಮೆ ದುರಿಗೆ ಈ ಧ್ವೇಯವಾಕ್ಯವಿರಲಿ: “ಜನಕೋಟಿಯನ್ನು ಅವರ 
ಧರ್ಮಕ್ಕೆ ಹಾನಿಯುಂಟುಮಾಡದ ಹಾಗೆ ಮೇಲೆತ್ತುವುದು ` 


. ರಾಷ್ಟ್ರವು ಗುಡಿಸಿಲಿನಲ್ಲಿ ಜೀವಿಸುತ್ತಿದೆ ಎಂಬುದನ್ನು ನೆನಪಿನಲ್ಲಿಡಿ. ಆದರೆ ಎಂದೂ 
ಯಾರೂ ಅವರಿಗಾಗಿ ಏನನ್ನೂ ಮಾಡಲಿಲ್ಲ. ...ನೀವು ಅವರನ್ನು ಮೇಲೆತ್ತಬಲ್ಲಿರೇನು ? 


ಸಂಸ್ಟೃತಿ ಮತ್ತು ಪ್ರೇರಣೆಗಳಲ್ಲಿ ಪಕ್ಕಾ ಹಿಂದೂ ಆಗಬಲ್ಲಿರೇನು ? ಆಗಬೇಕಾದದ್ದು ಇದ್ರು 
ನಾವು ಅದನ್ನು ಮಾಡುತ್ತೇವೆ ನೀವು ಹುಟ್ಟಿರುವುದೇ ಇದನ್ನು ಮಾಡುವುದಕ್ಕಾಗಿ ನಿಮ್ಮಲ್ಲಿ 
ನಿಮಗೆ ವಿಶ್ವಾಸವಿರಲಿ ನಂಬಿಕೆಯೇ ಮಹಾಕಾರ್ಯಗಳ ತಾಯಿ. ಇನ್ನು ಎಂದಿಗೂ ಮುಂದು 
ಮುಂದಕ್ಕೆ. ಕೊನೆ ಯುಸಿಂರುವವರೆಗೂ ಬಡವರಿಗೆ ತುಳಿಯಲ್ಪಟ್ಟವರಿಗೆ ಸಹಾನುಭೂತಿ 
ತೋರಿಸುವುದು. ಇದೇ ನಮ್ಮ ಧ್ವೇಯ. ಧೀರರಾದ ಮಕ್ಕಳೆ ಮುಂದು ಮುಂದೆ ನಡೆಯಿರಿ! 


೮. ಸ್ವಾತಂತ್ರ್ಯದ ಸವಾಲು ಮತ್ತು ನಿಮ್ಮ ಪ್ರತಿಕ್ರಿಯೆ: 


ರಾಜಕೀಯ ಸ್ವಾತಂತ್ರ್ಯವನ್ನು ಗಳಿಸಿದ ಮೂವತ್ತೇಳು ವರ್ಷಗಳ ನಂತರವೂ ಏಕೆ ನಾವು ಬಡತನ, 
ನಿರಕ್ಷರತೆಗಳನ್ನೂ ಹಿಂದುಳಿದಿರುವಿಕೆಯನ್ನೂ ನಮ್ಮ ದೇಶದಲ್ಲಿ ತೊಡೆದು ಹಾಕಲಾಗಲಿಲ್ಲ ಎಂಬ 


| ಅನಭಿವೃದ್ಧ ದೇಶವೆಂಬ ವರ್ಗ್ಯದ್ಗ (ರುವಧಕ್ಕೆ ಕಾರಣವೇನು ನಷುಗೆ ಬುದ್ಧಿಶಕ್ತಿ 


ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ರಕ್ಷಣಾ ವ್ಯವಸ್ಥೆಯ ಪಾತ್ರ ೬೩೫ 
ಯಿದೆ ; ನಮ್ಮಲ್ಲಿ ಯುವಶಕ್ತಿಯಿದೆ; ಆದರೆ ಮಹತ್ವಯುತವಾದ ಏನೋ ಕೊರತೆಯಿದೆ. ದೇಶವನ್ನು 
ಸುರಿತ ಉತ್ಕಟಪ್ರೇಮ ಭಾವನೆ ಹಾಗೂ ಅದರ ಅಭಿವೃದ್ಧಿಗಾಗಿ ತಮ್ಮನ್ನು ಸಮರ್ಪಿಸಿಕೊಳ್ಳುವುದು 
-ಇದರ. ಕೊರತೆಯಿದೆ. ೧೯೪೭ ಆಗಸ್ಟ್‌ ೧೫ ರಂದು ಸ್ವಾತಂತ್ರ್ಯದ ಮಹದಾನಂದವನ್ನು ನಾವು 
ಅನುಭವಿಸಿದೆವು. ಐತಿಹಾಸಿಕ ಕೆಂಪುಕೋಟೆಯ ಮೇಲೆ ಸುಮಾರು ಎರಡು ಶತಮಾನಗಳ ನಂತರ 
ಬ್ರಿಟಿಷ್‌ ಧ್ವಜವು ಕೆಳಗಿಳಿದು ನಮ್ಮ ರಾಷ್ಟ್ರಧ್ವಜವು ಮೇಲೇರಿತು. ಎಂಥ ಆನಂದ ! ಸ್ವತಂತ್ರರಾದ 
ಜನರಲ್ಲಿ ಸ್ವಾತಂತ್ರ್ಯದ ಆನಂದವು ಅಪಾರವಾದ ಶಕ್ತಿಯನ್ನು ಬಿಡುಗಡೆಮಾಡುತ್ತದೆ, ಆ ಶಕ್ತಿಗಳನ್ನು 
ದೇಶದ ಅಭಿವೃದ್ಧಿಗಾಗಿ ಉಪಯೋಗಿಸಿಕೊಳ್ಳಲಾಗುತ್ತದೆ, ಆದರೆ ನಮ್ಮ ಆನಂದಕ್ಕಿದ್ದ ಆಯುಷ್ಯ 
ಕೇವಲ ಒಂದೇ ದಿನ; ಮಾರನೆಯ ದಿನದಿಂದಲೇ ನಮ್ಮಲ್ಲಿ ಬಹುಕಾಲದಿಂದ ಬೇರುಬಿಟ್ಟಿದ್ದ 
ದಾಸ್ಯ ಮನೋಭಾವವು ತಲೆಯೆತ್ತಿ ನಮ್ಮ ಸ್ವಾತಂತ್ರ್ಯವನ್ನು ನುಂಗಿ ನೀರುಕುಡಿಯಿತು. ಸ್ವ-ಹಿತ, 
ಜಾತಿ, ಪಂಥ, ಭಾಷೆ ಧರ್ಮ ಈ ಅಂಶಗಳನ್ನು ರಾಷ್ಟ್ರಹಿತಕ್ಕಿಂತ ಪ್ರಧಾನವಾಗಿ ಗಣಿಸಿ, ನಾವು 
ನಮ್ಮ ಹೊಚ್ಚ ಹೊಸ ಪ್ರಜಾಸತ್ತೆಯನ್ನು ದುರ್ಬಲಗೊಳಿಸತೊಡಗಿದೆವು. ಅದು, ತನಗಾಗಿ ಎಷ್ಟು 
ಸಾಧ್ಯವೋ ಅಷ್ಟು ಹಣವನ್ನು ಯಾವುದೇ ವಿಧಾನದಿಂದಲಾದರೂ ಸರಿಯೆ, ದೇಶಹಿತವೆಲ್ಲವನ್ನೂ 
ಅಲಕ್ಷಿಸಿ, ಮಾಡಿಕೊಂಡುಬಿಡುವುದು. ಇದರಿಂದ ನಮ್ಮ ರಾಷ್ಟ್ರೀಯ ಜೀವನ ಮತ್ತು ಚಾರಿತ್ರ್ಯ ಭ್ರಷ್ಟ 
ವಾಗಿ ಕಳಂಕಿತವಾಗತೊಡಗಿತು. ಪ್ರತಿಯೊಂದು ಬಗೆಯ ಸಮಾಜವಿರೋಧೀ ಪ್ರವೃತ್ತಿಗಳೂ 
ಚಟುವಟಿಕೆಗಳೂ ಹರಡಿದವು. ೧೯೪೭ ಆಗಸ್ಟ್‌ ೧೫ರಂದು ನಾವು ಸವಿದ ಸ್ವರ್ಗವು ಸ್ಥಿರಗತಿಯಲ್ಲಿ 
ಯಾರೊಬ್ಬರೂ ಸಂತೋಷವಾಗಿದ್ದು ತೃಪ್ತರಾಗಿರದ, ಪ್ರತಿಯೊಬ್ಬರೂ ಸರಕಾರವನ್ನು, ದೇವರನ್ನು, 
ಮಿಕ್ಕೆಲ್ಲರನ್ನೂ ಆಕ್ಷೇಪಿಸುವ, ಖಂಡಿಸುವ ನರಕವಾಗಿ ಪರಿವರ್ತಿತವಾಯಿತು. 
ಇಂದು ನಿಮ್ಮೆದುರಿಗಿರುವ ಸ್ವಾತಂತ್ರ್ಯದ ಸವಾಲು ಇದು. ಅದಕ್ಕೆ ನೀವು ಹೇಗೆ ಪ್ರತಿಕ್ರಿಯೆ 
ತೋರಿಸುತ್ತೀರಿ ? ಈ ನರಕವನ್ನು ಮತ್ತೆ ನೀವು ಸ್ವರ್ಗವನ್ನಾಗಿ ಬದಲಾಯಿಸಬಲ್ಲಿರಾ ? ನಮಗೆ 
ಒಂದು ಸ್ವರ್ಗವನ್ನು ಸೃಷ್ಟಿಸಿ ಆಮೇಲೆ ಅದನ್ನು ನರಕವನ್ನಾಗಿ ಪರಿವರ್ತಿಸುವ ಶಕ್ತಿಯಿರುವ ಪಕ್ಷದಲ್ಲಿ 
ಇಂದು ನಮ್ಮ ದೇಶ ಇರುವ ನರಕಸ್ವಿತಿಯನ್ನು ಮತ್ತೆ ಸ್ವರ್ಗವನ್ನಾಗಿ ಪರಿವರ್ತಿಸುವ ಶಕ್ತಿಯೂ ` 
ನಮಗೆ ಇದೆ ! ಸ್ವರ್ಗವನ್ನಾಗಲಿ ನರಕವನ್ನಾಗಲಿ ಸೃಷ್ಟಿಸುವವನು ಮನುಷ್ಯ. ನಿಮ್ಮ ದೇಶವನ್ನು 
ನರಕದಿಂದ ಸ್ವರ್ಗವನ್ನಾಗಿ ಪರಿವರ್ತಿಸುವುದು ಹೇಗೆಂಬುದನ್ನು ವಿವೇಕಾನಂದರು ಹೇಳಿಕೊಡುತ್ತಾರೆ. 
ನಮ್ಮ ನರಕ ಪರಿಸ್ಥಿತಿಯಲ್ಲಿ, ನಮ್ಮ ಸ್ವಾರ್ಥದ ಅಂಚಿನಲ್ಲಿ ಉತ್ಸಾಹಗಳೆಲ್ಲವೂ ಒಣಗಿ ಹೋಗು 
ತ್ತವೆ; ಆ ಸೀಮಿತ ಗಡಿರೇಖೆಯನ್ನು ನಮ್ಮ ಉತ್ಸಾಹವು ಮೀರಿ ಹರಿದಾಗ, ಆಸಕ್ತಿ-ಉತ್ಸಾಹಗಳಿಂದ 
ನಾವು ಎಲ್ಲಾ ಕ್ಷೇತ್ರಗಳಲ್ಲೂ ಕೆಲಸಮಾಡಿದಾಗ ಸ್ವರ್ಗದ ಪರಿಸ್ಥಿತಿಯು ಕಾಲಿರಿಸುತ್ತದೆ. ತಮ್ಮ 
ಭಾಷಣದಲ್ಲಿ ಮೇಯರ್‌ ಆದ ಸರ್ದಾರ್‌ ಮಹಿಂದರ್‌ಸಿಂಗ್‌ ಸಾಥಿ ಅವರು, ಜನ ಸಾಮಾನ್ಯರ 
ಸಮಸ್ಯೆಗಳನ್ನು ಕುರಿತು ವ್ಯವಹರಿಸುವಲ್ಲಿ ಮುನಿಸಿಪಲ್‌ ಕಾರ್ಪೋರೇಷನ್‌ ನೌಕರರಿಗೆ ಆಸಕ್ತಿ 
ಉತ್ಸಾಹಗಳು ಬತ್ತಿಹೋಗುತ್ತಿರುವುದನ್ನು ಉಲ್ಲೇಖಿಸಿದರು. ನಮ್ಮ ರಾಷ್ಟ್ರಜೀವನದ ಎಲ್ಲಾ ಇಲಾಖೆ 
ಗಳಲ್ಲೂ, ದೇಶದ ಪ್ರತಿಯೊಂದು ಭಾಗದಲ್ಲಿಯೂ ಇದು ದುರಂತ ಸತ್ಯವಾಗಿದೆ. ಆದ್ದರಿಂದಲೇ 
ನಮ್ಮ ಮುನಿಸಿಪಲ್‌ ಹಾಗೂ ಪಂಚಾಯತ್‌ ಸಂಸ್ಥೆಗಳು ರಕ್ತಹೀನವಾಗಿವೆ, ಪರಿಣಾಮರಹಿತವಾಗಿವೆ. 
ನಾವು ಅವುಗಳನ್ನು ಚುರುಕುಗೊಳಿಸಬೇಕು, ಕಾರ್ಶಶೀಲವಾಗುವಂತೆ ಮಾಡಬೇಕು. ಆಡಳಿತದಲ್ಲಿ 
ಆ ಬಗೆಯ ಕಾರ್ಯಶೀಲತೆ ಬರಬೇಕಾದರೆ, ಮಾನವೀಯ ಮೌಲ್ಯಗಳನ್ನು ತುಂಬುವುದರ ಮೂಲಕ 
ಮಾತ್ರ ಸಾಧ್ಯ. ಪ್ರತಿಯೊಬ್ಬ ಗುಮಾಸ್ತ ಅಥವಾ ಅಧಿಕಾರಿ ಮಾನವೀಯ ಪ್ರೇರಣೆಯಿಂದ ಸ್ಫೂರ್ತಿ 
'ಗೊಳ್ಳಬೇಕು. ಅವನು ಹೀಗೆ ಯೋಚಿಸಿಕೊಂಡು ತನ್ನಲ್ಲೇ ಹೇಳಿಕೊಳ್ಳಬೇಕು : ನಾನಿಲ್ಲಿರುವುದು 


ಸಂತೋಷಪಡುವಂತೆ, 
ನನ್ನ ಜನರಿಗೆ ಸೇನೆ ಮ್ಹಾಡುವುದಕ್ಷಾಗಿ ಆವರಿಗೆ ಜೀವತುಂಬಿ ಅವರು, 


೬೩೬ 


ಸಫಲರಾಗುವಂತೆ ಮಾಡುವುದಕ್ಕಾಗಿ. ನಾನು ಈ ಅಧಿಕಾರದ ಕುರ್ಚಿಯಲ್ಲಿ ಕುಳಿತಿರುವುದು ಜನರ 
ಮೇಲೆ ನನ್ನ ಅಧಿಕಾರವನ್ನು ಪ್ರಯೋಗಿಸುವುದಕ್ಕಲ್ಲ, ಅವರಿಗೋಸ್ಕರವಾಗಿ ಅದನ್ನು ಉಪಯೋಗಿಸು 
ವದಕ್ಕಾಗಿ. ತಾತ್ಕಾಲಿಕವಾಗಿ ಸರಕಾರವು ನನಗೆ ಈ ಅಧಿಕಾರವನ್ನು ಕೊಟ್ಟಿರುವುದು ಜನರಿಗೆ ಸೇವೆ' 
ಮಾಡುವುದಕ್ಕಾಗಿ; ಜನರೊಂದಿಗೆ ಕೆಲಸಮಾಡುವ ಸಲುವಾಗಿ; ಮತ್ತು ಅವರ ಬದುಕು ಉಜ್ವಲವೂ 
ಶ್ರೀಮಂತವೂ ಆಗುವಂತೆ ಮಾಡುವುದಕ್ಕಾಗಿ. ಅಧಿಕಾರದ ಕುರ್ಚಿಯು ಸರಕಾರವು ಜನರ ಕಲ್ಮಾಣ 
ಕ್ಯಾಗಿ ತನ್ನನ್ನು ಸಮರ್ಪಿಸಿಕೊಂಡಿರುವುದರ ಸಂಕೇತ. ಏಕೆಂದರೆ ಅಂತಿಮವಾಗಿ ನಮ್ಮ ಪ್ರಜಾಸತ್ತೆ 
ಯಲ್ಲಿ ಎಲ್ಲ ಶಕ್ತಿಯೂ ಅಧಿಕಾರವೂ ಬರುವುದೇ ಜನಗಳಿಂದ. 


೯. ಗೃಹಸ್ಥನು ಆಧ್ಯಾತ್ಮಿಕವಾಗಿ ಬೆಳೆದು ಪೌರನಾಗುವುದು 

ಒಬ್ಬ ವ್ಯಕ್ತಿಯು ತನ್ನ ಸ್ವಂತದ ಹಾಗೂ ಕುಟುಂಬದ ವ್ಯವಹಾರಗಳಲ್ಲಿ ತೊಡಗಿರುತ್ತಾ 
ಮನೆಯಲ್ಲಿರುವಾಗ ಅವನಿಗೆ ಒಂದು ಬಗೆಯ ಜೀವನ ದರ್ಶನವು ದಾರಿ ತೋರಿಸುತ್ತದೆ; ಆದರೆ 
ಅವನನ್ನು ಯಾವುದೇ ಒಂದು ಸಾರ್ವಜನಿಕ ಸೇವಾಕಚೇರಿಯಲ್ಲಿ ಒಬ್ಬ ಗುಮಾಸ್ತನಾಗಿಯೋ, 
`ಜವಾನನಾಗಿಯೋ, ಅಧಿಕಾರಿಯಾಗಿಯೋ ಕೆಲಸಮಾಡಬೇಕೆಂದು ಆಯ್ಕೆಮಾಡಿದಾಗ ಅವನಿಗೆ 
ಬೇರೊಂದೇ ಬಗೆಯ ಹೆಚ್ಚು ವಿಶಾಲವಾದ ದರ್ಶನವು ದಾರಿ ತೋರಿಸಬೇಕಾಗುತ್ತದೆ. ಕೌಟುಂಬಿಕ 
ವಲಯದಲ್ಲಿ ಅವನದೃಷ್ಟಿ, ಅವನ ಸಹಾನುಭೂತಿ ಎಲ್ಲವೂ ಕುಟುಂಬಕ್ಕೆ ಸೀಮಿತ; ಅವನು ಕೇವಲ 
ಒಬ್ಬ ಗೃಹಸ್ಥ--ತನ್ನ ಪ್ರಿಯರನ್ನು ಬಂಧು ಜನರನ್ನು ಪ್ರೀತಿಸುವುದು, ಅವರಿಗಾಗಿ ಕಾಳಜಿ ತೋರಿಸು 
ವುದು. ತನ್ನದೇ ವಲಯದೊಳಗೆ ಇದು ಸುಂದರವಾದ ಜೀವನ ಮತ್ತು ಕಾರ್ಯದ ಸ್ಥಿತಿ. ನಮ್ಮ 
ಸಾಹಿತ್ಯದಲ್ಲೂ ಸಂಸ್ಕೃತಿಯಲ್ಲೂ ಇದನ್ನು ವಿಶೇಷವಾಗಿ ಪ್ರಶಂಸಿಸಲಾಗಿದೆ. ಆದರೆ ಗೃಹಸ್ಥನಿಗೆ 
ಇನ್ನೂ ವಿಶಾಲತರವಾದ ದರ್ಶನ ಬೇಕು, ಇಡೀ ಸಮಾಜವನ್ನು ಒಳಗೊಳ್ಳುವ ನಿಷ್ಠೆ ಬೇಕು. ಈ 
ಸಾಮಾಜಿಕ ಹೊಣೆಗಾರಿಕೆಯ ಭಾವನೆಯನ್ನು ಬೆಳೆಸಿಕೊಳ್ಳುವುದರಿಂದ ಗೃಹಸ್ಥನು ತನ್ನ ಆಧ್ಯಾತ್ಮಿಕ 
ವಿಸ್ತರಣವನ್ನು, ಕುಟುಂಬದ ಸೀಮಿತರೇಖೆಯಿಂದಾಚೆಗಿನ ವಿಕಾಸವನ್ನು, ಅಂದರೆ ಸಾಮಾಜಿಕ ವ್ಯಕ್ತಿತ್ವ 
ವನ್ನು ತೋರಿಸುತ್ತಾನೆ. ಇದರಿಂದ ಗೃಹಸ್ಥನು ಆಧ್ಯಾತ್ಮಿಕವಾಗಿ ಬೆಳೆದು ಪೌರನಾಗುತ್ತಾನೆ. 
ಉಪನಿಷತ್ತುಗಳು ಮತ್ತು ಭಗವದ್ಗೀತೆಯಲ್ಲಿ ನಿರೂಪಿಸಿದ ವೇದಾಂತ ದರ್ಶನವು ಆ ಎಲ್ಲ ವಿಸ್ತರಣ 
ಗಳಲ್ಲಿ ಗೃಹಸ್ಥನ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಗುರುತಿಸುತ್ತದೆ. ಧರ್ಮವಿಜ್ಞಾನದ ನಿಜವಾದ 


ಸವಾಲು ಇದು : ಅವು ತಮ್ಮ ಅನುಯಾಯಿಗಳಲ್ಲಿ ಚಾರಿತ್ರ್ಯ ಶಕ್ತಿಯನ್ನು ಉತ್ಪಾದಿಸಬಲ್ಲುವೆ ? 
ಅವರಿಗೆ ಕುಟುಂಬ ಸೀಮಿತ ಗಾರ್ಹಸ್ಸ್ಯ ವೈಯಕ್ತಿಕತೆಯಿಂದಾಚಿಗೆ ನಿತ್ಯವಿಸ್ತಾರಕವಾದ ಪೌರವ್ಯಕ್ತಿತ್ವ 
ವನ್ನು ಪಡೆಯುವ ಶಿಕ್ಷಣ ಕೊಡಬಲ್ಲುವೆ ? ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನು ಮೀರಿದ 
ಆಧ್ಯಾತ್ಮಿಕ ಬೆಳವಣಿಗೆಯು ಅವರಲ್ಲಿ ಕಾಣುವಂತೆ ಮಾಡುವುವೆ ? 

೧೦. ಧರ್ಮ; ಕುಲಸಂಬಂಧಿ-ವೈಜ್ಞಾನಿಕ 


ಪ್ರತಿಯೊಂದು ಧರ್ಮಕ್ಕೂ ಎರಡು ಆಯಾಮಗಳಿವೆ, ಒಂದು ಕುಲ ಸಂಬಂಧಿಯಾದದ್ದು, 


CC-0. Jangamwadi Math Collection. Digitized by eGangotri 


ಇ. 
a 
SS 


ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ರಕ್ಷಣಾ ವ್ಯವಸ್ಥೆಯ ಪಾತ್ರ ೬೩೭ 
ಇನ್ನೊಂದು ವೈಜ್ಞಾನಿಕವಾದದ್ದು, ಕುಲಸಂಬಂಧಿ ಎನ್ನುವುದು ನೀವು ಹುಟ್ಟಿದ್ದಕ್ಕೆ ಸೇರಿದ್ದು. ಆದರಲ್ಲಿ 
ನಿಮ್ಮ ಆಯ್ಕೆ, ಅಭಿಪ್ರಾಯ ಏನೂ ಇರಲಿಲ್ಲ; ಸೆನ್ಸಸ್‌ ರಿಜಿಸ್ಟರಿನ ಯಾನ ಕಪ್ಪಗೆ ನಿಮ 

ಲ 


ಆಗಿರಬಹುದು. ಈ ಪರಿಸ್ಥಿತಿಯಿರುವುದರಿಂದಲೇ ಧರ್ಮವು ಇಂದು ಆಧುನಿಕ ಯುಗದಲಿ 
ತಿರಸ್ಕಾರಕ್ಕೆ ಒಳಗಾಗಿದೆ. ke 
ಪ್ರತಿಯೊಂದು ಧರ್ಮದ ಅನುಯಾಯಿಗಳನ್ನೂ ಉದ್ದೇಶಿಸಿ ಸ್ವಾಮಿ ವಿವೇಕಾನಂದರು 
ಹೇಳುತ್ತಾರೆ, ಪ್ರತಿಯೊಂದು ಧರ್ಮಕ್ಕೂ ಉನ್ನತತರವಾದ ಆಯಾಮವೊಂದಿದೆ ಆದೇ ವೈಜ್ಞಾನಿಕ 
ಅಥವಾ ಆಧ್ಯಾತ್ಮಿಕ ಆಯಾಮ. ಕುಲಸಂಬಂಧಿ ಆಯಾಮವು, ಅದರ ಅತ್ಯುತ್ತಮ ಸ್ಥಿತಿಯಲ್ಲೂ 
ಕೂಡ, ಕೇವಲ ಪ್ರಾರಂಭಾವಸ್ಥೆಯಷ್ಟೆ. ಉನ್ನತ ಆಯಾಮವನ್ನು ಧರ್ಮದ ವಿಜ್ಞಾನ ಎಂದು ಕರೆಯು 
ತ್ತಾರೆ. ಏಕೆಂದರೆ ಅದು ಅನ್ವೇಷಣೆಯ ವಿಚಾರವನ್ನು ಒತ್ತಿ ಹೇಳುತ್ತದೆ; ಆಧ್ಯಾತ್ಮಿಕ ಬೆಳವಣಿಗೆಯ 
ವಿಚಾರವನ್ನು ಹೇಳುತ್ತದೆ. ಯಾರೊಬ್ಬರೂ ಭೌತವಿಜ್ಞಾನದಲ್ಲೋ, ರಸಾಯನ ವಿಜ್ಞಾನದಲ್ಲೋ 
ಸಸ್ಯ, ಪ್ರಾಣಿವಿಜ್ಞಾನಗಳಲ್ಲೋ, ಖಗೋಳ ಅಥವಾ ವೈದ್ಯವಿಜ್ಞಾನದಲ್ಲೋ ಹುಟ್ಟಲಿಲ್ಲ. ಆದರೆ 
ಪ್ರತಿಯೊಬ್ಬರೂ ಒಂದಲ್ಲ ಒಂದು ಕುಲಸಂಬಂಧಿಯಾದ ಧರ್ಮದಲ್ಲಿ ಜನಿಸಿರುತ್ತಾರೆ. ನೀವು 
ಆಧ್ಯಾತ್ಮಿಕತೆಯನ್ನು ಅನ್ವೇಷಿಸುವ, ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸಾಧಿಸುವ ವ್ಯಕ್ತಿಯಾದಾಗ 
ಧರ್ಮವು ಒಂದು ವಿಜ್ಞಾನವಾಗುತ್ತದೆ. ಎಲ್ಲ ಅಂಧಾಭಿಮಾನಗಳಿಗೆ ಮತ್ತು ಆಚರಣೆಗಳಿಗೆ, ಅವು 
ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಾಧಕವಾಗಿದ್ದರೆ ಮಾತ್ರ ಬೆಲೆ. ಕೃಷಿವಿಜ್ಞಾನದಲ್ಲಿನಂತೆಯೇ, 
ಒಂದು ಸಣ್ಣ ಸಸಿಯನ್ನು ನೆಡುತ್ತೀರಿ, ಅದಕ್ಕೆ ನೀರು-ಗೊಬ್ಬರ ಎರೆಯುತ್ತೀರಿ ಮತ್ತು ಕಾದು 
ಗಮನಿಸುತ್ತೀರಿ ; ನೆಟ್ಟಾಗ ಎರಡೇ ಎಲೆ ಇದ್ದದ್ದು ಬೆಳೆದು ಹಲವು ಎಲೆಗಳು, ರೆಂಬೆಗಳು, ಕೊಂಬೆ 
ಗಳು, ಹೂವುಗಳು, ಕೊನೆಗೆ ಹಣ್ಣುಗಳನ್ನು ಬಿಟ್ಟರೆ ಅಲ್ಲಿ ನಿಮ್ಮ ಕೃಷಿವಿಜ್ಞಾನ ವರ್ತಿಸಿದೆ. ಹಾಗೆ 
ಅದು ಬೆಳೆಯದೆ ಹೋದ ಪಕ್ಷದಲ್ಲಿ, ಸಸಿಯಲ್ಲಿ ಏನೋ ದೋಷವಿದೆ, ನೀವು ಅದಕ್ಕೆ ನೀರು, 
ಗೊಬ್ಬರ ಹಾಕಿದ್ದು, ಅಷ್ಟೊಂದು ಶ್ರಮಪಟ್ಟಿದ್ದು ಎಲ್ಲವೂ ವ್ಯರ್ಥವಾಗುತ್ತದೆ. ಎಲ್ಲಾ ಧರ್ಮಗಳೂ 
, ಈ ಸರಳವಾದ ಸತ್ಯವನ್ನು ತಮಗೇ ಅನ್ವಯಿಸಿಕೊಳ್ಳಬೇಕು. ಆಗ ಅವು ತಮ್ಮ ಅನುಯಾಯಿಗಳು 
ಸ್ಥಿರಗತಿಯಲ್ಲಿ ಕುಲಾಯಾಮವನ್ನು ಮೀರಿ ಬೆಳೆದು ಚಾರಿತ್ರ್ಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು 
ಸಾಧಿಸಲು ಸಹಾಯಮಾಡುತ್ತವೆ. ಇದೇ ಧರ್ಮದ ವೈಜ್ಞಾನಿಕ ಆಯಾಮದ ಕೊಡುಗೆ. ಭಾರತದಲ್ಲಿನ 
ಎಲ್ಲಾ ಸಮಸ್ಯೆಗಳಿಗೆ; ಸ್ವಾತಂತ್ರ » ಪೊರ್ವಕಾಲದಲ್ಲಿ ಬೆಳೆದು ದೇಶದ ವಿಭಜನೆಗೆ ಕಾರಣವಾದವು, 
ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಅನೇಕಾನೇಕ ಮತೀಯ ಸಂಘರ್ಷಗಳು ಮತ್ತು ಸಂತತ ಬೆಳೆಯುತ್ತಲೇ 
ಹೋದ ಸಾಮಾಜಿಕ ದುರ್ವ್ಯೃವಹಾರಗಳು ಇವೆಲ್ಲಕ್ಕೂ ಮೂಲ ಕಾರಣ ನಮ್ಮ ಧರ್ಮಗಳು 
ಕುಲಸಂಬಂಧಿ ಆಯಾಮಕ್ಕೆ ಅತಿಯಾದ ಒತ್ತು ಕೊಟ್ಟು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಆಯಾಮಗಳಿಗೆ 
ಗಮನ ಕೊಡದೆ ಹೋದದ್ದು. ಅಯ್ಯೋ ! ಪ್ರಪಂಚಾದ್ಯಂತ ಎಲ್ಲಾ ಧರ್ಮಗಳ ಗತಿಯೂ ಇದೇ 
ಆಗಿದೆ ! ಆದರೆ ಭಾರತದಲ್ಲಿ ಪರಿಸ್ಥಿತಿಯು ಹಾಗೆಯೇ ಮುಂದುವರಿಯಬೇಕೆಂದೇನೂ ಇಲ್ಲ. 
ಏಕೆಂದರೆ ಭಾರತವು ಬಹು ಪ್ರಾಚೀನ ಕಾಲದಿಂದಲೂ ಧರ್ಮವನ್ನು ಕುರಿತ ವೈಜ್ಞಾನಿಕ ವ್ಯವಹರಣೆ 
ಯನ್ನು ಬೆಳೆಸಿಕೊಂಡೇ ಬಂದಿದೆ. ಅದರ ಫಲವಾಗಿ ಧರ್ಮವು ಸಹಿಷ್ಣುತೆ ಪರಸ್ಪರ ಗೌರವ, 
ಸಾಮರಸ್ಯ, ಮತ್ತು ಸಹಕಾರ, ಎಲ್ಲಕ್ಕಿಂತ ಮಿಗಿಲಾಗಿ ಉನ್ನತವಾದ ಚಾರಿತ್ರ್ಯ ಬೆಳೆಯುವ ನರ್ಸರಿ 
ಆಗಿದೆ. ಕ್ರ, ಪರ I UAC ಆತ ರರ 8 ಈಹನವು. ಸಮವಾಯ 


೬೩೮ 


ಅಂದರೆ ಮೈತ್ರಿಯೇ ಎಲ್ಲಾ ಧರ್ಮದ ಸಾರ ಎಂದು ಹೇಳಿದೆ : ಸಮವಾಯ ಏವ ಸಾಧುಃ - 
(ಧರ್ಮದಲ್ಲಿ) ಮೈತ್ರಿಯೊಂದೇ ಸರಿಯಾದದ್ದು, ಸೂಕ್ತವಾದದ್ದು. ಇದು ಧರ್ಮವಿಜ್ಞಾನದ ಫಲ. 
ಜಗತ್ತಿನ ವಿವಿಧ ಧರ್ಮಗಳಿಂದ ಉಂಟಾದ ಕೆಡುಕುಗಳಿಗೆ, ಅನರ್ಥಗಳಿಗೆ ಈ ವೈಜ್ಞಾನಿಕ ವ್ಯವಹರಣೆ 
ಯಿಲ್ಲದ್ದೇ ಕಾರಣವಾಗಿರುವುದನ್ನು ನೋಡಿ ಸ್ವಾಮಿ ವಿವೇಕಾನಂದರು ತುಂಬ ವೃಥೆಪಟ್ಟರು. ೧೮೯೫ 
ಮಾರ್ಚಿ ೨೧ರಂದು ನ್ಯೂಯಾರ್ಕಿನಿಂದ ಬರೆದ ಒಂದು ಪತ್ರದಲ್ಲಿ ಅವರು ಹೇಳುತ್ತಾರೆ (ಕೃತಿಶ್ರೇಣಿ, 
ಸಂಪುಟ ೪, ಪು. ೨೭೦) : 

ಹಿಂದೂ ಕ್ರಿಶ್ಚಿಯನ್‌ ಮೊದಲಾದ ಹೆಸರುಗಳು ಮನುಷ್ಯ-ಮನುಷ್ಯರ ನಡುವೆ ಇರುವ 
ಸೌಹಾರ್ದ ಭಾವನೆಗಳಿಗೆ ದೊಡ್ಡ ಅಡ್ಡಿಯಾಗಿವೆ ಎಂದು ನನ್ನ ಗುರು (ಶ್ರೀರಾಮಕೃಷ್ಣರು 

» ಹೇಳುತ್ತಿದ್ದರು. ನಾವು ಮೊದಲು ಅವುಗಳನ್ನು ಒಡೆದುಹಾಕಲು ಪ್ರಯತ್ನಿಸಬೇಕು. ಅವು ತಮ್ಮ 
"ಒಳ್ಳೆಯ ಶಕ್ತಿಗಳನ್ನೆಲ್ಲ ಕಳೆದುಕೊಂಡು ಇಂದು ಪ್ರಾಣಾಂತಿಕ ವಿಷದ ಪ್ರಭಾವ ಬೀರುತ್ತಿವೆ 
ಅವುಗಳ ಮಾಟಮಂತ್ರದ ಸುಳಿಗೆ ಸಿಕ್ಕಿ ನಮ್ಮಲ್ಲಿನ ಅತಿಶ್ರೇಷ್ಠರೆನಿಸಿದವರೂ ರಾಕ್ಷಸರಂತೆ 
ವರ್ತಿಸುತ್ತಾರೆ. ಇರಲಿ ನಾವು ಬಹಳ ಕಷ್ಟಪಟ್ಟು ಗೆಲ್ಲಬೇಕು. 
ಮತ್ತೆ ಲಂಡನ್ನಿನಿಂದ ೧೮೯೬ ಜೂನ್‌ ೭ ರಂದು ಸೋದರಿ ನಿವೇದಿತಾ ಅವರಿಗೆ ಬರೆದ ಪತ್ರದಲ್ಲಿ 
ಅವರು ಹೇಳುತ್ತಾರೆ (ಕೃತಿಶ್ರೇಣಿ, ಸಂಪುಟ ೪, ಪು. ೪೨೦) ಸ 

ನನ್ನ ಆದರ್ಶವನ್ನು ಕೆಲವೇ ಮಾತುಗಳಲ್ಲಿ ಹೇಳುವುದಾದರೆ ಅದು ಹೀಗೆ : ಮಾನವ 
ಕುಲಕ್ಕೆ ಅದರ ದಿವೃತಯನ್ನು ಬೋಧಿಸಿ ಅದು ಬದುಕಿನ ಪ್ರತಿಯೊಂದು ಚಲನೆಯಲ್ಲೂ 

ವೃಕ್ತವಾಗುವಂತೆ ಮಾಡುವುದು. 

ಈ ಜಗತ್ತು ಮೂಢನಂಬಿಕೆಯ ಸರಪಳಿಯಿಂದ ಬಂಧಿತವಾಗಿದೆ ತುಳಿಯಲ್ಪಟ್ಟವರಿ ಗಾಗಿ 
ಅವರು ಗಂಡಸಾಗಲಿ ಹೆಂಗಾಗಲ್ಲಿ ನನ್ನ ಅನುಕಂಪೆಯಿದೆ ಮತ್ತು ತುಳಿಯು ತ್ರಿರುವವರನ್ನು 
ಹೆರಿತು ಇನ್ನೂ ಹೆಚ್ಚಾಗಿ ಅಯ್ಯೋ ಪಾಪ ಎಂದು ಮರುಗುತ್ತೇನೆ 

ಹಗಲು ಬೇಳಕಿನಷ್ಟೇ ನಿಚ್ಚಳವಾಗಿ ನಾನು ನೋಡುತ್ತಿರುವ ಒಂದು ವಿಚಾರ ಅಜ್ಞಾನದಿಂದ 
ದುಃಖವು ಹುಟ್ಟುತ್ತದೆ. ಬೇರೆ ಯಾವುದರಿಂದಲೂ ಅಲ್ಲ ಎನ್ನುವುದು. ಜಗತ್ತಿಗೆ ಬೆಳಕನ್ನು 


ಆಗಿರುವವರು ಅನೇಕರ ಒಳಿತಿಗಾಗಿ ಎಲ್ಲರ ಕಲ್ಕಾಣಕ್ಕಾಗಿ ತಮ್ಮ ನ್ನು ಅರ್ಪಿಸಿಕೊಳ್ಳಬೇಕಾಗು 
ತ್ತದೆ ನೂರಾರು ಬುದ್ಧರು ಅತ್ಯಂತ ಪ್ರೇಮ ಮತ್ತು ಕಡುಣೆಗಳನ್ನು ಹೊತ್ತು ಬರಬೇಕಾಗುತ್ತದೆ 
ಜಗತ್ತಿನ ಧರ್ಮಗಳು ನಿರ್ಜೀವವಾದ ಅಣುಕುಗಳಾಗಿವ ಜಗತ್ತಿಗೆ ಇಂದು ಬೇಕಾಗಿರುವದು 

' ಚಾರಿತ್ರ. ಯಾರ ಬದುಕು ಒಂದು ನಿಜ್ಜಾರ್ಥ ಪ್ರೇಮಜ್ಞಾಲೆಯಾಗಿ ದೆಯೋ ಅವರ ಅಗತ್ಯ 
ನ ಟಗೆಗಡ ಅವರ ಒಂದೊಂದು ಮಾತೂ ಆ ಪ್ರೇಮ ದಿಂದಾಗಿ ಸಿಡಿಲಿನಂತೆ ಮೊಳಗು 
ಹ ದೇಶದ ಈಚಿನ ಇತಿಹಾಸದ ಸಂದರ್ಭದಲ್ಲಿ ಮೇಲೆ ಉದ್ಭರಿಸಿದ ಮಾತುಗಳು ಎಷ್ಟು 
ತ್ಯ ! ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್‌, ಸಿಖ್‌ ಮೊದಲಾದ ಹೆಸರುಗಳು “ತಮ್ಮ ಉತ್ತಮ 
ಕ್ರಿಯೆಲ್ಲವನ್ನೂ ರು ಈಗ ಮಾರಕ ಪ್ರಭಾವಗಳಾಗಿ ಪರಿಣಮಿಸಿವೆ. ಅವುಗಳ ಮಾಟಕ್ಕೆ 
ಳ್ಳಿ ನಮ್ಮಲ್ಲಿ ಅತ್ಮಂತ್ರ ಶ್ರೇಷ್ಟ ಕನಸಿದ್ದವರ್ಲೂ ನಾಕ್ಷಸನಂತೆ ಪರೋಸಾತ್ರಿದ್ದಾರುರ ಈ ಸತ್ಯವನ್ನು 


ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ರಕ್ಷಣಾ ವ್ಯವಸ್ಥೆಯ ಪಾತ್ರ ೬೩೯ 


ನಮ್ಮ ಜನರ ಎದೆಗೆ ಇರಿದು ನೂಕಬೇಕು. ನಮ್ಮ ದೇಶದ ಎಲ್ಲಾ ಧರ್ಮಗಳನ್ನು ಇತ್ಯಾತ್ಮಕವಾದ, 
ಆಧ್ಯಾತ್ಮಿಕವಾದ, ಮಾನವೀಯವಾದ ಶಕ್ತಿಗಳನ್ನಾಗಿ ಪರಿವರ್ತಿಸಬೇಕಾಗುತ್ತದೆ. ಉನ್ನತವಾದ 
ಚಾರಿತ್ರ್ಯ-ಶಕ್ತಿಯನ್ನು ಉತ್ಪಾದನೆ ಮಾಡಿ, ನಮ್ಮ ದೇಶದ ಮನುಷ್ಯ-ಮನುಷ್ಯ ಸಮರಸದಿಂದಿರು 
ವಂತೆ ಮಾಡಬಹುದು. ಆಗ ದೇಶವು ಶಾಂತಿ ಸಾಮರಸ್ಕಗಳೂ ಸಮಗ್ರ ಮಾನವೀಯ ಸಾಫಲ್ಯವೂ 
ಇರುವ ಒಂದು ಮನೆಯಾಗುತ್ತದೆ. 


೧೧. ಪೌರನಾಗಿ ಗೃಹಸ್ಥನ ಮಹಿಮೆ 


ಗೃಹಸ್ಥನು ಆಧ್ಯಾತ್ಮಿಕವಾಗಿ ಬೆಳೆದು, ಕೇವಲ ಕುಟುಂಬಬದ್ಧತೆಯುಳ್ಳ ವ್ಯಕ್ತಿಯಾಗಿರುವ 
ನೆಲೆಯಿಂದ ಸಾಮಾಜಿಕ ಹೊಣೆಗಾರಿಕೆಯುಳ್ಳ ವ್ಯಕ್ತಿತ್ವವಾಗಿ ರೂಪುಗೊಳ್ಳುವುದನ್ನು ಕುರಿತು ಆಗಲೇ 
ನಾನು ಹೇಳಿದ್ದೇನೆ. ನಮ್ಮ ಜನರು ಈ ಬೆಳವಣಿಗೆಯನ್ನು ಸಾಧಿಸಲಿಲ್ಲವಾದ್ದರಿಂದಲೇ, ವಂಶಕ್ಕೆ 
ಬದ್ಧವಾದ ಸ್ಥಿತಿಯಲ್ಲೇ, ಆಸಕ್ತಿ-ಗಮನ ಎಲ್ಲವೂ ತನ್ನ ಹಾಗೂ ತನ್ನ ಕುಟುಂಬದ ಸೀಮಿತ 
ಆವರ್ತದೊಳಗೇ ಉಳಿದುಕೊಂಡುದರಿಂದಲೇ ನಾವು ಪದೇಪದೇ ವಿದೇಶೀ ಆಕ್ರಮಣಗಳು ಹಾಗೂ . 
ಪರಾಧೀನತೆಯನ್ನು ಕಳೆದ ಕೆಲವು ಶತಮಾನಗಳಲ್ಲಿ ಅನುಭವಿಸಬೇಕಾಯಿತು. ನಾವು ರಾಜಕೀಯ 
ಸ್ವಾತಂತ್ರ್ಯವನ್ನು ೩೭ ವರ್ಷಗಳ ಹಿಂದೆ ಸಂಪಾದಿಸಿದೆವು. ಅದು ಯಾವಾಗ ? ನಮ್ಮ ಸಹಸ್ರಾರು ' 
ಜನರು ಬಿಡಿ ವ್ಯಕ್ತಿತನದಿಂದ ಆಧ್ಯಾತ್ಮಿಕ ವ್ಯಕ್ತಿತ್ವವಾಗಿ ಬೆಳೆದು ದೇಶಕ್ಕಾಗಿ ತಮ್ಮನ್ನು ಅರ್ಪಿಸಿ 
ಕೊಂಡು, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ, ಅದಕ್ಕಾಗಿ ನೋವು ಮಿಡಿತಗಳನ್ನು ಸಂತೋಷವಾಗಿ 
ಅನುಭವಿಸಿದಾಗ. ಆ ಮೂಲಕ ಅವರು ಗೃಹಸ್ಥ ಎಂಬ ಕಲ್ಪನೆಯ ನಿಜವಾದ ಅರ್ಥವನ್ನೂ ಕಲ್ಪನೆ 
ಯನ್ನೂ ಆಚರಣೆಯಲ್ಲಿ ತೋರಿಸಿಕೊಟ್ಟರು. ವಂಶಕ್ಕೆ ಬದ್ಧನಾದ ಗೃಹಸ್ಥನು ಆಧ್ಯಾತ್ಮಿಕವಾಗಿ 
ಬೆಳೆದು ಪೌರತ್ವದ ಸ್ಥಿತಿಗೇರಿರುವುದನ್ನು ಅವರಲ್ಲಿ ಗುರುತಿಸಬಹುದು. ಅಂತಹ ವ್ಯಕ್ತಿಯನ್ನು 
ಸ್ವತಂತ್ರ ಸಮುದಾಯದ ಒಬ್ಬ ಸ್ವತಂತ್ರನೂ ಜವಾಬ್ದಾರಿಯುತನೂ ಆದ ಸದಸ್ಯ ಎಂದು ವಿವರಿಸಿರು 

` ವರು. ಗೃಹಸ್ಥನ ಈ ಪೌರಮಹಿಮೆಯನ್ನು ನಮ್ಮ ಪ್ರಾಚೀನ ಧರ್ಮಶಾಸ್ತ್ರಕಾರ ಮನುವು'ಒಂದು 

ಪ್ರಸಿದ್ಧವಾದ ಶ್ಲೋಕದಲ್ಲಿ ಹೇಳಿದ್ದಾನೆ (ಮನುಸ್ಮೃತಿ, ೩.೭೮) : 

ಯಸ್ಮಾತ್‌ ತ್ರಯೋ ಪ್ಯಾಶ್ರಮಿಣೋ 

ಜ್ಞಾನೇನಾನ್ನೇನ ಚಾನ್ವಹಂ | 

ಗೃಹಸ್ಥೇನೈವ ಧಾರ್ಯಂತೇ 

ತಸ್ಮಾತ್‌ ಜ್ಕೇಷ್ಠಾಶ್ರಮೋ ಗೃಹೀ | 

ಗೃಹಸ್ಥನು (ತನ್ನ ಉತ್ಪಾದಕ ದುಡಿಮೆಯಿಂದ) ಆಹಾರ ಮತ್ತು ಜ್ಞಾನವನ್ನು ಒದಗಿಸುವುದರ 
ಮೂಲಕ ಇತರ ಮೂರು ಆಶ್ರಮಗಳ ಸದಸ್ಯರನ್ನು ಒಂದೇ ಸಮನೆ ಪೋಷಿಸುತ್ತಾನೆ ಮತ್ತು 
ಕಾಪಾಡುತ್ತಾನೆ. ಆದ್ದರಿಂದ ಗೃಹಸ್ಥಾ ಶ್ರಮವೇ ಅತ್ಯುತ್ತಮವಾದ ಆಶ್ರಮ. (ಇತರ ಮೂರು ಆಶ್ರಮ 
ಗಳು ಇವು: ಬ್ರಹ್ಮಚಾರಿ ಅಥವಾ ವಿದ್ಯಾರ್ಥಿ, ವಾನಪ್ರಸ್ಥ ಅಥವಾ ನಿವೃತ್ತನಾಗಿ ಕಾಡಿನಲ್ಲಿ ವಾಸಿಸು 
ವವನು, ಮತ್ತು ಸಂನ್ಯಾಸಿ ಅಥವಾ ಎಲ್ಲವನ್ನೂ ತೊರೆದ ಸಂನ್ಯಾಸಿ ಅಥವಾ ಸಂನ್ಕಾಸಿನಿ. ಇವರು 
ಯಾರೂ ಆರ್ಥಿಕವಾಗಿ ಉತ್ಪಾದಕವಾದ ದುಡಿಮೆಯಲ್ಲಿ ನಿರತರಾಗಿರುವುದಿಲ್ಲ.) 

ಇಂದು ನಮ್ಮ ಎಲ್ಲಾ ಜನರಲ್ಲಿಯೂ ಉಂಟಾಗಬೇಕಾದ ಮಹತ್ತರವಾದ ಪರಿವರ್ತನೆ ಇದು: 
ಗೃಹಸ್ಥನು ಪೌರನಾಗಿ ಬೆಳೆಯಬೇಕಾದುದು. ಅದು ಇಪ್ಪತ್ತೊಂದನೆಯ ವಯಸ್ಸಿಗೆ. ಬೆಳೆಯುವ 
ದೈಹಿಕ ಬೆಳವಣಿಗೆಯಲ್ಲ, ಸಂವಿಧಾನಕ್ಕೆ ಹಾಗೆ ತಿದ್ದುಪಡಿಯಾಗುವ ಪಕ್ಷದಲ್ಲಿ ಹದಿನೆಂಟನೆಯ 


ವರ್ಷಕ್ಕೆ ಬೆ ಸ್ಫೂಲಲ್ಲಛಅಥನ್ನಾಛದು.ಕ್ಷೇನಲ್ಲಬೌದ್ಧಿಕ್ಕಬೆಳನ್ನಣಿೆಗೆಯೂ ಅಲ್ಲ. ಏಕೆಂದರೆ 


೬೪೦ 


ನಮ್ಮ ಎಲ್ಲ ದೇಶ-ವಿರೋಧೀ ಸಮಾಜ-ವಿರೋಧೀ ಚಟುವಟಿಕೆಗಳಲ್ಲಿ ತೊಡಗಿರುವವರು 
ವಿದ್ಯಾವಂತರೆನಿಸಿಕೊಂಡವರೇ. ಅದು ಆಧ್ಯಾತ್ಮಿಕ ಬೆಳವಣಿಗೆ. ಎಲ್ಲಾ ವಿಧವಾದ ಅಲ್ಪ, ಕ್ಷುಲ್ಲಕ್ತ 
ಸ್ವಾರ್ಥ ಪ್ರವೃತ್ತಿಗಳನ್ನೂ ಚಟುವಟಿಕೆಗಳನ್ನೂ ಸೇವೆ ಮತ್ತು ಅರ್ಪಣೆಗಳಿಂದ ಗೆಲ್ಲುವುದರ ಮೂಲಕ 
ಪ್ರೇರಿತವಾಗುವ ಬೆಳವಣಿಗೆ. ಹೊರಗೆ ಸೇವಾಭಾವನೆಯಿಂದ ಮಾಡುವ ಎಲ್ಲಾ ಕೆಲಸಗಳು; ಒಳಗೆ 
ಪ್ರಕೃತಿ, ಮನುಷ್ಯ, ಸಕಲ ಚರಾಚರಗಳಲ್ಲೂ ಇರುವ ಭಗವಂತನ ಧ್ಯಾನ-ಇವು ಮಾನವನ ಆಧ್ಯಾತ್ಮಿಕ 
ವಿಕಾಸಕ್ಕೆ ಇರುವ ಅವಳಿ ಸಾಧನಗಳು. ಆದ್ದರಿಂದ ಶ್ರೀಕೃಷ್ಣನು ಗೀತೆಯಲ್ಲಿ (೮.೭) ಹೇಳುತ್ತಾನೆ: 
ತಸ್ಮಾತ್‌ ಸರ್ವೇಷು ಕಾಲೇಷು 
ಮಾಂ ಅನುಸ್ಮರ ಯುಧ್ಧ ಚ ॥ ಕ 
ಆದ್ದರಿಂದ ಎಲ್ಲಾ ಕಾಲಗಳಲ್ಲೂ ನನ್ನನ್ನು ಧ್ಯಾನಮಾಡು(ಮನಸ್ಸಿನಲ್ಲಿ, ಮತ್ತು ಜೀವನದ 
ಯುದ್ದವನ್ನು ಮುಂದುವರಿಸು (ಹೊರಗೆ. 

ನಾವು ಸ್ಥಿರಗತಿಯಲ್ಲಿ ಬಲಿಷ್ಠವೂ ಆರೋಗ್ಯಯುತವೂ ಆದ ದೇಶವಾಗಿ ಮುನ್ನಡೆಯಬೇಕಾದ 
ಪಕ್ಷದಲ್ಲಿ ಪೌರತ್ವದ ಆಧುನಿಕ ಕಲ್ಪನೆಯಲ್ಲಿ ಅಡಗಿರುವ ಆದ್ಯಾತ್ಮಿಕ ವಿಕಾಸವನ್ನು ನಾವು ಸಾಧಿಸ 
ಬೇಕು. ವಂಶೀಯವಾಗಿ ಸೀಮಿತನಾದ ಗೃಹಸ್ಥನಾಗಿ ನಿಮ್ಮ ಆಸಕ್ತಿ ಕುಟುಂಬದ ವ್ಯಾಪ್ತಿಗೆ ಮಿತ 
ವಾಗಿರುತ್ತದೆ. ಆದರೆ ಒಬ್ಬ ಪೌರನಾಗಿ ನಿಮ್ಮ ಆಸಕ್ತಿಯು ಸೀಮಿತ ಕುಟುಂಬವಲಯದಿಂದ ಆಚೆಗೆ 
ವಿಸ್ತರಿಸಿ ಮಾನವ ಜನಾಂಗದ ಹೆಚ್ಚು ಹೆಚ್ಚು ವ್ಯಾಪಕವಾದ ವಲಯಗಳನ್ನು, ಮಾನವನಿಗಿಂತ 
.. ಕೆಳಗಿನ ಜೀವಿಗಳನ್ನೂ ಒಳಗೊಳ್ಳುತ್ತದೆ. ಭಾರತದ ಒಬ್ಬ ಪೌರನಾಗಿ ನೀವು ಮಿಜೋರಾಂನಲ್ಲೋ, 
ಅರುಣಾಚಲ ಪ್ರದೇಶದಲ್ಲೋ, ಕಾಶ್ಮೀರ ಅಥವಾ ಲಕ್ಷದ್ವೀಪ ದಲ್ಲೋ ಇರುವ ಇನ್ನೊಬ್ಬ ಪೌರನಿಗೆ 
ಸಮನಾಗಿರುತ್ತೀರಿ. ಅವನು ನಿಮ್ಮದೇ ಧರ್ಮಕ್ಕೋ ಜಾತಿಗೋ ಜನಾಂಗಕ್ಕೋ ಲಿಂಗಕ್ಕೋ ಸೇರದೆ 
ಇರಬಹುದು, ಆದರೂ ಅವನು ನಿಮ್ಮಂತೆಯೇ ಪೌರನಾಗಿರುತ್ತಾನೆ. ಇದು ಪ್ರಜಾಸತ್ತಾತ್ಮಕ 
ಪೌರತ್ವದ ಅತಿ ಸುಂದರವಾದ ಸಮೃದ್ಧವಾದ ಮೌಲ್ಯವಾಗಿದೆ. ನಮ್ಮ ಜನರು ಇದನ್ನು ಮೈಗೂಡಿಸಿ 
ಕೊಂಡಾಗ ಆಡಳಿತದಲ್ಲಿ ಮತ್ತು ವ್ಯವಹಾರ ನಿರ್ವಹಣೆಯಲ್ಲಿ ಕಾರ್ಯ ಸಾಮರ್ಥ್ಯವುಂಟಾಗುತ್ತದೆ, 
ಅಂತರ ಮಾನವೀಯ ಹಾಗೂ ಅಂತರ-ಪಂಗಡ ಸಂಬಂಧಗಳು ಸಂತೋಷಯುತವಾಗುತ್ತವೆ. ಬಡತನ 
ಮತ್ತು ಹಿಂದುಳಿದಿರುವಿಕೆಗಳ ಸವಾಲನ್ನು ನಿಧಾನವಾಗಿ ಗೆಲ್ಲಲು ಸಾಧ್ಯವಾಗುತ್ತದೆ. ಅದು ನಮ್ಮ 
ದೇಶವನ್ನು ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವವೆಂಬ ನೆಲೆಯಿಂದ ಅತ್ಯಂತ ಶ್ರೇಷ್ಠವಾದ 
ಪ್ರಜಾಪ್ರಭುತ್ವ ಎಂಬ ನೆಲೆಗೆ ಪರಿವರ್ತಿಸುತ್ತದೆ. ಒಂದು ದೇಶವು ಶ್ರೇಷ್ಠವಾಗುವುದು ಅಲ್ಲಿಯ 
ಜನರು ವಿಶಾಲವಾದ ಮನಸ್ಸನ್ನೂ ಹೃದಯವನ್ನೂ ಹೊಂದುವುದರಿಂದ. ಉತ್ತಮಿಕೆಯ ಮಿಕ್ಕೆಲ್ಲ 
ಮಾನಗಳು ಹೊರವಲಯ, ಇದು ಮಾತ್ರ ಕೇಂದ್ರ. 


೧೨. ಅಸ್ತಿತ್ವವು ಕಾರ್ಯಗಳೊಳಕ್ಕೆ ಹರಿದು ಶ್ರೀಮಂತಗೊಳಿಸುವುದು 


ನಿಮ್ಮಲ್ಲಿ ಪ್ರತಿಯೊಬ್ಬರೂ ಮೇಲೆ ಹೇಳಿದ ಪೌರತ್ವ ಹಾಗೂ ಅದು ಒಳಗೊಂಡಿರುವ 
ಆಧ್ಯಾತ್ಮಿಕತೆಯ ಬೆಳಕಿನಲ್ಲಿ ನಿಮ್ಮದೇ ನೆಲೆಯನ್ನು ಪರಿಶೀಲಿಸಿ. ಕೇವಲ ಉದ್ಯೋಗಿಗಳಾಗಿ ನಿಮ್ಮ 
ಸ್ಥಾನ ತುಂಬಾ ಚಿಕ್ಕದು, ನಿವೃತ್ತನಾದೊಡನೆ ಮುಗಿದು ಹೋಗುವಂಥದು. ಆದರೆ ಗುಮಾಸ್ತರೋ, 
ಜವಾನರೋ, ಅಧಿಕಾರಿಗಳೋ ಆಗಿ ಕೆಲಸಮಾಡಲು ಆಯ್ಕೆಯಾಗಿರುವ ನೀವು ದೇಶದ ಪೌರರಾಗಿ 
ಕಲಸ ಮರ ಭನ ಮೌಲ್ಯದ ಗಾಂಭೀರ್ಯ ಗೌರವಗಳಲ್ಲಿ ಬಹುವಾಗಿ ಮೇಲೇರು 
ಶ್ತೀರಿ, ನಿಮ್ಮ ಗಳ ಬೆಲ್ಲ, ಜಿ ಸ್ರಿತ್ನ 

ನಮ್ಮ ಇರಣ್ಣ"ಟಂನ ಟನ್ನು ಪತನ ನಮ್ಮ ಅಸ 


ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ರಕ್ಷಣಾ ವ್ಯವಸ್ಥೆಯ ಪಾತ್ರ ೬೪೧ 
ಯೋಗ್ಯತೆಗಳಿಂದ ನಿಮ್ಮ ದೇಶಕ್ಕೆ ಸೇವೆ ಮಾಡಲು ಉದ್ದೇಶಿಸಿದ್ದೀರಿ. ವಿವಿಧ ಕ್ಷೇತ್ರಗಳಲ್ಲಿ 
ಆಜ್ಞೆಗಳನ್ನು ನೀಡುತ್ತ, ಆಜ್ಞೆಗಳನ್ನು ಪಡೆಯುತ್ತಾ ವ್ಯವಹರಿಸುತ್ತೀರಿ. ಸ್ವತಂತ್ರಭಾರತದ ಆ ಸ್ವತಂತ್ರ 
ಪೌರತ್ವವು ನಿಮ್ಮ ಮುಖ್ಯವಾದ ಅಸ್ತಿತ್ವ ಅಥವಾ ವ್ಯಕ್ತಿತ್ವ. ನೀವು ಮಾಡುವ ಕೆಲಸವು ಆ ಮೂಲ 
ಅಸ್ತಿತ್ವದ ಅಭಿವ್ಯಕ್ತಿ. ಈ ಮೂಲಭೂತ ಪೌರತ್ವವು ನಿಮ್ಮ ಎಲ್ಲಾ ಚಟುವಟಿಕೆಗಳನ್ನು ಶ್ರೀಮಂತ 
. ಗೊಳಿಸುತ್ತದೆ. ಆಗ ಅದು ಕೇವಲ ಬಬ್ಬ ನೌಕರನು ಅರೆಮನಸ್ಸಿನಿಂದ ಮಾಡಿದ ಕೆಲಸವಾಗದೆ, 
ದೇಶದ ಹೆಮ್ಮೆಯ ಪೌರರಲ್ಲಿ ಒಬ್ಬನು ಸಲ್ಲಿಸಿದ ಜವಾಬ್ದಾರಿಯುತ ಸೇವೆಯಾಗುತ್ತದೆ. ಅದೇ 
ಗೃಹಸ್ಥನು ಪೌರನಾಗುವುದರ ಮಹಿಮೆ. ನಿಮ್ಮ ಕೆಲಸದ ಮೂಲಕ ಈ ಪೌರತ್ವದ ಅರಿವು 
ಹರಿದಾಗಲೇ ನಿಮಗೆ ನಿಜವಾಗಿ ಕಾರ್ಯತೃಪ್ತಿ ದೊರಕುವುದು. ಅದು ಸಂಭವಿಸಿದಾಗ ಸಣ್ಣ 
ಕೆಲಸವೆಲ್ಲವೂ ದೊಡ್ಡದಾಗುತ್ತವೆ. ಅದು ಸಂಭವಿಸದೆ ಹೋದಾಗ, ನಿಮ್ಮ ಕೆಲಸದೊಂದಿಗೆ ಮಾತ್ರೆ 
ನೀವು ಸಂವಾದಿಸಿಕೊಂಡಾಗ, ನಿಮ್ಮ ಮನೋಧರ್ಮವು ವೇತನಕ್ಕಾಗಿ ಕೆಲಸಮಾಡುವ ನೌಕರನ ...' 
ಮನೋಧರ್ಮವಾದಾಗ, ನೀವು ಸಣ್ಣವರಾಗುತ್ತೀರಿ. ನಿಮ್ಮ ಕೆಲಸವು ಅದು ದೊಡ್ಡದಾಗಿದ್ದರೂ, 
ತಕ್ಕಪ್ರಮಾಣದಲ್ಲಿ ಸಣ್ಣದಾಗುತ್ತದೆ. ಏಕೆಂದರೆ ಮನುಷ್ಯ ಮತ್ತು ಅವನ ಕೆಲಸವನ್ನು ಕುರಿತ ಸತ್ಯ 
ಹೀಗಿದೆ : ನಿಜವಾಗಿ ದೊಡ್ಡ ಮನುಷ್ಯರು ಸಣ್ಣ ಕೆಲಸವನ್ನು ದೊಡ್ಡದನ್ನಾಗಿ ಮಾಡುತ್ತಾರೆ; ಸಣ್ಣ 
ಮನುಷ್ಯರಾದರೆ ನಿಜವಾಗಿ ಶ್ರೇಷ್ಠವಾಗಿರುವ ಕೆಲಸವನ್ನೂ ಸಣ್ಣದನ್ನಾಗಿ ಮಾಡಿಬಿಡುತ್ತಾರೆ. 
ಅಧಿಕಾರದ ಕುರ್ಚಿಯ ಮೇಲೆ, ಒಬ್ಬ ಜವಾನನಾಗಿ, ಅಥವಾ ಗುಮಾಸ್ತನಾಗಿ, ಅಥವಾ ಅಧಿಕಾರಿ 
ಯಾಗಿ ಕುಳಿತು ಆಯಾ ಕರ್ತವ್ಯಗಳನ್ನು ನಿರ್ವಹಿಸುತ್ತಿರುವಾಗ ನೀವು ನಿಮ್ಮ ಮೂಲಭೂತವೂ 
ಬೇರ್ಪಡಿಸಲಾಗದ್ದೂ ಆದ ಗೌರವ, ಗಾಂಭೀರ್ಯಗಳನ್ನು ನಿಮ್ಮ ತಾತ್ಕಾಲಿಕವಾದ ಕುರ್ಚಿಗೆ 
ಕೊಡುತ್ತೀರಿ; ಆದರೆ ಒಬ್ಬ ಸಾಮಾನ್ಯ ನೌಕರನಾಗಿ ಅಥವಾ ಕರ್ಮಚಾರಿಯಾಗಿ ಕಾರ್ಯ 
ನಿರ್ವಹಿಸುತ್ತಿರು ವಾಗ ಆ ಪೀಠವು ನಿಮಗೆ ತಾತ್ಕಾಲಿಕವಾದ ಗೌರವ ಮತ್ತು ಅಧಿಕಾರಗಳನ್ನು - 
ನೀಡುತ್ತದೆ, ಅಷ್ಟೆ. 
ಸ್ವತಂತ್ರರಾಗಿರುವ ಎಲ್ಲ ಜನರೂ ಈ ಸತ್ಯವನ್ನು ಅರಿತು ತಕ್ಕಂತೆ ನಡೆದುಕೊಳ್ಳುತ್ತಾರೆ. 
ಮನುಷ್ಯನು ಕರ್ತೃ, ಸಕಲ ಗೌರವ ಮರ್ಯಾದೆಗಳ ಕೇಂದ್ರ, ವಸ್ತುವಾಗಲಿ ವಿಷಯವಾಗಲಿ ಅಲ್ಲ. 
ಎಲ್ಲ ವಸ್ತುಗಳಿಗೂ ವಿಷಯಗಳಿಗೂ ಘನತೆಯನ್ನೂ ಗೌರವವನ್ನೂ ನೀಡುವವನು ಮನುಷ್ಯನೇ. 
ಇಂದು ಭಾರತದಲ್ಲಿ ಎಲ್ಲಾ ಕರ್ಮಚಾರಿಗಳಲ್ಲಿ ಎಲ್ಲಾ ನೌಕರರಲ್ಲಿ ಈ ಕ್ರಾಂತಿಕಾರಕ ಮನೋಧರ್ಮ 
ಪರಿವರ್ತನೆ ಆಗಬೇಕು. ಮೊದಲನೆಯ ಕ್ರಾಂತಿಯು ನಮಗೆ ರಾಜಕೀಯ ಸ್ವಾತಂತ್ರ್ಯವನ್ನು ತಂದು 
ಕೊಟ್ಟಿತು. ನಮ್ಮ ಘನತೆ ಬಹಿರಂಗವಾಗಿ ಮೇಲೇರಿತು. ಈಗ ಎರಡನೆಯ ಕ್ರಾಂತಿಯು ನಮ್ಮ 
ಘನತೆಯನ್ನು ಆಂತರಂಗಿಕವಾಗಿ ಮೇಲೇರಿಸುತ್ತದೆ. ಅದರಿಂದ ಸ್ವಾತಂತ್ರ್ಯವು ನಮ್ಮ ಜನರ ಪಾಲಿಗೆ 
ಅರ್ಥಪೂರ್ಣವೂ ಫಲಪ್ರದವೂ ಆಗುವಂತೆ ಮಾಡುತ್ತದೆ. ಅನೇಕ ಸಾರಿ ಈ ಮಾತನ್ನು ನಾನು 
ಸಂತೋಷವಾಗಿ ಹೇಳಿದ್ದೇನೆ : ಜವಾನನ ಕೆಲಸವನ್ನಾಗಲಿ ಗುಮಾಸ್ತನ ಕೆಲಸವನ್ನಾಗಲಿ ಅಧಿಕಾರಿಯ 
ಕೆಲಸವನ್ನಾಗಲಿ ಜವಾನ, ಗುಮಾಸ್ತ ಅಥವಾ ಅಧಿಕಾರಿಯ ಮನಸ್ಸಿನಿಂದ ಮಾಡಬೇಡಿ, ಸ್ವತಂತ್ರನಾದ 
ಪೌರನಮನಸ್ಸಿನಿಂದ ಮಾಡಿ. 


೧೩. ವ್ಯಕ್ತಿರಹಿತ ನಿಷ್ಠೆಯ ಅಗತ್ಯ 


ಈ ಮನೋಧರ್ಮದ ಕ್ರಾಂತಿಗೆ ಇನ್ನೆರಡು ಸದ್ಗುಣಗಳು ಪುಷ್ಟಿಕೊಡಬೇಕು. ಭಾರತದ ಯಾವುದೇ 
ಭಾಗದಲ್ಲಿ ಆಡಳಿತ ಸಿಬ್ಬಂದಿಯನ್ನು ಉದ್ದೇಶಿಸಿ ಭಾಷಣ ಮಾಡಿದರೂ ಇದನ್ನು ನಾನು ಒತ್ತಿಹೇಳು 
ತ್ತೇನೆ. ಈ ಸದ್ದುಣಗಳಲ್ಲಿ ಹೊಡಬನೆಯಪನ್ನುನ್ಯಹಿನಹಿತೃ ನಿಷ್ಕ ಎಂದು; ನಾನು ಕರೆದಿದ್ದೇನೆ. 


೬೪೨ 
ಇದು ವ್ಯಕ್ತಿಗೆ ಸಲ್ಲಿಸುವ ನಿಷ್ಠೆಗಿಂತ ಮೇಲಿನದು. ಒಬ್ಬ ವ್ಯಕ್ತಿಗೆ ನಾವು ನಿಷ್ಠೆ ತೋರಿಸುತ್ತಲೇ 
ಬಂದಿದ್ದೇವೆ. ಆ ಸಾಮರ್ಥ್ಯವನ್ನು ನಾವು ಅನಾರೋಗ್ಯಕರವಾದ ಮಟ್ಟಕ್ಕೆ ಏರಿಸಿದ್ದೇವೆ. ಆದರೆ ವ್ಯಕ್ತಿ 
ರಹಿತವಾದ ಒಂದು ಉದ್ದೇಶಕ್ಕೆ, ಒಂದು ಸಂಸ್ಥೆಗೆ, ಒಂದು ದೇಶಕ್ಕೆ ನಿಷೆತೋರಿಸುವ ಪೂರಕ 
ಸಾಮರ್ಥ್ಯದಿಂದ ಅದನ್ನು ಬಲಪಡಿಸಿದಾಗ ಆ ಅನಾರೋಗ್ಯಕರವಾದ ಅತಿರೇಕದ ಅಭಿವ್ಯಕ್ತಿ 
ಇರುವುದಿಲ್ಲ. ಕಳೆದ ಕೆಲವು ಶತಮಾನಗಳಲ್ಲಿ ನಮ್ಮ ನಿಷ್ಠೆ ವ್ಯಕ್ತಿಗಳಿಗೆ ಇರುತ್ತಿದ್ದಿತೇ: ಹೊರತು 
ಧೈೇಯಗಳಿಗಾಗಲಿ ಸಂಸ್ಥೆಗಳಿಗಾಗಲಿ ಅಲ್ಲ, ರಾಷ್ಟ್ರಕ್ಕಂತೂ ಅಲ್ಲವೇ ಅಲ್ಲ. ಎಷ್ಟು ಜನ ರಾಜರು, 
ಚಕ್ರವರ್ತಿಗಳು, ಮಿಲಿಟರಿ ಆಕ್ರಮಣಕಾರರು ಈ ದೆಹಲಿಯನ್ನು ಆಳಿದ್ದಾರೆ ; ಅವರಿಗೆ ನಿಷ್ಕಾವಂತ 
ಸೇವಕರಿದ್ದರು. ತಾವು ಪಡೆಯುವ ವೇತನಕ್ಕಾಗಿ ತಮ್ಮ ಒಡೆಯರಿಗೆ ಅವರು ಸೇವೆ ಸಲ್ಲಿಸುತ್ತಿದ್ದರು. 
ಆ ರಾಜ ಅಥವಾ ಚಕ್ರವರ್ತಿ ಮರಣ ಹೊಂದಿದಾಗ ಆ ಸಾವಿನೊಂದಿಗೆ ಇವರ ನಿಷ್ಠೆಯೂ ಸತ್ತು 
ಹೋಗುತ್ತಿದ್ದಿತು. ಇನ್ನೊಬ್ಬ ಒಡೆಯನಿಗೆ ಸಲ್ಲುವ ಇನ್ನೊಂದು ನಿಷ್ಠೆಯು ಪ್ರಾರಂಭವಾಗುತ್ತಿದ್ದಿತು. 
ರಾಜ್ಯ ಅಥವಾ ದೇಶಕ್ಕೆ ಸಲ್ಲುವ ವ್ಯಕ್ತಿರಹಿತನಿಷ್ಠೆಯನ್ನು ಕಾಣಲು ಸಾಧ್ಯವಿರಲಿಲ್ಲ. ನಮ್ಮ ಜನರ 
ಈ ದೌರ್ಬಲ್ಯವು ವಿದೇಶೀಯರಾದ ವಿಜೇತರಿಗೆ ತಿಳಿದಿದ್ದಿತು. ಆದ್ದರಿಂದಲೇ ಯುದ್ಧಗಳಲ್ಲಿ ಅವರು 
ಹೌದಾಗಳಲ್ಲಿ ಕುಳಿತ ರಾಜ ಅಥವಾ ಚಕ್ರವರ್ತಿ ಅಥವಾ ನಾಯಕನ ಮೇಲೆ ತಮ್ಮ ಬಾಣಗಳನ್ನು 
ಗುರಿಯಿಡುತ್ತಿದ್ದರು. ಆತ ಸತ್ತು ಹೋದ ತಕ್ಷಣವೇ, ನಿಷ್ಠೆಯ ಕೇಂದ್ರವು ಕಣ್ಮರೆಯಾದುದರಿಂದ 
ಸೈನ್ಯದ ನಿಷ್ಠೆಯೂ ಕರಗಿಹೋಗುತ್ತಿದ್ದಿತು. ಆದ್ದರಿಂದಲೇ ನಮ್ಮ ಯೋಧರಲ್ಲಿ ಮತ್ತು ಆಡಳಿತ 
ಗಾರರಲ್ಲಿ ಎಲ್ಲೋ ಕೆಲವು ದೇಶಭಕ್ತರನ್ನು ಬಿಟ್ಟರೆ ಕೂಲಿಗಾಗಿ ಅಥವಾ ವೇತನಕ್ಕಾಗಿ ದುಡಿಯು 
ವವರ ಸಂಖ್ಯೆಯೇ ಹೇರಳವಾಗಿತ್ತು. ಅವರು ತಮ್ಮ ನಿಷ್ಠೆಯನ್ನು ಯಾರು ಅಧಿಕವೇತನ 
ಕೊಡುವರೋ ಆ ಪಕ್ಷಕ್ಕೆ ಬದಲಾಯಿಸುತ್ತಿದ್ದರು. ಇದು ನಮ್ಮ ಇತ್ತೀಚಿನ ಇತಿಹಾಸದ 
ವಿಷಾದಕರ ಅಧ್ಯಾಯ ; ನಮ್ಮ ಜನರೆಲ್ಲರಿಗೂ ಈ ವಿಷಾದಕರ ಅಧ್ಯಾಯವು ತಿಳಿದಿರಬೇಕು; ಮತ್ತು 
ಅವರು ಎಂದಿಗೂ ಅದನ್ನು ಪುನಾರವರ್ತಿಸದಂತೆ ಶಪಥಮಾಡಬೇಕು ; ನೂತನವಾದ ಸಂಪೂರ್ಣ 
ವಾಗಿ ಬದಲಾದ ರಾಜಕೀಯ ವಾಸ್ತವತೆಗಳನ್ನೂ ಆಧುನಿಕ ಯುಗದ ಸಾಧ್ಯತೆಗಳನ್ನೂ ನಮ್ಮ 
ಸುಧೀರ್ಥ ಇತಿಹಾಸದಲ್ಲಿ ಅದರ ನೂತನ ಅಧ್ಯಾಯವು ತೆರೆದುಕೊಳ್ಳುತ್ತಿರುವುದನ್ನೂ ಅವರು 
ಗುರುತಿಸಬೇಕು. 

ಹಲವು ಶತಮಾನಗಳ ನಂತರ ಮೊತ್ತಮೊದಲ ಬಾರಿಗೆ ನಾವು ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನು 
ಸ್ಥಾಪಿಸಿದ್ದೇವೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳ ಹೊರತು ಮಿಕ್ಕಂತೆ ಸಮಸ್ತ ಭಾರತ 
ಉಪಖಂಡವನ್ನು ಅದು ಒಳಗೊಳ್ಳುತ್ತದೆ. ಅದು ತನ್ನ ಅಧಿಕಾರವನ್ನೂ ಶಕ್ತಿಯನ್ನೂ ಭಾರತದ 
ಜನರಿಂದ ಪಡೆಯುತ್ತದೆ. ನಮ್ಮಲ್ಲಿ ಸಣ್ಣ ಪುಟ್ಟ ಗಣರಾಜ್ಯಗಳಿದ್ದುವು, ಬುದ್ಧನ ಕಾಲದಲ್ಲಿದ್ದ : 
ವಜ್ಚಿಗಳಂತೆ, ಅದಕ್ಕಿಂತಲೂ ಮೊದಲು ವೇದಯುಗದಲ್ಲಿ ಜನರ "ಸಭಾ'ಗಳು ಮತ್ತು "ಸಮಿತಿಗಳು 
ಪ್ರಜಾಸತ್ತಾತ್ಮಕ ರಾಜಕೀಯ ಸಂಸ್ಥೆಗಳಾಗಿ ಕೆಲಸಮಾಡುತ್ತಿ ದ್ದವು. ಇಂದು ನಾವು ಒಂದು ಹೊಸ 


ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ರಕ್ಷಣಾ ವ್ಯವಸ್ಥೆಯ ಪಾತ್ರ ೬೪೩ 
ಕೈಕೆಳಗೆ ಕೆಲಸಮಾಡುತ್ತೇವೋ ಆ ನಾಯಕರಿಗೆ ನಿಷ್ಠೆಯನ್ನು ಬೆಳೆಸಿಕೊಳ್ಳಬೇಕು. ದೇಶವನ್ನು 
ಬಲಪಡಿಸಲು ಈ ಎರಡೂ ನಿಷ್ಠೆಗಳು ಅಗತ್ಯವಾಗಿವೆ. ಭಾರತದ ಎಲ್ಲಾ ಭಾಗಗಳಲ್ಲೂ ಅನೇಕ 
ವೇಳೆ ನಾವು ವ್ಯಕ್ತಿರಹಿತ ನಿಷ್ಠೆಯ ಅಭಾವವನ್ನೂ ವ್ಯಕ್ತಿನಿಷ್ಠೆಯ ದಬ್ಬಾಳಿಕೆಯನ್ನೂ ನೋಡುತ್ತೇವೆ. 
ಈ ಹೆಸರಿನ ವ್ಯಕ್ತಿಯು ಸಂಸ್ಥೆಯ ಮುಖ್ಯಸ್ಥನಾಗಿದ್ದಾಗ ನಾನು ಬಹಳ ಆಸಕ್ತಿಯಿಂದ ಕೆಲಸಮಾಡು 
ತ್ತಿದ್ದೆ, ಈಗ ಅವನು ಇಲ್ಲಿ ಇಲ್ಲವಾದ್ದರಿಂದ ನನಗೂ ಆಸಕ್ತಿ ಕಳೆದುಹೋಗಿದೆ ಎಂದು ಜನರು 
ಹೇಳುತ್ತಿರುವುದನ್ನು ಕೇಳುತ್ತೇನೆ. ಇಂತಹ ವ್ಯಕ್ತಿಗಳು ತಮ್ಮಲ್ಲೇ ಕೇಳಿಕೊಳ್ಳಬೇಕು : ಸಂಸ್ಥೆಯ 
ಮುಖ್ಯಸ್ಥರು ಬರಬಹುದು, ಹೋಗಬಹುದು, ಸಂಸ್ಥೆಮಾತ್ರ ಉಳಿದಿರುತ್ತದೆ. ಅದು ಮಾನವಕಲ್ಮಾಣ 
ಕ್ಕಾಗಿ ಮೀಸಲಾದ ಸಂಸ್ಥೆಯಾಗಿದ್ದ ಪಕ್ಷದಲ್ಲಿ ನಾನೇಕೆ ಸಂಸ್ಥೆಗೆ ನಿಷ್ಠನಾಗಿ ಆಸಕ್ತಿಯಿಂದ ಸೇವೆ 
ಸಲ್ಲಿಸಬಾರದು ? 

ನಿಮ್ಮ ದೇಶದ ಹದಿನೆಂಟನೆಯ ಶತಮಾನದ ಹತ್ತೊಂಬತ್ತನೆಯ ಶತಮಾನದ ಮೊದಲ ಭಾಗದ 
ಇತಿಹಾಸವನ್ನು ಅಧ್ಯಯನ ಮಾಡಿದಾಗ ನಿಮಗೆ ಈ ವ್ಯಕ್ತಿರಹಿತ ನಿಷ್ಠೆ ಎಂಬ ಮೌಲ್ಯದ ಮಹತ್ವವು 
ಅರ್ಥವಾಗುತ್ತದೆ. ಬ್ರಿಟಿಷರು ಮೊದಲು ವಾಣಿಜ್ಯದ ಮೂಲಕ, ಆಮೇಲೆ ಸೇವಾಶಕ್ತಿಯಿಂದ, 
ಆಮೇಲೆ ರಾಜಕೀಯವಾಗಿ ಒಂದು ನೆಲೆಯನ್ನೂ ಅನಂತರ ನಮ್ಮ ದೇಶದ ಪ್ರಭುತ್ವವನ್ನೂ ಗಳಿಸಲು 
ಪ್ರಯತ್ನ ಪಡುತ್ತಿದ್ದಾಗ ನಮ್ಮ ನಿಷ್ಠೆ ವ್ಯಕ್ತಿಗತವಾಗಿತ್ತು. ಅವರದು ವ್ಯಕ್ತಿರಹಿತವಾಗಿತ್ತು, ಜೊತೆ 
ಯಲ್ಲೇ ಅವರ ನಾಯಕರಿಗೆ ನಿಷ್ಠೆಯೂ ಸೇರಿತ್ತು. ಅವರ ಮುಖ್ಯವಾದ ನಿಷ್ಮೆ ಈಸ್ಟ್‌ಇಂಡಿಯಾ 
ಕಂಪೆನಿಗೆ ಮತ್ತು ಬ್ರಿಟಿಷ್‌ ಸಾಮ್ರಾಜ್ಯಕ್ಕೆ. ಅಧಿಕಾರಿಗಳು, ಗುಮಾಸ್ತರು, ಯೋಧರು, ವ್ಯವಹಾರ 
ತಜ್ಞರು, ಸೇನಾನಾಯಕರು ಬ್ರಿಟಿಷ್‌ ದ್ವೀಪಗಳಿಂದ ತಂಡೋಪತಂಡವಾಗಿ ಬಂದರು. ತಮ್ಮ ತಮ್ಮ 
ಕ್ಷೇತ್ರಗಳಲ್ಲಿ ಪೂರ್ಣ ಶಕ್ತಿಯಿಂದ ಹಾಗೂ ನಿಷ್ಠೆಯಿಂದ ದುಡಿದರು. ಕಂಪೆನಿಯನ್ನು ಬಲಪಡಿಸಿ 
ದರು. ಸಾಮ್ರಾಜ್ಯವನ್ನು ಹಂತಹಂತವಾಗಿ ಕಟ್ಟಿದರು. ಅವರಲ್ಲಿ ಕೆಲವರು ಖಾಸಗಿಯಾಗಿ ಸಂಪತ್ತನ್ನು 
ಶೇಖರಿಸಿಕೊಂಡರು, ಆದರೆ ಎಂದೂ ಕಂಪೆನಿಯನ್ನಾಗಲಿ ಸಾಮ್ರಾಜ್ಯವನ್ನಾಗಲಿ ದುರ್ಬಲಗೊಳಿಸುವ ' 
ಮೂಲಕ ಆ ಕೆಲಸ ಮಾಡಲಿಲ್ಲ. ಈ ವ್ಯಕ್ತಿರಹಿತನಿಷ್ಠೆ ಎನ್ನುವುದೇನೆನ್ನುವುದನ್ನು ನೀವು ಅಲ್ಲಿ 
ನೋಡಬಹುದು. ಅದರ ಬಗೆಗೆ ಏನನ್ನೂ ತಿಳಿದಿರದ, ವೈಯಕ್ತಿಕ ಆಸೆ ಆಕಾಂಕ್ಲೆಗಳಿಂದ, ಮಾರಕ 
ಸಂಘರ್ಷಗಳಿಂದ ತಮ್ಮನ್ನೇ ದುರ್ಬಲಗೊಳಿಸಿಕೊಂಡ, ತಮ್ಮ ದೇಶವನ್ನು ವಿದೇಶೀಯರಿಗೆ 
ಮಾರಿಬಿಟ್ಟ ನಮ್ಮಂತಹ ಜನರನ್ನು ಬಲಿಕೊಟ್ಟು ಅದನ್ನು ಅವರು ಸಾಧಿಸಿದರು. ಭಾರತದಲ್ಲಿ 
ಬ್ರಿಟಿಷ್‌ ನೀತಿಯ ಮುಂದುವರಿಕೆ ಹೇಗಿದ್ದಿತೆಂಬುದನ್ನು ನೀವು ಗುರುತಿಸಿ ನೋಡಬಹುದು. ನಟನಲ್ಲಿ 
ಬದಲಾವಣೆಯಾಯಿತು, ಆದರೆ ನಾಟಕದ ವಸ್ತುವಿನಲ್ಲಿ ಆಗಲಿಲ್ಲ, ಅದು ಸ್ಥಿರಗತಿಯಲ್ಲಿ 
ಮುಂದುವರಿಯಿತು. ಆ ಸ್ಥಿರ ಪ್ರಗತಿಗೆ ಪೋಷಣೆ ಬಂದದ್ದು ಬ್ರಿಟಿಷ್‌ ಚಾರಿತ್ರ್ಯದ ಬಲದಿಂದ. 
ಅವರು ಸ್ವತಂತ್ರರಾದ, ಆದ್ದರಿಂದ ಸಂಯಮವಿದ್ದ ಜನ; ಅವರು ತಮ್ಮ ದೇಶವನ್ನು ಪ್ರೀತಿಸು 
ತ್ತಿದ್ದರು. ಅವರು ಸ್ವಾಮಿ ವಿವೇಕಾನಂದರ ಮಾತುಗಳಲ್ಲಿ "ಆತ್ಮಗೌರವಯುತ ವಿಧೇಯತೆ'ಯ 
ಸಾಮರ್ಥ್ಯವನ್ನು ಪಡೆದಿದ್ದರು. ಇದಕ್ಕೆ ವೃತಿರಿಕ್ತವಾಗಿ ಆಗ ನಾವು, ಅನೇಕರು ಈಗಲೂ, ಇನ್ನೊಬ್ಬ 
ರಿಗೆ ವಿಧೇಯವಾಗಿರುವಾಗ ಆತ್ಮಗೌರವದ ಭಾವನೆಯೇ ಇಲ್ಲದೆ ಹಲ್ಲುಗಿಂಜುತ್ತಲೂ, ಇತರರನ್ನು 
ಆಳುವಾಗ ಗರ್ವಿಷ್ಠರಾಗಿ, ಉದ್ಧಟತೆಯಿಂದಲೂ ವರ್ತಿಸುತ್ತೇವೆ. ಆಜ್ಞೆ ಮಾಡಿಸಿಕೊಂಡವನ 
ಆತ್ಮಗೌರವವನ್ನೂ ಘನತೆಯನ್ನೂ ನಾಶ ಮಾಡುತ್ತೇವೆ. ಇದಲ್ಲದೆ ಬೇರೆ ಯಾವುದೇ ಗುಣವು 

,ಸ್ವತಂತ್ರರಾದ ಜನರನ್ನು ಸ್ವತಂತ್ರರಲ್ಲದವರಿಂದ ಬೇರ್ಪಡಿಸಿ ತೋರಿಸುವುದಿಲ್ಲ. 

,ಕೆಲವು ದಿನಗಳ ಹಿಂದೆ ಚಂಡೀಗಢದ ಶ್ರೀ "ಮ' ಟ್ರಸ್ಟ್‌ ಪ್ರಕಟಿಸಿದ ಒಂದು ಪುಸ್ತಕವನ್ನು 
ನಾನು ಓದುತ್ತಿದ್ದೆ ಆದರ ಶೀರ್ಷಿಕೆ 0002116 Apostle ೫0729101 4. Continuation 


೬೪೪ 


of Ms 6050610/511 Ramakrishna : Indian Culture in Practice-ನಾಲ್ಕನೆಯ ಸಂಪುಟ, 

ಅದರಲ್ಲಿ ಇಂಗ್ಲಿಷ್‌ ಸಾಹಿತ್ಯ ಪರಿಣತಿಯಿದ್ದ ಮಹೇದ್ರನಾಥಗುಪ್ತರು ಡ್ಕೂಕ್‌ ಆಫ್‌ ವೆಲ್ಲಿಂಗ್‌ 

ಟನ್ನಿನ ಚಾರಿತ್ರ್ಯವನ್ನೂ ಪ್ರಾಮಾಣಿಕತೆಯನ್ನೂ ಕುರಿತು ಹೇಳುತ್ತಾರೆ. ಭಾರತದಲ್ಲಿ ಆತ ನಡೆಸಿದ 

ಸೈನಿಕ ಕಾರ್ಕಾಚರಣೆಗಳಿಂದ ಬ್ರಿಟಿಷ್‌ ಸಾಮ್ರಾಜ್ಯದ ವಿಸ್ತಾರ ಸಾಧ್ಯವಾಯಿತು. ಆಮೇಲೆ ೧೮೧೪ರಲ್ಲಿ 

ಅವನು ವಾಟರ್‌ ಲೂನಲ್ಲಿ ನೆಪೋಲಿಯನ್ನನನ್ನು ಸೋಲಿಸಿದನು. "ಮ' ಅವರ ಮಾತುಗಳು ಹೀಗಿವೆ 

(ಪು. ೧೦೨-೧೦೩) : '` 

ವೆಲ್ಲಿಂಗ್‌ಟನ ಲಾರ್ಡ್‌ ವಲ್ಲೆಸ್ತಿಯ ಸಹೋದರ. ಅವನು ಆಗ ದಬ್ಬನಿನಲ್ಲಿ ಯುದ್ಧ 

ಮಾಡುತ್ತಿದ್ದನು. ನಿಜಾಮನು ಒಂದುದಿನ ತನ್ನ ಪ್ರಧಾನಮಂತ್ರಿಯನ್ನು ವೆಲ್ಲಿಂಗ್‌ಬನ್ನಿನ ಬಳಿ? 
ಕಳುಹಿಸಿದನು. ಮಂತ್ರಿ ನುಡಿದನು : “ಸ್ವಾಮಿ, ನಿಮ್ಮ ಮನರಂಜನೆಗಾಗಿ ಇದೋ ಇಲ್ಲಿ 
ಹದಿನ್ಗೆದು ಲಕ್ಷ ರೂಪಾಯಿಗಳಿವೆ ಸ್ವಲ್ಪ ನಮಗೆ ಅನುಕೂಲವಾಗುವಂತೆ (ಬ್ರಿಟಿಷರೊಂದಿಗೆ 
ಸಂಧಾನದಲ್ಲಿ) ಮಾಡಿ ಕೊಡಬೇಕು.” ವೆಲ್ಲಿಂಗ್‌ಟನ್‌ “ಗುಡ್‌ಬೈ” ಎಂದು ಹೇಳಿಬಿಟ್ಟನು. 
ಯಾವುದೇ ಔಪಚಾರಿಕತೆಯೂ ಇಲ್ಲದೆ ಮಂತ್ರಿಯನ್ನು ಅವನು ಕಳಿಸಿಬಿಟ್ಟನು ಎಂದು ಅದರ 
ಅರ್ಥ. 

“ಇದು ಒಂದು ಕಡೆ ಇನ್ನೊಂದು ಕಡೆ ಏನಾಯಿತು? ವೆಲ್ಲಿಂಗ್‌ಟನ್‌ನು ಇಂಗ್ಲೆಂಡಿನಲ್ಲಿ 
ಒಬ್ಬ ಸುಂದರಿಯನ್ನು ಪ್ರೀತಿಸುತ್ತಿ ದ್ದನು. ಧನಾಭಾವದಿಂದಾಗಿ ಅವನು ಆಕೆಯನ್ನು ಮದುವೆ 
ಯಾಗಲು ಸಾಧ್ಯವಿರಲಿಲ್ಲ. ಎಂಥ ಶುದ್ಧ ಚಾರಿತ್ರ, ಎಂಥ ಉತ್ಕಟ ಪ್ರಾಮಾಣಿಕತೆ! ಅವನು 
ಈ ದೇಶಕ್ಕೆ ಬಂದಿದ್ದು ದೇ ಧನಸಂಪಾದನೊಗ್ಗಿ ಹಣವನ್ನು ದುಡಿದು ಸಂಗ್ರಹಿಸಿ ಆಮೇಲೆ 
ತಾನು ಪ್ರೀತಿಸಿದ್ದ ಆ ತರುಣಿಯನ್ನು ವಿವಾಹವಾಗುವ ಸಲುವಾಗಿ ಭಾರೀ ಮೊತ್ತದ ಹಣ 
ಅವನಕ್ಕೆಗೆನಿಲುಕುವಷ್ಟು. ಹತ್ತಿರಕ್ಕೆ ಬಂದಿತು. ಆದರೆ ಅದನ್ನು ಸ್ವೀಕರಿಸಲು ಅವನು ಒಪ್ಪಲಿಲ್ಲ. 
ಏಕೆಂದರೆ ಅದು ಕಳಂಕದ ಹಣ-- ಅವನಲ್ಲಿದ್ದ ಒಳ್ಳೆಯ ಗುಣ ಇದೊಂದೇ ಏನು ? ಅಲ್ಲ. 
ಇನ್ನೂ ಇದ್ದುವು ಬೇಕಾದಷ್ಟು ಹಣವನ್ನು ಸಂಪಾದಿಸಿಕೊಂಡು ಅವನು ತನ್ನ ತಾಯ್ದಾಡಿಗೆ 
ಹಿಂದಿರುಗಿದನು. ತಾನು ಪ್ರೀತಿಸಿದ್ದ ಆ ತರುಣಿಯ ಬಳಿಗೆ ಹೋದಭು. ಆದರೆ ಅವಳು ಹೊರಕ್ಕೆ 
ಬರಲಿಲ್ಲ. ಹೇಗೆ ಬಂದಾಳು? ಸಿಡುಬು ಎರಗಿ ಅವಳ ಮುಖವನ್ನು ವಿಕಾರಗೊಳಿಸಿಬಿಟ್ಟಿದ್ದಿ ತು. 
ಅವಳಿಗೆ ತುಂಬಾ ನಾಚಿಕೆಯೆನಿಸಿತ್ತು. ವಲ್ಲಿಂಗ್‌ಟನ್‌ನಿಗ! ಎಲ್ಲಾ ವಿವರ ತಿಳಿಯಿತು. ಹೊರಕ್ಕೆ 
ಬರಲೇಬೆಕೆದು ಹಟ ಹಿಡಿದನು. ಹುಡುಗಿ ಬಂದಳು ಮುಖಕ್ಕೆ ಒಂದು ಮುಸುಕು ಹಾಕಿಕೊಂಡಿ 
ದಳು. ಅವನು ಮುಸುಕನ್ಫು ಎಳೆದುಹಾಕಿ ಹೇಳಿದನು: “ನಾನು ನಿನ್ನ ಗುಣಗಳನ್ನು ಮದುವೆ 
ದ ಸ್ತ ಸೌಂದರ್ಯವನ್ನಲ್ಲ. ” ಬೇರೊಬ್ಬ ಕನ್ನೆಯನ್ನು ಮದುವೆ ಮಾಡಿಕೊಳ್ಳ 

ವ ನೊರ : 6 
ಬ ದಷ್ಟೂ ಅವನೂ ಪಟ್ಟು ಹಿಡಿದನು. ಕೊನಗೆ ಅವಳನ್ನೇ 


ಆದ್ದರಿಂದ ನಮ್ಮ ಜನ್ನರ್ರು ವಿಶೇಷವಾಗಿ, ಸಾಪನಜನಿಕುಸೆಕ ಗ ಸಿಗ ಯಾವುದೇ 
ರೀತಿಯ ಸಂಬಂಧವಿರುವವರು ಈ ವ್ಯಕ್ತಿರಹಿತ ನಿಷ್ಠೆ-ಎಂಬ ಸದ್ಗುಣವನ್ನು ಸಂಪಾದಿಸುವುದು 


ಅತ್ಯಂತ ಮುಖ್ಯ ಎಂದು ನಾನು ಪರಿಗಣಿಸುತ್ತೇನೆ. ನಮ್ಮ ಪ್ರಜಾಸತ್ತಾತ್ಮಕ ಸರಕಾರವೆಂಬ ಎಳೆಯ 
ಸಸಿಯು ಆಗಾಧವೂ ಫಲಪ್ರದವೂ ಆದ ಹೆಮ್ಮರವಾಗಿ ಬೆಳೆಯಲು ಇದು ಅತ್ಯಂತ ಮುಖ್ಯವಾಗಿದೆ. 


೧೪. ಕಲ್ಪನಾ ಸಹಾನುಭೂತಿಯ ಅಗತ್ಯ 


ಇಂದು ನಮ್ಮ ಜನರು ಬೆಳೆಸಿಕೊಳ್ಳಬೇಕಾಗಿರುವ ಎರಡನೆಯ ಸದ್ಗುಣವನ್ನು ಕಲ್ಪನಾ 
ಸಹಾನುಭೂತಿ (17285108116 Sympathy) ಎಂದು ನಾನು ಕರೆದಿದ್ದೇನೆ. ಅನೇಕ ಜನರಿಗೆ ನೇರಮುಗಿ 
ದಯೆ ತೋರಿಸುವ ಶಕ್ತಿಯಿದೆ, ಎದುರಿಗಿರುವವರ ನೋವು-ಮಿಡಿತಗಳಿಗೆ ಸ್ಪಂದಿಸುವ ಶಕ್ತಿಯಿದೆ. 
ಆದರೆ ಒಬ್ಬ ಪೌರನಿಗೆ ಇದು ಸಾಲದು. ಜವಾನರು, ಗುಮಾಸ್ತರು, ಅಧಿಕಾರಿಗಳು, ಮತ್ತಿತರ ಎಲ್ಲಾ 
ಬಗೆಯ ಆಡಳಿತ ಸಿಬ್ಬಂದಿಗೆ ಇದು ಸಾಲದು. ನರಳುತ್ತಿರುವ ಮನುಷ್ಯನೆದುರಿಗೆ ಒಂದು ನಾಣ್ಯವನ್ನು 
ಎಸೆದು ಹೋಗುವುದು ಒಂದು ವಿಚಾರ. ಆದರೆ, ಈ ಬಡಪಾಯಿ ಏಕೆ ಇಲ್ಲಿದ್ದಾನೆ ? ಬಡತನ, 
ಭಿಕ್ಷಾಟನೆಗಳನ್ನು ಉತ್ಪಾದಿಸುವ ನಮ್ಮ ಸಮಾಜದಲ್ಲಿರುವ ದೋಷ ಯಾವುದು ? ಈ ಕೆಡುಕುಗಳ 
: ಮೂಲವನ್ನು ಹುಡುಕಿ ಅವುಗಳನ್ನು ಕಿತ್ತೆಸೆಯುವುದು ಹೇಗೆ? ಮೊದಲಾದ ಪ್ರಶ್ನೆಗಳನ್ನು ಕೇಳಿಕೊಳ್ಳು 
ವುದು ಬಹುಮುಖ್ಯವಾದ, ಮೂಲ ಭೂತವಾದ ಚಿಂತನೆ. ಅದರಲ್ಲಿ ಕಲ್ಪನಾ ಸಹಾನುಭೂತಿಯು 
ಬಹು ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಸ್ವಾಮಿ ವಿವೇಕಾನಂದರು ಈ ಮೂಲಚಿಂ 
ಆಧುನಿಕಯುಗದಲ್ಲಿ ನಮ್ಮ ದೇಶದಲ್ಲಿ ಹರಡಿದರು. ಅವರು ಕೇಳಿದರು : ಮಿಲಿಯಸಟ್ಟಲೆ 
ಬಡಜನರಿರುವ ನಮಗೆ ಏನಾಗಿದೆ ? ನಮ್ಮ ದೇಶದಲ್ಲಿ ಒಂದು ನಾಯಿ ಕೂಡ ಹಸಿವೆಯಿಂದ 
ಬಳಲಬೇಕು ಏಕೆ ? ಇಂತಹ ಪರಿಸ್ಥಿತಿಗಳು ರೂಪುಗೊಳ್ಳಬೇಕಾದರೆ ನಮ್ಮ ಆಲೋಚನೆಯಲ್ಲಿ 
ಮತ್ತು ನೀತಿಗಳಲ್ಲಿ ಏನೋ ದೋಷವಿರಲೇಬೇಕು. ಅವರು ಈ ಮಾತನ್ನು ಕೂಡಿಸಿದರು : ನನ್ನ 
ದೇಶದಲ್ಲಿ ಒಂದು ನಾಯಿಯು ಹಸಿವೆ ಯಿಂದ ನರಳಿದರೆ, ನನ್ನ ಧರ್ಮವು ಆ ನಾಯಿಗೆ 
ಕೊಡುವುದು; ತಮ್ಮ ಗುರು ಶ್ರೀರಾಮಕೃಷ್ಣರು ಹೇಳುತ್ತಿದ್ದ ಈ ಮಾತನ್ನು ಅವರು ನೆನೆದರು: 
ಧರ್ಮವು ಹಸಿದ ಹೊಟ್ಟೆಗಳಿಗಲ್ಲ ! ಸ 
ಕಲ್ಪನಾ ಸಹಾನುಭೂತಿಯೆಂಬ ಈ ಸದ್ಗುಣವು ಅತ್ಯಂತ ಮುಖ್ಯವಾದದ್ದು. ವಿಶೇಷವಾಗಿ, 
ಕೇಂದ್ರ, ರಾಜ್ಯ ಅಥವಾ ಸ್ಥಳೀಯ ಆಡಳಿತದ ವಿವಿಧ ರೂಪಗಳ ಹತ್ತು ಹಂತಗಳ ಜೊತೆ 
ಸಂಬಂಧವುಳ್ಳ ಎಲ್ಲರಿಗೂ ಮಹತ್ವದ್ದು. ಅಭಿವೃದ್ಧಿಶೀಲವಾದ ಒಂದು ಆಡಳಿತವನ್ನು ಮರದ 
ಕೊರಡಿನಂತೆ ಜಡವಾದ ಆಡಳಿತದಿಂದ ಬೇರ್ಪಡಿಸಿ ತೋರಿಸುವುದು ಈ ಸದ್ಗುಣವೇ. ಆಡಳಿತವು 
ಮಾನವ ಸಮಸ್ಯೆಗಳನ್ನು ಕುರಿತು ವ್ಯವಹರಿಸುವುದು ವಾಸ್ತವ ಸನ್ನಿವೇಶಗಳಿಂದ ದೂರದಲ್ಲಿರುವ 
ಕಚೇರಿಗಳಲ್ಲಿ. ನಗರದ, ಜಿಲ್ಲಾವ್ಯಾಪ್ತಿಯ ದೇಶವ್ಯಾಪ್ತಿಯ ಸಮಸ್ಯೆಗಳು ಗುಮಾಸ್ತರು ಮತ್ತು 
ನೌಕರರ ಎದುರಿಗೆ ಬರುವುದು ಜನರ ಅರ್ಜಿಗಳು, ಮನವಿಗಳು ಮತ್ತು ದೂರುಗಳ ಮೂಲಕ. 
ಅವುಗಳನ್ನು ನೀವು ನಿಮ್ಮ ಮೇಜಿನ ಮೇಲಿನ ಕಡತಗಳಲ್ಲಿ ನೋಡುತ್ತೀರಿ. ಯಾವುದೇ ಸಮಸ್ಯೆಯನ್ನು 
ಅಥವಾ ಯಾತನೆಯನ್ನು ನೀವು ನೇರವಾಗಿ ನೋಡುವುದಿಲ್ಲ. ಅದ್ದರಿಂದ ಸಾಮಾನ್ಯವಾದ ಗಟ್ಟಿ 
ರೂಪದ ಸಹಾನುಭೂತಿಯು ಅಂತಹ ಸನ್ನಿವೇಶದಲ್ಲಿ ನಮಗೆ ಸಹಾಯಮಾಡುವುದಿಲ್ಲ. ದೂರದ 
ಸನ್ನಿವೇಶವನ್ನು ಅರ್ಥ ಮಾಡಿಕೊಳ್ಳುವ, ಅರಿಯುವ, ಅದಕ್ಕೆ ಪ್ರತಿಸ್ಪಂದಿಸುವ ಸಾಮರ್ಥ್ಯ 
ಬರಬೇಕಾದರೆ ಈ ಕಲ್ಪನಾ ಸಹಾನುಭೂತಿ ನಿಮಗೆ ಅತ್ಯಗತ್ಯ. ನೀವು ಕೇವಲ ಕುಟುಂಬಕ್ಕೆ ಸೀಮಿತ 
ನಾದ ಗೃಹಸ್ಥನಾಗಿದ್ದರೆ ಆ ಸಾಮರ್ಥ್ಯವು ಎಂದಿಗೂ ಬರುವುದಿಲ್ಲ. ನೌಕರಿಯನ್ನು ಅರಸು 
ತ್ತಿರುವ, ನೌಕರಿ ಸಿಕ್ಕಿದ ವ್ಯಕ್ತಿಯಾದರೆ, ನೌಕರನಾಗಿದ್ದರೆ ಕೂಡ ಸಾಲದು. ನೀವು ಪೌರರಾಗಬೇಕು. 
ಆಧ್ಯಾತ್ಮಿಕವಾಗಿ ಪೌರನಾಗಿ ಬೆಳೆದಿರುವ ಗೃಹಸ್ಸನಾಗಬೇಕು; ಆ ಪೌರತ್ವದ ಅರಿವು ತನಗೆ ತಾನೇ 
0 


C-0. Jangamwadi Math Collection. Digitized by eGangotri 


೬೪೬ 


ಈ ಕಲ್ಪನಾ ಸಹಾನುಭೂತಿಯ ಸಾಮರ್ಥ್ಯವನ್ನೂ ಅದರ ಉಪ-ಉತ್ಪನ್ನವಾದ ಸೇವಾಭಾವನೆ ಮತ್ತು 
ಅರ್ಪಣಾ ಮನೋಭಾವವನ್ನೂ ಒದಗಿಸುತ್ತದೆ. ನಾವು ಕಲ್ಸನಾಶಕ್ತಿಯಿರುವ ಜನ; ವಿಪುಲವಾಗಿ 
ಭಾವಾವೇಶವುಳ್ಳವರು. ಆದರೆ ಸ್ವಾರ್ಥತೆ; ರಾಜಕೀಯ, ಚಲನಚಿತ್ರ ಮತ್ತು ಕ್ರೀಡೆ ಮೊದಲಾದ 
ಕ್ಷೇತ್ರಗಳಲ್ಲಿ ಸಂಯಮರಹಿತ ವ್ಯಕ್ತಿಪೂಜೆ ಇವುಗಳಿಗೆ ಅದು ಸೀಮಿತವಾಗಿದೆ. ಪೌರತ್ವದ ಅರಿವು 
ಭಾವನಾತ್ಮಕ ಶಕ್ತಿಗಳನ್ನು ಬಿಡುಗಡೆಮಾಡಿ ಅವುಗಳನ್ನು ಶುದ್ಧಪಡಿಸುತ್ತದೆ; ನಿಮ್ಮನ್ನು ಶುಷ್ಕ 
ಜಡ ಆಡಳಿತ ಶಾಹಿಯ ಒಂದು ಅಂಗವಾಗಿಸದೆ ಚಲನಶೀಲ, ಅಭಿವೃದ್ಧಿಶೀಲ ಆಡಳಿತದ ಒಂದು 
ಜೀವಶಕ್ತಿಯಾಗುವಂತೆ ಮಾಡುತ್ತದೆ. ನೀವು ಅಂತಹ ಜೀವಶಕ್ತಿಯಾದಾಗ ನಿಮ್ಮ ಎದುರಿಗಿರುವ 
ಫೈಲುಗಳೂ ಸಜೀವವಾಗುತ್ತವೆ. ತಮ್ಮ ಮೂಲಕ ಹೇಳಬಯಸುತ್ತಿರುವ ಮಾನವೀಯ ಸಮಸ್ಯೆ 
ಗಳನ್ನು ಕುರಿತು ಮಾತನಾಡುತ್ತೇವೆ. ನಿಮ್ಮಲ್ಲಿ ಕಲ್ಪನಾಸಹಾನುಭೂತಿಯನ್ನೂ ಆ ಮಾನವೀಯ ' 
ಸಮಸ್ಯೆಗಳಿಗೆ ಮಾನವೀಯವಾಗಿಯೇ ಸ್ಪಂದಿಸಬೇಕೆಂಬ ಬಯಕೆಯನ್ನೂ ನಿಮ್ಮಲ್ಲಿ ಕೆರಳಿಸುತ್ತವೆ. 
ಇಂದು ನಮ್ಮ ದೇಶವು ಈ ಆಧ್ಯಾತ್ಮಿಕ ಸದ್ಗುಣಗಳ ಮತ್ತು ಮಾನವೀಯ ಗುಣಗಳ ಕೊರತೆ 
ಯಿಂದಾಗಿ ಎಲ್ಲ ಹಂತಗಳ ಆಡಳಿತದಲ್ಲೂ ನಾವು ಸಕ್ರಿಯತೆಯನ್ನು, ಚಲನಶೀಲತೆಯನ್ನು ಶಕ್ತಿ- 
ಸತ್ವಗಳನ್ನು ಕಾಣದಂತಾಗಿದೆ. ಈ ಶತಮಾನದ ಉಳಿದಿರುವ ಹದಿನಾರು ವರ್ಷಗಳಲ್ಲಾದರೂ 
ಮಾನವೀಯ ಬೆಳವಣಿಗೆಯಲ್ಲಿ ವೇಗವನ್ನು ಸಾಧಿಸಲು ಅನುಕೂಲವಾಗುವಂತೆ ಈಗಾಲದರೂ 
ಈ ಸದ್ಗುಣಗಳನ್ನು ಬೆಳೆಸಿಕೊಳ್ಳುವುದು ಅಗತ್ಯವಾಗಿದೆ. 
ದುರ್ಬಲವರ್ಗಗಳ ಸಮಸ್ಯೆಗಳನ್ನು ಕುರಿತು ವ್ಯವಹರಿಸುವಾಗ ಈ ಕಲ್ಪನಾ ಸಹಾನುಭೂತಿಯ 
ಆವಶ್ಯಕತೆ ನಿಮಗೆ ಹೆಚ್ಚಾಗಿದೆ. ಆದರೆ ಇಂದು ಅವರನ್ನು ಅತ್ಯಂತ ನಿರ್ಲಕ್ಷ್ಯದಿಂದ ಉದಾಸೀನತೆ 
ಯಿಂದ ನೋಡಲಾಗುತ್ತಿದೆ. ಅವರನ್ನೂ ಇತರರನ್ನೂ ವಿಧವಿಧವಾದ ದಬ್ಬಾಳಿಕೆಗೆ, ದಮನಕ್ಕೆ ಗುರಿ 
ಮಾಡಲಾಗುತ್ತಿದೆ. ಒಂದು ಕಟ್ಟಡದ ನಕ್ಸೆಯ ಮಂಜೂರಾತಿ, ವಿದ್ಯುತ್ತು ಅಥವಾ ನೀರಿನ ಸಂಪರ್ಕ, 
ಕೊನೆಗೆ ವೇತನ ಅಥವಾ ಪೆನ್‌ಶನ್‌ ಪಡೆಯುವಿಕೆ ಇಂತಹ ಚಿಕ್ಕಪುಟ್ಟ, ಆದರೆ ತುರ್ತಾದ ಸಂದರ್ಭ 
ಗಳಲ್ಲೂ ಕಡ್ಡಾಯವಾಗಿ ಲಂಚಕೊಡಬೇಕಾಗಿದೆ. ಇವು ಬಹಳ ತೀವ್ರವಾದ ಕೆಡುಕುಗಳು ; ಬೇರೆ 
ಯಾವ ದೇಶದಲ್ಲೂ ಕಾಣದಂಥವು ಎಂಬುದನ್ನು ನಮ್ಮ ಜನರು ಅರ್ಥಮಾಡಿಕೊಳ್ಳಬೇಕು. ನಮ್ಮ 
ದೇಶದಲ್ಲಿ ಮಾತ್ರ ಇವು ವ್ಯಾಪಕವಾಗಿ ಹರಡಿವೆ, ನಮ್ಮ ದೇಶದ ಮೇಲಿನ ಕಳಂಕದ ಕಲೆಯಾಗಿವೆ, 
ಸಾಮಾಚಿಕ ಪ್ರಗತಿಗೆ ಬಹುದೊಡ್ಡ ತಡೆಗೋಡೆಯಾಗಿವೆ. ಈ ನಿರ್ಲಕ್ಷ್ಯ ಹಾಗೂ ಮಾನವೀಯ 
ಕಳಕಳಿ ಇಲ್ಲದ ಸ್ಥಿತಿಯು ಧಾರ್ಮಿಕ ಸ್ವಭಾವದ ಜೊತೆಜೊತೆಗೇ ಬೆಳೆದುಕೊಂಡಿರುವುದೀಗ ದುರಂತ ! 
ಜನರು ದೇವಾಲಯಗಳಿಗೆ ಅಥವಾ ಚರ್ಚುಗಳಿಗೆ, ಅಥವಾ ಮಸೀದಿಗಳಿಗೆ, ಅಥವಾ ಗುರುದ್ವಾರ 
ಗಳಿಗೆ ಹೋಗುತ್ತಾರೆ, ಅಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾರೆ, ಕ್ರಿಯಾವಿಧಿಗಳನ್ನು ನೆರವೇರಿಸುತ್ತಾರೆ ಅಥವಾ 
ಪವಿತ್ರ ನದಿಯಲ್ಲಿ ಸ್ನಾನಮಾಡುತ್ತಾರೆ. ಅವರೇ ಬಹು ಸುಲಭವಾಗಿ ಈ ಸ್ವಭಾವದ ಜೊತೆಗೆ 
ಕೆಡುಕುಗಳನ್ನೂ ಕೂಡಿಸಿಕೊಳ್ಳಬಲ್ಲರು. ನಿಜವಾದ ಧರ್ಮವೆಂದರೆ ಚಾರಿತ್ರ್ಯ, ಮಾನವೀಯ ಕಾಳಜಿ, 
ಸಾ ಚ ಮತ್ತು ಕಾರ್ಯಸಾಮರ್ಥ್ಯ ಎಂಬುದನ್ನು ಅವರು ಹೊಸದಾಗಿ ಕಲಿಯಬೇಕು. 
ಅನ ಹು ಸಾ ಅಲ್ಲಿ ಆಧ್ಯಾತ್ಮಿಕತೆಯಿದೆ. ಅದು ನಿಜವಾದ ಧರ್ಮದ ಫಲ. 
ಕ ಗ ಧರ್ಮವೆಂದು ಸೀಮಿತ ಅರ್ಥದಲ್ಲಿ ಹೇಳಿಕೊಳ್ಳದ ವ್ಯಕ್ತಿಗಳಲ್ಲಿ, 
ಪತ ಫಲವಾಗಿ ಆಧ್ಯಾತ್ಮಿಕತೆಯೂ ಹೆಚ್ಚಾಗಿ ಕಂಡುಬರುವುದನ್ನು ನೋಡ 
- ಹಿಂದುಕಡೆ ಉಪಾಧ್ಯಾಯರು ಉತ್ತಮವಾಗಿ ಬೋಧಿಸುವುದಿಲ್ಲ, ಕೊನೆಗೆ ಶಾಲೆಗೇ ಹೋಗ 
ದಿರುವುದೂ ಉಂಟು, ವೇತನವನ್ನೇನೋ ಪಡೆಯುತ್ತಲೇ ಇರುತ್ತಾರೆ! ಆತ್ಮಗೌರವವಾಗಲಿ ಘನತೆ 


CC-0. Jangamwadi Math Collection. Digitized by eGangotri 


ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ರಕ್ಷಣಾ ವ್ಯವಸ್ಥೆಯ ಪಾತ್ರ ೬೪೭ 


ಯಾಗಲಿ ಇಲ್ಲದ್ದನ್ನು ಹಾಗೂ ಲಜ್ಞಾಹೀನ ಯನ್ನು ಇದು ತೋರಿಸುತ್ತದೆ. ಇನ್ನೊಂದು ಕಡೆ 
ಕಚೇರಿಗಳಲ್ಲಿ ಮಾನವೀಯ ಕಾಳಜಿ ಇಲ್ಲದ್ದರಿಂದ, ಅನೇಕ ಉತ್ತಮ ಉಪಾಧ್ಯಾಯರಿಗೆ ಕ್ರಮವಾಗಿ 
ವೇತನ ದೊರೆಯುವುದಿಲ್ಲ, ನಿವೃತ್ತರಾದವರಿಗೆ ನಿವೃತ್ತಿ ವೇತನ ದೊರೆಯುವುದಿಲ್ಲ. ಕೆಲವೊಮ್ಮೆ 
ಅವರಿಗೆ ಆ ಸೌಲಭ್ಯಗಳು ದೊರಕದೆ ತಿಂಗಳುಗಳು, ವರ್ಷಗಳು ದಾಟಿಹೋಗುತ್ತವೆ. ತಪ್ಪುತಪ್ಪಾಗಿ 
ಲೆಕ್ಕ ಹಾಕಿದ, ಉತ್ಪೇಕ್ಲಿತವಾದ ಹತ್ತುವರ್ಷದ ವಿದ್ಯುತ್‌ ಬಿಲ್ಲು ಬರುತ್ತದೆ. ಅವರು ತಪ್ಪದೇ ಪ್ರತಿ 
ತಿಂಗಳೂ ಬಿಲ್‌ ಪಾವತಿಮಾಡಿ ರಸೀತಿ ಇಟ್ಟುಕೊಂಡಿದ್ದರೂ ಜನರು ಹಣ ತೆರಬೇಕಾಗುತ್ತದೆ. 
ಹೀಗೆ ಹಿಂಸೆಗೆ ತುತ್ತಾದ ಪೌರರಲ್ಲಿ ಕೆಲವರು ಹಿಂದೆ ಅಧಿಕಾರಿಗಳೇ ಆಗಿದ್ದಿರಬಹುದು, ಇದನ್ನು 
ಆಕ್ಸೇಪಿಸಿದರೆ, ದೂರುಕೊಟ್ಟರೆ ಅಂತಹವರಿಗೆ ಮತ್ತಷ್ಟು ಕಿರುಕುಳ ಕೊಡಲಾಗುತ್ತದೆ. ಮೇಲಂತಸ್ತಿನ 
ಜನರ ಕತೆಯೇ ಹೀಗಾದಾಗ ಕೆಳ ಅಂತಸ್ತಿನ ನಮ್ಮ ದುರ್ಬಲ ವರ್ಗದ ಜನರ ಕತೆಯೇನು ? 
ನಮ್ಮ ಆಡಳಿತದಲ್ಲಿರುವ ಇಂತಹ ತೀವ್ರವಾದ ಕೆಡುಕುಗಳನ್ನು ಕೊನೆಗೊಳಿಸಲು ಎಲ್ಲ 
ಸಿಬ್ಬಂದಿಯೂ ಪ್ರಾಮಾಣಿಕವಾಗಿ, ಒಟ್ಟುಗೂಡಿ ಪ್ರಯತ್ನ ಮಾಡಬೇಕು. ಇದು ಸಾಧ್ಯ. ಪೌರತ್ವದ 
ಅರಿವು, ಅದರ ಜೊತೆಯಲ್ಲೇ ಬರುವ ಆತ್ಮಸಂಯಮ, ಕಾಲಪ್ರಜ್ಞೆ, ಕಾರ್ಯಸಾಮರ್ಥ್ಯ, ಕಡಮೆ 
ಮಾತಾಡಿ ಹೆಚ್ಚು ಕೆಲಸ ಮಾಡುವುದು, ಮಾನವಸೇವೆ ಮತ್ತು ಕಲ್ಮಾಣಗಳಿಗಾಗಿ ತನ್ನನ್ನು ಅರ್ಪಿಸಿ 
ಕೊಳ್ಳುವುದು, ಕಲ್ಪನಾ ಸಹಾನುಭೂತಿ ಹಾಗೂ ನಮ್ಮ ಪ್ರಜಾಸತ್ತಾತ್ಮಕ ಸರಕಾರಕ್ಕೂ, ಅದರ 
ಉದಾತ್ತ ಸಂವಿಧಾನಕ್ಕೂ ವ್ಯಕ್ತಿರಹಿತ ನಿಷ್ಠೆ-ಈ ಗುಣಗಳನ್ನು ಬೆಳೆಸಿಕೊಳ್ಳುವುದರಿಂದ ಮಾತ್ರ 
ಇದು ಸಾಧ್ಯ. 
ಮನೆಯ ಕುರ್ಚಿಯಿಂದ ಮೇಲೆದ್ದು ಮುನಿಸಿಪಲ್‌ಕಾರ್ಪೊೋರೇಷನ್‌ ಕಚೇರಿಯ ಕುರ್ಚಿಯಲ್ಲಿ 
ಕುಳಿತಾಗ ಈ ಕಲ್ಪನಾ ಸಹಾನುಭೂತಿಯು ನಿಮ್ಮ ನೋಟದಲ್ಲೇ ಒಂದು ಬದಲಾವಣೆಯನ್ನು ಉಂಟು 
ಮಾಡುತ್ತದೆ. ಆ ಕಚೇರಿಯ ಕುರ್ಚಿಗೆ ಸಹಸ್ರಾರು ಜನರ ನೋವು-ನಲಿವುಗಳ ಸಂಬಂಧವಿದೆ. 
ಕಲ್ಪನಾ ಸಹಾನುಭೂತಿಯ ಮೂಲಕ ನೀವು ಆ ಕುರ್ಚಿಗೆ ಮಾನವೀಯ ಪ್ರೇರಣೆಗಳ ಲೇಪನ 
ಮಾಡುವಿರಿ. ವೀವೆಕಾನಂದರ ಮಾತುಗಳಲ್ಲಿ "ವಿಧವೆಯ ಕಣ್ಣೀರನ್ನು ತೊಡೆಯಲು, ಅನಾಥನ 
`ಆಕ್ರಂದನವನ್ನು ತಡೆಯಲು” ನೀವು ಸಮರ್ಥರಾಗುವಿರಿ. ಗಾಂಧೀಜಿ ಹೇಳಿದಂತೆ ಅತ್ಯಂತ ಬಡವನ 
ಅತ್ಯಂತ ದೀನನ ಕಣ್ಣೀರು ಒರೆಸಲು ನಿಮಗೆ ಸಾಧ್ಯವಾಗುತ್ತದೆ. ಮಾನವ ಜನ್ಮದಲ್ಲಿ ದೊರಕ 
ಬಹುದಾದ ನಿಜವಾದ ಸಂತೋಷ ಇದು. ಮೇಲ್ಮಟ್ಟದ ಜೀವನವೆಂದು ಯಾವುದನ್ನು ನಾವು 
ಸಾಮಾನ್ಯವಾಗಿ ಕರೆಯುತ್ತೇವೆಯೋ ಅದು ನಿಜದಲ್ಲಿ ಪೊಳ್ಳುಜೀವನ ; ಎಷ್ಟೇ ಥಳುಕು ಇದ್ದರೂ, ` 
ಜೇಬಿನ ತುಂಬ ಅಕ್ರಮವಾಗಿ ಸಂಪಾದಿಸಿದ ಹಣ ತುಂಬಿದ್ದರೂ, ದೊಡ್ಡ ದೊಡ್ಡ ಹೋಟೇಲುಗಳಲ್ಲಿ 
ಪಾರ್ಟಿಗಳನ್ನು ಕೊಡುತ್ತಲೋ, ಭಾಗವಹಿಸುತ್ತಲೋ ಇದ್ದರೂ ಅದು ನಿಜವಾಗಿ ಪೊಳ್ಳು ಜೀವನ 
ಎಂದು ನಮ್ಮ ಜನರು ಎಷ್ಟು ಬೇಗ ಅರಿತು ಕೊಂಡರೆ ಅಷ್ಟು ಮಟ್ಟಿಗೆ ಅವರಿಗೂ ದೇಶಕ್ಕೂ 
ಒಳ್ಳೆಯದು. 


೧೫. ವಿವೇಕಾನಂದ ಮತ್ತು ಮಾನವೀಯ ಭಾವಾವೇಶ 

ವಿವೇಕಾನಂದರು ಈ ಸತ್ಯವನ್ನು ಜನರ ಮುಂದೆ ಸ್ಪಷ್ಟವಾಗಿ ಹೇಳಿದ್ದಾರೆ, ೧೮೯೪ರಲ್ಲಿ 
ಅಮೆರಿಕಾದಿಂದ ಮೈಸೂರಿನ ಆಗಿನ ಮಹಾರಾಜರಿಗೆ ಬರೆದ ಒಂದು ಪತ್ರದಲ್ಲಿ (ಕೃತಿಶ್ರೇಣಿ, 
ಸಂಪುಟ ೪, ಪು. ೧೪೮) : 


`` ಕೆಲವು ದಿನದ ಬಾಳುವಯದು ಈ ಬನ್ನ. ಜಗತ್ತಿನ ಸುಖಭೋಗಗಳೆಲ್ಲ ಕ್ಷಣಿಕ ನೂರು 
ಪರರ ಹಿತಕ್ಕಾಗಿ ಬದುಕುವವರೇ ಅವರೇ ಜೀವಂತರು. ಉಳಿದವರು ಜೀವಚ್ಛವಗಳು 


CC-0. Jangamwadi Math Collection. Digitized by eGangotri 


೬೪೮ 

ನಮ್ಮ ದೇಶದಲ್ಲಿ ವಿವಿಧ ಆಡಳಿತ ಕ್ಷೇತ್ರಗಳ ಒಳಗೂ ಹೊರಗೂ “ಜೀವಚ್ಛವ''ಗಳೇ ಹೆಚ್ಚು. 
ಅವರು ಮತ್ತೊಮ್ಮೆ “ಜೀವರಿತರಾಗಲು” ಸ್ವಾಮಿ ವಿವೇಕಾನಂದರು ನೆರವಾಗುತ್ತಾರೆ. ಅವರೆಲ್ಲರಿಗೂ 
ಈ ಮಾನವೀಯ ಭಾವಾವೇಶವನ್ನು ಸ್ವಾಮೀಜಿ ತುಂಬುತ್ತಾರೆ. ಸುಶಿಕ್ಸಿತರೆಂದು ಹೇಳಿಕೊಳ್ಳುವ 


ನಮ್ಮ ಜನರಿಗೆ ಅತ್ಯಗತ್ಯವಾಗಿ ಬೇಕಾಗಿರುವ ಮರುಶಿಕ್ಟಣ ಇದು. ಅದು ಸ್ವಾಮಿ ವಿವೇಕಾನಂದರ . 


ಜೀವನ ಮತ್ತು ಕೃತಿಗಳನ್ನು ಕುರಿತ ಸಾಹಿತ್ಯದಿಂದ ವಿಪುಲವಾಗಿ ದೊರಕುತ್ತದೆ. ಸ್ವಾಮೀಜಿಯ ಕೃತಿ 
ಗಳನ್ನು ಗಾಂಧೀಜಿಯವರು ಈ ಮಾತುಗಳಲ್ಲಿ ಪರಿಚಯ ಮಾಡಿಕೊಡುತ್ತಾರೆ : 
ನಿಜವಾಗಿ ವಿವೇಕಾನಂದರ ಮಾತುಗಳಿಗೆ ಬೇರೊಬ್ಬರ ಪರಿಚಯದ ಅವಶ್ಯಕತೆಯೇ ಇಲ್ಲ. 
ಅವು ಯಾರೂ ತಡೆಯಲಾಗದ ತಮ್ಮ ದೇ ಆದ ಪ್ರಭಾವವನ್ನು ಹೊಂದಿವೆ 
ಜವಾಹರಲಾಲ್‌ ನೆಹರೂ ಅವರು ಸ್ವಾಮೀಜಿಯನ್ನು ಈ ಕೆಳಗಿನ ಮೆಚ್ಚುಗೆಯ ಮಾತುಗಳಿಂದ 
ಉಲ್ಲೇಖಿಸುತ್ತಾರೆ (Ramakrishna and Vivekananda, ಪು. ೫-೭) : 
ಸ್ವಾಮಿ ವಿವೇಕಾನಂದರ ಬರವಣಿಗೆಗಳನ್ನೂ ಉಪನ್ಯಾಸಗಳನ್ನೂ ಓದಿದರೆ ನಿಮಗೆ ಕಂಡು 
ಬರುವ ಕುತೂಹಲಕಾರಿಯಾದ ಅಂಶವೆಂದರೆ ಅದು ಹಳತಲ್ಲ ಎನ್ನುವುದು. ಆ ಮಾತುಗಳನ್ನು 
ಆಡಿದ್ದು ೫೬ ವರ್ಷಗಳ ಹಿಂದೆ ಇಂದಿಗೂ ಅವು ಹೆಚ್ಚು ಹೊಸತಾಗಿಯೇ ಇವೆ ಏಕೆಂದರೆ 
-ಅವರು ಏನನ್ನು ಬರೆದರೋ ಎನನ್ನು ಕುರಿತು ಮಾತನಾಡಿದರೋ ಅವು ಕೆಲವು ಮೂಲಭೂತ 
ಅಂಶಗಳನ್ನೂ, ನಮ್ಮ ಸಮಸ್ಯೆಗಳ ಅಥವಾ ಪ್ರಪಂಚದ ಸಮಸ್ಯೆಗಳ ಕೆಲವು ಮುಖ್ಯ ಅಂಶ 
ಗಳನ್ನೂ ಹೆರಿತಾಗಿವೆ.. 
ವಿವೇಕಾನಂದರು, ಪದದ ಸಾಮಾನ್ಯ ಅರ್ಥದಲ್ಲಿ ರಾಜಕಾರಣಿಯಾಗಿರಲಿಲ್ಲ. ಆದರೂ 
ಅವರು ಭಾರತದಲ್ಲಿ ರಾಷ್ಟ್ರೀಯ ಆಂದೋಲನದ ಶ್ರೇಷ್ಠ ಸಂಸ್ಥಾಪಕರಲ್ಲಿ ಒಬ್ಬರಾಗಿದ್ದರು 
ಎಂದು ನನ್ನ ಭಾವನೆಯಾಗಿದೆ. ಆ ಆಂದೋಲನದಲ್ಲಿ ಸಕ್ರಿಯವಾಗಿ ಪಾಲುಗೊಂಡ ಬಹುತೇಕ 
ಜನರು ಸ್ವಾಮಿ ವಿವೇಕಾನಂದರಿಂದ ಸ್ಫೂರ್ತಿಯನ್ನು ಪಡೆದರು. ಇಂದಿನ ಭಾರತದ ಮೇಲೆ 
ಅವರು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಶಕ್ತಿಯುತ ಪ್ರಭಾವ ಬೀರಿದ್ದಾರೆ. ಸ್ವಾಮಿ 
ವಿವೇಕಾನಂದರಿಂದ ಹರಿಯುವ ಜ್ಞಾನದ ಚಿಲುಮೆಯ, ಜ್ವಾಲೆಯ ಉಪಯೋಗವನ್ನು ನಮ್ಮ 
ತರುಣ ಪೀಳಿಗೆಯು ಮಾಡಿಕೊಳ್ಳುತ್ತದೆ ಎಂದು ನಾನು ಭಾವಿಸುತ್ತೇನೆ 
ವಿವೇಕಾನಂದ ಸಾಹಿತ್ಯವನ್ನು ಅಧ್ಯಯನ ಮಾಡುವುದರಿಂದ ಜನರು ತಮ್ಮ ಹೃದಯಗಳಲ್ಲಿ 
ಆ ಮಾನವೀಯ ಭಾವನೆಗಳನ್ನು ಬೆಳೆಸಿಕೊಳ್ಳಲು, ತಮ್ಮ ತಾಯ್ದಾಡಿಗಾಗಿ ಸೇವೆ ಸಲ್ಲಿಸುವಾಗ 
ಕಾರ್ಯಸಾಮರ್ಥ್ಯದಿಂದಲೂ ಅರ್ಪಣಾಭಾವದಿಂದಲೂ ಕೆಲಸಮಾಡಲು ಸಹಾಯವಾಗುತ್ತದೆ. ಆ 
ಅಧ್ಯಯನದಿಂದ ಸ್ಪಾರ್ಥ ತ್ಯಾಗ ಮತ್ತು ಮಾನವಸೇವೆಗಳು ರಾಷ್ಟ್ರದ ಲಕ್ಷಣವಾಗುವಂತಾಗುತ್ತದೆ. 
ಸತ್ಯದಲ್ಲಿ ಒಂದು ಜನಾಂಗವಾಗಿ ನಾವು ಅದರಿಂದ ಬಹುದೂರದಲ್ಲಿದ್ದೇವೆ. ಆದರೆ ಅದನ್ನು ಇಂದು, 
ಈದ ಈಗ ಗಳಿಸಲು ಬಹಳ ಕಷ್ಟಪಡಬೇಕು. ನನ್ನ ಅನುಭವಕ್ಕೆ ಬಂದ ಒಂದು ಘಟನೆಯನ್ನು 
ಪೆ ಮಾಡಿದರೆ ಈ ಸಹಜವೂ ಮೂಲಭೂತವೂ ಆದ ಗುಣಗಳನ್ನು ಸಂಪಾದಿಸಲು ನಮ್ಮ 
"ಶವು ಎಷ್ಟು ದೂರ ಸಾಗಬೇಕಾಗಿದೆ ಎನ್ನುವು ವೇದ್ಯವಾಗುತ್ತದೆ. 
೧೯೬೨ರಲ್ಲಿ ಪ 
A ಶ್ರ ಸ ಸ ರಾಮಕೃಷ್ಣ ಮಿಷನ್ನಿನ ಮುಖ್ಯಸ್ಥ ಪದವಿಯನ್ನು ಬಿಟ್ಟೆ. ಈ 
ಮಸ ವರ್ಷಗಳ ಕಾಲ ಕೆಲಸಮಾಡಿದ್ದೆ. ಆಮೇಲೆ ಕಲ್ಕತ್ತೆಯಲ್ಲಿರುವ ಗೌರವಾನ್ವಿತ 
ಸ ದ ರಾಮಕೃಷ್ಣ ಮಿಷನ್‌ ಇನ್ಸ್‌ಟಿಟ್ಯೂಟ್‌ ಆಫ್‌ ಕಲ್ಲರ್‌ನ ಕಾರ್ಯಭಾರವನ್ನು ೧೯೬೭ರ 
ನ ಸುನಾಸಂಘವ ಆಸ್ತೇಕ,೫ತರ ವಿಭಾಗಗಳ ಜೊತೆಗೆ ಒಂದು 


ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ರಕ್ಷಣಾ ವ್ಯವಸ್ಥೆಯ ಪಾತ್ರ ೬೪೯ - 


ಅಂತರರಾಷ್ಟ್ರೀಯ ವಿದ್ವಾಂಸರ ವಸತಿಗೃಹ, ಮತ್ತು ಅತಿಥಿಗೃಹವನ್ನು ನಡೆಸುತ್ತದೆ. ಆ ವಸತಿಗೃಹದ 
ಮ್ಯಾನೇಜರ್‌ ಆಗಿದ್ದವರು ಬ್ರಿಟಿಷ್‌ ಪೌರತ್ವವಿದ್ದ ಓರ್ವ ಡಚ್‌ ಮಹಿಳೆ. ಒಂದುದಿನ ತುಸು 
ಭಾವೋದ್ವೇಗದಿಂದಲೂ ಸಂತೋಷದಿಂದಲೂ ಆಕೆ ನನ್ನ ಬಳಿಗೆ ಬಂದು ಹೇಳಿದರು: “ಸ್ವಾಮೀಜಿ, 


ತಿಳಿಸಿ, ಮೊದಲನೆಯ ವೇತನದ ಚೆಕ್‌ ಕೂಡ ಇರಿಸಿ ಕಳಿಸಿದ್ದಾರೆ. ನಾನೇ ಈ ವಿಷಯವನ್ನು 
ಯೋಚಿಸಿರಲಿಲ್ಲ, ಅಥವಾ ಆ ವಿಷಯವಾಗಿ ತಲೆ ಕೆಡಿಸಿಕೊಂಡಿರಲಿಲ್ಲ.'' 

ಆ ಪತ್ರ ಮತ್ತು ಚೆಕ್ಕಿನ. ಹಿಂದಿರುವ ಚಾರಿತ್ರ, ಮಾನವೀಯತೆ, ಸೇವಾಭಾವನೆ ಕಲ್ಪನಾ 
ಸಹಾನುಭೂತಿ ಇವುಗಳನ್ನು ಕುರಿತು ಸ್ವಲ್ಪ ಯೋಚಿಸಿ. ಲಂಡನ್ನಿನ ವೃದ್ಧಾಪ್ಯ ವೇತನ ಕಚೇರಿ 
ಯಲ್ಲಿರುವ ಗುಮಾಸ್ತನೋ ಅಧಿಕಾರಿಯೋ ದೂರದ ಭಾರತದಲ್ಲಿರುವ ಓರ್ವ ಬ್ರಿಟಿಷ್‌ ಪೌರಳ 
ಜಾಡು ಹಿಡಿದು ಆಕೆಗೆ ಸಲ್ಲಬೇಕಾದ ಹಣವನ್ನು, ಆಕೆ ಕಚೇರಿಗೆ ಅಲೆಯದಿದ್ದರೂ, ಕೇಳದೆ ಇದ್ದರೂ 
ತಾನಾಗಿ ಕಳಿಸಿಕೊಟ್ಟಿದ್ದಾನೆ ! ಆ ಸ್ವರ್ಗವು ನಮ್ಮ ದೇಶದಲ್ಲಿ ಕಾಣುವುದು ಎಂದಿಗೆ ? ಇಲ್ಲಿ 
ಸೇರಿರುವ ನಿಮ್ಮಲ್ಲಿ ಅಥವಾ ದೇಶದ ಯಾವುದೇ ಭಾಗದಲ್ಲಿರುವ .ಜನರಲ್ಲಿ ಯಾರೊಬ್ಬರೂ 
ಇಂತಹ ಸಂತೋಷಕರವಾದ ಪರಿಸ್ಥಿತಿಯು ನಮ್ಮ ದೇಶದಲ್ಲಿ ಬೆಳೆಯುವುದನ್ನು ನೋಡಲು ಬಯಸದೆ 
ಇಲ್ಲ. ರಾಜಕೀಯ ಸ್ವಾತಂತ್ರ್ಯವು ಬಂದ ಮೇಲೆ ಭಾರತದ ಮನುಷ್ಯನು ನರಕವನ್ನು ನಿರ್ಮಾಣ 
ಮಾಡಿಕೊಂಡಿದ್ದರೆ, ಅವನೆ ತನ್ನ ದೇಶದಲ್ಲಿ ಸ್ವರ್ಗವನ್ನೂ ನಿರ್ಮಾಣಮಾಡಿಕೊಳ್ಳಬಲ್ಲ. ಸದ್ಯದಲ್ಲಿ 
ನಮ್ಮ ಅಲ್ಪತೆ ಮತ್ತು ಸ್ವಾರ್ಥಗಳಿಂದ ನಮ್ಮ ದೇಶದಲ್ಲಿ ನರಕಸದೃಶ ಪರಿಸ್ಥಿತಿಯನ್ನು ನಿರ್ಮಿಸಿ 
ಕೊಂಡಿರುವುದು ನಿಜ. ಇದನ್ನು ಎಲ್ಲರೂ ತಿಳಿದುಕೊಂಡಿರುವುದು ಒಳ್ಳೆಯದು. ಮಿಲಿಯಗಟ್ಟಲೆ 
ಜನರು ತಮಗೆ ನ್ಯಾಯವಾಗಿ ಸಲ್ಲಬೇಕಾಗಿರುವುದನ್ನು, ನಿವೃತ್ತಿವೇತನಗಳು, ವೃದ್ಧಾಪ್ಯ ವೇತನಗಳು, 
ಕೊನೆಗೆ ತಿಂಗಳ ಸಂಬಳ ಇವುಗಳನ್ನು ಪಡೆಯಲು ಮೇಜಿನಿಂದ ಮೇಜಿಗೆ ಅಲೆದು ಕಂಬಕಂಬಕ್ಕೆ 
ಕೈಮುಗಿದು ಹಣ್ಣಾಗಬೇಕು. ನಮ್ಮ ಮಾನವೀಯ ಅಂತರ್‌ಕ್ರಿಯೆಗಳಲ್ಲಿ ಆಧ್ಯಾತ್ಮಿಕ ಮತ್ತು 
ಮಾನವೀಯ ಮೌಲ್ಯಗಳನ್ನು ಪ್ರವೇಶಗೊಳಿಸಿದಾಗ ಅದೆಲ್ಲ ಬದಲಾಗಿ ಸ್ವರ್ಗಸದೃಶ ಪರಿಸ್ಥಿತಿಯಾಗಿ 
ಬದಲಾಗುತ್ತವೆ. 

ಮುನಿಸಿಪಾಲಿಟಿಗಳು, ಪಂಚಾಯಿತಿಗಳು ಮೊದಲಾದ ಸ್ಥಳೀಯ ಸರಕಾರೀ ಸಂಸ್ಥೆಗಳ ಮೇಲೆ 
ಹೀಗೆ ಮಾನವೀಯ ಮೌಲ್ಯಗಳ ಪ್ರಭಾವ ಹೆಚ್ಚು ಪರಿಣಾಮಕಾರಿ ಯಾಗುತ್ತದೆ. ಏಕೆಂದರೆ, ನಾನು 
ಮೊದಲೇ ಹೇಳಿದಂತೆ ಇವು ನಮ್ಮ ಜನರ ಜೀವನವನ್ನು ನೇರವಾಗಿಯೂ ಆತ್ಮೀಯವಾಗಿಯೂ 
ಸ್ಪರ್ಶಿಸುತ್ತವೆ. ಕೊನೆಯ ಪಕ್ಷ, ಈ ಸಂಸ್ಥೆಗಳು ಜನರೊಂದಿಗೆ ನಕಟವಾದ ಸಂಪರ್ಕವನ್ನು 
ಹೊಂದಿರಬೇಕು. ಆದರೆ ಇಂದು ಅವು ಹಾಗಿಲ್ಲ; ಅವು ದೂರವಾಗಿವೆ, ಆತ್ಮೀಯತೆಯಿಲ್ಲದಾಗಿವೆ, 
ಸ್ನೇಹ ಪರತೆಯಿಲ್ಲದಾಗಿವೆ. ಆದ್ದರಿಂದ ಅವು ನರಕವನ್ನು ಸೃಷ್ಟಿಸುವ ಉಪಕರಣಗಳಾಗಿವೆಯೇ 
ಹೊರತು ಸ್ವರ್ಗವನ್ನಲ್ಲ. ಇದೆಲ್ಲವನ್ನೂ ಪ್ರತಿಯೊಬ್ಬ ಜವಾನನೂ, ಗುಮಾಸ್ತನೂ, ಅಧಿಕಾರಿಯೂ 
ಇತರ ನೌಕರರೂ ಬದಲಾಯಿಸಬೇಕು, ಬದಲಾಯಿಸಬಹುದು. ಅವರು ಮೊದಲು ತಮ್ಮನ್ನು 
ಸ್ವತಂತ್ರ ಪ್ರಜಾಸತ್ತಾತ್ಮಕ ಭಾರತದ ಜವಾಬ್ದಾರಿಯುತರಾದ ಪೌರರೆಂದು ಭಾವಿಸಬೇಕು. ತಾವು 
ಮಾಡುವ ಕೆಲಸಗಳಲ್ಲಿ ಆ ಭಾವನೆಯನ್ನು ಆ ಮನೋಧರ್ಮವನ್ನು ತುಂಬಬೇಕು, ಆ ಮೂಲಕ 
ಅದನ್ನು ಸಮೃದ್ಧಗೊಳಿಸಬೇಕು. ಆಂತರಂಗಿಕವಾಗಿ ಶ್ರೀಮಂತವಾದ ಪೂರ್ಣಜೀವನವನ್ನು ನಡೆಸುವ 
ಹಾಗೂ ವೃತ್ತಿಯಲ್ಲಿ ತೃಪ್ತಿಯನ್ನು ಕಾಣುವ ರೀತಿ ಇದು. ಅಸ್ತಿತ್ವವು ಕಾರ್ಯವನ್ನು ಶ್ರೀಮಂತಗೊಳಿಸಿ 
ದಾಗ ಮನುಷ್ಯನು ಮಾಡುವ. ತೆಬಸನು/ಅತ್ಯುತ್ತಮವಾಗ್ತಿುತ್ತದೆ. ಅಸ್ಟೆ ಉಲ್ಲ, ಅದು ಅವನ 


೬೫೦ 


ಅತ್ಯುತ್ತಮ ಕೆಲಸವಾಗಿರುತ್ತದೆ. ಆದರೆ ಕಾರ್ಯವನ್ನು ಅಸ್ತಿತ್ವದಿಂದ ಬೇರ್ಪಡಿಸಿದಾಗ, ನೀವು 
ಕೇವಲ ಕರ್ಮಚಾರಿಯಾಗುತ್ತೀರಿ ! ನಿಷ್ಕ್ರಿಯವಾಗುವ ಈ ದುಷ್ಕಲವು ಸದಾ ಪೌರತ್ವದ ಅರಿವುಳ್ಳ 
ವ್ಯಕ್ತಿಗೆ ಸಂಭವಿಸುವುದಿಲ್ಲ. ಅವನ ಕಾರ್ಯಚಟುವಟಿಕೆಗಳು ಆ ಮೂಲದಿಂದ ಪೋಷಣೆಯನ್ನು 
ಪಡೆಯುತ್ತವೆ. ಅದರ ಹಿಂದೆ ಸೀಮಿತ ಕೌಟುಂಬಿಕ ವ್ಯಕ್ತಿತ್ವದಿಂದ ಆಧ್ಯಾತ್ಮಿಕವಾಗಿ ವಿಸ್ತಾರವಾದ 
ವ್ಯಕ್ತಿತ್ವಕ್ಕೆ ಬೆಳೆಯುವ ಪ್ರಕ್ರಿಯೆ ಇದೆ. ಆಧ್ಯಾತ್ಮಿಕವಾಗಿ ಕುರುಡಾದ ಅಜ್ಞಾನಕ್ಕೂ ವಿವೇಕದ ಜ್ಞಾನಕ್ಕೂ 
ನಡುವೆ ಇರುವ ವ್ಯತ್ಕಾಸ ಇದೇಯೆ. ಗೀತೆ ಇದನ್ನು ಸಾರಿದೆ (೩.೨೫) : 


ಚಿಕೀರ್ಷುಃ ಲೋಕಸಂಗ್ರಹಮ್‌ ॥ 
ಜ್ಞಾನಿಯಲ್ಲದವನು ಹುರುಪಿನಿಂದ ಆದರೆ ಸ್ವಾರ್ಥಪೂರಿತವಾದ (ಫಲಗಳ ಬಗೆಗಿ 
ಆಸಕ್ತಿಯಿಂದ ಕರ್ಮನಿರತನಾಗುತ್ತಾನೆ ಜ್ಞಾನಿಯೂ ಹುರುಪಿನಿಂದಲೇ ಕೆಲಸಮಾಡುತ್ತಾನೆ 
ಆದರೆ ಸ್ವಾರ್ಥದ ಮೋಹವಿಲ್ಲದೆ ಅವನು ಲೋಕಸಂಗ್ರಹದಿಂದ ಅಂದರೆ ಜೀವಿಗಳ 
ಪರಿಪಾಲನೆ ಮತ್ತೆ ಯೋಗಕ್ಷೇಮಗಳಿಂದ ಪ್ರೇರಿತನಾಗುತ್ತಾನೆ 
೧೬: ಚುನಾಯಿತ ಸದಸ್ಯರ ಪಾತ್ರ 
“ನಮ್ಮ ಪ್ರಜಾಸತ್ತೆಯಲ್ಲಿ ಸ್ಥಳೀಯ ಸರಕಾರೀ ಸಂಸ್ಥೆಗಳ ಪಾತ್ರ” ಎಂಬ ವಿಷಯವಾಗಿ 
ಮಾತನಾಡುವಾಗ, ಈ ಸಂಸ್ಥೆಗಳ ಒಂದು ಮುಖ್ಯ ಅಂಗವನ್ನು ಪರಿಶೀಲಿಸದೆ ಇರಲು ಸಾಧ್ಯವಿಲ್ಲ. 
ಅದೇ ಈ ಸಂಸ್ಥೆಗಳ ಚುನಾಯಿತ ಸದಸ್ಯರು ಮತ್ತು ಅವರ ಪಾತ್ರ. ಮುನಿಸಿಪಲ್‌ ಕೌನ್ಸಿಲರುಗಳು, 
ಗ್ರಾಮಪಂಚಾಯಿತಿ, ಪಂಚಾಯಿತಿ ಸಮಿತಿ, ಜಿಲ್ಲಾಪರಿಷತ್ತು ಇವುಗಳ ಸದಸ್ಯರು, ಇವರ ಜೊತೆಗೆ 
: ಅಲ್ಲಲ್ಲಿಯ ಆಡಳಿತ ಸಿಬ್ಬಂದಿ ಎಲ್ಲ ಕೂಡಿ ಸ್ಥಳೀಯ ಸರಕಾರೀ ಸಂಸ್ಥೆಗಳ ಉಪಕರಣವಾಗುತ್ತಾರೆ. 
ನಮ್ಮ ದೇಶದಲ್ಲಿ ಈ ಸಂಸ್ಥೆಗಳು ಹೆಚ್ಚುಕಡಮೆ ಸಂಪೂರ್ಣವಾಗಿ ವಿಫಲವಾಗಿರುವುದನ್ನು ಆಗಲೇ 
ನಾನು ಉಲ್ಲೇಖಿಸಿದ್ದೇನೆ. ಆ ವಿಫಲತೆಯು ನಮ್ಮ ಶೈಶವದಲ್ಲಿರುವ ಪ್ರಜಾಸತ್ತೆಯನ್ನು ಬೇರಿಲ್ಲ 
ದಂತೆ, ಆಧಾರವಿಲ್ಲದಂತೆ ಮಾಡಿದೆ. ಜನರ ಆಸಕ್ತಿ ಸ್ಥಗಿತವಾಗಿದೆ, ಊಳಿಗಮಾನ್ಯ ಪರಿಸ್ಥಿತಿ ಮುಂದು 
ವರಿದಿದೆ. ಇದು ನಮ್ಮ ಪ್ರಜಾಸತ್ತೆಯನ್ನು ಊಳಿಗಮಾನ್ಯ ಸಮಾಜಕ್ಕೆ ಪ್ರಜಾಪ್ರಭುತ್ವದ ಮುಖವಾಡ 
ಸೇರಿಸಿದ ಕಲಬೆರಕೆಯನ್ನಾಗಿ ಮಾಡಿದೆ. ಈ ಸಂಸ್ಥೆಗಳಿಗೆ ನಾವು ಹೊಸ ಜೀವನವನ್ನು ತುಂಬ 
ಹ ತುರ್ತು ಅಗತ್ಯ. ಅದರಿಂದ, ಜನರಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ಅರಿವು 
ಕ್ರಿಯಾಪರವಾದ ಸ್ಥಳೀಯ ಸರಕಾರೀ ಆಡಳಿತ ಇವುಗಳ ಭದ್ರವೂ ಸ್ಟಿರವೂ ಆದ ತಳಹದಿಯ 
ಇ ನಮ್ಮ ಪ್ರಜಾಸತ್ತೆಯನ್ನು ನಿಲ್ಲಿಸಬಹುದಾಗುತ್ತದೆ. ಫ್‌ ೫ 
ಸಂದರ್ಭವನ್ನಿಟ್ಟುಕೊಂಡು ಹೇಳುವುದಾದರೆ, ಆಡಳಿತೀಯ ಸಿಬ್ಬಂದಿಯನ್ನು ಕುರಿತು ಗೌರವ 
ಪೂರ್ವಕವಾಗಿ ಸೂಚಿಸಿದ ಮನೋಧರ್ಮ ಪರಿವರ್ತನೆಗಳೆಲ್ಲವೂ ks ಸಂಸ್ಥೆಗಳ, 
ಅಂದರೆ ಕೌನ್ಸಿಲ್‌ ಮತ್ತು ಪಂಚಾಯಿತಿಗಳ ಸದಸ್ಯರಿಗೂ ಸಮಾನವಾಗೇ ಅನ್ವಯವಾಗುತ್ತವೆ. ಈ 
ಸದಸ್ಯರೂ ಕೂಡ ಅದೇ ಬುದ್ಧಿ ಪೂರ್ವಕ ಪೌರತ್ವದ ಅರಿವಿನಿಂದ ಸ್ಫೂರ್ತಿ ಪಡೆಯಬೇಕು. ಜೊತೆಗೇ 
ಸಾಮಾಜಿಕ ಜವಾಬ್ದಾರಿ ಮತ್ತು ಸೇವಾಭಾವನೆಗಳಿರಬೇಕು. ಪಕ್ಸರಾಜಕೀಯವನ್ನೂ ಅಧಿಕಾರ 
ರಾಜಕೀಯವನ್ನೂ ಸಂಪೂರ್ಣವಾಗಿ ತೊರೆಯಬೇಕು. ಮಹತ್ವ ಪೂರ್ಣವಾದ ಈ ರಾಷ್ಟ್ರೀಯ 
ಸಂಸ್ಥೆಗಳಲ್ಲಿ ಭ್ರಷ್ಟಾಚಾರ ಭೆಳ್ಳೆಯುವುದಕ್ಕೆಹಾಗೂ ಕ್ರಮ ಅಪು ಬಫಿಜಗವುದಕ್ಕೆ ಈ ಪಕ್ಷ. 


ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ರಕ್ಷಣಾ ವ್ಯವಸ್ಥೆಯ ಪಾತ್ರ ೬೫ 
ಹಾಗೂ ಅಧಿಕಾರ ರಾಜಕೀಯವೇ ಕಾರಣ. ಏನಾದರೂ ಕಾರಣಕ್ಕೆ ಪಕ್ಷ ರಾಜಕೀಯವನ್ನೂ 
ಹೋಗಲಾಡಿಸಲು ಸಾಧ್ಯವೇ ಇಲ್ಲವೆನ್ನುವುದಾದ ಪಕ್ಷದಲ್ಲಿ ಅದನ್ನು ಸೇವೆಯ ಕಡೆಗೆ ತಿರುಗಿಸಬೇಕು, 
ಅಧ್ದಿಕಾರದ ಒಲವು ಕಡಿಮೆಯಾಗುವಂತೆ ಮಾಡಬೇಕು. ಸದಸ್ಯರು ಚೆನ್ನಾಗಿ ತಿಳಿದುಕೊಂಡಿರಬೇಕಾದ 
ವಿಷಯವೆಂದರೆ ತಾವಿರುವುದು ಜನರ ಸೇವೆಮಾಡುವುದಕ್ಕಾಗಿ, ಜನರ ಜೀವನವನ್ನು ಬೆಳೆಸುವುದ 
ಕ್ಕಾಗಿ. ಜಾತಿ, ವರ್ಗ ಮತ್ತು ಮತೀಯ ಪೂರ್ವಾಗ್ರಹಗಳಿಂದ ಕಲುಷಿತಗೊಳಿಸುವುದಕ್ಕಾಗಿಯಲ್ಲ. 
ನ್ಯಾಯ ದೊರಕಿಸುವ ಅಥವಾ ಅನ್ಮಾಯವನ್ನು ತಿದ್ದುವ ಸಂದರ್ಭ ಹೊರತು, ದಿನನಿತ್ಯದ ಆಡಳಿತ 
ದಲ್ಲಿ ಅವರು ಮೂಗು ಹಾಯಿಸಕೂಡದು. ಗ್ರಾಮ ಪಂಚಾಯತಿ, ಪಂಚಾಯತ್‌ ಸಮಿತಿ ಮತ್ತು 
ಜಿಲ್ಲಾಪರಿಷತ್ತುಗಳ ಸದಸ್ಯರು ಮತ್ತು ಸಿಬ್ಬಂದಿವರ್ಗದವರು ತಮ್ಮ ಶಕ್ತಿಯನ್ನು ಕೃಷಿ ಸುದಾರಣೆ, 
ಶಿಕ್ಷಣ, ಆರೋಗ್ಯ ಮತ್ತು ನೈರ್ಮಲ್ಯಪಾಲನಾ ಕ್ರಮಗಳು, ಕುಟುಂಬ ಕಲ್ಯಾಣ, ಗೃಹಕ್ಕೆಗಾರಿಕೆ, 
ಸಣ್ಣ ಹಾಗೂ ಕೃಷಿ ಆಧಾರಿತ ಕೈಗಾರಿಕೆಗಳು, ಸಂರಕ್ಷಿತ ನೀರುಪೂರೈಕೆ, ಜಾತಿ-ಮತ ವ್ಯತ್ಕಾಸಗಳ 
ನಿರ್ಮೂಲನ ಹಾಗೂ ಗ್ರಾಮೀಣ ಜನತೆಯಲ್ಲಿ ಒಂದು ಸಮಾನವಾದ ಪ್ರಜಾಸತ್ತಾತ್ಮಕ ಪೌರತ್ವದ 
ಅರಿವನ್ನು ಬೆಳೆಸುವುದು ಇವುಗಳಲ್ಲಿ ತೊಡಗಿಸಬೇಕು. ನಿಜವಾದ ಸ್ವರಾಜ್ಯವನ್ನು ಕಟ್ಟುವ ವಿಧಾನ 
ಇದು. ಅದು ದೊಡ್ಡ ರಾಷ್ಟ್ರೀಯ ಸಾಧನೆಯಾಗುತ್ತದೆ. ಈ ಸಂಸ್ಥೆಗಳು ಶಕ್ತಿತುಂಬಿಕೊಂಡು, 
ಎಂಟನೆಯ ಪಂಚವಾರ್ಷಿಕ ಯೋಜನೆಯನ್ನು ರೂಪಿಸುವುದರಲ್ಲಿ ಸಹಾಯಕವಾಗಬೇಕು. ಆಗ 
ನಮ್ಮ ಯೋಜನಾ ಪ್ರಕ್ರಿಯೆ--ಈಗಿರುವ ಮೇಲಿಂದ ಕೆಳಗಿನ ತನಕ ಅಲಸಿಯಾದ ವ್ಯವಸ್ಥೆ ತಪ್ಪಿ 
ಕೆಳಗಿನಿಂದ ಮೇಲಿನವರೆಗೆ ಕ್ರಿಯಾಪರವಾದ ಪ್ರಕ್ರಿಯೆಯಾಗುತ್ತದೆ. 

ಮುನಿಸಿಪಲ್‌ ಕೌನ್ಸಿಲ್‌ಗಳು ಮತ್ತು ಪಂಚಾಯತ್‌ ಸಂಸ್ಥೆಗಳ ಸಭೆಗಳಲ್ಲಿ ಈಗ ತುಂಬಾ 
ಮಾತು, ತೀರಾ ಸ್ವಲ್ಪ ಕೆಲಸ ಕಂಡುಬರುತ್ತದೆ. ದುರದೃಷ್ಟವಶಾತ್‌ ಇದು ನಮ್ಮ ದೇಶದ ಲಕ್ಷಣವೇ 
ಆಗಿಹೋಗಿದೆ. ವಿವೇಕಾನಂದರು ಕೂಡ ಎಂಬತ್ತು ವರ್ಷಗಳ ಹಿಂದೆಯೇ ಇದನ್ನು ಕುರಿತು ನಮಗೆ 
ಎಚ್ಚರಿಕೆ ನೀಡಿದ್ದರು. ಈಗ ಎರಡು ದಶಕಗಳ ಹಿಂದೆ ನಮ್ಮ ಹಿರಿಯ ವಿಶ್ವವಿದ್ಯಾನಿಲಯ . 
ಗಳಲ್ಲೊಂದರ ಕುಲಪತಿಗಳು ನನಗೆ ಒಂದು ಮಾತು ಹೇಳಿದ್ದರು. ಸೆನೆಟ್‌ ಸಭೆಗಳಲ್ಲಿ ವಿಲ್ಲರೂ 
ಮಾತು, ಮಾತು, ಮಾತಾಡುತ್ತಲೇ ಇರುತ್ತಾರೆ. ಪರಿಣಾಮವಾಗಿ ಕಾರ್ಯಸೂಚಿಯ ಹತ್ತಾರು ಅಂಶ 
ಗಳಲ್ಲಿ ಎರಡೋ ಮೂರೋ ವಿಷಯಗಳನ್ನು ಮಾತ್ರ ನಿರ್ಣಯಿಸಿ ಮುಗಿಸಬಹುದು. ಚರ್ಚೆಯೇ 
ಪ್ರಜಾಸತ್ತೆಯ ಆತ್ಮ. ಪರಸ್ಪರ ಭಿನ್ನದೃಷ್ಟಿಗಳೇನಿವೆ ಎಂದು ತಿಳಿದುಕೊಳ್ಳುವುದಕ್ಕಾಗಿಯೂ ಒಂದು 
ಸರಿಯಾದ ತೀರ್ಮಾನವನ್ನು ರೂಪಿಸುವ ಸಲುವಾಗಿಯೂ ಚರ್ಚೆ ಮಾಡುವುದು ಬೇರೆ; ಗೊತ್ತು 
ಗುರಿಯಿಲ್ಲದೆ, ಸುದೀರ್ಥವಾಗಿ ಬಹುತೇಕ ರಾಜಕೀಯ ಶ್ರೋತೃಗಳನ್ನು ಉದ್ದೇಶಿಸುವಂತೆ ಮಾತ 
ನಾಡುತ್ತಾ ಹೋಗುವುದು ಬೇರೆ. ಈ ಸಭೆಗಳಲ್ಲಿ ಬಹುಮಟ್ಟಿಗೆ ಆಗುವುದು ಇದೇ. ಈ ಸಂಸ್ಥೆಗಳಿಗೆ 
ಸಂಬಂಧಿಸಿದಂತೆ ಒಂದೇ ಒಂದು ರಾಜಕಾರಣವಿರಬೇಕು. ಅದು ನೇರವಾದ, ಗಟ್ಟಿಯಾದ ಮಾನವ 
ಕಲ್ಕಾಣಗಳ ರಾಜಕಾರಣ. ಸಂಬಂಧಿತ ಸದಸ್ಯರು ಆಳವಾದ ಮಾನವೀಯ ಕಾಳಜಿಯಿಂದ ಪ್ರೇರಿತ 
ರಾಗಿ, ದಿನಿತ್ಕದ ಮಾನವಸಮಸ್ಕೆಗಳನ್ನು ಗುರುತಿಸಿ ಅವುಗಳಿಗೆ ಪರಿಹಾರವನ್ನು ಕಂಡುಹಿಡಿಯಲು 
ಪ್ರಾಮಾಣಿಕವಾಗಿ ಪ್ರಯತ್ನಮಾಡುವುದರಲ್ಲಿ ಅದು ವ್ಯಕ್ತವಾಗುತ್ತದೆ. ಅಧಿಕಾರದಾಹದಿಂದ ಕೂಡಿದ 
ಪಕ್ಷ ರಾಜಕೀಯವನ್ನು ಈ ಸಂಸ್ಥೆಗಳಲ್ಲಿ ತಂದದ್ದರಿಂದ, ವಾಸ್ತವ ಸಂಗತಿಗಳ ಆಧಾರದ ಮೇಲೆ 
ಶಾಂತವಾಗಿ ಕುಳಿತು ಚರ್ಚೆ ಮಾಡುವುದಕ್ಕೆ ಬದಲು ಕೂಗಾಟ-ಕಿರಿಚಾಟಗಳು, ತಲೆಚಚ್ಚಿಕೊಳ್ಳುವುದು 
ಇಷ್ಟರಲ್ಲಿ ಪರ್ಯವಸಾನವಾಗುತ್ತಿವೆ. ವ್ಯವಹಾರ ನಿರ್ವಹಣಾ ಮಂಡಲಿಯ ಸಭೆಗಳನ್ನು ಹೇಗೆ 
ಫಲಪ್ರದವಾಗುವಂತೆ ನಡೆಸಬೇಕು ಎಂಬುದನ್ನು ನಾವು ಕಲಿಯಬೇಕು. ನಮ್ಮ ಕೆಲವು. ಯಶಸ್ವೀ 
ವ್ಯವಹಾರ ಸಂಸ್ಥೆಗಳೂ:ಐಲ್ಲಾ/ಖಿದೇಶೀರ!ಪ್ಗುವಣಸರುಸರಸ್ಥೆ'ಗಳಸಿ ಹಾಗೆ'ಮಾಡುತ್ತಿವೆ. 


Ho ಕೆ 1 9 


೬೫೨ 


೧೭. ಧರ್ಮ ಮತ್ತು ಒಂದು ಅಪರಾಧಮುಕ್ತ ದೇಶ 
ಸ್ವಾಮಿ ವಿವೇಕಾನಂದರು ಇಂದು ನಮ್ಮ ದೇಶಕ್ಕೆ ಶಕ್ತಿತುಂಬುವಂತಹ ಒಂದು ರಾಷ್ಟ್ರೀಯ 
ಮಂತ್ರವನ್ನು ಕೊಟ್ಟಿದ್ದಾರೆ (ಕೃತಿಶ್ರೇಣಿ, ಸಂಪುಟ ೭, ಪು. ೪೪೯) : 
ಭರತಖಂಡದ ಜನಾಂಗದ ಆದರ್ಶವೇ ತ್ಯಾಗ ಮತ್ತು ಸೇವೆ ಇವೆರಡನ್ನೂ ಚೆನ್ನಾಗಿ 
ರೂಢಿಸಿ, ಉಳಿದುವಲ್ಲ ತಮಗೆ ತಾವೇ ಹೊಂದಿಕೊಳ್ಳುವುವ 
ತ್ಯಾಗದ ಅರ್ಥ ಅಲ್ಪವಾದ 'ನಾನು' ವನ್ನು ತ್ಯಜಿಸುವುದು, ವಿಶಾಲವಾದ "ನಾವು" ವನ್ನು ವ್ಯಕ್ತ 
ಪಡಿಸುವುದು. ಇದುವರೆಗೆ ನಾವು ತಿಳಿದುಕೊಂಡಿದ್ದಂತೆ ತ್ಕಾಗವೆಂದರೆ ಯಾವುದೋ ಆಹಾರವಸ್ತು 
ವನ್ನೋ, ಹೆಂಡತಿಮಕ್ಕಳನ್ನೋ ತೊರೆಯುವುದಲ್ಲ. ನಿಜವಾದ ತ್ಕಾಗದಿಂದ ಸೇವೆಯು ತನಗೆ ತಾನೇ 
ಮತ್ತೂ ಸಹಜವಾಗಿ ನಡೆಯುತ್ತದೆ. ನಾನು ನಿನಗೆ ಏನು ಮಾಡಬಲ್ಲೆ ? ನಿನಗೆ ಸಹಾಯ ಮಾಡಲೆ ? 
ಎಂಬಂತಹ ಮನೋಭಾವವು ಸ್ಥಿರವಾಗಿ ಉಳಿಯುವುದರಲ್ಲಿ ಅದು ವ್ಯಕ್ತವಾಗುತ್ತದೆ. ಸಂಸ್ಕೃತದಲ್ಲಿ 
ಧರ್ಮ ಎಂದು ಕರೆಯುವುದರ ಸಾರಾಂಶ ಇದೇಯೆ. 
ಇಡೀ ದೇಶವು ಈ ಧರ್ಮವನ್ನು, ತ್ಯಾಗದ ಈ ಸತ್ಯವನ್ನು, ಸೇವೆಯನ್ನು ಅರಿತು ಕಾರ್ಯ 
ರೂಪದಲ್ಲಿ ತಂದಾಗ ಅದು ಬಲಗೊಳ್ಳುವುದು. ವಿಶೇಷವಾಗಿ ಈ ಸತ್ಯವು ಭಾರತದ ಈ ರಾಜಧಾನಿಯ 
ಜನರಿಗೆ ಸ್ಫೂರ್ತಿ ತುಂಬಬೇಕು. ಅದು ಇಲ್ಲಿಯ ರಾಷ್ಟ್ರೀಯ ಮತ್ತು ಮುನಿಸಿಪಲ್‌ ಆಡಳಿತಗಳಿಗೆ 
ಸ್ಫೂರ್ತಿ ತುಂಬಬೇಕು. ಆಗ ಶಾಂತಿ ತುಂಬಿದ, ಪ್ರಗತಿಶೀಲವಾದ, ಅಪರಾಧ- ಮುಕ್ತ ರಾಜಧಾನಿಯು 
ನಮ್ಮ ದೇಶಕ್ಕೆ ದೊರಕಿದಂತಾಗುತ್ತದೆ. ಆದರೆ ಇಂದು ಕಾಣುವ ಸ್ಥಿತಿ ಬೇರೆ. ನಮ್ಮ ರಾಜಧಾನಿಯು 
ದೇಶದಲ್ಲೇ ಅತ್ಯಂತ ಹೆಚ್ಚು ಅಪರಾಧಗಳು ನಡೆಯುವ ನಗರ. ವಾಸ್ತವವಾಗಿ ನಮ್ಮ ರಾಷ್ಟ್ರದ 
ರಾಜಧಾನಿಯು ಹೇಗೆ ನಮ್ಮ ಅಪರಾಧ ರಾಜಧಾನಿಯೂ ಆಗಿಬಿಟ್ಟಿತು ಎಂದು ನಾನು ಅನೇಕ 
ವೇಳೆ ಆಶ್ಚರ್ಯಪಟ್ಟಿದ್ದೇನೆ. ಈಚೆಗೆ ಒಂದು ದಿನ ನಾನು ದೆಹಲಿ ವಿಶ್ವವಿದ್ಯಾನಿಲಯಕ್ಕೆ ಹೋಗು 
ತ್ತಿದ್ದೆ. ದಾರಿಯಲ್ಲಿ ಸುಂದರವಾದ ಉದ್ಯಾನವಿದೆ. ಹಿಂದೆ ೧೯೪೯ ಮತ್ತು ೧೯೬೨ರ ನಡುವೆ ನಾನು ` 
ಇಲ್ಲಿದ್ದಾಗ ಇದೊಂದು ಕಾಡಾಗಿತ್ತು, ಈಗ, ಇದು ಉದ್ಯಾನವಾಗಿದೆ. ಒಂದು ಯೋಚನೆ ನನ್ನ 
ಮನಸ್ಸನ್ನು ಹಾದುಹೋಯಿತು. ಶಾಂತವಾಗಿ ಸುರಕ್ಷೆಯ ನೆಮ್ಮದಿಯಲ್ಲಿ ಕುಳಿತು ಸಂತೋಷಪಡಲು 
ಸಾಧ್ಯವಿಲ್ಲದೆ ಹೋದರೆ ಅಂತಹ ಉದ್ಯಾನದಿಂದ ಏನು ಪ್ರಯೋಜನ ? ಈಗ ಇಲ್ಲಿ ಶಾಂತಿಯೂ 
ಇಲ್ಲ, ರಕ್ಷಣೆಯೂ ಇಲ್ಲ. ಯಾವ ಗಳಿಗೆಯಲ್ಲಿ ಬೇಕಾದರೂ ದರೋಡೆಗಳಾಗಬಹುದು, ಅಥವಾ 
ಕೊಲೆಗಳಾಗಬಹುದು. ಅಪರಾಧದ ಈ ಸಮಸ್ಯೆ ಗಂಭೀರವಾದದ್ದು. ಕೇಂದ್ರಸರಕಾರ ಹಾಗೂ 
ನಗರ ಮುನಿಸಿಪಲ್‌ ಕಾರ್ಪೊರೇಷನ್‌ ನಮ್ಮ ರಾಜಧಾನಿಯನ್ನು ಅಪರಾಧ- ಮುಕ್ತವನ್ನಾಗಿ ಮಾಡ 
ಬೇರು ಆಪರಾಧಮುಕ್ತ ದೇಶವೊಂದೇ ಒಂದು ಆರೋಗ್ಯವಾದ ದೇಶ, ಅದು ಧರ್ಮದ ಫಲ. 
ಈ ದೆಹಲಿ ಮತ್ತು ಇದರ ಸುತ್ತುಮುತ್ತ ಐದುಸಾವಿರ ವರ್ಷಗಳಿಗೂ ಹಿಂದಿನಿಂದ ಭಾರತದ 
ರಾಜಧಾನಿಯಾಗಿದೆ. ಮಹಾಭಾರತ ಕಾಲದಲ್ಲಿ ಇದಕ್ಕೆ ಹಸ್ತಿನಾಪುರ ಎಂದೂ ಇಂದ್ರಪ್ರಸ್ಥ ಎಂದೂ 
ಹೆಸರಿತ್ತು. ಮಹಾಭಾರತದ ಸುಪ್ರಸಿದ್ಧ ಶಾಂತಿಪರ್ವದಲ್ಲಿ ಭೀಷ್ಮರು ಪಾಂಡವರಿಗೆ, ಶ್ರೀಕೃಷ್ಣ, 
ವ್ಯಾಸ ಮತ್ತು ಇತರ ಯಸಿಗಳಿಗೆ ರಾಜಧರ್ಮವನ್ನು, ರಾಜ್ಯವನ್ನು ಪಾಲಿಸಬೇಕಾದ ನೀತಿನಿಯಮ 
ಮ ಬೋಧಿಸುತ್ತಾರೆ. ಅದರಲ್ಲಿ ಉತ್ತಮವಾಗಿ ಆಳಲ್ಪಡುತ್ತಿರುವ ದೇಶದ ಒಂದು ಲಕ್ಷಣವನ್ನು 
(ಳುತ್ತಾರೆ (೧೨.೬೮.೩೨) ; 


ಸ್ತ್ರೀಯಶ್ಚಾಪುರುಷಾ ಮಾರ್ಗಂ 


CC-0. Jangamwadir'Math Collection. Digitized by eGangotri 


ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ರಕ್ಷಣಾ ವ್ಯವಸ್ಥೆಯ ಪಾತ್ರ 


ನಿರ್ಭಯಾಃ ಪ್ರತಿಪದ್ಕಂತೇ 
ಯದಾ ರಕ್ಷತಿ ಭೂಮಿಪಃ ॥ 

-  ಯೌವಾಗ ದೇಶವನ್ನು (ಅಥವಾ ನಗರವನ್ನು) ಉತ್ತಮವಾಗಿ ಆಳುತ್ತಿ ರುವೆಯೋ ಆಗೆ 

ಪ್ರೀಯರು ಸಮಸ್ತ ಆಭರಣಗಳನ್ನು ಧರಿಸ್ಕಿ ಗೆಂಡಸರ ಜೊತೆಯಿಲ್ಲದೆಯೂ ನಿರ್ಭಯವಾಗಿ 

ರಸ್ತೆಗಳಲ್ಲಿ ಓಣಿಗಳಲ್ಲಿ ಓಡಾಡಬಹುದು. 

ಎಷ್ಟು ಸೊಗಸಾದ ಭಾವನೆ ಮತ್ತು ಆದರ್ಶ ಇದು ! ಇದರಲ್ಲಿ ಕಾರ್ಯಸಾಧ್ಯವಲ್ಲದ್ದು ಏನೂ 
ಇಲ್ಲ; ಹಿಂದೆ ಈ ಸನ್ನಿವೇಶ ನಮ್ಮಲ್ಲಿದ್ದಿತು; ಮತ್ತೆ ನಾವು ಅದನ್ನು ಪಡೆಯಬಹುದು. ಆದರೆ 
ಸದ್ಯದಲ್ಲಿ ಜನರು ಕೇವಲ ಲೌಕಿಕವಾದ ತತ್ತ್ವವನ್ನನುಸರಿಸಿ ಜೀವಿಸುತ್ತಿರುವ ಈಗಿನ 
ಅದು ಬಹುದೂರದ ಕನಸಿನಂತೆ ಕಾಣುತ್ತದೆ. ಭಾರತದಲ್ಲಿ ಮಾತ್ರವಲ್ಲ, ಅನೇಕ ಆಧುನಿಕ 
ದೇಶಗಳಲ್ಲಿ ಕೂಡ ಮಾನವೀಯತೆ ಎಲ್ಲಿ ? ಸಂಸ್ಕೃತಿ ಎಲ್ಲಿ? ಪೌರಜೀವನವಲ್ಲಿ ? ಪ್ರಜಾಪ್ರಭುತ್ವ 
ವೆಲ್ಲಿ ? ಅಪರಾಧಭರಿತ ಸಮಾಜಕ್ಕೆ ಇವು ಹೊಂದುವುದಿಲ್ಲ. ೧೯೬೮-೬೯ರಲ್ಲಿ ಅಮೇರಿಕಾ 
ಸಂಯುಕ್ತ ಸಂಸ್ಥಾನಗಳಲ್ಲಿ ಪ್ರವಾಸಮಾಡುತ್ತಿದ್ದಾಗ ಅಮೆರಿಕಾದ ಒಬ್ಬ ನಿವೃತ್ತ ಪೋಲೀಸ್‌ ಅಧಿಕಾರಿ 
ಬರೆದ ಪುಸ್ತಕವನ್ನು ನಾನು ಓದಿದೆ. ಆ ಪುಸ್ತಕದ ಹೆಸರಾಗಲಿ, ಲೇಖಕನ ಹೆಸರಾಗಲಿ ನನಗೆ 
ನೆನಪಾಗುತ್ತಿಲ್ಲ. ಆದರೆ ಆತನ ಒಂದು ಅಭಿಪ್ರಾಯ ಚೆನ್ನಾಗಿ ನೆನಪಿದೆ. ಅಮೆರಿಕದಲ್ಲಿ ಹಿಂದಿನ 
ಕಾಲವನ್ನು ಇಂದಿನೊಂದಿಗೆ ಹೋಲಿಸುತ್ತಾ ಅವರು ಹೇಳುತ್ತಾರೆ : ಹಿಂದೆ ಅಮೆರಿಕದ ರಸ್ತೆಗಳಲ್ಲಿ, 
ಕಿರು ಓಣಿಗಳಲ್ಲಿ ಪೌರರು ಧಾರಾಳವಾಗಿ ಓಡಾಡುತ್ತಿದ್ದರು, ಅಪರಾಧಿಗಳು ಜೈಲುಗಳಲ್ಲಿ ಗೋಡೆಗಳ 
ಹಿಂದೆ ಬಂಧಿತರಾಗಿದ್ದರು; ಈಗಲಾದರೊ, ಅಪರಾಧಿಗಳು ಧಾರಾಳವಾಗಿ ರಸ್ತೆಗಳು, ಓಣಿಗಳು 
ಮತ್ತು ಪಾರ್ಕುಗಳಲ್ಲಿ ಓಡಾಡುತ್ತಾರೆ, ಪೌರರಾದರೋ ತಮ್ಮ ಮನೆಯ ನಾಲ್ಕು ಗೋಡೆ ಗಳ 
ನಡುವೆ ಅಗಳಿ-ಚಿಲಕಗಳ ಹಿಂದೆ ಇರುತ್ತಾರೆ ! 

ಇದೇ ಪರಿಸ್ಥಿತಿಯು ಈಗ ನಮ್ಮ ದೇಶದಲ್ಲಿ ಬೆಳೆಯುತ್ತಿದೆ. ನಾವು ಇದನ್ನು ಗಂಭೀರವಾಗಿ 
ಪರಿಗಣಿಸಬೇಕು ಮತ್ತು ಎಲ್ಲಾ ಬಗೆಯ ಪೌರಶಾಂತಿಯನ್ನು ಕಾಪಾಡಲು ಕ್ರಮಗಳನ್ನು ಕೈಗೊಳ್ಳ 
ಬೇಕು. ಇದಕ್ಕಾಗಿ ಸಂಸ್ಕೃತಿಯನ್ನು ಸರಿಯಾಗಿ ವಿವರಿಸಬೇಕು. ಅದು ನೃತ್ಯ, ನಾಟಕ ಮತ್ತು ಸಂಗೀತ 
ಗಳಿಗಿಂತ ಹೆಚ್ಚಿನದು. ನಮ್ಮ ವೇದಾಂತದರ್ಶನದಂತೆ ಅದು ಮಾನವ ಸಾಧ್ಯತೆಗಳ ವಿಜ್ಞಾನ. ಆ 
ವಿಜ್ಞಾನ ಸ್ಫೂರ್ತಿಯಿಂದ, ನಮ್ಮ ರಾಜಧಾನಿಯಲ್ಲಿ ನಾವು ಅಪರಾಧ-ಮುಕ್ತ ಪರಿಸ್ಥಿತಿಯನ್ನು 
ಸ್ಥಾಪಿಸುವುದು ಸಾಧ್ಯವಾಗುವುದಾದರೆ ಅದು ನಮ್ಮ ದೇಶದ ಮಿಕ್ಕ ಭಾಗದ ಮೇಲೆ ಅಪಾರವಾದ 
ಪ್ರಭಾವ ಬೀರಬಹುದು. ನಾವು ರಾಜಧಾನಿಯಲ್ಲಿ ಪೌರರ ಶಾಂತಿ, ಮತೀಯ ಶಾಂತಿ, ರಾಜಕೀಯ 
ಶಾಂತಿಗಳನ್ನು ಕಾಪಾಡಬೇಕು. ನನ್ನ ಉಪನ್ಮಾಸದ ಮೊದಲಲ್ಲಿ ಹೇಳಿದ ಹಾಗೆ ಈ ಮುನಿಸಿಪಲ್‌ 
ಕಾರ್ಪೊರೇಷನಿನ್ನಲ್ಲಿ ೧,೨೦,೦೦೦ ಜನ ನೌಕರರಿದ್ದಾರೆ. ಅವರಲ್ಲಿ ಪೌರತ್ವದ ಸದ್ಗುಣಗಳು 
ಸದ್ವರ್ತನೆಗಳು ಬಲಿತರೆ ಅವರ ಕಾರ್ಯಚಟುವಟಿಕೆಗಳು ಮಾನವ ಕಲ್ಕಾಣವನ್ನೂ, ಅದರ 
ಪರಿಣಾಮವಾಗಿ ಸರ್ವತೋಮುಖ ಅಭಿವೃದ್ಧಿಯನ್ನೂ ಖಚಿತಪಡಿಸುತ್ತವೆ. ಅವರು ಆ ಮಾನವೀಯ 
ಕಾಳಜಿಯನ್ನು ಬೆಳೆಸಿಕೊಳ್ಳಬೇಕು. ಇದೇ ಧರ್ಮದ ನಿಜವಾದ ಅರ್ಥ. ಮಾನವೀಯ ಕಳಕಳಿಯಿಲ್ಲ 
ದಿರುವಿಕೆ, ಅಲಕ್ಷ್ಯಗಳ ಮೂಲಕ ಅವರು ಸೃಷ್ಟಿಸುವ ನರಕ ಪರಿಸ್ಥಿತಿಗಳು ಅವರಿಗೂ ಹಾನಿಯನ್ನು 
ಉಂಟುಮಾಡುತ್ತವೆ. ಒಬ್ಬ ಅರ್ಜಿದಾರನಿಂದ ಲಂಚ ತೆಗೆದುಕೊಳ್ಳುವವನು, ರೈಲು ಟಿಕೆಟ್‌ಕೊಳ್ಳಲು 
" ಇನ್ನೊಬ್ಬನಿಗೆ ಅವನು ಲಂಚಕೊಡಲೇ ಬೇಕಾಗುತ್ತದೆ. ಸ್ವಹಿತದ ದೃಷ್ಟಿಯಿಂದ ಕೂಡ ಪ್ರತಿಯೊಬ್ಬ 
ವ್ಯಕ್ತಿಯೂ ಈ ನರಕ ಪರಿಸ್ಥಿತಿಗಳನ್ನು ಬದಲಾಯಿಸಲು ಕಷ್ಟಪಟ್ಟು ಕೆಲಸಮಾಡಬೇಕು. ಮಹಾಭಾರತ 
ದಲ್ಲಿ ಧರ್ಮವನ್ನು ಕುಂಿತ್ರುಎರಡು ತುಂಡಡನಾಹು ಎವಕಣಸಳಿವೆ.ಮ್ಮುಂಹಾಂಸ್ಟ್ರತಿಕ ಇತಿಹಾಸ 


೬೫೩ 


೬೫೪ 


ದುದ್ದಕ್ಕೂ ಈ ಪದವನ್ನು ಎಂದೂ ಒಂದು ಅಂಧಶ್ರದ್ಧೆಯನ್ನೋ, ಪಂಥವನ್ನೋ ಅಥವಾ ವಂಶ 
ಸಂಬಂಧಿಯಾದ ಧರ್ಮನಂಬಿಕೆಗಳನ್ನೋ ಹೇಳುವಂತೆ ಉಪಯೋಗಿಸಲಿಲ್ಲ. ಈ ತಪ್ಪನ್ನು ನಾವು 
ಮಾಡುತ್ತಿರುವುದು ಆಧುನಿಕ ಯುಗದಲ್ಲಿ. ಮೊದಲನೆಯ ವಿವರಣೆಯನ್ನು ಶ್ರೀಕೃಷ್ಣನು 
ಕರ್ಣಪರ್ವದಲ್ಲಿ (೮.೪೯.೫೦) ಕೊಡುತ್ತಾನೆ : 


ಯಃ ಸ್ಕಾತ್‌ ಧಾರಣ-ಸಂಯುಕ್ತಃ 
ಸ ಧರ್ಮ ಇತಿ ನಿಶ್ಚಯಃ ॥ 
ಒಂದು ಸಮಾಜದಲ್ಲಿ ಜನರನ್ನು ಒಟ್ಟುಗೂಡಿಸಿರುವುದರಿಂದ ಅದನ್ನು ಧರ್ಮ ಎಂದು 
ಕರೆಯಲಾಗುತ್ತದೆ. ಅದು ಮನುಷ್ಠನನ್ನು ಮನುಷ್ಯನೊಂದಿಗೆ ಸಂಯೋಜಿಸುತ್ತದೆ. ಯಾವ 
ಮೌಲ್ಯಕ್ಕೆ ಈ ಸಂಯೋಜಕ ಸಾಮರ್ಥ್ಯ ಇದೆಯೋ ಅದನ್ನು ಧರ್ಮ ಎಂದು (ಜ್ಞಾನಿಗಳು 
ನಿಶ್ಚಯವಾಗಿ ಹೇಳಿದ್ದಾರೆ 
ಅದೇ ಮಹಾಭಾರತದ ಶಾಂತಿಪರ್ವದಲ್ಲಿ ಭೀಷ್ಮರು ಪಾಂಡವರಿಗೆ, ಶ್ರೀಕೃಷ್ಣನಿಗೆ ಮತ್ತು 
ಅನೇಕ ಯಪಿಗಳಿಗೆ ತುಲಾಧಾರ ಎಂಬ ಹೆಸರಿನ ವರ್ತಕನ ಕತೆಯನ್ನು ಹೇಳುತ್ತಾರೆ. ಅವನು ಜಾಜಲಿ 
ಎಂಬ ಬ್ರಾಹ್ಮಣ ಸಂನ್ಯಾಸಿಗೆ ಧರ್ಮವನ್ನು ನಿರೂಪಿಸುತ್ತಾನೆ (೧೨.೨೫೪.೯) : 

ಸರ್ವೇಷಾಂ ಯಃ ಸುಹೃನ್ನಿತ್ಯಂ 

ಸರ್ವೇಷಾಂ ಚ ಹಿತೇ ರತಃ 

ಕರ್ಮಣಾ ಮನಸಾ ವಾಚಾ 

ಸ ಧರ್ಮಂ ವೇದ ಜಾಜಲೇ-- 

ಓ ಜಾಜಲಿ ಯಾರು ಸದಾ ಸಕಲಜೀವಿಗಳ ಗೆಳೆಯನಾಗಿರುತ್ತಾನೊ€ ಎಲ್ಲರಿಗೂ ಒಳ್ಳೆಯ 
ದಾಗಿರುವುದನ್ನು ಕೃತಿಯಲ್ಲಿ, ಮನಸ್ಸಿನಲ್ಲಿ ಮತ್ತು ಮಾತಿನಲ್ಲಿ ಮಾಡುತ್ತಿ ರುತ್ತಾನೋ ಅವನು 
ಧರ್ಮವನ್ನು ಅರ್ಥಮಾಡಿಕೊಳ್ಳುತ್ತಾನೆ 

೧೮. ಮತವೇ ಬೇರೆ ತತ್ತ್ವವೇ ಬೇರೆ 


ಇಲ್ಲಿ ಒತ್ತು ಇರುವುದು ಎಲ್ಲಾ ಜೀವಿಗಳ ಗೆಳೆಯನಾಗಿರುವುದರ ಮೇಲೆ, ಕೇವಲ ತನ್ನ ಕುಟುಂಬ, 
ಜಾತಿ, ಸಮುದಾಯದ ಸದಸ್ಕರಲ್ಲದೆ ಸಕಲ ಜೀವಿಗಳಿಗೂ ಒಳ್ಳೆಯದು ಮಾಡುವುದರ ಮೇಲೆ. 
ಅದೇ ಧರ್ಮದ ವ್ಯಾಪಕ ಆರ್ಥ. ಆದರೆ ಕುಲಸಂಬಂಧಿ ಧರ್ಮವನ್ನು ಆಧರಿಸಿದ ಮತೀಯತೆಯು 
ಕಾಳಜಿ, ಆಸಕ್ತಿ, ಪ್ರೇಮಗಳನ್ನು ತನ್ನ ಧರ್ಮದ ಸದಸ್ಯರಿಗೆ ಮಾತ್ರ ಸೀಮಿತಗೊಳಿಸುತ್ತದೆ. ಧರ್ಮವು 
ಎಲ್ಲಾ ಜಾತಿ, ಮತ ಭಿನ್ನತೆಗಳನ್ನು, ಸೀಮಿತಗಳನ್ನು ಕತ್ತರಿಸಿಹಾಕುತ್ತದೆ; ಅದೊಂದು ವಿಶ್ವಾಸಾತ್ಮಕ 
ವಾದ ಮೌಲ್ಯ. ಯಾವುದೇ ಮಾನವಸಮಾಜವು ಅದಿಲ್ಲದೆ ಇರಲಾರದು. ಆದರೆ ಕುಲಸಂಬಂಧಿ 
ಧರ್ಮವಿಲ್ಲದೆ ಒಂದು ಸಮಾಜವು ಇರಬಲ್ಲದು ಮತ್ತು ಇದೆ. ಕುಲಸಂಬಂಧಿಯಾದ ಧರ್ಮವನ್ನು 
ಸಂಸ್ಕೃತದಲ್ಲಿ "ಧರ್ಮ' ಎಂಬ ಮಾತಿಗಿಂತ "ಮತಂ' ಎಂಬ ಮಾತಿನಿಂದ ಕರಾರುವಕ್ಕಾಗಿ ವರ್ಣಿಸಿದ. 
ವೇದಾಂತವು "ಮತಂ' ಹಾಗೂ "ತತ್ತ್ವಂ' ಎಂಬ ಎರಡು ಪದಗಳನ್ನು ನಿಖರವಾದ ಅರ್ಥದೊಂದಿಗೆ 
ಉಪಯೋಗಿಸುತ್ತದೆ ಎಂಬುದನ್ನು ನಮ್ಮ ಜನರು ತಿಳಿದುಕೊಳ್ಳುವುದು ಒಳ್ಳೆಯದು. 'ಮತಂ' 
ಎಂದರೆ ಅಭಿಪ್ರಾಯ ಮತ್ತು ಒಬ್ಬನ ಮೆಚ್ಚಿಗೆಯ ವಿಷಯ. ಇದು ನನ್ನ ಮತ'ಎಂದರೆ ಇದು 
ನನ್ನ ಅಭಿಪ್ರಾಯ ಲಥನ್ನಾ ಇದ್ಲು ನನ್ಗೆ ಇಷ್ಟವಾಗುವ ನಿಚಾತಎಂಪಭನಾಂ/ತತ್ತ್ವಂ' ಎಂದರೆ 


ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ರಕ್ಷಣಾ ವ್ಯವಸ್ಥೆಯ ಪಾತ್ರ ಕ 


ತಸ್ಕಭಾವಃ, ಶಂಕರಾಚಾರ್ಯರು ವಿವರಿಸುವಂತೆ ಒಂದು ವಸ್ತುವಿನ ಸತ್ಯ, ಆದ್ದರಿಂದ ಎಲ್ಲರಿಗೂ 
ಸಮಾನವಾದದ್ದು. ಒಬ್ಬನು ಭಗವಂತನನ್ನು ಒಂದು ರೀತಿಯಲ್ಲಿ ಪೂಜಿಸಲು ಇಚ್ಛಿಸುತ್ತಾನೆ; 
ಇನ್ನೊಬ್ಬ ಇನ್ನೊಂದು ರೀತಿಯಲ್ಲಿ. ಇದೆಲ್ಲವೂ "ಮತಂ', ಇದನ್ನೇ "ಇಷ್ಟಂ' ಎಂದೂ ಕರೆಯುತ್ತಾರೆ, 
ವ್ಯಕ್ತಿಗೆ ಯಾವುದು ಇಷ್ಟವಾಗುತ್ತದೋ ಅದು. ಶಂಕರಾಚಾರ್ಯರು ಇವುಗಳನ್ನು ಪುರುಷ 
ತಂತ್ರಜ್ಞಾನಂ ಎಂದೂ ಹೇಳುತ್ತಾರೆ. ಇದು ವ್ಯಕ್ತಿಯನ್ನು ಅವಲಂಬಿಸಿದ, ವ್ಯಕ್ತಿಯ ಮೊದಲಾಯ್ಕೆ 
ಗಳನ್ನು ಅವಲಂಬಿಸಿದ ಜ್ಞಾನ. ಇಂತಹ ಮೊದಲಾಯ್ಕೆಗಳಿಗೆ, ಇಂತಹ ಮತಗಳಿಗೆ, ಇಂತಹ ಪುರುಷ 
ತಂತ್ರ ಜ್ಞಾನಕ್ಕೆ ಮನುಷ್ಯಜೀವನದಲ್ಲಿ ಬೇಕಾದಷ್ಟು ವ್ಯಾಪ್ತಿಯಿದೆ. ವ್ಯಕ್ತಿಯು ತನ್ನ ಆಹಾರ, ಉಡುಗೆ 
ತೊಡುಗೆ, ಪೀಠೋಪಕರಣಗಳನ್ನು, ಮದುವೆಯಾಗುವ ಸಂಗಾತಿಯನ್ನು, ತಾನು ನಡೆಸುವ ಧಾರ್ಮಿಕ 

" ಪೂಜೆ ಪುನಸ್ಕಾರಗಳನ್ನು ಆರಿಸುವಲ್ಲಿ, ಇಂತಹ ನೂರಾರು ಸಂದರ್ಭಗಳಲ್ಲಿ ತನ್ನ ಆಯ್ಕೆಯನ್ನು 
ಮಾಡಿಕೊಳ್ಳುವಾಗ ಅವುಗಳ ಪ್ರಭಾವವು ಗೋಚರಿಸುತ್ತದೆ. ಇವು ವ್ಯಕ್ತಿಗತವಾದ ಇಲ್ಲವೇ ತಂಡದ 
ಮೊದಲ ಆಯ್ಕೆಯಾಗುತ್ತವೆ. ಅವು ಬೆಲೆಯುಳ್ಳವಾಗಿದ್ದು ಮಾನವ ಜೀವನವನ್ನು ಸಮೃದ್ಧಗೊಳಿಸು 
ತ್ತವೆ ಎಂದು ವೇದಾಂತಪು ಹೇಳುತ್ತದೆ. ಆದರೆ ಇವು ಮತಂ ಅಥವಾ ಅಭಿಪ್ರಾಯಗಳ 
ವರ್ಗದಲ್ಲಿರುವಾಗ, ತೀರಾ ವೈಯಕ್ತಿಕವಾದ, ವ್ಯಕ್ತಿಗತವಾದ ರೂಪದ್ದಾಗಿರುತ್ತವೆ. ಸತ್ಯ ಎನ್ನುವು 
ದೊಂದಿದೆ, ಎರಡು + ಎರಡು ಕೂಡಿ ನಾಲ್ಕು, ಬೆಂಕಿ ಬಿಸಿಯಾಗಿದೆ, ನೀರು ತಣ್ಣಗಿದೆ, ಮನುಷ್ಯನು 
ಮೂಲಭೂತವಾಗಿ ದೈವಿಕನಾದವನು ಇತ್ಯಾದಿ. ಇಲ್ಲಿ ವೈಯಕ್ತಿಕ ಆಯ್ಕೆಗಳಾಗಲಿ ಅಭಿಪ್ರಾಯ 
ಗಳಾಗಲಿ ಮುಖ್ಯವಲ್ಲ. ಇದನ್ನು ವೇದಾಂತವು 'ತತ್ತ್ವಂ' ಎಂದು, ಒಂದು ವಸ್ತುವಿನ ಸತ್ಯ ಎಂದು 
ಕರೆಯುತ್ತದೆ. ಆದ್ದರಿಂದ ಶಂಕರಾಚಾರ್ಯರು ಸತ್ಯದ ಅರಿವನ್ನು ವಸ್ತು ತಂತ್ರಜ್ಞಾನಂ ಎಂದು 
ಕರೆಯುತ್ತಾರೆ. ಇದುವಸ್ತು, ಅಸ್ತಿತ್ವದಲ್ಲಿರುವ ಸತ್ಯದ ಆಧಾರದ ಮೇಲೆ ನಿಂತ ಜ್ಞಾನ. ಆದ್ದರಿಂದ 
ಎಲ್ಲ ಮತವೂ ವ್ಯಕ್ತಿಗತವಾದದ್ದು, ಸೀಮಿತವಾದದ್ದು; ಎಲ್ಲಾ ತತ್ತ್ವವು ವ್ಯಕ್ತಿರಹಿತವೂ, 
ಸಾರ್ವತ್ರಿಕವೂ, ಅಸೀಮವೂ ಆದದ್ದು. ಭೌತಿಕ ಹಾಗೂ ಆಧ್ಯಾತ್ಮಿಕವಾದ ಎಲ್ಲಾ ವಿಜ್ಞಾನಗಳು, 

.. ವಿಜ್ಞಾನವನ್ನಾಧರಿಸಿದ ಎಲ್ಲಾ ದರ್ಶನ ಇವುಗಳನ್ನು ತತ್ತ್ವಜ್ಞಾನ ಎಂದು ಕರೆಯಲಾಗುತ್ತದೆ. ಎರಡಕ್ಕೆ 
ಎರಡು ಕೂಡಿ ನಾಲ್ಕು ಎನ್ನುವುದು ತತ್ತ್ವ; ನಮಗೆ ನಿರ್ದಿಷ್ಟ ಆಹಾರ ಇಷ್ಟ, ನಾನು ದೇವರನ್ನು 
ಈ ರೀತಿಯಲ್ಲಿ ಪೂಜಿಸಲು ಬಯಸುತ್ತೇನೆ- ಇದು ಮತ. ಈ ವ್ಯತ್ಯಾಸದ ಬೆಳಕಿನಲ್ಲಿ ವೇದಾಂತವು 
ಎಲ್ಲಾ ಧರ್ಮಗಳನ್ನೂ ಮತ್ತು ಅವುಗಳ ಪಂಗಡಗಳನ್ನೂ ಮತ ಎಂದು ಪರಿಗಣಿಸುತ್ತದೆ. ವೈಷ್ಣವ 

: ಮತ, ಶೈವಮತ, ಶಾಕ್ತ ಮತ, ಸಿಖ್‌ ಮತ, ಇಸ್ಲಾಂ ಮತ, ಕ್ರೈಸ್ತ ಮತ ಇತ್ಯಾದಿ. ನಾವು ಇನ್ನೂ 
: ಕೂಡಿಸಬಹುದು : ಶೂನ್ಯ ಮತ, ನಿರೀಶ್ವರ ಮತ (ನಾಸ್ತಿಕತೆ). ಎಲ್ಲ ಇಸಂಗಳೂ ಮತ ಎಂಬ 
ವರ್ಗದಲ್ಲೇ ಸೇರುತ್ತವೆ. ಮಾರ್ಕ್ಸಿಸಂ-ಯು ಎಸ್‌ಎಸ್‌ ಆರ್‌ ಶೈಲಿ. ಚೈನಾ ಶೈಲಿ ಕಮ್ಯೂನಿಸಂ, 
. ಸೋಷಲಿಸಂ..ಕ್ಯಾಪಿಟಲಿಸಂ ಹೀಗೆ ಎಲ್ಲ ವಿವಿಧ ರಾಜಕೀಯ ಇಸಂಗಳೂ ಇದಕ್ಕೇ ಸೇರುತ್ತವೆ. 
ಇವಕ್ಕೆಲ್ಲ ಆಧಾರ ವ್ಯಕ್ತಿಗತವಾದ ಅಥವಾ ಸಾಮೂಹಿಕವಾದ ಮೊದಲ್ಕಾಯ್ಕೆಗಳು. ಮತ್ತು 
ಅವೆಲ್ಲವೂ ಶಾಸನಬದ್ಧವಾದವೇ. ಕುಲಸಂಬಂಧಿಯಾದ ಒಂದೇ ಧರ್ಮದಲ್ಲೂ ವಿವಿಧ 
ಪಂಗಡಗಳಿರುತ್ತವೆ, ವೈಷ್ಣವ ಮತ್ತು ಶ್ರೀವೈಷ್ಣವ ಇದ್ದೆಹಾಗೆ, ಕ್ಯಾಥೊಲಿಸಂ ಮತ್ತು ಪ್ರಾಟಿಸ್ಟೆಂಟ್‌ 
ಇದ್ದ ಹಾಗೆ; ಷಿಯಾ ಮತ್ತು ಸುನ್ನಿ ಇದ್ದಹಾಗೆ. ಸಿಂಧಿ ಸಿಖ್ಬರು ಮತ್ತು ಖಾಲ್ಸಾ ಸಿಖ್ಬರು ಮತ್ತು 
-« ನಿರಂಕಾರಿ ಸಿಖ್ಬರು, ಥೇರವಾದ ಬೌದ್ಧ ಮತ್ತು ಮಹಾಯಾನ ಬೌದ್ಧ ಇದ್ದ ಹಾಗೆ. ಇವೆಲ್ಲ 
ವ್ಯಕ್ತಿಯು ತನ್ನ ಇಷ್ಟದಂತೆ, ನಿರ್ದಿಷ್ಟ ಜನವರ್ಗದ ಹೃತ್ಪೂರ್ವಕ ಮೊದಲಾಯ್ಕೆಯಂತೆ ಅಳವಡಿಸಿ 
 ಕೊಂಡಂಥವು. ಇವರೆಲ್ಲರಿಗೂ, ಪರಸ್ಪರ ಸಮರಸತೆಯಿಂದ, ಎಲ್ಲರ ಹಿಂದೆ ಇರುವ ತತ್ತ್ವ ಒಂದೇ 
. ಆಗಿರುವುದನ್ನು ಅರಿತು ಶಾಂತಿಯಿಂದ ಬಾಳಿರಿ ಎಂದು ಭಾರತವು ಬೋಧಿಸುತ್ತದೆ. ಎಲ್ಲಾ ಧರ್ಮಗಳ 


CC-0. Jangamwadi Math Collection. Digitized by eGangotri 


೬೫೬ 


ಹಿಂದಿರುವ ಆಧ್ಯಾತ್ಮಿಕತೆಯನ್ನು ಅರಿಯುವ ವೈಜ್ಞಾನಿಕ ತೃಷೆಯು ಅವುಗಳ ವೈವಿಧ್ಯದ ಹಿಂದಿನ 
ಏಕತೆಯನ್ನು ಅನಾವರಣಗೊಳಿಸುತ್ತದೆ. 
ಇತಿಹಾಸದಲ್ಲಿ ಮೊತ್ತಮೊದಲಬಾರಿಗೆ, ಬಹುಕಾಲದ ಹಿಂದೆಯೇ ವೇದಾಂತವು ಈ 
ಮೂಲಭೂತವಾದ ಪ್ರಶ್ನೆಯನ್ನು ಕೇಳಿತು: ಈ ಎಲ್ಲ ಮತಗಳ ಹಿಂದಿರುವ ಸತ್ಯ ಯಾವುದು 3 
ಈ ವಿವಿಧ ಮತಗಳ ಆಧಾರ ತತ್ತ್ವವೇನು ? ಈ ವಿಚಾರದಿಂದ ವೇದಾಂತವು ಧರ್ಮದ ವಿಜ್ಞಾನ 
ವನ್ನು ವಿಕಾಸಗೊಳಿಸಿತು. ಏಕೆಂದರೆ ವಿಜ್ಞಾನವು ಎಲ್ಲಾ ಅಭಿಪ್ರಾಯಗಳನ್ನು, ಅಥವಾ ಮತಗಳನ್ನು 
ವಿಮರ್ಶಾತ್ಮಕ ಆಧ್ಯಯನಕ್ಕೆ ಒಳಪಡಿಸುತ್ತದೆ. ಅವುಗಳ ಹಿಂದೆ ವೃತ್ಕಾಸಗೊಳ್ಳದ, ಸಾರ್ವತ್ರಿಕವಾದ 
ಯಾವುದಾದರೂ ಸತ್ಯವೊಂದು ಇದೆಯೆ, ಇದ್ದರೆ ಆಸತ್ಯ ಯಾವುದು--ಎಂದು ಕಂಡುಹಿಡಿಯಲು 
ಪ್ರಯತ್ನಿಸುತ್ತದೆ. ವೇದಾಂತವು ಎಲ್ಲ ಮತಗಳ ಅಥವಾ ಧರ್ಮಗಳ ಹಿಂದೆ ಒಂದು ತತ್ತ್ವವನ್ನು 
ಅಥವಾ ಸತ್ಯವನ್ನು ಕಂಡುಕೊಂಡಿತು. ಈ ಸಂಶೋಧನೆಯನ್ನು ಇತಿಹಾಸದ ಪ್ರಾಚೀನ ಕಾಲದಲ್ಲೇ 
ಜಗ್ವೇದದಲ್ಲಿ (೧.೧೬೪.೪೬) ಸಾರಿಹೇಳಿತು : ಷ್ಣ ; 
ಇಂದ್ರಂ ಮಿತ್ರಂ ವರುಣಂ ಅಗ್ನಿಂ ಆಹುಃ 
ಅಥೋ ದಿವ್ಯಃ ಸ ಸುಪರ್ಣೋ ಗರುತ್ಮಾನ್‌ 
ಏಕಂ ಸತ್‌ ವಿಪ್ರಾ ಬಹುಧಾ ವದಂತಿ " 
ಅಗ್ನಿಂ ಯಮಂ ಮಾತಂಿಶ್ಚಾನಂ ಅಹುಃ ॥ 
ಇಂದ್ರ, ಮಿತ್ರ, ವರುಣ ಅಗ್ನಿ, ದಿವ್ಯ ಪಕ್ಷಿ ಗರುತ್ಮಾನ್‌; ಯಮ್ಮ ಮಾತರಿಶ್ಚ_ ಇವರ 
ವಿಷಯವಾಗಿ ಮಾತನಾಡುತ್ತಾರೆ. ಸತ್ಯ ಒಂದೇ; ಜ್ಞಾನಿಗಳು ಅದನ್ನು ವಿವಿಧ ನಾಮಗಳಿಂದ 
ಕರೆಯುತ್ತಾರೆ. ಬ ಹ 
ಇಲ್ಲಿ ಮೊತ್ತಮೊದಲ ಬಾರಿಗೆ ಮತಂ, ಧರ್ಮದ ವಿವಿಧತೆ ; ಹಾಗೂ ಸತ್‌ ಅಥವಾ ತತ್ತ್ವಂ, 
.ಸತ್ಯದ ಏಕತೆ--ಇವುಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸುವುದನ್ನು ನೋಡುತ್ತೇವೆ. ಧರ್ಮದ 
ವೈವಿಧ್ಯದ ಹಿಂದಿರುವ ತತ್ತ್ವವನ್ನು ನೋಡುತ್ತೇವೆ- ಈ ವೈಜ್ಞಾನಿಕ ವಿಚಾರ ಕ್ರಿಯೆಯು ಭಾರತದ 
ಸುದೀರ್ಫ ಇತಿಹಾಸದುದ್ದಕ್ಕೂ ಮುಂದುವರಿದಿದೆ. ಅದು ಕೇವಲ ನಂಬಿಕೆಯ ಮೇಲಲ್ಲದೆ, 
ಅನುಭವದ ಮೇಲೆ ಒತ್ತುಕೊಟ್ಟಿದೆ; ಧರ್ಮದ ಸತ್ಯಕ್ಕೆ ಪರೀಕ್ಷೆಯಾಗಿದೆ. ಈ ಪ್ರಕ್ರಿಯೆಯು ನಮ್ಮ 
ಕಾಲದಲ್ಲಿ ಶ್ರೀರಾಮಕೃಷ್ಣರಲ್ಲಿ ಸಫಲಗೊಂಡಿತು. ತಮ್ಮದೇ ಪ್ರಯೋಗ ಮತ್ತು ಅನುಭವಗಳ 
ಆಧಾರದ ಮೇಲೆ ಅವರು ಸಾರಿ ಹೇಳಿದ ಈ ಕೆಳಗಿನ ಮಾತು ಆ 'ಯಗ್ವೇದದ ಘೋಷಣೆಯ 
ಪ್ರತಿಧ್ವನಿಯಾಗಿದೆ : ಜತೋ ಮತ್‌ ತತೋ ಷಥ್‌-_“ಧರ್ಮಗಳು ಎಷ್ಟಿವೆಯೋ ಭಗವಂತನ 
ಕಡೆಗೆ ಹೋಗುವ ದಾರಿಗಳೂ ಅಷ್ಟಿವೆ.” “ನನ್ನ ಗುರುದೇವ' (My Master) ಎಂಬ ವಿಷಯವಾಗಿ 
ತಮ್ಮ ಸುಪ್ರಸಿದ್ಧ ಉಪನ್ಯಾಸವನ್ನು ಸಮಾಪನಗೊಳಿಸುತ್ತಾ ಸ್ವಾಮಿ ವಿವೇಕಾನಂದರು ೧೮೯೬ರಲ್ಲಿ 
ನ್ಯೂಯಾರ್ಕಿನಲ್ಲಿ ಹೀಗೆ ಹೇಳಿದರು (ಕೃತಿಶ್ರೇಣಿ, ಸಂಪುಟ ೭, ಪು. ೧೪೮-೧೪೯) : 


ಸಂಪಾದಿಸಿ ಸ್ವಾಧೀನಪಡಿಸಿಕೊಳ್ಳಿ. ಯಾರನ್ನೂ ನಿಂದಿಸಬೇಡಿ ಏಕೆಂದರೆ ಎಲ ಸಿದ್ದಾಂತ 
ಎಲ್ಲ ಸಿದ್ಧಾ 
ee ಮತಪ್ಲುಥಗಳಲ್ಲೂ ಒಂದಿಷ್ಟು ಹಿಳಿತು. ಇದ್ದೇ ಇರುತ್ತ ಹೆಘರ್ಪವಿದರೆ ಪದ 


ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ರಕ್ಷಣಾ ವ್ಯವಸ್ಥೆಯ ಪಾತ್ರ ೬೫೭ 
ಗಳಲ್ಲ, ಹೆಸರುಗಳಲ್ಲ, ಪಂಥ ಪಂಗಡಗಳಲ್ಲ, ಅದು ಆಧ್ಯಾತ್ಮಿ ಕ ಸಾಕ್ಷಾತ್ಕಾರ ಎಂಬುದನ್ನು 
ನಿಮ್ಮ ಬದುಕಿನಿಂದ ತೋರಿಸಿಕೊಡಿ. ಯಾರು ಅನುಭವಿಸಿದ್ದಾರೆಯೋ ಅವರು ಮಾತ್ರವೇ 
ಅರಿಯಬಲ್ಲರು. ಆಧ್ಯಾತ್ಮಿ ಕತೆಯನ್ನು ಸಾಧಿಸಿದವರು ಮಾತ್ರ ಇತರರಿಗೆ ಅದನ್ನು ಸಂವಹಿಸ 
ಬಲ್ಲರು, ಮಾನವಕುಲದ ಅತಿ ಶ್ರೇಷ್ಠ ಗುರುಗಳಾಗಬಲ್ಲರು. ಅವರಿಗ ಬೇಕಿನ ಶಕ್ತಿಗಳು. 

ಒಂದು ದೇಶದಲ್ಲಿ ಅಂತಹ ಜನರು ಹೆಚ್ಚಾಗಿ ನಿರ್ಮಾಣವಾದ ಹಾಗೆ ದೇಶವು ಹೆಚ್ಚು 
ಮಟ್ಟಿಗೆ ಮೇಲೇರುತ್ತದೆ. ಅಂತಹ ಜನರು ಇಲ್ಲವೇ ಇಲ್ಲದ ದೇಶವು ನಾಶವಾಗುತ್ತದೆ 
ಯಾವುದೂ ಅದನ್ನು ಕಾಪಾಡಲಾರದು. ಆದ್ದರಿಂದ ಮಾನವ ಜನಾಂಗಕ್ಕೆ ನನ್ನ್‌ 
ಗುರುವಿನ ಸಂದೇಶ "ಆಧ್ಯಾತ್ಮಿ ಕವಾಗಿರಿ, ಸತ್ಯವನ್ನು ನೀವೇ ಸಾಕ್ಷಾತ್ಮರಿಸಿಕೊಳ್ಳಿರಿ” ಎಂಬುದು. 
ನೆರೆಯವರಿಗೋಸ್ಕರವಾಗಿ ನೀವು ತ್ಯಾಗ ಮಾಡುವುದನ್ನು ಅವರು ಬಯಸುತ್ತಿದ್ದರು. ನಿಮ್ಮ 
ಸೋದರನ ಬಗೆಗೆ ನೀವು ಇಟ್ಟುಕೊಂಡಿರುವ ಪ್ರೇಮವನ್ನು ಕುರಿತು 

ನಿಲ್ಲಿಸಿ ನಿಮ್ಮ ಮಾತನ್ನು ಸಮರ್ಥಿಸುವಂತೆ ಕಾರ್ಕರೂಪದಲ್ಲಿ ತೋರಿಸಬೇಕೆಂದು ಅವರು 

ಬಯಸುತ್ತಿದ್ದರು. ತ್ಥಾಗದ ಸಾಕ್ಷಾತ್ಕಾರದ ಸಮಯ ಬಂದಿದೆ ಆಗ ನೀವು ಜಗತ್ತಿನ ಎಲ್ಲಾ 

ಧರ್ಮಗಳಲ್ಲೂ ಸಾಮರಸ್ಯವನ್ನು ನೋಡುವಿರಿ. ಕಲಹದ ಅಗತ್ಯವೇ ಇಲ್ಲವೆಂಬುದು ನಿಮಗೆ 
ತಿಳಿಯುತ್ತದೆ ಆಗ ಮಾತ್ರವೆ ನೀವು ಮಾನವಜನಾಂಗಕ್ಕೆ ನೆರವಾಗಲು ಮುಂದಾಗುವಿರಿ. 
ಎಲ್ಲಾ ಧರ್ಮಗಳ ಹಿಂದಿರುವ ಮೂಲಭೂತ ಐಕ್ಕತೆಯನ್ನು ಸಾರುವುದು ಸ್ಪಷ್ಟಪಡಿಸು 
ವುದು ನನ್ನ ಗುರುವಿನ ಜೀವಿತೋದ್ದೇಶವಾಗಿತ್ತು. ಇತರ ಬೋಧಕರು ವಿಶೇಷ ಧರ್ಮಗಳನ್ನು 
ಬೋಧಿಸಿದ್ದಾರೆ ಅವು ಅವರ ಹೆಸರಿನಲ್ಲೇ ಇವೆ ಆದರೆ ಹತ್ತೊಂಬತ್ತನೆಯ ಶತಮಾನದ 
: ಈ ಮಹಾಗುರುವು ತಮ್ಮ ದಾಗಿ ಏನನ್ನೂ ಹೇಳಿಕೊಳ್ಳಲಿಲ್ಲ. ಪ್ರತಿಯೊಂದು ಧರ್ಮವನ್ನು 
ಅವರು ಹಾಗೆಯೇ ಉಳಿಸಿದರು. ಏಕೆಂದರೆ ವಾಸ್ತವವಾಗಿ ಅವೆಲ್ಲವೂ ಒಂದು ಶಾಶ್ವತ ಧರ್ಮದ 
ವಿಭಿನ್ನಾಂಶಗಳಿಂದು ಅವರು ಸಾಕ್ಷಾತ್ಕಾರ ಪಡೆದುಕೊಂಡಿದ್ದರು. 

ಮತ ಮತ್ತು ತತ್ತ್ವಗಳ ನಡುವಣ ವೃತ್ಕಾಸ ಮತ್ತು ಸಂಬಂಧಗಳನ್ನು ಶ್ರೀಮದ್‌ ಭಾಗವತವು 
ಸುಂದರವಾಗಿ ಸ್ಪಷ್ಟಪಡಿಸಿದೆ. (೧.೨.೧೧) ಆ ಉಕ್ತಿ ಹೀಗಿದೆ : 

ವದಂತಿ ತತ್‌ ತತ್ತ್ವವಿದಃ 

ತತ್ತ್ವಂ ಯತ್‌ ಜ್ಞಾನಮದ್ವಯಂ 

ಬ್ರಹ್ಮೇತಿ ಪರಮಾತ್ಮೇತಿ 

ಭಗವಾನಿತಿ ಶಬ್ದ್ಯತೇ ॥ 

ತತ್ತ್ವವನ್ನು, ಸತ್ಯವನ್ನು ತಿಳಿದುಕೊಂಡಿರುವವರು (ಜ್ಞಾನಯೋಗವನ್ನನು ಸರಿಸುವರು, 
ಎರಡನೆಯದಿಲ್ಲದ ಶುದ್ಧ ಪ್ರಜ್ಞೆಯನ್ನೇ ಬ್ರಹ್ಮನ್‌ (ಪರಿಪೂರ್ಣ) ಎಂದು ಕರೆಯುವರು; 
ಪರಮಾತ್ಮ ಎಂದು (ಅನುಭಾವಿಗಳು ಕರೆಯುವರು (ಭಕ್ತಿಮಾರ್ಗ ವನ್ನನುಸರಿಸುವವರು) 
ಭಗವಾನ್‌ (ಸಾಕಾರ ಭಗವಂತ) ಎಂಬುದಾಗಿ ಕರೆಯುವರು. 

"ಮತಂ' ಮತ್ತು “ತತ್ತ್ವಂ'ಗಳ ನಡುವೆ ಇರುವ ಭೇದವನ್ನು ಆಹಾರಕ್ಕೆ ಸಂಬಂಧಿಸಿದಂತೆಯೂ 
ನಾವು ನೋಡಬಹುದು. ಜನರು ತಮ್ಮ ಒಲವು ಮತ್ತು ರುಚಿಗಳಿಗನು ಗುಣವಾಗಿ ಆಹಾರವನ್ನು 
ಆಯ್ಕೆಮಾಡಿಕೊಳ್ಳುತ್ತಾರೆ. ರುಚೀನಾಂ ವೈಚಿತ್ರ್ಯಾತ್‌, ಎಂದು ಸಂಸ್ಕೃತದ ಶಿವಮಹಿಮ್ನಃ ಸ್ತೋತ್ರವು 
ಹೇಳುತ್ತದೆ. ಒಬ್ಬನು ಸೇವಿಸುವ ಆಹಾರವೊಂದೇ ನಿಜವಾದ ಆಹಾರ, ಮಿಕ್ಕುದೆಲ್ಲಾ ವಿಷ ಎಂದು 
ಯಾರೂ ಹೇಳುವಂತಿಲ್ಲ ಲ್ಲೂಟದ ಮನ ಮಸ, ಚೆಣಾದನ್ನು, ಬರಸಗ್ಗಯ ಆಹಾರಗಳನ್ನು 


೬೫೮ 


ಇರಿಸಿದೆ. ನಮ್ಮ ರುಚಿ, ಸಮ್ಮ ಚರ್ಥಾಶಕ್ತಿಗಳಗೆ ತಕ್ಕಂತಹ ಆಹಾರವನ್ನು ಸೇವಿಸುತ್ತೇವೆ, ಆದರೆ 
ಇತರರು ತೆಗೆದುಕೊಳ್ಳುವ ವ ಗೌರವಿಸುತ್ತ oF ಅವರಿಗೆ ಇರುವ ಆಯ್ಕೆಯ ಸ್ವಾತಂತ್ರ್ಯ 
ವನ್ನೂ ಗೌರವಿಸುತ್ತೇವೆ. ಇಕ್ಕು ಸ"ಮತಂ":'ಆದರೆ "ತತ್ವಂ' ಅಥವಾ ಸತ್ಯ, ಎಲ್ಲರೂ ಸೇವಿಸುವ 
ಆಹಾರಕ್ಕೆ ಸಂಬಂಧ ಪಟ್ಟಹಾಗೆ ಇದು : ಅದು ಪುಷ್ಟಿದಾಯಕವಾಗಿದೆಯೇ ? ಅಗತ್ಯ ಪ್ರಮಾಣದ 
ಕಾರಿಗಳು ಅದರಲ್ಲಿದೆಯೆ 1 ಹಾಗೆಯೇ ಚಾರಿತ್ಯ್ಯವೇ ಎಲ್ಲ ಮತಗಳ ಧರ್ಮಗಳ ಹಿಂದಿರುವ 
ತತ್ತ್ವ, 
ಜು ಮತ ತತ್ತಗಳ ನಡುವೆ ವೇದಾಂತವು ತೋರಿಸುವ ವೃತ್ಕಾಸವನ್ನು ಗ್ರಹಿಸಿದಾಗ, 
ಮತಗಳ 'ನವಿಧತೆಯನ್ನೂ ಸತ್ಯದ ಏಕತೆಯನ್ನೂ ಅರಿತಾಗ, ನಮ್ಮ ದೇಶವನ್ನು ಯುಗಾಂತರಗಳ 
ಹಿಂದಿನ ವೈಭವೋಪೇತ ಸ್ಥಿತಿಗೆ ಕೊಂಡೊಯ್ಯಲು ನಾವು ಸಮರ್ಥರಾಗುತ್ತೇವೆ. ಆಧುನಿಕ'ಯುಗ 
ದಲ್ಲೂ ನಮ್ಮ ದೇಶವನ್ನು ಶಾಂತಿ, ಸಾಮರಸ್ಕ ಗಳ ತವರಾಗಿ, ಎಲ್ಲಾ ಧರ್ಮಗಳು ಹಾಗೂ 
ಪ್ರಾಮಾಣಿಕವಾದ, ಆದರ್ಶಗಳು, ನಂಬಿಕೆಗಳು ಪರಸ್ಪರ ಸಂಘರ್ಷಿಸದೆ, ಮಾನವ ಜೀವನವನ್ನು 
ಸಮೃದ್ಧಗೊಳಿಸುವ ಸಹಕಾರ ಶಕ್ತಿಗಳಾಗಿ ಇರುವ ಭೂಮಿಯಾಗಿ ಪರಿವರ್ತಿಸಲು ನಮಗೆ ಸಾಧ್ಯ 
ವಾಗುತ್ತದೆ. 
ಎಲ್ಲಾ ಧರ್ಮಗಳ ಲೌಕಿಕ ಆದರ್ಶಗಳ ಹಿಂದಿರುವ ಸಾಮಾನ್ಯ ಸತ್ಕವು ಧರ್ಮವೇ 
ಆಗಿದೆ. ಅದರ ಎರಡು ಆಯಾಮಗಳು ಇವು : ಪ್ರವೃತ್ತಿ ಧರ್ಮ, ಸಮಾಜದ ಸಂದರ್ಭದಲ್ಲಿ 
ಸಾರ್ವತ್ರಿಕ ಲೌಕಿಕ ಕಾರ್ಯನೀತಿ; ಹಾಗೂ ನಿವೃತ್ತಿಧರ್ಮ ಅಥವಾ ಮೋಕ್ಸಧರ್ಮ ಅಥವಾ ಅಮೃತ, 
ಸಮಾಜಾತೀತವೂ' ಇಂದ್ರಿಯಸತೀತವೂ ಆದ ಆಧ್ಯಾತ್ಮಿಕ ಅನುಭವ. ಮೊದಲನೆಯದರಿಂದ 
ಅಭ್ಯುದಯ, ಅಂದರೆ ಸಾಮಾಜಿಕ ಕಲ್ಮಾಣವನ್ನೂ ಎರಡನೆಯದರಿಂದ ನಿಃಶ್ರೇಯಸ್‌, ಅಂದರೆ 
ಆಧ್ಯಾತ್ಮಿಕ ಮುಕ್ತಿಯನ್ನೂ ಪಡೆಯಬಹುದು. ಯಾವುದೇ ಸಮಾಜವು, ಅದು ಪ್ರಜಾಸತ್ತಾತ್ಮಕ 
ವಾಗಿರಲಿ, ಮಾರ್ಕ್ಸ್‌ವುದಿಯಾಗಿರಲಿ-ಆರೋಗ್ಯವಾಗಿರಬೇಕಾದರೆ ಅಭ್ಯು ದಯಕ್ಕೆ ಅಂದರೆ ವ್ಯಕ್ತಿಗತ 
ಹಾಗೂ ಸಾಮೂಹಿಕ ಕಲ್ಮಾಣಕ್ಕೆ 'ಒಯ್ಯುವ-ಪ್ರವೃತ್ತಿ ಧರ್ಮ ಅತ್ಯಗತ್ಯ. 
ನಮ್ಮ ದೇಶವು ಸ್ವಾತಂತ್ರ್ಯೋದಯದ ಸಮಯದಲ್ಲಿ ಸೆಕ್ಕುಲರ್‌ ಸ್ಟೇಟ್‌ (Secular State) 
ಎಂಬುದನ್ನು ಹಿಂದಿಯಲ್ಲಿ ಧರ್ಮ-ಸಿರಪೇಕ್ಲೆ-ರಾಷ್ಟ್ರ ಎಂದು ಅನುವಾದ ಮಾಡಿಕೊಂಡದ್ದು 
ಬಹುದೊಡ್ಡ ದುರದೃಷ್ಟ. ಅದುಜುತ-ನಿರಪೇಕ್ಟ-ರಾಷ್ಟ್ರ ಎಂದಾಗಬೇಕಾಗಿತ್ತು. ಏಕೆಂದರೆ ಧರ್ಮದ 
 ಪೋಷಣೆಯಿಲ್ಲದ ಯಾವುದೇ ಸಮಾಜವಾಗಲಿ, ಸರಕಾರವಾಗಲಿ ಉಳಿಯಲು ಸಾಧ್ಯವಿಲ್ಲ. 
ನಾವು ಇಂದು ಯುಗೆಯುಗಾಂತರೆಗಳಿಂದ ಬಂದಿರುವ ಭಾರತೀಯ ವಿವೇಕವನ್ನು ಅರಗಿಸಿ 
ನ :ಬೆಕಜರುವ: 'ಅಥವಾ ಈಗ ಸಂಪಾದಿಸಿಕೊಂಡಿರುವ ದೋಷಗಳನ್ನು 
ರಾಷ್ಟ್ರೀಯ ಕೆಡುಕುಗಳನ್ನೂ ದೌರ್ಬಲ್ಯಗಳನ್ನೂ ನಾವೇ ತೆಗೆದುಹಾಕಬೇಕು; ಬೇರೆ 
ಯಾರೂ-ಅಮೆರಿಕನ್ನರಾಗಲ್ಲಿ; ರಷ್ಕನರೂಗಲಿ ಅಥವಾ a ನಮಗಾಗಿ 
ಮಾಡುವುದಿಲ್ಲ. ಇದು ನಮ್ಮ (ದೇ ಜವಾಬ್ದಾರಿ ಮತ್ತು ಬಾಧ್ಯತೆ. ನಾವು ಕಷ್ಟಪಟ್ಟು ಕೆಲಸ ಮಾಡಿ 
ನಮ್ಮ ಮಕ್ಕಳು ಮೊಮ್ಮಕ್ಕಳಿಗಾಗಿ ಉತ್ತಮತರ ಭಾರತವನ್ನು ಬಿಟ್ಟು ಹೋಗಬೇಕು. ಈಗ ನಮ್ಮ 
ದೇಶದಲ್ಲಿ ಎಲ್ಲೆಲ್ಲೂ ಕಂಡುಬರುತ್ತಿರುವ ಆತ್ಮಾನ್ಮೇಷೂ ಮತ್ತು ಆತ್ಮ-ವಿದುರ್ಶನಗಳ ಸಂದರ್ಭ 
ದಲ್ಲಿ ಹೇಳುವುದಾದರೆ ಮಾನಪಬಂಧಗಳಲ್ಲಿ ಪತನ ಹೊಂದುವ ಈ ಪ್ರಕ್ರಿಯೆಯನ್ನು ತಡೆಗಟ್ಟ 
ಈ ಮಹಾ ಶತಮಾನದಲ್ಲಿ 'ಉಳದರುವೆ:ಹದಿನಾರು ವರ್ಷಗಳೆಲ್ಲಿ ನೈತಿಕ ಮತ್ತು ಮಾನವೀಯ 
ಮೌಲ್ಯಗಳನ್ನು ನಮ್ಮ ದೇಶಕ್ಕೆ ಮತ್ತೆ ತುಂಬುತ್ತವೆ:ವರಬುದರಲ್ಲಿ ನನಗೆ ಸಂದೇಹವಿಲ್ಲ. ಇದು 
ನಿಮ್ಮೆದುರಿಗೆ ಹಾಕೂ ರಸಸಾರ ಮಂಗೀುವ ಇವ00011 


wid. ಇ ಕೆಕ್‌ 







ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ರಕ್ಷಣಾ ವ್ಯವಸ್ಥೆಯ ಪಾತ್ರ ೬೫೯ 


೧೯. ಉಪಸಂಹಾರ 


ಈ ಸಂಜೆ ಈ ಉಪನ್ಯಾಸ ಸರಣಿಯನ್ನು ಉದ್ಭಾಟಿಸಲು ನನಗೆ ತುಂಬಾ ಸಂತೋಷವಾಗುತದೆ. 

ಇದು ನಿಮಗೆ ನಿಮ್ಮ ದೇಶದ ವಿಷಯವಾಗಿ, ಅದರ ಸಮಸ್ಯೆಗಳ ವಿಷಯವಾಗಿ ಆಲೋಚಿಸಲು 
ಸಹಾಯಮಾಡುತ್ತದೆ. ನಿಮ್ಮ ದೇಶದಲ್ಲಿ ಮಾನವೀಯ ಬೆಳವಣಿಗೆಯ ಮಹಾಕಾರ್ಯದಲ್ಲಿ ನೀವು 
ನಿರ್ವಹಿಸಬಹುದಾಗಿರುವ ಪಾತ್ರವನ್ನು ಅದು ತೋರಿಸಿಕೊಡುತ್ತದೆ. ಮಾನವ ಜನಾಂಗದ ಏಳನೆಯ 
ಒಂದು ಭಾಗ, ಏಳುನೂರು ಮಿಲಿಯಕ್ಕಿಂತ ಹೆಚ್ಚು ಅಗಾಧ ಜನಸಂಖ್ಯೆಯನ್ನು ನೆನೆದರೆ ಕೆಲಸವು 
ಎಷ್ಟು ಬೃಹತ್ತಾದುದು ಎಂಬುದು ತಿಳಿಯುತ್ತದೆ. ಕ್ರಿ. ಶ. ೨೦೦೦ನೇ ವರ್ಷದ ವೇಳೆಗೆ 
ಜನಸಂಖ್ಯೆಯು ೧೦೦೦ ಮಿಲಿಯ ರೇಖೆಯನ್ನು ಮುಟ್ಟುತ್ತದೆ. ಮಾನವ ಸಾಧ್ಯತೆಗಳ ಮಹಾವಿಜ್ಞಾನ 
ವನ್ನು ಅಂದರೆ, ವೇದಾಂತವನ್ನು ಅಧ್ಯಯನ ಮಾಡಿ ಅರಿತುಕೊಂಡದ್ದೇ ಆದರೆ ಅದಕ್ಕೆ ಶಕ್ತಿಯನ್ನು 
ತುಂಬಿಕೊಡಲು ಸಾಧ್ಯವಿದೆ. ಅನುದಿನದ ಜೀವನದಲ್ಲಿಯೂ, ಅಂತರ-ಪಂಗಡ ಸಂಬಂಧ 
ಗಳಲ್ಲಿಯೂ ವೇದಾಂತದ ವಾಸ್ತವಿಕ ಅನುಷ್ಠಾನ ಸಾಧ್ಯತೆಯನ್ನು ಸ್ವಾಮಿ ವಿವೇಕಾನಂದರ ಸಮಗ್ರ 
ಕೃತಿಶ್ರೇಣಿಯ (The Complete Works of Swami Vivekananda) ಎಂಟು ಸಂಪುಟಗಳಲ್ಲಿ 
ನೋಡಬಹುದು. ಸ್ವಾಮೀಜಿಯವರ ತೇಜೋಮಯವಾದ ಎರಡು ಭಾಗಗಳನ್ನು ಉದ್ದರಿಸದೆ 
ನಾನು ಈ ಉಪನ್ಯಾಸವನ್ನು ಸಮಾಪನಗೊಳಿಸಲಾರೆ. ಮೊದಲನೆಯದು ತತ್ತ್ವಂ ಅಥವಾ ಸತ್ಯದ 
ವೇದಾಂತ ದರ್ಶನದ ಸಮರ್ಥನೆಯಾಗಿದೆ (ಕೃತಿಶ್ರೇಣಿ, ಸಂಪುಟ ೨, ಪು. ೩೧೦) : 


ಪ್ರತಿಯೊಂದು ಆತ್ಮ ನಲ್ಲಿಯೂ ದಿವ್ಯತೆಹುದುಗಿರುವುದು. ಈ ಸುಪ್ತವಾದ ದಿವ್ಯತೆಯನ್ನು 
ಬಾಹ್ಮ ಮತ್ತು ಆಂತರಿಕ ಪ್ರಶೃತಿಯ ನಿಗ್ರಹದಿಂದ ವೃಕ್ತಪಡಿಸುವುದೇ ಜೀವನದ ಗುರಿ. 


ಇದನ್ನು ಕರ್ಮಯೋಗದಿಂದಾಗಲ್ಲಿ ಭಕ್ತಿಯೋಗದಿಂದಾಗಲಿ ರಾಜಯೋಗದಿಂದಾಗಲಿ, 


ಜ್ಞಾನಯೋಗದಿಂದಾಗಲ್ಲಿ ಯಾವುದಾದರೂ ಒಂದು ಮಾರ್ಗದಿಂದ ಅಥವಾ ಎಲ್ಲಾ ಮಾರ್ಗಗಳ 


ಸಂಯೋಗದಿಂದ ಆಗಲಿ ಸಾಧಿಸಿ ಮುಕ್ತರಾಗಿ 


ಇದೇ ಧರ್ಮದ ಸರ್ವಸ್ವ. ಸಿದ್ಧಾಂತ ನಂಬಿಕೆ ಬಾಹ್ಮಾಚಾರ ಪವಿತ್ರ ಗಂಥ ದೇಮ್ಹಾನ್ನೆ 


ವಿಗ್ರಹ ಇವೆಲ್ಲಾ ಗೌಣ. 


ಎರಡನೆಯ ಭಾಗವು ವೇದಾಂತದ ತತ್ತ್ವವನ್ನು ಎಲ್ಲರಿಗೂ ಸಾರಿಹೇಳುತ್ತದೆ (ಕೃತಿಶ್ರೇಣಿ, 
ಸಂಪುಟ ೩ ಪು. ೭೭) : 


ಪ್ರತಿಯೊಬ್ಬ ಸ್ತ್ರೀಪುರುಷ ಮತ್ತು ಮಗು ಜಾತಿ-ಕುಲ.ಗೋತ್ರಗಳ ಭೇದವಿಲ್ಲದೆ 
ದುರ್ಬಲರು ಬಲಾಡ್ಜರು ಎಂಬ ಭೇದಭಾವವಿಲ್ಲದೆ ಸಬಲ ದುರ್ಬಲರ ಹಿಂದೆ ಉಚ್ಚ-ನೀಚರ 
ಹಿಂದೆ ಪ್ರತಿಯೊಬ್ಬರಲ್ಲಿಯೂ ಅನಂತಾತ್ಮ ನಿರುವನು ಎಂಬುದನ್ನು ಅರಿತುಕೊಳ್ಳಲಿ. ಎಲ್ಲರೂ 
ಸತ್ಪುರುಷರಾಗುವುದಕ್ಕೆ ಅನಂತ ಅವಕಾಶವಿದೆ ಎಲ್ಲರಲ್ಲಿಯೂ ಅನೇಕ ಶಕ್ತಿ ಇದೆ ಪ್ರತಿಯೊಬ್ಬ 
ರಿಗೂ "ಉತ್ತಿಷ್ಠತ್ತ ಜಾಗ್ರತ ಪ್ರಾಪವರಾನ್ನಿಬೋಧತ್‌, "ಏಳಿ, ಜಾಗೃತರಾಗಿ ಗುರಿ ಸೇರುವ 
ವಡೆಗೂನಿಲ್ಲಬೇಡಿ' ಎಂದು ಬೋಧಿಸೋಣ. ಏಳಿ ದುರ್ಬಲತೆಯ ಪರವಶತೆಯಿಂದ ಜಾಗೃತ 
ರಾಗಿ. ಯಾರೂ ದುರ್ಬಲರಲ್ಲ. 


ನಿಜವಾದ ಆತ್ಮ ನ ವಿಷಯವನ್ನು ನೀವು ಕೇಳಿ ಇತರರಿಗೆ ಬೋಧಿಸಿ. ನಿದ್ರಿಸುವವರನ್ನು 


ಎಬ್ಬಿಸಿ. ಅವರು ಹೇಗೆ ಜಾಗೃತರಾಗುತ್ತಾರೆ ಎಂಬುದನ್ನು ನೋಡಿ. ಆಗ ಶಕ್ತಿ ಬರುವುದು, - 


ಮಹಿಮೆ ಆಯವ ಶ್ರೀಯಲ ಬರು ಅತ್ರ] ಬುಡೌಢಹು//ಈಗ ನಿದ್ರಿಸುತ್ತಿರುವ 


ನ್‌ 


೬೬೦ 


ಜೀವ ಜಾಗೃತವಾಗಿ ಕಾರ್ಯೋನ್ಮು ಖನಾಗುವಾಗ ಅವನಲ್ಲಿ ಎಲ್ಲಾ ಕಲ್ಕಾಣ ಗುಣಗಳೂ 
ಬರುವವು ಕ 
ನಿಮ್ಮೆಲ್ಲರಿಗೂ ನನ್ನ ಪ್ರೀತಿ ಮತ್ತು ಶುಭಾಶಯಗಳು. 


ಅನು ; ಆರ್‌. ಎಲ್‌. ಅನಂತರಾಮಯ್ಯ 


CC-0. Jangamwadi Math Collection. Digitized by 658/0011 


೩೬ 
ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ರಕ್ಷಣಾ ವ್ಯವಸ್ಥೆಯ 
ಪಾತ್ರ* 


೧. ಬ್ರಿಟಿಷ್‌ ಆಳ್ವಿಕೆ ಕೊನೆಗೊಂಡ ಬಳಿಕ ಭಾರತದಲ್ಲಿ ನಾವು ನೆಲೆಗೊಳಿಸಿದ ರಾಜಕೀಯ 
ವೃವಸ್ಥೆಯು ಈ ದೇಶದ ಐದುಸಾವಿರ ವರ್ಷಗಳ ಇತಿಹಾಸದಲ್ಲಿ ಅತ್ಯಂತ ವೈಶಿಷ್ಟ್ಯಪೂರ್ಣ 
ವಾದುದಾಗಿದೆ. ೧೯೫೦ರಲ್ಲಿ ಘೋಷಿತವಾದ ನಮ್ಮ ಸಂವಿಧಾನದಲ್ಲಿ ಭಾರತವು ಒಂದು 
ಸರ್ವತಂತ್ರ ಸ್ವತಂತ್ರವಾದ ಪ್ರಜಾಸತ್ತಾತ್ಮಕ ಒಕ್ಕೂಟ ಎಂದು ಹೇಳಲಾಗಿದೆ. ನಮ್ಮ ನೂತನ 
ರಾಷ್ಟ್ರ ತನ್ನ ಸಾಮರ್ಥ್ಯ ಹಾಗೂ ಶಾಸನಗಳನ್ನು ಹಿಂದಿನ ಕಾಲದ ನಮ್ಮ ರಾಜ್ಯಗಳಂತೆ 
ಯಾವುದೇ ಚಕ್ರಾಧಿಪತಿಯಿಂದಾಗಲೀ, ಯಾವುದೇ ಸೈನಿಕ ಆಕ್ರಮಣಕಾರಿಯಿಂದಾಗಲೀ 
ಪಡೆಯುವುದಿಲ್ಲ ; ನಮ್ಮ ಸಂವಿಧಾನವೇ ಘೋಷಿಸುವಂತೆ "ಭಾರತದ ಜನತೆಯಾದ 
ನಮ್ಮಿಂದಲೇ' ಪಡೆಯುತ್ತದೆ. 

೨. ಎರಡನೆಯದಾಗಿ, ನಮ್ಮ ಹಿಂದಿನ ರಾಜ್ಯಗಳೆಲ್ಲ ದೇಶದ ಯಾವುದೋ ಒಂದು ಪ್ರದೇಶದಲ್ಲಿ 
ಕೇಂದ್ರೀಕೃತವಾಗಿದ್ದವು. ಆ ಪ್ರದೇಶದ ರಾಜ್ಯವು ಇನ್ನೊಂದು ಅಥವಾ ಹಲವು ಪ್ರದೇಶಗಳನ್ನು 

`` ಆಕ್ರಮಿಸುತ್ತಿತ್ತು, ನಿಯಂತ್ರಣದಲ್ಲಿಡುತ್ತಿತ್ತು. ಆದರೆ ನಮ್ಮ ನೂತನ ರಾಜ್ಯವು ಯಾವುದೇ 
ಒಂದು ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿಲ್ಲ, ಅದು ಭಾರತದ ಜನತೆಯಲ್ಲಿ ಕೇಂದ್ರೀಕೃತ 
ವಾಗಿದೆ ; ಅದು ಎಲ್ಲ ಪ್ರದೇಶಗಳಿಗೂ ಸಮಾನವಾಗಿ ಸೇರಿದೆ. ಈ ರಾಜ್ಯ ಪೌರಕೇಂದ್ರಿತ 
ವಾದದ್ದು ; ಇದರ ಪೌರತ್ವ ಯಾವುದೇ ಜಾತಿ, ಮತ, ಜನಾಂಗ, ಲಿಂಗ ಅಥವಾ ಸಾಮಾಜಿಕ- 
ಆರ್ಥಿಕ ಸ್ಥಾನಮಾನಗಳಿಗೆ ಸೀಮಿತವಾಗಿಲ್ಲ. ಕ 

೩. ನಮ್ಮ ನೂತನ ರಾಷ್ಟ್ರ ನಮ್ಮೆಲ್ಲ ಜನತೆಯ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ದಿ 
ಯನ್ನು ಕಾರ್ಯಗತಗೊಳಿಸಲು ಬದ್ಧವಾಗಿದೆ. ಇದನ್ನೊಂದು ರಾಷ್ಟ್ರೀಯ ನಿರ್ಣಯವೆಂದೂ, 
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ನಿರ್ಣಯವನ್ನು ದಕ್ಷತೆಯಿಂದ ಕಾರ್ಯಗತಗೊಳಿಸ 
ಬೇಕೆಂದೂ ನಮ್ಮ ಸಂವಿಧಾನ ಅಸಂದಿಗ್ನ ಮಾತುಗಳ ಮೂಲಕ ಘೋಷಿಸುತ್ತದೆ. ಹೀಗೆ 
ಮಾಡುವುದರಿಂದ ಹಲವು ಶತಮಾನಗಳ ರಾಜಕೀಯ ದಾಸ್ಕದ ಬಳಿಕ ನಾವು ಗಳಿಸಿದ 
ರಾಜಕೀಯ ಸ್ವಾತಂತ್ರ್ಯ ನಮ್ಮ ದೇಶದ ಕೋಟ್ಯಂತರ ದುರ್ಬಲ ವರ್ಗದ ಜನರಿಗೆ ತಲುಪಿ, 
ಅರ್ಥಪೂರ್ಣವಾಗುತ್ತದೆ. ಹೀಗೆ ಕಾರ್ಯಗತಗೊಳಿಸುವ ಪ್ರಯತ್ನಗಳು ವೈಶಿಷ್ಟ್ಯಪೂರ್ಣ 
ವಾಗಿವೆ; ಆದರೆ ಇವುಗಳನ್ನು ಇನ್ನಷ್ಟು ಕ್ಷಿಪ್ರವಾಗಿ ಹಾಗೂ ಶಕ್ತಿಯುತವಾಗಿ ಮಾಡಬಹುದು. 





"೫. ೧೯೮೪ನೇ ಇಸವಿಯ ಅಕ್ಟೋಬರ್‌ ೧೩ರಂದು ಆಂಧ್ರಪ್ರದೇಶದ ವಿಶಾಖಪಟ್ಟಣದ ಫ್ಲೀಟ್‌ 
ಹೆಡ್‌ಕ್ಟಾರ್ಟಸ್‌ನಲ್ಲಿರುವ ಸಾಮುದ್ರಿಕ ಹಾಲ್‌ನಲ್ಲಿ ಇಂಡಿಯಾಸ್‌ ಈಸ್ಟರ್ನ್‌ ಫ್ಲೀಟ್‌ ಸಂಸ್ಥೆಯ ೧೩ನೇ 
ವಾರ್ಷಿಕೋತ್ಸವದಲ್ಲಿ-ನೀಡಿದುಭಾಷಣದ!ಸುರಬೆಕೆಬಿಃಂಗ. Digitized by eGangotri 


ಜಿ 


ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಇದುವೇ ಪ್ರಜಾಸತ್ತಾತ್ಮಕ ಒಕ್ಕೂಟ ; ಅಂದರೆ ನಾವು ಚಾರಿತ್ರಿಕವಾಗಿ ಗಳಿಸಿದ ಸಾಂಸ್ಕೃತಿಕ 

ಮೌಲ್ಯಗಳ, ನಮ್ಮ ಜೀವನ ವಿಧಾನದ ಸಂರಕ್ಷಣೆ; ಹಾಗೂ ಆಧುನಿಕ ಅನುಭವ, ಆಧುನಿಕ 

ಅಗತ್ಯಗಳಿಗನುಗುಣವಾಗಿ ಅದನ್ನು ಪುನರ್‌ರೂಪಿಸುವ ಸ್ವಾತಂತ್ರ್ಯದ ಸಂರಕ್ಷಣೆ--ಎಂದರ್ಥ. 

ನಮ್ಮ ರಕ್ಸಣಾವ್ಯವಸ್ಥೆಯಲ್ಲಿರುವ ಅದರದ್ದೇ ಆದ ಒಂದು ವೈಶಿಷ್ಟ್ಯವನ್ನು ನಾವು 

ಗಮನಿಸಬೇಕು. ಭೂಸೇನೆ, ನೌಕಾಸೇನೆ, ವಾಯುಸೇನೆಗಳೆಂದು ಮೂರು ವಿಭಾಗಗಳಿರುವ 

ನಮ್ಮ ರಕ್ಷಣಾ ವ್ಯವಸ್ಥೆ ಸಂಪೂರ್ಣವಾಗಿಯೂ ರಕ್ಷಣಾ ಕೇಂದ್ರಿತವಾದದ್ದು ; ಆಕ್ರಮಣ 

ಕೇಂದ್ರಿತವಾದದ್ದಲ್ಲ- ಆದರೆ ಇದು ರಾಷ್ಟ್ರದ ರಕ್ಷಣೆಗೆ ಸಂಬಂಧಿಸಿದಂತೆ ಸೈನಿಕರು ಎಸಗುವ 

ಆಕ್ರಮಣವನ್ನು ಹೊರತುಪಡಿಸಿ. ಬ್ರಿಟನ್‌ ಹಾಗೂ ಇನ್ನಿತರ ದೇಶಗಳು ರಕ್ಷಣಾ ಕಾರ್ಯ 

ದೊಂದಿಗೆ ಆಕ್ರಮಣಕ್ಕಾಗಿಯೂ ಸೇನಾ ವಿಭಾಗಗಳನ್ನು ಹೊಂದಿದ್ದವು. ಅವುಗಳಿಗೆ ಇದು 

ಅಗತ್ಯವಾಗಿತ್ತು. ಏಕೆಂದರೆ, ಅವು ತಮ್ಮ ಗಡಿಯಾಚೆಗೂ ಪ್ರಾದೇಶಿಕ, ವಾಣಿಜ್ಯ ವಿಷಯಕ, 

ಸೈನಿಕ ಹಾಗೂ ರಾಜಕೀಯ ಆಸಕ್ತಿಯನ್ನು ಹೊಂದಿದ್ದವು--ಇದು ತಮ್ಮ ರಕ್ಷಣೆಗಾಗಿ. ಆದರೆ 

ಭಾರತಕ್ಕೆ ಗಡಿಯಾಚೆಗಿನ ವಿಷಯದಲ್ಲಿ ಸೈನಿಕ ಕ್ರಮದ ಮೂಲಕ ರಕ್ಷಣೆಯನ್ನು ಪಡೆಯುವ 

ಅಗತ್ಯವಿಲ್ಲ ; ಕೇವಲ ರಾಯಭಾರದ ಮೂಲಕ ಅದನ್ನು ಸಾಧಿಸುತ್ತದೆ. 

ಒಂದು ಸಹಸ್ರಮಾನದಷ್ಟು ದೀರ್ಫಕಾಲದಿಂದ ಐತಿಹಾಸಿಕವಾಗಿ ಗಳಿಸಿಕೊಂಡ "ಆಕ್ರಮಣ 

ಕಾರಿಯಲ್ಲದ ದೇಶ' ಎಂಬ ಭಾರತದ ಸ್ವಭಾವವನ್ನು ಅನುಸರಿಸಿಯೇ ಇದೆಲ್ಲವೂ 

ಸಾಧ್ಯವಾಗಿದೆ. ಮೂರು ಸಾವಿರ ವರ್ಷಗಳಿಂದ ಒಂದೇ ರೀತಿಯಾಗಿ ಮುಂದುವರಿದುಕೊಂಡು 

ಬಂದ ಭಾರತದ ಶಾಂತಿಯುತ ಅಂತರ-ರಾಷ್ಟ್ರೀಯ ಸಂಬಂಧಗಳು ಇಲ್ಲಿ ಅನುಸರಿಸಲ್ಪಟ್ಟಿವೆ. 

ಇದು ತನ್ನ ದೀರ್ಫ ಇತಿಹಾಸದುದ್ದಕ್ಕೂ ಇತರ ದೇಶಗಳ ಮೇಲೆ ಭಾರತ ದೇಶ ಬೀರಿದ 
ಪ್ರಭಾವವನ್ನು ಅನುಸರಿಸಿ ಉಂಟಾಗಿದೆ. ಈ ಪ್ರಭಾವ ರಾಜಕೀಯವಾಗಿ ಅಥವಾ ಸೈನಿಕವಾಗಿ 
ಅಲ್ಲ ; ಅದು ಸಂಪೂರ್ಣವಾಗಿ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ, ಸಂಪೂರ್ಣವಾಗಿ ಅದು 
ವಿಚಾರೆಗಳ ಹಂತದ್ದು. ಧರ್ಮದಲ್ಲೂ ಇದನ್ನು ನಾವು ಕಾಣಬಹುದು. ಇತರ ದೇಶಗಳು 
ಹಿಂಸೆಯ ಮುಖಾಂತರ ತಮ್ಮ ಧರ್ಮವನ್ನು ಜಗತ್ತಿನೆಲ್ಲೆಡೆ ಹರಡಿದರೆ, ಭಾರತದಿಂದ 
ಇತರ ದೇಶಗಳಿಗೆ ಹೋದ ಧರ್ಮಗಳು ಸಂಪೂರ್ಣವಾಗಿ ರಾಜಕೀಯರಹಿತವಾಗಿದ್ದು, 

ಅಹಿಂಸೆಯ ಮೂಲಕವೇ ಅವು ಇತರ ದೇಶಗಳಲ್ಲಿ ಹರಡಿದವು. ಪ್ರಪಂಚದ ಬೇರೆ 
ಭಾಗಗಳಲ್ಲಿ ಭಾರತೀಯ ಸಂಸ್ಕೃತಿ ಬೀರಿದ ಈ ವೈಶಿಷ್ಟ್ಯಪೂರ್ಣವಾದ ಪ್ರಭಾವದ ಬಗ್ಗೆ 
ಸ್ವಾಮಿ ವಿವೇಕಾನಂದರು ೧೮೯೭ರ ಜನವರಿ ೧೫ರಂದು ಕೊಲಂಬೋದಲ್ಲಿ ನೀಡಿದ, "ಪೂರ್ವ 
ದೇಶದಲ್ಲಿ ಮೊದಲ ಸಾರ್ವಜನಿಕ ಉಪನ್ಮಾಸ'ದಲ್ಲಿ ಹೀಗೆ ವಿವರಿಸುತ್ತಾರೆ (ಕೃತಿಶ್ರೇಣಿ, 

ಸಂಪುಟ ೩, ಪು. ೩-೪): 

"ನಮ್ಮ ತಾಯ್ಗಾಡಗೆ ಅನ್ಕರಾಷ್ಟ್ರಗಳು ಸಲ್ಲಿಸಬೇಕಾಗಿರುವ ಯಣ ಮಹತ್ತರವಾದುದು... 
ಪ್ರಾಚೀನ ಮತ್ತು ಆಧುನಿಕ ಕಾಲಗಳಲ್ಲಿ ಜನಜಾಗೃತಿಯ ಮಹಾಪ್ರವಾಹವು ಉದಾತ್ತ ಸತ್ಯಗಳ 
ಮತ್ತು ಶಕ್ತಿಯ ಬೀಜವನ್ನು ಪ್ರಪಂಚಕ್ಕೆ ಬಿತ್ತಿದೆ. ಆದರೆ ನನ್ನ ಸ್ನೇಹಿತರ ಇದನ್ನು 
ಗಮನಿಸಿ: ಅದನ್ನು ಸಾರಿದ್ದು ಸಮರ ಕಹಳೆಯ ಧ್ವನಿಯದ; ಪ್ರತಿಯೊಂದು ಭಾವನೆಯನ್ನೂ 


ಮುಂದೆತಾಂತಿ ಪುಚದಲಿ 4 
ತೆ ಇದೆ ಪ್ರಪಂಚದ ಅಭಾವ ತನ ರಾಷ್ಟ್ರಗಢುತ್ತೆ ಮತ್ತೊಬ್ಬರನ್ನು ಗೆಲ್ಲಲಿಲ್ಲ. 


ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ ರಕ್ಷಣಾ ವ್ಯವಸ್ಥೆಯ ಪಾತ್ರ ೬೬೩ 


ಈ ಆಶೀರ್ವಾದ ನಮ್ಮ ಮೇಲಿರುವುದು, ಅದಕ್ಕೆಯೇ ನಾವಿನ್ನೂ ಜೀವಿಸಿರುವವು.' 

೬. ನಮ್ಮ ರಕ್ಷಣಾವ್ಯವಸ್ಥೆಯು ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದ ಶಕ್ತಿಯ ಇನ್ನೊಂದು ಮೂಲ. 
ಏಕೆಂದರೆ, ರಾಷ್ಟ್ರೀಯ ಏಕತಾಭಾವನೆ ನಮ್ಮ ಭೂಸೇನೆ, ನೌಕಾಸೇನೆ, ವಾಯುಸೇನೆಗಳಲ್ಲಿ 
ಸ್ಪಷ್ಟವಾಗಿ ವ್ಯಕ್ತಗೊಂಡಿದೆ. ನಮ್ಮ ಸಾಮಾಜಿಕ ರಚನೆ ಹಾಗೂ ಪ್ರಕ್ರಿಯೆಗಳಲ್ಲಿ ಈ 
ಏಕತೆಯನ್ನು ಸಾಧಿಸಲು ನಮ್ಮ ದೇಶ ಇನ್ನೂ ಹೋರಾಡುತ್ತಿದೆ. 

೭. ನಮ್ಮ ನೌಕಾಸೇನೆಗೆ ಸಿಂಧೂನದೀ ಕಣಿವೆಯ ನಾಗರಿಕತೆಯಿಂದ ಆರಂಭಗೊಂಡ ಭವ್ಯ 
ಇತಿಹಾಸವಿದೆ. "೧೩೪y’' ಎಂಬ ಇಂಗ್ಲಿಷ್‌ ಪದ, ಸಂಸ್ಕೃತದ ನಾವಾ, ನಾವಿಕ, ನಾವಿನ್‌- 
ಈ ಪದಗಳಿಂದ ಬಂದಿದೆ. ಸಹಸ್ರಾರು ವರ್ಷಗಳ ಹಿಂದೆ ಚೋಳರ ನೌಕಾದಳ ಬಂಗಾಳ ಕೊಲ್ಲಿ 
ಹಾಗೂ ಅದರಾಚೆಗೂ ತನ್ನ ಆಧಿಪತ್ಯವನ್ನು ಹೊಂದಿದ್ದ ಕಾಲವೊಂದಿತ್ತು. ಹಲವು 
ಶತಮಾನಗಳಿಂದ ಅರೇಬಿಯನ್‌ ಸಮುದ್ರ ಹಾಗೂ ಬಂಗಾಳ ಕೊಲ್ಲಿಗಳಲ್ಲಿ ನೌಕಾಚಟುವಟಿಕೆ 
ತೀವ್ರವಾಗಿತ್ತು. ಇದು ಸುಮಾರು ೧೮೦೦ನೇ ಇಸವಿಯವರೆಗೂ ಮುಂದುವರಿಯಿತು. 
ಆಧುನಿಕ ಯುಗದಲ್ಲಿ ನಮ್ಮ ನೌಕಾಸೇನೆ ಹಾಗೂ ಇತರ ವಾಣಿಜ್ಯಸಂಬಂಧಿಯಾದ ನೌಕಾ 
ಚಟುವಟಿಕೆ ಉಜ್ವಲ ಭವಿಷ್ಯವನ್ನು ಕಾಣಲಿದೆ. ಇದು ನಮ್ಮ ಪ್ರಜಾಪ್ರಭುತ್ವವನ್ನು 
ಬಲಗೊಳಿಸಲು ಮತ್ತು ಸಂರಕ್ಷಿಸಲು ಮಾತ್ರವಲ್ಲ, ಅಂತರರಾಷ್ಟ್ರೀಯ ಶಾಂತಿಯನ್ನು 
ವೃದ್ಧಿಗೊಳಿಸಲೂ, ಜಗತ್ತಿನ ಇತರ ದೇಶಗಳೊಂದಿಗೆ ಸೌಹಾರ್ದಯುತ ಸಂಬಂಧಗಳನ್ನು 
ಬೆಳೆಸಲೂ ಅಗತ್ಯವಾಗಿದೆ. 

೮. ನಮ್ಮ ಪ್ರಾಚೀನ ಸಂಸ್ಕೃತಿಯಲ್ಲಿ ಮಾನವ ಸ್ವಭಾವದ ಶ್ರೇಷ್ಠತೆಯ ದರ್ಶನವನ್ನು ಎತ್ತಿ 
ಹಿಡಿಯಲಾಗಿದೆ. ನಿರ್ಭೀತಿ ಮತ್ತು ಮೃದುತ್ವಗಳೆ, ಬಲ ಮತ್ತು ಸಾವಧಾನಗಳ 
ಸಮನ್ವಯವನ್ನು ಗೀತೆಯ ಹನ್ನೆರಡನೇ ಅಧ್ಯಾಯದಲ್ಲಿ ಆದರ್ಶ ಭಕ್ತನ ಬಗ್ಗೆ ಹೇಳುವಾಗ 
ವಿವರಿಸಲಾಗಿದೆ : 


ಯಸ್ಮಾನ್ನೋದ್ವಿಜತೇ ಲೋಕೇ ನೋದ್ವಿಜತೇ ಚ ಯ 


"ಯಾರಿಂದ ಲೋಕವು ಉದ್ದೇ ಭಯೆಗಳಿಗೆ ಒಳಗಾಗದೊ€ ಅದೇ ರೀತಿ ಲೋಕದಿಂದ 
ಯಾರು ಉದ್ದೇಗ? ಭಯಗಳಿಗೆ ಒಳಗಾಗುವುದಿಲ್ಲವೋ.' 

೯. ನಮ್ಮ ದೇ೭.; ತನ್ನ ಅಂತರರಾಷ್ಟ್ರೀಯ ಸಂಬಂಧಗಳಲ್ಲಿ ಯಾವಾಗಲೂ ಅನಾಕ್ರಮಣಕಾರಿ 
ಯಾದ ಧೋರಣೆಯನ್ನು ಹೊಂದಿತ್ತು ಎಂಬುದನ್ನು ನಮ್ಮ ಇತಿಹಾಸ ಬೋಧಿಸುತ್ತದೆ. 
ಆದರೂ ಕೂಡ, ತನ್ನ ಆಂತರಿಕ ದೌರ್ಬಲ್ಯಗಳಿಂದಾಗಿ ಅದು ಹಲವು ಬಾರಿ ಹೊರಗಿನ 
ಆಕ್ರಮಣಗಳಿಗೆ ಒಳಗಾಯಿತು. ಸ್ವತಂತ್ರ ಭಾರತವು ಈ ದೌರ್ಬಲ್ಯವನ್ನು ತಿದ್ದಿಕೊಳ್ಳಲು 
ಶತಪ್ರಯತ್ನ ಮಾಡಬೇಕು. ಇದಕ್ಕನುಸಾರವಾಗಿಯೇ ನಮ್ಮ ಪ್ರಜಾಸತ್ತಾತ್ಮಕ ರಾಷ್ಟ್ರದಲ್ಲಿ 
ರಕ್ಷಣಾವ್ಯವಸ್ಥೆಯು ಈ ಶ್ರೇಷ್ಠವಾದ ರಾಷ್ಟ್ರೀಯ ಸಾಂಸ್ಕೃತಿಕ ದರ್ಶನವನ್ನೂ ಅನಾಕ್ರಮಣ 
ಶೀಲತೆಯಿಂದ ಕೂಡಿದ ಸಾಮರ್ಥ್ಯದ ಮೌಲ್ಯವನ್ನೂ ಪ್ರತಿಬಿಂಬಿಸುವುದು. 


ಅನು : ಬ್ರ. ನಾರಾಯಣ 


CC-0. Jangamwadi Math Collection. Digitized by 6೮8/6011 


೩೭ 


ಮರೆತು ಹೋದ ಭಾರತ* 


೧. ಪೀಠಿಕೆ 
ನೀವು ಈಗತಾನೇ ಇತರ ಭಾಷಣಕಾರರಿಂದ ವನವಾಸಿ ಕಲ್ಮಾಣ ಆಶ್ರಮದ ಬಗ್ಗೆ ಕೇಳಿದಿರಿ. 
ಅದರ ಸ್ಥಾಪಕ ಅಧ್ಯಕ್ಷರಾದ ಶ್ರೀ ಬಾಬಾಸಾಹೇಬ್‌ ಆರ್‌. ಕೆ. ದೇಶಪಾಂಡೆಯವರು ಹಾಗೂ . 
ಅವರ ಸಹೋದ್ಯೋಗಿಗಳು ಹಲವು ದಶಕಗಳಿಂದ ಇಲ್ಲಿನ ಬುಡಕಟ್ಟು ಜನಾಂಗದವರಿಗಾಗಿ ಮಾಡು 
ತ್ತಿರುವ ಮಹತ್ಕಾರ್ಯದ ಬಗೆಗೂ ಕೇಳಿರುವಿರಿ. ಈ ಆಶ್ರಮ ತಾನು ಮಾಡುತ್ತಿರುವ ಕೆಲಸಗಳ 
ಬಗೆಗೆ ಮಾಹಿತಿ!ನೀಡುವ ಕೆಲವು ಕರಪತ್ರಗಳನ್ನು ಮುದ್ರಿಸಿದೆ. ಇವುಗಳಲ್ಲಿ ಕೆಲವನ್ನು ನಾನು 
ಓದಿದಾಗ, ನಮ್ಮೆ ಸಮಾಜದ ಹಿಂದುಳಿದ ವರ್ಗಗಳ ನಡುವೆ ಈ ತಂಡ ಸದ್ದಿಲ್ಲದೆ ಮಾಡುತ್ತಿರುವ 
ಅದ್ಭುತ ಕೈಲಸಗಳನ್ನು ತಿಳಿದು ಅಕ್ಷರಶಃ ನಾನು ಸ್ಫೂರ್ತಿ ಪಡೆದೆ. ಹೀಗಾಗಿ ನನ್ನನ್ನು ಈ ಕಾರ್ಯ 
ಕ್ರಮಕ್ಕೆ ಆಹ್ವಾನಿಸಿದಾಗ ತಕ್ಷಣ ನಾನು ಒಪ್ಪಿಕೊಂಡೆ. ದಿನಾಂಕ ಹೊಂದಾಣಿಕೆ ಮಾಡಿಕೊಳ್ಳುವುದು 
ಸ್ವಲ್ಪ ಕಷ್ಟವಾಯಿತು. ಏಕೆಂದರೆ ಆಸ್ಟ್ರೇಲಿಯಾ, ಅಮೆರಿಕಾ, ಜರ್ಮನಿ, ಪೂರ್ವ ಮತ್ತು ಪಶ್ಚಿಮ 
ಬರ್ಲಿನ್‌ಗಳಿಗೆ ಹೋಗುವ ನನ್ನ ವಾರ್ಷಿಕ ಪ್ರವಾಸ ಎಪ್ರಿಲ್‌ ೮ ರಿಂದ ಜುಲೈ ೬ ರ ವರೆಗೆ 
- ನಡೆಯುವುದು. ಆದರೆ ಕೊನೆಗೂ ಶ್ರೀ ದೇಶಪಾಂಡೆ, ಅವರ ಸಹೋದ್ಯೋಗಿಗಳು ಹಾಗೂ 
ನಿಮ್ಮೆಲ್ಲರನ್ನು ಕಾಣುವ ಈ ಅವಕಾಶ, ಆಶ್ರಮದ ಎರಡನೇ ವಾರ್ಷಿಕೋತ್ಸವ ದಿನವಾದ ಇಂದು 


ಒದಗಿ ಬಂತು. 
೨. "ಜೀವಂತ' ಜನತೆ ಮತ್ತು "ಮೃತ' ಜನತೆ 

3 ಮೊದಲು ಮಾಡಿದ ಭಾಷಣಗಳನ್ನು ಕೇಳಿ ನನಗೂ ನಿಮಗೂ ಒಂದು ಶಿಕ್ಷಣ ಲಭಿಸಿತು. 
ವಿದ್ಯಾಭ್ಯಾಸ ಪಡೆದ ನಮ್ಮ ಜನರಿಗೆಲ್ಲ ಮರುಶಿಕ್ಷಣವೊಂದರ ಅಗತ್ಯವಿದೆ. ನಾನು ನಿಮ್ಮೊಂದಿಗೆ 
ಮಾತನಾಡಬೇಕಾಗಿರುವ ವಿಷಯ, "ಮರೆತು ಹೋದ ಭಾರತ: ಇದನ್ನು ನಾನು "ಎಂದಿಗೂ 
ಮರೆಯಬಾರದ ಭಾರತ' ಎಂದು ಬದಲಾಯಿಸಬಯಸುತ್ತೇನೆ. ಕೆಲವು ದಶಕಗಳ ಹಿಂದೆ ಒಬ್ಬ 
ಪಾಶ್ಚಾತ್ಯ ಇತಿಹಾಸಕಾರ ಒಂದು ಪುಸ್ತಕ ಬರೆದ. ಆದರ ಹೆಸರು, “The forgotten Empire’. 
ಅದರ ವಿಷಯ, ಪ್ರಸಿದ್ಧವಾದ ವಿಜಯನಗರ ಸಾಮ್ರಾಜ್ಯದ ಚರಿತ್ರೆ. ಭಾರತೀಯ ಇತಿಹಾಸಕಾರ 
ನೊಬ್ಬ ತೆಲೀ ಸಮಯದ ನಂತರ ಇನ್ನೊಂದು ಪುಸ್ತಕ ಬರೆದ; ಅದಕ್ಕೆ ‘Never-to-be-Forgotten 
ಗಣನ ಎಂದು ಹೆಸರುಕೊಟ್ಟ. ಅದೇ ರೀತಿ, ಇಲ್ಲಿ 'ಬುಡಕಟ್ಟು' ಜನಾಂಗದ ಒಂದು ದೊಡ್ಡ 


೫ ೧೯೮೪ ನೇ ಇಸವಿ ಎಪ್ರಿಲ್‌ ೨ ರಂದು ನವದೆಹಲಿಯ 
ಎಫ್‌. ಸಿ. ಸಿ. ಐ. ಸಭಾಂಗಣದಲ್ಲಿ 
ಗತದ ರಾಯಗಢ ಜಿಲ್ಲೆಯ ಜಸಪುರ್‌ ನಲ್ಲಿರುವ ವನವಾಸಿ ಕಲ್ಮಾಣ ಆಶ್ರಮದ ಎರಡನೇ 
ಹ್‌ ಸವದಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸಿ ನೀಡಿದ ಭಾಷಣದ ಧ್ವನಿಮುದ್ರಿಕೆಯಿಂದ 


* CC-0. Jangamwadi Math Collection. Digitized by eGangotri 


ಮರೆತು ಹೋದ ಭಾರತ 


ಕೋಟಿ ಬಲಾಢ್ಯರಾದ ಪರಿಶಿಷ್ಟ ಜಾತಿಯ ಅಥವಾ ಅಸ್ಪೃಶ್ಶರೆಂದು ಕರೆಯಲ್ಪಟ್ಟ ಜ 
ಹಲವು ಶತಮಾನಗಳಿಂದ, ಮರೆತೇ ಹೋಗಿರುವ--ಇನ್ನೂ ಐದು ಕೋಟಿ ಹ 
ದೀರ್ಫಕಾಲದಿಂದ ಮರೆತು ಹೋಗಿರುವ ಈ ಜನತೆಯ ವಿಷಯದಲ್ಲಿ ಭಾರತವೆಂಬ ಪ್ರಜಾಪ್ರಭುತ್ವ 
ರಾಷ್ಟ್ರಕ್ಕಿರುವ ಜವಾಬ್ದಾರಿಯನ್ನು ನಮ್ಮ ಸಂವಿಧಾನ ನಿರ್ಮಾತೃಗಳು ಸಂಪೂರ್ಣವಾಗಿ ಅರಿತಿದ್ದರು. 
ಭಾರತ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರಗಳು ಎಲ್ಲ ಹಿಂದುಳಿದ ವರ್ಗಗಳನ್ನೂ ಮುಂದಕ್ಕೆ 
ತರುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿವೆ. ಆದರೆ ಈ ಉದಾತ್ತವಾದ ಉದ್ದೇಶಗಳನ್ನು 
ಆಚರಣೆಗೆ ತರುವುದು ಸಾಧ್ಯವಾಗುತ್ತಿಲ್ಲ. ಎಲ್ಲ ಮಾನವ ಅಭಿವೃದ್ಧಿ ಯೋಜನೆಗಳ ಅತ್ಯುತ್ತಮವಾದ 
ಪರೀಕ್ಷೆಯೇ--ಅವುಗಳು ಕಾರ್ಯರೂಪಕ್ಕೆ ಬರುತ್ತವೆಯೇ ಎಂಬುದು. ಬಹುವೇಳೆ ಇಲ್ಲಿ ನಾವು 
ವಿಫಲರಾಗಿದ್ದೇವೆ. ಇದೇ ನಮ್ಮ ಇಂದಿನ ಸಮಸ್ಯೆ--ನಮ್ಮ ಮನೋಭಾವ, ನಮ್ಮ ಸ್ವಭಾವದಲ್ಲೇ 
ಏನೋ ತೊಂದರೆಯಿದೆ. ಸ್ವಾತಂತ್ರ್ಯ ಲಭಿಸಿದ ಮೂವತ್ತು ವರ್ಷಗಳಲ್ಲಿ ಭಾರತದಾದ್ಯಂತ ಪ್ರಾಥಮಿಕ ಕ 
ವಿದ್ಯಾಭ್ಯಾಸವನ್ನು ಹರಡುವುದಾಗಲೀ, ಅಸ್ಪೃಶ್ಯತೆ, ಜಾತೀಯತೆಗಳ ನಿವಾರಣೆಯಾಗಲ್ಲೀ 
ಜನಸಂಖ್ಯೆಯ ಹೆಚ್ಚಳವಾಗಲೀ ನಮ್ಮಿಂದ ಸಾಧ್ಯವಾಗಲಿಲ್ಲ. ಇದು ನಮ್ಮ ಮೇಲ್ವರ್ಗ, ಮಧ್ಯಮ 
ವರ್ಗಗಳ ನೈತಿಕ ಅವನತಿಯ ಸೂಚನೆ. ಇದರ ಬಗ್ಗೆ ಸ್ವಾಮಿ ವಿವೇಕಾನಂದರ ದೃಷ್ಟಿಕೋನವೇನೆಂದು - 
ಅನಂತರ ಹೇಳುತ್ತೇನೆ. ಕ 
ಈ ಎಲ್ಲ ಭರವಸೆಗಳೂ ಈಡೇರದೆ ಹಾಗೆಯೇ ಉಳಿದಿವೆ. ಈ ಜವಾಬ್ದಾರಿಯನ್ನು ನಾವು 

ಇನ್ನಷ್ಟು ಸಾಮರ್ಥ್ಯದಿಂದ ನಮ್ಮ ಹೆಗಲ ಮೇಲೆ ಹೊತ್ತುಕೊಳ್ಳಬೇಕಾಗಿದೆ. ಸಮರ್ಪಣಾ ಮನೋ 
ಭಾವದಿಂದ ಕೂಡಿರುವ ಒಂದು ತಂಡ ವನವಾಸಿ ಕಲ್ಮಾಣ ಆಶ್ರಮದೊಂದಿಗೆ ಸೇರಿಕೊಂಡು ಇಂಥ 

' ಒಂದು ಮಹತ್ಕಾರ್ಯದಲ್ಲಿ ತೊಡಗಿದೆ. ಅವರು ಮಾನವ ಸೇವೆಯಲ್ಲಿ, ನಮ್ಮ ವಿಶಾಲವಾದ 
ರಾಷ್ಟ್ರೀಯ ಅಭಿವೃದ್ಧಿ ಕಾರ್ಯಕ್ರಮದ ಒಂದು ಅಂಗವಾದ ವನವಾಸಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ 
ವಿಶೇಷ ಶಕ್ತಿ-ಭಕ್ತಿಗಳಿಂದ ಕೂಡಿ ಕೆಲಸ ಮಾಡುತ್ತಿದ್ದಾರೆ. ಈ ಎಲ್ಲ ಕೆಲಸಗಳನ್ನೂ ಅವರು ಸಂಪೂರ್ಣ 
ರಾಜಕೀಯರಹಿತವಾಗಿ ಮಾಡುತ್ತಿದ್ದಾರೆ. ನನಗೂ ನಿಮಗೂ ಇದೊಂದು ವಿಶೇಷ ಅನುಭವ. ಇಂಥ 
ಕೆಲಸ ಭಾರತದ ದೃಷ್ಟಿಕೋನವೊಂದನ್ನು ಪ್ರತಿನಿಧಿಸುತ್ತದೆ. ಇದನ್ನು ನಾನು ಜೀವಂತ ಭಾರತ 
ಎಂದು ಕರೆಯುತ್ತೇನೆ. “ಜೀವಂತ ಭಾರತ' ಮತ್ತು "ಮೃತ ಭಾರತ'- -ಈ ವಿಭಾಗವನ್ನು ಮಾಡಿದವರು 
ಸ್ವಾಮಿ ವಿವೇಕಾನಂದರೇ. ೧೮೯೪ರಲ್ಲಿ ಬರೆದ ಒಂದು ಪತ್ರದಲ್ಲಿಅವರು ಹೀಗೆ ಬರೆದರು : 
“ಯಾರು ಇತರರಿಗಾಗಿ ಬದುಕುವರೋ, ಅವರೇ ಬದುಕುವರು. ಉಳಿದವರು ಬದುಕಿದ್ದರೂ 
ಮೃತರಾದಂತೆ, ಇಂದು ಭಾರತದಲ್ಲಿ ಇಂತಹ ಮೃತ ಜನರು ಸಾಕಷ್ಟಿದ್ದಾರೆ, ಭಾರತದ ಇಂಥ ಕೇಂದ್ರ 
ಭಾಗದಲ್ಲೂ ಕೂಡ. ಆದರೆ ಈ ಕಲ್ಯಾಣ ಆಶ್ರಮದೊಂದಿಗೆ ಸೇರಿಕೊಂಡಿರುವ ಇಂತಹ ತಂಡ 
ಜೀವಂತ ಜನತೆ. ನನ್ನನ್ನು ಆಕರ್ಷಿಸುವುದು ಇದೇ. ಭಾರತದಲ್ಲಿ ಎಲ್ಲಿಗೆ ಹೋದರೂ ಇಂತಹ 
ಜೀವಂತ ಜನರ, ಇತರರಿಗಾಗಿ ಬದುಕುವವರ ಜೊತೆಗಿರಲು ನಾನು ಬಯಸುತ್ತೇನೆ. 


೩ ನಮ್ಮ ವನವಾಸಿಗಳೊಂದಿಗೆ ನನ್ನ ಒಡನಾಟ 


೧೯೪೨ರಲ್ಲಿ ನಾನು ಕರಾಚಿಯಲ್ಲಿರುವ ರಾಮಕೃಷ್ಣ ಮಿಷನ್ನಿನ ಕೇಂದ್ರದ ಹೊಣೆ ವಹಿಸಿಕೊಳ್ಳಲು 
ಅಲ್ಲಿಗೆ ಹೋದಾಗ ವನವಾಸಿ ವರ್ಗದೊಂದಿಗೆ ನನ್ನ ಒಡನಾಟ ಆರಂಭವಾಯಿತು.ಕೆಲವು ವರ್ಷಗಳ 
ತನಕ ಮನಕ ಕೇಂದ್ರ ಕರಾಚಿಯ ಸುಂದರವಾದ (ಪ್ರಸವ ವ 
ಜನಾಂಗದವರ್ದಿಗ್ರಾಗಿ ಬಂದ ತಲೆಯನ್ನು ನಡೆಸುತ್ತಿತ್ಸುಅಲ್ಲಿ ನನು ಇರ ಸಮಸ್ಯ 


೬೬೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಪರಿಚಯ ಹೊಂದಿದ್ದೆ. ಆ ವೇಳೆಗೆ ಭಾರತ ವಿಭಜನೆಯಾಯಿತು ; ಪಾಕಿಸ್ತಾನ ದೇಶದ ರಚನೆ 
ಯಾಯಿತು. ಶಾಲೆಯನ್ನು ಮುಚ್ಚಬೇಕಾಗಿ ಬಂತು. ಭಿಲ್‌ ಜನರು ಭಾರತಕ್ಕೆ ಬಂದರು. ಅನಂತರ 
ನನ್ನ ಹಲವಾರು ಪ್ರವಾಸ ಭಾಷಣಗಳು ನಡೆದವು. ೧೯೪೯ರಿಂದ ಅರುಣಾಚಲ ಪ್ರದೇಶ, 
ನಾಗಾಲ್ಯಾಂಡ್‌, ಮಣಿಪುರ, ತ್ರಿಪುರ ಮತ್ತು ಮೇಘಾಲಯ--ಈ ಪ್ರದೇಶಗಳಲ್ಲಿ ಮಾಡಿದ ಪ್ರವಾಸ 
: ಭಾಷಣಗಳಲ್ಲಿ ಕೆಲವು ಭಾರತ ಸರ್ಕಾರವೇ ಆಯೋಜಿಸಿದವುಗಳು. ಕನ್ಯಾಕುಮಾರಿಯ ವಿವೇಕಾನಂದ 
ಕೇಂದ್ರದ ಅಧ್ಯಕ್ಷರಾಗಿದ್ದ ದಿವಂಗತ ಶ್ರೀ ಏಕನಾಥ ರಾನಡೆಯವರು ಅವರ ಅರ್ಧವಾರ್ಷಿಕ ಪತ್ರಿಕೆ 
"ಹಿಲ್‌ ಇಂಡಿಯಾ'ದ ಒಂದು ಸಂಚಿಕೆಯನ್ನು ಭಾರತದ ಬುಡಕಟ್ಟು ಜನರ ಜನಸಂಖ್ಯಾ ಸಮಸ್ಯೆ 
ಚಿತ್ರಿಸಲು ಮೀಸಲಿಟ್ಟಿದ್ದರು. ೧೯೭೨ರ ಆಗಸ್ಟ್‌ ತಿಂಗಳಲ್ಲಿ ಆ ಸಂಚಿಕೆಯನ್ನು ಮದ್ರಾಸಿನಲ್ಲಿ 
ಮ ಸಾ ಹಾಗೂ ಸಾರ್ವಜನಿಕ ಸಭೆಯಲ್ಲಿ ವಿವೇಕಾನಂದರು ಹಾಗೂ ಜನಸಾಮಾನ್ಯರ 
ಸೇವೆ ಎಂಬ ವಿಷಯದ ಬಗ್ಗೆ ಮಾತನಾಡಲು ನನ್ನನ್ನು ಅವರು ಆಹ್ವಾನಿಸಿದರು. ಈ ಭಾಷಣವನ್ನು 
ವಿವೇಕಾನಂದ ಕೇಂದ್ರ ಅನಂತರ ಒಂದು ಪುಸ್ತಿಕೆಯಾಗಿ "ಇಂದಿನ ಅಗತ್ಯ : ಸಮರ್ಪಣಾಭಾವದಿಂದ 
ಕೂಡಿದ ಗೃಹೀ ಕಾರ್ಯಕರ್ತರ ಒಂದು ಸಂಘ' ಎಂಬ ಶೀರ್ಷಿಕೆಯಲ್ಲಿ ಪ್ರಕಟಿಸಿತು. ಈ ಅನುಭವ 
ಗಳನ್ನು ಅನುಸರಿಸಿ ೧೯೮೩ರಲ್ಲಿ ಒರಿಸ್ಸಾ ಸರ್ಕಾರ ಮತ್ತು ಅಖಿಲ ಭಾರತೀಯ ವಿವೇಕಾನಂದ 
` ಯುವ ಮಹಾಮಂಡಲ, ಒರಿಸ್ಸಾ--ಇದರ ಶ್ರೀ ದಿಗಂಬರ ಪಾತ್ರ ಅವರು, ಆ ರಾಜ್ಯದ ಕೊರಾಪುಟ್‌ 
., ಜಿಲ್ಲೆಯಲ್ಲಿರುವ ಬುಡಕಟ್ಟು ಪ್ರದೇಶಗಳಲ್ಲಿ ಪ್ರವಾಸ ಮಾಡಲು ನನ್ನನ್ನು ಆಹ್ವಾನಿಸಿದರು. ಅಲ್ಲಿ 
"ನಾನು ಹಲವು ಬುಡಕಟ್ಟು ವರ್ಗದ ಜನರನ್ನು ಭೇಟಿಯಾದೆ. ಮೂರು ದಿನಗಳಲ್ಲಿ ನಾವು ಹಲವು 
- ಸಭೆಗಳಲ್ಲಿ ಭಾಗವಹಿಸಿದೆವು. ॥ 
ಇ. ಈ ವರ್ಷ ಕೆಲವು ತಿಂಗಳ ಹಿಂದೆ ಓರಿಸ್ಸಾ ರಾಜ್ಯದಲ್ಲಿ ಇನ್ನೊಂದು ಅನುಭವ ನನಗಾಯಿತು. 
ನಾನು ರಾಜ್ಯ ಸರ್ಕಾರ ಹಾಗೂ ಯುವ ಮಹಾಮಂಡಲದ ಆತಿಥಿಯಾಗಿದ್ದೆ. ಬುಡಕಟ್ಟು ವರ್ಗಗಳಿಂದ 


ಜನರ ಸೇವೆ ಮಾಡುತ್ತೇನೆ.' ಹಾಗೆ ಅವನು ಆ ಉದ್ಯೋಗವನ್ನು ತೊರೆದ. ಈ ರೀತಿ ವಿದ್ಯಾವಂತ 
ತರುಣನೊಬ್ಬ ಅಂಥ ಉದ್ಯೋಗಕ್ಕೆ ರಾಜಿನಾಮೆ ನೀ ತನ್ನ ತನ್ನ ಬಂಜಾರಿ ಗ್ರಾಮಕ್ಕೆ ಹೋಗಿ 


ಸಕ ನಾನು ವಿವರಿಸಿದಂತಹ ಒಬ್ಬಿಬ್ಬರು ಜೀವಂತ ವ್ಯಕ್ತಿಗಳಿಂದ ಅವನು ಸ್ಫೂರ್ತಿ ಪಡೆದ. 
ಕದ ಶ್ರೀ ರಾಮಕೃಷ್ಣರ ಮತ್ತು ಸ್ವಾಮಿ ವಿವೇಕಾನಂದರ ಬಗ್ಗೆ ಓದಿದಾಗ ಅವನಿಗೆ ಅತಿ ಹೆಚ್ಚಿನ 
ಪ್ರೇರಣೆ ಉಂಟಾಯಿತು. ತನ್ನ ಈ ಪರಿವರ್ತನೆಯ ಬಗ್ಗೆ ಹೇಳುವಾಗ ಅವನಲ್ಲಿ ಆಧ್ಯಾತ್ಮಿಕ 


CC-0. Jangamwadi Math Collection. Digitized by eGangotri 


ಮರೆತು ಹೋದ ಭಾರತ ಬಟ 


ಭಾವನೆಗಳು ತುಂಬಿಕೊಳ್ಳುತ್ತವೆ. ತನ್ನ ಕುಟುಂಬ ಹಾಗೂ ಜನಾಂಗದಲ್ಲಿ ತನ್ನ ಜನರ ಸೇವೆ ಮಾಡುವ 
ಪ್ರೇರಣೆಯನ್ನು ಮೊತ್ತ- ಮೊದಲು ಪಡೆದವನು ಅವನೇ. ಅವನ ತಾಯಿ, ಕೊನೆಗೆ ಅವನ 
ಕೂಡಾ ಅವನನ್ನು ಅನುಸರಿಸಿದರು. ಅವರನ್ನು ನೋಡಿ, ಅವರ ಬಗ್ಗೆ ತಿಳಿದು ಹಾಗೂ ಅವರ 
` ಕೆಲಸಗಳನ್ನು ನೋಡಿ ನಾನು ತುಂಬ ಸಂತೋಷಪಟ್ಟೆ. 
ಸುಮಾರು ಒಂದು ಸಾವಿರ ಮಂದಿ ಬುಡಕಟ್ಟು ಜನರು ಆ ಗ್ರಾಮದಲ್ಲಿ ನೆರೆದಿದ್ದರು. ನಾನು 

ಅವರೊಂದಿಗೆ ಮಾತನಾಡಿದೆ. ಆ ಯುವಕ ಕೂಡಾ ಅವರೊಂದಿಗೆ ಮಾತನಾಡಿದ, ಕೆಲವು ಹಾಡು 
ಗಳನ್ನು ಹಾಡಿದ. ಅವನ ಮಾತಿಗೆ ಅಲ್ಲಿ ಬೆಲೆಯಿತ್ತು. ಅವನು ಮೃದು, ಸರಳ, ಅಹಂಕಾರವಿಲ್ಲದವ, 
ಬಹಳ: ಬುದ್ಧಿವಂತ, ಭಜನೆಗಳನ್ನು ಹಾಡುವುದರಲ್ಲಿ ಸಮರ್ಥ. ಸ್ವಾಮಿ ವಿವೇಕಾನಂದರ ತ್ಯಾಗ 
ಮತ್ತು ಸೇವೆ ಎಂಬ ಮಹಾನ್‌ ಸಂದೇಶಗಳಿಂದ ಪ್ರೇರಣೆ ಪಡೆದ ಒಂದು ಆದರ್ಶವನ್ನು ತುಂಬಿ 
ಕೊಂಡವನು. ಶ್ರೀ ದೇಶಪಾಂಡೆಯವರು ತಮ್ಮ ಭಾಷಣದಲ್ಲಿ ಇದನ್ನು ಉದ್ದರಿಸಿದರು. ಕಳೆದ 
ಶತಮಾನದ ಕೊನೆಯ ಭಾಗದಲ್ಲಿ ಸ್ವಾಮೀಜಿ ನಮಗೆ ಆ ಸಂದೇಶವನ್ನು ನೀಡಿದರು: 


ಭಾರತದ ರಾಷ್ಟ್ರೀಯ ಆದರ್ಶಗಳೆಂದರೆ ತ್ಯಾಗ ಮತ್ತು ಸೇವೆ ಭಾರತ ಮಾತೆಯನ್ನು ಈ 
ನಾಲೆಗಳಮೂಲಕ ಉಜ್ವಲವಾಗಿ ಪ್ರಕಟಗೊಳಿಸ್ರ ಉಳಿದುವೆಲ್ಲ ತಮ್ಮಷ್ಟಕ್ಕೆ ತಾವಾಗಿಯೇ 
ಮುಂದುವರಿಯುವ, 


ತ್ವಾಗಮತ್ತು ಸೇವೆಎಂಬ ಈ ಸಂದೇಶಕ್ಕೆ ಓಗೊಟ್ಟ ತರುಣ ಇಲ್ಲಿದ್ದಾನೆ. ತ್ಕಾಗ ಮಾಡಲು 
ಅವನಲ್ಲಿ ಬೇಕಾದಷ್ಟಿತ್ತು.-ಒಳ್ಳೆಯ ಯೌವನ, ಬುದ್ಧಿಶಕ್ತಿ, ವಿದ್ಯಾಭ್ಯಾಸ, ಒಳ್ಳೆಯ ಉದ್ಯೋಗ, 
ಚೈತನ್ಯ--ಎಲ್ಲವೂ ಇತ್ತು. 

ಮಹತ್ತಾದದ್ದನ್ನು ಮಾಡಲು ಅವನು ಇದೆಲ್ಲವನ್ನೂ ತ್ಯಜಿಸಿದ ; ಸಹಸ್ರಾರು ಮಂದಿ ತನ್ನವರ 
ಸುಖ, ಶಾಂತಿ, ನೆಮ್ಮದಿಗಾಗಿ ತ್ಕಾಗ ಮಾಡಿದ. ಅವನು ತನ್ನ ಶ್ರೀ ರಾಮಕೃಷ್ಣ ಸಮಿತಿಗೆ ಸೇರಿದ 
೧೪ ಎಕರೆಗಳಷ್ಟು ಪ್ರದೇಶದ ಆವರಣದೊಳಗೆ ಒಂದು ಭಾಗದಲ್ಲಿ ಶ್ರೀ ರಾಮಕೃಷ್ಣರ ದೇವಾಲಯ 
ಕಟ್ಟಿಸಲು ನನ್ನಿಂದ ಶಿಲಾನ್ಯಾಸ ಮಾಡಿಸಿದ. ಅದೇ ಆವರಣದೊಳಗೆ ಶಾಲೆ, ವಸತಿಗೃಹ ಹಾಗೂ 
ಇನ್ನಿತರ ಸೇವಾಸಂಸ್ಥೆಗಳನ್ನು ಕಟ್ಟಿಸುವ ಯೋಜನೆ ಅವನದು. 

ಇನ್ನೊಂದು ದಿನ ಸುತ್ತುಮುತ್ತಣ ಹಳ್ಳಿಗಳಿಂದ ಬಂದ ಹಲವರೂ ಸೇರಿದಂತೆ ೩೦೦೦ ಮಂದಿ 
ಬುಡಕಟ್ಟು ಜನರು ಬೇಲ್‌ಪಹಾರ್‌ನಿಂದ ೨೨ ಕಿ. ಮೀ. ದೂರದ ಇನ್ನೊಂದು ಹಳ್ಳಿ ಫತಾಸರಂಡ 
ಮಲ್‌ನಲ್ಲಿ ಒಟ್ಟುಸೇರಿದ್ದರು. ಅವರೆಲ್ಲ ಬಹಳ ಒಳ್ಳೆಯವರಾಗಿ ಕಂಡುಬಂದರು ; ಹುಡುಗ 
ಹುಡುಗಿಯರು, ಗಂಡಸು ಹೆಂಗಸರು--ಎಲ್ಲರೂ ಸಂಭಾವಿತರು, ಸುಸಂಸ್ಕೃತರು. ದೆಹಲಿಯ ಮಂದಿ, " 
ಅಷ್ಟೇಕೆ, ಭಾರತದ ಎಲ್ಲೆಡೆ ಇರುವ ನಮ್ಮ ಜನರು ಇದನ್ನರಿಯುವುದು ಒಳಿತು- ಮಾನವರಾಗಿ 
ಈ ಬುಡಕಟ್ಟು ಜನರು ನಗರವಾಸಿಗಳಾದ ಮೇಲ್ವರ್ಗ ಎಂದು ಕರೆಯಲ್ಪಡುವ ಜನರಿಗಿಂತ ಎಷ್ಟೋ 
ಉತ್ತಮರು. ಈ ಜನರು ಅತ್ಯಂತ ಮೃದು ಸ್ವಭಾವದವರು, ಹಾಗೂ ಮಾನವೀಯತೆಯುಳ್ಳವರು. 
ನಾನು ಹೋದಲ್ಲೆಲ್ಲ ಅವರು ಸಭೆಗಳಲ್ಲಿ ಶಿಸ್ತುಬದ್ಧವಾಗಿ, ನಯವಿನಯಗಳಿಂದ ನಡೆದುಕೊಂಡುದು, 
ಭಾಷಣಕಾರರ ಮಾತನ್ನು ಗಮನಕೊಟ್ಟು ಕೇಳುವುದು- ಇವೆಲ್ಲ ನೋಡಬೇಕಾದ ದೃಶ್ಯಗಳು. ಅವರು 
ಹೊಸ ವಿಚಾರಕ್ಕಾಗಿ ಹಂಬಲಿಸುತ್ತಾರೆ. ಅಂಥ ವಿಚಾರಗಳಿಂದ ಶಕ್ತಿತುಂಬಿಕೊಂಡ ಅವರು ಅದ್ಭುತ 
ಕೆಲಸಗಳನ್ನು ಮಾಡುತ್ತಾರೆ. ಈ ರೀತಿ ಭಾರತದೆಲ್ಲೆಡೆ ಒಳ್ಳೆಯ ಕೆಲಸಗಳನ್ನು ಮಾಡಲು ಸಾಕಷ್ಟು 
ಅವಕಾಶಗಳಿವೆ. ಈ ಕಲ್ಕಾಣ ಆಶ್ರಮ ಅಂಥ ಮಹತ್ವದ ಕೆಲಸಗಳನ್ನು ಮಾಡುತ್ತಿದೆ. ಇದು'ಕೇವಲ 


ದಿದೆ. ನೀ 
ಅದೇ ಪ್ರದಃಶದಲ್ಯಷ್ಟೇ ಅಲ್ಲ ಹಲವು ರಾಜ್ಯಗಳ ಹಸ ವಲ್ಲಿ ನಡದದ ನಷ, 


೭೭. anganWadi Mat Gangotf? 


೬೬೮ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಕರಪತ್ರದಲ್ಲಿ ಓದಿರುವಂತೆ, ಈಗ ಅಂಥ ೨೦೦೦ ಕೇಂದ್ರಗಳಿವೆ. ಇದು ನಿಜವಾಗಿ ಅತ್ಯಂತ ಘನವಾದ 
ಕೆಲಸ. ಇದಕ್ಕೆ ಒಂದು ವರ್ಷದಲ್ಲಿ ಒಂದು ಕೋಟಿ ರೂ. ಬೇಕಾಗುತ್ತದೆ. ಅವರು ಸಮರ್ಪಣಾಭಾವ 
ದಿಂದ ಕೆಲಸ ಮಾಡುವವರಾದ್ದರಿಂದ, ಹಣ ಅವರಿಗೆ ಗೌಣ. ಅವರು ಹಣವನ್ನು ಜನಸಾಮಾನ್ಯರಿಂದ 
ಸಂಗ್ರಹಿಸುತ್ತಾರೆ. ಸ್ವಾಮಿ ವಿವೇಕಾನಂದರ ಯೋಜನೆಯಲ್ಲಿ ಸಮರ್ಪಣಾ ಮನೋಭಾವದಿಂದ 
ಕೂಡಿದ, ದಕ್ಷತೆಯಿಂದ ಕೂಡಿದ, ವ್ಯಕ್ತಿಗಳು ಬರುತ್ತಾರೆ ; ಅನಂತರ ಹಣ ಬರುತ್ತದೆ. ವ್ಯಕ್ತಿ 
ಹಣವನ್ನು ಮಾಡುತ್ತಾನೆ. ಹಣ ವ್ಯಕ್ತಿಯನ್ನು ನಿರ್ಮಿಸದು. ಹೀಗೆ ಈ ಯೋಜನೆಯಲ್ಲಿ ಭಾರತದ 
ಮರೆತುಹೋದ, ನಿರ್ಲಕ್ಷ್ಯಕ್ಕೊಳಗಾದ ಜನತೆಯೊಂದಿಗೆ ಒಂದಾಗುವ, ತಮ್ಮನ್ನು ತಾವು 
ಸಮರ್ಪಿಸಿಕೊಂಡ ಸ್ತೀಪುರುಷರೇ ಅತ್ಕಂತ ಮುಖ್ಯ. 
ಭಗವಾನ್‌ ಶ್ರೀರಾಮನ ಕಾಲದಿಂದ ನಾವು ಬುಡಕಟ್ಟು ಜನಾಂಗದವರ ಬಗ್ಗೆ ಕೇಳುತ್ತೇವೆ. . 

ಸ್ವತಃ ಶ್ರೀರಾಮನೇ ಬುಡಕಟ್ಟು ಜನರ ಒಳ್ಳೆಯ ಸ್ನೇಹಿತನಾಗಿದ್ದ. ಅವರಿಂದ ಅವನು 
ಗೌರವಿಸಲ್ಪಟ್ಟಿದ್ದ. ಆ ಕಾಲದಿಂದ ಮೊದಲುಗೊಂಡು ನಮ್ಮ ಅನೇಕ ಸಾಧುಸಂತರು ಹಲವು ನಗರ, 
ಗ್ರಾಮ, ಅರಣ್ಯಗಳಲ್ಲಿರುವ ನಮ್ಮ ಹಲವು ವನವಾಸಿ ಜನರೊಂದಿಗೆ ಸಂಪರ್ಕವಿಟ್ಟುಕೊಂಡಿದ್ದರು. 
ಅವರ ಮೂಲಕ ವನವಾಸಿ ಜನರು ಭಾರತದ ಮಹಾನ್‌ ಸಂಸ್ಟೃತಿಯನ್ನು--ವಿಶೇಷತಃ ಭಕ್ತಿಯನ್ನು 
ತಮ್ಮಲ್ಲಿ ಅಳವಡಿಸಿಕೊಂಡರು. ಬಹಳ ಕಾಲದಿಂದ ಅವರಲ್ಲಿ ಹಲವರು ಭಗವಾನ್‌ ಶ್ರೀರಾಮನ 
ಹಾಗೂ ಅವನ ಭಕ್ತ ಹನುಮಂತನ ನಿಷ್ಠಾವಂತ ಭಕ್ತರು. ಅವರೊಂದಿಗೆ ಸಂಪರ್ಕ ಹೊಂದಿರುವ 
ಈ ಶ್ರೇಷ್ಠ ಪರಂಪರೆ ಈಚೆಗೆ ರಾಜಕೀಯ ಕ್ಷೋಭೆಯ ಕೆಲವು ಶತಮಾನಗಳಿಂದ ಕಣ್ಣಿಂದ ಮರೆ 
ಯಾಗುತ್ತಿರುವ ದೃಶ್ಯವಾಗಿದೆ. ಈಗಿನ ಕಾಲಘಟ್ಟದಲ್ಲಿ ನಾವು ಹೊಂದಿರುವ ಸಂಪರ್ಕವೇನಿದ್ದರೂ 
ದೋಷಪೂರಿತವಾದದ್ದು, ಅವರನ್ನು ವಂಚಿಸುವಂಥದು, ಅವರನ್ನು ಕೊಳ್ಳೆಹೊಡೆಯುವಂಥದು. 
ಈಚಿನ ದಿನಗಳಲ್ಲಿ ನಾವು ಮಾಡಿದ್ದೆಲ್ಲವೂ ಅದನ್ನೇ ; ಅವರನ್ನು ನಾಶಮಾಡಿದೆವು. ಆದರೆ ಈಗ 
ನಾವು ಸ್ವಾತಂತ್ರ್ಯದ ಈ ಉದಯದಲ್ಲಿ ವನವಾಸಿ ಕಲ್ಕಾಣ ಆಶ್ರಮದಂಥ ಮಹಾನ್‌ ಚಳವಳಿಗಳು 
ಉಂಟಾದವು ; ಆದರೆ ಇವಿಷ್ಟೇ ಸಾಲದು. ಇಡೀ ಭಾರತವೇ ಎಚ್ಚೆತ್ತು ಬುಡಕಟ್ಟು ಜನರ ಈ 
ವಾಸ್ತವತೆಯನ್ನು ಅರಿತುಕೊಳ್ಳಬೇಕು. ಅವರಾದರೋ, ಅಪವಾದವೆನ್ನುವಂತೆ ಉತ್ತಮರು; ಈದರೆ 
ಅವರು ಪುರಾತನವಾದ ವ್ಯಥೆಯ ಜೀವನವನ್ನು ನಡೆಸುತ್ತಿದ್ದಾರೆ ; ಎಲ್ಲರಿಂದ ಪ್ರತ್ಯೇಕಿಸಲ್ಪಟ್ಟು, 
ಕಷ್ಟಕರವಾದ ಬಾಳು ನಡೆಸುತ್ತಿದ್ದಾರೆ. ನಮ್ಮ ದೇಶದ ಮೂವತ್ತು ಕೋಟಿ ಜನರಿಗೆ ಉಣಲು, 
ಕುಡಿಯಲು ಸಾಕಷ್ಟಿದೆ, ವಿದ್ಯಾಭ್ಯಾಸಕ್ಕೆ ಅವಕಾಶವಿದೆ, ಉತ್ತಮವಾದ ಮನೆಗಳಲ್ಲಿ ಅವರು ವಾಸಿಸು 
ತ್ತಿದ್ದಾರೆ. ಆದರೆ ಉಳಿದ ನಲುವತ್ತು ಕೋಟಿ ಜನರು ತುಂಬಾ ಹಿಂದುಳಿದವರು. ನಮ್ಮ ಅಂತಃ 
ಸಾಕ್ಷಿಯನ್ನು ಈ ದಿಕ್ಕಿನಲ್ಲಿ ಹರಿಸಿದಲ್ಲದೆ, ನಮ್ಮ ದೇಶದ ಅಂತಸತ್ವ, ಅದರ ನಿಜವಾದ 
ಪ್ರಜಾಪ್ರಭುತ್ವ ವ್ಯವಸ್ಥೆ ಬೆಳೆಯದು. 


೪. ಮೇಲ್ವರ್ಗ ಮತ್ತು ದಬ್ಬಾಳಿಕೆ 


ಇದು ವಿದ್ಯಾವಂತರೆಂದು ಹೇಳಿಕೊಳ್ಳುವವರ ಮತ್ತು ಮೇಲ್ವರ್ಗಗಳಿಂದ ಬಂದವರ ಮೇಲಿರುವ 
ದೊಡ್ಡ ಒಂದು ಜವಾಬ್ದಾರಿ. ಭಾರತದಲ್ಲಿ ಮೇಲ್ವರ್ಗದವರು ಅತಿಯಾಗಿ ಸಾಮಾಜಿಕ, ರಾಜಕೀಯ 
ಪ್ರಜ್ಞೆಯನ್ನು ಕಳೆದುಕೊಂಡವರು. ಈ ವಿಷಯದಲ್ಲಿ ಅವರು ತಮ್ಮ ಅವನತಿಯನ್ನು ತೋರ್ಪಡಿಸಿ 
ಕೊಳ್ಳುತ್ತಾರೆ. ಅವರು ತಮ್ಮ ದುಷ್ಕರ್ಮಗಳಿಂದ ತಮ್ಮದೇ ದೇಶವನ್ನು ಹಾಳುಗೆಡವಿದರು. ಅವರು _ 
ಇಲ್ಲಿ ಒಂದು ಮಹಾನ್‌ ರಾಷ್ಟ್ರವನ್ನು ಕಟ್ಟಬಹುದಾಗಿತ್ತು. ಅವರು ಸಾಮಾನ್ಯ ಜನತೆಯ ಬಗ್ಗೆ ಕಾಳಜಿ 
" ವಹಿಸಿದ್ದರೆ, ಆಗ ಯಾವ ವಿದೇಶೀ ಆಕ್ರಮಣಕಾರರೂ ಇರುತ್ತಿರಲಿಲ್ಲ. ಆದರೆ ಅವರು ಹಾಗೆ 


CC-0. Jangamwadi Math Collection. 01028 by éಔangotri 


ಮರೆತು ಹೋದ ಭಾರತ ೯ 


ಮಾಡಲಿಲ್ಲ. ಅವರು ತಮ್ಮವರೇ ಆದ ಸಾಮಾನ್ಯ ಜನತೆಯನ್ನು ಲೂಟಿ ಮಾಡಿದರು. ಪ್ರತಿಯಾಗಿ . 
ವಿದೇಶೀ ಆಕ್ರಮಣಕಾರರಿಂದ ಹಲವು ಶತಮಾನಗಳ ಕಾಲ ಲೂಟಿ ಮಾಡಲ್ಪಟ್ಟರು. ಸ್ವಾಮಿ 
ವಿವೇಕಾನಂದರು ವಿವಿಧ ಭಾಷಣಗಳ ಮೂಲಕ ಈ ಸತ್ಯವನ್ನು ನಮ್ಮ ದೇಶಕ್ಕೆ ಚಿನ್ನಾಗಿ ಮನದಟ್ಟಾಗು 
ವಂತೆ ಮಾಡಿದರು. ಆದರೆ ಸ್ವಾತಂತ್ರ್ಯ ಬಂದ ಮೇಲೆ ಹಲವು ಮಂದಿ ಮೇಲ್ವರ್ಗದವರಿಗೆ ತಮ್ಮ 
ಸ್ವಾರ್ಥವೇ ಪ್ರಮುಖವಾದದ್ದು, ಅವರ ಜೀವನ ಮೃತ ಜೀವನವಾದದ್ದು ಆಶ್ಚರ್ಯದ ಸಂಗತಿ. 
ಇದರ ಪರಿಣಾಮವೇ ನಾವು ಇಂದು ಬದುಕುತ್ತಿರುವ ಸಮಸ್ಕಾಪೂರಿತ ಭಾರತ.ಇಲ್ಲಿ ಎಲ್ಲವೂ 
ಗೊಂದಲಮಯ. ಸ್ವಾತಂತ್ರ್ಯ ಬಂದು ೩೭ ವರ್ಷಗಳಾದ ಬಳಿಕ ನಾವು ಭಾರತವನ್ನು ಒಂದು 
ನರಕವಾಗಿಸಿದ್ದೇವೆ. ಸ್ವಾತಂತ್ರ್ಯ ಹೋರಾಟದ ದಿನಗಳಲ್ಲಿ ನಮ್ಮ ಜನರು ದೊಡ್ಡ ಜವಾಬ್ದಾರಿ 
ಹೊತ್ತರು, ಆತ್ಮಾರ್ಪಣೆಗೆ ಮುಂದಾದರು. ಆ ಸಂದರ್ಭದಲ್ಲಿ ನಮ್ಮ ಗಂಡಸರು, ಹೆಂಗಸರು 
ಹಾಗೂ ಮಕ್ಕಳು ಎದ್ದು ನಿಂತರು. ಮಹಾನಾಯಕರು ಸ್ವಾತಂತ್ರ್ಯಕ್ಕೆ ಕರೆ ನೀಡಿದರು, ಜನರಿಗೆ ಸ್ಫೂರ್ತಿ 
ನೀಡಿದರು. 

ಅಸ್ಪೃಶ್ಯರು ಹಾಗೂ ವನವಾಸಿ ಜನರ ಸಮಸ್ಯೆಗಳನ್ನು ಪರಿಹರಿಸಲು ಆ ಕಾಲದ ಕೆಲವು. . 
ವ್ಯಕ್ತಿಗಳು ಸಮಾನಾಂತರವಾದ ಕೆಲಸಗಳನ್ನು ಆರಂಭಿಸಿದರು. ಗಾಂಧೀಜಿಯವರ ಸಮಕಾಲೀನರೂ . 
ಅವರ ಸ್ನೇಹಿತ ಹಾಗೂ ಸಹಚರರಾಗಿದ್ದ ಠಕ್ಕರ್‌ ಬಾಪಾ ಅವರು ಬುಡಕಟ್ಟು ಜನರ ಸೇವೆ ಮಾಡುವ 
ತಮ್ಮ ಮಹತ್ಕಾರ್ಯವನ್ನು ಆರಂಭಿಸಿದರು. ಅನಧಿಕೃತವಾಗಿ ಶ್ರೀ ಆರ್‌. ಕೆ. ದೇಶಪಾಂಡೆಯವರ 
ಹಾಗೂ ಇತರರ ಮೂಲಕ, ಅಧಿಕೃತವಾಗಿ ಸ್ವತಂತ್ರ ಭಾರತ ಸರ್ಕಾರದ ಮೂಲಕ ಈ ಕೆಲಸ 
ಮುಂದುವರೆದಿದೆ. ಭಾರತ ಸರ್ಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಗಳಿಗಾಗಿ ತನ್ನ ಕಮಿಷನರ್‌ 
ಒಬ್ಬರನ್ನು ನೇಮಿಸಿದೆ. ಅಂಥ ಕಮಿಷನರು ಕೆಲವೊಮ್ಮೆ ತುಂಬ ಒಳ್ಳೆಯವರಾಗಿರುತ್ತಾರೆ. ಕಳೆದ 
ವಾರ ಹೈದರಾಬಾದ್‌ನಲ್ಲಿ ನಾನು ಭೇಟಿಯಾದ, ಠಕ್ಕರ್‌ ಬಾಪಾರವರ ನಂತರ ಬಂದ ಶ್ರೀ ಶ್ರೀಕಾಂತ್‌ 
ಅವರು ಅಂಥವರು. ಇಂದು ಅವರಿಗೆ ೮೬ ವರ್ಷ ವಯಸ್ಸು. ಅವರು ಗುಜರಾತ್‌ನ ಪಂಚಮಹಲ್‌' 
ಜಿಲ್ಲೆಯ ಬುಡಕಟ್ಟು ಜನರ ನಡುವೆ ಸೇವೆ ಸಲ್ಲಿಸುತ್ತ ತಮ್ಮ ಸೇವಾಕಾರ್ಯವನ್ನು ಅದೇ ರೀತಿ 
ಮುಂದುವರಿಸುತ್ತಿದ್ದಾರೆ. ಅವರು ಹಾಗೂ ಅವರ ಪತ್ನಿ ೧೫೦ ಮಂದಿ ಮಹಿಳೆಯರಿರುವ ವಸತಿಗೃಹ 
ದಲ್ಲಿ ಇತರರೊಂದಿಗೆ ವಾಸಿಸುತ್ತಿದ್ದಾರೆ.ಇಂಥ ವ್ಯಕ್ತಿಗಳು ಸರ್ಕಾರದಲ್ಲೂ ಇದ್ದಾರೆ; ಸರ್ಕಾರದ 
ಹೊರಗೂ ಇದ್ದಾರೆ. ಆದರೆ ಸಾಮಾನ್ಯವಾಗಿ ಹೇಳುವುದಾದರೆ, ಸರ್ಕಾರೀ ಕೆಲಸದಲ್ಲಿನ ತೊಂದರೆ-- 
ಅಲ್ಲಿನ ಉದ್ಯೋಗಸ್ಥರು ಜನರೆಡೆಗೆ ಹೋಗಲಾರರು; ಸರ್ಕಾರದಿಂದ ಎಂಥ ಅನುಗ್ರಹವೇ ಬರಲಿ, 
ಅದು ಜನಸಾಮಾನ್ಯರನ್ನು ತಲುಪುವುದಿಲ್ಲ. ಏಕೆಂದರೆ ಅಲ್ಲಿನ ಹಲವು ಮಂದಿ ಉದ್ಕೋಗಸ್ಥರಲ್ಲಿ 
ಮಾನವೀಯ ಭಾವನೆಗಳಾಗಲೀ, ಸೇವೆಯಲ್ಲಿ ಅರ್ಪಣಾ ಮನೋಭಾವವಾಗಲೀ ಇಲ್ಲ. ಸಾಧಾರಣ 
ದಬ್ಬಾಳಿಕೆ ಇಂಥ ಕೆಲಸಗಳನ್ನು ಮಾಡಲಾರದು. ಭಾರತ ಸರ್ಕಾರ ಆಯೋಜಿಸಿದ ನನ್ನ ಒಂದು 
ಪ್ರವಾಸದಲ್ಲಿ ನಾನು ನಾಗಾಲ್ಕಾಂಡ್‌, ಮಣಿಪುರ, ಮೇಘಾಲಯಗಳನ್ನು ಸಂದರ್ಶಿಸಿದ್ದೆ. ಕೊಹಿಮಾ 
ದಲ್ಲಿ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಡೆದ, ತುಂಬಿದ ಸಭೆಯಲ್ಲಿ ಮಾಡಿದ ಸಾರ್ವಜನಿಕ 
ಭಾಷಣದ ಬಳಿಕ ನಾವು ಕೆಲವು ನಾಗಾ ಭೂಗತ ಚಟುವಟಿಕೆಯ ವ್ಯಕ್ತಿಗಳೊಂದಿಗೆ ಮಾತನಾಡು 
ತ್ತಿದ್ದೆವು. ಅವರು ಹಾಸ್ಯದ ಲೇಪದೊಂದಿಗೆ, ಸ್ವಾತಂತ್ರ್ಯ ಬಂದ ಕೂಡಲೇ ಭಾರತ ಸರ್ಕಾರ ಆ 
ಪ್ರದೇಶಗಳಿಗೆ ಕಳುಹಿಸಿದ ಅಧಿಕಾರಿಗಳ ಗುಣಮಟ್ಟದ ಬಗ್ಗೆ ಹೇಳಿದರು. ಅವರ ಚಾರಿತ್ರ್ಯ ಉತ್ತಮ 
ವಾಗಿರಲಿಲ್ಲ; ದೇಶಾಭಿಮಾನವೂ ಇರಲಿಲ್ಲ. ಬದಲಾಗಿ ಅವರು ಒಣಜಂಭದಿಂದ ಕೂಡಿದ್ದರು. 
ಅವರು. ಜನರನ್ನು ಪ್ರೀತಿಸಲಿಲ್ಲ. ತಾವು ಅಧಿಕಾರಿಗಳು, ಒಡೆಯರು, ಎಂದೇ. ಭಾವಿಸುತ್ತಿದ್ದರು. 


ಇದರ ಫಲಸ್ಲಿನ್ಥಾಗಾಗಳ್ಳು ಫೇಳಿನ್ನು; ಬಿಸಿರು ಭಾರತದಿಂದ ಹ್ಲೋಗುವಾಗ ನಮ್ಮಲ್ಲಿ ರಾಮರಾಜ್ಯ. 


೬೭೦ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ವುಂಟಾಗುವುದೆಂದು ನಮಗೆ ಭರವಸೆಯಿತ್ತರು. ಸ್ವಾತಂತ್ರ್ಯ ಬಂದಾಗ ನಮಗೆ ಉತ್ಸಾಹ ಬಂತು ; 
ರಾಮರಾಜ್ಯ ಲಭಿಸುವುದೆಂಬ ನಿರೀಕ್ಷೆ ನಮ್ಮಲ್ಲಿತ್ತು. ಆದರೆ ನಾವು ನೋಡಿದ್ದು, ನಮಗೆ ಲಭಿಸಿದ್ದೆಲ್ಲ 
ಬರೀ ರ0 ರಾಜ್ಯ ! ಆ ರ0 ರಾಜ್ಯ ಅತ್ಯಂತ ಕೆಟ್ಟ ಭಾವನೆಯನ್ನು ಅವರಲ್ಲಿ ಮೂಡಿಸಿತು. ಇದರರ್ಥ 
ಕಾಮ ಮತ್ತು ಮದ ಎಂದಷ್ಟೇ. ಆದರೆ ೧೯೬೬ರಲ್ಲಿ ನಾನು ಅಲ್ಲಿಗೆ ಹೋದಾಗ ಅಲ್ಲಿನ ಸ್ಥಿತಿಗತಿಗಳು 
ಉತ್ತಮಗೊಂಡಿದ್ದವು. ಉತ್ತಮ ಆಫೀಸರುಗಳು ಅಲ್ಲಿಗೆ ಹೋಗಿದ್ದರು. ಸಹಜವಾಗಿ 
ಪ್ರತಿಕ್ರಿಯೆಯೂ ಉತ್ತಮವಾಗಿತ್ತು. 
೫. ಸರಿಯಾದ ಮನೋಭಾವ 
ಜನಸಾಮಾನ್ಯರಿಗೆ ಸ್ವಾತಂತ್ರ್ಯವನ್ನು ನೀಡಲು ಅಸಮರ್ಥವಾಗುವುದೇ ದಬ್ಬಾಳಿಕೆಯಿಂದಾಗುವ 
ತೊಂದರೆ. ನಾನು ನಿನಗೆ ಸೇರಿದವನು, ನೀನು ನನಗೆ ಸೇರಿದವನು ಈ ಮನೋಭಾವವಿಲ್ಲದೆ 
ನಾವು ಇಂತಹ ಕೆಲಸಗಳನ್ನು ಮಾಡಲಾರೆವು. ನಮ್ಮ ದೇಶ ಪೋಲೀಸರ ಆಡಳಿತವಲ್ಲ ; ಅದು 
ಒಂದು ಸೇವಾ ಆಡಳಿತ. ಮಾನವ ಅಭಿವೃದ್ಧಿಯೇ ಅದರ ಕೇಂದ್ರಬಿಂದು. ಮಾನವೀಯತೆಯ 
ಇಂಥ ಸಮೂಹವೊಂದನ್ನು ಬೆಳೆಸುವುದು ಹೇಗೆ?--ಈ ರೀತಿ ಬೆಳೆಸುವುದಕ್ಕೆ ಉಪಕರಣವಾಗಿರುವ 
ಮನುಷ್ಯರನ್ನೇ ಮೊದಲು ಮಾನವೀಯಗೊಳಿಸಬೇಕು. ಬಹಳ ಕಾಲದಿಂದ ಇದರ ಕೊರತೆ 
ಕಂಡುಬಂದಿದೆ. ಇಂದೂ ಇದೊಂದು ದೊಡ್ಡ ಕೊರತೆಯಾಗಿ ಉಳಿದಿದೆ. ಸ್ಫೂರ್ತಿಯಿಂದ ಕೆಲಸ 
ಮಾಡುವ ಇಂಥ ಸ್ವಯಂ ಸೇವಾ ಮಾಧ್ಯಮಗಳು ಮಾತ್ರ ಈ ರೀತಿ ಕೆಲಸ ಮಾಡಬಲ್ಲವು, 
ಮಾಡುತ್ತಿವೆ. ರಮಾಕಾಂತ್‌ ಸಿಂಗ್‌ ಕೂಡಾ ಸಂಬಲ್‌ಪುರ ಪ್ರದೇಶದಲ್ಲಿ ಇಂಥ ಮನೋಭಾವ, 
ಪ್ರೇರಣೆಗಳಿಂದ ಕೆಲಸ ಮಾಡುತ್ತಿದ್ದಾರೆ. ಇನ್ನಿತರ ಪ್ರದೇಶಗಳಲ್ಲಿ ಇತರ ಸಣ್ಣ, ದೊಡ್ಡ ಗುಂಪುಗಳು 
ಇಂಥದೇ ಸೇವಾಕಾರ್ಯವನ್ನು ಸದ್ದಿಲ್ಲದೆ ಸಮರ್ಥವಾಗಿ ಮಾಡುತ್ತಿವೆ. ಸಾವಿರಾರು ಜನರ ಈ 
ಬಗೆಯ ಸೇವೆ ನಮ್ಮ ದೇಶಕ್ಕೆ ಅಗತ್ಯವಾಗಿದೆ. ಸ್ವಾಮಿ ವಿವೇಕಾನಂದರು ತಮ್ಮ ಒಂದು ಪತ್ರದಲ್ಲಿ 
ಅಮೇರಿಕಾದಿಂದ ಬರೆದರು: ಸ 
ಚಿತ್ತಶುದ್ಧಿ ಯಿಂದ ಹುಟ್ಟುವ ಉತ್ಸಾಹದಿಂದ ಕೂಡಿ, ಅನುಕಂಪ ಹ್ಹದಯರಾಗಿ, 
ಭಗವಂತನಲ್ಲಿ ಅಚಲ ಭಕ್ತಿಯುಳ್ಳವರಾಗಿ, ದರಿದ್ರರ ಪತಿತರ ಜಗತ್ತಿನಲ್ಲಿ ಕೆಳಗೆ ತುಳಿಯಲ್ಪಟ್ಟ 
ಜನರ ಮೇಲೆ ಅನುಕಂಪ ತಾಳಿ ಸಿಂಹಪ್ರತಾಪನನ್ನು ಹೊಂದಿದ್ದ ಲಕ್ಷಾಂತರ ಸ್ತ್ರೀಯರು 
ಪುರುಷರು ಭಾರತದ ಎಲ್ಲ ಕಡೆಯಲ್ಲಿಯೂ “ಸಕಲರಿಗೂ ವಿಮೋಚನೆ ಉಂಟು ಸಮಾಜಕ್ಕೆ 
ಏಳಿಗೆಯುಂಟು'” ಎಂಬುದನ್ನೂ ಸರ್ವಸಮತ್ಚ ಸಿದ್ಧಾಂತವನ್ನೂ ಉಪದೇಶಿಸಬೇಕು. 
(ಕೃತಿಶ್ರೇಣಿ ಸಂ.%, ಪ ೮೨ 


ನಮಗೆ ಬೇಕಾಗಿರುವ ಹೊಸ ಬಗೆಯ ದಳ ಸಮಾಜದ ಹಿಂದುಳಿದ ವರ್ಗಗಳನ್ನು ಮೇಲೆತ್ತುವ, 
ಅವರೊಂದಿಗೆ ಧಣಿಯಂತೆ ವರ್ತಿಸದೆ ಅವರನ್ನು ಸ್ನೇಹಿತರಂತೆ ಕಾಣುವ, ದೇಶಕ್ಕೆ ಒಳ್ಳೆಯದನ್ನು 
ಮಾಡುವ ಕೆಲಸಗಾರರ ದಳ ಅದು. ಹೆಚ್ಚಾಗಿ ಸ್ವಯಂ ಪ್ರೇರಣೆಯಿಂದ ಮಾಡಿದ ಕೆಲಸದಲ್ಲಿ ನೀವು 
ಈ ಉತ್ಸಾಹವನ್ನು ಕಾಣಬಹುದು. ಇದು ಸರಕಾರಿ ಉದ್ಯೋಗಸ್ಥರನ್ನು ಕೂಡ ಪ್ರೇರೇಪಿಸಬೇಕು. 
ಶ್ರೀ ದೇಶಪಾಂಡೆಯವರು ಕೆಲಸದಲ್ಲಿ ಆಧ್ಯಾತ್ಮಿಕ ಮನೋಭಾವವಿರಬೇಕಾಗಿರುವುದರ ಬಗ್ಗೆ 
ಹೇಳಿದರು. ಮನುಷ್ಯನು ಮಾಡುವ ಎಲ್ಲ ಕೆಲಸಗಳಲ್ಲೂ ಆಧ್ಯಾತ್ಮಿಕ ಮನೋಭಾವ ಅತ್ಯಗತ್ಯ. 
ದರ್ಪದ, ಉದ್ದೆಟನಾದ ವ್ಯಕ್ತಿ ಸೇವೆ ಮಾಡಲು ಹೋಗಿ ಗಲಿಬಿಲಿಯುಂಟುಮಾಡುತ್ತಾನೆ ಅಷ್ಟೆ. ತಾನು 
ಸೇವೆ ಮಾಡುತ್ತಿರುವ ವ್ಯಕ್ತಿಯಿಂದ ಅವನು ಯಾವ ಪ್ರತಿಕ್ರಿಯೆಯನ್ನೂ ಪಡೆಯಲಾರ. ಅವನನ್ನು 
ದೀನನಾಗಿಸುತ್ತಾನೆ; ಆಸಹಾಯಕನಸ್ಸಾಗಿ-ರಕ್ತಾನ೦ತ ಬರಲ್ಲ ಇನ್ನೊಬ್ಬ 


ಮರೆತು ಹೋದ ಭಾರತ ನರ 
ವ್ಯಕ್ತಿ ಎಲ್ಲರ ನಡುವೆ ತಾನೂ ಒಬ್ಬ ಮಾನವ ಎಂದು ಭಾವಿಸುವಂತೆ ಮಾಡಬೇಕು. ನಮ್ಮದು 
ಪ್ರಜಾಪ್ರಭುತ್ವ. ಮನುಷ್ಯ-ಮನುಷ್ಯರ ನಡುವೆ ಸಮಾನತೆಯಿರಬೇಕು ; ; ಸ್ತ್ರೀ ಹಾಗೂ ಪುರುಷರ 
ನಡುವೆ ಸಮಾನತೆಯಿರಬೇಕು. ಈ ಜ್ಞಾನ ಸಹಜವಾಗಿಯೇ ಎಲ್ಲ ಸರಕಾರಿ ಉದ್ಯೋಗಸ್ಥ ರಿಗೂ 
ಸರ್ಕಾರಿ ವ್ಯವಸ್ಥೆಯ ಮುಖಾಂತರ ಹರಿದುಬರಬೇಕು ; ಆದರೆ ಹೆಚ್ಚಾಗಿ ಇದು ಹರಿದು ಬರುತಿ ಲ್ಲ. 
ಆದರೆ ಇಂಥ ಸ್ಟ ಯಂಸೇವಾ ಮಾಧ್ಯಮಗಳ ಕೆಲಸಗಳಲ್ಲಿ ಈ ಬಗೆಯ ಮಾನವೀಯ ಸ್ಪರ್ಶವನ್ನು 
ಹೆಚ್ಚು ಕಾಣಬಹುದು. ಆದ್ದರಿಂದ ಅವರು ಯಾರ ಸೇವೆ ಮಾಡುತ್ತಾರೋ ಅವರಿಂದ ತಮ್ಮ 
ಕೆಲಸಕ್ಕೆ ಪ್ರತಿಕ್ರಿಯೆ ಪಡೆಯುತ್ತಾರೆ. ಆದರೆ ಇಲ್ಲಿನ ಸಮಸ್ಯೆ ದೊಡ್ಡದು. ಅರುಣಾಚಲಪ್ರ ಶ್ರದೇಶ 
ರಾಜ್ಯ ಸಂಪೂರ್ಣ .ಬುಡಕಟ್ಟು ಜನರಿಂದ ತುಂಬಿದೆ. ಅಲ್ಲಿನ ಬುಡಕಟ್ಟು ಜನಾಂಗದ ಮಕ್ಕಳ 
ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ನಮ್ಮ ಮಿಷನ್‌ ವಹಿಸಿಕೊಳ್ಳಬೇಕೆಂದು ಭಾರತ ಸರಕಾರ ಮತ್ತೆ 
ಮತ್ತೆ ಒತ್ತಾಯಿಸಿತು. "ನಾವು ಎಲ್ಲ ಬಗೆಯ ಸಹಾಯವನ್ನೂ ನಿಮಗೆ ಕೊಡುತ್ತೆ ತ್ತೇವೆ. ಆದರೆ ಇದನ್ನು 
ನೀವೇ ಮಾಡಬೇಕೆಂದು ನಮ್ಮ ಬಯಕೆ' ಎಂದು ಪ್ರಧಾನಿ ಶ್ರೀಮತಿ ಇಂದಿರಾಗಾಂಧಿಯವರು ಒಂದು 
ಸಲ ನನಗೆ ಬರೆದರು. "ನಮ್ಮ ಸರಕಾರ ಸಂಸ್ಕೃತಿಯನ್ನು ನೀಡಲಾರದು. ಇದು ಕೆಲವೊಂದು ಬಗೆಯ 
ಶಿಕ್ಷ ಮ ಕೊಡಬಹುದು. "ಮಿಷನ್‌ ಈ ಶಿಕ ಶ್ಲೆಣಕಾರ್ಯವನ್ನು ಮಾಡಬೇಕು, ಜೊತೆಗೆ ಸಾಂಸ್ಕೃತಿಕ 
ಭ್ಯುದಯವನ್ನೂ ಮಾಡಬೇಕೆಂದು ನಾವು ಬಯಸುತ್ತೇವೆ' ಎಂದು ಬರೆದರು. ದುರದೃಷ್ಟವಶಾತ್‌ 
ನಮ್‌ ಒಲ 2್ಲಿ ಸಾಕಷ್ಟು ಸಂನ್ಕಾಸಿಗಳಿಲ್ಲ; ಆದರೂ ನಾವು ಅವರ ಕೋರಿಕೆಯನ್ನು ಸ್ಟೀಕರಿಸಿದೆವು.'ಇಂದು 
ಅರುಣಾಚಲಪ್ರದೇಶದಲ್ಲಿ, ಮೂರು ವಸತಿ ಹೈಸ್ಕೂಲು ಹಾಗೂ ಹೈಯರ್‌ ಸೆಕೆಂಡರಿ ಸ್ಕೂಲುಗಳಿವೆ. 
ಅವುಗಳಲ್ಲಿ ಒಂದು ಬರ್ಮಾ-ಟಿಬೆಟ್‌ ಗಡಿಪ್ರದೇಶದ ಸಮೀಪದ ಖೋನ್ಸಾದಲ್ಲಿದೆ. ಇದು 
ರಾಮಕೃಷ್ಣ ಶಾರದಾ ಮಿಷನ್ನಿನ ಸಂನ್ಕಾಸಿನಿಯರು ಹೆಣ್ಣುಮಕ್ಕಳಿಗಾಗಿ ನಡೆಸುವ ಶಾಲೆ. ಇನ್ನೊಂದು, 
ರಾಜಧಾನಿ ನವ-ಇಟಾನಗರದದಲ್ಲಿ ೧೫೦ ಬೆಡ್‌ ಆಸ್ಪತ್ರೆಯಿದೆ. ಇದರ ಎಲ್ಲ ಖರ್ಚನ್ನೂ ಸರಕಾರವೇ 
ವಹಿಸುತ್ತಿದೆ. ನಾವು ಕೇವಲ ಆಯೋಜಿಸುತ್ತೇವೆ, ಮತ್ತು ಈ ಸಂಸ್ಥೆಗಳನ್ನು ನಡೆಸುತ್ತೇವೆ. 
ನಾಲ್ಕು ದಶಕಗಳಿಂದ ಮಿಶನ್‌ ಬುಡಕಟ್ಟು ಜನರಿಗಾಗಿ ಕೇರಳದ ಕಾಲಡಿ, ಒರಿಸ್ಸಾದ ಪುರಿ, 
ಅಸ್ಸಾಂನ ಸಿಲ್‌ಚಾರ್‌--ಈ ಪ್ರದೇಶಗಳಲ್ಲಿ ಹಾಸ್ಟೆಲುಗಳನ್ನು ನಡೆಸುತ್ತಿದೆ. ಇದರೊಂದಿಗೆ 
ಮೇಘಾಲಯದ ಚಿರಾಪುಂಜಿಯಲ್ಲಿ ಚೆನ್ನಾಗಿ. ಅಭಿವೃದ್ಧಿ ಹೊಂದಿದ ಒಂದು ಹೈಸ್ಕೂಲು ಮತ್ತು 
ಹಾಸ್ಟೆಲ್‌ ಇದೆ ; ಈ ರಾಜ್ಯದ ಒಳಭಾಗಗಳಲ್ಲಿ ನಲುವತ್ತರಷ್ಟು ಫೀಡರ್‌ ಶಾಲೆಗಳೂ ಇವೆ. 
ಅನಂತರ ಕನ್ಮಾಕುಮಾರಿಯ ವಿವೇಕಾನಂದ ಕೇಂದ್ರದ ಕಾರ್ಯಕರ್ತರು ಅರುಣಾಚಲಪ್ರದೇಶಕ್ಕೆ 
ಬಂದರು. ಈ ಕೇಂದ್ರದ ಜೀವನವ್ರತಿ ಗಳು, ಅಂದರೆ ಜೀವನಪರ್ಯಂತ ಸೇವಾಕಾರ್ಯಗಳಿಗಾಗಿ 
ತಮ್ಮನ್ನು ಅರ್ಪಿಸಿಕೊಂಡವರು--ಆ ರಾಜ್ಯದಲ್ಲಿ ಒಂದು ಡಜನ್‌ಗೂ ಹೆಚ್ಚು ಶಾಲೆಗಳನ್ನು ನಡೆಸು 
ತ್ತಿದ್ದಾರೆ. ಇವು ಜನರಿಗೆ ಹಾಗೂ ಸರಕಾರಕ್ಕೆ ತುಂಬಾ ಮೆಚ್ಚುಗೆಯಾಗಿದೆ. ಈ ರೀತಿ ಅವರು ಅದ್ಭುತ 
ಕೆಲಸಗಳನ್ನು ಮಾಡುತ್ತಿದ್ದಾರೆ. ಈ ಜೀವನ ತಿಗಳು ಭಾರತದ ಎಲ್ಲೆಡೆಯಿಂದ ಬಂದ ಪದವೀಧರರು. 
ಅವರು ಸ್ವ-ಇಚ್ಛೆಯಿಂದ ಕೇಂದ್ರವನ್ನು ಸೇರಿ ಕನ್ಶಾಕುಮಾರಿಯ ವಿವೇಕಾನಂದ ಕೇಂದ್ರದಿಂದ ತರಬೇತಿ 
ಪಡೆಯುತ್ತಾರೆ. ಇಂದು ಬುಡಕಟ್ಟು ಹಾಗೂ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಕಾರ್ಯವನ್ನು 
ಅತ್ಯಂತ ಅರ್ಪಣಾಭಾವದಿಂದ ಮಾಡುವ ಇಂಥ ರಾಷ್ಟ್ರವ್ಯಾಪಿ ಸೇವಾಸಂಸ್ಥೆಗಳು ಕೆಲವಿವೆ. ಅಲ್ಲಿ 
ಮರೆತುಹೋದ ಭಾರತವನ್ನು ನೆನಪಿಸಿಕೊಳ್ಳಲಾಗುತ್ತಿದೆ. ಎಂದಿಗೂ ನೀವು ಮರೆತು ಹೋದವರಲ್ಲ. 
ನೀವು ನಮ್ಮದೇ ರೆಕ್ತ-ಮಾಂಸ. ನೀವು. ಸ್ವತಂತ್ರ ಭಾರತಕ್ಕೆ ಎಂದಿಗೂ ಮರೆಯಬಾರದ ಜನರು. 
ಸ್ವತಂತ್ರ ಭಾರತದ ಈ ಸಂದೇಶ ಹಳಿವು ಸ್ವಯಂಸೇವಾ ಸ ಮೂಲಕ ಅರಣ್ಯ ಹಾಗೂ 
ತ ಸಿಗ ನರನು ಸ b ನಿ ೦ ನಲ ಧಂದೆ 
ಈ ಸಮಸ್ಯೆ ಬೃಪತ್ರಾಪಿದ್ನು ಸಾಸ ಪ ಜಚಟ್ರೀಗೆ ಸಾಧ್ಯ? 


೬೭೨ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


೬, ಬೇಕಾಗಿದ್ದಾರೆ--ಜನಸೇವಕರು : ಆದರೆ ಹೇಗೆ ? 

ರಾಜಧಾನಿ ದೆಹಲಿಯವರಾದ ನೀವು ಇಂದು ವನವಾಸಿ ಕಲ್ಮಾಣ ಆಶ್ರಮ ಏರ್ಪಡಿಸಿದ ಸಭೆಗೆ 
ಬಂದಿದ್ದೀರಿ. 

ವನವಾಸಿ ಚರ್ಚಾಗೋಷ್ಠಿಯ ಸಂದರ್ಭದಲ್ಲಿ ಈ ಎರಡು ಗಂಟೆಗಳ ಕಾಲ ನೀವು ಹಿಂದೂ 
ಸಮಾಜಶಾಸ್ತ್ರ ವಾನಪ್ರಸ್ಥ ಆಶ್ರಮ ಎಂದು ಯಾವುದನ್ನು ಕರೆದಿದೆಯೋ, ಅದರ ಆನಂದವನ್ನು 
ಅನುಭವಿಸುತ್ತಿದ್ದೀರಿ ಎಂದು ನಾನು ಹೇಳಬಲ್ಲೆ. ವಾನಪ್ರಸ್ಥ ಆಶ್ರಮ ಎಂದರೆ ಏನೆಂಬುದನ್ನು 
ನಮ್ಮ ಆಧುನಿಕ ಜನರು ಮರೆತಿದ್ದಾರೆ. ಈ ಆದರ್ಶವನ್ನು ಅಗತ್ಯವಾದ ಕೆಲವು ಬದಲಾವಣೆ 
ಗಳೊಂದಿಗೆ ಜೀವಂತಗೊಳಿಸುವುದು ಒಳ್ಳೆಯದೆ. ಬ್ರಹ್ಮ ಚಾರಿ ಅಂದರೆ ವಿದ್ಯಾರ್ಥಿಯಾಗಿ ಮೊದಲ 
ಆಶ್ರಮವನ್ನು ಪೂರ್ಣಗೊಳಿಸಿದ ಬಳಿಕ ಒಬ್ಬ ವ್ಯಕ್ತಿ ಮದುವೆಯಾಗುವ ಮೂಲಕ ಗೃಹಸ್ಥನಾಗಿ 
ಎರಡನೆಯ ಆಶ್ರಮವನ್ನು ಪ್ರವೇಶಿಸುತ್ತಾನೆ. ನಿವೃತ್ತನಾದ ಬಳಿಕ ಅರಣ್ಯದಲ್ಲಿ ಮೂರನೆಯ ಹಾಗೂ 
ಆಧ್ಯಾತ್ಮಿಕತೆಗೆ ಸಮರ್ಪಿಸಿಕೊಂಡ ವಾನಪ್ರಸ್ಥ ಜೀವನವನ್ನು ಆರಂಭಿಸುತ್ತಾನೆ.ನಮ್ಮಲ್ಲಿ ನಿವೃತ್ತರಾದ 
ಹಲವರು ವಾನಶ್ರಸ್ಥಿಗಳಾಗಬೇಕೆಂದು, ಆಂತರಿಕವಾಗಿ ನಾಲ್ಕನೆಯ ಹಾಗೂ ಅಂತಿಮ ಆಶ್ರಮದ 
ಸದಸ್ಯರಾಗಿ ಸಂನ್ಠಾಸಿಗಳಾಗಬೇಕೆಂದೂ ನಾನು ಬಯಸುತ್ತೇನೆ. ಆಶ್ರಿತರ ಚಿಂತೆ ನಿಮಗಿಲ್ಲದಿದ್ದರೆ, 
ಜೀವನಕ್ಕೆ ಅಗತ್ಯವಿರುವಷ್ಟು ಹಣ ನಿಮ್ಮಲ್ಲಿದ್ದರೆ, ಸಹಜತೆ-ನೈಸರ್ಗಿಕತೆ ಇವನ್ನು ಅನುಭವಿಸಿ. 
ಸ್ವತಂತ್ರ ಮನೋಭಾವವನ್ನು ಹೊಂದಿ. ಅರಣ್ಯಕ್ಕೆ ಹೋಗಿ ; ಅಲ್ಲಿ ಬದುಕಿ. ಸುತ್ತುಮುತ್ತಲ 
ಜನರಿಗಾಗಿ ಒಳ್ಳೆಯ ಶೈಕ್ಸಣಿಕ, ಸಾಂಸ್ಕೃತಿಕ ಕೆಲಸಗಳನ್ನು ಮಾಡಿ. ಇದು ನಿಜವಾಗಿಯೂ ನಮ್ಮ 
ಕಾಲಕ್ಕೆ ಸರಿಹೊಂದುವ, ಶ್ರೇಷ್ಠ ಹಾಗೂ ಪ್ರಾಚೀನ ವಾನಪ್ರಸ್ಥ ಆಶ್ರಮದ ಸಂದರ್ಭೊಚಿತ 
ಪುನರುತ್ನಾನವಾಗುವುದು. ಆಂತರಿಕವಾಗಿ ಧ್ಯಾನ, ಬಾಹ್ಯವಾಗಿ ಜನಸೇವೆ ಇದೇ ನಿಜವಾದ ಧರ್ಮ. 
"ಮಾಮನುಸ್ಹ ರ ಯುದ್ಧಚ್‌ ಇದು ಶ್ರೀಕೃಷ್ಣ ಗೀತೆಯಲ್ಲಿ ಮಾನವನಿಗೆ ನೀಡಿದ ಬೋಧನೆ. ಒಬ್ಬ 
ವ್ಯಕ್ತಿ ತನ್ನ ನಿವೃತ್ತ ಜೀವನವನ್ನು ಅರ್ಥಪೂರ್ಣ, ಶ್ರೀಮಂತ ಹಾಗೂ ಸಂತಸದಾಯಕವನ್ನಾಗಿ 
ಮಾಡುವುದು ಹೀಗೆ. 


ಮೇಲ್ಪರ್ಗದವರೆಂದೆನ್ನಿಸಿಕೊಂಡ ಎಷ್ಟೋ ಜನ ನಮ್ಮವರನ್ನು ದೇಶದುದ್ದಕ್ಕೂ ನಾನು ಭೇಟಿ 
ಯಾಗುತ್ತಿದ್ದೇನೆ. ಅವರ ಜೀವನವನ್ನು ಪರಿಶೋಧನೆ ಮಾಡುತ್ತಾ ಹೋದಾಗ ಕಂಡುಬರುವುದು 
ಬರೀ ಶೂನ್ಯತೆ. ಅವರಲ್ಲಿ ಸಾಕಷ್ಟು ಹಣವಿದೆ--ಹಲವು ಸಲ ಕಪ್ಪು ಹಣ--ಸಾಕಷ್ಟು ಸುಖ 
ಅನುಭವಿಸುತ್ತಾರೆ. ಸಮೀಪವೇ ಅಶೋಕ ಮೊದಲಾದ ದುಬಾರಿ ಹೋಟೆಲ್‌ಗಳಿವೆ. ಅವರು 
ಆಗಾಗ ಅಲ್ಲಿಗೆ ಹೋಗಿ ದುಬಾರಿ ಊಟೋಪಚಾರಗಳೊಂದಿಗೆ ಪಾರ್ಟಿ ನಡೆಸಿ ಸುಖಿಸುತ್ತಾರೆ. 
ಆದರೆ ಇದು ಯಾವುದಕ್ಕೆ ಸಮಾನ ? ಶೂನ್ಮತೆ, ಸಂಪೂರ್ಣ ಶೂನ್ಯತೆ ; ಮೃತ ಜೀವನ. ಆದರೆ 
ಅದೇ ವ್ಯಕ್ತಿ ತೃಪ್ತ ಜೀವನವನ್ನು ಹೊಂದಬಹುದು- ಬಹುಕಾಲದಿಂದ ಪ್ರತ್ಯೇಕಗೊಂಡು, ಸಂಕಟದ 
ಜೀವನ ನಡೆಸುತ್ತಿರುವ ಲಕ್ಷಾಂತರ ಮಂದಿಗಳಲ್ಲಿ ಕೆಲವರಿಗೆ ಆರೋಚನಾಶಕ್ತಿಯನ್ನು ನೀಡುವ 
ಮೂಲಕ. ನನ್ನ ಶಕ್ತಿಸಾಮರ್ಥ್ಯ, ಸಂಪತ್ತನ್ನೆಲ್ಲ ಅವರ ಸೇವೆಗಾಗಿ ಅರ್ಪಿಸುತ್ತೇನೆ--ಎಂಬ ದೃಢ 
ನಿಶ್ಚಯದೊಂದಿಗೆ ಅಲ್ಲಿಗೆ ಹೋಗಬೇಕು. ಎಂಥ ಸುಂದರವಾದ ಆಲೋಚನೆಯಿದು! ಇನ್ನಷ್ಟು 
ಹಣ ಗಳಿಸಬೇಕಾದ ಅಗತ್ಯವಿಲ್ಲದ, ಪೆನ್ಸನ್‌ ಹಾಗೂ ಸೇವಿಂಗ್ಸ್‌ಗಳ ಮೂಲಕ ಸಾಕಷ್ಟು ಗಳಿಕೆ 
ಯಿರುವ ಸಾವಿರಾರು ನಿವತ್ತ ಜನರು ಮತ್ತೆ ಉದ್ಮೋಗವನ್ನರಸಿಕೊಂಡು ಹೋಗುವುದೇಕೆ? ಇನ್ನಷ್ಟು 
- ಕ ಕೆಲಸಗಳು ಸಾಕಷ್ಟಿವೆ. ಇಂತಹ ಮನೋಭಾವ ಹೆಚ್ಚು ಹೆಚ್ಚು ಜನರಿಗೆ 


CC-0. Jangamwadi Math Collection. Digitized by eGangotri 


ಮರೆತು ಹೋದ ಭಾರತ ೫ 


ಹೊಸ ಬಗೆಯ ದಳ ಸೃಷ್ಟಿಯಾಗುವುದು ಹೀಗೆ. ಹೀಗಾದರೆ ಭಾರತದ ಅಭಿವೃದ್ಧಿ ಅತ್ಯಂತ 
ಶೀಘ್ರವೇ ಉಂಟಾಗುವುದೆಂದು ನನ್ನ ನಂಬಿಕೆ. ಕಳೆ ೩೭ ವರ್ಷಗಳಲ್ಲಿ ಭಾರತ ಒಂದು ರೀತಿಯ 
ಅಸ್ಥಿರ ಪ್ರಗತಿಯನ್ನು ಕಂಡಿದೆ. ೩೭ ವರ್ಷಗಳ ಬಳಿಕವೂ ನಾವು ನಮ್ಮ ದೇಶದಲ್ಲಿ ಉನ್ನತವಾಗಿ 
ಅಭಿವೃದ್ಧಿ ಹೊಂದದ ಸಾಮಾಜಿಕ-ಆರ್ಥಿಕ ಪರಿಸ್ಥಿತಿಯೊಂದಿಗೆ ಮುಂದುವರಿಯುತ್ತಿದ್ದೇವೆ-- 
ಎಂಬುದು ಸ್ವತಂತ್ರ ಭಾರತದಲ್ಲಿ ಜೀವಿಸುತ್ತಿರುವ ನಮಗೆಲ್ಲರಿಗೂ ಒಂದು ನಾಚಿಕೆಗೇಡಿನ ವಿಷಯ 
ವಾಗಿದೆ. ನಮ್ಮ ಮನೋಭಾವದಲ್ಲೇ ಕೆಲವು ತೊಂದರೆಗಳಿವೆ. ಅದನ್ನು ತಿದ್ದಿಕೊಳ್ಳಬೇಕಾಗಿದೆ. 
ಉನ್ನತವಾದ ವಿಷಯಗಳು ನಮ್ಮ ಜನರಿಗೆ ಪ್ರೇರಣೆ ನೀಡಬೇಕು. ಅವರು ಹೀಗೆ ಯೋಚಿಸಬೇಕು : 
"ನನ್ನ ಕೆಲಸಗಳನ್ನು ನಾನು ಮಾಡಿ ಮುಗಿಸಿದರೆ, ನಾನು ನಿವೃತ್ತನಾಗುತ್ತೇನೆ. ತಿನ್ನಲು, ಕುಡಿಯಲು 
ನನಗೇನೂ ಕೊರತೆಯಿಲ್ಲ. ನಾನೇಕೆ ಒಂದೇ ವಿಷಯದ ಬೆನ್ನುಹತ್ತಿ ಹೋಗಬೇಕು ? ಮಾಡಲು 
ಇನ್ನೂ ಒಳ್ಳೆಯ ಕೆಲಸಗಳೇನೂ ಇಲ್ಲವೆ ?' ಈಗಿನ ಸುಖಮಯ ಜೀವನಕ್ಕೆ ಬದಲಾಗಿ, ಇಂಥ 
ಪ್ರಶ್ನಿಸುವ ಮನೋಭಾವ--ನಿಜವಾದ ವಾನಪ್ರಸ್ಥ ವೈರಾಗ್ಯ ಬರಬೇಕು. ಇದು ಈ ವನವಾಸಿ ಕಲ್ಯಾಣ 
ಆಶ್ರಮದ ಹಿಂದಿನ ಪ್ರೇರಣೆ. 


೭. ಕಲ್ಪನಾ ಸಹಾನುಭೂತಿ 


ಭಾರತದಲ್ಲಿ ನಾವು ಸಮಗ್ರ ಮಾನವ ಅಭಿವೃದ್ಧಿಯನ್ನು ಹೊಂದಬೇಕಾಗಿದೆ. ಇದು ದುಡಿಯುವ 
ಕೈಗಳಿಂದ, ದಕ್ಷತೆಯ ಹಾಗೂ ನಾಜೂಕಾದ ಕೆಲಸದಿಂದ ಮಾತ್ರ ಬರುವುದು ; ಮಂತ್ರ, ಪ್ರಾರ್ಥನೆ 
ಮುಂತಾದುವುಗಳಿಂದಲ್ಲ. 

"ಉದ್ಯೋಗಿನಾಂ ಪುರುಷಸಿಂಹಮುಷ್ಠೆತಿ ಲಕ್ಷ್ಮೀ'--"ಯಶಸ್ಸು ಉದ್ಯೋಗಶೀಲರಾದ ಪುರುಷ 
ಸಿಂಹರಿಗೆ ಮಾತ್ರ ದೊರಕುವುದು' ಎಂದು ನಮ್ಮ ಶ್ರೇಷ್ಠ ಸಂಸ್ಕೃತ ಗ್ರಂಥಗಳು ಹೇಳುತ್ತವೆ. ಆಗ 
ಮಾತ್ರ ಮಹತ್ತಾದದ್ದು ಸಂಭವಿಸುವುದು. 

ಇಂಥ ದೂರಪ್ರದೇಶಗಳಲ್ಲಿ ಮಿಡಿಯುತ್ತಿರುವ ಈ ಭಾರತವನ್ನು ಸ್ಪರ್ಶಿಸಬಲ್ಲ ಶಕ್ತಿ ಭಾರತದ 
ರಾಜಧಾನಿಯಾದ ಈ ನಗರಕ್ಕೆ ಅಗತ್ಯವಾಗಿದೆ. ಶ್ರೀ ದೇಶಪಾಂಡೆಯವರು ಕಲ್ಪನಾಶಕ್ತಿ ಎಂಬ 
-ಮೌಲ್ಯದ ಬಗ್ಗೆ, ಆ ಧರ್ಮದ ಬಗ್ಗೆ ಹೇಳಿದರು. ಇಂಥ ಕಲ್ಪನಾಶಕ್ತಿ ನಮಗೆ ಬೇಕಾಗಿದೆ. ದೆಹಲಿ 
ಯಲ್ಲಿ ಒಬ್ಬ ಕುಳಿತುಕೊಂಡಿದ್ದರೂ, ಕಾಲ್ಪನಿಕವಾಗಿ ಅವನು ವನವಾಸಿಗಳೊಂದಿಗೆ ಹಾಗೂ 
ಸಂಕಟದಲ್ಲಿರುವ ಇತರ ಹಿಂದುಳಿದ ವರ್ಗಗಳೊಂದಿಗೆ ಏಕತೆಯ ಭಾವವನ್ನು ಪಡೆಯಬೇಕು.ಇದು 
ಉನ್ನತವಾದ ಚಾರಿತ್ರ್ಯ, ಸಮರ್ಪಣೆ ಹಾಗೂ ದಕ್ಷತೆಯನ್ನು ನಿರ್ಮಿಸಲು ಬೇಕಾಗಿರುವ ಗುಣ. 
ನಮ್ಮ ಆಡಳಿತ, ಭಾರತೀಯ ಪೌರರ ಸಮಸ್ತ ಜಗತ್ತು ಈ ಕಲ್ಪನಾ ಅನುಕಂಪದಿಂದ ಸ್ಫೂರ್ತಿ 
ಹೊಂದಬೇಕು. ಆಗ ಮಾತ್ರ ನಮ್ಮ ದೇಶ ಇದುವರೆಗಿನಂತೆ ಅಸ್ಥಿರ 

ಹೆಜ್ಜೆಗಳಿಂದ ನಡೆಯದೆ, ದೃಢವಾದ ಹೆಜ್ಜೆಗಳಿಂದ, ನಮ್ಮ ಮಹಾನ್‌ ಗುರಿಯಾದ ಸಮಗ್ರ 
ಮಾನವನ ಅಭಿವೃದ್ಧಿ ಹಾಗೂ ಸಮೃದ್ಧಿಯತ್ತ ಸಾಗಬಲ್ಲುದು. 


೮. ಹಿಂದುಳಿದ ಪ್ರದೇಶಗಳತ್ತ ನಮ್ಮ ಬಹುಕಾಲದ ನಿರ್ಲಕ್ಷ್ಯ 


ಈ ಕ್ಷೇತ್ರಕ್ಕೆ ಹೆಚ್ಚು ಹೆಚ್ಚು ಜನರು ಬರಬೇಕಾಗಿದೆ. ನಮ್ಮಲ್ಲಿ ಬಹಳ ಮಂದಿ ರಾಜಕೀಯದಲ್ಲಿ 
ಮುಳುಗಿರುವವರು; ಸದ್ದಿಲ್ಲದೆ ಸೇವಾಕಾರ್ಯದಲ್ಲಿ ತೊಡಗಿಸಿಕೊಂಡಿರುವವರು ಬಹಳ ಕಡಿಮೆ. 
ಸ್ವಾತಂತ್ರ್ಯಪೂರ್ವದಲ್ಲಿ ಇದು ಸೇವಾರಾಜಕೀಯ--ಜನರಿಗೋಸ್ಟರ ಅಧಿಕಾರಕ್ಕೆ ಲಗ್ಗೆ ಹಾಕುವ 
ರಾಜಕೀಯವಾಗಿತ್ತು. ಈಗಿನ ಅಧಿಕಾರ ರಾಜಕೀಯದ ಸರ್ವಾಧಿಕಾರೀ ಭಾವ ಇಡೀ ದೇಶವನ್ನು 
ಆಳುತ್ತಿದೆ. ಇಂಥೆ ದಜ ಆವ 860ದ ಹ ಹೊರಬ6ಹುಛಾರತದಲ್ಲಿ ನೂತನ 


೬೭೪ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ರಾಜಕಾರಣವನ್ನು ನಿರ್ಮಾಣ ಮಾಡುವ ನಿಜವಾದ, ಆರೋಗ್ಯಕರವಾದ ರಾಜಕೀಯದಲ್ಲಿ 
ತೊಡಗಿಕೊಳ್ಳೋಣ. ಇದು ಹೇಗೆ ಸಾಧ್ಯ?--ಎಂದು ಈ ಎಲ್ಲ ಹಿಂದುಳಿದ ಜನರು ಸಂಪೂರ್ಣವಾಗಿ 
ಮುಂದುವರಿಯುವರೋ, ಆಗ ನಮ್ಮಲ್ಲಿ ಆರೋಗ್ಯಕರವಾದ ರಾಜಕಾರಣ ಉಂಟಾಗುವುದು. ನಗರ 
ಪ್ರದೇಶಗಳಲ್ಲಿ ವಾಸಿಸುತ್ತಿರುವ ನಮ್ಮ ಜನರಲ್ಲಿ ಪ್ರೇರಣೆಯನ್ನುಂಟುಮಾಡುವ ಇಂಥ ಆಲೋಚನೆ 
ಗಳು ಏಳಬೇಕು. 

ನಗರ ಪ್ರದೇಶದ ಜನರು ನಮ್ಮ ದೇಶದ ಹಿಂದುಳಿದ ಗ್ರಾಮೀಣ ಪ್ರದೇಶಗಳನ್ನು ಕೊಳ್ಳೆ 
ಹೊಡೆಯಬಾರದು. ಭಾರತದ ೭೦ ಶೇಕಡಾ ಜನರು ಇನ್ನೂ ಗ್ರಾಮೀಣ ಪ್ರದೇಶಗಳಲ್ಲೇ ಬದುಕು 
ತ್ತಿದ್ದಾರೆ. ನಾವು ಅವರ ಕಡೆಗೆ ಸಾಕಷ್ಟು ಕಾಳಜಿ ವಹಿಸಿಲ್ಲ. ನಾವು ನಗರ, ಪಟ್ಟಣಗಳ ಬಗೆಗೇ 
ಹೆಚ್ಚು ಕಾಳಜಿ ವಹಿಸುತ್ತಿದ್ದೇವೆ. ಉನ್ನತ ವಿದ್ಯಾಭ್ಯಾಸದ ಬಗೆಗೇ ನಾವು ಹೆಚ್ಚು ಯೋಚಿಸುತ್ತೇವೆ, 
ಹೆಚ್ಚು ಸಾಮರ್ಥ್ಯ ವ್ಯಯಮಾಡುತ್ತಿದ್ದೇವೆ'; ಪ್ರಾಥಮಿಕ ವಿದ್ಯಾಭ್ಯಾಸಕ್ಕೆ ಅತ್ಯಲ್ಪ ಮಾತ್ರ. 
ಇಷ್ಟಾಗಿಯೂ ಉನ್ನತ ವಿದ್ಯಾಭ್ಯಾಸ ಅತಿ ಸಣ್ಣ ಸಮುದಾಯಕ್ಕಷ್ಟೇ ಸೀಮಿತವಾಗಿದೆ. ಬಹು 
ಸಂಖ್ಯಾತರು ಇದರಿಂದ ದೂರ ಉಳಿದಿದ್ದಾರೆ. ನಮ್ಮ ಲಕ್ಷಾಂತರ ಮಂದಿ ಜನಸಾಮಾನ್ಯರಿಗೆ 
ಪರಿಣಾಮಕಾರಿಯಾದ ಪ್ರಾಥಮಿಕ ಶಿಕ್ಷಣದ, ಫಲವನ್ನು ತಂದುಕೊಡುವುದು ನಮ್ಮಿಂದ ಸಾಧ್ಯ 
ವಾಗಿಲ್ಲ. ಈಗಿರುವ ಪ್ರಾಥಮಿಕ ಶಾಲೆಗಳ ಕಟ್ಟಡಗಳು ಪ್ರಾಣಿಗಳಿಗೂ ಕೂಡ ವಾಸಿಸಲು ಅಯೋಗ್ಯ 
ವಾದವು. ಃ 

ಇಂದಿನವರೆಗೂ ನಾವು ಈ ಮಹತ್ವದ ವಿಷಯದ ಬಗ್ಗೆ ಗಂಭೀರವಾಗಿ ಯೋಚಿಸಿಲ್ಲ. 
ರಾಜಕೀಯ ಶಕ್ತಿ ಇಂದು ಮೇಲ್ವರ್ಗದವರ ಕೈಯಲ್ಲಿದೆ. ಅವರು ತಮ್ಮ ಬೆಳವಣಿಗೆಯಲ್ಲೇ ಮಗ್ಗ 
ರಾಗಿದ್ದಾರೆ, ನಮಗೆ ಇಲ್ಲೊಂದು ಕಾಲೇಜು ಬೇಕು, ಅಲ್ಲೊಂದು ವಿಶ್ವವಿದ್ಯಾನಿಲಯ ಬೇಕು ಇತ್ಯಾದಿ. 
ಅದನ್ನು ಅವರು ಪಡೆಯುತ್ತಾರೆ. ಹೀಗೆ ಎಲ್ಲ ನಿಧಿಯೂ ಬೀದಿಪಾಲಾಗುತ್ತದೆ. ಒಂದು ಮಾರ್ಕ್ಸಿಸ್ಟ್‌ 
ಹೇಳಿಕೆ ಎಷ್ಟು ನಿಜ: ಒಂದು ಕಾಲದ ಆಡಳಿತ ವಿಚಾರ ಆ ಕಾಲದ ಆಳುವ ವರ್ಗದ ವಿಚಾರವೇ 
ಆಗಿರುತ್ತದೆ! ನಮ್ಮ ಆಳುವ ವರ್ಗದ ಗಮನವು ಮರೆತುಹೋದ ಪ್ರದೇಶಗಳಿಡೆಗೆ ಹರಿಯುವ 
ಕಾಲ ಇದು. ಅವನತಿಯಿಂದ ಅದನ್ನು ಪುನರುತ್ಥಾನಗೊಳಿಸಲು ಇದೊಂದೇ ಮಾರ್ಗ. ನಮ್ಮ 
ಆಳುವ ವರ್ಗದವರ ಆಳುವ ವಿಧಾನವನ್ನು ಶಿಕ್ಷಣದತ್ತ ಹಾಗೂ ವಿವೇಕಾನಂದರು ಪೂಜ್ಯಭಾವದಿಂದ 

"ದರಿದ್ರನಾರಾಯಣ' ಎಂದು ಕರೆದ ನಾವು ಮರೆತ ಹಾಗೂ ನಿರ್ಲಕ್ಷಿಸಿದ--ಜನರ ಏಳಿಗೆಯತ್ತ 

ಕೇಂದ್ರೀಕರಿಸಬೇಕು. ಇದು ಕೇವಲ ವನವಾಸಿಗಳಷ್ಟೇ ಅಲ್ಲ, ಇಡೀ ಭಾರತದ ಗ್ರಾಮೀಣ ಜನತೆಯ 
ಕಡೆಗೂ ಹರಿಯಬೇಕು. ಮೇಲ್ವರ್ಗದವರು ಸ್ವಯಂಪ್ರೇರಣೆಯಿಂದ ಈ ದಿಕ್ಕಿನತ್ತ ತಿರುಗಬೇಕು. 
ಏಕೆಂದರೆ, ಗ್ರಾಮೀಣ ಪ್ರದೇಶಗಳು ಹಿಂದುಳಿದೇ ಇದ್ದರೆ, ನಾವು ಕೂಡ ನಗರ-ಪಟ್ಟಣಗಳಲ್ಲಿ 
ಕಷ್ಟಕ್ಕೊಳಗಾಗುತ್ತೇವೆ. ಮೂರು ದಿನಗಳ ಹಿಂದೆ ನಾನು ಮುಂಬಯಿಯಲ್ಲಿದ್ದೆ. ಕೆಲವು ವರ್ಷಗಳ 
ಹಿಂದೆ ಅದು ಅತ್ಯಂತ ಸ್ವಚ್ಛವಾದ, ಸೊಗಸಾದ ನಗರವಾಗಿತ್ತು. ಆದರೆ ಇಂದು ಸುಮಾರು ಅರ್ಧದಷ್ಟು 
ನಗರವಿಡೀ ಕೊಳೆಗೇರಿಯಾಗಿಬಿಟ್ಟಿದೆ. ಈ ಬೆಳವಣಿಗೆ ಮಂಬಯಿ ನಗರದ ದುರಂತ. ದೆಹಲಿ, 
ಕಲ್ಕತ್ತಾ, ಮದ್ರಾಸ್‌ ನಗರಗಳ ಪರಿಸ್ಥಿತಿಯೂ ಇದಕ್ಕಿಂತ ಉತ್ತಮವೇನಲ್ಲ. ನಾವು ಗ್ರಾಮೀಣ 
ಪ್ರದೇಶಗಳನ್ನು ನಿರ್ಲಕ್ಷಿಸಿದ್ದರಿಂದ ನಗರಗಳಲ್ಲಿ ಕೊಳೆಗೇರಿಗಳು ಉಂಟಾಗುತ್ತಿವೆ. ನಗರದಲ್ಲಿ 
ನಿಮ್ಮ ಮೇಲ್ದರ್ಜೆಯ ಜೀವನವೂ ಕಷ್ಟಕರವಾಗುತ್ತದೆ. ಅಲ್ಲಿ ಅಂಥ ವೈರುಧ್ಯ, ವೈಪರೀತ್ಯಗಳಿವೆ-- 
ಎತ್ತರಕ್ಕೇರುವ ಕಟ್ಟಡಗಳು, ಪಂಚತಾರಾ ಹೋಟೆಲ್‌ಗಳು, ಚೆನ್ನಾಗಿ ಕಟ್ಟಿಸಿದ ಹೌಸಿಂಗ್‌ ಕಾಲನಿ . 


CC-0. ನವರೆಗೂ ಬುಡಕಟ್ಟು ಪೃದೇಶಗಳ್ಳ ಗ್ರಾಮ್ದೀಣ್ಣ ಪ್ರದೇಶಗಳ ಏಳಿಗೆ 


ಮರೆತು ಹೋದ ಭಾರತ ೬೭೫ 
ಹಾಗೂ ಅವರ ಹಿತದ ಬಗ್ಗೆ ನಾವು ಹೆಚ್ಚು ಹೆಚ್ಚಾಗಿ ಚಿಂತಿಸುವವರೆಗೂ, ಈ ಅವಸ್ಥೆ ದ್ವಿಗುಣವಾಗುತ್ತ 
ಹೋಗುವುದು. ನಮ್ಮ ಕಾರ್ಯವಿಧಾನದಲ್ಲಿ ಇಂಥ ಬದಲಾವಣೆ--ಈ ಶತಮಾನದ ಕೊನೆಯಲ್ಲಿ 
ಉಳಿದಿರುವ ಮುಂದಿನ ಹದಿನಾರು ವರ್ಷಗಳಲ್ಲಿ ಅತ್ಯಗತ್ಯವಾಗಿದೆ. ನಮ್ಮ ಸ್ವಾತಂತ್ರ್ಯ ಅರ್ಥಪೂರ್ಣ 
ವಾಗಬೇಕಾದರೆ, ನಮ್ಮ ಪ್ರಜಾಪ್ರಭುತ್ವ ಬಲಗೊಳ್ಳಬೇಕಾದರೆ, ನಮ್ಮ ಕಾರ್ಯಕ್ರಮ, 
ಕಾರ್ಯವಿಧಾನಗಳನ್ನು. ಈ ದಿಕ್ಕಿಗೆ ತಿರುಗಿಸುವುದು ಅತ್ಯಂತ ಅಗತ್ಯ. 


೯. ವನವಾಸಿಗಳು : ಭಾರತ ಮತ್ತು ಪಶ್ಚಿಮದಲ್ಲಿ 


ನೀವು ವಿದೇಶಕ್ಕೆ ಹೋದರೆ ಅಲ್ಲಿ ಬೇರೆ ಬಗೆಯ ಪರಿಸ್ಥಿತಿಯನ್ನು ಕಾಣುವಿರಿ. ಇದರ ಅಧ್ಯಯನ 
ದಿಂದ ವನವಾಸಿಗಳ ಬಗ್ಗೆ ಭಾರತ ತಾಳಿರುವ ನಿಲುವಿನ ಮಹತ್ವವೇನೆಂಬುದು ನಿಮಗೆ ವ್ಯಕ್ತವಾಗು 
ವುದು. ಅತ್ತ ಮಹಾನ್‌ ದೇಶ ಅಮೆರಿಕವಿದೆ ; ಅದು ೨೨ ಕೋಟಿ ಜನಸಂಖ್ಯೆಯಿರುವ ರಾಷ್ಟ್ರ. 
ಒಂದು ಕಾಲದಲ್ಲಿ ಅಲ್ಲಿ ರೆಡ್‌ ಇಂಡಿಯನ್‌ ಎಂದು ಕರೆಯಲಾಗುವ ವನವಾಸಿಗಳ ಅಥವಾ ಇಂದು 
ಅಮೆರಿಕನ್‌ ಇಂಡಿಯನ್‌ ಎಂದು ಕರೆಯಲ್ಪಡುವವರ ಸಂಖ್ಯೆ ದೊಡ್ಡದಾಗಿತ್ತು. ಅಮೆರಿಕಾ ಅವರ 
ಬಗ್ಗೆ ತಾಳಿದ ಮನೋಭಾವವೇನು? ಅವರನ್ನು ನಾಶಮಾಡಲು, ಅವರ ನೆಲವನ್ನು ಬಲ ಪ್ರಯೋಗದ 
ಮೂಲಕ ಕಬಳಿಸಲು ಯತ್ನಿಸಿತು. ಅಮೆರಿಕನ್ನರು ಅವರನ್ನು ಮನಬಂದಂತೆ ಕೊಂದುಬಿಟ್ಟರು. ಈಗ 
ಅವರ ಸಂಖ್ಯೆ ಕೇವಲ ೭ ಲಕ್ಷ. ಅವರ ಪರಿಸ್ಥಿತಿ ಅತ್ಯಂತ ದಾರುಣವಾಗಿದೆ ; ಉಜ್ಜ್ವಲ ಭವಿಷ್ಯದ 
ಯಾವ ಸೂಚನೆಯೂ ಅವರಿಗಿಲ್ಲ. ಆಸ್ಟ್ರೇಲಿಯಾದಲ್ಲಿರುವ ವನವಾಸಿಗಳ ಕಥೆಯೂ ಇದೇ; 
ಪಾಶ್ಚಾತ್ಯರು ನೆಲೆಸಿರುವಲ್ಲೆಲ್ಲ ಇದೇ ಪರಿಸ್ಥಿತಿ.ಇನ್ನೊಂದೆಡೆ, ನಮ್ಮ ದೇಶದಲ್ಲಿ ೫ ಕೋಟಿ 
ಬುಡಕಟ್ಟು ಜನರಿದ್ದಾರೆ. ಆದರೆ ನಮ್ಮಲ್ಲಿ ಅವರನ್ನು ಕೊಂದುಬಿಡುವ, ನಾಶಮಾಡುವ ನೀತಿಯಿರ 
ಲಿಲ್ಲ. ನಾವು ಮಾಡಿದ ತಪ್ಪು ಇದು--ಅವರನ್ನು ಅವರ ಪಾಡಿಗೆ ಬಿಟ್ಟುದು. ಅವರನ್ನು ಮೇಲೆತ್ತಲು 
ನಾವು ಹೋಗಲಿಲ್ಲ.ಆದರೆ ಅವರನ್ನು ನಾವು ನಾಶಮಾಡಲಿಲ್ಲ, ಅಳಿಸಿಹಾಕಲಿಲ್ಲ ಎಂಬ ಸತ್ಯವಂತೂ 
ಉಳಿಯುತ್ತದೆ. ಸಮರೂಪತೆಗೆ ಬದಲು ವಿವಿಧತೆಯಲ್ಲಿ ಏಕತೆ ಎಂಬ ನಮ್ಮ ರಾಷ್ಟ್ರೀಯ ನೀತಿಯನ್ನು 
ಅಮೆರಿಕಾ ಅನುಸರಿಸಿದ್ದರೆ, ಅಮೆರಿಕದ ವನವಾಸಿಗಳ ಸಂಖ್ಯೆ ಇಂದು ೫ ಕೋಟಿಯಾಗಿರುತ್ತಿತ್ತು. 
ನಮ್ಮ ರಾಜಕೀಯ ಸ್ವಾತಂತ್ರ್ಯದ ಮುಂಬೆಳಗಿನಲ್ಲಿ ನಾವು "ಮರೆತುಹೋದ ಭಾರತ'ದ ಈ 
ಪ್ರಾಮುಖ್ಯತೆಯನ್ನು ಕುರಿತು, ಅವರ ಕ್ಷೇಮಾಭಿವೃದ್ಧಿಯ ಬಗೆಗೆ ನಮ್ಮ ಜವಾಬ್ದಾರಿಯನ್ನು ಕುರಿತು 
' ಎಚ್ಚೆತ್ತೆವು. ಆದ್ದರಿಂದಲೇ ನಮ್ಮ ದೇಶ ಅವರ ಅಭಿವೃದ್ಧಿಗಾಗಿ ಇಷ್ಟೊಂದು ಯೋಜನೆಗಳನ್ನು 
ಪ್ರಾರಂಭಿಸಿತು. ಅವರ ಶಿಕ್ಷಣ ಹಾಗೂ ಆರ್ಥಿಕ ಅಭಿವೃದ್ಧಿಗಾಗಿ ಹೇರಳ ಧನ ವ್ಯಯವಾಗುತ್ತಿದೆ. 
ಪ್ರಾಮಾಣಿಕವಾದ ರಾಷ್ಟ್ರೀಯ ನಿರ್ಧಾರದ ಬೆಂಬಲ ಇದಕ್ಕಿದೆ. ಆದರೆ ಇಂಥ ಕಾರ್ಯಕ್ರಮಗಳು 
ಬಹಳ ನಿಧಾನವಾಗಿ ಕಾರ್ಯರೂಪಕ್ಕೆ ಬರುತ್ತಿವೆ ; ಅದು ಯೋಜನೆಯ ಅಂದಾಜಿಗೆ ಮತ್ತು 
ಸಂಗ್ರಹವಾದ ಹಣಕ್ಕೆ ಅನುಗುಣವಾಗಿಲ್ಲ. ಇದು ಈ ಯೋಜನೆಗಳನ್ನು ಕಾರ್ಯಗತಗೊಳಿಸಬೇಕಾದ 
ವ್ಯಕ್ತಿಗಳ ನಡುವೆ ಇರುವ ಹಾಗೂ ಅವರ ಕೆಲಸ್ಕ ಮನೋಭಾವಗಳಲ್ಲಿರುವ ಊಳಿಗಮಾನ್ಯ ಪರಂಪರೆ 
ಒಡ್ಡಿರುವ ತಡೆಯಿಂದ ಉಂಟಾಗಿದೆ. ಊಳಿಗಮಾನ್ಯ ಮನೋಭಾವಗಳನ್ನು ಪರಿವರ್ತಿಸುವುದು, 
ಮಾನವೀಯ ಸ್ವಭಾವಗಳನ್ನು ಗಳಿಸಿಕೊಳ್ಳುವುದು, ನಮ್ಮ ರಾಷ್ಟ್ರೀಯ ಕಾರ್ಯಯೋಜನೆಗಳನ್ನು 
ಕಾರ್ಯರೂಪಕ್ಕೆ ತರುವವರು ಮಾನವೀಯ ದೃಷ್ಟಿ ಹಾಗೂ ರಾಷ್ಟ್ರೀಯ ಜವಾಬ್ದಾರಿಗಳನ್ನು 
ಹೊಂದಿರುವಂತೆ ನೋಡಿಕೊಳ್ಳುವುದು-ಇವು ಇಂದು ನಮ್ಮ ಮೇಲಿರುವ ಹೊಣೆ. ಇದನ್ನು ನಾವು 
ಪೂರೈಸಿದಾಗ ನಮ್ಮ ದೇಶಕ್ಕೆ ಸಾಮರ್ಥ್ಯ ನೀಡುವೆವು ; ನಮ್ಮ ಪ್ರಜಾ ಪ್ರಭುತ್ವಕ್ಕೆ ಅರ್ಥವನ್ನು 
ತರುವೆವು. ನಾವೃ ಇಂದು ಬೃಹತ್‌ ಪ್ರಮಾಣದಲ್ಲಿ ನಿರ್ವಹಿಸಬೇಕಾದ ಜವಾಬ್ದಾರಿ ಇದೇ. 


Jangamwadi Math Collection. Digitized by eGangotri 


೬೭೬ ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 
ಇಂಥ ಸಭೆಗಳ ಮೂಲಕ ಭಾರತದ ರಾಜಧಾನಿ ನಗರವಾದ ಇಲ್ಲಿ ನಮ್ಮ ದೇಶದ ಮರೆತುಹೋದ 
ಪ್ರದೇಶದ ಬಗ್ಗೆ ಅರಿವು ನೀಡಲಾಗುತ್ತಿದೆ. ಇಲ್ಲಿನ ಪೌರರಿಗೆ ಆ ಪ್ರದೇಶದ ಮೇಲಿರುವ ಹೊಣೆಗಾರಿಕೆ 
ನೆನಪಿಸುವ ಮೂಲಕ ಇದು ಸಾಧ್ಯವಾಗಿದೆ. ಆದ್ದರಿಂದ ಭಾರತದ ಈ ರಾಜಧಾನಿಯಲ್ಲಿ 
ಇಂದಿನ ಈ ಸಭೆ ವಿಶೇಷ ಮಹತ್ವವನ್ನು ಹೊಂದಿದೆ. ರಾಜಧಾನಿ ನಗರವು ಹೃದಯದ ರಕ್ತ ಪರಿಚಲನೆ 
ಯಂತಿರಬೇಕು, ರಕ್ತವನ್ನು ಅದು ರಾಷ್ಟ್ರ-ಶರೀರದ ಎಲ್ಲ ಭಾಗಗಳಿಗೂ ತಲುಪುವಂತೆ ಮಾಡಬೇಕು. 
ಆಗ ಮಾತ್ರ ಇದು ನಿಜವಾದ ರಾಷ್ಟ್ರೀಯ ರಾಜಧಾನಿಯಾಗುವುದು. ಆದ್ದರಿಂದ ಈ ನಗರವು 
ದೇಶದ ಇತರ ಭಾಗಗಳಿಗಾಗಿ ಮಿಡಿಯುವ, ಹೆಚ್ಚು ಕಲ್ಪನಾಶಕ್ತಿಯುಳ್ಳ ವ್ಯಕ್ತಿಗಳನ್ನು ಸೃಷ್ಟಿಸಬೇಕು. 
ಅಲ್ಲಿ ಹಣ ಹೇರಳವಾಗಿದೆ. ನಾವು ಹಣದ ಹಿಂದೆ ಮುಗಿಬೀಳಬೇಕಾದದ್ದಿಲ್ಲ. ಹಣವನ್ನು ಸಮರ್ಪಕ 
ವಾದರೀತಿಯಲ್ಲಿ ಹೇಗೆ ವೃಯಮಾಡಬೇಕು ಎಂಬುದನ್ನಷ್ಟೇ ನಾವು ನೋಡಬೇಕು. ಈ ವಿಷಯದಲ್ಲಿ 
ನಮ್ಮ ದೇಶದಲ್ಲೆಲ್ಲ ನಿಧಾನವಾಗಿ ಒಂದು ಸಂತೋಷದಾಯಕ ಬದಲಾವಣೆ ಉಂಟಾಗುತ್ತಿರುವು 
ದನ್ನು ನಾನು ಕಾಣುತ್ತಿದ್ದೇವೆ. ಮೊದಲು ಒಳ್ಳೆಯ ಕೆಲಸಗಳು ಹಣದ ಬೆನ್ನು ಹತ್ತಿ ಹೋದವು. 
ಇಂದು ಹಣವೇ ಒಳ್ಳೆಯ ಕೆಲಸದ ಬೆನ್ನು ಹತ್ತಿ ಹೋಗುತ್ತಿದೆ! ಕಳೆದ ಐದು ವರ್ಷಗಳಿಂದ, ಹಣದ 
ಕೃಪೆಗೆ ಪಾತ್ರರಾದ ಜನರಲ್ಲಿ ಒಂದು ಬದಲಾವಣೆಯನ್ನು ನಾನು ಕಂಡಿದ್ದೇನೆ. ಅವರಲ್ಲಿ ಹೆಚ್ಚುಹೆಚ್ಚು 
ಜನರು ಮಾನವ ಸೇವೆಗಾಗಿ ತಮ್ಮ ಹಣವನ್ನು ಖರ್ಚುಮಾಡಬಯಸುತ್ತಾರೆ. ಇದು ಒಳ್ಳೆಯ 
ಒಂದು ಮನೋಭಾವದ ಪ್ರವಾಹ. ಒಳ್ಳೆಯ ಕೆಲಸಗಳು ಪಣದ ಬೆನ್ನು ಹತ್ತುವುದೇಕೆ ? ಹಣ ಆ 
ದಿಕ್ಕಿನಲ್ಲಿ ಹರಿಯಬೇಕು. ಈ ರಾಜಧಾನಿ ನಗರದಲ್ಲಿ ಅಥವಾ ಮುಂಬಯಿಯಲ್ಲಿ ಸಾಕಷ್ಟು 
ಸಂಪತ್ತಿದೆ. ಈ ಸಂಪತ್ತು ಇಂದು ಹಿಂದುಳಿದ ವರ್ಗಗಳನ್ನು ಮುಂದಕ್ಕೆ ತರಲು ಉಪಯೋಗವಾಗಲಿ. 
ಇದು ಹಣದ ಸದುಪಯೋಗ. ಒಬ್ಬನ ದೇಹಸೌಖ್ಯಕ್ಕೆ ಅಗತ್ಯವಾಗಿರುವುದಕ್ಕಿಂತ ಹೆಚ್ಚಿನ ಹಣ 
' ಈ ರೀತಿ ವ್ಯಯವಾಗಬೇಕಲ್ಲದೆ, ಅದಕ್ಕೆ ಬೇರೆ ಮಾರ್ಗವಿಲ್ಲ. ನಮ್ಮ ಜನರಿಗೆ ಈ ಅರಿವು ಬೃಹತ್‌ 
ಪ್ರಮಾಣದಲ್ಲಿ ಬರಬೇಕು. ಅದಕ್ಕಾಗಿಯೇ ನಾನು ಈ ಮೊದಲು ಸ್ವಾಮಿ ವಿವೇಕಾನಂದರು 
ಪ್ರಯೋಗ ಮಾಡಿದ ಎರಡು ಪದಗಳನ್ನು ಉದ್ಭರಿಸಿದೆ : ತ್ಯಾಗ ಮತ್ತು ಸೇವೆ. ನಿಮ್ಮಲ್ಲಿ ಎಷ್ಟು 
ಉಳಿತಾಯವಾದರೂ ಇರಲಿ; ಜ್ಞಾನ, ದಕ್ಷತೆ, ಅಧಿಕಾರ, ಹಣ ಏನೇ ಆಗಿರಲಿ--ಅದನ್ನು ಇತರರಿಗೂ 
ಹಂಚಿ. ನೀವು ಏನನ್ನು ಉಳಿಸುವಿರೋ, ಅದನ್ನು ದಯವಿಟ್ಟು ಒಳ್ಳೆಯ ಕೆಲಸಕ್ಕಾಗಿ ಉಳಿಸಿ, 
ಯಾವುದಾದರೂ ಮಾನವಸೇವೆಗಾಗಿ ಉಳಿಸಿ. ನಮ್ಮ ಎಲ್ಲ ರಾಷ್ಟ್ರನಿರ್ಮಾಣಕಾರ್ಯಕ್ಕೆ ಈ 
ಮನೋಭಾವ ಅತ್ಯಂತ ಅಗತ್ಯ. ಇದು ಕೇವಲ ರಾಜಕೀಯ ಮೌಲ್ಯವಷ್ಟೇ ಅಲ್ಲ; ಇದು ಎಲ್ಲ 
ಸಾಮಾಜಿಕ ಹಾಗೂ ರಾಜಕೀಯ ಮಹತ್ಕಾರ್ಯಗಳ ಹಿಂದಿರುವ ಆಧ್ಯಾತ್ಮಿಕ ಮೌಲ್ಯ. 
ಮಾನವ ಸೇವೆ ಮಾಡುವುದರಿಂದ ಅವನ ಹೃದಯದಲ್ಲಿ ಅಡಗಿರುವ ಭಗವಂತನ ಸೇವೆ 
ಮಾಡುತ್ತೀರಿ--ಇದು ಸ್ವಾಮಿ ವಿವೇಕಾನಂದರಿಂದ ನಮ್ಮ ಜನರು ಕಲಿಯಬಹುದಾದ ವಿಶಿಷ್ಟವಾದ 
ಒಂದು ಪಾಠ. ನಮ್ಮ ಪ್ರಾಚೀನ ಮತ್ತು ಆಧುನಿಕ ಯಷಿಗಳ ಈ ಒಂದು ಬೋಧನೆಯನ್ನು ನಾವು 
ಮರೆತಿದ್ದೇವೆ. ನಾವು ದೇವಾಲಯಗಳಲ್ಲಿ ಮಾತ್ರ ದೇವರನ್ನು ಕಾಣುತ್ತೇವೆ. ಅವನನ್ನು ಮನುಷ್ಯರಲ್ಲಿ 
ಕಾಣಲು ನಾವು ಕಲಿತಿಲ್ಲ. ಶ್ರೀರಾಮಕೃಷ್ಣರು ಈ ಸತ್ಯವನ್ನು ತಮ್ಮ ಅನುಭವದಿಂದಲೇ ದೃಢಪಡಿಸಿ ' 
ಕೊಟ್ಟು, ಈ ಸಂದೇಶದ ಮೂಲಕ ನಮ್ಮನ್ನು ಪ್ರೇರೇಪಿಸುತ್ತಾರೆ : "ಪ್ರತಿಯೊಂದು ಜೀವನೂ 
" ಶಿವನೇ. ಆದ್ದರಿಂದ ಜೀವನಿಗೆ ಮಾಡುವ ಸೇವೆ ಶಿವನ ಪೂಜೆಯೇ'.' ಇದೇ ಸತ್ಯವನ್ನು ಸ್ವಾಮಿ 
ವಿವೇಕಾನಂದರು ಒಂದು ಸುಂದರವಾದ ಬಂಗಾಳಿ ಹಾಡಿನಲ್ಲಿ ಪ್ರಕಟಿಸಿದ್ದಾರೆ: 


ಭಗವಂತ ನಿನ್ನ ಮುಂದೆ ಅಸಂಖ್ಯಾತ ರೂಪಗಳಲ್ಲಿ ನಲದ್ದಾನೆ ಅವನನ್ನುಳಿದು ಬೇರಲ್ಲಿ 


ದೇವರನ್ನು ಹುಡುಕುವೆ ? ಯಾರು ಎಲ್ಲ ಜೀವಿಗ ಮಾತ್ರ . 
ಭಗವಂತನನ್ನು AETHER Met ಬಗಗನ ಬೀತಿಸುವಪೂ ವವು ಈ 


ಮರೆತು ಹೋದ ಭಾರತ ಣೆ 
೧೦. ಉಪಸಂಹಾರ : ನವಭಾರತ ಎದ್ದೇಳಲಿ ! 


- ಈ ಬೋಧನೆಯನ್ನು ನೀವು ವೇದಾಂತದಲ್ಲಿ, ಅದರ ಪ್ರಮುಖ ಕೃತಿಗಳಾದ ಉಪನಿಷತ್ತುಗಳು 
ಹಾಗೂ ಗೀತೆಯಲ್ಲಿ ಕಾಣುವಿರಿ. ಅದೇ ರೀತಿ ಇತ್ತೀಚೆಗೆ ಸ್ವಾಮಿ ವಿವೇಕಾನಂದರ ಶ್ರೇಷ್ಠ ಕೃತಿಗಳಲ್ಲೂ 
ಕಾಣುವಿರಿ. ನಮ್ಮ ಬುಡಕಟ್ಟು ಸಹೋದರ ಸಹೋದರಿಯರೂ ಸೇರಿದಂತೆ ಭಾರತದ ಹಿಂದುಳಿದ 
ವರ್ಗದ ಜನರ ಸಮಸ್ಕೆಗಳತ್ತ ನಮ್ಮ ಗಮನವನ್ನು ಮೊತ್ತಮೊದಲು ಸೆಳೆದವರು ಸ್ವಾಮಿ 
ವಿವೇಕಾನಂದರು. ಮಾನವ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ವೇದಾಂತವನ್ನು ಉಪಯೋಗಿಸುವುದು 
ಹೇಗೆ ಎಂದೂ ಅವರು ತಿಳಿಸಿದರು. ಹಿಂದುಳಿದ ಜನರ ವಿಷಯದಲ್ಲಿ ನಮ್ಮ ಜವಾಬ್ದಾರಿಯನ್ನು 
ಕುರಿತು ನಮಗೆ ಕಲಿಸಿಕೊಡಲು ಅವರು ಅತ್ಯಂತ ಕಠಿಣವಾದ ಭಾಷೆಯನ್ನು ಬಳಸುತ್ತಾರೆ. ಅವರು 
ಹೀಗೆ ಹೇಳುವುದು ಭಾರತದ ಮೇಲ್ವರ್ಗದವರನ್ನು ಕುರಿತು--ಅವರದು ಅವನತಿ ಹೊಂದುತ್ತಿರುವ 
ವರ್ಗ ಎಂದು ಹೇಳುತ್ತಾರೆ. ಈ ಭಾಷಣದ ಕೊನೆಯಲ್ಲಿ ನಾನು ಇಂಥ ಒಂದು ಭಾಗವನ್ನು 
ನಿಮ್ಮೊಂದಿಗೆ ಹಂಚಿಕೊಳ್ಳಬಯಸುತ್ತೇನೆ. ಹೇಗೆ ಸ್ವಾಮಿ ವಿವೇಕಾನಂದರು ನಮ್ಮ ಎಲ್ಲ ವರ್ಗದ 
ಜನರನ್ನೂ ಗಾಢ ಮಮತೆಯಿಂದ ಪ್ರೀತಿಸಿದರು ; ಈ ದೇಶವನ್ನೂ, ಇದರ ಭೂತ, ವರ್ತಮಾನ, 
ಭವಿಷ್ಯಗಳನ್ನು ಹೇಗೆ ಕಂಡರು ಇತ್ಯಾದಿಗಳನ್ನು ನಮ್ಮವರು ತಿಳಿದುಕೊಳ್ಳುವುದು ಒಳಿತು. ಇತ್ತೀಚೆಗೆ 
ಕಲ್ಕತ್ತಾದ ಅದ್ವೈತ ಆಶ್ರಮ ಹೊಸದಾಗಿ ಒಂದು ಪುಸ್ತಕವನ್ನು ಪ್ರಕಟಿಸಿದೆ. ಅದರ ಶೀರ್ಷಿಕೆ 
ಗಮನ ಸೆಳೆಯುವಂತಿದೆ--*Proletariat: Win Equal Rights’ ಇದರಲ್ಲಿ “Complete Works 
of Swami Vivekananda’ಕೃತಿಯ ಎಂಟು ಸಂಪುಟಗಳಿಂದ ಆಯ್ದ ಭಾಗಗಳಿವೆ. ಇಲ್ಲಿನ ಭಾಷೆ 
ಮಾರ್ಕ್ಸಿಸ್ಟ್‌ ; ಆದರೆ ಇದೆಲ್ಲವೂ ಬಂದಿರುವುದು ಒಬ್ಬ ಆಧ್ಯಾತ್ಮಿಕ ಆಚಾರ್ಯನ, ವೇದಾಂತ 
ತತ್ತ್ವಜ್ಞಾನಿಯ ಹೃದಯದಿಂದ. ಈ ಪುಸ್ತಕದ ಕೆಲವು ಸಾಲು ಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳು 
ತ್ತೇನೆ. ಭಾರತದ ಅವನತಿ ಹೊಂದುತ್ತಿರುವ ಮೇಲ್ವರ್ಗಗಳನ್ನು ಕುರಿತು ಮಾತನಾಡುತ್ತ ಸ್ವಾಮೀಜಿ 
ಬರೆಯುತ್ತಾರೆ : , 
ಪುರಾತನ ಆರ್ಯಕುಲಸಂಭೂತರೆಂದು ನೀವೆಿತು ಹಿಗ್ಗಿ ದರೂ ಪುರಾತನ ಆರ್ಯಾವರ್ತದ 
ಮಹಿಮೆ ಗೌರವವನ್ನು ಹಗಲಿರುಳು ನೀವೆನಿತು ಕೇರ್ತಿಸಿದರೂ ಉಚ್ಚಕುಲ ಪ್ರಸೂತರೆಂದು 
ನೀವೆನಿತು ಉಬ್ಬಿದರೂ ಆರ್ಯಾವರ್ಶದಲ್ಲಿ ಉತ್ತಮ ವರ್ಗದವರು ಎಂದೆನಿಸಿಕೊಂಡಿರುವ 
ನೀವೆಲ್ಲ ಬದುಕಿದ್ದೀರಿ ಎಂದು ತಿಳಿದಿರುವಿರೇನು? ನೀವೆಲ್ಲ ಹೆಣಗಳಾಗಿದ್ದೀರಿ. ಶತಶತಮಾನ 
ಗಳ ರಕ್ಷಿತ ಶವಗಳಾಗಿದ್ದೀರಿ. ಯಾರನ್ನು ನಿಮ್ಮ ಪೂರ್ವಿಕರು ನಡೆದಾಡುವ ಕೊಳೆತ ಮಾಂಸ 
ಗಳೆಂದು ತಿರಸ್ಥರಿಸಿದ್ದರೊ€ ಅವರಲ್ಲಿ ಮಾತ್ರ ಭಾರತವರ್ಷದ ಪ್ರಾಣ ಸ್ವಲ್ಪವಾದರೂ ಸಂಚರಿಸು 
ತ್ತಿದೆ: ನೀವು ಮಾತ್ರ ನಿಜವಾಗಿಯೂ ಜೀವಚ್ಛವಗಳಾಗಿದ್ದೀರಿ. ನಿಮ್ಮ ಮನೆಗಳು ಅಲ್ಲಿರುವ 
ಪೀಠೋಪಕರಣಗಳನ್ನು ನೋಡಿದರೆ ಪ್ರಾಕ್ತನ ವಸ್ತು ಸಂಗ್ರಹ ಶಾಲೆಯ ನನಪಾಗುತ್ತದೆ.- 
ಜೀವವಿಲ್ಲ, ನವೃತೆಯಿಲ್ಲ. ನಿಮ್ಮ ನೀತಿ, ರೀತಿ ಆಚಾರ ವೃವಹಾರಗಳಂತೂ ನೋಡಿದವರಿಗೆ 
ಅಡುಗೂಲಜ್ಞಿಯ ಕಥೆಯು ನೆನಪಿಗೆ ಬರುತ್ತದೆ ! ಮುಖತಃ ನಿಮ್ಮ ಪರಿಚಯ ಮಾಡಿಕೊಂಡು 
ಹಿಂತಿರುಗಿದವನಿಗೆ ಯಾವುದೊ ಬಹು ಪುರಾತನ ಚಿತ್ರಶಾಲೆಯೊಂದನ್ನು ಸಂದರ್ಶಿಸಿ ಬಂದಂತೆ 
ಭಾಸವಾಗುತ್ತದೆ! ಈ ಮಾಯಾ ಪ್ರಪಂಚದಲ್ಲಿ ಮಾಯೆಗಳೆಂದರೆ ನೀವೇ! ಉಚ್ಚ ವರ್ಗದವ 
ರೆಂದು ಹೇಳಿಕೊಳ್ಳುವ ಭಾರತೀಯರಿರಾ, ನೀವೆಲ್ಲಾ ಛಾಯೆಗಳು ಮರುಮರೀಚಿಕೆಗಳು ! 
ಭೂತೆಣಲದ ಎಲ್ಲ ವ್ಯಾಕರಣರೂಪಗಳ ಕಲಸುಮೇಲೋಗರ ನೀವು ನಿಮ್ಮ ನ್ನು ವರ್ತಮಾನ 
ಕಾಲದಲ್ಲಿ ನೋಡುತ್ತಿರುವುದು ಅಜೀರ್ಣಜನ್ಮವಾದ ಭ್ರಾಂತಿಯಿಂದ. ನೀವು ಸೊನ್ನೆಗಳು. 


CC-0. Jangamwadi Math Collection. Digitized by eGangotri 


ಕ 


ಸಭಾಂ: | ಪರಿವರ್ತನಶೀಲ ಸಮಾಜಕ್ಕೆ ಶಾಶ್ವತ ಮೌಲ್ಯಗಳು 


ಈ ಅವನತಿಯ ಭಾರತ ತೊಲಗಬೇಕು. ಒಂದು ಹೊಸ ಜೀವಂತ ಭಾರತ ಅದರ ಜಾಗದಲ್ಲಿ 


ತಲೆಯೆತ್ತಬೇಕು. ಯಾವುದು ಅಂಥ ಜೀವಂತ ಭಾರತ? ಅದು ಎಲ್ಲಿಂದ ಬರುವುದು? ಅದೇ 4.2 
New India Arise!’ (ನವೀನ ಭಾರತ ಎದ್ದೇಳಲಿ ) ಎಂಬ ಮುಂದಿನ ಭಾಗ : 


ಹ 


ನಿ 


ನಿಮ್ಮ ಸ್ಥಾನದಲ್ಲಿ ನವಭಾರತನೇಳಲ್ಲಿ ಕೃಷಿಕನ ದರಿದ್ರ ನಿವಾಸದಿಂದ ನೇಗಿಲನ್ನು ಹಿಡದು 

. ನವಭಾರತವು ಮೈದೋರಲಿ. ಬೆಸ್ತನ ಜೋಪಡಿಯಿಂದ್ರ ಚಮ್ಮಾ ರ, ಜಾಡಮಾಲಿಗಳ ಬಡ 

ಗುಡಿಸಲಿನಿಂದ ಅದು ಹೊರಹೊಮ್ಮ ಲಿ. ಮಳಿಗೆಯಿಂದ ಕಾರ್ಲಾನೆಯಿಂದ ಅಂಗಡಿಯಿಂದ 

ಸಂತೆಯಿಂದ ಆಕೆ ಪ್ರತ್ಯಕ್ಷ ವಾಗಲಿ. ಪರ್ವತಕಾನನಗಳಿಂದ, ಕಂದರವನಗಳಿಂದ ನವಭಾರತದ 
ಮೂರ್ತಿ ರೂಪಗೊಳ್ಳಲಿ ಇಷ್ಟ | 


ವನವಾಸಿಗಳು ಹಾಗೂ ನಮ್ಮ ದೇಶದ ಇನ್ನಿತರ ನಿರ್ಲಕ್ಷಿತ ವರ್ಗಗಳು ಮೇಲೇಳಲಿ. ಅವರೇ 
ಜವಾದ ಭಾರತ. ಸ್ವಾಮೀಜಿ ಮುಂದುವರಿಸುತ್ತಾರೆ :. ಸ್ಟ * 
ಸಾಮಾನ್ಯ ಜನರು ಸಹಸ್ರಾರು ವರ್ಷಗಳಿಂದ ಕ್ರೌರ್ಯಕ್ಕೆ ಒಳಗಾಗಿದ್ದಾರೆ. ಕ್ರೂರ 
ಪದಾಘಾತವನ್ನು ಗೊಣಗಾಡದೆ ಸಸಿ ಸಹಿಸಿ ಅವರದ್ದೊಂದು ಅದ್ಭುತ ಸಹಿಷ್ಣುತೆ ತಲೆ 
ದೋರಿದೆ. ಅನಂತ ದುಃಖಭಾಜನರಾದುದರಿಂದ ಅಮಿತ ಶಕ್ತಿ ಶಾಲಿಗಳಾಗಿದ್ದಾರೆ ಬೊಗಸೆ 
`-ಗಂಜಿಯೆನ್ನು ಕುಡಿದು ಜೀವಿಸುತ್ತಿದ್ದು, ಅವರು ಲೊಕವನ್ನೇ ಅಲುಗಿಸಲು ಸಮರ್ಥರಾಗಿದ್ದಾರೆ 
| ವ ಅನ್ನವನ್ನು ಅವರಿಗೆನೀಡಿ. ಅವರ ಶಕ್ತಿಯನ್ನು ಒಳಗೊಳ್ಳಲು ಇಡೀ ಜಗತ್ತು 


ಹೇಗೆ ಬ್ರಿಟಿಷರು ಲಕ್ಷಾಂತರ: ಭ್ಲಾರತ್ರೀಂ *ನನಸಾಮಾನ್ಯರ್ನ ಸಹಾಯದಿಂದ ತಮ್ಮ 
ಬೇ ೫೬. x 


ಸಾಮ್ರಾಜ್ಯವನ್ನು ಕಟ್ಟಿದರು, ಹೇಗೆ. ಅವರಿಗ ತ್ತರ ತಿ ನೀಡಿ, ಅವರನ್ನು ಬ್ರಿಟಿಷ್‌. ಸಾರ್ವಭೌಮ 


ಅಂತಹ ಓಜಸ್ಸು ಘಮ (ಚೆರಾವಾದಲ್ಲಿಯಾ ಆಲ ಮಯ್‌ 


`ಮರೆತು ಹೋದ ಭಾರತ ಎ ೬೭೯ 
ಭಾರತದಲ್ಲಿ ಬಡವರು ನೈತಿಕ ವ್ಯಕ್ತಿಗಳು.ಜಗತ್ತಿನ ಇತರ ಭಾಗಗಳಲ್ಲಿರುವ ಬಡವರು ಸಾಮಾನ್ಯ ` 
ವಾಗಿ ಅಪರಾಧ ಕಾರ್ಯಗಳಲ್ಲಿ ತೊಡಗಿರುತ್ತಾರೆ ; ಆದರೆ ನಮ್ಮ ಬಡವರು ಹಾಗೆ ಮಾಡಲಾರರು. 
ಸ್ವಾಮೀಜಿ ಹಾಗೂ ಪ್ರೊ. ಜಾನ್‌ ಕೆನ್ನೆತ್‌ ಗಾಲ್‌ಬ್ರೈತ್‌ ಮೊದಲಾದವರು ಈ ನಿರ್ಧಾರಕ್ಕೆ ಬಂದಿ 
ದ್ದಾರೆ. ಗಾಲ್‌ಬ್ರೈತ್‌ ದೆಹಲಿಯಲ್ಲಿ ಅಮೆರಿಕದ ರಾಯಭಾರಿಯಾಗಿದ್ದರು. ಶ್ರೀಮಾನ್‌ ನಾರಾಯಣ್‌ 
ಅವರು ವರದಿ ಮಾಡಿರುವಂತೆ, ಗಾಲ್‌ಬ್ರೈತ್‌ ಅವರು ದೆಹಲಿಯ ಯೋಜನಾ ಆಯೋಗದೊಂದಿಗೆ 
ನಡೆಸಿದ ಚರ್ಚೆಯಲ್ಲಿ ಹೇಳಿದರು--"ಭಾರತದ ಬಡವರಲ್ಲಿ ಒಂದು ವಿಶಿಷ್ಟವಾದ ಗುಣವಿದೆ; ಅವರ 
ಕಣ್ಣಿನಲ್ಲಿ ಒಂದು ಹೊಳಪಿದೆ, ಅದನ್ನು ನಾನು ಪ್ರಪಂಚದ ಬೇರೆ ಯಾವ ಭಾಗದಲ್ಲೂ ಕಂಡಿಲ್ಲ.' 
ಈ ಹೊಳಪು ಅವರಿಗೆ ಬಂದಿರುವುದು ನಮ್ಮ ಪುರಾತನ ಸಂಸ್ಕೃತಿಯಿಂದ, ಅದರ ಆಧ್ಯಾತ್ಮಿಕ ` 
ಪರಂಪರೆಯಿಂದ. ಸಂತರ ಮೂಲಕ, ಅಲೆಮಾರಿ ಗಾಯಕರ ಮೂಲಕ ಇದು ಅವರನ್ನು ತಲುಪಿತು. 
ಭಾರತದ ಬಡಜನರಿಗೆ ಸ್ವಾಮಿ ವಿವೇಕಾನಂದರು ಸಲ್ಲಿಸಿದ ಗೌರವದ ಅರ್ಥ ಇದು. ಬಡವರು 
ಎಲ್ಲಿರುವರೋ, ಅಲ್ಲಿಗೆ ನೀವು ಪೋಲಿಸರನ್ನು ನೇಮಿಸಬೇಕಿಲ್ಲ. ಬೇರೆ ದೇಶಗಳಲ್ಲಿ ಬಡವರು 
ಅಂದರೆ ಅಪರಾಧಗಳಲ್ಲಿ ತೊಡಗಿರುತ್ತಾರೆ ಹಾಗೂ ಅಲ್ಲಿ ಪೋಲಿಸರಿರುತ್ತಾರೆ ಎಂದೇ ಅರ್ಥ. ಆದರೆ 
ಈಗ ನಾವು ನಮ್ಮ ಕೆಟ್ಟ ರಾಜಕಾರಣ ಹಾಗೂ ಕೆಟ್ಟ ಉದಾಹರಣೆಗಳಿಂದ ನಮ್ಮ ಬಡವರನ್ನೂ ಕೂಡ 
ಹೆಚ್ಚು ಹೆಚ್ಚು ಅಪರಾಧಿಗಳನ್ನಾಗಿ ಪರಿವರ್ತಿಸುತ್ತಿದ್ದೇವೆ. ಸ್ವಾಮೀಜಿ ಹೀಗೆ ಕೊನೆಗೊಳಿಸುತ್ತಾರೆ : 
ಅಂತಹ ಶಾಂತಿ ಅಂತಹ ಪ್ರೀತಿ ಅಂತಹ ತೃಪ್ತಿ, ಅಂತಹ ಮೌನವಾದ ನಿರಂತರ ಕಾರ್ಯ 
ದಕ್ಷತೆ ಕಾರ್ಯನಿರ್ವಾಹ ಸಮಯದಲ್ಲಿ ಅವಶ್ಯಕವಾದ ಸಿಂಹಸದ್ಧಶ ಸಬಲತೆ ಇವನ್ನು ಇನ್ನೆಲ್ಲಿ 
ಕಾಣುವಿರಿ? ಗತಕಾಲದ ಅಸ್ಥಿ ಪಂಜರಗಳಿರಾ ನಿಮ್ಮ ಮುಂದೆನಿಂತಿದ್ದಾರೆನಿಮ್ಮ ಸಂತಾನರು- 
ಆವಿರ್ಭವಿಸಲಿರುವ ಭಾರತವರ್ಷ! ನಿಮ್ಮ ಐಶ್ವರ್ಯದ ಪೆಟ್ಟಿಗೆಗಳನ್ನೂ ರಶ್ನದುಂಗುರಗಳನ್ನೂ 
ಆದಷ್ಟು ಬೇಗನೆ ಅವರಿಗೆ ನೀಡಿ. ತರುವಾಯ ನೀವು ಗಾಳಿಯಾಗಿ ಮಾಯವಾಗಿ ಕಿವಿಗೊಟ್ಟು 
ಮಾತ್ರ ಆಲಿಸುತ್ತಿರಿ-ನೀವು ಮಾಯವಾದ ಕೂಡಲೇ ಪುನರುಜ್ಜೀವನಗೊಂಡ ನವಭಾರತದ 
ಮಹಾ ಪ್ರಾರಂಭಗಾನ ಲಕ್ಷಾಂತರ ಮೇಘಗಳ ಗಂಭೀರ ಧ್ವನಿಯಂತೆ ವಿಶ್ವದ ದಿಕ್ಷಟಗಳಿಂದ 
ಅನುರಣಿತವಾಗುವುದು. “ಗುರುದೇವನಿಗೆ ಜಯವಾಗಲಿ.'' 


ಅನು : ಬ್ರ. ನಾರಾಯಣ 


SRI 10840008 0೬ ಗ ~ 
JNANA SIMHASAN JNANAMAt 7 
LIBRARY 
lang2mawadi Math, Morar: 
Act. ೬೦... ಈ 60೧............... 


CC-0. Jangamwadi Math Collection. Digitized by eGangotri 














ಸ್ವಾಮಿ ರಂಗನಾಥಾನಂದ 


"ಕೇರಳ ಪ್ರಾಂತ್ಯದ ತ್ರಕ್ಕೂರಿನಲ್ಲಿ ೧೯೦೮ರ ಡಿಸೆಂಬರ್‌ ೧೫ ರಂದು ' ಜನಿಸಿದ. ಸ್ವಾಮಿ 


ಸಾಸ ರ ಂಗನಾಥಾನಂದರು ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿದ ಅಂತರ್‌ರಾಷ್ಟ್ರೀಯ ' ಆಧ್ಯಾತ್ಮಿಕ ಮತ್ತು 


- "ಸಾಂಸ್ಕೃತಿಕ ಸಂಘಟನೆಯಾದ ಶ್ರೀರಾಮಕೃಷ್ಣ ಮಹಾಸಂಘವನ್ನು ಅದರ ಮೈಸೂರು ಶಾಖೆಯಲ್ಲಿ 
"೧೯೨೬ ರಲ್ಲಿ ಸೇರಿದರು. ಶ್ರೀರಾಮಕೃಷ್ಣ. ಪರಮಹಂಸರ 'ಪ್ರತ್ಯಕ್ಷ ಶಿಷ್ಠರೂ, ರಾಮಕೃಷ್ಣ 


(ಮಹಾಸಂಘದ ಎರಡನೆಯ ಅಧ್ಯಕ್ಷರೂ ಆದ ಸ್ವಾಮಿ ಶಿವಾನಂದರಿಂದ ಅವರಿಗೆ ೧೯೩೩ರಲ್ಲಿ 
ನ 5 ಸಂನ್ಯಾಸ ದೀಕ್ಷೆ ದೊರೆಯಿತು. ಆಶ್ರಮ ' ಜೀವನದ: ಮೊದಲ ಹನ್ನೆರಡು ವರ್ಷಗಳನ್ನು ಅವರು 
54 ಮೈಸೂರು ಮೆತ್ತು ಬೆಂಗಳೂರಿನಲ್ಲಿ: ಸೇವಾಕಾರ್ಯಗಳಲ್ಲಿ ಕಳೆದರು. ೧೯೩೯ ರಿಂದ ೧೯೪೨ 


" ವರೆಗೆ ರಾಮಕೃಷ್ಣ ಮಹಾಸಂಘದ ರಂಗೂನ್‌ ಶಾಖೆಯ ಕಾರ್ಯದರ್ಶಿಯಾಗಿ, ಗ್ರಂಥಪಾಲರಾಗಿ 


5-5 ಅವರು ಸಲ್ಲಿಸಿದ 'ಸೇವೆ- ಚಿರಸ್ಮರಣೀಯ. ೧೯೪೨, ರಿಂದ ೧೯೪೮ರ ವರೆಗೆ ಕರಾಚಿಯ 


ಜ್‌ ತಮಮ ಮತ್ತು ಮಿನನ್ನಿನ ಅಧ್ಯಕ್ಷರಾಗಿ ಸಹ ಅವರು ಕಾಯ್ಯವೆಸಗಿದರು. 


.. ೧೯೪೯ ರಿಂದ ೧೯೬೨ರವರೆಗೆ ಪೂಜ್ಯರು ದೆಹಲಿ ಆಶ್ರಮದ ಕಾರ್ಯದರ್ಶಿಯಾಗಿದ್ದರು. 
' 7 ೧೯೬೨:ರಿಂದ ೧೯೬೭ ರವರೆಗೆ ಕಲ್ಕತ್ತೆಯ ರಾಮಕೃಷ್ಣ ಮಿಷನ್‌ ಇನ್‌ಸ್ಟಿಟ್ಕೂಟ್‌ ಆಫ್‌ ಕಲ್ಬರ್‌ನ 
"... ಕಾರ್ಯದರ್ಶಿಯಾಗಿ, ಅಲ್ಲಿನ ಸ್ಕೂಲ್‌. ಆಫ್‌ ಹ್ಯೂಮನಿಸ್ಟಿಕ್‌ ' ಅಂಡ್‌ ಕಲ್ಲರಲ್‌ ಸ್ವಡೀಸ್‌ನ 
'ನಿರ್ದೇಕರಾಗಿ, ಅಲ್ಲಿನ ಮಾಸಿಕ ಪತ್ರಿಕೆಯ ಸಂಪಾದಕರಾಗಿ ಸೇವೆ ಸಲ್ಲಿಸಿದರು. ಮುಂದೆ ಅವರು 
'ಹೈದರಾಬಾದಿನಲ್ಲಿರುವ `ರಾಮಕೃಷ್ಣ ಮಠದ ಅಧ್ಯಕ್ಷರಾಗಿ ದೀರ್ಫಕಾಲ ಅಭಿವೃದ್ಧಿಕಾರ್ಯಗಳಲ್ಲಿ 
: ತಮ್ಮನ್ನು. ತೊಡಗಿಸಿಕೊಂಡರು. ಏಪ್ರಿಲ್‌ ೧೯೮೯ರಲ್ಲಿ ರಾಮಕೃಷ್ಣ ಮಹಾಸಂಘದ _ 
ಉಪಾಧ್ಯಕ್ಷರಾಗಿ ಚುನಾಯಿತರಾದರು. ಈಗ. ೧೯೯೮ರಿಂದ ರಾಮಕೃಷ್ಣ ಮಹಾಸಂಘದ . 
' ಆಧ್ಯ್ಷರಾಗಿ ಸಂಘದ ಬಹುಮುಖ BSNS ಸಮರ್ಥವಾಗಿ ನದೆನಡಿಸುತಿದಾರ: 


ಕಾ ಡೇ ಮತ್ತು ಜಾಗತಿಕ ಸಮಸ್ಯೆಗಳ ಬಗ್ಗೆ ಆಳವಾಗಿ ಚಿಂತಿಸಬಲ್ಲ ಅಪಾರ ವಿದ್ವತ್ತನ್ನು 
ಪಡೆದಿರುವ . ಪೂಜ್ಯ. ಸ್ವಾಮೀಜಿಯವರು ಶ್ರೇಷ್ಠ . ವಾಗ್ಮಿಗಳೆಂದೂ.  ಬರಹಗಾರರೆಂದೂ 


7"  ಪ್ರಸಿದ್ಧರಾಗಿರುವರು, ಭಾರತ ಸರ್ಕಾರದ ಸಾಂಸ್ಕೃತಿಕ ಪ್ರತಿನಿಧಿಯಾಗಿ ಹಲವು ಸವಿ "" ಇಂಗ್ಲೆಂಡ್‌, 


: ಆಸ್ಟ್ರೇಲಿಯಾ, ಅಮೇರಿಕಾ, ಹಾಲೆಂಡ್‌, ಪಶ್ಚಿಮ: ಜರ್ಮನಿ; ರಷ್ಕಾ ಮುಂತಾದ ದೇಶಗಳಿಗೆ ಭೇಟಿ 
' ಇತ್ತು. ವೇದಾಂತ ಸಂದೇಶವನ್ನು ಬಿತ್ತರಿಸಿರುವರು. ಪ್ರಪ್ರಥಮ ಇಂದಿರಾಗಾಂಧಿ ರಾಷ್ಟ್ರೀಯ. 


ಗಥ: ಭಾವೈಕ್ಯತಾ. ಪ್ರಶಸ್ತಿಯನ್ನು ಪೂಜ್ಯ ನನನ ನೀಡಿ ಕ 2 Ray 


ಷೆ Parivarthanasheela Samajakke Shashvatha Moulyagalu’ ೧9, 100/- 
ಭ್‌ ಈಗ್ಗೆ Ramakrishna Ashrama, Yadavagiri, Mysore 560 020 


oF 0. ಸಡಗರ! Math Collection, 11೮ರ by ನ 





ಎ 


